ಭಾರತದ ಗಾಾಸೆಟಯರ್‌ 
ಕರ್ನಾಟಕ ರಾಜ್ಯ 


ಧಾರವಾಡ ಜಿಲ್ಲೆ 


(ಪರಿಷ್ಟತ ಆವೃತಿ) 


ಭಾರತ ಸರಕಾರ 


ಕರ್ನಾಟಕ ರಾಜ್ಯ ಗ್ಯಾಸೆಟಯರ್‌ 


ಧಾರವಾಡ ಜಿಲ್ಲೆ 


(ಪರಿಷ್ಕೃತ ಆವೃತಿ) 


ಮುಖ್ಯ ಸಂಪಾದಕರು 


ಸೂರ್ಯನಾಥ ಯು. ಕಾಮತ್‌ 


ಕರ್ನಾಟಕ ರಾಜ್ಕ ಸರಕಾರದ ಪ್ರಕಟಣೆ 


© ಕರ್ನಾಟಕ ರಾಜ್ಯ ಸರಕಾರ © Dharwad District Gazetteer 

ಮುಖ್ಯ ಸಂಪಾದಕರ ಕಚೇರಿ Govemment of Karnataka 

ಕರ್ನಾಟಕ ಗ್ಯಾಸೆಟಿಯರ್‌ Officc of the Chicf Editor 

8 ನೇ ಮಹಡಿ, ಜಲಮಂಡಳಿ ಕಟ್ಟಡ Kamataka Gazcttecr. 

ಕಾವೇರಿ ಭವನ 8th Floor. BWSSB Wing 

ಬೆಂಗಳೂರು - 560009 ಕ Cauvery Bhavan. Bangalore-S60009 
1995 


ಪ್ರತಿಗಳು ದೊರೆಯುವ ಸ್ಥಳ 


ನಿದೇಶಕರು ಮುಖ್ಯ ಸಂಪಾದಕರ ಕಚೇರಿ 
ಸರಕಾರಿ ಕೇಂದ್ರ ಪುಸ್ತಕ ಮಳಿಗೆ ಕರ್ನಾಟಕ ಗ್ಯಾಸೆಟಿಯರ್‌ 
ಡಾ!। ಅಂಬೇಡ್ಕರ್‌ ವೀದಿ 8 ನೇ ಮಹಡಿ (ಜಲಮಂಡಳಿ ಕಟ್ಟಡ) 
ಬೆಂಗಳೂರು - ೨560001 ಕಾವೇರಿ ಭವನ 


ಬೆಂಗಳೂರು-560009 


ಮುದ್ರಕರು : 
ಮೆ! ಪರಿಶ್ರೀ ಪ್ರಿಂಟರ್ಸ್‌ 
ನಾಗಪ್ಪ ರಸ್ತೆ 
ಪ್ಯಾಲೆಸ್‌ ಗುಟ್ಟಹಳ್ಳಿ 
ಬೆಂಗಳೂರು - 560003 


ಮುನ್ನುಡಿ 


ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಗ್ಯಾಸೆಟಿಯರ್‌ಗಳ ಪರಿಷ್ಕತ ಆವೃತ್ತಿಗಳು ಬರಬೇಕೆಂಬ ಕೇಂದ್ರ ಸರಕಾರದ ನಿಲುವಿನಂತೆ ಸರ್ಕಾರವು 
1938 ರಲ್ಲಿ ಗ್ಯಾಸೆಟಿಯರ್‌ ಇಲಾಖೆಯನ್ನು ಆರಂಭಿಸಿದ್ದು 1990 ರಲ್ಲಿ ಇಂಗ್ಲೀಷ್‌ನಲ್ಲಿ ಎಲ್ಲ 20 ಜಿಲ್ಲೆಗಳ ಗ್ಯಾಸೆಟಿಯರ್‌ಗಳನ್ನೂ 
ಹಾಗೂ ರಾಜ್ಯ ಗ್ಯಾಸೆಟಿಯರ್‌ನ ಕನ್ನಡ ಮತ್ತು ಇಂಗ್ಲೀಷ್‌ ಆವೃತ್ತಿಗಳನ್ನೂ ಈ ಇಲಾಖೆ ಪ್ರಕಟಿಸಿದೆ. 


೧೨ ಎವಿ ನ 


ಅನಂತರ ಆರಂಭವಾದ ಪುನರ್‌ ಪರಿಷ್ಕರಣ ಕಾರ್ಯದಲ್ಲಿ ಕನ್ನಡದಲ್ಲಿ ಕೊಡಗು ಜಿಲ್ಲೆ (1992), ಕೊಡಗು ಜಿಲ್ಲೆಯ ಸಂಪುಟದ 
ಇಂಗ್ಲೀಷ್‌ ಆವೃತ್ತಿ (1993) ಹಾಗೂ ರಾಜ್ಯ ಗ್ಯಾಸೆಟಿಯರ್‌ನ ಇಂಗ್ಲಿಷ್‌ ದಶವಾರ್ಷಿಕ ಪುರವಣಿಯನ್ನು (1994) ಬಿಡುಗಡೆ ಮಾಡಿದೆ. 
ಈಗ ಧಾರವಾಡ ಜಿಲ್ಲಾ ಗ್ಯಾಸೆಟಿಯರ್‌ ಕನ್ನಡದಲ್ಲಿ ಹೊರ ಬರುತ್ತಲಿದ್ದು ದಶವಾರ್ಷಿಕ ಪುರವಣಿಯು ಕನ್ನಡ ಆವೃತ್ತಿಯ ಹ 
ಸಿದ್ಧವಾಗಿದೆ. ಇದರ ಜೊತೆಗೇ ಈಗ "ಎ ಹ್ಯಾಂಡ್‌ ಬುಕ್‌ ಆಫ್‌ ಕರ್ನಾಟಕ' ಮುದ್ರಣವಾಗುತ್ತಿದೆ. 


ಗ 


ಛೆ 


ಧಾರವಾಡ ಜಿಲ್ಲಾ ಗ್ಯಾಸೆಟಿಯರ್‌ 1884, ಮುಂದೆ 1959 ರಲ್ಲಿ ಹೊರ ಬಂದಿದ್ದು ನಂತರ ಈಗ ಮೂರನೇಯ ಆವೃತ್ತಿ 
ಕನ್ನಡದಲ್ಲಿ ಹೊರಬರುತ್ತಿದೆ. ಇದನ್ನು ಇಂಗ್ಲೀಷಿನಲ್ಲಿ ಪ್ರಕಟಿಸುವ ವಿಚಾರ ಇಲ್ಲ. ಮುಂದಿನ ವರ್ಷ ಗುಲ್ಬರ್ಗಾ ಜಿಲ್ಲೆಯ ಗ್ಯಾಸೆಟಿಯರ್‌ 
(ಕನ್ನಡ), ರಾಜ್ಯ ಸಂಪುಟದ ದಶವಾರ್ಷಿಕ ಪುರವಣಿ (ಕನ್ನಡ) ಹಾಗೂ ಕರ್ನಾಟಕದ ಕೈಪಿಡಿ (ಕನ್ನಡ) ಪ್ರಕಟಿಸುವ ಯೋಜನೆ ಇದೆ. 


ಧಾರವಾಡ ಜಿಲ್ಲೆ ಶಿಕ್ಷಣ, ಸಂಸ್ಕೃತಿ, ಕೃಷಿ, ಕೈಗಾರಿಕೆ ಮುಂತಾದ ಕ್ಷೇತ್ರಗಳಲ್ಲಿ ತೀರ ಮುಂದುವರಿದ ಭವ್ಯ ಹಿನ್ನಲೆಯುಳ್ಳ 
ಜಿಲ್ಲೆಯಾಗಿದ್ದು ಇದರ ಪ್ರಕಟಣೆ ನಮ್ಮ ಪಾಲಿಗೆ ಒಂದು ಸವಾಲಿನಂತೆ ಇತ್ತು. ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಹೆಮ್ಮೆ ನಮಗಿದೆ. 
ಸಲಹಾ ಸಮಿತಿಯ ಮಾರ್ಗದರ್ಶನ, ಅಧ್ಯಕ್ಷರಾಗಿದ್ದ ಐ.ಎ.ಎಸ್‌. ಅಧಿಕಾರಿಗಳಾದ ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿಗಳಾದ 
ಪ್ರಿ ಎಸ್‌.ಕೆ. ಘೋಶಾಲ್‌, ಮುಂದೆ ಪ್ರಿ ಸೆಸಿಲ್‌ ನರೋನ್ಹ ಅವರ ಉತ್ಸಾಹದ ಸಹಕಾರ, ಜಿಲ್ಲೆಗೆ ವಿಶೇಷವಾಗಿ ಸದಸ್ಯರಾಗಿ ಸಲಹಾ 
ಸಮಿತಿಗೆ ನೇಮಿಸಿದ ಪ್ರೊ! ಎಸ್‌.ಎಸ್‌. ಒಡೆಯರ್‌, ಮತ್ತು ಪತ್ರಕರ್ತ ಪ್ರಿ ಸುರೇಂದ್ರ ದಾನಿ ಅವರ ಕ್ರಿಯಾಶೀಲ ಮಾರ್ಗದರ್ಶನ 


ಈ ಕೆಲಸವನ್ನು ನಮ್ಮ ಸಿಬ್ಬಂದಿಯಿಂದ ಆಗುವಂತೆ ಮಾಡಿಸಿದೆ 


ಪ್ರಿ ಎನ್‌.ಕೆ. ಕುಲಕರ್ಣಿ, ಪ್ರೊ|! ಉತ್ತಂಗಿ, ಪ್ರೊ ಸದಾನಂದ ಕನವಳ್ಳಿ, ಗದಗಿನ (ಶ್ರಿ ಅ.ದ. ಕಟ್ಟೀಮನಿ, ರಾಣೆಬೆನ್ನೂರಿನ 
(ಮಾಜಿ ಮಂತ್ರಿಗಳಾದ) ತ್ರಿ ಕೆ.ಎಫ್‌. ಪಾಟೀಲ್‌, ಪ್ರಿ ಎಸ್‌.ಎಂ. ಮಾಗನೂರ, ಹಿರೇಕೆರೂರಿನ ಪ್ರಿ ಬಿ.ಜಿ. ಬಣಕಾರ (ಮಾಜಿ 
ಶಾಸಕರು), ಹಂಸಬಾವಿಯ ಪ್ರೊ! ಭೋಜರಾಜ ಪಾಟೀಲ್‌, ಧಾರವಾಡದ ಪ್ರಿ ಮಾಧವಗುಡಿ, ಗದಗಿನ (ಶ್ರಿ ವೀರೇಶ ಹಿರೇಮಠ, 
ಪ್ರಿ ಪಿ.ಎಸ್‌. ಹಿರೇಮಠ, ಹುಬ್ಬಳ್ಳಿ ಕರ್ನಾಟಕ ಅ ಮಂಡಳಿಯ ಅಧ್ಯಕ್ಷರು, ಪ್ರಿ ಐ.ಜಿ. ಸನದಿ ಎಂ.ಪಿ, ಮಾಜಿ ಶಾಸಕ ಪ್ರಿ 
ಹಿಂಡಸಗೇರಿ, ಪ್ರಿ ಮುರಳೀಧರ ಪಾಸ್ತೆ ವಿಶ್ವವಿದ್ಯಾಲಯದ ಡಾ| ಪ್ರಿನಿವಾಸ ರಿತ್ತಿ ಡಾ|| ಎ. ಸುಂದರ, ಡಾ|| ಮೀರಾಗುಂಡಿ, 
ಡಾ!। ಎಚ್‌.ಆರ್‌. ರಘುನಾಥ್‌ ಭಟ್‌, ಡಾ| ರು.ಮ. ಷಡಕ್ಷರಯ್ಯ, ಡಾ| ಪಾಡಿಗಾರ್‌, ಪ್ರೊ! ಸಿದ್ದಲಿಂಗ ಪಟ್ಟಣಶೆಟ್ಟಿ, ಹ 
ಎಂ.ಎಂ. ಕಲಬುರ್ಗಿ, ಬಾ: 1b ವೈ.ಎಚ್‌. ಹನುಮಂತ ಗೌಡರ್‌, ಡಾ| ಬಿ.ವಿ. ಶಿರೂರು, ದಿವಂಗತ ಬಿನಕಟ್ಟಿ ಪ್ರೊ॥ ಎಚ್‌.ವಿ. 
ದವರ ಅಮೂಲ್ಯ ಸಹಕಾರವನ್ನು ಇಲ್ಲಿ ನೆನೆಯಬೇಕು. ಧಾರವಾಡ ಜಿಲ್ಲಾಧಿಕಾರಿ 


ನಾಗೇಶ್‌, ಡಾ| ಎಸ್‌.ವೈ. ಸಾವಂತ್‌ ಮುಂತಾದವರ 


ಹಾಗೂ ಅವರ ಕೇಂದ್ರ ಸಹಾಯಕರು ಬದಲಾಗುತ್ತ ಬಂದರೂ, ಅವರೆಲ್ಲ ಸಮಾನವಾಗಿ ಸಹಕಾರ ನೀಡುತ್ತ ಬಂದಿದ್ದಾರೆ. 
ರಾಜ್ಯದಲ್ಲಿ ಅನೇಕ ದೃಷ್ಟಿಯಿಂದ ಮುಂಚೂಣಿಯಲ್ಲಿರುವ ಧಾರವಾಡ, ಜಿಲ್ಲೆಯಲ್ಲಿ ಬುದ್ಧಿಜೀವಿಗಳೂ ಅಪಾರ ಸಂಖ್ಯೆಯಲ್ಲಿದ್ದು 
ಅವರು “ಮೆಚ್ಚೆ ಅಹುದೆನ್ನುವಂತೆ'' ಈ ಸಂಪುಟ ಬಂದಿದೆಯೋ ಇಲ್ಲವೋ ಹೇಳಲಾರೆವು. 


ಧಾರವಾಡ ಜಿಲ್ಲೆ ಎಲ್ಲ ದೃಷ್ಟಿಯಿಂದ ಮುಂದುವರೆಯುತ್ತಿದೆ. ಕೃಷಿ ವಿಸ್ತರಿಸುತ್ತಿದೆ, ಕೈಗಾರಿಕೆ ಬೆಳೆಯುತ್ತಿದೆ. ಅರಣ್ಯ ಪ್ರದೇಶ 
ಮಾತ್ರ ಕ್ರೀಣಿಸುತ್ತ ಸಾಗಿದೆ. ಈಗಾಗಲೇ ಹುಬ್ಬಳ್ಳಿ ಧ ಧಾರವಾಡಗಳು ಧೂಳು ತುಂಬಿದ ಸ್ಥಳಗಳಾಗಿವೆ. ತುಂಗಭ ದ್ರೆ ನಾರುತ್ತಿದೆ. ಈ 
ಪರಿ ಸ್ಥಿತಿಯ ಬಗ್ಗೆ ಜನ ಜನ ಎಚ್ಚೆತ್ತುಕೊಳ್ಳಬೇಕು. ವಿಜ್ಞಾನಿಗಳು, ಪರಿಸರವಾದಿಗಳು, ವಿಚಾರವಂತರು ತೀವ್ರವಾಗಿ ಚಿಂತಿಸಬೇಕು. ಕೈಗಾರಿಕೆಗಳ 
ಕರಣ, ಗೃಹ ಕೈಗಾರಿಕೆಗಳ ವಿಸ್ತರಣೆ, ಗೃಹ ಕೈಗಾರಿಕೆಯಲ್ಲಿ ದುಡಿಯುವ ವ್ಯಕ್ತಿಯ ಉತ್ಪಾದನಾ ಸಾಮರ್ಥ್ಯ ಇದ್ದಲ್ಲೇ ಹೆಚ್ಚುವ 


ವಿಕೇಂದ್ರೀ 
ಹಿಂದೆ ಗಾಂಧೀಜಿ ಹೇಳಿದ ಸಂಗತಿ ಇದೇ. 


ಪರಿಸ್ಥಿತಿ ನಿರ್ಮಾಣವಾಗಬೇಕು. ಹಲವು ದಶಕಗಳ 


VI 


ಜಿಲ್ಲೆಯಲ್ಲಿ ಪ್ರಗತಿ ಯಾವ ಯಾವ ದಿಕ್ಕುಗಳಲ್ಲಿ ಎಷ್ಟಾಗಿದೆ, ಈ ಪ್ರಗತಿ ಆರೋಗ್ಯಕರವಾಗಿ ಆಗಿದೆಯೆ ಸರಿಯಾದ ದಿಕ್ಕಿನಲ್ಲಿದೆಯೇ, 
ಎಂದು ಚಿಂತಿಸಲು ಬೇಕಾದ ಸಾಮಗ್ರಿಯನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಇಲ್ಲಿನ ವಿವರಣೆ, ಕಥನ, ಅಂಕೆಸಂಖ್ಯೆಗಳಲ್ಲಿ 
ಅಡಗಿದೆ. 

ಇಲ್ಲಿನ ಸಂಸ್ಕೃತಿಯ ಐತಿಹಾಸಿಕ ಹಿನ್ನಲೆಯ ಸಮಗ್ರ ಪರಿಚಯವನ್ನು ವ್ಯಾಪಕವಾಗಿ ಮಾಡುವ ಪ್ರಯತ್ನ ನಾವು ಮಾಡಿದ್ದೇವೆಂದು 
ನಮಗೆ ಸಮಾಧಾನ. ನಾವು ಪರಿಚಯಿಸಿದ ಸ್ಥಳಗಳ ಸಾಂಸ್ಕೃತಿಕ ದರ್ಶನ ಇಷ್ಟು ವ್ಯಾಪಕ ಪ್ರಮಾಣದಲ್ಲಿ ಹಿಂದೆ ಆಗಿಲ್ಲ ಪುಟಗಳ 
ಮಿತಿ ಗಮನಿಸಿ ಎಷ್ಟೋ ವಿಷಯ ಕೈಬಿಟ್ಟಿದ್ದೇವೆ. ವರ್ತಮಾನ ಕಾಲದ ಬಗ್ಗೆ ಹೇಳುವಾಗ ಭೂತಕಾಲದ ಹಿನ್ನಲೆಯಲ್ಲಿ ಹೇಳುವುದು 
ಗ್ಯಾಸೆಟಿಯರ್‌ನ ವೈಶಿಷ್ಟ, ಭೂತವರ್ತಮಾನಗಳ ಮುಖಾಮುಖಿ ಪ್ರಗತಿಗೆ ಮಾರ್ಗದರ್ಶಕ. 


ಈ ಇಲಾಖೆಯ ಸಿಬ್ಬಂದಿಗಳು ತಮ್ಮ ಪ್ರೀತಿಯ ಶ್ರಮ ನೆರವೇರಿಸಿದ್ದಾರೆ. ಅವರಿಗೆ ಈ ಕೃತಿಯ ಓದುಗರ ಪರವಾಗಿ ಅಷ್ಟೇ 
ಕೃತಜ್ಞತೆ ಸಲ್ಲಿಸಬೇಕು. ಸಲಹಾ ಸಮಿತಿಯ ಸದಸ್ಯರು ಈ ಕೆಲಸದ ಬಗ್ಗೆ ತಾದಾತ್ಮ್ಯದಿಂದ ಶ್ರಮಿಸಿ ಈ ಇಲಾಖೆಯನ್ನು ಯಣಿಯಾಗಿ 
ಮಾಡಿದ್ದಾರೆ. ಮುದ್ರಕರಾದ ಪರಿಶ್ರಿ ಮುದ್ರಣದ ಶ್ರಿ ಎನ್‌.ವಿ. ರಂಗನಾಥ ರಾವ್‌ ಮತ್ತು ಪಾಲುದಾರರು ಹಾಗೂ ಸಿಬ್ಬಂದಿ, 
ಮುಖಪುಟ ರಚಿಸಿದ ಖ್ಯಾತ ಕಲಾವಿದ ಪ್ರಿ ಕಮಲೇಶ್‌ ಹಾಗೂ ಜಿಲ್ಲೆಯ ನಕಾಶೆ ತಯಾರಿಸಿಕೊಟ್ಟ ಭೂ ಸರ್ವೇಕ್ಷಣಾ ಇಲಾಖೆಯ 
ಆಡೂರಿನ (ಶ್ರಿ ಈಬಕ್ಕನವರ್‌ ಇವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಸಂಪುಟದ ಪ್ರಕಟಣೆಯೊಂದಿಗೆ ನಾನು ನನ್ನ 
ಹುದ್ದೆಯಿಂದ ನಿವೃತ್ತನಾಗಲಿದ್ದೇನೆ. 1981 ರಲ್ಲಿ ನಾನು ಇಲ್ಲಿ ಸೇವೆಗೆ ಬಂದಿದ್ದೆ. 


25.4.95 ಸೂರ್ಯನಾಥ ಕಾಮತ್‌ 
ಮುಖ್ಯ ಸಂಪಾದಕ 


ಮುನ್ನುಡಿ 


VII 


ವಿಷಯಾನುಕಮಣಿಕೆ 


ವಿಷಯಾನುಕ್ರಮಣಿಕೆ 


ಗ್ಯಾಸೆಟಿಯರ್‌ ಸಲಹಾ ಸಮಿತಿ 


ಗ್ಯಾಸೆಟಿಯರ್‌ ಇಲಾಖಾ ಸಿಬ್ಬಂದಿ 


ಛಾಯಾಚಿತ್ರಗಳು 


ಅಧ್ಯಾಯ 1 


ಪ್ರಾಸ್ತಾವಿಕ 


ಸ್ಥಾನ ನಿರ್ದೇಶನ, ಮೇರೆಗಳು (2), ವಿಸ್ತೀರ್ಣ ಮತ್ತು ಜನಸಂಖ್ಯೆ (2), ಹೆಸರಿನ 
ಮೂಲ (3), ಪ್ರಾದೇಶಿಕ ಬದಲಾವಣೆಗಳು (4), ಸ್ವಾಭಾವಿಕ ಲಕ್ಷಣಗಳು (8), ಭೂರಚನೆ 
(9), ಅಂತರ್ಜಲ ನಿಕ್ಷೇಪಗಳು (11), ಜಲಸಂಪತ್ತು (12), ಪ್ರಾಣಿಸಂಪತ್ತು (15), ಸಸ್ಯ 
ಸಂಪತ್ತು (24), ಅರಣ್ಯ ಸಂಪತ್ತು (33), ವಾಯುಗುಣ (36), ಪರಿಸರ ಮತ್ತು ಜೀವಿ 
ಪರಿಸ್ಥಿತಿ (46). 


ಸಂ : ಎಸ್‌.ಎನ್‌. ರಾಜು 


ಅಧ್ಯಾಯ 2 


ಇತಿಹಾಸ 


ಪೌರಾಣಿಕ ಹಿನ್ನಲೆ (51), ಇತಿಹಾಸ ಪೂರ್ವ ಕಾಲ (52), ಶಾತವಾಹನರು (53), 
ಬನವಾಸಿ ಕದಂಬರು (54), ಬಾದಾಮಿಯ ಚಾಲುಕ್ಕರು (57), ಮಳಖೇಡದ ರಾಷ್ಟ್ರಕೂಟರು 
(60), ಕಲ್ಯಾಣದ ಚಾಲುಕ್ಕರು (66), ಕಲಚೂರಿಗಳು (72), ಹಾನಗಲ್‌ ಕದಂಬರು (14), 
ಗುತ್ತಲದ ಗುತ್ತರು (76), ನೂರುಂಬಾಡದ ಕಡಂಬರು (71), ಗೋವೆಯ ಕದಂಬರು (78), 
ಬಂಕಾಪುರದ ಕದಂಬರು (80), ಬೆಳಗುತ್ತಿಯ ಸಿಂದರು (80), ಯಲಬುರ್ಗಿಯ ಸಿಂದರು 
(81), ದೇವಗಿರಿಯ ಸೇಉಣರು (82), ಮಾಸವಾಡಿಯ ಸೇಉಣರು (86), ಹೊಯ್ಸಳರು 
(86), ವಿಜಯನಗರ ಸಾಮ್ರಾಜ್ಯ (88), ಸಾಳುವರು, ತುಳುವರು (92), ಬಹಮನಿ ಅರಸರು 
(95), ಬಿಜಾಪುರದ ಆದಿಲ್‌ಷಾಹಿಗಳು (96), ಮುಘಲರ ಆಡಳಿತ (99), ಸವಣೂರು 
ನವಾಬರು (100), ಹೈದರ್‌ ಅಲಿ ಮತ್ತು ಟಿಪ್ಪು ಸುಲ್ತಾನ್‌ (102), ಧೋಂಡಿಯಾ ವಾಫ್‌ 
(104), ಮರಾಠರು: ಪೇಶ್ವೆಯರ ಆಳ್ವಿಕೆ (105), ಪಟವರ್ಧನರು (108), ಪೇಶ್ಲೆಯರ ಪತನ 
(109), ಮರಾಠರ ಆಡಳಿತ (110), ಬ್ರಿಟೀಷರ ಆಡಳಿತ (112), ನರಗುಂದ ಬಂಡಾಯ 
(115), ಮುಂಡರಗಿ ಭೀಮರಾಯ (116), ನರಗುಂದದ ಪತನ (117), ಅರಳೆಯ ಉಬ್ಬರ 
(118), ರಾಷ್ಟ್ರೀಯ ಜಾಗೃತಿ (119), ರಾಷ್ಟ್ರೀಯ ಚಟುವಟಿಕೆಗಳ ಆರಂಭ (121). ಹೋಂ 
ರೂಲ್‌ ಲೀಗ್‌ (127), ಅಸಹಕಾರ ಚಳುವಳಿ (128), ಖಿಲಾಫತ್‌ - ಅಸಹಕಾರ (128), 
ಧಾರವಾಡ ಗೋಳಿಬಾರ್‌ (131), ಸೇವಾದಳ ಸ್ಥಾಪನೆ (133), ಬ್ರಾಹ್ಮಣೇತರ ಚಳುವಳಿ 


]1 ರಿಂದ 49 


೨೦ರಿಂದ 166 


1/11! 


(134), ಸಮಾಜವ್ಯಾಪಿ ಕಾಂಗ್ರೆಸ್‌ (138), ಕಾನೂನು ಭಂಗ ಚಳುವಳಿ (140), ಕ್ರಿಟ್‌ 
ಇಂಡಿಯಾ ಚಳುವಳಿ (146), ಹುತಾತರು (150), ಸಂಸ್ಥಾನದ ಪ್ರದೇಶಗಳು (151), 
- ಏಕೀಕರಣ ಚಳುವಳಿ (152), ಚುನಾವಣೆಗಳು (154). 


ಸಂ : ಡಾ! ಸೂರ್ಯನಾಥ ಕಾಮತ್‌ (ಇತಿಹಾಸ) 
ಎಸ್‌. ಲಕ್ಷ್ಮೀನಾರಾಯಣ ಶೆಟ್ಟಿ (ಚುನಾವಣೆಗಳು) 


ಅಧ್ಯಾಯ 3 ಜನತೆ 167 ರಿಂದ 258 


' ಜನಸಂಖ್ಯೆ ಬೆಳವಣಿಗೆ (167), ಜನಸಾಂದ್ರತೆ (170), ವಾಸದ ಮನೆಗಳು ಮತ್ತು 
ಕುಟುಂಬಗಳು (172), ಸಾಂಸ್ಥಿಕ ಕುಟುಂಬಗಳು (174),ನಿರ್ವಸಿತ ಕುಟುಂಬಗಳು (176), 
ವಲಸೆ (178), ಸ್ತ್ರೀಪುರುಷ ಪ್ರಮಾಣ (179), ವಯೋಗುಂಪುಗಳು (181), ವೈವಾಹಿಕ ್ಥಿತಿ 
(181), ಗ್ರಾಮೀಣ ಜನತೆ (184), ಪಟ್ಟಣಗಳ ಜನಸಂಖ್ಯೆ ಹಾಗೂ ಬೆಳವಣಿಗೆ (185). 
ಪರಿಶಿಷ್ಟ ಜಾತಿ (188), ಪರಿಶಿಷ್ಟ ವರ್ಗ (191),ಅಂಗವಿಕಲರು (193), ಭಾಷೆಗಳು (194), 
ಸಾಕ್ಷರತೆ (195), ಧರ್ಮಗಳು (196), ಹಿಂದುಗಳು (198), ಜೈನರು (200), ಬೌದ್ಧರು 
(201), ಧಾರ್ಮಿಕ ಚಳುವಳಿಗಳು (201), ಇಸ್ಲಾಂ (203), ಕೈಸ್ತರು (204), ಮಠಗಳು 
(205), ಇತರ ಧಾರ್ಮಿಕ ಸಂಸ್ಥೆಗಳು (213), ಜಾತಿ ಮತ್ತು ಬುಡಕಟ್ಟುಗಳು (215), 
ಸಾಮಾಜಿಕ ಜೀವನ (229), ಗೃಹ ಜೀವನ (235), ಆಹಾರಾಭ್ಯಾಸಗಳು (240), 
ಉಡುಪುಗಳು (241),ಗೃಹೋಪಕರಣಗಳು (241), ಹಬ್ಬಗಳು (243). ಜಾತ್ರೆಗಳು (247). 
ಶೌರ್ಯಪರಂಪರೆ (258). 


ಸಂ: ಎಸ್‌.ಆರ್‌. ಮೈಲಾರಯ್ಯ 


ಅಧ್ಕಾಯ 4 | ಕೃಷಿ ಮತ್ತು ನೀರಾವರಿ 259 ರಿಂದ 330 


ಕೃಷಿ ಕೆಲಸಗಾರರು (260),ಕೃಷಿ ಭೂಮಿ ಹಿಡುವಳಿಗಳು (262). ಭೂಮಿಯ ಬಳಕೆ 
(266), ಮಣ್ಣು (271), ಮಣ್ಣು ಆರೋಗ್ಯ ಕೇಂದ್ರ (272), ಬೆಳೆ ಮಾದರಿ (273), ಭತ್ತ 
(276), ಜೋಳ (279), ಗೋವಿನ ಜೋಳ (280), ಗೋಧಿ (280), ರಾಗಿ (280). 
ಸಜ್ಜೆ (281), ದ್ವಿದಳ ಧಾನ್ಯಗಳು (281), ಶೇಂಗಾ (283), ಸೂರ್ಯಕಾಂತಿ (283),ಕುಸುಬೆ 
(284), ಹತ್ತಿ (284), ಕಬ್ಬು (285), ಪರಿಕರಗಳು (286), ಗೊಬ್ಬರಗಳು (286), ಸಸ್ಯ 
ಸಂರಕ್ಷಣೆ (291), ಬೀಜೋತ್ಪಾದನಾ ಕೇಂದ್ರಗಳು (292), ಭೂ ಸಾರ ಸಂರಕ್ಷಣೆ (293), 
ಕೃಷಿ ವಿಶ್ವವಿದ್ಯಾಲಯ (294), ತರಬೇತಿ ಕೇಂದ್ರಗಳು (295), ಕೃಷಿ ಅಭಿವೃದ್ಧಿ ಕೇಂದ್ರಗಳು 
(297), ಕೃಷಿ ಸಂಶೋಧನಾ ಕೇಂದ್ರಗಳು (298), ಕೃಷಿ ಪಾಠಶಾಲೆ (300), ಕೃಷಿ 
ಉಪಕರಣಗಳು (301), ನೀರಾವರಿ (303), ಕೆರೆಗಳು (304), ಧರ್ಮಾ ಜಲಾಶಯ 
ಯೋಜನೆ (306), ಮಲಪ್ರಭಾ ಯೋಜನೆ (306),ಜವುಳಿನ ಸಮಸ್ಯೆ (310), ತೋಟಗಾರಿಕೆ 
(311), ಮುಖ್ಯ ತೋಟದ ಬೆಳೆಗಳು: (315), ತೋಟಗಾರಿಕಾ ಕ್ಷೇತ್ರಗಳು ಮತ್ತು ಒಟ್ಟು 


IX 


ಪಾತಿಗಳು (319), ಪಶುಸಂಗೋಪನೆ (321), ಜಾನುವಾರು ಗಣತಿ (323), ಕ್ಷೀರಾಭಿವೃದ್ಧಿ 
(327), ಕುರಿ ಅಭಿವೃದ್ಧಿ (328), ಕೋಳಿ ಸಾಕಣೆ (329), ಮೇವಿನ ಅಭಿವೃದ್ಧಿ (329), 
ಮತ್ಸಪಾಲನೆ (329), ಮೀನು ತಳಿ ಮತ್ತು ಮೀನುಪಾಲನಾ ಕ್ಷೇತ್ರಗಳು (330). 


— 


ಸಂ : ಎಸ್‌.ಎನ್‌. ರಾಜು 


ಅಧ್ಯಾಯ 5 ಕೈಗಾರಿಕೆ 331 ರಿಂದ 370 


ಹಳೆಯ ಕೈಗಾರಿಕೆಗಳು (334), ಪ್ರಸ್ತುತ ಸ್ಥಿತಿ (338), ವಿದ್ಯುಚ್ಛಕ್ತಿ (339), ಕೈಗಾರಿಕಾ 
ಪ್ರಕಾರಗಳು (342), ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು (342), ಸಣ್ಣ 
ಪ್ರಮಾಣದ ಕೈಗಾರಿಕೆಗಳು (348), ಖಾದಿ ಮತ್ತು ಗ್ರಾಮೋದ್ಯೋಗ (350), ಕೈ ಮಗ್ಗಗಳು 
ಮತ್ತು ವಿದ್ಯುತ್‌ ಮಗ್ಗಗಳು (354), ಗೃಹ ಕೈಗಾರಿಕೆ ಮತ್ತು ಕರಕುಶಲತೆ (354), ರೇಷ್ಮೆ 
(356), ಆಂತರಿಕ ಸಾಧನ ಸೌಕರ್ಯಗಳು (೨61), ಕೈಗಾರಿಕೆ ವಸಾಹತು ಮತ್ತು ನಿವೇಶನಗಳು 
(365), ತರಬೇತಿ ಸಂಸ್ಥೆಗಳು (367), ಜೈವಾನಿಲ ಮತ್ತು ` ಅಸ್ತ್ರ ಒಲೆಗಳು (368), 
ಹೋಟೆಲುಗಳು (369), ಕೈಗಾರಿಕಾ ಬೆಳವಣಿಗೆಯ ಅವಕಾಶಗಳು (369). 


ಸಂ : ಎಚ್‌.ಎಂ. ರಂಗೇಗೌಡ 


ಅಧ್ಯಾಯ 6 ಬ್ಯಾಂಕಿಂಗ್‌, ಹಣಕಾಸು ವೃವಹಾರ ಮತ್ತು ವಾಣಿಜ್ಮ 371 ರಿಂದ 469 


ಬ್ಯಾಂಕಿಂಗ್‌ ಮತ್ತು ಹಣಕಾಸು (371), ಆರ್ಥಿಕ ಸಮೀಕ್ಷೆ (373), ಲೇವಾದೇವಿ 
ನಿಯಂತ್ರಣ ಕಾನೂನು (376), ಹಣಕಾಸು ಸಂಸ್ಥೆಗಳು (378), ಜೀತಪದ್ಧತಿ (380), 
ಕರ್ನಾಟಕ ಯಣ ಪರಿಹಾರ ಕಾನೂನು 1976 (381), ವಾಣಿಜ್ಯ ಬ್ಯಾಂಕುಗಳು (382), 
ಕ್ರೆಡಿಟ್‌ ಪ್ಲಾನ್‌ (389), ಜಿಲ್ಲಾ ಪತ್ತಿನ ಯೋಜನೆ (392),ಗ್ರಾಮೀಣ ಬ್ಯಾಂಕುಗಳು (393), 
ವಿಮೆ ವ್ಯವಹಾರ (396), ರಾಷ್ಟ್ರೀಯ ಉಳಿತಾಯ ಯೋಜನೆ (398), ನಾಣ್ಯಗಳು ಮತ್ತು 
ಹಣದ ಚಲಾವಣೆ (400), ನಾಣ್ಯ ಪದ್ಧತಿ (402), ಸಹಕಾರಿ ಚಳುವಳಿ (403), ಗ್ರಾಹಕರ 
ಸಹಕಾರ ಸಂಘಗಳು (409), ಸಹಕಾರಿ ನೂಲಿನ ಗಿರಣಿಗಳು (418), ಸಹಕಾರಿ ಎಣ್ಣೆ 
"ಗಿರಣಿಗಳು (420), ಸಹಕಾರೀ ಸಕ್ಕರೆ ಕಾರ್ಯಾನೆಗಳು (421), ವ್ಯಾಪಾರ ಮತ್ತು ವಾಣಿಜ್ಯ 
ಚಟುವಟಿಕೆಗಳು (429), ರಫ್ತುಗಳು (437),ನಿಯಂತ್ರಿತ ಮಾರುಕಟ್ಟೆಗಳು (443), ಸಂತೆಗಳು 
(454), ವರ್ತಕರ ಸಂಘಗಳು (459), ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ 
(460), ತೂಕ ಮತ್ತು ಅಳತೆ ಮಾಪನಗಳು (463),ಆಹಾರ ಮತ್ತು ನಾಗರಿಕಾವಶ್ಯಕ ವಸ್ತುಗಳ 
ಸರಬರಾಜು (466), ಉಗ್ರಾಣ ವ್ಯವಸ್ಥೆ (407), ನಾಗರಿಕ ವೇದಿಕೆಗಳು (469). 


ಸು: ಎಂ.ಬಿ. ಪಾಟೀಲ್‌ 


ಜಿ. ಭಾನುದಾಸ್‌ 


X 


ಅಧ್ಯಾಯ 7 ಸಾರಿಗೆ ಮತ್ತು ಸಂಪರ್ಕ 470 ರಿಂದ 501 


ರಸ್ತೆಗಳು (472), ಗ್ರಾಮೀಣ ಸಂಪರ್ಕ (478), ಸೇತುವೆಗಳು (480), ಜಿಲ್ಲಾ 
ಪರಿಷತ್‌ ರಸ್ತೆಗಳು (481), ಸಂಚಾರ ಗಣತಿ ಮತ್ತು ವಾಹನ ಸಮೀಕ್ಷೆ (482), ಹಾಯ್ಗಡ 
(482), ಸಾರ್ವಜನಿಕ ಸಂಚಾರ (484), ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ (486), 
ರೈಲು ಮಾರ್ಗ (488), ವಿಮಾನ ಸಂಚಾರ (491), ಅಂಚೆ ಕಚೇರಿಗಳು (491),ದೂರವಾಣಿ 
ಸೇವೆ (494), ತಂತೀ ಸೇವೆ (495), ದೂರದರ್ಶನ (497), ಆಕಾಶವಾಣಿ (497), 


ಪ್ರವಾಸೋದ್ಯಮ (497). 
ಸಂ : ಎಸ್‌. ಲಕ್ಷ್ಮೀನಾರಾಯಣ ಶೆಟ್ಟಿ 


ಅಧ್ಯಾಯ 8 ಆರ್ಥಿಕ ಪ್ರವೃತ್ತಿಗಳು 502 ರಿಂದ 563 


ಜಿಲ್ಲೆಯ ವರಮಾನ (503), ಬೆಲೆಗಳು (509), ಜೀವನಮಟ್ಟ (512), ಭೂಮಿಯ 
ಮೌಲ್ಯ (515), ಗೃಹ ನಿರ್ಮಾಣ (525), ಕೃಷಿ ವಲಯ (525), ನೀರಾವರಿ (527), 
ರೇಷ್ಮೆ (528), ತೋಟಗಾರಿಕೆ (529), ಪಶುಸಂಗೋಪನೆ (529), ಹಾಲು ಉತ್ಪಾದನೆ 
(530), ಕೈಗಾರಿಕೆ (530), ಔದ್ಯಮಿಕ ಪ್ರಗತಿ (532), ಅರಣ್ಯ ಅಭಿವೃದ್ಧಿ (536), ಕ್ಷಾಮ 
ಮತ್ತು ಮಹಾಪೂರ (542), ಕೆಲಸಗಾರರು (545), ಉದ್ಯೋಗಾವಕಾಶ (551), ವೇತನ ' 
(553), ಯೋಜನೆಗಳು (556), ಕರ್ನಾಟಕ ಭೂ ಸೇನಾ ನಿಗಮ (557), ಅಭಿವೃದ್ಧಿಯ 
ಸಾಧ್ಯತೆಗಳು (558). | 

ಸಂ : ಆರ್‌. ಮಧ್ವರಾಜ್‌ 


ಅಧ್ಯಾಯ 9 ಆಡಳಿತ ಮತ್ತು ರಾಜಸ್ವ 564 ರಿಂದ 608 


ಜಿಲ್ಲಾಧಿಕಾರಿ (568), ಉಪವಿಭಾಗಾಧಿಕಾರಿ (570), ತಹಶೀಲ್ದಾರ (571), 
ಕ್ಷೇತ್ರಾಭಿವೃದ್ಧಿ ಅಧಿಕಾರಿ (571), ಕಂದಾಯ ನಿರೀಕ್ಷಕ (511), ನಾಡಕಚೇರಿಗಳು (572), 
ಗ್ರಾಮಲೆಕ್ಕಿಗ (572), ಗ್ರಾಮಸಹಾಯಕರು (573), ಭೂ ಕಂದಾಯ (573), ನೀರಿನ ಕರ 
(579), ಇನಾಂಗಳ ರದ್ಧತಿ (587), ಭೂ ಕಂದಾಯ ವಸೂಲಿ (589), ಭೂವಿತರಣೆ 
(591), ಭೂ ಸ್ವಾಧೀನ (591), ಭೂ ಸುಧಾರಣೆ (592), ಇತರ ರಾಜಸ್ವ ಮೂಲಗಳು 
(594), ವಾಣಿಜ್ಯ ತೆರಿಗೆ (594), ಮನರಂಜನೆ ತೆರಿಗೆ (595), ಕೃಷಿ ಆದಾಯ ತೆರಿಗೆ 
(596), ವೃತ್ತಿ ತೆರಿಗೆ (596), ಪ್ರವೇಶ ತೆರಿಗೆ (596), ಐಷಾರಾಮ ತೆರಿಗೆ (597), ಅಬಕಾರಿ 
(597), ನೋಂದಣಿ ಮತ್ತು ಛಾಪಾಕಾಗದ (598), ವಿದ್ಯುತ್‌ ತೆರಿಗೆ: (599), ಮೋಟಾರು 
ವಾಹನ ತೆರಿಗೆ (599), ಕೇಂದ್ರ ಸರ್ಕಾರದ ತೆರಿಗೆಗಳು (600). ಸ 


ಸಂ: ಸ್ಟೀವನ್‌ ಪಾಲ್‌ 
ಡಾ!! ಸೂರ್ಯನಾಥ ಕಾಮತ್‌ 


XI 


ಅಧ್ಯಾಯ 10 ನ್ಮಾಯಾಡಳಿತ ಮತ್ತು ಶಾಂತಿಪಾಲನೆ 609 ರಿಂದ 629 


ನ್ಯಾಯಾಲಯಗಳು (610), ಪೋಲೀಸ್‌ ಆಡಳಿತ (618), ಪೊಲೀಸ್‌ ಕಲ್ಯಾಣ ನಿಧಿ 
(627), ಗ್ರಾಮೀಣ ರಕ್ಷಣಾ ಪಡೆ (627), ಕಾರಾಗೃಹಗಳು (628), ಗೃಹರಕ್ಷಕ ದಳ (629), 
ಬಾಲಾಪರಾಧಿಗಳ ಕಾರಾಗೃಹ (629). 


ಸಂ : ಆರ್‌. ಮಧ್ವರಾಜ್‌ 


ಅಧ್ಯಾಯ 11 ಇತರ ಇಲಾಖೆಗಳು 630 ರಿಂದ 650 


ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ (631), ಆಹಾರ ಮತ್ತು ನಾಗರಿಕೆ ಸರಬರಾಜು 
ಇಲಾಖೆ (631),ಗ್ರಾಹಕರ ವೇದಿಕೆ (631), ಉದ್ಯೋಗ ಮತ್ತು ತರಬೇತಿ ಇಲಾಖೆ (632), 
ಕೃಷಿ ಇಲಾಖೆ (632), ಕೃಷಿ ಮಾರಾಟ ಇಲಾಖೆ (633), ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 
(633), ಕಾನೂನು ಮಾಪನಶಾಸ್ತ್ರ ಇಲಾಖೆ (633), ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ 
(634), ಕಾರ್ಮಿಕ ಇಲಾಖೆ (634), ಕಾರಾಗೃಹ ಇಲಾಖೆ (634), ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆ (634), ಜಿಲ್ಲಾ ಖಜಾನೆ (635), ಜಿಲ್ಲಾ ತರಬೇತಿ ಸಂಸ್ಥೆ (635), ತೋಟಗಾರಿಕೆ 
ಇಲಾಖೆ (636), ನಗರ ಭೂ ಮಾಪನ ಇಲಾಖೆ (636), ನಗರ ಯೋಜನಾ ಇಲಾಖೆ 
(636), ನೀರಾವರಿ ಇಲಾಖೆ (637), ಪಶುಸಂಗೋಪನಾ ಇಲಾಖೆ (637), ಪ್ರಾದೇಶಿಕ 
ಸಾರಿಗೆ ಇಲಾಖೆ (638), ಬಾಲಾಪರಾಧಿ ಶಾಲೆ (638), ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆ (638), ಮೀನುಗಾರಿಕೆ ಇಲಾಖೆ (639), ಮುದ್ರಣ, ಲೇಖನ ಸಾಮಗ್ರಿ ಮತ್ತು 
ಪ್ರಕಟಣೆಗಳ ಇಲಾಖೆ (639), ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ (640), ರಾಜ್ಯ 
ಲೆಕ್ಕ ಪತ್ರ ಇಲಾಖೆ (640), ರೇಷ್ಮೆ ಇಲಾಖೆ (640), ಲೋಕ ಶಿಕ್ಷಣ ಇಲಾಖೆ (640), 
ಲೋಕೋಪಯೋಗಿ ಇಲಾಖೆ (641), ವಾರ್ತಾ ಮತ್ತು ಪ್ರಚಾರ ಇಲಾಖೆ (641), ವಾಣಿಜ್ಯ 
ತೆರಿಗೆ ಇಲಾಖೆ (642), ವೀಕ್ಷಣಾಲಯ (ರಿಮಾಂಡ್‌ ಹೋಮ್‌) (642), ಸಣ್ಣ ಉಳಿತಾಯ 
ಇಲಾಖೆ (642), ಸಾರ್ವಜನಿಕ ಗ್ರಂಥಾಲಯ ಇಲಾಖೆ (643), ಸಾರ್ವಜನಿಕ ಶಿಕ್ಷಣ ಇಲಾಖೆ 
(643), ಜಿಲ್ಲಾ ಕ್ಷಯರೋಗ ಕೇಂದ್ರ (643), ಗೃಹ ರಕ್ಷಕ ದಳ (644), ರಾಜ್ಯ ಸರ್ಕಾರದ 
ಮಂಡಳಿಗಳು ಮತ್ತು ನಿಗಮಗಳು (644), ಕ ೦ದ್ರ ಸರ್ಕಾರದ ಇಲಾಖಗಳು, ಮಂಡಳಿಗಳು 
ಹಾಗೂ ನಿಗಮಗಳು (647). 


ಸಂ : ಆರ್‌.ಜಿ. ಕುಲಕರ್ಣಿ 


ಅಧ್ಯಾಯ 12 ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 651-688 


ಸ್ಥಳೀಯ ಸಂಸ್ಥೆಗಳು (652), ನಗರಾಡಳಿತ (655), ನಗರ ಪ್ರದೇಶದ ಸ್ಥಳೀಯ 
ಸಂಸ್ಥೆಗಳು (657), ಕರ್ನಾಟಕ ಪುರಸಭೆಗಳ ಕಾನೂನು 1964 (663), ಹುಬ್ಬಳ್ಳಿ-ಧಾರವಾಡ 
ಮಹಾನಗರಪಾಲಿಕೆ (667),ಗದಗ-ಬೆಟಗೇರಿ ನಗರ ಸಭೆ (672),ನಗರ ಯೋಜನೆ (674), 
ಕೊಳಚೆ ನಿರ್ಮೂಲನ ಮಂಡಳಿ (675), ಲೋಕಲ್‌ ಬೋರ್ಡ್‌ (676), ಪಂಚಾಯತಿ 


೫11 


ರಾಜ್‌ (678), ಜಿಲ್ಲಾ ಪಂಚಾಯತ್‌ (680), ಗ್ರಾಮಾಂತರ ನೀರು ಸರಬರಾಜು ಮತ್ತು 
ನೈರ್ಮಲ್ಯ (686), ವಸತಿ ಯೋಜನೆ (687). 


` ಸಂ: ಎಂ.ಬಿ. ಪಾಟೀಲ 


ಜಿ. ಭಾನುದಾಸ್‌ 
ಅಧ್ಯಾಯ 13 ಶಿಕ್ಷಣ ಮತ್ತು ಕ್ರೀಡೆ 689 ರಿಂದ 726 


ಪೂರ್ವ ಪ್ರಾಥಮಿಕ ಶಿಕ್ಷಣ (691), ಪ್ರಾಥಮಿಕ ಶಿಕ್ಷಣ (692), ಟ್ರೈನಿಂಗ್‌ ಕಾಲೇಜು 
(695),ಮಾಧ್ಯಮಿಕ ಶಿಕ್ಷಣ (698),ಪ್ರೌಢಶಿಕ್ಷಣ. (706),ನವೋದಯ ವಿದ್ಯಾಲಯ (707), 
ಖಾಸಗಿ ಶಿಕ್ಷಣ ಸಂಸ್ಥೆಗಳು (708), ಜಿಲ್ಲಾ ಸಾಕ್ಷರ ದೀಪ (710), ಪದವಿ ಪೂರ್ವ ಶಿಕ್ಷಣ 
(711), ವೃತ್ತಿ ಶಿಕ್ಷಣ (712), ಎನ್‌.ಸಿ.ಸಿ. (712), ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ (713), 
ಕಾಲೇಜು ಶಿಕ್ಷಣ (714), ಕರ್ನಾಟಕ ವಿಶ್ವವಿದ್ಯಾಲಯ (715), ಕರ್ನಾಟಕ ವೈದ್ಯಕೀಯ 
ಮಹಾವಿದ್ಯಾಲಯ (716),ಕಾನೂನು ಶಿಕ್ಷಣ (717),ತಾಂತ್ರಿಕ ಶಿಕ್ಷಣ (717),ಕೃಷಿ ವಿಜ್ಞಾನ 
ವಿಶ್ವವಿದ್ಯಾಲಯ (718), ಸಂಸ್ಕೃತ ಪಾಠಶಾಲೆ (719), ಶೈಕ್ಷಣಿಕ ಸಂಘಸಂಸ್ಥೆಗಳು (719), 
ವಿದ್ಯಾರ್ಥಿ ನಿಲಯಗಳು (720),ಗ್ರಂಥಾಲಯಗಳು (721), ಕ್ರೀಡೆ (722), ಜಾನಪದ ಕ್ರೀಡೆ 
ಮತ್ತು ಮನೋರಂಜನೆ (726). 


ಸಂ : ಟಿ.ಜಿ. ನರಸಿಂಹಮೂರ್ತಿ 
ಅಧ್ಯಾಯ 14 | ಸಾಹಿತ್ಯ ಮತ್ತು ಸಂಸ್ಕೃತಿ 727 = 788 


ಸಾಹಿತ್ಯ (727), ಅರುಣೋದಯ ಕಾಲ (729), ನವೋದಯ ಕಾಲ (733), 
ಲೇಖಕಿಯರು (739), ಮುದ್ರಣ ಹಾಗೂ ಪ್ರಕಾಶನ (741), ಸಂಸ್ಕೃತ ಸಾಹಿತ್ಯ (741), 
ಮರಾಠಿ ಸಾಹಿತ್ಯ (742),ನಾಟಕ ಮತ್ತು ರಂಗಭೂಮಿ (743), ವೃತ್ತಿ ರಂಗಭೂಮಿ (144), 
ಹವ್ಯಾಸಿ ರಂಗಭೂಮಿ (745), ನಾಟಕಕಾರರು (746), ನಾಟಕ ಮಂದಿರಗಳು (747), 
ಪತ್ರಿಕೋದ್ಯಮ (749), 


ನ 


: ಡಾ! ದೇವರಕೊಂಡಾರೆಡ್ಡಿ 
ಸಂಗೀತ (762), ಶಾಸ್ತ್ರೀಯ ನೃತ್ಯ (769), ಗಮಕ, ಹರಿಕಥೆ, ಕೀರ್ತನೆ (770), 
ಸುಗಮ ಸಂಗೀತ (771), ಚಿತ್ರಕಲೆ (773), ಕಲಾಶಾಲೆಗಳು (776), ಕಲಾಪುಸ್ತಕಗಳು 
(778), ಬಾಲ ಕಲಾವಿದರು (780), ಶಿಲ್ಪ (780), ಸಿನಿಮಾ (782), ಜಾನಪದ (784), 
ಜನಪದ ಕಲಾವಿದರು (788). 


ಸಂ : ಡಾ|। ಎ. ಲಕ್ಷ್ಮೀನರಸಿಂಹನ್‌ 


೨೫111 


ಅಧ್ಯಾಯ 15 ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 189 ರಿಂದ 832 


ಆರೋಗ್ಯ ಸಂಸ್ಥೆಗಳು (191), ಜನನ ಮರಣ ಅಂಕಿ ಅಂಶಗಳು (792), ಸಾಂಕ್ರಾಮಿಕ 
ರೋಗಗಳು (796), ಭಾರತೀಯ ವೈದ್ಯ ಪದ್ಧತಿ (796), ಆಯುರ್ವೇದ (801), ಆರೋಗ್ಯ 
ಸಂಸ್ಥೆಗಳು (802), ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮ (815), ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳು (817), ಕುಟುಂಬ ಕಲ್ಯಾಣ (823), ಔಷಧ ನಿಯಂತ್ರಣ (829), ಭಾರತೀಯ 
ವೈದ್ಯಕೀಯ ಸಂಘ (832). 


ಸಂ : ಆರ್‌.ಜಿ. ಕುಲಕರ್ಣೆ 


ಅಧ್ಯಾಯ 16 ಇತರ ಸಮಾಜ ಸೇವಾ ಸೌಲಭ್ಯಗಳು 833 ರಿಂದ 879 


ಬಿ 
ಕಾರ್ಮಿಕರ ಕಲ್ಮಾಣ (833), ಪರಿಶಿಷ್ಟ ಜಾತಿಗಳ ಕಲ್ಯಾಣ (839), ಪರಿಶಿಷ್ಟ 
ವರ್ಗದವರ ಕಲ್ಯಾಣ (845), ಹಿಂದುಳಿದ ವರ್ಗದವರ ಕಲ್ಯಾಣ (850), ಮಹಿಳೆಯರ 
ಮತ್ತು ಮಕ್ಕಳ ಕಲ್ಯಾಣ (856), ಸ್ವಯಂ ಸೇವಾ ಸಂಸ್ಥೆಗಳು (865), ಅಂಗವಿಕಲರ ಕಲ್ಯಾಣ 
(868). ವಕ್ಫ್‌ ಸಂಸ್ಥೆಗಳು (874). 
ಸಂ: ಜಿ.ಎಂ. ಮುಸ್ತಫ 


ಎಸ್‌.ಆರ್‌. ಮೈಲಾರಯ್ಯ 
ಅಧ್ಯಾಯ 17 ಪ್ರೇಕ್ಷಣೀಯ ಸ್ಥಳಗಳು 880 ರಿಂದ 1054 


ಸಂ : ಎಸ್‌.ಎ. ಜಗನ್ನಾಥ್‌ 


ಎಸ್‌. ರಾಜೇಂದ್ರಪ್ರ 


ಗ್ರಾಮಗಳ ಪಟ್ಟಿ 1055 
ಸಂ : ಡಾ ದೇವರಕೊಂಡ್ವಾ ಜಡೆ 

ಆಯ್ದ ಆಕರ ಗ್ರಂಥಗಳ ಪಟ್ಟಿ 1077 
ಶಬಿಸೂಚಿ 1089 


XIV 


ಗ್ಯಾಸೆಟಿಯರ್‌ ಸಲಹಾ ಸಮಿತಿ 


ಅಧ್ಯಕ್ಷರು 


ಶಿ 


ಡಾ!॥। "ಕಾಳೇಗೌಡ ನಾಗವಾರ, 


ಕೆ. ಶಾಲ್‌ ಸ್‌. 
(ಶ್ರಿ ಎಸ್‌.ಕೆ. ಘೋ ಐ.ಎ.ಎ ಪ್ರಾಧ್ಯಾಸಕ, ಕುಮೆಪು ಕನಡ ಅಧ್ಯಯನ ಸನ್ನೆ 


ಅಪರ ಮುಖ್ಯ ಕಾರ್ಯದರ್ಶಿಗಳು 


ತ ಮಾನಸ ಗಂಗೋತ್ರಿ 
ಕರ್ನಾಟಕ ಸರಕಾರ 
ಮೈಸೂರು - 560006 
(13.1.1995 ರವರೆಗೆ) 
ನನ ಟ್‌ ಪ್ರೊ! ದೇವೇಂದ್ರಕುಮಾರ್‌ ಹಕಾರಿ 
ನಿವೃತ್ತ ಕನ್ನಡ ಪ್ರಾಧ್ಯಾಪಕರು 


ಅಪರ ಮುಖ್ಯ ಕಾರ್ಯದರ್ಶಿಗಳು 


ಕರ್ನಾಟಕ ಸರಕಾರ 
ಶ್ರಿನಗರ, ಧಾರವಾಡ - 580003 
(14.1.1995 ರಿಂದ) 
ಡಾ! ಕೆ. ಪುಟ್ಟಸ್ವಾಮಯ್ಯ 
ಸದಸ್ಯರು : ಮೂರನೇಯ ಅಡ್ಡರಸ್ತೆ 
ಕ ಎರಡನೇ ಬ್ಲಾಕ್‌, ಮೂರನೇಯ ಹಂತ 
ಎನ್‌. ಐ.ಎ.ಎಸ್‌. 
ಷ್ಷಗಗಳು ರ: | ಪಮ ಕಾರ್ಡ್‌ ರಸ್ತೆ 
ಪ್ರಧಾನ ಕಾರ್ಯದರ್ಶಿಗ ಬೆಂಗಳೂರು - 560079 
ವಾರ್ತಾ, ಪ್ರವಾಸೋದ್ಯಮ ಹಾಗೂ 
ಯುವಜನ ಸೇವಾ ಇಲಾಖೆ ಧಾರವಾಡ ಜಿಲ್ಲೆಯ ಗ್ಯಾಸೆಟಯರ್‌ಗಾಗಿ ವಿಶೇಷ 


ಬಹುಮಹಡಿ ಕಟ್ಟಡ, ಬೆಂಗಳೂರು - 560001 


ಫಿ ಕೆ. ಬಾಲಸುಬ್ರಹ್ಮಣ್ಯಮ್‌ ಐ.ಎ.ಎಸ್‌. ವೃತ್ತ 
341, ಒಂದನೇಯ ಬ್ಲಾಕ್‌, ಜಯನಗರ 
ಬೆಂಗಳೂರು - 560011 


ನೇಮಕಾತಿ : 


ಪ್ರೊ!! ಎಸ್‌.ಎಸ್‌. ಒಡೆಯರ್‌ 
ಮಾಜಿ ಕುಲಪತಿ, ಕರ್ನಾಟಕ ವಿಶ್ವವಿದ್ಯಾಲಯ 


ಭಾರತೀನಗರ, 

ಪ್ರೊ!! ಬಿ. ಷೇಕ್‌ ಅಲಿ ಹಳಿಯಾಳ ರಸ್ತೆ 

59, ಮೂರನೇಯ ಅಡ್ಡರಸ್ತೆ ಧಾರವಾಡ - 580001 

ಭಾನ ಜಾನ ಫಿ ಸುರೇಂದ್ರದಾನಿ 

ಕಜ ಲಾಟ್‌ ಮಾಜಿ ಸಂಪಾದಕರು, ಸಂಯುಕ್ತ ಕರ್ನಾಟಕ 
(ಶ್ರಿ ಜಯಕುಮಾರ್‌ ಆನಗೋಳ್‌ ಐ.ಎ.ಎಸ್‌. (ನಿವೃತ್ತ ರಾಘವೇಂದ್ರ ಪ್ರಿಂಟರ್ಸ್‌, (ಗೋವನ್‌ ಟವರ್ಸ್‌) 

109, ಆರನೇಯ ಮುಖ್ಯರಸ್ತೆ ವಿಜಯನಗರ ಲ್ಯಾಮಿಂಗ್ಟನ್‌ ರಸ್ತೆ, ಹುಬ್ಬಳ್ಳಿ 

ಬೆಂಗಳೂರು - 560070 

ಸದಸ್ಕ ಕಾರ್ಯದರ್ಶಿ 


ರೆ॥| ಡಾ॥ ಸಿ.ಜೆ. ಸಲ್ವಾನ್ಹ 


ಡೈರೆಕ್ಟರ್‌, ಟ್ಕಾಕ್ಸೊನಾಮಿಕ್‌ ಸ್ಟಡೀಸ್‌ ಸೆಂಟರ್‌, 
ಫಾದರ್ಸ್‌ ರೆಸಿಡೆನ್ಸಿ ಬ್ಲಾಕ್‌, 

ಸೆಂಟ್‌ ಜೋಸೆಫ್ಸ್‌ ಕಾಲೇಜಿನ ಆವರಣ 
ಬೆಂಗಳೂರು - 560025 


ಡಾ!! ಸೂರ್ಯನಾಥ ಕಾಮತ್‌ 
ಮುಖ್ಯ ಸಂಪಾದಕರು 
ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ 
ಬೆಂಗಳೂರು- 560 009 


bs ನ 
ಹ್‌ = oO 


೦ 2 ಲಿ ಆಹ ಬಾಣ ೧ 


XV 


ಗ್ಯಾಸೆಟಿಯರ್‌ ಇಲಾಖೆಯ ಸಿಬ್ಬಂದಿ ವರ್ಗ 


. ಡಾ. ಸೂರ್ಯನಾಥ ಯು. ಕಾಮತ್‌ 
. ಛಿ ಎಂ.ಬಿ. ಪಾಟೀಲ್‌ 


(ಶ್ರಿ ಎಚ್‌.ಎಂ. ರಂಗೇಗೌಡ 

(ಶ್ರಿ ಆರ್‌. ಮಧ್ವರಾಜ್‌ 

(ಶ್ರಿ ಎಸ್‌.ಎ. ಜಗನ್ನಾಥ್‌ 

(ಶ್ರಿ ಎಸ್‌. ಲಕ್ಷ್ಮೀನಾರಾಯಣ ಶೆಟ್ಟಿ 
(ಶ್ರಿ ಎಸ್‌.ಎನ್‌. ರಾಜು 

(ಶ್ರಿ ಎಸ್‌.ಆರ್‌. ಮೈಲಾರಯ್ಯ 
(ಶ್ರಿ ಟಿ.ಜಿ. ನರಸಿಂಹಮೂರ್ತಿ 


. ಛಿ ಎಸ್‌. ರಾಜೇಂದ್ರಪ್ಪ 


, ಶ್ರಿ ಜಿ.ಎಂ. ಮುಸ್ತಫ 
. ಶ್ರಿ ಆರ್‌.ಜಿ. ಕುಲಕರ್ಣಿ 
13. 
. ಶ್ರಿ ಜಿ. ಭಾನುದಾಸ್‌ 

. ಡಾ. ಎ. ಲಕ್ಷೀನರಸಿಂಹನ್‌ 
. ಡಾ. ದೇವರಕೊಂಡಾರೆಡ್ಡಿ 


(ಶ್ರಿ ಸ್ಟೀವನ್‌ ಪಾಲ್‌ 


ಶ್ರಿ ಬಿ.ಸಿ. ರೇವಣ್ಣ 


. (ಶ್ರಿ ಎಸ್‌. ರಾಘವೇಂದ್ರರಾವ್‌ 
. (ಶ್ರಿಮತಿ ಕೆ.ಎಸ್‌. ಸುಬ್ಬಲಕ್ಷ್ಮಿ 
. (ಶ್ರಿಮತಿ ಕೌಸಲ್ಯಾ 'ಬಲರಾಂ 

, ಶ್ರಿ ಸಿ.ಎನ್‌. ಮಾಧುರಾವ್‌ 
. (ಶ್ರಿಮತಿ ಟಿ. ಮೀನಾಕುಮಾರಿ 
. ಶ್ರಿ ಎಚ್‌. ಮಹದೇವಯ್ಯ 

. (ಶ್ರಿ ಜಿ.ಎಸ್‌. ಪಾಟೀಲ್‌ 


ಮುಖ್ಯ ಸಂಪಾದಕ 
ಸಂಪಾದಕ 


ಸಂಪಾದಕ 31.12.1993 ರಿಂದ 
> 31.1.1994 ರಿಂದ 
> 1.6.1993 ರಿಂದ 


ಅನ್ವೇಷಕ 


ಸಹಾಯಕ (ಅಧೀಕ್ಷಕ , ಪ್ರಭಾರ್ಕ,ಸಹಾಯಕ) 


ಸಹಾಯಕ 
ಕಿರಿಯ ಸಹಾಯಕರು 
ಶೀಘ್ರಲಿಪಿಕಾರರು 
ಹಿರಿಯ ಬೆರಳಚ್ಚುಗಾರರು 
ಹಿರಿಯ ಬೆರಳಚ್ಚುಗಾರರು 
ಬೆರಳಚ್ಚುಗಾರರು 
ಗ್ರಂಥಪಾಲಕ ಮತ್ತು ಸಹಾಯಕ 
ವಾಹನ ಚಾಲಕ 
ದಫೇದಾರ್‌ 
" ಡಿ ' ವೃಂದದ ನೌಕರರು 


99 


ಛಾಯಾಚಿತ್ರಗಳು : 


(ಶ್ರಿಯುತರಾದ : 
ಪ್ರೊ! ಉತ್ತಂಗಿ, ಧಾರವಾಡ 
ಫ್ರಿ ಪಿ.ಎಸ್‌. ಚಂದ್ರಶೇಖರ್‌ 

(ಶ್ರಿ ಬಿ. ಕೇಸರಸಿಂಗ್‌ 

ಡಾ| ಎ. ಲಕ್ಷ್ಮೀನರಸಿಂಹನ್‌ 

ಡಾ ದೇವರಕೊಂಡಾರೆಡ್ಡಿ 

ಡಾ! ಎಚ್‌. ಚಂದ್ರಶೇಖರ್‌ 

ಕೇಂದ್ರ ಪುರಾತತ್ವ ಇಲಾಖೆ, ಬೆಂಗಳೂರು ವೃತ್ತ ಬೆಂಗಳೂರು 

ರಾಜ್ಯ ಪುರಾತತ್ವ ಮತ್ತು ವಸ್ತುಪ್ರದರ್ಶನಾಲಯಗಳ ಇಲಾಖೆ, ಮೈಸೂರು 


ಮತ್ತು ಇತರ ವಿವಿಧ ಇಲಾಖೆಗಳು. 


(ಎ) ಮತ್ತು (ಬಿ) ನೀರಲಗಿ ಬಳಿ ಪಕ್ಷಿಧಾಮ 


WSS 


1.2.1 


YG 


Ke: 
ಸ 
ಖಿ 
ಸ 
©" 
ಸ 
B 
Cy 
B 
ಈ 


ಮತ್ತು 


(ಎ) 


ಮೇಟಿ ಕಲ್ಲುಗಳು, ಹಿರೇಮಾಕನೂರು 


ಪುರ 


ಇರು 
| ॥ 
ಬಂಕಾ 


ಲ 


G೩ 
dd 


> ಅಕ್ಕಿ ಆ 
ಶಾಸನ, 


ಳು 
ಕ್‌ 


ಟೆ 
NR 
[9 


೯ 


N ANNAN ಸ ND ಸ 
NN WN ವ ANN > 


| 
Re 
ಕ್‌) 


A 
NN 
NNN 
ಸ 


WN RNS ಸನ ್‌ು 
NN R ಫ್‌ 


ಕ 


ೀಮನ್‌ ನಾ 
ಯಹ 


ರೊ 
ಕದಂಬರ ಶಾಸನ, ಮುತ್ತೂರು, ಬ್ಯಾಡಗಿ ತಾ: 


WN NNN 
NN ಜ್‌ N WN N 
WN N ANN 


NNN NN 


ನಿಗಾ 


NNN 


ಕಾರ ನಸವವ 


ರಗ ಗಾ ಕಲಲ ಗಗ 


ಭಾವಾ 


ENNIS 


ನರಗುಂದ ಅರಮನೆ 


ಧಾನ ತ ಚ 
ಫಾ ದಾರಿಕಾ ರೇಂಧ 


ರಂಯಜರ ಧಾರಣ ಇಲ 


ಹೊಸೂರು ಗಣಿ, ಗದಗ ಬಳಿ 


ಸು SS 


ತೆ 


ನ 


ಹು 

ಬಯ ಜಾ 

ಸ RN NNN 
೩ NAN 


ee esse 


ನೂಲಿನ ಗಿರಣಿ, ಹುಲಕೋಟೆ 


NN N 
RN 


AU 


7 


ರೈತರ ಸಹಕಾರಿ ಎಣ್ಣೆ ಗಿರಣಿ, ಬಿಂಕದ ಕಟ್ಟೆ, ಗದಗ ತಾ: 


| 
ಜ್ಜ 
N 
ನ್ಡ 
N 
N 
NN 
¥ 
NE 


Ro 
೪ 


ಮಹಾನಗರ ಪಾಲಿಕೆ ಕಾರ್ಯಾಲಯ, ಹು 


AN 


ನ್‌್‌ 


tee 


AN 


N 


ರವಾಡ 


ಧಾ 


೨ 


೯ಲಯ 


ಸ NN 
AR 


RNY 


ಮಹಾನಗರ ಪಾಲಿಕೆ ಕಾಯಾ 


TESS 


gs 


NN N A 
NNN ಸ 
NNN NNN \ 
NNN 
ನುನ ಕ 
ANNAN K 
NNN 


ಆಫ್‌ ಕಾಮರ್ಸ್‌ ಎಂಡ್‌ ಇಂಡಸ್ಟಿಸ್‌, ಗದಗ 


NN 


ಸ 


N RISEN ET ಮುರಪಕನುನ ವಿನಃ 
ಸತಾ NY ನಿಯಮಿತ SENS. 


NY ಉಸ್‌ 


ಧಾರವಾಡ ಜಿಲ್ಲಾ ಸಹಕಾರಿ ಮಾರಾಟ ಮಹಾಮಂಡಳ, ಹುಬ್ಬಳ್ಳಿ 


ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಗ ಗ 


ಕರ್ನಾಟಕ ವಿಶ್ವವಿದ್ಯಾಲಯ, ಗ್ರಂಥಾಲಯ 


ಮ NN 


8 


LT - 
ಸ್ಟ 114 ಭಟ್ಟ RT 
- ಮದು 


po 


SS SS 


ಕರ್ನಾಟಕ ಕಾಲೇಜ್‌, ಧಾರವಾಡ 


ವಿದ್ಯಾವರ್ಧಕ ಸಂಘ, ಧಾರವಾಡ 


N 


N 


೬ 
[=> 
“4 
33 
ಜಃ 


ಕ್ಷ 


ದಕ್ಷಿಣ - ಭಾರತ ಹಿಂದಿ ಪ್ರಚಾರ ಸಭಾ, ಧಾರವಾಡ 


ರವಾಡ 


ರ್ಟ್ಸ್‌, ಧಾ 


ಸ್ಕೂಲ್‌ ಆಫ್‌ ಆ 


3ಗಿ 


ಡಿಮನೆ, ಕಲ; 


ಗರ 


F 


ಮನೆ ಗದಗ 


ಗರಡಿ 


ಹಿ ಬ) 


ಜಿಲ್ಲೆಯಲ್ಲಿ ಹೆಚ್ಚಿಗೆ ಕಾಣಿಸಿಕೊಳ್ಳುತ್ತಿದ ನಾರುಹುಣ್ಣು ರೋಗ 


4 ನಾ 


ey 
ಆ. ೪... 


ಇತ 


ಬಾ ಸಾಹೇಬ (7) ನರಗುಂದದ ಭಿತ್ತಿಚಿತ್ರ 
ಬಾ 


NNR ನಾರ್‌ 


ಹು SANSA 


NN 


ಮಲಿಕಾರ್ಜನ ಮನ್ನೂರ್‌ ಕಲಾಭವನ, ಧಾರವಾಡ 


ತೆ 


4 25 
ASSL LEIS 


bh 1.449 
TS ರ್ಯ - 
ಹಗೆ MMI 
4 1 ZT, 45 4 sy 
ಗಗ. 11 


ಇಂದಿರಾಗಾಂಧಿ ಗಾಜಿನ ಮನೆ, ಹುಬ್ಬಳ್ಳಿ 


sr 
ನ್‌್‌ ನಾನ್‌ ಜಾ 
NN 


ಸರಸ್ಪತಿ ದೇವಾಲಯ, ಗದಗ 


ಭಾ 


ಆ ಮ ಬ್‌ 


ಸೋಮೇಶ್ವರ ದೇವಾಲಯ, ಲಕ್ಷೆ (ಶ್ವರ 


ಸ 
NNN 
ಮುರು: 
NNN 


ನ್ನು! 
NNN 


BRL 


ದ 


ಹಿ 


ಹಾ... 
ರ್‌ 
ಇ ವ್‌ 


ಅಮೃತೇಶ್ವರ ದೇವಾಲಯ, ಅಣ್ಣಿಗೇರಿ 


ನ್ನು 
(| NN 


NRA 


ಹತ್ತಿ 


ಈಶ್ವರ ದೇವಾಲಯ, ಎಲೆಶಿರೂರು 


ಸ 


aT Ts NN 


4ನ 


8347953 1 ೪೩೫ ೩ 


ಸಿದ್ದೇಶ್ವರ ದೇವಾಲಯ, ಹಾವೇರಿ 


NS 


NN 


RE ಭೌ ದ 
ಹರಿಹರೇಶ್ವರ ದೀವಾಲಯಿ, ಸಾತೇನಹಳ್ಳಿ 


ART NE ಎಡ 
ತತುರ್ಲಂಗ ದೀವಾಲಯಿ, ಯಉಂಾಕಲ 


955೩8೫1೮ HM 
BOE ನಾನಾ 


ಗ್‌... 


ಈಶ್ವರ ದೇವಾಲಯ, ಚೌಡದಾನಪುರ 


ಜಾ 


he 


ಶಿವದೇವಾಲಯ, ಅಮರಗೋಳ 


\ ಸ್‌ 
ತ Suse 


A 


NR 
ನ್ಟ 


SANA Um 


ನಾಗೇಶ್ವರ ದೇವಾಲಯ, ಬಂಕಾಪುರ 


ತೆ ಹಾಪ್‌ 
ಈಶ್ವರ ದೇವಾಲಯ, ನೆಗಳೂರು 
ಹ 


Kl ಗತ್ತು n ಸ್‌ 


¥ ಹ ಬ 


ಕ ಜ್ತ ಸ ಸ ತ ತ 
NN, A RRL SN 
ಸ ed `ಸಿ NE 


ನಗರೇಶ್ವರ ದೇವಾಲಯ, ಬಂಕಾಪುರ 


} 


N 


N° 
N 
ತು 
| 
N 
N 


ಗು 1 
ಇಂದಾ 


ಮಾ ಡ್‌ 
ww KA 
A ರಕ್‌ 


AG; gy 


ಜೋಡು ಕಳಸ ದೇವಾಲಯ, ಸೂಡಿ 


1 


po 


POG G 


ಸೋಮೇಶ್ವರ ದೇವಾಲಯ, ಗದಗ 


Pep ಅ ಟರ ಜತಿ 
ಹಾಸ JPRS SRN mE 


ಈಶ್ವರ ದೇವಾಲಯ, ಹರಳಹಳ್ಳಿ 


ಸೋಮೇಶ್ರರ ದೇವಾಲಯ, ಕೊಟುಮುಬ।। 


ಮಹಾಬಲೇಶ್ವರ ದೇವಾಲಯ, ಜಂತ್ಲಿ ಶಿರೂರು 


ಕುರಹಟ್ಟಿ (ಹಿಂಭಾಗ) 


ತುಪ್ಪದ 


_ 
ಲಿಬಿ, 


ಚತುರ್ಮುಖ 


ಜೈನ ತೀರ್ಥಕರ, ಶಂಖ ಬಸ್ತಿ ಲ 


1ಕ್ಕೆ ಕ 


) 


KN 
೦ 


ಅಮಿನಭಾ 


ಬಿಂಬ, 


ಜಿನ 


ಗುಡಿಗೇರಿ 


ನಬಿಂಬ, 


೧೨ 
WC 


ಳ್ಳ 


ಚತುರ್ಮುಖಲಿಂಗ, ಬಿದರಹ 


ದಾಭುರಾರಳಗರಾರ್ಣಾಗಾಧು' 


TU 


A 


Wy 


ಹಿರೇಅಣಜಿ 


> 


x5) 
೫) 
[> 
3 


ಹಳೇರಿತ್ತಿ 


ಮಹಿಷಮರ್ದಿನಿ, 
ಕೋಣನ ತಲೆ, ಅಸುಂಡಿ 


ಬಂಕಾಪುರ 


ಎ 


೧ 


ಶ್ವರ ದೇವಾಲಯದಲ್ಲಿ ಬಿಡಿಶಿ 


N 


ಇಂದ್ರೆ 


ಕ 
N 
N 


WN 


N 


ಬೆಳವಣಿಕಿ 


’ 


ವೀರಭದ್ರ 


ಸಾತೇನಹಳ್ಳಿ 


> 


ಥವಾ ಸೂರ್ಯಕಂಬ 


— 
ಇದಿ ಅ 


ಕಿರಂ 


pe 


» ತೇಗೂರು 


ಸೂರ್ಯ 


ಸೂರ್ಯ, ಜೋಯಿಸರಹಳ್ಳಿ 


ತ 


ಗಜಲಕ್ಷಿ ೬ ಬೆನಕನಹೊಂಡ 


ಗಜಲಕ್ಷ್ಮಿ ಕುರ್ತಕೋಟಿ 


ಮರಗೋಳ 


ರ, ಅ 


ಲಾ 


೪ 


PR ಇತ್ತಾಗ 
elas Cay, 


ಕಂ 


, ರಟ್ಟಿಹಳ್ಳಿ 


ಶ್ವರ ದೇವಾಲಯ 


ಕಡಂಬೇ 


ನ್ಹೇರಿ 


ಹೊಳೆ ಅ 


» 


ಸಂಗಮೆ ಶ್ವರ ದೇವಾಲಯ 


1೫1/7 


ಸವ್ಯ 


FR 


Wek 


ಸಾ 


1] 
ಗಳ 


111 


Ky 


ನ N 
WN 


WN N WN 


NAN 


ಅಣ್ಣಿಗೇರಿ 


ಮೃತೇಶ್ವರ, 


ಲಕ್ಕುಂಡಿ (ಡಿ) ಅ 


ಕಾಶಿ ವಿಶ್ವನಾಥ, 


ಬಾಗಿಲವಾಡದ ಶಿಲ್ಪಗಳು (ಎ) ಉಣಕಲ್‌ (ಬ) ನೀಲರಗಿ () 


ಹ್‌ 


ಳ್ಳ 
ರ್ಕ 


ಸ್ರ 
ನ್ಟ 
ಟಿಹ 


EE 
ಕಲ್ಲು ರ 


ರ ಮಾಸಿಕ 


ವೀ 


ಜಿ 
| 


ವೀರಗಲ್ಲು 


'ಉರಿಉ 


ತಾ 


ಕಟ್ನೂರು 


ವೀರಗಲ್ಲು 


| 
| 


N 


AN NA 


WN 


ಟಕ? ed. ಬಾರೀ ಧಾಂ P 
PE EV IY 


wy 


i ಗೌಜು 


W [| 


(|B 


ಸರಸ್ವತಿ ದೇವಾಲಯ, ಗದಗ 


) 


ಕಂಬಗಳು 


N 
RN 
ANNAN 


NN 


AN | 


ಸುನು 
ಯಯ 


ಜಣ್‌ 


NAN 


ಕೆಳದಿ ಅರಸರ ಕಾಣಿಕೆ, ತೋಂಟದಾರ್ಯ ಮಠ, ಡಂಬಳ 


ಇ. ಡಾ 


1 Y 


ರಾಜಾ ಬಾಗ್‌ಸವಾರ ಸಮಾಧಿ ಮಂದಿರ, ಯಮನೂರು 


ರಾ ಎರಾ | 
ದ್‌್‌ Ii 


NAN PN 


ಮೈಲಾರ ದೇವಾಲಯ, ಗುಡದ ಗುಡಾಪುರ 


AILS: 


ಟಂ ಕ್‌ 
ಕಾ POOL TOIL ನರ್‌ 


ಯ್‌ 


ಭಂಡಾರದ ಬಟ್ಟಲು, ಗುಡ್ಡದ ಗುಡಾಪುರ 
ಆಜ 


ಡಾ ಸದ್‌ 
೦೨ ಆ 


ನ 
5 


ಹಾ 


ವ್‌ 


ಕ 


ಆಷ್ಟೆ ನವಣೆ 
ತ ಕ್ರ WY ೨ 


6 
AINA 


ಉಳವಿ ಚನ್ನಬಸಪ್ಪ ದೇವಾಲಯ, ಧಾರವಾಡ 


ಕನಕದಾಸರು ಬಳಸುತ್ತಿದ್ದ ಶಂಖ ಇತ್ಯಾದಿ ಉಪಕರಣಗಳು 


ಐಂುಂಬ "ಉಲ ಎಂದ ಬಟ ಉಂೀಲಾಭ ಬಂದುದು ಶತಕ 


1115 ಗಿ 3 


SS 


1 114. 


Sy RSET ನ ್‌ 
EES ಜಟ ಬಂಗ ಇಗ ಭಜ ಬ ತ ಡ್ನ 


J 


ದರ್ಗಾ, ಆಲದಕೇರಿ 


ಬಂಕಾಪುರ 


) 


ಮಸೀದಿಯ ಭಾಗ 


ಇ 
¥ 
ಷ್ಠ 
ಇ 
x 
ಇ 


ಮಸೀದಿ, ಬಾಡ 


ಲ್ಲಿನ 


ಕ 


— ಕಾ 
ಹೆಬಿಕ್‌ ಸಾರಕ ಚರ್ಚ್‌, ಧಾರವಾಡ 


ಅಧ್ಯಾಯ-1 


ಪ್ರಾಸ್ತಾವಿಕ 


ರವಾಡ ಜಿಲ್ಲೆಯು ಬಹು ಪ್ರಾಚೀನ ಕಾಲದಿಂದಲೂ ಜನವಸತಿಯನ್ನು ಹೊಂದಿದ್ದ ಪ್ರದೇಶವಾಗಿದೆ. ತುಂಗಭದ್ರಾ, ವರದಾ 

ಮತ್ತು ಮಲಪ್ರಭಾ ನದಿಗಳು ಪ್ರಾಗೈತಿಹಾಸಿಕ ಕಾಲದಿಂದಲೂ ಜನರ ವಸತಿಗೆ ಪ್ರೋತ್ಸಾಹಕಾರಿಯಾಗಿವೆ. ಕರ್ನಾಟಕದ 
ಇತಿಹಾಸದಲ್ಲಿ ಧಾರವಾಡ ಜಿಲ್ಲೆಯ ಪಾತ್ರ ವಿಶಿಷ್ಟವಾದುದಾದರೂ ಇಲ್ಲಿ ಆಳಿದ ಗಣ್ಯ ಅರಸು ಮನೆತನಗಳಲ್ಲಿ ಪ್ರಮುಖವಾದ 
ಯಾವ ಒಂದರ ಕಾಯಂ ರಾಜಧಾನಿಯೂ ಈ ಜಿಲ್ಲೆಯಲ್ಲಿರಲಿಲ್ಲ ಆದರೆ ಐತಿಹಾಸಿಕ ಕಾಲದ ಖ್ಯಾತ ಸಮೃದ್ಧ ಪ್ರಾಂತಗಳಾದ 
ಬೆಳ್ತೊಲ-300 ಮತ್ತು ಪುಲಿಗೆರೆ-300 ಪ್ರಾಂತಗಳು ಈ ಜಿಲ್ಲೆಯಲ್ಲಿ ಬಹುಮಟ್ಟಿಗೆ ಸಮಾವೇಶಗೊಂಡಿದ್ದವು ಮತ್ತು ಅನೇಕ 
ಸಾಮ್ರಾಜ್ಯಗಳ ತಿರುಳುನಾಡಾಗಿ ಈ ಪ್ರದೇಶ ಇತ್ತು. ಹೀಗಾಗಿ ಅನೇಕ ರಾಜಕೀಯ, ಧಾರ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ 
ಕೇಂದ್ರಗಳು: ಇಲ್ಲಿ ಅಭಿವೃದ್ಧಿ ಹೊಂದಿದ್ದವು. ಈ ಕಾರಣಗಳಿಂದ ಈ ಜಿಲ್ಲೆಯಲ್ಲಿ ಅನೇಕ ಗಮನಾರ್ಹವಾದ ದೇವಾಲಯಗಳು 
ನಿರ್ಮಿತವಾದವು. ಅಗ್ರಹಾರಗಳೂ, ಕೆರೆಗಳೂ ರೂಪುತಾಳಿದವು. ಹೀಗಾಗಿ ಈ ಜಿಲ್ಲೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು 
ಆರ್ಥಿಕವಾಗಿ ಜೀವಂತವಾದ ಜಿಲ್ಲೆಯಾಗಿ ಬೆಳೆದುಬಂದಿದೆ. 


ಈ ಜಿಲ್ಲೆಯು ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ಜಲಾನಯನ ಪ್ರದೇಶದಲ್ಲಿದೆ. ಜಿಲ್ಲೆಯ ಮಣ್ಣು ಎಲ್ಲ ಪ್ರಕಾರದ 
ವಿಭಜಿತ ಶಿಲೆಗಳ ಮಿಶ್ರಣದಿಂದ ರೂಪುಗೊಂಡಿದೆ. ಮಲೆನಾಡಿನ ಉದುರೆಲೆಯ ತೇವ ತುಂಬಿದ ಕಾಡು, ಮುಳ್ಳು ಮತ್ತು ಕುರುಚಲು 
ಕಾಡುಗಳು ಇಲ್ಲಿ ಮುಖ್ಯವಾಗಿವೆ. ಇಲ್ಲಿಯ ವಾಯುಗುಣ ಸಾಮಾನ್ಯವಾಗಿ ಹಿತಕರವಾಗಿದೆ. ಈ ಜಿಲ್ಲೆಯ ಮುಖ್ಯ ಕಸುಬು ವ್ಯವಸಾಯ. 
ಪ್ರಾಚೀನ ಕಾಲದ ಅನೇಕ ಕೆರೆಗಳು ಮತ್ತು ಜಲಾಶಯಗಳು ಇಂದೂ ಸಹ ಉಪಯುಕ್ತವಾಗಿವೆ. ಜೋಳ, ಅಕ್ಕಿ ಮತ್ತು ಗೋದಿ 
ಮುಖ್ಯ ಆಹಾರ ಬೆಳೆಗಳು. ಹತ್ತಿ ಶೇಂಗಾ, ಮೆಣಸಿನಕಾಯಿ, ಕಬ್ಬು 'ಮತ್ತು ಕುಸುಬೆ ಇತರ ಮುಖ್ಯ ಆಹಾರೇತರ ಬೆಳೆಗಳಾಗಿವೆ. 

ಜಿಲ್ಲೆಯು ರಾಜ್ಯದಲ್ಲಿ ಹತ್ತಿಯ ಬೆಳೆಗಾಗಿ ಮೊದಲಿನಿಂದಲೂ ಪ್ರಸಿದ್ಧವಾಗಿದೆ. ಧಾರವಾಡದ ದ್ರಾಕ್ಷಿ, ನವಿಲೂರಿನ ಪೇರಲ, 
ವಾಸನದ ಬೋರೆಹಣ್ಣು ಮಲೆನಾಡಿನ ಗೋಡಂಬಿ ಮತ್ತು ಮಾವಿನಹಣ್ಣುಗಳು ಪ್ರಸಿದ್ಧಿಯಾಗಿವೆ. ಜಿಲ್ಲೆ ಹತ್ತಿಯ ಕೈಗಾರಿಕೆಗೆ 
ಪ್ರಸಿದ್ಧವಾಗಿದೆ. ಈ ಜಿಲ್ಲೆಯಲ್ಲಿ ಬೇಸಾಯದ ಅನಂತರ ಜನರ ಮುಖ್ಯ ಜೀವನೋಪಾಯ ವ್ಯಾಪಾರ. ಹುಬ್ಬಳ್ಳಿ ಪ್ರಮುಖ ವಾಣಿಜ್ಯ 
ಕೇಂದ್ರವಾಗಿದೆ. ಈ ಜಿಲ್ಲೆ ಶಿಕ್ಷಣದಲ್ಲಿ ಮಹತ್ತರ ಪ್ರಗತಿ ಸಾಧಿಸಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡ ಜಿಲ್ಲೆ ಉನ್ನತ ಶಿಕ್ಷಣಕ್ಕೆ 
ಕೇಂದ್ರಸ್ಥಾನವಾಗಿದ್ದು ಇಲ್ಲಿನ ವಿವಿಧ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯಲ್ಲಿ ಅನೇಕ ಸಾರ್ವಜನಿಕ ಸಂಘಗಳು ಹಾಗೂ ಧಾರ್ಮಿಕ ಸಂಸ್ಥೆಗಳು 


ಮಹತ್ತರ ಪಾತ್ರ ವಹಿಸಿವೆ. 


2 ಧಾರವಾಡ ಜಿಲ್ಲೆ 


ಸ್ಥಾನ ನಿರ್ದೇಶನ, ಮೇರೆಗಳು 


ಕರ್ನಾಟಕ ರಾಜ್ಯದ ವಾಯುವ್ಯದಲ್ಲಿರುವ, ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾಗಿರುವ ಧಾರವಾಡ ಜಿಲ್ಲೆಯು ಉತ್ತರ ಅಕ್ಷಾಂಶ 
14917'ರಿಂದ 15950'ರವರೆಗೆ ಮತ್ತು ಪೂರ್ವ ರೇಖಾಂಶ 74543'ರಿಂದ 769 ರವರೆಗಿನ ಪ್ರದೇಶದಲ್ಲಿ 13,738 ಚ.ಕಿ.ಮೀ 
ವಿಸ್ತೀರ್ಣವನ್ನು ಹೊಂದಿದೆ. ಉತ್ತರ ದಕ್ಷಿಣವಾಗಿ, ಉತ್ತರದ ನರಗುಂದ ತಾಲೂಕಿನ ಲಕಾಪುರದಿಂದ ದಕ್ಷಿಣದ ಹಿರೇಕೆರೂರು 
ತಾಲೂಕಿನ ಗುಡ್ಡದ ಮಾದಾಪುರದವರೆಗೆ ಸುಮಾರು 186 ಕಿ.ಮೀ.ಗಳಷ್ಟು ಗರಿಷ್ಠ ಉದ್ದವನ್ನು ಮತ್ತು ಪೂರ್ವ ಪಶ್ಚಿಮವಾಗಿ 
ಪೂರ್ವದ ಗದಗ ತಾಲೂಕಿನ ತಿಮಾಪುರದಿಂದ ಪಶ್ಚಿಮದ ಧಾರವಾಡ ತಾಲೂಕಿನ ಅಳಣಾವರದವರೆಗೆ ಸುಮಾರು 138 ಕಿ.ಮೀ 
ಗರಿಷ್ಠ ಅಗಲವನ್ನು ಹೊಂದಿದೆ. ಈ ಜಿಲ್ಲೆಯನ್ನು ಪೂರ್ವದಲ್ಲಿ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳೂ, ಪಶ್ಚಿಮದಲ್ಲಿ ಉತ್ತರ 
ಕನ್ನಡ ಜಿಲ್ಲೆಯೂ, ಉತ್ತರದಲ್ಲಿ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳೂ ಮತ್ತು ದಕ್ಷಿಣದಲ್ಲಿ ಚಿತ್ರದುರ್ಗ ಮತ್ತು ಶಿವಮೊಗ್ಗ 
ಜಿಲ್ಲೆಗಳೂ ಸುತ್ತುವರೆದಿವೆ. ರಾಜ್ಯದಲ್ಲಿ ಅತಿ ಹೆಚ್ಚು ತಾಲೂಕುಗಳನ್ನು (17) ಹೊಂದಿರುವ ಈ ಜಿಲ್ಲೆಯು ಒಟ್ಟು ಏಳು ಜಿಲ್ಲೆಗಳಿಂದ 
ಸುತ್ತುವರಿಯಲ್ಪಟ್ಟಿದೆ. ಉತ್ತರದಲ್ಲಿ ಮಲಪ್ರಭಾ ನದಿಯು ಧಾರವಾಡ ಜಿಲ್ಲೆಯನ್ನು ಬಿಜಾಪುರ ಜಿಲ್ಲೆಯಿಂದ ಸುಮಾರು 25 
ಕಿ.ಮೀ.ಗಳಷ್ಟು ಅಂತರದವರೆಗೆ ಬೇರ್ಪಡಿಸಿ ಗಡಿಯಾಗಿ ಹರಿಯುತ್ತದೆ. ತುಂಗಭದ್ರಾ ನದಿಯು ' ಧಾರವಾಡ ಜಿಲ್ಲೆಯನ್ನು ಪೂರ್ವ 
ಮತ್ತು ದಕ್ಷಿಣ ಭಾಗದಲ್ಲಿ ಶಿವಮೊಗ್ಗ ಚಿತ್ರದುರ್ಗ ಮತ್ತು ಬಳ್ಳಾರಿ: ಜಿಲ್ಲೆಗಳಿಂದ ಬೇರ್ಪಡಿಸಿ ಸುಮಾರು 130 ಕಿ.ಮೀ.ಗಳಷ್ಟು 
ದೂರ ಗಡಿಯಾಗಿ ಹರಿಯುತ್ತದೆ. ಭೂಪಟದಲ್ಲಿರುವ ಜಿಲ್ಲೆಯ ನಕ್ಷೆಯು ತ್ರಿಕೋನದಂತೆ ಒರಟು ಆಕಾರವನ್ನು ಹೊಂದಿದೆ. ಉತ್ತರದ 
ಭಾಗ ಅಗಲವಾಗಿಯೂ, ದಕ್ಷಿಣದ ಭಾಗ ಕಿರಿದಾಗಿಯೂ ಇದೆ. ಪೂರ್ವ ಮತ್ತು ಪಶ್ಚಿಮದ ಮೇರೆಗಳು ಉತ್ತರದಿಂದ ದಕ್ಷಿಣಕ್ಕೆ- 
ಕಿರಿದಾಗುತ್ತಾ ಹೋಗುತ್ತವೆ. ಜಿಲ್ಲೆಯನ್ನು ಸುತ್ತುವರಿದಿರುವ ಎಲ್ಲಾ ಇತರ ಜಿಲ್ಲೆಗಳೂ ಕರ್ನಾಟಕ ರಾಜ್ಯಕ್ಕೆ ಸೇರಿರುವುದು ಒಂದು 
ವಿಶೇಷವಾಗಿದೆ. 


ವಿಸ್ತೀರ್ಣ ಮತ್ತು ಜನಸಂಖ್ಯೆ 


ಧಾರವಾಡ ಜಿಲ್ಲೆಯು ಒಟ್ಟು 13,738 ಚ.ಕಿ.ಮೀ ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿದ್ದು ಜಿಲ್ಲೆಗಳ ಪೈಕಿ ಬಿಜಾಪುರ, 
ಗುಲ್ಬರ್ಗಾ ಮತ್ತು ರಾಯಚೂರು ಜಿಲ್ಲೆಗಳ ನಂತರದ ಸ್ಥಾನವನ್ನು ಪಡೆದಿದ್ದು ರಾಜದ ಭೌಗೋಳಿಕ ವಿಸ್ತೀರ್ಣದ ಶೇ.7.16 ರಷ್ಟು 
ವಿಸ್ತೀರ್ಣವನ್ನು ಹೊಂದಿದೆ. 1991ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಒಟ್ಟು 35,03,150 ಜನರು ವಾಸಿಸುತ್ತಿದ್ದು (ರಾಜ್ಯದ ಒಟ್ಟು 
ಜನಸಂಖ್ಯೆಯ ಶೇ.7.81 ರಷ್ಟು), ಜಿಲ್ಲಾವಾರು ಜನಸಂಖ್ಯೆ ಪೈಕಿ ಬೆಂಗಳೂರು ಮತ್ತು ಬೆಳಗಾವಿಗಳ ನಂತರದ ಸ್ಥಾನವನ್ನು ಪಡೆದಿದೆ. 
ಈ ಜಿಲ್ಲೆಯು ನಾಲ್ಕು ಕಂದಾಯ ವಿಭಾಗಗಳನ್ನು ಒಳಗೊಂಡಿದ್ದು 17 ತಾಲೂಕುಗಳನ್ನು ಮತ್ತು 44 ಹೋಬಳಿಗಳನ್ನು ಹೊಂದಿದೆ. 
ಧಾರವಾಡ ಉಪ ವಿಭಾಗವು ಧಾರವಾಡ, ಹುಬ್ಬಳ್ಳಿ ಕಲಘಟಗಿ ಮತ್ತು ನವಲಗುಂದ ತಾಲೂಕುಗಳನ್ನು ಸವಣೂರು ಉಪ 
ವಿಭಾಗವು ಸವಣೂರು, ಶಿಗ್ಗಾಂವಿ, ಹಾನಗಲ್‌, ಶಿರಹಟ್ಟಿ ಮತ್ತು ಕುಂದಗೋಳ ತಾಲೂಕುಗಳನ್ನು ಗದಗ ಉಪ ವಿಭಾಗವು ಗದಗ, 
ಮುಂಡರಗಿ, ರೋಣ ಮತ್ತು ನರಗುಂದ ತಾಲೂಕುಗಳನ್ನು ಹಾಗೂ ಹಾವೇರಿ ಉಪ ವಿಭಾಗವು ಹಾವೇರಿ, ರಾಣೆಬೆನ್ನೂರು, ಬ್ಯಾಡಗಿ 
ಮತ್ತು ಹಿರೇಕೆರೂರು ತಾಲೂಕುಗಳನ್ನು ಒಳಗೊಂಡಿದೆ. ಜಿಲ್ಲೆಯಲ್ಲಿ ನರಗುಂದ ತಾಲೂಕು ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ತಾಲೂಕು 
ಆಗಿದ್ದು ಜಿಲ್ಲೆಯ ಶೇ.3.11 ರಷ್ಟು ಪ್ರದೇಶವನ್ನು (435.8 ಚ.ಕಿ.ಮೀ) ಒಳಗೊಂಡಿದೆ ಮತ್ತು ಶೇ.9.39 ರಷ್ಟು ಪ್ರದೇಶವನ್ನು 
ಹೊಂದಿರುವ ರೋಣ ತಾಲೂಕು (1,290.6 ಚ.ಕಿ.ಮೀ) ಅತಿ ದೊಡ್ಡ ತಾಲೂಕು ಆಗಿದೆ. ಜಿಲ್ಲೆಯಲ್ಲಿ ಒಟ್ಟು 1,362ಗ್ರಾಮಗಳಿದ್ದು 
ಸ ಟೌ: 40 ಗ್ರಾಮಗಳು ಜನವಸತಿ ಇಲ್ಲದಿರುವ ಗ್ರಾಮಗಳಾಗಿವೆ. ಜಿಲ್ಲೆಯಲ್ಲಿ ಒಟ್ಟು 22 ನಗರ-ಪಟ್ಟಣಗಳಿದ್ದು 19 ಪುರಸಭೆ 
ನಗರ ಸಭೆಗಳು ಇವೆ. ಹುಬ್ಬಳ್ಳಿ-ಧಾರವಾಡ, ಮಹಾನಗರ ಪಾಲಿಕೆಯು ಹುಬ್ಬಳ್ಳಿ ಮತ್ತು ಧಾರವಾಡ ತಾಲೂಕುಗಳೆರಡರಲ್ಲೂ 
ವಿಸ್ತರಿಸಿದೆ. ಜಿಲ್ಲೆಯಲ್ಲಿನ ತಾಲೂಕುವಾರು ಸಾಮಾನ್ಯ ವಿವರಗಳನ್ನು ಹಾಗೂ 1991 ನೇ ಜನಗಣತಿಯಂತೆ ಜನಸಂಖ್ಯೆ ಹಾಗೂ 
ಜನಸಾಂದ್ರತೆಯನ್ನು ಕೋಷ್ಟಕ 1.1 ರಲ್ಲಿ ಕೊಟ್ಟಿದೆ. ಜಿಲ್ಲೆಯ ವಿಸ್ತೀರ್ಣವು ತಾತ್ಕಾಲಿಕ ಭೌಗೋಳಿಕ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ 
ಹಾಗೂ ಈ ಮಾಹಿತಿಯನ್ನು ಭಾರತದ ಸರ್ಷೇಯರ್‌ ಜನರಲ್‌ ನೀಡಿರುತ್ತಾರೆ. ತಾಲೂಕಿನ ಒಟ್ಟು 'ಪ್ರದೇಶದ ಅಂಕಿಗಳು ಭೂಬಳಕೆ 
ಪ್ರದೇಶವನ್ನು ಪ್ರತಿನಿಧಿಸುತ್ತವೆ ಹಾಗೂ ಇದನ್ನು ಭೂಮಾಪನ ನಿರ್ದೇಶಕರು, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆ, ಇವರು 


26-1661 “NUS AYER 90೧ ಕಂಜ ಐಂ : ೧ಬಿ 


acre uc moors Teoorcarevee vend Tee Nhe ಉಒ ಓಜ ಟೂ ಆಂ ಬೀಬೀ ಹಿ - ಜಚೀಯಿಯ 
662 2೯016೯ 1 10860ಇ1: 01 1 ೫! 20 9L 2?! . 6 ೭2 py ಜೀ ೪೪ ಜಾಇ 
€8h‘9 16061 ಇ ಗ 3 ೆ ತೆ ಕ ೯ 4 ಕ ಮಾಮು "$1 
891 ಓ66"1 ೭6 AGL LS ೫1 Sh €( #ToSL I [4 L 9L 2 ಗ ಎಷ್ಟ ‘Ll 
062 SLIT 9886 (60,61 26.೫1 Ze £0 SL I 1 - €6 £ ಬು ‘91 
602 Lez 0"6£6 90/61 415 11 ೨೫ oSL $0 oSL I I ವ್ಯ 2೨9 "4 veer "CI 
ILI 012... 016ಬ! el TE 20 9L 0e LOE £ - 16 £ ಲು 1೪] 
ಓ6ಓ €69%.. 0406 31 ೫1 1೭೫1 «0S SL (STS 1 113 £ €01 € covenpc “Cl 
61 S191 80801 1S 051 16€ 51 14050 ಈ 1 z - 85 z ಇ 44 
661 (98 ೨೪೫ 9 051 AE HE OSL «$0 OSL I I z €£ z ಬಂಊ್ಭE “11 
SII 810°1 0188 «$2 SI 0091 9S SL ¢6€ OSL I I ತ್‌ 81 “6 ಓಎಐಂಉ ‘01 
೭1೭ 0861 4 819 ೬೪. 61 191 48 ಲ ಡೆ «60 SL I I I 96 6 ಗೀಲ್ಳ್‌ದಂ "6 
LLI ೭1೭"1 8೭89 412೭61 «20561 «60 oSL 6% YL = I [4:1 [3 ueCe `॥ 
8L1 1೯11 . 3109 ೬1೪ (೦1 11.61 82 SL 10 SL I I 1] Lh £ ಜಣ 1( 
Lez 026%. 9908 ೨೯.೫1 461 ೫1 ೫. ಯೆ 1 £ ೪೭! £ ೧೪೧೬೧% 9 
€(2 coz 660 400 $1 2 M1 ೫ oSL EN I z 98 £ ಧೀ “(6 
9೭ ೪10"2 ELL 19 o¥l 49€ 81 «02 oSL «10 9 1 I [3 [44 € ಹಾಡ "pp 
voc 668೭ ೪'(60"1 ೭ 61 66 ೫1 ITLL 491 SL C [4 I 16 ಡೆ ow (3 
81 806" €'೭£0"1 «11 61 «61 961 491 98 1 YL 1 I 9 ೪01 1 ಐಜೀಖಯಿ "2 
969೭ 611] 990 LE ಘಿ! 9 ಓ11 9€ SL ಸಾ: I I I 239 ಫಿ urn 1 
AUR ಆಟಂ 
1661 (೦0) ಇಂಥ ey ಯು ಜಟ ಇಂಟ 
wren ee ows (xe) Yor ಬಂಟ voc ಬಂಟ war REET ENN ಉದ ಬಣ gece eo 
ಭಂ [i ತಿಲ ಇಯು ದಂ 20೧೫೧ ೨೦೮% : ಔಂಡ : ಲೂ ಊಟಾ ಕಬ ಮೌ 


cauosee ಜಲ ರಧಿಐ ಐಲಂಬಿ TT sep 


4 ಧಾರವಾಡ ಜಿಲ್ಲೆ 


ಒದಗಿಸಿದ ಮಾಹಿತಿಯಿಂದ ದೊರಕಿಸಿಕೊಳ್ಳಲಾಗಿದೆ. ಆದುದರಿಂದ, ಎಲ್ಲಾ ತಾಲೂಕುಗಳ ಒಟ್ಟು ವಿಸ್ತೀರ್ಣವು ಜಿಲ್ಲಾ ವಿಸ್ತೀರ್ಣಕ್ಕೆ 
ಸರಿಹೊಂದುವುದಿಲ್ಲ, 


ಹೆಸರಿನ ಮೂಲ 


"ಧಾರವಾಡ' ಎಂಬ ಹೆಸರು ಕನಿಷ್ಠ ಒಂದು ಸಾವಿರ ವರ್ಷಗಳಷ್ಟು ಪ್ರಾಚೀನ. ಈ ನಗರದಲ್ಲಿಯ ದುರ್ಗಾ ದೇವಾಲಯದಲ್ಲಿರುವ 
ಕ್ರಿಶ.1117ರ ಕನ್ನಡ ಶಾಸನದಲ್ಲಿ "ದಾರವಾಡ' ಎಂಬ ಹೆಸರಿದೆ! ಇದು ಅಂದಿನ ಕುಂದೂರು 500 ಎಂಬ ಆಡಳಿತ ಘಟಕದಲ್ಲಿತ್ತು. 
ಇದರಲ್ಲಿ ಧಾರವಾಡವು ಸೇರಿದಂತೆ ಇತರ ಕೆಲವು ಗ್ರಾಮಗಳು ಇದ್ದವೆಂಬುದು ಶಾಸನಗಳಿಂದ ತಿಳಿಯುತ್ತದೆ. ಈ ಹೆಸರು ಹೇಗೆ 
ಬಂದಿತು ಎಂಬುದನ್ನು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟ. ಒಂದು ಊಹೆಯ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಈಗಿನ ಧಾರವಾಡ, 
ಮಲೆನಾಡು ಮತ್ತು ಬಯಲು ಸೀಮೆಯ ನಡುವೆ ಸಾಗುತ್ತಿದ್ದ ವ್ಯಾಪಾರಿ ಸರಕುಗಳ ಸುಂಕ ಸಂಗ್ರಹಕ್ಕೆ "ದ್ವಾರ'ದಂತಿದ್ದ ಮುಖ್ಯ 
ಪಟ್ಟಣವಾಗಿತ್ತು. ' ಧಾರವಾಡವು ಪ್ರವೇಶದಾರಿಯ ಅಥವಾ`ವ್ವಾರದ ವಸಾಹತು (ದಾರ-ದ್ದಾರ, ವಾಡ-ಬಾಡ, ಗ್ರಾಮ) ಎಂಬುದರಿಂದ 
ಬಂದಿರಬಹುದು. ಕ್ರಿ.ಶ.1216ರ ಶಾಸನದಲ್ಲಿ ಧಾರವಾಡವನ್ನು ಪಟ್ಟಣವೆಂದು ವರ್ಣಿಸಿರುವುದು ಧಾರವಾಡದ ಪ್ರಾಮುಖ್ಯತೆಯು 
ಹೆಚ್ಚುತ್ತಿರುವುದನ್ನು ಸೂಚಿಸುತ್ತದೆ. ಇದೇ ಕಾಲದ ಕಲತೂರಿನ (ಹುಬ್ಬಳ್ಳಿ ತಾ). ಶಾಸನದಲ್ಲಿ ಈ ಊರನ್ನು ಧಾರವಾಡ ಕಂಪಣಕ್ಕೆ 
ಸೇರಿದ್ದೆಂದು ವರ್ಣಿಸಿದೆ. ವಿಜಯನಗರ ಕಾಲದ ಸ್ತಂಭ ಶಾಸನವೊಂದರ ಪ್ರಕಾರ ಧಾರವಾಡವು ಆಡಳಿತ ಕೇಂದ್ರವಾಗಿದ್ದುದು 
ತಿಳಿದುಬರುತ್ತದೆ. ಧಾರವಾಡವು ದಾರಿಯ ಪಕ್ಕದ ಊರು ಆದುದರಿಂದ ಅದು ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಭಾಗಗಳನ್ನು 
ಜೋಡಿಸುವ ಕೊಂಡಿ(ಮಾರ್ಗ)ಯಾಗಿದೆ. ಧಾರವಾಡವು ನೂಲಿನ ವಸಾಹತು ಎಂಬ ಅರ್ಥವನ್ನು ಹೊಂದಿದ್ದು ಅದಕ್ಕೆ ತಂತುಪುರ 
(ದಾರ-ತಂತು, ನೂಲು) ಎಂಬ ಹೆಸರು ಇದ್ದಿತೆಂದೂ ಒಂದು ಹೇಳಿಕೆ ಇದೆ. ಧಾರವಾಡವು ಬೆಳವಲ(ಬಯಲುಸೀಮೆ) ಮತ್ತು 
ಮಲೆನಾಡುಗಳ ಮಧ್ಯೆ ಇದ್ದು ಬೆಳವಲದಿಂದ ಮಲೆನಾಡಿಗೆ ಹೋಗಬೇಕಾದರೆ ಧಾರವಾಡವೇ ಮಾರ್ಗವಾದುದರಿಂದ "ದ್ದಾರವಾಟ' 
ಎಂಬ ಹೆಸರು ಬಂದಿದ್ದು ಇದೇ "ದಾರವಾಡ್‌' ಆಗಿ ಮುಂದೆ "ಧಾರವಾಡ' ಆಯಿತು. ಬ್ರಿಟೀಷರ ಕಾಲದಲ್ಲಿ ಧಾರವಾಡವು 
"ಧಾರವಾರ್‌' ಆಗಿ ನಂತರ "ಧಾರವಾಡ'ವೆಂದೇ ಪ್ರಸಿದ್ಧಿಯಾಗಿದೆ. (ಕರ್ನಾಟಕ ಸರ್ಕಾರದ ಆದೇಶ ದಿನಾಂಕ 31.1.1977 ರ 
ಪ್ರಕಾರ). ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಂತೆ ಧಾರವಾಡ ಜಿಲ್ಲೆಯು ತನ್ನ ಜಿಲ್ಲಾ ಕೇಂದ್ರದ ಹೆಸರಿನಲ್ಲಿ ಪ್ರಸಿದ್ಧಿಯಾಗಿದೆ. 


ಪ್ರಾದೇಶಿಕ ಬದಲಾವಣೆಗಳು 


ಕರ್ನಾಟಕದ ಪ್ರದೇಶ ಮೌರ್ಯ ಸಾಮ್ರಾಜ್ಯದ ಒಂದು ಭಾಗವಾಗಿದ್ದಾಗ ಧಾರವಾಡವೂ ಮೌರ್ಯ ಸಾಮ್ರಾಜ್ಯದ ಒಂದು 
ಭಾಗವಾಗಿದ್ದಿರಬಹುದೆಂದು ಊಹಿಸಲಾಗಿದೆ. ಸಾತವಾಹನರು ಕರ್ನಾಟಕದಲ್ಲಿ ಆಳಿದಾಗ ಧಾರವಾಡ ಪ್ರದೇಶ ಅವರ ಅಧೀನಕ್ಕೆ 
ಒಳಪಟ್ಟಿತ್ತು. ಕದಂಬರ ಕಾಲಕ್ಕೆ ಜಿಲ್ಲೆಯು ಕದಂಬ ರಾಜ್ಯದ ಒಂದು ಭಾಗವಾಗಿತ್ತೆಂದು ಖಚಿತವಾಗಿ ತಿಳಿದುಬಂದಿದೆ. ದೇವಗಿರಿ 
ಊರು ಅವರ ಉಪರಾಜಧಾನಿ ತ್ರಿಪರ್ವತವೆಂದು ಅಭಿಪ್ರಾಯವಿದೆ. ಬಾದಾಮಿಯಲ್ಲಿ ಚಾಳುಕ್ಯ ಅರಸರು ಕದಂಬರ ನಂತರ 
ಆಳತೊಡಗಿದಾಗ ಧಾರವಾಡ ಜಿಲ್ಲೆ ಅವರ ಅಧೀನವಾಯಿತು. ಇದೇ ಅವಧಿಯಲ್ಲಿ ಸೇಂದ್ರಕ ಕುಲದ ಹಲವರು ಬಾದಾಮಿಯ 
ಚಾಳುಕ್ಯರ ಸಾಮಂತರಾಗಿ ಜಿಲ್ಲೆಯ ಶಾಸನಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಕರ ನಂತರ ರಾಜ್ಯಭಾರ 
ಮಾಡಿದರು. ಇವರ ಆಳ್ವಿಕೆಯ ವೇಳೆಗೆ ಆಡಳಿತಕ್ಕೆ ಸಂಬಂಧಿಸಿದ ವಿಭಾಗಗಳು ರೂಪುಗೊಂಡು ಹಲವಾರು ಬಾಡಗಳನ್ನು (ಗ್ರಾಮ) 
ಒಳಗೊಂಡ ಪ್ರಾಂತ್ಯಗಳು ಕಾಣಿಸಿಕೊಂಡವು. ಧಾರವಾಡ ಜಿಲ್ಲೆಯ ಭಾಗಗಳು ಸೇರಿದ್ದ ದೊಡ್ಡ ಪ್ರಾಂತ್ಯ ಬನವಾಸಿ-12,000, 
ಬಾಸವೂರ-140 (ಹಾವೇರಿ ತಾಲೂಕಿನ ಭಾಗಗಳನ್ನೊಳಗೊಂಡ ಪ್ರದೇಶ), ಬೆಳಹುಗೆ-70, ಗುತ್ತವೂಳಲು, ನೀರಲಗಿ ಮುಂತಾದ 
ಗ್ರಾಮಗಳನ್ನುಳ್ಳ ಅದೇ ತಾಲೂಕಿನ ಭಾಗ. ಬಣ್ಣೆವೂರ-12 ಎಂಬುದು ರಾಣೆಬೆನ್ನೂರು ತಾಲೂಕಿನ ಮೋಟೆ ಬೆನ್ನೂರು ಗ್ರಾಮದ 
ಸುತ್ತಲ ಪ್ರದೇಶ. ಚಿಂಚಿಲಗಿ-50 ರ ಮುಖ್ಯ ಗ್ರಾಮ ಗದಗ ತಾಲೂಕಿನ ಚಿಂಚಲಿ. ಹಿಚಗೆನಾಡು ಹಾವೇರಿ ತಾಲೂಕಿನ ಹಿರಿಯ 
ಕಿತ್ತೂರು ಮತ್ತು ಇಚ್ಚಂಗಿಗಳನ್ನೊಳಗೊಂಡ ಭಾಗ. ರಾಣೆಬೆನ್ನೂರಿನ ಇಟಗಿ, ಹಿರೇಕೆರೂರಿನ ರಟ್ಟೀಹಳ್ಳಿ ಗ್ರಾಮಗಳು ಕ್ರಮವಾಗಿ 
ಇಟ್ಟಗೆ-30 ಮತ್ತು ರಟ್ಟಪಳ್ಳಿ-70 ಭಾಗಗಳನ್ನೊಳಗೊಂಡು ಒಟ್ಟಾಗಿ ನೂರುಂಬಾಡವೆನಿಸಿತ್ತು. ಕಾಗಿನೆಲೆ- 12 ಹಿರೇಕೆರೂರು ತಾಲೂಕಿನ 


1. ಡಾ: ವರದರಾಜ ಉಮರ್ಜಿ, "ದಾ'ರವಾಡದಿಂದ "ಧಾ'ರವಾಡಕ್ಕೆ ಧಾರವಾಡ ಮಾರ್ಗದರ್ಶಿ, ಅಭಿಜಾತ ಪ್ರಕಾಶನ, ಧಾರವಾಡ, 1985, ಪು3-23. 
2. ಅ.ಸುಂದರ, ಧಾರವಾಡ ನಗರ ಸಾಂಸ್ಕೃತಿಕ ಪರಂಪರೆ, ಹಚ್ಚೇವು ಕನ್ನಡದ ದೀಪ, ಪು.19, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು. 


ಪ್ರಾಸ್ತಾವಿಕ 5 


ಕಾಗಿನೆಲ್ಲಿ ಗ್ರಾಮದ ಸುತ್ತಲಿನ ಪ್ರಾಂತ್ಯ, ಕೊಳನೂರು-30 ರ ಮುಖ್ಯ ಗ್ರಾಮ ನವಲಗುಂದ ತಾಲೂಕಿನ ಕೊಣ್ಣೂರು. 
: ಪಾನುಂಗಲ್ಲು-500, ಬೆಳ್ತೂಲ-300, ಪುಲಿಗೆರೆ-300 ಇವು ಜಿಲ್ಲೆಯ ಬಹುಭಾಗದಲ್ಲಿ ಹಬ್ಬಿದ್ದ ಪ್ರಾಂತ್ಯಗಳು. ಧಾರವಾಡದ ಸಮೀಪದ 
`ಗ್ರಾಮವಾದ ನರೇಂದ್ರವು ಕುಂದೂರು-500 ರ ಒಂದು ಕೇಂದ್ರ. ನರಯಂಗಲ್ಲು-12 ಈಗಿನ ರೋಣ ತಾಲೂಕಿನ ಭಾಗ. ಈ 


ಪ್ರಾಂತ್ಯಗಳಲ್ಲಿ ಸಣ್ಣ ದೊಡ್ಡ ಸಾಮಂತರು, ಮಂಡಲೇಶ್ವರರು ಕ್ರಮೇಣ ವಂಶಪಾರಂಪರ್ಯವಾಗಿ ಹಲವಾರು ಭಾಗಗಳನ್ನು 
ಆಳತೊಡಗಿದರು. 


ಧಾರವಾಡ ಜಿಲ್ಲೆ 10-12ನೆ ಶತಮಾನಗಳಲ್ಲಿ ರಾಷ್ಟ್ರಕೂಟರ ಕಲ್ಯಾಣದ ಚಾಳುಕ್ಕರ ರಾಜ್ಯಗಳ ಭಾಗವಾಗಿತ್ತು. ಹಾನಗಲ್ಲಿನ 
ಕದಂಬರು, ಗುತ್ತಲದ ಗುತ್ತರು, ರಟ್ಟಿಹಳ್ಳಿಯ ಸಿಂದರು, ಗೋವೆಯ ಕದಂಬರು, ಯಲಬುರ್ಗಿಯ ಸಿಂದರು, ನೂರುಂಬಾಡದ 
ಕಡಂಬರು, ಕಲ್ಯಾಣಿ ಚಾಳುಕ್ಕರ ಮಾಂಡಳಿಕರಾಗಿ ಜಿಲ್ಲೆಯ ಭಾಗಗಳಲ್ಲಿ ಆಳಿದರು. ಕಲ್ಯಾಣಿ ಚಾಳುಕ್ಕರ ಅನಂತರ ಆರಂಭದಲ್ಲಿ ' 
ಕಳಚೂರಿ ಬಿಜ್ಜಳನಿಗೆ ಇಲ್ಲಿನ ಕೆಲವು ಮಾಂಡಲಿಕರು ಬೆಂಬಲ ನೀಡಿದರು. ನಂತರ ಹೊಯ್ಸಳ ಮತ್ತು ಸೇವುಣರ ಆಡಳಿತಕ್ಕೂ 
ಜಿಲ್ಲಾ ಪ್ರದೇಶ ಒಳಪಟ್ಟಿತ್ತು. ಇಬ್ಬರ ನಡುವೆ ಆಗಾಗ ವಿಭಜಿತವಾಗುತ್ತಲಿತ್ತು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಾಗ ಮತ್ತೊಮ್ಮೆ 
ಈ ಜಿಲ್ಲಾ ಪ್ರದೇಶದ ಆಳ್ವಿಕೆಗಾಗಿ ಸ್ಪರ್ಧೆಗಳೇರ್ಪಟ್ಟವು. ಜಿಲ್ಲೆಯ ಬಂಕಾಪುರ ಪರಿಸರದ ಪ್ರದೇಶಗಳು ಆಗಾಗ್ಗೆ ಕೈಬದಲಾಯಿಸುತ್ತಿದ್ದವು. 
ಬಿಜಾಪುರದ ಯೂಸುಫ್‌ ಆದಿಲ್‌ ಷಹ ಸ್ವತಂತ್ರವಾಗಿ ಆಳತೊಡಗಿದಾಗ (1489) ಜಿಲ್ಲೆಯ ಬಹಳ ಭಾಗಗಳು ಆತನ ವಶವಾದವು. 
ಆದರೂ ಕೃಷ್ಣದೇವರಾಯ ಹಾಗೂ ಅವನ ಅನಂತರದ ಅರಸರ ಕಾಲದಲ್ಲಿ ಜಿಲ್ಲೆಯ ದಕ್ಷಿಣದ ಪ್ರದೇಶಗಳ: ಅವರ ಅಧೀನದಲ್ಲಿ 
ಇದ್ದವು. ಸುಮಾರು 1573 ರಿಂದ ಒಂದು ಶತಮಾನದ ಕಾಲ ಜಿಲ್ಲೆ ಬಿಜಾಪುರ ಸುಲ್ತಾನನ ಅಧೀನದಲ್ಲಿತ್ತು. ಈ ಜಿಲ್ಲೆಯ ಕೆಲವು 
ಪ್ರದೇಶಗಳು ಶಿವಾಜಿ ಮತ್ತು ಅವನ ಮಗ ಸಂಬಾಜಿಯ ಆಳ್ವಿಕೆಗೆ ಒಳಪಟ್ಟಿದ್ದು ನಂತರ ಮುಗಲರ ವಶಕ್ಕೆ 1586ರಲ್ಲಿ 
ಬದಲಾವಣೆಯಾಯಿತು. 1686 ರಲ್ಲಿ ಬಿಜಾಪುರ ಮುಗಲ್‌ ಸಾಮ್ರಾಜ್ಯಕ್ಕೆ ಸೇರಿದಾಗ ಸವಣೂರನ್ನು ಆಡಳಿತ ಕೇಂದ್ರವನ್ನಾಗಿ 
ಮಾಡಲಾಯಿತು. ಇದೇ ಅವಧಿಯಲ್ಲಿ ನವಲಗುಂದ, ಶಿರಹಟ್ಟಿ, ಹಾವನೂರು, ಡಂಬಳ ಮೊದಲಾದೆಡೆಗಳಲ್ಲಿ ದೇಸಾಯರ 
ಮನೆತನಗಳು ಅಧಿಕಾರದಲ್ಲಿ ಇದ್ದವು. 1719ರಲ್ಲಿ ಮುಗಲ್‌ ಚಕ್ರವರ್ತಿಯಿಂದ ಮರಾಠರು ಚೌತಾಯಿ ಮತ್ತು ಸರ್ದೇಶಮುಖಿಯನ್ನು 
ವಸೂಲು ಮಾಡುವ ಅಧಿಕಾರವನ್ನು ಹಲವಾರು ಪ್ರದೇಶಗಳ ಸ್ವರಾಜ್ಯವನ್ನು ಪಡೆದರು. ಈ ಜಿಲ್ಲೆ ಹೀಗೆ ಮರಾಠರ ಚಟುವಟಿಕೆಗೆ 
ಸದಾ ತೆರವಾಯಿತು. 1720 ರಿಂದ 1818 ರ ಅವಧಿಯಲ್ಲಿ ಅನೇಕ ಮರಾಠಾ ಸರದಾರರು ಮರಾಠಾ ಪೇಶ್ವೆಗಳ ಅಧೀನದಲ್ಲಿ 
ಆಡಳಿತ ನಿರ್ವಹಿಸುತ್ತಿದ್ದರು. ಈ ಮಧ್ಯದಲ್ಲಿ ಜಿಲ್ಲೆಯ ಹಲವು ಭಾಗಗಳು ನಾಮತಃ ಹೈದರಾಬಾದಿನ ನಿಜಾಮನ ಅಧೀನದಲ್ಲಿದ್ದು. 
ಈ ಕಾಲದಲ್ಲಿ ಸವಣೂರು ನವಾಬರು ಮುಗಲರ ಅಧೀನವಾದ ಮುಖ್ಯ ಪ್ರಭುತ್ವಶಕ್ತಿಯಾಗಿ ತಲೆಯೆತ್ತಿದ್ದರು. ಇದೇ ಕಾಲದಲ್ಲಿ 
ಹೈದರ್‌ ಅಲಿ ಮತ್ತು ಟಿಪ್ಪುಸುಲ್ತಾನ್‌ ಸಹ ಜಿಲ್ಲೆಯ ಪ್ರಾಂತ್ಯದ ಮೇಲೆ ಆಗಾಗ್ಗೆ ದಾಳಿ ನಡೆಸಿ ಸವಣೂರು ಮೊದಲಾದ ಕೆಲವು 
ಭಾಗಗಳನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದರು. 1791 ರಲ್ಲಿ ಟಿಪ್ಪುವಿನ ಸೋಲಿನ ನಂತರ ಜಿಲ್ಲೆಯ ಪ್ರದೇಶ ಮರಾಠರ 
ಅಧೀನಕ್ಕೆ ಬಂದಿತು. 1818 ರಿಂದ, ಬ್ರಿಟಿಷರ ಆಳ್ವಿಕೆ ಮೊದಲಿಟ್ರಿತು. ಆದರೆ ನರಗುಂದ, ಸಾಂಗಲಿ, ಮಿರ್ಜಿ, ಜಮಖಂಡಿ ಹಾಗೂ 
ಸವಣೂರುಗಳಂಥ ಬ್ರಿಟಿಷರ ಅಧೀನ ಸಂಸ್ಥಾನಿಕರ ವಶದಲ್ಲಿ ಹಲವು ಪ್ರದೇಶಗಳು ಇದ್ದವು. 


ಈಸ್ಟ್‌ ಇಂಡಿಯಾ ಕಂಪನಿಯ ಡೈರೆಕ್ಟರುಗಳ ತೀರ್ಮಾನದಂತೆ 1830 ರಲ್ಲಿ ಧಾರವಾಡ ಜಿಲ್ಲೆಯನ್ನು ರಚಿಸಿ ಮುಂಬಯಿ 
ಪ್ರಾಂತ್ಯಕ್ಕೆ ಸೇರಿಸಲಾಯಿತು. ಅಂದಿನ ಧಾರವಾಡ ಜಿಲ್ಲೆ ಈಗಿನ ಜಿಲ್ಲಾ ಪ್ರದೇಶವಲ್ಲದೆ ಇಂದಿನ ಬೆಳಗಾವಿ, ಬಿಜಾಪುರ, ಸೊಲ್ಲಾಪುರ 
ಜಿಲ್ಲೆಗಳ ಹಲವು ಪ್ರದೇಶಗಳನ್ನು ಒಳಗೊಂಡಿತ್ತು. 1836ರಲ್ಲಿ ಬೆಳಗಾವಿ ಜಿಲ್ಲೆ ಪ್ರತ್ಯೇಕಗೊಂಡಿತು. 1857-58 ರಲ್ಲಿ ನರಗುಂದದ 
ಬಾಬಾಸಾಹೇಬ, ಮುಂಡರಗಿ ಭೀಮರಾವ್‌ ಇವರುಗಳ ನೇತೃತ್ವದಲ್ಲಿ ಕ್ರಾಂತಿ ನಡೆಯಿತು. ನಂತರ ಜಿಲ್ಲೆಯಲ್ಲಿ ಬ್ರಿಟೀಷರ ಆಳ್ವಿಕೆ 
ಸ್ಥಿರವಾಗಿ ನೆಲೆಸಿ ನರಗುಂದಕ್ಕೆ ಸೇರಿದ್ದ ಹಳ್ಳಿಗಳು ಬ್ರಿಟಿಷರ ವಶವಾದವು. ಬ್ರಿಟೀಷ್‌ ರೀತಿಯ ಆಡಳಿತ ಕ್ರಮ, ಇಂಗ್ಲೀಷ್‌ ಎದ್ಯಾಭ್ಯಾಸ 
ಮೊದಲಾದ ಹಲವು ಚಟುವಟಿಕೆಗಳು ಪ್ರಾರಂಭಗೊಂಡವು. ಧಾರವಾಡ ಜಿಲ್ಲೆಯು ಪೂರ್ಣವಾಗಿ ಮುಂಬಯಿ ಪ್ರಾಂತ್ಯದ ಭಾಗವಾಗಿದ್ದ 
ಆಡಳಿತ ಘಟಕವಾಗಿದ್ದರೂ ಸವಣೂರು ಅಲ್ಲದೆ ಹಲವು ಮರಾಠಾ ಸಂಸ್ಥಾನಗಳ ಭಾಗಗಳು ಇದರಲ್ಲಿ ಸೇರಿದ್ದವು. 1949ರ ಆಗಸ್ಟ್‌ 
ಒಂದರಂದು ಸಂಸ್ಥಾನಗಳಿಗೆ ಸೇರಿದ ಗ್ರಾಮಗಳನ್ನು ಧಾರವಾಡ ಜಿಲ್ಲೆಗೆ ಸೇರಿಸಿದ ವಿವರಗಳು ಹೀಗಿವೆ: ಜಮಖಂಡಿ ಸಂಸ್ಥಾನದಿಂದ 
17ಗ್ರಾಮಗಳು ಮತ್ತು ಮೂರು ಪಟ್ಟಣಗಳು, ಹಿರಿಯ ಮೀರಜ ಸಂಸ್ಥಾನದ 15 ಗ್ರಾಮಗಳು ಮತ್ತು ಎರಡು ಪಟ್ಟಣಗಳು, ಕಿರಿಯ 
ಮೀರಜ ಸಂಸ್ಥಾನದ 14 ಗ್ರಾಮಗಳು ಮತ್ತು ಒಂದು ಪಟ್ಟಣ, ಸಾಂಗ್ಲಿ ಸಂಸ್ಥಾನದಿಂದ 72 ಗ್ರಾಮಗಳು ಮತ್ತು ಒಂದು ಪಟ್ಟಣ, 


0 ಧಾರವಾಡ ಜಿಲ್ಲೆ 


ರಾಮದುರ್ಗ ಸಂಸ್ಥಾನದ ಏಳು ಗ್ರಾಮಗಳು ಮತ್ತು ಇಡೀ ಸವಣೂರು ಸಂಸ್ಥಾನ. ಅದೇ ಕಾಲದಲ್ಲಿ ರಾಮದುರ್ಗ ತಾಲೂಕಿಗೆ 
ಧಾರವಾಡ ಜಿಲ್ಲೆಯ ಮೂರು ಗ್ರಾಮಗಳನ್ನು ಮತ್ತು ಹೈದರಾಬಾದು ರಾಜ್ಯಕ್ಕೆ ನಾಲ್ಕು ಗ್ರಾಮಗಳನ್ನು ವರ್ಗಾಯಿಸಲಾಯಿತು. 
ಹೈದರಾಬಾದು ರಾಜ್ಯದಿಂದ 12 ಗ್ರಾಮಗಳನ್ನು ಧಾರವಾಡ ಜಿಲ್ಲೆಗೆ ಸೇರಿಸಲಾಯಿತು. 1962ರಲ್ಲಿ ಧಾರವಾಡ ಹುಬ್ಬಳ್ಳಿ ಪಟ್ಟಣಗಳನ್ನು 
ಸೇರಿಸಿ ಮಹಾನಗರವೆಂದು ಪರಿಗಣಿಸಲಾಯಿತು. 1969ರಲ್ಲಿ ಹಾವೇರಿ ತಾಲೂಕಿನ 26ಗ್ರಾಮಗಳನ್ನು ಮತ್ತು ಶಿಗ್ಗಾಂವಿ ತಾಲೂಕಿನ 
37 ಗ್ರಾಮಗಳನ್ನು ಸೇರಿಸಿ ಸವಣೂರು ತಾಲೂಕನ್ನು ರಚಿಸಲಾಯಿತು. ಈಗಿನ ಧಾರವಾಡ ಜಿಲ್ಲೆಯು ಕರ್ನಾಟಕ ರಾಜ್ಯದ ನಾಲ್ಕು 
ಕಂದಾಯ ವಿಭಾಗಗಳಲ್ಲಿ ಒಂದಾಗಿ ಬೆಳಗಾವಿ ವಿಭಾಗಕ್ಕೆ ಸೇರಿದೆ. 1981 ರ ಜನಗಣತಿಯಂತೆ ಕೋಷ್ಟಕ 1.2 ರಲ್ಲಿ ಧಾರವಾಡ 
ಜಿಲ್ಲೆಯ ಹೋಬಳಿವಾರು ಗ್ರಾಮಗಳ ಸಂಖ್ಯೆಯನ್ನು ಕೊಟ್ಟಿದೆ. 
ಕೋಷ್ಟಕ 1.2 ಧಾರವಾಡ ಜಿಲ್ಲೆಯ ಹೋಬಳಿವಾರು ಗ್ರಾಮಗಳ ಪಟ್ಟ-1981 


ಕಮ ತಾಲೂಕು ಗ್ರಾಮಗಳ ಸಂಖೆ ಹೋಬಳಿ: ಗ್ರಾಮಗಳ ಪಟ್ಟಣಗಳ! 1 2 3 4 ೨ ದ! 

ಸಂಖ್ಯೆ ಕಂದಾಯ ಮತ್ತು 1981ರ (ಕಂದಾಯ ಸಂಖ್ಯೆ ಸಂಖ್ಯೆ ದುಮವಾಡ 31 

ಭೂದಾಖಲೆ ಜನಗಣತಿ ವೃತ್ತಗಳು) 

ಪ್ರಕಾರ ಮೇರೆಗೆ ಕ ತಬಕದಹೊನ್ನಹಳ್ಳಿ 26 

| ಬ್ಯಾಡಗಿ 63 63 ಬ್ಯಾಡಗಿ 28 1 ಹ ರ 
ಕಾಗಿನೆಲಿ 35 10 ಮುಂಡರಗಿ 51 48 ಮುಂಡರಗಿ Kh. PS | 

2 ಧಾರವಾಡ 133 111 ಧಾರವಾಡ ಥಿ ಡಂಬಳ 25 
ಅಳಣಾವರ 29 11 ನರಗುಂದ 35 35 ನರಗುಂದ 20 1 

ಗರಗ 36 ಕೊಣ್ಣೂರು. 15 
ಮ | 12 ನವಲಗುಂದ... 59 58 ಮೊರಬ 27-3 

3 ಗದಗ 57 55 ಗದಗ 26 2 ಅಣ್ಣಿಗೇರಿ 31 
ಟಿಟಗೇಂ 29 13 ರಾಣೆಬೆನ್ನೂರು 106 106 ರಾಣೆಬೆನ್ನೂರು. 33 1 

4 ಹಾನಗಲ್‌ 146 145 ಹಾನಗಲ್‌ 46 1 ಕುಫೆಲೂರು 41 

ಬೊಮ್ಮನಹಳ್ಳಿ 48 ಮೆಡ್ಲೇರಿ 32 
ಕ್ಯ 14 ರೋಣ 95 91 ರೋಣ ರ 

5 ಹಾವೇರಿ 88 88 ಹಾವೇರಿ. 27 1 ನಷೆ ಗಃ 

ಕರಜಗಿ 30 ಹೊಳೆ ಆಲೂರು 27 
ಷ್ಟು 31 15 ಸವಣೂರು 62 62 ಸವಣೂರು 33 1 

6 ಹಿರೇಕೆರೂರು 128 127 ಹಿರೇಕೆರೂರು 44 | ಹತ್ತಿಮತ್ತೂರು. 29 
ಚಂಬು 36 16 ಶಿಗ್ಗಾಂವಿ 91 93 ಶಿಗ್ಗಾಂವಿ v5 Ne | 

ರಟ್ಟಿಹಳ್ಳಿ 47 ಬಂಕಾಪುರ 38 

7 ಹುಬ್ಬಳ್ಳಿ 66 58 ಹುಬ್ಬಳ್ಳಿ 14 1 ದುಂಡಶಿ 33 
ಶಿರಗುಪ್ಪ 44 17 ಶಿರಹಟ್ಟ 83 83 ಶಿರಹಟ್ಟ 44 2 

8 ಕಲಘಟಗಿ 86. 82 ಕಲಘಟಗಿ 29-44 ಲಕ್ಷ್ಮೇಶ್ವರ 39 


ಧಾರವಾಡ ಜಿಲ್ಲೆ. 1,406 1,362 43 22 


ಪ್ರಾಸ್ತಾವಿಕ 7 


ಸಂಸ್ಥಾನಗಳ ವಿಲೀನೀಕರಣ ಆದಾಗ ವಿಲೀನಗೊಳಿಸಲ್ಪಟ್ಟ ಕಂದಾಯ ಗ್ರಾಮಗಳ ವಿವರ ಹೀಗಿವೆ. 
288 


ಜಮಖಂಡಿ ಸಂಸ್ಥಾನದಿಂದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿಗೆ ವಿಲೀನಗೊಳಿಸಿದ ಗ್ರಾಮಗಳು: 1) ಕುಂದಗೋಳ 
2) ಮಾಜಿಪುರ 3) ಮಾಜಿಕಡಪಟ್ಟಿ 4) ಮಾಜಿ ಅಲ್ಲಾಪುರ 5) ಬೆಟದೂರ 6) ದೇವನೂರ 7) ಕೂಬಿಹಾಳ 8) ಯಲಿವಾಳ 
9) ವಿಠಲಾಪುರ 10) ಶಿರೂರ 11) ಕಮಡೊಳ್ಳಿ 12) ಮನಸಾಲಿ (ಟಿಚರಾಕ್‌ ಗ್ರಾಮ) 13)ನೆಲಗುಡ್ಡ 14) ಹಂಚಿನಾಳ 
15) ಇನಾಂಕೊಪ್ಪ ಮತ್ತು 16) ಗುಡೇನಕಟ್ಟಿ. 


. ಸಾಂಗಲಿ ಸಂಸ್ಥಾನದಿಂದ ಶಿರಹಟ್ಟಿ ತಾಲೂಕಿನಲ್ಲಿ ವಿಲೀನಗೊಳಿಸಲ್ಪಟ್ಟ ಗ್ರಾಮಗಳ ಯಾದಿ: 1) ಶಿರಹಟ್ಟಿ 2) ಖಾನಾಪುರ 


3) ರಣತೂರ 4) ದೇವಿಹಾಳ 5) ತೆಗ್ಗಿಗಭಾವನೂರ 6) ನವೇಭಾವನೂರ 7) ಭಾವನೂರ 8) ಮಾಚೇನಹಳ್ಳಿ 9) 
ನಾಗರಮಡವು 10) ತಂಗೋಡ 11) ಮಜ್ಜೂರ 12) ಕುಸಲಾಪುರ 13) ಛಬ್ಬಿ 14) ಕಡಕೋಳ 15) ಜಲ್ಲಿಗೇರಿ 16) 
ವಡವಿ 17) ಬೆಳ್ಳಟ್ಟಿ 18) ನಾರಾಯಣಪುರ 19) ಚಿಕ್ಕಸವಣೂರ 20) ಸಾಸರವಾಡ 21) ತೊಳಲಿ 22) ಕಲ್ಲಿಗನೂರ 
23) ಚೌಡಾಳ 24) ಕನಕವಾಡ 25) ಇಟಗಿ 26) ಬಸಾಪೂರ 27) ಕೆರೆಹಳ್ಳಿ 28) ತಾರಿಕೊಪ್ಪ 29) ಅಲಗಿಲವಾಡ 
30)ಬೆಳಗಟ್ಟಿ 31) ಹೊಸೂರು 32) ಹುಲ್ಲೂರು 33) ನೆಲೋಗಲ್‌ 34) ಅಮರಾಪುರ 35) ಬನ್ನಿಕೊಪ್ಪ 36) 
ಸುಗ್ಗನಹಳ್ಳಿ 37) ಹಡಗಲಿ 38) ಯಳವತ್ತಿ 39) ಮಾಡಳ್ಳಿ 40) ಯತ್ನಳ್ಳಿ 41) ಗೊಜನೂರ 42) ಅಕ್ಕಿಗುಂದ 43) 
ಮಾಗಡಿ 44) ಹೊಳಲಾಪುರ 45) ಪರಸಾಪೂರ 46) ಅಡ್ರಕಟ್ಟಿ 47) ಹರದಗಟ್ಟಿ 48) ಹಿರೇಮಲ್ಲಾಪುರ 49) ಬಟ್ಟೂರ 
50) ಶೆಟ್ಟಗೇರಿ 51) ಸಂಕದಾಳ 52) ನಾದಿಗಟ್ಟಿ 53) ಆದ್ರಳ್ಳಿ 54) ನೋಗಿವಾಳ 55) ಕೊಕ್ಕರಗುಂದಿ ಮತ್ತು 56) 
ಬೂದಿಹಾಳ. ಕ 


. ಹಿರೇ ಮಿರ್ಜಿ ಸಂಸ್ಥಾನಕ್ಕೆ ಸೇರಿದ್ದು ಶಿರಹಟ್ಟಿ ತಾಲೂಕಿನಲ್ಲಿ ವಿಲೀನಗೊಂಡ ಕಂದಾಯ ಗ್ರಾಮಗಳು: 1) ಹಿರೇಬಣ 2) 


ಪೇಠಾಬಣ 3) ಬಸ್ತಿಬಣ 4) ಹುಲಿಗೇರಿಬಣ 5) ದೇಸಾಯಿ ಬಣ 6) ಒಡೆಯರ್‌ ಮಲ್ಲಾಪುರ 7) ಶಿಗ್ಲಿ 8) ದೊಡ್ಡೂರ 
9) ಉಳ್ಳಟ್ಟಿ 10) ಶ್ಯಾಬಾಳ 11) ಉಂಡೇನಹಳ್ಳಿ 12) ರಾಮಗೇರಿ ಮತ್ತು 13) ಅಂಕಲಿ. 


ಕಿರಿಬುರ್ಜಿ ಅಥವಾ ಬುಧಗಾಂವ ಸಂಸ್ಥಾನಕ್ಕೆ ಸೇರಿದ್ದು ಶಿರಹಟ್ಟಿ ತಾಲೂಕಿನಲ್ಲಿ ವಿಲೀನಗೊಂಡ ಕಂದಾಯ ಗ್ರಾಮಗಳು: 


' 1) ಹೆಬ್ಬಾಳ 2) ಯಲ್ಲಾಪುರ 3) ಬಾಲೆ ಹೊಸೂರು 4) ಗೋವನಾಳ ಮತ್ತು 5) ಗುಲಗಂಜಿಕೊಪ್ಪ 


ರಾಯಚೂರು ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಈ ಕೆಳಗಿನ ಗ್ರಾಮಗಳನ್ನು ರೋಣ ತಾಲೂಕಿಗೆ ವರ್ಗಾಯಿಸಿದೆ 1) 
ಇಟಗಿ 2) ಮುಳಗಿ 3) ಶಾಂತಗೇರಿ 4) ಹೊನ್ನಿಗನೂರ ಮತ್ತು 5) ತಳ್ಳೀಹಾಳ 6) ಗೂಳಗುಳಿ 7) ಹಿರೆಅಳಗುಂಡಿ 8) 
ಚಿಕ್ಕ 'ಅಳಗುಂಡಿ 9) ಬೊಮನಾಗರ 10) ಸರ್ಜಾಪುರ 11) ಬೆಳಗೋಡ ಮತ್ತು 12) ಯರೇಕದಂಬನಹಾಳ (ಬೇರೆ 
ಮೂಲಗಳಿಂದ ಗುಡ್ಡದ ಮಲ್ಲಾಪುರ ಎಂಬ ಇನ್ನೊಂದು ಹಳ್ಳಿಯ ಹೆಸರು ಬಂದಿದೆ. ಇದನ್ನು ಬೇರೆ ಕಂದಾಯ ಗ್ರಾಮಕ್ಕೆ 
ಸೇರಿಸಿರಬಹುದು). 


ಇ ಕ್‌ | ಚಿ ಂ೩ಿಹ ವಾ್‌ 
ಸವಣೂರು ಸಂಸ್ಥಾನದಲ್ಲಿದ್ದ 25 ಹಳ್ಳಿಗಳ ಪೈಕಿ ಶಿಗ್ಗಾಂವಿ ತಾಲೂಕಿಗೆ 1949 ರಲ್ಲಿ ಬಸವನಕೊಪ್ಪ ಲ್ಲೂರು, ಚಿಕ್ಕಮಣಿಕಟ್ಟೆ, 
ಸವಣೂರು, ಜೇಕಿನಕಟ್ಟೆ, ಮಾದಾಪುರ, ನಂದೀಹಳ್ಳಿ, ನೀರಲಕಟ್ಟೆ, ತೊರೂರು, ಹೋತನಹಳ್ಳಿ, ತೊಂಡೂರು, ವಡ್ಡಿನಕೊಪ್ಪ, 
ನಾಯಿಕೆರೂರು, ಗಬ್ಬೂರು, ಕಬನೂರು, ಸುರಪಗಟ್ಟಿ, ಯಕ್ಕಿಕೊಪ್ಪ ಮಣ್ಣೂರು, ಚಂದಾಪುರ, ಮುಳಗೇರಿ, ಹೂಲಿಕಟ್ಟೆ ಮತ್ತು 
ಹೊನ್ನಿಕೊಪ್ಪ ಗ್ರಾಮಗಳನ್ನು ಸೇರಿಸಲಾಯಿತು. ಇನ್ನುಳಿದ ಡೊಂಬರಮತ್ತೂರು, ಸಿದ್ಧಾಪುರ ಮತ್ತು ಕಲಿನಾಳ ಗ್ರಾಮಗಳನ್ನು ಹಾವೇರಿ 
ಇ * 
ತಾಲೂಕಿಗೆ ಸೇರಿಸಲಾಯಿತು. 


1969ರಲ್ಲಿ ಸವಣೂರು ತಾಲೂಕು ರಚನೆಯಾದಾಗ (4ನೇ ಡಿಸೆಂಬರ್‌ 1969) ಶಿಗ್ಗಾಂವಿ ತಾಲೂಕಿನಿಂದ 37 ಗ್ರಾಮಗಳನ್ನು 
(ಇವಣೂರು ಪೇಟೆ, ಸವಣೂರು ಗ್ರಾಮೀಣ, ಸವಣೂರು ನಗರ, ಯಲವಿಗಿ, ಚಿಲ್ಲೂರು, ಚವಢಾಳ, ಚಿಲ್ಲೂರುಬಡಣಿ, ಅಲ್ಲಿಪುರ, 
ಹುರಳಿಕೊಪ್ಪ ಚಲ್ಲಾಳ, ತೊಂಡೂರು, ಕುರುಬರ ಮಲ್ಲೂರು, ಮನ್ನಂಗಿ, ನೆಲ್ಲಿಗಟ್ಟಿ ಹಲಸೂರು, ಕುಣಿಮೆಳ್ಳಿಹಳ್ಳಿ, ಮೆಳ್ಳಿಗಟ್ಟೆ, 


§ ಧಾರವಾಡ ಜಿಲ್ಲೆ 


ಕಲ್ಲಮಡವು, ಬರದೂರು, ಚಿಕ್ಕಬೂದಿಹಾಳ, ಮಾಹೂರು, ತೆವರ ಮೆಳ್ಳಳ್ಳಿ, ಫಕೀರನಂದೀಹಳ್ಳಿ, ಸವೂರು, ನಂದಿಹಳ್ಳಿ, ಮಣ್ಣೂರು, 
ತೆಗ್ಗಿಹಳ್ಳಿ, ನೀರಲಗಿ ಎಂ. ಕಾರಡಗಿ, ಗುಂಡೂರು, ಮಂತ್ರೋಡಿ, ಜೇಕಿನಕಟ್ಟೆ, ಕಾರಡಗಿ, ಮಾದಾಪುರ, ಗೋನಾಳ, ಹೂವಿನಶಿಗ್ಗಿ, 
ಹೊನ್ನೀಕೊಪ್ಪ ವಡ್ಡಿನಕೊಪ್ರ ಬಸವನಕೊಪ್ಪ ಮತ್ತು ನಾಯಿಕೆರೂರು) ಮತ್ತು ಹಾವೇರಿ ತಾಲೂಕಿನಿಂದ 26 ಗ್ರಾಮಗಳನ್ನು 
(ಬೇವಿನಹಳ್ಳಿ, ತಳ್ಳಿಹಳ್ಳಿ, ಹೊಸಹಳ್ಳಿ ಎಂ. ಕಾರಡಗಿ, ಹತ್ತಿಮತ್ತೂರು, ಕಡಕೋಳ, ಹೆಸರೂರು, ಶಿದ್ದಾಪುರ, ಕಲಿವಾಳ, ಭೈರಾಪುರ, 
ಇಚ್ಚಂಗಿ, ಕೃಷ್ಣಾಪುರ, ಈಚಲ ಯಲ್ಲಾಪುರ, ಚಿಕ್ಕಮರಳಿಹಳ್ಳಿ, ಹಿರೇಮರಳಿಹಳ್ಳಿ, ಕಮಾಲಬಂಗಡಿ, ತಿಮಾಪುರ, ಡೊಂಬರ ಮತ್ತೂರು, 
ಹಿರೇಮಗದೂರು, ನೀರಲಗಿ ಎಂ ಕಾರಡಗಿ, ಕಳ್‌ಕೋಟೆ, ಅರಳಿಹಳ್ಳಿ, ಚಿಕ್ಕಮುಗದೂರು, ಮಂಟಗಣಿ, ಕಳಸೂರು, ಜಲ್ಲಾಪುರ, 
ಕಳಲಕೊಂಡ ಮತ್ತು ಶಿರಬಡಗಿ) ಹೊಸ ತಾಲೂಕಿಗೆ ಸೇರಿಸಲಾಯಿತು. 


1951 ರ ಜನಗಣತಿಯ ಮೇರೆಗೆ ಪಟ್ಟಣಗಳಾಗಿದ್ದ ಜಮಖಂಡಿ ಸಂಸ್ಥಾನಕ್ಕೆ ಸೇರಿದ್ದ ಕಮಡೊಳ್ಳಿ . ಕುಂದಗೋಳ ಹಾಗೂ 
ಸಂಶಿ ಮತ್ತು 1911ಜನಗಣತಿಯಂತೆ ಪಟ್ಟಣವಾಗಿದ್ದ ಯಲವಾಳಗಳು ಕುಂದಗೋಳ ತಾಲೂಕಿನಲ್ಲಿವೆ. 1951ರವರೆಗೆ ಪಟ್ಟಣವಾಗಿದ್ದ 
ಕಿರೇ ಮಿರ್ಜಿಯಲ್ಲಿದ್ದ ಗುಡಗೇರಿಯು ಸಹ ಕುಂದಗೋಳ ತಾಲೂಕಿಗೆ ಸೇರಿದೆ. ಹಿರೇ ಮಿರ್ಜಿ ಸಂಸ್ಥಾನಕ್ಕೆ ಸೇರಿದ್ದ 1951 ರವರೆಗೆ 
ಪಟ್ಟಣವಾಗಿದ್ದ ಶಿಗ್ಲಿ ಮತ್ತು ಈಗಲೂ ಪಟ್ಟಣವಾಗಿರುವ ಲಕ್ಷ್ಮೇಶ್ವರ ಮತ್ತು ಸಾಂಗ್ಲಿ ಸಂಸ್ಥಾನಕ್ಕೆ ಸೇರಿದ್ದ ಶಿರಹಟ್ಟಿ ಪಟ್ಟಣಗಳು ಶಿರಹಟ್ಟಿ 
ತಾಲೂಕಿನಲ್ಲಿವೆ. 

ಸ್ವಾಭಾವಿಕ ಲಕ್ಷಣಗಳು 


ಈ ಜಿಲ್ಲೆಯು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಜಾರಾಗಿದೆ. ಇದನ್ನು ಸ್ಥೂಲವಾಗಿ ಪಶ್ಚಿಮದ ಮಲೆನಾಡು ಮತ್ತು ಪೂರ್ವದ 
ಬಯಲುನಾಡು ಎಂದು ಎರಡು ಬಗೆಯಾಗಿ ವಿಂಗಡಿಸಬಹುದು. ಇವೆರಡರ ನಡುವೆ ಇರುವ ಅಗಲ ಕಿರಿದಾದ ಪ್ರದೇಶವೇ 
ಗಡಿನಾಡು. 


_ ಮಲೆನಾಡು: ಮಲೆನಾಡು: ಅತ್ಯಂತ ವಿಚ್ಛೆನ್ನವಾದ ಪಶ್ಚಿಮ ಘಟ್ಟಗಳ ಪ್ರದೇಶ. ಈ ಪ್ರದೇಶವು ಜಿಲ್ಲೆಯ ವಿಸ್ತೀರ್ಣದ ಸುಮಾರು 
ಮೂರನೇ ಒಂದರಷ್ಟು ಭಾಗವನ್ನು ಒಳಗೊಂಡಿದೆ. ಮಲೆನಾಡು ಅಥವಾ ಸಹ್ಯಾದ್ರಿ ಪ್ರದೇಶವು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ 
ಸುಮಾರು 25 ರಿಂದ 30 ಕಿ.ಮೀ. ಅಗಲವಾಗಿದ್ದು ಧಾರವಾಡ, ಕಲಘಟಗಿ, ಶಿಗ್ಗಾಂವಿ, ಹಾನಗಲ್‌, ಹಿರೇಕೆರೂರು ಮತ್ತು 
ರಾಣೆಬೆನ್ನೂರು ತಾಲೂಕಿನ ಪ್ರದೇಶಗಳನ್ನು ಒಳಗೊಂಡಿದೆ. ಈ ಪ್ರದೇಶದಲ್ಲಿರುವ ಗುಡ್ಡಗಳಲ್ಲಿ ಅಳಣಾವರದ ಪೂರ್ವಕ್ಕಿರುವ 
ತೇಗೂರು ಗುಡ್ವ ದಕ್ಷಿಣದಲ್ಲಿರುವ ಕಡೂರು ಗುಡ್ಡಗಳು, ಧಾರವಾಡ ಮತ್ತು ಕಲಘಟಗಿಗಳ ನಡುವೆ ಇರುವ ಬೂದನಗುಡ್ವ ಅದರ 
ಪಶ್ಚಿಮದ ಗಣೀಗುಡ್ಡ ಮುಖ್ಯವಾದವು. ಬೂದನಗುಡ್ಡ ಸುಮಾರು 13 ಕಿ.ಮೀ. ಉದ್ದ ಮತ್ತು 1.6 ಕಿ.ಮೀ. ಅಗಲ ಇದೆ. ಇದು 
ದಕ್ಷಿಣೋತ್ತರವಾಗಿ ಹಬ್ಬಿದೆ. ಇದು ಸುತ್ತಲಿನ ಪ್ರದೇಶಕ್ಕಿಂತ ಸುಮಾರು 152 ಮೀ. ಎತ್ತರವಾಗಿದೆ. ಇಲ್ಲಿ ಅನುಕ್ರಮವಾಗಿ 
ಸಮುದ್ರಮಟ್ಟದಿಂದ 145 ಮೀ. ಮತ್ತು 719 ಮೀ. ಎತ್ತರದ ಎರಡು ಶಿಖರಗಳುಂಟು. ಧುಂಡಸಿ ಮತ್ತು ಹಾನಗಲ್ಲು ಗುಡ್ಡಗಳು 
ಚಿಕ್ಕವು. ಆಕಾರದಲ್ಲಿ ಅವುಗಳು ದುಂಡಗಿವೆ. ದಕ್ಷಿಣದಲ್ಲಿ ಕಡೂರ ಗುಡ್ಡವಲ್ಲದೆ ಮಾಸೂರು ಮತ್ತು ಮಾರವಳ್ಳಿ ಗುಡ್ಡಗಳೂ ಇವೆ. 
ಇವು ಕಡಿದಾಗಿವೆ; ಪೂರ್ವ ಪಶ್ಚಿಮವಾಗಿ ಹಬ್ಬಿವೆ. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 732 ಮೀ. ಅತ್ಯುನ್ನತ ಶಿಖರ 
825 ಮೀ. ಎತ್ತರವಾಗಿದೆ. 


ಗಡಿನಾಡು: ಮಲೆನಾಡಿಗೂ (ಸಹ್ಯಾದ್ರಿ) ಬಯಲುನಾಡಿಗೂ ಮಧ್ಯೆ ಇರುವ ಗಡಿನಾಡಿನ ಟೋಟ) ಅಗಲಿ ಸುಮಾರು 32 
ಕಿ.ಮೀ. ಇದರ ಪಶ್ಚಿಮ ಮೇರೆಗಳು ತೇಗೂರು, ತಡಸ, ಶಿಗ್ಗಾಂವಿ ಮತ್ತು ಕೋಡ; ಪೂರ್ವ ಮೇರೆ ಧಾರವಾಡ, ಹುಬ್ಬಳ್ಳಿ, ಕರಜಗಿ 
ಮತ್ತು ರಾಣೆಬೆನ್ನೂರು. ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದರ ಮಧ್ಯದಲ್ಲಿ ಹಾಯ್ದಿದೆ. ಈ ಪ್ರದೇಶದಲ್ಲಿ ರಾಣೆಬೆನ್ನೂರಿನ 
ಹತ್ತಿರ ಐರಣಿಗುಡ್ಡವೂ, ಬ್ಯಾಡಗಿಯ ಪೂರ್ವಕ್ಕೆ ದೇವರಗುಡ್ಡವೂ ಇವೆ. ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ಕುಂದಗೋಳ, ಸವಣೂರು, 
ಶಿಗ್ಗಾಂವಿ, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು ಮತ್ತು ರಾಣೆಬೆನ್ನೂರು ತಾಲೂಕುಗಳ ಬಹುಭಾಗಗಳು ಈ ಪ್ರದೇಶದಲ್ಲಿ 
ಸಮಾವೇಶವಾಗುತ್ತವೆ. 


ಪ್ರಾಸ್ತಾವಿಕ 9 


ಬೆಳವಲನಾಡು : ಗಡಿನಾಡಿನ ಪೂರ್ವಕ್ಕಿರುವ ಬಯಲುನಾಡು ಅಥವಾ ಬೆಳವಲನಾಡು ತಗ್ಗುಬಿನ್ನೆಗಳಿಂದ ಕೂಡಿದ ಬಯಲು 
ಪ್ರದೇಶ. ಇಲ್ಲಿ ಗಜೇಂದ್ರಗಡ ಗುಡ್ಡ ನರಗುಂದ ಗುಡ್ವ ನವಲಗುಂದ ಗುಡ್ಡ ಮತ್ತು ಕಪ್ಪತಗುಡ್ಡಗಳು ಮುಖ್ಯವಾದವು. ಕಪ್ಪತಗುಡ್ಡ 
ಗದಗದ ಆಗ್ನೇಯದಲ್ಲಿ 48 ಕಿ.ಮೀ. ಉದ್ದವಾಗಿ ಹಬ್ಬಿದೆ. ಅದು ಎರಡೂ ತುದಿಗಳಲ್ಲಿ ಸುಮಾರು ಆರು ಕಿ.ಮೀ. ಮತ್ತು ಮಧ್ಯದಲ್ಲಿ 
ಸುಮಾರು 16 ಕಿ.ಮೀ. ಅಗಲವಾಗಿದೆ. ಅದರಲ್ಲಿ ಅನೇಕ ಅಡ್ಡಶ್ರೇಣಿಗಳೂ ಸಮಾಂತರ ಕಣಿವೆಗಳೂ ಇವೆ. ಕಪ್ಪತಗುಡ್ಡ ಸುತ್ತಲಿನ 
ಪ್ರದೇಶಕ್ಕಿಂತ ಸರಾಸರಿಯಾಗಿ 122 ಮೀ. ಎತ್ತರವಾಗಿದೆ. ಅದರಲ್ಲಿ ಅತ್ಯುನ್ನತ ಶಿಖರ ಸಮುದ್ರ ಮಟ್ಟದಿಂದ 937ಮೀ. ಎತ್ತರವಾಗಿದೆ. 
ಈ ಗುಡ್ಡ ಒಂದೇ ಶ್ರೇಣಿಯಾಗಿ ಆರಂಭವಾಗಿ, ಮಧ್ಯದಲ್ಲಿ ಡಂಬಳದ ಹತ್ತಿರ 3-4 ಸಮಾಂತರ ಶ್ರೇಣಿಗಳಾಗಿ ಕವಲೊಡೆದು ಮುಂದೆ 
ತುಂಗಭದ್ರಾ ನದಿಯ ಕಡೆಗೆ ಮತ್ತೆ ಒಂದೇ ಶ್ರೇಣಿಯಾಗಿ ಹಬ್ಬಿದೆ ಬೆಳವಲನಾಡನ್ನು ಎರೆನಾಡು ಪ್ರದೇಶವೆಂದು ಕರೆಯುತ್ತಾರೆ. 
ಧಾರವಾಡ, ಹಾವೇರಿ, ಹುಬ್ಬಳ್ಳಿ, ರಾಣೆಬೆನ್ನೂರು ತಾಲೂಕುಗಳ ಪೂರ್ವ ಭಾಗಗಳು, ಕುಂದಗೋಳ, ನವಲಗುಂದ, ನರಗುಂದ, 


ಬಳು? 
ರೋಣ, ಗದಗ, ಮುಂಡರಗಿ, ಶಿರಹಟ್ಟಿ ತಾಲೂಕುಗಳು ಬಯಲು ಸೀಮೆಯಲ್ಲಿ ಸಮಾವೇಶವಾಗುತ್ತವೆ. 
ಬೆಟ್ಟಗಳು : ಜಿಲ್ಲೆಯಲ್ಲಿ ಐದು ಪ್ರಮುಖ ಬೆಟ್ಟಗಳ ಶ್ರೇಣಿಗಳಿವೆ. ಪಶ್ಚಿಮದಲ್ಲಿರುವ ಬೂದನಗುಡ್ಡ ಶ್ರೇಣಿ, ಈಶಾನ್ಯದಲ್ಲಿರುವ 
ಐರಣಿ ಶ್ರೇಣಿ, ಪೂರ್ವದಲ್ಲಿರುವ ಕಪ್ಪತಗುಡ್ಡ ಶ್ರೇಣಿ ಮತ್ತು ಉಳಿದ ಎರಡು ಹೆಸರಿಸಿಲ್ಲದ ಶ್ರೇಣಿಗಳು. ಇವುಗಳಲ್ಲದೆ ಜಿಲ್ಲೆಯಲ್ಲಿ 


ಅಲ್ಲಲ್ಲಿ ಹರಡಿದಂತೆ ಇರುವ ಗುಡ್ಡಗಳು ಅನೇಕ. ಉತ್ತರ ಭಾಗದಲ್ಲಿ ನವಲಗುಂದದ ಮರಳು ಕಲ್ಲಿನ ಗುಡ್ವ ನರಗುಂದ ಮತ್ತು 
ಚಿಕ್ಕನರಗುಂದ ಗುಡ್ಡಗಳು ಪ್ರಮುಖವಾದವು. 


`.ಭೂ ರಚನೆ 


ಜಿಲ್ಲೆಯ ಈಶಾನ್ಯ ಭಾಗದಲ್ಲಿ ಕಲಾದಗಿ ಶಿಲಾ ಶ್ರೇಣಿಗೆ ಸೇರಿದ ಮರಳುಗಲ್ಲು ಹರಡಿದೆ. ಅದು ನರಗುಂದ ಮತ್ತು ನವಲಗುಂದ 
ಗುಡ್ಡಗಳ ನೆತ್ತಿಯ ಮೇಲೂ ಕಂಡು ಬರುತ್ತದೆ. ಲ್ಯಾಟರೈಟ್‌ (ಜಂಬಿಟ್ಟಿಗೆ) ಶಿಲೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಹರಡಿದೆ. ಆದರೆ 
ಅದು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ವಿಶೇಷ. ಧಾರವಾಡ ಶಿಲಾ ಶ್ರೇಣಿಗೆ ಸೇರಿದ ಶಿಲೆಗಳು ಮುಖ್ಯವಾಗಿ ಜಿಲ್ಲೆಯ ಮಧ್ಯ, ಪಶ್ಚಿಮ 
ಮತ್ತು ದಕ್ಷಿಣ ಭಾಗಗಳಲ್ಲಿವೆ. ಡೋಣಿ ಗ್ರಾಮದ ಹತ್ತಿರ ವಿಸ್ತಾರವಾದ ಸುಣ್ಣಕಲ್ಲಿನ ಪ್ರದೇಶವಿದೆ. ಗ್ರಾನೈಟ್‌ ಮತ್ತು ನೈಸ್‌ ಶಿಲೆಗಳು 
ಸಾಮಾನ್ಯವಾಗಿ ಬಯಲು ಪ್ರದೇಶಗಳಲ್ಲಿ ಹರಡಿವೆ. 


ಧಾರವಾಡ ಶಿಲಾವರ್ಗ 


ಧಾರವಾಡದ ಬಳಿ ಇರುವ ಸ್ರಟಿಕಾತಕ್ರ ಪದರು ಶಿಲೆಗಳ (ಕ್ರಿಸ್ಪಲ್ಫೆನ್‌ ಶಿಸ್ಟ್‌ ಭೂ ವೈಜ್ಞಾನಿಕ ನಾಮಧೇಯ "ಧಾರ್ವಾರ್‌ 
ಸಿಸ್ಟಮ್‌'. ರಾಬರ್ಟ್‌ 'ಬ್ರೂಸ್‌ ಫೂಟ್‌ ಎಂಬಾತ ನೀಡಿದ (1886) ಹೆಸರಿದು. ಇದು ಶಿಲಾರಸ್ಕ ಶಿಲಾದೂಳು ಮುಂತಾದ 
ಜ್ವಾಲಾಮುಖಿಜ ವಸ್ತು ವಿಶೇಷಗಳಿಂದ ಮಿಶ್ರಿತವಾದ ಪ್ರಸರೀ (ಪದರು) ಶಿಲಾಸಮುದಾಯ ಎಂದು ಹೆಸರಿಸಲ್ಪಟ್ಟಿದೆ. ಈ ಪದರು 
ಶಿಲಾವರ್ಗ ಗ್ರಾನಿಟಾಯ್ಡ್‌ ನೈಸ್‌ಗಳು ಭೂ ಸಮರ್ಧದಿಂದ ಮಡಚಿ ಛಿದ್ರಗೊಂಡು ಬಯಲಿಗೆ ತೆರೆದುಕೊಂಡ ಒಳಿಕ ಅವುಗಳ 
ಮೇಲೆ ಸ್ತರಭಂಗವಾಗಿ ಉತ್ಪನ್ನವಾದ ಜಲಜ ಶಿಲೆಗಳ ರೂಪಾಂತರಗಳೆಂದೂ ಭಾವಿಸಲಾಗಿತ್ತು. ನಂತರ ಈ ವಿಚಾರದಲ್ಲಿ ಸಾಕಷ್ಟು 
ಸಂಶೋಧನೆಗಳು ನಡೆದು ಇಲ್ಲಿನ ಪೆಂಟೆಕಲ್ಲು (ಕಾಂಗ್ಲೊಮೆರೇಟ್‌), ಸಿಕತಶಿಲೆ (ಮರಳುಗಲ್ಲು, ಸ್ಕಾಂಡ್‌ಸ್ಟೋನ್‌) ಗೋಡುಕಲ್ಲು 
ಸುಣ್ಣಕಲ್ಲು ಮತ್ತು ಕೆಲವು ವಿಧವಾದ ಪದರು ಶಿಲೆಗಳು ನಿರ್ದಿಷ್ಟವಾಗಿ ಜಲಜ ಶಿಲೆಗಳ ರೂಪಾಂತರಗಳೆಂದು ನಿರ್ಧರಿತವಾಯಿತು. 
ಈ ಶಿಲಾವರ್ಗದಲ್ಲಿ ಮುಖ್ಯವಾಗಿ ನಾಲ್ಕು ಬಗೆಯ ಶಿಲಾ ಪ್ರಕಾರಗಳಿವೆ. |. ಜ್ವಾಲಾಮುಖಿಜ ಶಿಲೆಗಳು 2. ಸ್ಫಟಿಕಾಕೃತಿಯ ಪದರ 
ಶಿಲೆಗಳು, 3. ರೂಪಗೆಟ್ಟ ಪ್ರಸ್ತರೀ ಶಿಲೆಗಳು ಹಾಗೂ 4. ಅಂತಸ್ತರಿತ ಅಥವಾ ಒಳನುಗ್ಗಿದ ಅಗ್ನಿ ಶಿಲೆಗಳು. ಧಾರವಾಡ ಪದರ 
ಶಿಲೆಗಳು ಬೇರೆ ಬೇರೆ ವಿಸ್ತೀರ್ಣದ ಉದ್ದಪಟ್ಟೆಗಳಲ್ಲಿ ಉತ್ತರ ದಕ್ಷಿಣವಾಗಿ ಹಬ್ಬಿವೆ. ಇವುಗಳ ಸುತ್ತಲೂ ಗ್ರಾನೈಟ್‌ ಮತ್ತು ನೈಸ್‌ 
ಶಿಲೆಗಳೂ ಹರಡಿಕೊಂಡಿವೆ. 


ಪಶ್ಚಿಮ ಪದರಶಿಲಾ ಸ್ತೋಮದಲ್ಲಿ ಒಂದು ತಂಡಪು ಧಾರವಾಡಕ್ಕೆ ಸ್ವಲ್ಪ ಉತ್ತರದಲ್ಲಿ ಕಾಣಿಸಿಕೊಂಡು ದಕ್ಷಿಣಾಭಿಮುಖವಾಗಿ 
ಕಾವೇರಿ ತೀರದವರೆಗೂ ಹಬ್ಬಿದೆ. ಧಾರವಾಡ ಶಿಲಾವರ್ಗದ ರಾಣೆಬೆನ್ನೂರು ವರ್ಗ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ 


10 ಧಾರವಾಡ ಜಿಲ್ಲೆ 


ಭಾಗಗಳಲ್ಲಿ ಚೆನ್ನಾಗಿ ಬೆಳವಣಿಗೆಯಾಗಿದ್ದು ಹೆಚ್ಚಾಗಿ ಗ್ರೇವೆಕ್ಸ್‌ ಮತ್ತು ಕ್ಲೋರೈಟ್‌ ಪೈಲ್ಲೈಟ್‌ಗಳನ್ನು ಹೊಂದಿದೆ. ಈ ಶಿಲೆಗಳ ಅಡಿಭಾಗವು 
ಬಹಳ ಕಡಿಮೆ ಕದಡಲ್ಪಟ್ಟಿದ್ದು ಸಣ್ಣಪುಟ್ಟ ಸಂದುಗಳನ್ನು ಹೊಂದಿದೆ. | 


ಕಲಾದಗಿ ವರ್ಗ: ರಾಜ್ಯದ ಉತ್ತರದಲ್ಲಿ ವಿಶಾಲವಾಗಿ ಸಮತಟ್ಟಾಗಿ ಹರಡಿರುವ ಲಾವಾರಸ ಪ್ರದೇಶದ ಮತ್ತು ಧಾರವಾಡ, 
ಬೆಳಗಾವಿ ಮತ್ತು ಗುಲ್ಬರ್ಗಾ ಜಿಲ್ಲೆಗಳ ನೈಸ್‌ ಪ್ರದೇಶಗಳ ನಡುವೆ ಇರುವ ಜಲಜ ಶಿಲೆಯ ವರ್ಗ. ಅರ್ಷೇಯ ನೈಸುಗಳು ಮತ್ತು 
ಧಾರವಾಡ ಪದರು ಶಿಲೆಗಳ ಮೇಲೆ ಹೊಂದಿಕೆಯಿಲ್ಲದೆ ಹರಡಿರುವ ಕಬ್ಬಿಣ ಮಿಶ್ರಿತ, ಪಳಯುಳಿಕೆಗಳಿಲ್ಲದ ಒಂದು ಗುಂಪು ಇದಾಗಿದೆ. 
ಜಿಲ್ಲೆಯ ನರಗುಂದ ಮತ್ತು ನವಲಗುಂದ ತಾಲೂಕುಗಳಲ್ಲಿ ಈ ವರ್ಗ ಕಂಡುಬಂದಿದ್ದು ಇದರಲ್ಲಿ ಬೆಣಚುಕಲ್ಲು ಸುಣ್ಣಕಲ್ಲು ಮತ್ತು 
ಜೇಡಿಯ ಚಿಪ್ಪುಕಲ್ಲುಗಳು ಕಂಡುಬಂದಿವೆ. ' 


ಖನಿಜ ನಿಕ್ಷೇಪಗಳು : ಜಿಲ್ಲೆಯ ಪೂರ್ವಭಾಗ ಪ್ರಾಚೀನ ಬೆಣಚುಕಲ್ಲು ಮತ್ತು ಪದರ ಶಿಲೆಗಳಿಂದ ಕೂಡಿದೆ. ಜಿಲ್ಲೆಯ 
ಮಧ್ಯಭಾಗದಲ್ಲಿ ಮೇಲೆದ್ದಿರುವ ಎರಡು ಸಮಾನಾಂತರ ಬಂಡೆಯ ದಿಂಡುಗಳಿಂದಾಗಿ ಪ್ರಸಿದ್ಧ ಧಾರವಾಡ ಪದರ ಶಿಲೆ ವ್ಯವಸ್ಥೆ 
ರೂಪುಗೊಂಡಿದೆ. ಇವು ಪ್ರಾರಂಭದ ಅಗ್ನಿ ಮತ್ತು ಜಲ ಶಿಲೆಗಳ ಸಂಯೋಗದಿಂದ ರೂಪಾಂತರ ಹೊಂದಿ ಪಗಸರಿಸಿವೆ. ಈ 
ಶಿಲಾಭಾಗವನ್ನು ಭೇದಿಸಿಕೊಂಡು ಕಣಶಿಲೆ (ಗ್ರಾನೈಟ್‌) ಮತ್ತು ನೀಸ್‌ಕಲ್ಲುಗಳು ಹರಡಿವೆ. ಈ ವ್ಯವಸ್ಥೆಯ ಭೂಗರ್ಭರಚನೆ ಬಹು 
ಸಂಕೀರ್ಣವಾದದ್ದು, ಧಾರವಾಡ ಪದರ ಶಿಲೆ, ಗ್ರಾನೈಟ್‌, ಬೆಣಚುಕಲ್ಲು, ಸುಣ್ಣಕಲ್ಲುಗಳನ್ನೊಳಗೊಂಡು ಎಲ್ಲಾ ದಿಕ್ಕುಗಳಲ್ಲಿಯೂ 
ಡಾಲರೈಟ್‌ ದಿಂಡುಗಳು ಹರಡಿವೆ. ಕಲಾದಗಿ ಶಿಲಾಶ್ರೇಣಿಗೆ ಸೇರಿದ ಮರಳುಗಲ್ಲು ಜಿಲ್ಲೆಯ ಈಶಾನ್ಯ ಭಾಗದಲ್ಲಿ ಹರಡಿದೆ. 


ಮ್ಯಾಂಗನೀಸ್‌ ಅತಿ ಮುಖ್ಯವಾದ ಲೋಹಗಳಲ್ಲಿ ಒಂದು. ಮ್ಯಾಂಗನೀಸ್‌ ಅದಿರನ್ನು ಮುಖ್ಯವಾಗಿ ಕಬ್ಬಿಣ ಮತ್ತು ಉಕ್ಕುಗಳ : 
ತಯಾರಿಕೆಯಲ್ಲಿ ಗಂಧಕ ಮತ್ತು ರಂಜಕಗಳನ್ನು ಆಮ್ಲೀಕರಿಸಿ ನಿರ್ಮಲ ಮಾಡುವುದಕ್ಕೂ ಮತ್ತು ವಿವಿಧ ದರ್ಜೆಯ ಮ್ಯಾಂಗನೀಸ್‌ 
ಉಕ್ಕನ್ನು ತಯಾರಿಸುವುದಕ್ಕೂ ಉಪಯೋಗಿಸಲಾಗುತ್ತಿದೆ. ಮ್ಯಾಂಗನೀಸ್‌ ಅದುರಿನ ನಿಕ್ಷೇಪಗಳೆಲ್ಲವೂ ರಾಜ್ಯದ ಮಧ್ಯ ಹಾಗೂ ಉತ್ತರ 
ಭಾಗದ ಧಾರವಾಡ ಪದರ ಶಿಲಾ ಹರವು ಪ್ರದೇಶದಲ್ಲಿ ಹರಡಿವೆ. ಜಿಲ್ಲೆಯಲ್ಲಿ ಶೇಕಡ 20 ರಿಂದ 38 ರವರೆಗೆ ಮ್ಯಾಂಗನೀಸ್‌ 
ಇರುವ ಕೆಳದರ್ಜೆಯ ಅದುರಿನ ಚಿಕ್ಕ ಚಿಕ್ಕ ನಿಕ್ಷೇಪಗಳಿವೆ. ಇದರ ನಿಕ್ಷೇಪ ಚಿಕ್ಕವಡವಟ್ಟಿ ಕಣಿವೆಯಲ್ಲಿ ಕಂಡುಬಂದಿದೆ. ಕಪ್ಪತಗುಡ್ಡ 
ಪ್ರದೇಶದಲ್ಲೂ ಹೆಮಿಗೆಯ ದಕ್ಷಿಣ ಭಾಗದಲ್ಲೂ ನಿಕ್ಷೇಪಗಳು ಇರುವ ದಾಖಲೆಗಳಿವೆ. ಕೊರಟೂರು ಮತ್ತು ಜಿಲ್ಲಿಗೇರಿಗಳಲ್ಲಿ ಪೈರೈಟ್ಸ್‌ 
ಇದೆ. 


ಕಪ್ಪತಗುಡ್ಡಗಳ ಶ್ರೇಣಿಯಲ್ಲಿ ಹೆಚ್ಚಿನ ಕಬ್ಬಿಣದ ಅದುರು ಕಂಡುಬರುತ್ತದೆ. ಕಪ್ಪತಗುಡ್ಡಗಳ ಶ್ರೇಣಿಯಲ್ಲಿ ಚಿನ್ನದ ಆದಿರು ಕಂಡು 
ಬಂದರೂ ಅದು ಬಹು ತೆಳುವಾಗಿದ್ದು ಆರ್ಥಿಕವಾಗಿ ಅಷ್ಟು ಲಾಭಕರವಾಗಿಲ್ಲ. ಇಲ್ಲಿನ ಹೆಮಟೈಟ್‌ ನಿಕ್ಷೇಪಗಳು ಪದರ ಶಿಲಾ 
ರೂಪದಲ್ಲಿಯೂ ಮತ್ತು ಕಬ್ಬಿಣ ಬೆಣಚು ಮಿಶ್ರಿತ ಪದರ 'ಶಿಲಾ ರೂಪದಲ್ಲಿಯು ಸಣ್ಣ ಸಣ್ಣ ನಿಕ್ಷೇಪಗಳಾಗಿವೆ. ಆದರೆ ಆ ನಿಕ್ಷೇಪಗಳು 
ಆರ್ಥಿಕ ದೃಷ್ಟಿಯಿಂದ ಲಾಭಕರವಾಗಿ ಕಂಡುಬರುವುದಿಲ್ಲ. ಕಪ್ಪತಗುಡ್ಡ ಪ್ರದೇಶದಿಂದ ಹರಿಯುವ ಡೋಣಿ ಹೊಳೆಯಲ್ಲಿ ತಾಮ್ರದ 
ಅದುರಿನ ಚೂರುಗಳು ಕಂಡುಬಂದಿವೆ. ಆದರೆ ತಾಮ್ರದ ಅದುರು ಹೊರತೆಗೆದು ಲೋಹ ಬೇರ್ಪಡಿಸಿ ಲಾಭದಾಯಕವಾಗಿ 
ಪಡೆಯುವಷ್ಟು ಪ್ರಮಾಣದಲ್ಲಿ ದೊರೆಯುವುದಿಲ್ಲ. 


ಗ್ರಾನೈಟ್‌ ಮತ್ತು ನೈಸ್‌ ಶಿಲೆಗಳನ್ನು ಸ್ಥಳೀಯ ಉಪಯೋಗಕ್ಕೆ ಹಾಸುಗಲ್ಲು ಚಪ್ಪಡಿ ಕಲ್ಲುಗಳು, ನಿರ್ದಿಷ್ಟ ಪ್ರಮಾಣದ 
ಪಾಯಟುನಾದಿ)ಕಲ್ಲುಗಳು, ಜಲ್ಲಿ ಕಂಬಗಲ್ಲು ಮುಂತಾದ ರೂಪಗಳಲ್ಲಿ ಕಲ್ಲು ಗಣಿಗಳಿಂದ ಎಬ್ಬಿಸಿ ತೆಗೆದು ತಯಾರಿಸಲಾಗುತ್ತಿದೆ. 
ಈ ಶಿಲಾವರ್ಗದ ಬಂಡೆಗಳಲ್ಲಿ ದೂರದವರೆಗೆ ಹಬ್ಬಿರುವ ವ್ಯವಸ್ಥಿತ ಸ್ವಾಭಾವಿಕ ಬಿರುಕುಗಳ ರಚನಾಕ್ರಮಗಳಿಂದ ಗ್ರಾನೈಟ್‌ ಮತ್ತು 
ನೈಸ್‌ ಶಿಲೆಗಳನ್ನು ಬೇಕಾದ ರೂಪ ಪ್ರಮಾಣಗಳಲ್ಲಿ ಬೆಂಕಿಯಿಟ್ಟು ಸುಲಭವಾಗಿ ಸೀಳಿ ತೆಗೆಯಬಹುದು. ಜಿಲ್ಲೆಯ ಮುಂಡರಗಿ, 
ಬರಡೂರು, ಮಾಗಡಿ ಮುಂತಾದ ಸ್ಥಳಗಳಲ್ಲಿ ಕಣಶಿಲೆಯನ್ನು (ಗ್ರಾನೈಟ್‌) ಕಲ್ಲುಗಣಿಯಿಟ್ಟು ಹೊರತೆಗೆಯಲಾಗುತ್ತಿದೆ. ಕಟ್ಟಡ ಶಿಲೆಗಳಾಗಿ 
ಅಲ್ಲದೆ ಉರುಳುಗುಂಡು, ಗಾರೆ ಅರೆಯುವ ಕಲ್ಲು ಒರಳು ಮತ್ತು ರುಬ್ಬುವಗುಂಡು ಮುಂತಾದವುಗಳ ತಯಾರಿಕೆಯಲ್ಲೂ ಭರ್ತಿ 
ಹಾಕುವ ಜಲ್ಲಿಕಲ್ದುಗಳಾಗಿ ರಸ್ತೆ ರಚನೆಯಲ್ಲೂ ಉಪಯೋಗವಾಗುತ್ತವೆ. 'ಮೇಲ್ಭಾವಣಿ ಮತ್ತು ಹಾಸುಗಲ್ಲುಗಳಿಗೆ ಉಪಯೋಗವಾಗುವ 
ಚಪ್ಪಡಿ ರೂಪದಲ್ಲಿ ತೆಗೆಯಬಹುದಾದ ವಿವಿಧ ವಿಧದ ಪದರ ಶಿಲೆಗಳು ಜಿಲ್ಲೆಯ ಬಿಂಕದಕಟ್ಟೆ, ಮಲ್ಲಸಂದ್ರ, ಮಲ್ಯೋಟೆ, ಬೆಡಗಟ್ಟ, 
ಮಂದವಾಡಗಳ ಸಮೀಪ ಸಿಗುತ್ತವೆ. 


ಪ್ರಾಸಾವಿಕ 11 


ದು 


ಜಿಲ್ಲೆಯ ಡೋಣಿ ಗ್ರಾಮದ ಹತ್ತಿರ ಬೂದು ಮತ್ತು ಹಸರು ಛಾಯೆಯ ಬೂದು ಬಣ್ಣಗಳ ಸುಣ್ಣ ಶಿಲೆಗಳು ಸುಮಾರು 
ಒಂದೂವರೆ ಕಿ.ಮೀ. ಉದ್ದ ಮತ್ತು 15 ಮೀ. ಅಗಲದ ಪ್ರದೇಶದಲ್ಲಿ ಹರಡಿವೆ. ಇದೇ ರೀತಿಯ ಸ್ತರಗಳು ದಿಂಡೂರಿನ ಹತ್ತಿರವೂ 
ಇವೆ. ಈ ನಿಕ್ಷೇಪಗಳಲ್ಲೆಲ್ಲ ಒಟ್ಟು ಸುಮಾರು 2.5 ಲಕ್ಷ ಟನ್‌ಗಳಷ್ಟು ಸುಣ್ಣ ಶಿಲೆ ಸಿಗುವುದೆಂದು ಅಂದಾಜು ಮಾಡಲಾಗಿದೆ. 
ಮಾಸೂರಿನ ಸಮೀಪ ಕೆಲವು ಹಳದಿ ಕಾವಿಮಣ್ಣಿನ ನಿಕ್ಷೇಪಗಳಿದ್ದರೂ ಅವು ಆರ್ಥಿಕ ದೃಷ್ಟಿಯಿಂದ ಉಪಯೋಗವಾದವುಗಳಲ್ಲ. 


ಅಂತರ್ಜಲ ನಿಕ್ಷೇಪಗಳು 


ಅಂತರ್ಜಲವು ಭೂಮಿಯಲ್ಲಿ ಉತ್ಪತ್ತಿಯಾಗುವಂತಹುದಲ್ಲ. ಇದು ಮಳೆ ಬಂದಾಗ ಭೂಮಿಯ ಮೇಲೆ ಬಿದ್ದ ನೀರಿನಲ್ಲಿ 
ಶೇಕಡಾ 4ರಿಂದ 20 ಭಾಗದವರೆಗೆ ಮಣ್ಣಿನ ಪದರದಿಂದ ಒಳಕ್ಕೆ ಜಿನುಗಿ ಶಿಲಾಸ್ತರಗಳ ಮಧ್ಯದಲ್ಲಿರುವ ಬಿರುಕು, ಸೀಳು, ಸಂದುಗಳು 
ಹಾಗೂ ರಂಧ್ರಗಳಲ್ಲಿ ಶೇಖರಗೊಂಡಿದ್ದು ಅವುಗಳೆಲ್ಲಾ ತುಂಬಿದ ಮೇಲೆ ಹೊರಕ್ಕೆ ಹರಿದು ಬರುವ ನೀರನ್ನು ಪಾತಾಳಗಂಗೆ, 
ಅಂತರಗಂಗೆ ಅಥವಾ ಅಂತರ್ಜಲ ಎನ್ನುತ್ತಾರೆ. ಶಿಥಿಲೀಕರಣವಾಗಿರುವ ಅಗ್ಲಿಶಿಲೆ' (ಇಗ್ನೇಯಸ್‌) ಮತ್ತು ರೂಪಾಂತರ ಮೆಟಮಾರ್ಫಿಕ್‌) 
ಶಿಲೆ ಮತ್ತು ಶಿಥಿಲೀಕರಣವಾಗದಿರುವ ಶಿಲೆಗಳ ಬಿರುಕುಗಳ ಮತ್ತು ಸಂದುಗಳ ಪ್ರದೇಶದಲ್ಲಿ ಅಂತರ್ಜಲವು ದೊರೆಯುತ್ತದೆ. ಹೆಚ್ಚಿನ 
ಪ್ರಮಾಣದ ಅಂತರ್ಜಲ ಸಂಗ್ರಹಣೆಗೆ ಸಹಾಯಕವಾಗಿರುವ ನದೀ ಮುಖಜ ಭೂಮಿಯ ಮೆಕ್ಕಲು ಮಣ್ಣು ಜಿಲ್ಲೆಯಲ್ಲಿ ಬಹಳ 
ಕಡಿಮೆ ಇದೆ. ಬಸಾಲ್ಟ್‌ ಪ್ರವಾಹ (ಡೆಕ್ಕನ್‌ ಟ್ರಾಪ್‌) ಮುಚ್ಚಿರುವ ನೆಲೆಗಳಲ್ಲಿ ಶಿಥಿಲೀಕರಣದ ಪ್ರದೇಶದ ಮೇಲ್ಭಾಗದಲ್ಲಿ ಮತ್ತು 
ಹರಿವುಗಳ ನಡುವಣ ಪ್ರವಾಹ ಸಾಧ್ಯ ನೆಲೆಗಳಲ್ಲಿ ಅಂತರ್ಜಲ ಸಿಗುತ್ತದೆ. ಭೂಮಿಯಲ್ಲಿ ಅಂತರ್ಜಲವು ಆಯಾ ಪ್ರದೇಶದ 
ಶಿಲಾಸ್ತೋಮಗಳ ರಚನೆ, ಶಿಥಿಲೀಕರಣ ಮತ್ತು ಛಿದ್ರತೆಗಳ ಪ್ರಮಾಣವನ್ನು ಅನುಸರಿಸಿ ಮೆದು ಶಿಲೆಗಳಿರುವ ಪ್ರದೇಶಗಳಲ್ಲಿ 
ಯಥೇಚ್ಛವಾಗಿಯೂ ಗಡಸು ಶಿಲೆಗಳಿರುವಲ್ಲಿ ಅಲ್ಪ ಪ್ರಮಾಣದಲ್ಲೂ ಶೇಖರಗೊಂಡಿರುತ್ತದೆ. ಭೂಮಿಯಲ್ಲಿ ಅಂತರ್ಜಲ ಇಂತಹ 
ಕಡೆಯಲ್ಲಿ ಶೇಖರಗೊಂಡಿರಬಹುದೆಂಬುದನ್ನು ಭೂ ವೈಜ್ಞಾನಿಕ ಮತ್ತು ಭೂ ಭೌತ ವಿಜ್ಞಾನ ಸರ್ವೇಕ್ಷಣಗಳ ಸಹಾಯದಿಂದ ಪತ್ತೆ 
ಹಚ್ಚಲಾಗುತ್ತದೆ. ಅಂತರ್ಜಲ ಶೋಧನೆಗೆ ಪ್ರಾಚೀನ ಸಂಪ್ರದಾಯ ಪದ್ಧತಿಗಳನ್ನೂ ಅನುಸರಿಸಲಾಗುತ್ತಿದೆ. ಉದಾಹರಣೆಗೆ ಬೇವಿನಮರ, 


ಹತ್ರಿಮರ, ಕಣಿಗಲಮರ ಮತ್ತು ಗೆದ್ದಲು(ಹುತ್ರುಿಗಳ ಸಹಾಯದಿಂದ ಸಮೃದ್ಧ ಅಂತರ್ಜಲವಿರುವ ಜಾಗಗಳನ್ನು ಶೋಧಿಸುವಲ್ಲಿ 
ಯಶಸ್ವಿಯಾಗಿರುವುದಕ್ಕೆ ನಿದರ್ಶನಗಳಿವೆ. | 


ಧಾರವಾಡ ಜಿಲ್ಲೆಯು ಪ್ರತಿ ವರ್ಷ ಮತ್ತೆ ಮರಳಿ ಪಡೆಯಬಹುದಾದ ಸುಮಾರು 1,24,322 ಹೆ. ಮೀ. ಅಂತರ್ಜಲ 
ಸಂಪನೂಲವನ್ನು ಹೊಂದಿದ್ದು 1.1.1991 ರವರೆಗೆ ಶೇ 20 ರಷ್ಟು ಭಾಗವನ್ನು (24,395 ಹೆ.ಮೀ) ಮಾತ್ರ ಬಳಸಿಕೊಳ್ಳಲು 
ಸಾಧ್ಯವಾಗಿದ್ದು ಇನ್ನೂ ಶೇ 80 ರಷ್ಟು ಅಂತರ್ಜಲ ಸಂಪನೂಖವನ್ನು ಬಳಸಿಕೊಳ್ಳಬೇಕಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹುತೇಕ 
ಬಾವಿ ಕಾಮಗಾರಿಗಳನ್ನು ಸ್ವಂತ ಬಂಡವಾಳದಿಂದ ರೈತರೇ ನಿರ್ಮಿಸಿಕೊಳ್ಳುತ್ತಿದ್ದು ಅವುಗಳಿಂದ ನೀರನ್ನು ಮೇಲೆತ್ತಲು ಸಾಂಪ್ರದಾಯಿಕ 
ವಿಧಾನಗಳಾದ ಏತ, ಕಪಿಲೆ ಮಟ್ಟಿ), ಪರ್ಷಿಯನ್‌ ವೀಲ್‌ ಮುಂತಾದ ನೀರೆತ್ತುವ ಸಾಧನಗಳನ್ನು ಬಳಸುತ್ತಿದ್ದರು. ಸ್ವಾತಂತ್ರ್ಯಾನಂತರ 
ಬಾವಿ ನೀರಾವರಿ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದ್ದು ಜಿಲ್ಲೆಯಲ್ಲಿ ಬಾವಿಗಳ ನಿರ್ಮಾಣ ಹಾಗೂ ವಿದ್ಯುತ್‌ 
ಪಂಪುಸೆಟ್ಟುಗಳನ್ನು ಬಳಸಲಿಚ್ಛಿಸುವ ರೈತರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ವತಿಯಿಂದ ಉಚಿತ ತಾಂತ್ರಿಕ ಮಾರ್ಗದರ್ಶನವನ್ನು 
ದೊರಕಿಸಿಕೊಡಲಾಗುತ್ತಿದೆ. ಇದಕ್ಕಾಗಿ ಸಹಕಾರಿ ಮತ್ತು ಬ್ಯಾಂಕಿಂಗ್‌ ಕ್ಷೇತ್ರದಿಂದ ಸಾಲ ಒದಗಿಸಲಾಗುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ 
ಸಾಂಪ್ರದಾಯಿಕ ನೀರೆತ್ತುವ ಸಾಧನಗಳ ಮತ್ತು ಡೀಸಲ್‌ ಪಂಪುಸೆಟ್ಟುಗಳ ಪ್ರಾಮುಖ್ಯತೆ ಗಣನೀಯವಾಗಿ ಕುಂದಿದ್ದು ವಿದ್ಯುಚ್ಛಕ್ತಿ 
ಚಾಲಿತ ನೀರೆತ್ತುವ ಪಂಪುಗಳ ಪ್ರಾಮುಖ್ಯತೆ ಹೆಚ್ಚಾಗುತ್ತಿದೆ. ರಾಜ್ಯದ ಭೂವಿಜ್ಞಾನ ಇಲಾಖೆಯು ಅಂತರ್ಜಲ ಶೋಧನೆಗೆ ಸಾಕಷ್ಟು 
ಸಮೀಕ್ಷೆಗಳನ್ನು ಕೈಗೊಂಡು ಈ ಸಂಪನೂಲದ ಲಭ್ಯತೆಯ ಬಗ್ಗೆ ವರದಿಗಳನ್ನು ಪ್ರಕಟಿಸುತ್ತಿದೆ. ಪ್ರಸ್ತುತ ಬಳಕೆಯ ಆಧಾರದ ಮೇಲೆ 
ತಾಲೂಕುಗಳನ್ನು ಬಿಳಿ ಪ್ರದೇಶ (ಠೇ 65 ಕ್ಕೂ ಕಡಿಮೆ ಪ್ರಮಾಣದಲ್ಲಿರುವ ಬಳಕೆಯ ಮಟ್ಟ), ಬೂದು ಪ್ರದೇಶ (ಶ್ರೇ 65 ರಿಂದ 
85 ರ ಪರಿಮಿತಿಯೊಳಗೆ ಬಳಕೆಯಲ್ಲಿರುವ ಪ್ರದೇಶ) ಮತ್ತು ಕಪ್ಪು ಪ್ರದೇಶ ಛೇ 85 ಕ್ಕಿಂತ ಹೆಚ್ಚಿಗೆ ಬಳಕೆಯ ಮ್ರ ವೆಂದು 
ವರ್ಗೀಕರಿಸಲಾಗಿದೆ. ಕೋಷ್ಟಕ 1.3 ರಲ್ಲಿ ತಾಲೂಕುವಾರು ಒಟ್ಟು ವಾರ್ಷಿಕ ಅಂತರ್ಜಲ ಉತ್ಕರ್ಷ (ಹೆ.ಮೀ), ನಿವ್ವಳ ವಾರ್ಷಿಕ 
ಅಂತರ್ಜಲ ಉತ್ಕರ್ಷ (ಹೆ.ಮೀ), ಬಳಕೆಯ ಮಟ್ಟ ಮತ್ತು ವರ್ಗೀಕರಣದ ವಿವರಗಳನ್ನು ಕೊಟ್ಟಿದೆ. 


12 ಧಾರವಾಡ ಜಿಲ್ಲೆ 


ಕೋಷ್ಟಕ-1.3 ಧಾರವಾಡ ಜಿಲ್ಲೆಯ ಅಂತರ್ಜಲ ನಿಕ್ಬೇಪ ಮತ್ತು ಬಳಕೆಯ ವಿವರ. 


"ಕ್ರಿ ತಾಲೂಕು, ಒಟ್ಟು. . ನವಕ. ತನಂ ೧೫ 0489. 1107 288 11212441441 
ವಾರ್ಷಿಕ ವಾರ್ಷಿಕ ವಾರ್ಷಿಕ . ಮಟ್ಟ ಬೆಳವಣಿಗೆಯ ರಲ್ಲಿನ ಮಟ್ಟ ರಲ್ಲಿನ ಮಟ್ಟ ವರ್ಗೀಕರಣ 
ಅಂತರ್ಜಲ ಅಂತರ್ಜಲ ಬಳಕೆ 1183 ಪ್ರಮಾಣ ಬಳಕೆಯ 1.1.87 ಬಳಕೆಯ 1.1.91 
ಉತ್ಕರ್ಷ ಉತ್ಕರ್ಷ 1.1.83 ರಲ್ಲಿದ್ದತೆ. ಶೇ. ಪ್ರಮಾಣ ರಲ್ಲಿ ಶ. ಪ್ರಮಾಣ ರಲ್ಲಿ 
(ಹೆ.ಮೀ) (ಹೆ.ಮೀ) ರಲ್ಲಿದಂತೆ ಶೇ. ಹೆ.ಮೀ) (ಹೆ.ಮೀ) ಶೇ. ಬ 
ತಡ 3 4 5 6 7 8 9 10 11 12 
1 ಬ್ಯಾಡಗಿ 4,738 4,027 ಇರಾ. 13೫ 2.10 ಶಿಕ್ಷ 1383 34 ಬಳ 
2 ಧಾರವಾಡ 12,134 10,314 33.03 2 1,148 11 Lae 16 ಜಾ 
3 ಗದಗ 8,322 7,074 64 10 2 1260 18 1308 18 we 
4 ಹಾನಗಲ್‌ 14,679 12,477 141 | 05 391 3 1602 13 we 
5 ಹಾವೇರಿ 8,361 7,107 572 § 2 1141 16 240 35 ಬಳ 
6 ಹಿರೇಕೆರೂರು 10,131 8611 1,093 13 4 1 2,449 29 ಬಳ 
7 ಹುಬ್ಬಳ್ಳಿ 4302 . 3,657 245 7 2 538 15 95 26 ಒಳ 
8 ಕಲಘಟಗಿ 10,122 8,604 68 ] 05 240 3 rr OE RS 
9 ಕುಂದಗೋಳ 6,409 5,448 69 1 0s "I 3.5 39... 32 
10 ಮುಂಡರಗಿ 4,541 3,860 697 18 2; ತರು.) 6 16100 42 we 
11 ನವಲಗುಂದ 5,698 4843 30 1 05710 3 47 18 ಬಳ 
12 ನರಗುಂದ 2,697 2,292 112 5 2 295 13 49 10 we 
13 ರಾಣೆಬೆನ್ನೂರು 6,610 $69 ; 135%: 34 ಹ A 32 3647 65 ಬೂದು 
14 ರೋಣ 7,800 6,630 835 13 ಆ 2584 39 we 
15 ಸವಣೂರು 3,980 3323 501 15 2 ಇ. ಈ 95 27 ಬಳ 
16 ಶಿಗ್ಗಾಂವ 5,540 4,709 360 8 2 737 16 73 17 ಬಳ 
17 ಶಿರಹಟ್ಟ 8,818 7,495 498 7 2 1,098 15 143 19 ಬಳ 
ಜಿಲ್ಲಾ ಮೊತ್ತ 1,24,822 1,06,150 8344 8 2 14954 14. 24392 20 


ಆಧಾರ: ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ರಿ ಪ್ರಜಾ ಇರತದ ದ 
ಜಲಸಂಪತ್ತು | 


ಧಾರವಾಡ ಜಿಲ್ಲೆಯ ಮುಖ್ಯ ನದಿಗಳೆಂದರೆ ತುಂಗಭದ್ರಾ, ಮಲಪ್ರಭಾ, ವರದಾ, ಕುಮುದ್ವತಿ ಮತ್ತು ಬೆಣ್ಣೆಹಳ್ಳ. ಈ ಜಿಲ್ಲೆಯಲ್ಲಿ 
ಕಡಿಮೆ ಪ್ರಮಾಣದ ಮಳೆ ಬಿದ್ದರೂ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳು ಶಾ ಬರುತ್ತಿರುವುದರಿಂದ ಇಲ್ಲಿನ ಜಲಸಂಪತ್ತು 
ಹೆಚ್ಚಿದ್ದು ನದೀ ಬಯಲುಗಳು ಫಲವತ್ತಾಗಿವೆ. 


ತುಂಗಭದ್ರಾ: ರಾಜ್ಯದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಈಶಾನ್ಯಾಭಿಮುಖವಾಗಿ ಹರಿಯುವ ತುಂಗಾ ಮತ್ತು ಭದ್ರಾ ನದಿಗಳು 
ಕೂಡುವುದು ಶಿವಮೊಗ್ಗದ ಈಶಾನ್ಯದಲ್ಲಿ ಸುಮಾರು 16 ಕಿ.ಮೀ. ದೂರದಲ್ಲಿರುವ ಕೂಡಲಿಯಲ್ಲಿ ಇಲ್ಲಿಂದ ಪ್ರಾರಂಭವಾಗುವ 
ತುಂಗಭದ್ರಾ ಶಿವಮೊಗ್ಗ ಜಿಲ್ಲೆಯನ್ನು ಬಿಡುವವರೆಗೂ ಉತ್ತರಗಾಮಿನಿಯಾಗಿದೆ. ಕರ್ನಾಟಕ ರಾಜ್ಯವನ್ನು ಬಿಡುವವರೆಗೂ ಎಡಭಾಗದಲ್ಲಿ 


ಪ್ರಾಸ್ತಾವಿಕ 13 


ಧಾರವಾಡ ಮತ್ತು ರಾಯಚೂರು ಜಿಲ್ಲೆಗಳೂ ಬಲಭಾಗದಲ್ಲಿ ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳು ಮತ್ತು ಸ್ವಲ್ಪ ದೂರ 
ಆಂಧ್ರಪ್ರದೇಶ ಇವುಗಳ ನಡುವೆ ಗಡಿರೇಖೆಯಾಗಿ ನದಿ ಹರಿಯುತ್ತದೆ. ಶಿವಮೊಗ್ಗ ಜಿಲ್ಲೆಯನ್ನು ಬಿಟ್ಟು ಈ ನದಿಯು ಶಂಕರನಹಳ್ಳಿಯ 
ಬಳಿ ಧಾರವಾಡ ಜಿಲ್ಲೆಯ ಸಂಪರ್ಕ ಪಡೆದು ಸ್ವಲ್ಪ ದೂರ ಈಖಾನಕ್ಕೆ ಸಾಗಿ, ಅಲ್ಲಿಂದ ಬಹುತೇಕ ಜಿಲ್ಲೆಯ ಪೂರ್ವ ಗಡಿಯಾಗಿ 
ಹರಿದು ಈ ಜಿಲ್ಲೆಯನ್ನು ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಿಂದ ಬೇರ್ಪಡಿಸುವುದು. ಮೊದಲು ಶಂಕರನಹಳ್ಳಿಯಿಂದ ಉತ್ತರಕ್ಕೆ 
ಹಾವಿನಂತೆ ಸುತ್ತಿ ಹರಿದು ಹಾವೇರಿ ತಾಲೂಕಿನ ಪೂರ್ವದಲ್ಲಿ ಸ್ವಲ್ಪ ದೂರ ಮಾತ್ರ ಜಿಲ್ಲೆಯ ಒಳಗೆ ಪ್ರವೇಶಿಸಿ ಹಾವನೂರು 
ಮುಖಾಂತರ ಉತ್ತರಕ್ಕೆ ಹರಿಯುವುದು. ಮುಂದೆ ಶಿರಹಟ್ಟಿ ತಾಲೂಕಿನ ಎಲ್ಲೆಯಾಗಿ ಅದರ ಆಗ್ನೇಯ ದಿಕ್ಕಿನಲ್ಲಿ ಪೂರ್ವಾಭಿಮುಖವಾಗಿ 
ಸ್ವಲ್ಪ ದೂರ ಹರಿದು ಅನಂತರ ಮುಂಡರಗಿ ತಾಲೂಕಿನ ದಕ್ಷಿಣದಲ್ಲಿ ಈಶಾನ್ಯಾಭಿಮುಖವಾಗಿ ಸಾಗಿ ಹೆಸರೂರಿನ ದಕ್ಷಿಣದಲ್ಲಿ 
ಪೂರ್ವಾಭಿಮುಖವಾಗಿ ಬಳ್ಳಾರಿ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ತುಂಗಭದ್ರಾ ನದಿಯನ್ನು ಮುಂಡರಗಿ ತಾಲೂಕಿನಲ್ಲಿ ಹಿರೇಹಳ್ಳವೂ 
ಮತ್ತು ಕಪ್ಪತಗುಡ್ಡದ ನೈರುತ್ಕದ ಅಂಚಿನಲ್ಲಿ ಶಿರಹಟ್ಟಿಹಳ್ಳವೂ ಕೂಡಿಕೊಳ್ಳುತ್ತವೆ. ಅಲ್ಲಿಂದ ಮುಂದೆ ಆಂಧ್ರಪ್ರದೇಶದ ಕರ್ನೂಲು 
ಜಿಲ್ಲೆಯಲ್ಲಿ ಸಾಗಿ ಕರ್ನೂಲು ಪಟ್ಟಣದಿಂದ ಸ್ವಲ್ಪ ಮುಂದೆ ಕೃಷ್ಣಾ ನದಿಯಲ್ಲಿ ಸಂಗಮವಾಗುತ್ತದೆ. 


ಧಾರವಾಡ ಜಿಲ್ಲೆಯ ಗಡಿಯಲ್ಲಿ ಸುಮಾರು 150ಕಿ.ಮೀ. ದೂರ ಹರಿಯುವ ಈ ನದಿಯು ತನ್ನ ಎಡದಂಡೆಯ ರಾಣೆಬೆನ್ನೂರು, 
ಹಾವೇರಿ, ಶಿರಹಟ್ಟಿ ಮತ್ತು ಮುಂಡರಗಿ ತಾಲೂಕುಗಳ ವ್ಯವಸಾಯಕ್ಕೆ ಸಹಕಾರಿಯಾಗಿದೆ. ಕರ್ನಾಟಕದಲ್ಲಿ ತುಂಗಭದ್ರಾ ನದಿಯ 
ಹರಿವಿನ ಒಟ್ಟು ಉದ್ದ 403 ಕಿ.ಮೀ. ಕೂಡಲಿಯಿಂದ ಬಳ್ಳಾರಿ ಜಿಲ್ಲೆಯಂಚನ್ನು ತಲುಪುವವರೆಗೂ ಕಡಿದಾದ ಎತ್ತರ ದಂಡೆಗಳ 
"ಮಧ್ಯೆ ಹರಿದು ಬರುತ್ತದೆ. ನದಿಯ ಪಾತ್ರ ಸುಮಾರು 100 ರಿಂದ 200 ಮೀ.ಗಳಷ್ಟು ಅಗಲವಾಗಿದ್ದು ಬಹುತೇಕ ಬಂಡೆಗಳಿಂದ 
ಕೂಡಿದೆ. ಅಲ್ಲಲ್ಲಿ ಮಡುಗಳು, ಸುಳಿಗಳು ಸಾಮಾನ್ಯ. ತುಂಗಭದ್ರಾ ಜೀವನದಿಯಾಗಿದ್ದು ವರ್ಷದ ಎಲ್ಲಾ ಕಾಲದಲ್ಲಿ ನೀರು 
ಹರಿಯುವುದಾದರೂ ಬೇಸಿಗೆಯಲ್ಲಿ ಹರಿಯುವ ನೀರಿನ ಪ್ರಮಾಣ ಕಡಿಮೆ. ಈ ನದಿಯ ನೀರನ್ನು ಸಾಕಷ್ಟು ಮಟ್ಟಿಗೆ ವ್ಯವಸಾಯಕ್ಕೆ 
ಬಳಸಿಕೊಳ್ಳಲಾಗುತ್ತಿದ್ದರೂ ಬಳ್ಳಾರಿ ಜಿಲ್ಲೆಗೆ ಬರುವವರೆಗೆ ಕಡಿದಾದ ದಂಡೆಗಳಿರುವುದರಿಂದ ಈ ಭಾಗದಲ್ಲಿ ಯಾವ ಅಣೆಕಟ್ಟುಗಳೂ 
ಇಲ್ಲ. ಈ ನದಿಗೆ ಅಡ್ಡಲಾಗಿ ಹುಬ್ಬಳ್ಳಿ-ಬೆಂಗಳೂರು ಮಾರ್ಗದ ರೇಲು ಸೇತುವೆ ಹಾಗೂ ರಸ್ತೆ ಸೇತುವೆ ಹರಿಹರದ ಹತ್ತಿರವೂ, 
ಹಾವೇರಿ ಹರಪನಹಳ್ಳಿ ಮಾರ್ಗದಲ್ಲಿ ರಸ್ತೆ ಸೇತುವೆಯನ್ನು ಹಾವನೂರ ಬಳಿಯೂ ನಿರ್ಮಿಸಲಾಗಿದೆ. ಈ ಜಿಲ್ಲೆಯ ಗಳಗನಾಥ 
ಮತ್ತು ಚೌಡದಾನಪುರಗಳು ತುಂಗಭದ್ರಾ ನದಿಯ ದಂಡೆಯಲ್ಲಿರುವ ಪವಿತ್ರ ಕ್ಷೇತ್ರಗಳಾಗಿವೆ. 


ಮಲಪುಭಾ : ಮಲಪ್ರಭಾ ನದಿಯು ಧಾರವಾಡ ಜಿಲ್ಲೆಯ ಉತ್ತರದಲ್ಲಿ ಬಿಜಾಪುರ ಮತ್ತು ಧಾರವಾಡ ಜಿಲ್ಲೆಗಳನ್ನು ಸುಮಾರು 
32 ಕಿ.ಮೀ. ದೂರದವರೆಗೆ ಎಂಗಡಿಸುವ ಗಡಿಯಾಗಿ ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ಮಲಪ್ರಭಾ ನದಿಯು ಕೃಷ್ಣಾ ನದಿಯ 
ಉಪನದಿ. ಈ ನದಿಗೆ ಮಲಾಪಹಾರಿಣಿ, ಮಲಾಪಹಾರಿ, ಮಾಲಿನಿ ಎಂಬ ಹೆಸರುಗಳು ಇವೆ. ಬೆಳಗಾವಿ ಜಿಲ್ಲೆಯ ಸಹ್ಯಾದ್ರಿಯ 
ಶಿಖರದ ಕಣಕುಂಬಿಯಲ್ಲಿ ಉಗಮಿಸುವ ಈ ನದಿಯು ಬೆಳಗಾವಿ ಜಿಲ್ಲೆಯಲ್ಲಿ ಹರಿದು, ನಂತರ ಬಿಜಾಪುರ ಮತ್ತು ಧಾರವಾಡ 
ಜಿಲ್ಲೆಗಳ ಎಲ್ಲೆಯಾಗಿ ಪ್ರವಹಿಸಿ ನಂತರ ಬಿಜಾಪುರ ಜಿಲ್ಲೆಯಲ್ಲಿ ಕೂಡಲಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರುತ್ತದೆ. ನರಗುಂದ 
ತಾಲೂಕಿನ ಲಕಾಪುರದ ಬಳಿ ಜಿಲ್ಲೆಗೆ ತಾಗಿ ಹರಿದು ರೋಣ ತಾಲೂಕಿನ ಹಡಗಲಿ ಗ್ರಾಮದ ಹತ್ತಿರ ಈಶಾನ್ಯಾಭಿಮುಖವಾಗಿ 
ಬಿಜಾಪುರ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ಈ ನದಿಗೆ ಹೊಳೆ ಆಲೂರಿನ ಬಳಿ ಸೇರುವ ಬೆಣ್ಣೆಹಳ್ಳವು ಶಿಗ್ಗಾಂವಿ ತಾಲೂಕಿನ ಧುಂಡಸಿ 
ಗ್ರಾಮದ ಹತ್ತಿರ ಹುಟ್ಟಿ, ಹುಬ್ಬಳ್ಳಿ, ನವಲಗುಂದ ಮತ್ತು ರೋಣ ತಾಲೂಕುಗಳಲ್ಲಿ ಉತ್ತರಾಭಿಮುಖವಾಗಿ ಒಟ್ಟು 192 ಕಿ.ಮೀ. 
ದೂರ ಹರಿದು ಮೆಣಸಗಿ ಹತ್ತಿರ ಮಲಪ್ರಭಾ ನದಿಯನ್ನು ಸೇರುತ್ತದೆ. ನವಲಗುಂದ ತಾಲೂಕಿನಲ್ಲಿ ತುಪರಿಹಳ್ಳ, ತಾಲೂಕಿನ ಪಶ್ಚಿಮ 
ಭಾಗದಲ್ಲಿ ಮೊರಬದ ಹತ್ತಿರ ಪಶ್ಚಿಮದೆಡೆಯಿಂದ ಪ್ರವೇಶಿಸಿ ಸುಮಾರು ದೂರ ಪೂರ್ವಾಭಿಮುಖವಾಗಿ ಹರಿದು ಅಳಗವಾಡಿಯ 
ಬಳಿ ದಕ್ಷಿಣಕ್ಕೆ ತಿರುಗಿ ಆಗ್ನೇಯಾಭಿಮುಖವಾಗಿ ಹರಿದು ನವಲಗುಂದದ ವಾಯವ್ಯದಲ್ಲಿ ಬೆಣ್ಣೆಹಳ್ಳವನ್ನು ಕೂಡುವುದು. ಹಂದಿಗನಹಳ್ಳ 
ನವಲಗುಂದ ತಾಲೂಕಿನ ಆಗ್ನೇಯದಲ್ಲಿ ಕಿತ್ತೂರಿನ ಹತ್ತಿರ ಪ್ರವೇಶಿಸಿ ತಾಲೂಕಿನ ಪೂರ್ವಭಾಗದಲ್ಲಿ ಉತ್ತರಾಭಿಮುಖವಾಗಿ ಹರಿದು 
ತಡಹಾಳ ಗ್ರಾಮದ ಹತ್ತಿರ ಬೆಣ್ಣೆಹಳ್ಳವನ್ನು ಸೇರಿಕೊಳ್ಳುತ್ತದೆ. ಹಂದಿಗನಹಳ್ಳಕ್ಕೆ ಪಿಂಜರಹಳ್ಳವು ತುಪ್ಪದಕುರಹಟ್ಟಿ ಬಳಿ ಸೇರಿಕೊಳ್ಳುವುದು. 
ಈ ಹಳ್ಳಗಳಿಗೆ ಮಳೆಗಾಲದಲ್ಲಿ ಸುತ್ತಲಿನಿಂದ ಅನೇಕ ತೊರೆಗಳು ಬಂದು ಸೇರುತ್ತವೆ. ಹಿರೇಹಳ್ಳ ಉತ್ತರಾಭಿಮುಖವಾಗಿ ಗದಗ 
ಹಾಗೂ ರೋಣ ತಾಲೂಕುಗಳಲ್ಲಿ ಹರಿದು ಬೇಲೇರಿಯ ಹತ್ತಿರ ಮಲಪ್ರಭಾ ನದಿಯನ್ನು ಸೇರುತ್ತದೆ. ಮಲಪ್ರಭಾ ನದಿಯ ಒಟ್ಟು 
ಉದ ಸುಮಾರು 330 ಕಿ.ಮೀ. ಇದರ ನವಿಲುತೀರ್ಥ ಜಲಾಶಯದಿಂದ ನವಲಗುಂದ, ನರಗುಂದ, ರೋಣ ತಾಲೂಕುಗಳಿಗೆ 


14 ಧಾರವಾಡ ಜಿಲ್ಲೆ 


ವ್ಯವಸಾಯಕ್ಕಾಗಿ ನೀರನ್ನು ಬಳಸುತ್ತಾರೆ. ಹೊಳೆ ಆಲೂರಿನ ಬಳಿ ಗದಗ-ಬಿಜಾಪುರ ರೈಲು ಮಾರ್ಗದಲ್ಲಿ ಮಲಪ್ರಭಾ ನದಿಗೆ ಸೇತುವೆ 
ಇದೆ. 

ಕುಮುದ್ದತಿ : ಶಿಕಾರಿಪುರ ತಾಲೂಕಿನ ಹುಮಚದ ಹತ್ತಿದ ಅಗಸ್ತ್ಯಪರ್ವತದಲ್ಲಿ (ಬಿಲ್ಲೇಶ್ವರ ಬೆಟ್ಟ) ಹುಟ್ಟಿ ಕುಂಸಿ ಮತ್ತು 
ಶಿಕಾರಿಪುರಗಳ ಮೂಲಕ ಉತ್ತರಕ್ಕೆ ಹರಿದು ಹಿರೇಕೆರೂರು ತಾಲೂಕನ್ನು ಪ್ರವೇಶಿಸಿ ಹರಿಹರದಿಂದ ಸ್ವಲ್ಪ ಮೇಲೆ ಮುದೇನೂರು 
ಗ್ರಾಮದ ಹತ್ತಿರ ತುಂಗಭದ್ರಾ ನದಿಯನ್ನು ಸೇರುತ್ತದೆ. ಇದಕ್ಕೆ ಜೊರಾಡಿ ಎಂಬ ಹೆಸರೂ ಇದೆ. ನದಿಯ ಒಟ್ಟು ಉದ್ದ ಸುಮಾರು 
96 ಕಿ.ಮೀ.ಗಳು. ಧಾರವಾಡ ಜಿಲ್ಲೆಯಲ್ಲಿ ಹಿರೇಕೆರೂರು ಮತ್ತು ರಾಣೆಬೆನ್ನೂರು ತಾಲೂಕುಗಳಲ್ಲಿ ಸುಮಾರು 32 ಕಿ.ಮೀ. ದೂರ 
ಪೂರ್ವಕ್ಕೆ ಹರಿದು ತುಂಗಭದ್ರಾ ನದಿಯನ್ನು ಸೇರುತ್ತದೆ. ಮಾಸೂರು ಮದಗಕೆರೆಗೆ ಈ ನದಿಯೇ ಜೀವನಾಡಿ. 


ವರದಾ ನದಿ : ತುಂಗಭದ್ರಾ ನದಿಯ ಉಪನದಿಯಾದ ವರದಾ ನದಿಯು ಇಕ್ಕೇರಿ ಸಮೀಪದ ಮೂಲದಲ್ಲಿ ಉಗಮಿಸಿ 
ಸೊರಬ ತಾಲೂಕಿನ ಮೂಲಕ ಹರಿದು ಹಾನಗಲ್‌ ತಾಲೂಕಿನ ದಕ್ಷಿಣದಲ್ಲಿ ಸ್ವಲ್ಪ ದೂರ ಶಿವಮೊಗ್ಗ ಮತ್ತು ಧಾರವಾಡ ಜಿಲ್ಲೆಗಳ 
ಗಡಿಯಾಗಿ ಹರಿದು, ಹೊಂಕಣದ ಬಳಿ ಧಾರವಾಡ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ಈ ನದಿಯು ಹಾನಗಲ್‌ ತಾಲೂಕಿನಲ್ಲಿ ಈಶಾನ್ಯ 
ದಿಕ್ಕಿಗೆ ಹರಿದು ಮುಂದೆ ಹಾವೇರಿ ಮತ್ತು ಸವಣೂರು ತಾಲೂಕುಗಳ ಗಡಿಯಾಗಿ ಮತ್ತೆ ಪೂರ್ವಾಭಿಮುಖವಾಗಿ ಹಾವೇರಿ ತಾಲೂಕಿನ 
ಉತ್ತರಭಾಗದಲ್ಲಿ ಹರಿದು ಹಾವನೂರಿನ ಉತ್ತರದಲ್ಲಿ ಗಳಗನಾಥ ಗ್ರಾಮದ ಹತ್ತಿರ ತುಂಗಭದ್ರಾ ನದಿಯನ್ನು ಕೂಡಿಕೊಳ್ಳುತ್ತದೆ. 
ನದಿಯ ಹರಿವಿನ ಒಟ್ಟು ಉದ್ದ ಸುಮಾರು 185 ಕಿ.ಮೀ. ಧಾರವಾಡ ಜಿಲ್ಲೆಯಲ್ಲಿ ಈ ನದಿಯ ಹರಿವಿನ ಉದ್ದ ಸುಮಾರು 101 
ಕಿ.ಮೀ. ಧರ್ಮಾ ಈ ನದಿಯ ಮುಖ್ಯ ಉಪನದಿ. ಇದು ಉತ್ತರಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸುಮಾರು 32 ಕಿ.ಮೀ. 
ದೂರ ಹರಿದು ಮುಂದೆ ಧಾರವಾಡ ಜಿಲ್ಲೆಯಲ್ಲಿ ಹಾನಗಲ್‌ ತಾಲೂಕಿನಲ್ಲಿ ಸುಮಾರು 56 ಕಿ.ಮೀ. ದೂರಸಾಗಿ ಆ ತಾಲೂಕಿನ 
ಈಶಾನ್ಯದ ಅಂಚಿನಲ್ಲಿ ಕೂಡಲ ಬಳಿ ವರದಾ ನದಿಯನ್ನು ಕೂಡಿಕೊಳ್ಳುತ್ತದೆ. ಇದಲ್ಲದೆ ಮಳೆಗಾಲದಲ್ಲಷ್ಟೆ ಪ್ರವಹಿಸುವ ಅನೇಕ 
ಸಣ್ಣ ಹಳ್ಳಗಳೂ ವರದಾ ನದಿಯನ್ನು ಸೇರುತ್ತವೆ. ವರದಾ ಜೀವನದಿ. ನದಿಯಲ್ಲಿ ಪ್ರವಹಿಸುವ ನೀರಿನ ಪ್ರಮಾಣ ಹೆಚ್ಚಿಲ್ಲದಿದ್ದರೂ 
ಇದಕ್ಕೆ ಹಾಗೂ ಇದರ ಉಪನದಿ ಧರ್ಮಾಗೆ ಅನೇಕ ಒಡ್ಡುಗಳನ್ನು ಕಟ್ಟಿ ಸಾಕಷ್ಟು ನೀರಾವರಿ ಸೌಕರ್ಯವನ್ನು ಒದಗಿಸಿಕೊಳ್ಳಲಾಗಿದೆ. 
ಬನವಾಸಿ, ಕೂಡಲ ಮತ್ತು ಗಳಗನಾಥ ಈ ನದಿಯ ದಂಡೆಯಲ್ಲಿರುವ ಪುಣ್ಯಕ್ಷೇತ್ರಗಳು. ಶಿವ ತನ್ನ ಬ್ರಹಹತ್ಕಾ ಪಾಪವನ್ನು 
ಕಳೆದುಕೊಳ್ಳಲು ಶೃಂಗ ಯಷಿಯ ಆಶ್ರಮವಿದ್ದ ವರದಾಮೂಲ ಪ್ರದೇಶದ ಬಳಿ ತಪೋನಿರತನಾಗಿದ್ದ ಆಗ ಉದ್ಭವಿಸಿದ ಅವನ 
ತಪೋಜ್ವಾಲೆ ದೇವತೆಗಳನ್ನು ಸುಡುವಷ್ಟು ಹೆಚ್ಚಾಯಿತು. ಅದನ್ನು ಪರಿಹರಿಸಲು ನಾರಾಯಣ ಭಾಗೀರಥೀ ನದಿಯ ನೀರನ್ನು ತನ್ನ 
ಶಂಖದಿಂದ ಶಿವನ ತಲೆಯ ಮೇಲೆ ಸುರಿದ ಪರಿಣಾಮವಾಗಿ. ವರದಾ ನದಿಯ ಉಗಮವಾಯಿತು ಎಂದು ಪುರಾಣದ ಕಥೆ. 


ಬೇಡ್ತಿ : ಧಾರವಾಡ ಜಿಲ್ಲೆಯ ಎಲ್ಲಾ ನದಿ ತೊರೆಗಳು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರಿದರೆ ಬೇಡ್ತಿ ನದಿ 
ಮಾತ್ರ ಪಶ್ಚಿಮಕ್ಕೆ ಹರಿಯುತ್ತದೆ. ಧಾರವಾಡದ ಸಮೀಪದಲ್ಲಿ ಸೋಮೇಶ್ವರ ಎಂಬಲ್ಲಿ ಹುಟ್ಟುವ ಶಾಲ್ಮಲಾ ಬೇಡ್ತಿ ನದಿಯ 
ಉಪನದಿಯಾಗಿದೆ. ಬೇಡ್ತಿಯು ಧಾರವಾಡ ತಾಲೂಕಿನಲ್ಲೇ ಉಗಮಿಸುತ್ತದೆ, ಕಲಘಟಗಿ: ಬಳಿ ಸಂಗೇದೇವರ ಕೊಪ್ಪದಲ್ಲಿ ಇವುಗಳು 
ಕೂಡುತ್ತವೆ. ಉತ್ತರ ಕನ್ನಡದಲ್ಲಿ ಇದನ್ನು ಗಂಗಾವಳಿ ನದಿಯೆಂದು ಕರೆಯುತ್ತಾರೆ. ಬೇಡ್ತಿಗೆ ದುಮವಾಡದ 'ಹತ್ತಿರ ಒಡ್ಡು ಹಾಕಿ 
ನೀರಸಾಗರವೆಂಬ ದೊಡ್ಡ ಕರೆ ಕಟ್ಟಿದ್ದಾರೆ. ಈ ಕೆರೆಯ ನೀರನ್ನು ಕುಂದಗೋಳ, ಹುಬ್ಬಳ್ಳಿ-ಧಾರವಾಡ ನಗರಗಳಿಗೆ ಕುಡಿಯಲು 


ಪೂರೈಸಲಾಗುತ್ತಿದೆ. 


ಧಾರವಾಡ ಜಿಲ್ಲೆಯ ಮೂರನೆಯ ಎರಡರಷ್ಟು ಪ್ರದೇಶದಲ್ಲಿ ಮಲಪ್ರಭಾ ನದಿ ಹಾಗೂ ಅದರ ಉಪನದಿಗಳ ಜಲಾನಯನ 
ಪ್ರದೇಶ ಹರಡಿದೆ. ಉಳಿದ ಪ್ರದೇಶ ತುಂಗಭದ್ರಾ ಹಾಗೂ ಅದರ ಉಪನದಿಗಳ ಜಲಾನಯನ ಪ್ರದೇಶ ಆಗಿದೆ. ಸ್ವಲ್ಪ ಭಾಗ ಮಾತ್ರ 
ಪಶ್ಚಿಮಕ್ಕೆ ಹರಿಯುವ ಬೇಡ್ತಿ ನದಿಯ ಮತ್ತು ಅದರ ಉಪನದಿಯಾದ ಶಾಲ್ಮಲಾ ಜಲಾನಯನ ಪ್ರದೇಶವಾಗಿದೆ. 


ಕೆರೆಗಳು 


ಕಂದಾಯ ದಾಖಲೆಗಳಂತೆ' ಧಾರವಾಡ ಜಿಲ್ಲೆಯಲ್ಲಿ 1858 ರಲ್ಲ 3,150 ಕ್ಕೂ ಅಧಿಕ ನೀರಾವರಿ ಕೆರೆಗಳಿದ್ದು ಇವುಗಳಲ್ಲಿ 
535ನೀರಾವರಿ ಕೆರೆಗಳು ಪ್ರತಿಯೊಂದೂ 50 ಎಕರೆಗೂ ಮಿಗಿಲಾದ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಿದ್ದವು. 500 ಎಕರೆಗಳಿಗೂ 


ಪ್ರಾಸ್ತಾವಿಕ 1S 


ಅಧಿಕ ನೀರಾವರಿ ಸೌಲಭ್ಯವನ್ನು ಒದಗಿಸಿದ್ದ ಕೆರೆಗಳೆಂದರೆ ದೊಡ್ಡಕೆರೆ, ಬಿ.ಕೋಣನಕೇರಿ, ಬಂಕಾಪುರ ತಾಲೂಕು-654 ಎಕರೆಗಳು, 
ಹಾವೇರಿ ಬಳಿಯ ಹೆಗ್ಗೆರೆ-515ಎ, ಹಿರೆಕೇರೂರು ಬಳಿಯ ದೊಡ್ಡಕೆರೆ-765ಎ, ಕಲಘಟಗಿ ತಾಲೂಕಿನ ದೇವಿಕೊಪ್ಪದ ಬಳಿಯ 
ದೊಡ್ಡಕ್ತೆರೆ-433ಎ, ಧಾರವಾಡ ತಾಲೂಕಿನ ಮುಗವಾಡದ ಬಳಿಯ ಹೊನ್ನವ್ಹನ ಕೆರೆ-603ಎ, ಹಾನಗಲ್‌ ತಾಲೂಕಿನ ಹೊಳೆಕೋಟಿ 
ಬಳಿಯ ಆನಿಕೆರೆ-537 ಎ, ನರೇಗಲ್‌ ಬಳಿಯ ಹಿರೇಕೆರೆ-602 ಎ ಮತ್ತು ತಿಳುವಳ್ಳಿ ಬಳಿಯ ಹಿರೇಕೆರೆ-862 ಎ. ಇವುಗಳಲ್ಲದೆ 
ಗದಗ ತಾಲೂಕಿನ ಡಂಬಳ ಬಳಿ ಮತ್ತು ಹಿರೆಕೇರೂರು ತಾಲೂಕಿನ ಮಾಸೂರು (ಮಗದ ಮಾಸೂರು) ಬಳಿ ಎರಡು ಪುರಾತನ 
ದೊಡ್ಡ ಕೆರೆಗಳಿದ್ದವು. ಧಾರವಾಡ ಜಿಲ್ಲೆಯಲ್ಲಿ 1884 ರಲ್ಲಿ 2,979 ಕಿರೆ ಕುಂಟೆಗಳು ಇದ್ದು ಸುಮಾರು 93,730 ಎಕರೆ ಪ್ರದೇಶಕ್ಕೆ 
ನೀರಾವರಿ ಸೌಲಭ್ಯ ಇದ್ದಿತು. 1903 ರಲ್ಲಿ ಜಿಲ್ಲೆಯಲ್ಲಿ 2,784 ನೀರಾವರಿ ಕೆರೆಗಳು ಇದ್ದವೆಂದು ಗ್ಯಾಸೆಟಿಯರ್‌ನ 1904 ರ 
ಪುರವಣಿ ಹೇಳಿದೆ. ಇದಲ್ಲದೆ 4,387 ಇತರ ಕೆರೆಗಳಿದ್ದವು. ಇನ್ನೊಂದು ಮೂಲದಂತೆ 1901 ರಲ್ಲಿ 2,404 ಕೆರೆಗಳಿಂದ ಸುಮಾರು 
81,843 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಇದ್ದಿತು. ಇವುಗಳೊಂದಿಗೆ ಇಷ್ಟೇ ಸಂಖ್ಯೆಯ ನೀರಾವರಿಗೆ ಉಪಯೋಗಿಸದಿರುವ 
ಕೆರೆಗಳಿದ್ದವು. ಇವುಗಳಿಂದ ದನಕರುಗಳಿಗೆ ಮತ್ತು ಜನರಿಗೆ ಕುಡಿಯುವ ನೀರನ್ನು ಒದಗಿಸಲಾಗುತ್ತಿತ್ತು. ಧಾರವಾಡ ಜಿಲ್ಲೆಯ ಬಹುತೇಕ 
ನೀರಾವರಿ ಕೆರೆಗಳು ಹರಿಹರ ಬೆಳಗಾವಿ ರಸ್ತೆಯ ಪಶ್ಚಿಮಭಾಗದಲ್ಲಿವೆ. ಇವುಗಳನ್ನು ವಿಜಯನಗರ ರಾಜರ ಕಾಲದಲ್ಲಿ ಕಟ್ಟಿಸಲಾಯಿತು 
ಎಂದು ತಿಳಿದು ಬಂದಿದೆ. 1936 ರ ವೇಳೆಗೆ ಧಾರವಾಡದಲ್ಲಿ 2,348 ನೀರಾವರಿ ಕೆರೆಗಳಿದ್ದು ಅವುಗಳ ಅಚ್ಚುಕಟ್ಟು ಪ್ರದೇಶ 
90,393 ಎಕರೆಗಳಾಗಿತ್ತು. 1955-56 ನೇ ಸಾಲಿನಲ್ಲಿ ಕೆರೆಗಳಿಂದ ನೀರಾವರಿ ಆದ ಪ್ರದೇಶ 1,08,204 ಎಕರೆಗಳಿಗೆ ಏರಿತು. 
1988-89 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 1,820 ಹೆ.ಅಚ್ಚುಕಟ್ಟು ಪ್ರದೇಶ ಹೊಂದಿರುವ 1,128 (4 ಹೆ.ವರೆಗೆ ಅಚ್ಚುಕಟ್ಟು 
ಪ್ರದೇಶ ಹೊಂದಿರುವ) ಕೆರೆಗಳು ಹಾಗೂ 63,229 ಹೆ.ಅಚ್ಚುಕಟ್ಟು ಪ್ರದೇಶ ಹೊಂದಿರುವ 2,024 (4 ಹೆ.ಗೂ ಅಧಿಕ ಅಚ್ಚುಕಟ್ಟು 
ಪ್ರದೇಶ ಹೊಂದಿರುವ) ಕೆರೆಗಳು ಇದ್ದವು. 1992-93ನೆ ಸಾಲಿನಲ್ಲಿ 40 ಹೆ. ಗೂ ಕಡಿಮೆ ಆಚ್ಚುಕಟ್ಟು ಪ್ರದೇಶ ಹೊಂದಿರುವ 
276 ಕೆರೆಗಳೂ ಹಾಗೂ 40 ಹೆ.ಗೂ ಮಿಗಿಲಾದ ಅಚ್ಚುಕಟ್ಟು ಪ್ರದೇಶ ಹೊಂದಿರುವ 2,800 ಕೆರೆಗಳೂ ಇದ್ದವು. 


ಬಾವಿಗಳು : ಜಿಲ್ಲೆಯಲ್ಲಿ 1903ರಲ್ಲಿ 4,671 ನೀರಾವರಿ ಬಾವಿಗಳು ಹಾಗೂ 10,306 ಇತರ ಬಾವಿಗಳು ಇದ್ದವು. 1951 
ರಲ್ಲಿ ನೀರಾವರಿ ಬಾವಿಗಳ ಸಂಖ್ಯೆ 4,320 ಇದ್ದು ಇತರ ಬಾವಿಗಳ ಸಂಖ್ಯೆ ತಿಳಿದಿಲ್ಲ. 1972 ರ ಬಾವಿಗಳ ಗಣತಿ ವರದಿಯಂತೆ 
ಜಿಲ್ಲೆಯಲ್ಲಿ 9,455 ನೀರಾವರಿ ಬಾವಿಗಳು ಮತ್ತು 225 ವಿವಿದೋದ್ದೇಶ ಬಾವಿಗಳು ಇದ್ದವು. ನೀರಾವರಿ ಬಾವಿಗಳಿಂದ ನೀರನ್ನು 

ಉಪಯೋಗಿಸಿಕೊಂಡು ಜಿಲ್ಲೆಯಲ್ಲಿ ಜೋಳ, ಶೇಂಗಾ, ಹಣ್ಣು ಮತ್ತು ತರಕಾರಿ ಬೆಳೆಗಳನ್ನು ಬೆಳೆಯಲಾಗುತ್ತಿದೆ. ಒಟ್ಟು ಬಾವಿಗಳಲ್ಲಿ 
2,749ಬಾವಿಗಳನ್ನು ಕಲ್ಲುಗಳನ್ನು ಉಪಯೋಗಿಸಿ ನಿರ್ಮಿಸಿದ್ದು 6,843 ಬಾವಿಗಳು ಕೇವಲ ಮಣ್ಣಿನಲ್ಲೆ ನಿರ್ಮಿಸಿದ್ದ ಬಾವಿಗಳಾಗಿದ್ದವು. 
ಇವುಗಳಲ್ಲಿ 11 ರಿಂದ 20 ಅಡಿ ಆಳದ ಬಾವಿಗಳು 2.164: 21 ರಿಂದ 30 ಅಡಿ ಆಳದ ಬಾವಿಗಳು 3,832; 31ರಿಂದ 40 
ಅಡಿ ಆಳದ ಬಾವಿಗಳು 2,339, ಹಾಗೂ 40 ಅಡಿಗಳಿಗಿಂತಲೂ ಹೆಚ್ಚು ಆಳದ ಬಾವಿಗಳ ಸಂಖ್ಯೆ 937. 1914 ರ ಬಾವಿಗಳ 
ಗಣತಿಯಂತೆ ಜಿಲ್ಲೆಯಲ್ಲಿನ ನೀರಾವರಿ ಬಾವಿಗಳ ಸಂಖ್ಯೆ 10,538 ಕ್ಕೆ ಮುಟ್ಟಿತು. 1984-85 ರಲ್ಲಿ 16 653 ಬಾವಿಗಳಿದ್ದವು. 
ಇದು ರಾಜ್ಯದ ಒಟ್ಟು ಬಾವಿಗಳ ಸಂಖ್ಯೆಯ ಶೇಕಡಾ 3 ಆಗಿತ್ತು. (ಏವರಗಳಿಗೆ ಅಧ್ಯಾಯ 4 ನೋಡಿ). 1992-93ನೇ ಸಾಲಿನಲ್ಲಿ 
ಜಲ್ಲಿಯಲ್ಲಿ 13,764 ಕೊಳವೆ ಬಾವಿಗಳು, 13,011 ಇತರ ಬಾವಿಗಳು, 7,399 ಗೃಹಬಳಕೆ ಉಪಯೋಗಕ್ಕೆ ಇರುವ ಬಾವಿಗಳು 
ಮತ್ತು 2, 802 ಉಪಯೋಗಿಸದಿರುವ ಬಾವಿಗಳು ಇದ್ದವೆಂದು ವಾರ್ಷಿಕ ಯತು ಮತ್ತು ಬೆಳೆ ವರದಿಯಲ್ಲಿ ದಾಖಲಿಸಿದೆ. 


ಪ್ರಾಣಿ ಸಂಪತ್ತು 


ಎ ಕ 


ಸಸ್ಯಗಳ ಹಾಗೂ ಪ್ರಾಣಿಗಳ ವೈವಿಧ್ಯವಿರುವ ಸೂಕ್ತ ಪರಿಸರದಲ್ಲಿ ಪ್ರಾಣಿಗಳಲ್ಲಿ ವೈವಿಧ್ಯ ಕಾಣಬರುತ್ತದೆ. ಆಹಾರ ಸಾಧ್ಯ ತೆಯ ಬಗ್ಗೆ 
ಪರಿಶೀಲಿಸಿದರೆ ನಿತ್ಯಹರಿದ್ವರ್ಣದ ಕಾಡುಗಳು ಹೆಚ್ಚಾಗಿ ಕೋತಿಗಳಂಥ ವೃಕ್ಷವಾಸಿಗಳಿಗೆ ತೀರ ಅನುಕೂಲ. ಉದುರೆಲೆ ಕಾಡುಗಳು 
ಓರಿ ಗಾತ್ರದ ಸಸ್ಕಾಹಾರಿ ಪ್ರಾಣಿಗಳಾದ ಕಾಡೆಮ್ಮೆ ಆನೆ, ಜಿಂಕೆ ಇತ್ಯಾದಿಗಳಿಗೆ ಸೂಕ್ತ. ಕ್ಷಾಮದಂಥ ಸನ್ನಿವೇಶವನ್ನು ತಾಳಬಲ್ಲ 
ಚಿಗರೆಯಂಥ ಪ್ರಾಣಿಗಳು ಒಣ ಕುರುಚಲು ಕಾಡಿಗೆ ಬಹುಮಟ್ಟಿಗೆ ತಕ್ಕವುಗಳಾಗಿವೆ. 


ಈ ಜಿಲ್ಲೆಯು ಸಮೃದ್ಧವಾದ ವನ್ಯಜೀವಿ ಸಂಪತನ್ನು ಹೊಂದಿದೆ. ಪ್ರಾಣಿಗಳು ಆಹಾರಕ್ಕೆ ಪರಾವಲಂಬಿಗಳಾಗಿರುವುದರಿಂದ 


10 ಧಾರವಾಡ ಜಿಲ್ಲೆ 


ಸಸ್ತನಿ ವರ್ಗ : ಮಾನವನನ್ನು (ಹೊಮೋ ಸೇಪಿಯನ್ಸ್‌ 110710 80016715) ಒಳಗೊಂಡಂತೆ ಈ ವರ್ಗದ ಪ್ರೈಮೇಟ್‌ 
ಗಣದಲ್ಲಿ ನಾಲ್ಕು ಬಗೆಯ ಪ್ರಾಣಿಗಳು ಜಿಲ್ಲೆಯಲ್ಲಿ ಕಾಣಬರುತ್ತವೆ. ಎಲ್ಲರಿಗೂ ಚಿರಪರಿಚಿತವಾಗಿರುವ ಬಾನೆಟ್‌ ಕೋತಿ (ಮಕಾಕ 
ರೇಡಿಯೇಟ, ಗಿ004€041001010). ಸಿಂಗಲೀಕ ಅಥವಾ ಸಿಂಹದ ಬಾಲದ ಕೋತಿ (ಮಕಾಕ ಸೈಲೆನೆಸ್‌ Macaca silenus), 
ಹನುಮಾನ್‌ ಲ್ಯಾಂಗೂರ್‌ (ಪ್ರೆಸ್‌ಬೈಟಿಸ್‌ ಎಂಟೆಲಸ್‌ Presbytis 01101119) ಮತ್ತು ಕಾಡುಪಾಪ ಅಥವಾ ಕಾಡುಮನುಷ್ಯ 
(ಲೋರಿಸ್‌ ಟಾರ್ಡಿಗ್ರೇಡಸ್‌ Loris 10161870013). 


ಮಾಂಸಾಹಾರಿ ಗಣ (ಾರ್ನಿವೊರ)ಕ್ಕೆ ಸೇರಿದ ಹಲವು ಪ್ರಾಣಿಗಳು ಜಿಲ್ಲೆಯಲ್ಲಿವೆ. ಫೆಲಿಡೀ ಕುಟುಂಬದ ಹುಲಿ (ಪ್ಯಾಂತರ 
ಟೈಗ್ರಿಸ್‌ Panthera 11870), ಚಿರತೆ (ಪ್ಯಾಂತರ ಪಾರ್ಡಸ್‌ 701/1670 001045 ), ಚಿರತೆ ಬೆಕ್ಕು ಅಥವಾ ಕಾಡುಬೆಕ್ಕು 
(ಫೆಲಿಸ್‌ ಬೆಂಗಾಲೆನ್ಲಿಸ್‌ Felis benghalensis), ಕಾಡುಬೆಕ್ಕು (ಫೆಲಿಸ್‌ ಕೇಯಸ್‌ 86115 cಡeಟs), ಬೇಟೆಯ ಚಿರತೆ 
(ಆಸಿನೋನಿಕ್ಸ್‌ ಜೂಬೇಟಸ್‌ 4017101) jಟbಡtಟs) ಮುಖ್ಯವಾದವು. ಇವುಗಳಲ್ಲಿ ಬೇಟೆಯ ಚಿರತೆಯು ಸಾಕಷ್ಟು ಸಂಖ್ಯೆಯಲ್ಲಿ 
ಹಿಂದೆ ಇದ್ದ ವರದಿಗಳಿದ್ದು ಈಗ ಬಹುಶಃ ಅವು ಕಣಭೆಯಾಗಿರಬಹುದೆಂದು ತಿಳಿದುಬಂದಿದೆ. ವೈವೆರಿಡೀ ಕುಟುಂಬಕ್ಕೆ ಸೇರಿದ 
ಪುನುಗು ಬೆಕ್ಕು (ವೈವರಿಕ್ಕುಲ ಇಂಡಿಕ Vivericula 110100) ಮತ್ತು ಕೇರ ಬೆಕ್ಕು (ಪಾರಡಕ್ಸ್ಯೂರಸ್‌ ಹರ್ಮಾಪ್ರೊಡೈಟಸ್‌ 
Paradoxurus hermaphroditus) ಕಾಡುಗಳಲ್ಲಿ ಮತ್ತು ಸಮೀಪದ ಗ್ರಾಮಗಳ ಹೊರವಲಯದಲ್ಲಿ ಕಂಡು ಬರುತ್ತವೆ. 
ಎರಡು ಜಾತಿಯ ಮುಂಗುಸಿಗಳು (ಕೀರಗಳು) ಜಿಲ್ಲೆಯಲ್ಲಿವೆ. ಹರ್ವೆಸ್ಟಿಡೀ ಕುಟುಂಬಕ್ಕೆ ಸೇರಿರುವ ಸಾಮಾನ್ಯ ಕೀರ (ಹರ್ಪಸ್ಟಿಸ್‌ 
ಎಡ್ವರ್ಸಿ ಗೇrpestes edwಡrdsi) ಮತ್ತು ಕೆಂಪುಕೀರ (ಹರ್ಪಸ್ಟಿಸ್‌ ವಿಟಿಕಾಲಿಸ್‌ ಗೇrpestes viticolis)ಕಾಡು ಪ್ರದೇಶಗಳಲ್ಲಿ 
ಕಂಡುಬರುತ್ತವೆ. 


ನಾಯಿಗಳ ಕುಟುಂಬ ಕೇನಿಡೀಗೆ ಸೇರಿದ ಪ್ರಾಣಿಗಳು ತೋಳ (ಕೆನಿಸ್‌ ಲೂಪಸ್‌ Canis lupus), ನರಿ (ಕೆನಿಸ್‌ ಆರಿಯಸ್‌) 
Canis aureus), ಸಣ್ಣನರಿ (ವುಲ್ಪೆಸ್‌ ಬೆಂಗಾಲೆನ್ಸಿಸ್‌ Vulpes bengalensis ) ಮತ್ತು ಸೀಳುನಾಯಿ ಅಥವಾ ಕಾಡುನಾಯಿ 
(ಕ್ಯೂಟನ್‌ ಅಲ್ಲೈನಸ್‌ ಲಿ೦7 010173). ಕತ್ತೆಕಿರುಬ ಅಥವಾ ನಾಯಿಹುಲಿ ಹೈನಿಡೀ ಕುಟುಂಬದ ಪ್ರತಿನಿಧಿಯಾಗಿದೆ. ಕರಡಿಗಳು 
(ಮೆಲರ್ಸಸ್‌ ಆರ್ಸಿನಸ್‌ ಗಿ461/1515 07511118) ಬೆಟ್ಟಗುಡ್ಡಗಳ ಪ್ರದೇಶದಲ್ಲಿ ಕಾಣಬರುತ್ತವೆ. 


ಕೀಟಭಕ್ಷಿ ಗಣಕ್ಕೆ ಸೇರಿದ ಮರದ ಮುಳ್ಳಿಲಿ (ಅನತಾನ ಎಲಿಯಟಿ 41010710 611011), ಕಂದು ಮೂಗಿಲಿ (ಪ್ಯಾರಎಕೈನಸ್‌ 
ಮೈಕ್ರೋಪಸ್‌ Paraechinus 11107003) ಮತ್ತು ಸುಂಡಿಲಿಗಳು (ಸಂಕಸ್‌ ಮ್ಯುರಿನಸ್‌ Suncus minus) ಜಿಲ್ಲೆಯಲ್ಲಿವೆ. 
ಬಾವಲಿ ಗಣಕ್ಕೆ ಸೇರಿದ ತೊಗಲ ಬಾವಲಿ (ಟೆರೋಪಸ್‌ ಎಡ್ಡರ್ಸಿ Pteropus 6019010810, ಅಗಲಗಿವಿಯ ಬಾವಲಿ 
(ರೈನೋಲೋಪಸ್‌ ಔಡnಂlಂphಟs), ಹಣ್ಣುಬಾವಲಿ ಮೊದಲಾದವು ಇವೆ. ತ 


ದಂಶಕ ಗಣ (ಛಾಡೆಂಶಿಯ)ದ ಪ್ರತಿನಿಧಿಗಳು ದವಸಧಾನ್ಯ ಹಣ್ಣು ಹಂಪಲು ಮೊದಲಾದುವನ್ನು ತಿಂದು ನಾಶಪಡಿಸುತ್ತವೆ. 
ಅಳಿಲು (ಫ್ರುನಾಂಬುಲಸ್‌ ಪಾಮೇರಮ್‌ 11011/1115 7011101471), ಪಟ್ಟೆ ಅಳಿಲು (ಫ್ರುನಾಂಬುಲಸ್‌ ರಪ್ಪೋನಿ 
Funambulus 7001071), ಕಾಡು ಅಳಿಲು (ಫ್ರುನಾಂಬುಲಸ್‌ ನ್ಯೂಮೇರಿಯನ್‌ Funambulus pneumorian), ಬೂದು 
ಅಳಿಲು (ಸೈಯೂರಸ್‌ ಇಂಡಿಕಸ್‌ Siurus indicus), ಬಯಲಿನ ಇಲಿ (ನಕೋಸಿಯ ಬೆಂಗಾಲೆನಿಸ್‌ Nicosia 
benghalensis), ಹೆಗ್ಗಣ (ಸೆಸೋಸಿಯ ಬ್ಯಾಂಡಿಕೋಟ್‌ 66080110 baಗdಃcಂಂ೦), ಮನೆ ಇಲಿ (ಮಸ್‌ ಡೆಕುಮಾನಸ್‌ Mus 
decumanus), ಮನೆ ಬುರ್ಗಿಲಿ (ಮಸ್‌ ಮಸ್ಕುಲಸ್‌ Mus musculus), ಕರಿ ಇಲಿ (ಮಸ್‌ ರ್ಯಾಟಸ್‌ Mus rattus), 
ಬೂದಿಬಣ್ಣದ ಕೌಲಿಲಿ (ಮಸ್‌ ಪ್ಲಾಚಿಥ್ರಿಕ್ಸ್‌ Mus playthrix), ಮರದ ಇಲಿ (ಮಸ್‌ ಒಲೆರೇಸಿಯಸ್‌ Mus oleracea). 
ಮುಳ್ಳು ಹಂದಿ (ಸ್ಬಿಕ್ಸ್‌ ಲ್ಯೂಕೂರ ಗ)rix 100170), ಸಾಮಾನ್ಯ ಮೊಲ (ಲೀಪಸ್‌ ರುಫಿಕಾಡೇಟಸ್‌ 1.005 
ruficaudatus)ಮತ್ತು ಕರಿ ಮೊಲ (ಲೀಪಸ್‌ ನೈಗ್ರಿಕಾಲ? Lepus nigfricollis) ಪ್ರಮುಖವಾಗಿ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. 


ಪ್ರಾಸ್ತಾವಿಕ 17 


ಗೊರಸಿಗಳ ಗಣಕ್ಕೆ ಸೇರಿದ ಆನೆ (ಎಲಿಫಾಸ್‌ ಮ್ಯಾಕ್ಸಿಮಸ್‌ 1601/08 maximus), ದನಕರುಗಳು (ಬಾಸ್‌ ಇಂಡಿಕಸ್‌ 
Bos indicus) ಕುರಿ (ಓಎಸ್‌ O೪is), ಆಡು, ಕಾಡೆಮ್ಮೆ (ಬೈಬಾಸ್‌ ಗೌರುಸ್‌ ೫1008 ಟಟ), ಕಾಡು ಆಡು, ಕೊಂಡ 
ಕುರಿಗಳು (ಟ್ರಾಸೆರಸ್‌ ಕ್ವಾರ್ಡಿಕಾರ್ನಿಸ್‌ 7817007835 quadricornis), ಸಾಂಬಾರ್‌ ಅಥವಾ ಕಡವೆಗಳು (ಸರ್ವಸ್‌ 
ಯೂನಿಕಲರ್‌ Cervಟs ॥1100107), ಸಾರಂಗ ಅಥವಾ ಚಿತ್ರಾಂಗ ಜಿಂಕೆಗಳು (ಆಕ್ಸಿಸ್‌ ಆಕ್ಷಿಸ್‌ Ax; axis), ಬೊಗಳುವ 
ಜಿಂಕೆಗಳು (ಮಂಟೈಯಕಸ್‌ ಮಂಟ್ಚಾಕ್‌ ಗ111100571/110(0), ಕಾಡುಹಂದಿ ಸ್‌ ಕ್ರಿಸ್ಟೇಟಸ್‌ Sus 11510103), ಕ್ರೂರಹಂದಿ 


(ಟ್ರಾಗ್ಯುಲಸ್‌ ಮೆಮಿನ್ನ ೩8105 meminna), ಚಿಪ್ಪು ಹಂದಿ (ಮೇನಿಸ್‌ ಕ್ರಾಸಿಕಾಡೇಟಸ್‌ Manis crossicaudatus) 
ಮುಖ್ಯವಾಗಿ ಕಾಣಬರುತ್ತವೆ. 


ಸರೀಸೃಪ ವರ್ಗ 


ಈ ವರ್ಗಕ್ಕೆ ಸೇರಿದ ದೊಡ್ಡ ಪ್ರಾಣಿ ಮೊಸಳೆ ಕ್ರೋಕೊಡೈೆಲಸ್‌ ಪಾಲುಸ್ಟಿಸ್‌ Crocodylus palustris), ಮನೆಗಳಲ್ಲಿ 
ವಾಸಿಸುವ ಹಲ್ಲಿ (ಹೆಮಿಡ್ಯಾಕ್ಟ್ಯಸ್‌ ಬ್ರೂಕಿ 18011100001 010010), ಮೈದಾನ ಪ್ರದೇಶಗಳಲ್ಲಿರುವ ಹೆಂಟೆಗೊದ್ದ (ಕ್ಯಾಲೋಟಿಸ್‌ 
ವರ್ಸಿಕೋಲಾರ್‌ (೩1೦1s versicolor), ದೊಡ್ಡಹಲ್ಲಿ (ಪ್ಕಾಮೋವಿಲಸ್‌ ಡಾರ್ಸಾಲಿನ್‌ Palmovilus dorsalis), 
ಗೋಸುಂಬೆ (ಊಸರವಳ್ಳಿ, ಕ್ಯಾಮೆಲಿಯಾನ್‌ ಜಿಲಾನಿಕಸ್‌ Chamaeleon zeylanicus), ಹಾವುರಾಣಿ (ಮಬೂಯ 
ಲೈಗೊಸೋಮ, ಸೆಮೊಫಸ್‌ ಮತ್ತು ರಿಸ್ಬೆಲ್ಲ Mabuya ligosoma ), ಉಡ (ವೆರಾನಸ್‌ ಮಾನಿಟರ್‌ Veranus monitor), 
ಹಾರುವ ಓತಿ (ಡ್ರಾಕೊ ಡಸ್ಲಿಮೆಯರಿ 77000 00881116011 ಇವುಗಳು ಕಂಡುಬಂದಿವೆ. ಈ ವರ್ಗದ ಇತರ ಪ್ರಾಣಿಗಳಲ್ಲಿ 
ನೆಲದ ಆಮೆ (ಟೆಸ್ಟುಡೋ ಎಲೆಗಾನ್ಸ್‌ 788/00 01080118), ನೀರಾಮೆ (ಟ್ರೈಯೊನಿಕ್ಸ್‌ ಲೆಯಿತಿ 71101): 10111) 
ಚಿಕ್ಕಹಾವು(ಟೆಫ್ಲಾಸ್‌ ಬ್ರಾಮಿನಸ್‌ 771105 brಡminus), ಹೆಬ್ಬಾವು (ಪೈಥಾನ್‌ ಮಾಲ್ಕುರಸ್‌ Python molurus),ನೇತ್ರಗೊಡ್ಡಿ 
ಹಾವು (ಎರಿಕ್ಸ್‌ ಕೊನಿಕಸ್‌ £7yx ೦೦71003), ಕೇರೆ ಹಾವು (ಟೆಯಸ್‌ ಮ್ಯೂಕೋಸನ್‌ ನಡ; 71800883), ಪಟ್ಟೆ ಹಾವು 
(ಓಲಿಗೊಡಾನ್‌ ವೆನೂಸ್ಟಸ್‌ Oligodon venustus), ನರೂಲಿ ಹಾವು (ಅಕ್ರೋಕೊರ್ಡಸ್‌ ಗ್ರಾನುಲೇಟಸ್‌ Acrochordus 
87011110115), ತೋಟದ ಹಾವು (ಲೈಕೊಡಾನ್‌ ಆಲಿಕಸ್‌ 1)/00601 001105), ನೀರು ಹಾವು (ಠಾತ್ರಿಕ್ಸ್‌ ಸ್ಫೋಲಟ Natrix 
8101010),ಹಸಿರು ಕಟ್ಟಿಗೆ ಹಾವು (ಮ್ಯಾಕ್ರೋಪಿಸ್ತೊದಾನ್‌ ಪುಂಬಿಕೊಲಾರ್‌ Macropisthodon 71111100101). ಚೆಂಗಿಹಾವು 
(ಟೊಯ್ಸ ಟ್ರೈಗೋನೇಟ 80180 11801010), ಎಲೆ ಹಾವು (ಡೈಯೋಫಿಸ್‌ ಸಾಸೂಟಸ್‌ Dryophis 5050115), ವಿಷಪೂರಿತ 
ಹಾವುಗಳಲ್ಲಿ ಕಟ್ಟುಹಾವು (ಕೈಟ್‌) ನಾಗರಹಾವು (ನಾಜ ನಾಜ Naja ಗಡ) ಕಾಳಿಂಗ ಸರ್ಪ ಅಥವಾ ಕೃಷ್ಣ ಸರ್ಪ (ನಾಜ ಹನ್ನ 
Naja henna), ಮಂಡಲದ .ಹಾವು ಸೆಲ್ಸ್‌ ವೈಪರ್‌ Vipera russell), ಕಲ್ಲು ಹಾವು (ಎಕಿಸ್‌ ಕ್ಯಾರಿನೇಟಸ್‌ ಜEchis 
0711101153), ಹಸಿರು ಮಂಡಲದ ಹಾವು (ಟ್ರೈಮೆರೆಸುರಸ್‌ ಗ್ರಾಮಿನಿಯಸ್‌ Trimeresurus gramineus) ಮುಖ್ಯವಾದವು. 


ದ್ವಿಚರಿ ವರ್ಗ 


ಈ ವರ್ಗದ ಪ್ರತಿನಿಧಿಗಳಾಗಿ ಕಪ್ರೆ ನೆಲಗಪ್ಪೆ (ಬಪೊ ಮೆಲನೊಸ್ಸಿಕ್ಷಸ್‌ Bufo melanostictus ಬಪೊ ಘಫರಗ್ಯೂಸೊನ್ಸೆ 
Bufo fergusoni), ರಾನ (ನ ಟೈಗೆರಿನ, ರಾನ ಸಯನೊಪ್ತ್ಪಿಕ್ಸಿಸ್‌, ರಾನ ಟೆಂಪೊರಾಲಿಸ್‌, ರಾನ ಲೊಮ್ನೊಕಾರಿಸ್‌, ರಾನ 
ಕೆರಳೆನ್ಸಿಸ್‌, Rana tigerina, Rana cyanophlyctis, Rana temporalis, Rana limnocharis, Rana 
1070101518), ಹೈಲ, ಮೈಕ್ರೋಹೈಲ (ಮೈಕ್ರೋಹೈಲ ಆರ್ನೊೋಟ, ಮೈಕ್ರೋಹೈಲ ರುಬ್ರ, Mycrohyla, ೧711610, Microhyla 
rubra), ಮಾಕ್ಷಿಕ್ನಾಲಸ್‌ (ಮ್ಯಾಕ್ಸಿಕ್ಸಾಲಸ್‌ ಸಾಕ್ಷಿಕೊಲ, ಮ್ಯಾಕ್ಸಿಕ್ಸಾಲಸ್‌ ಒಪಿಸ್ತೊರೋಡಸ್‌, Maxixalus saxicola, 
Maxixalus opistorodus), ಪಾಲಿಪೆಡೇಟಸ್‌ ಮ್ಯಾಕುಲೇಟರ್‌ (Polypedatus maculatur), ರೋಮೋಫೆರ್ನ 
ಬ್ರೆವಿಸೆರ್ಷ, ಯುಪೆರೆಡಾನ್‌ ಸಿಸ್ಟೋಮ (Uprಂdಂಗ 5ys5tಂoma) ಮೊದಲಾದ ದ್ವಿಚರಿವರ್ಗದ (ಆಂಫೀಬಿಯ) ಪ್ರಾಣಿಗಳನ್ನು 
ಜಿಲ್ಲೆಯಲ್ಲಿ ನೋಡಬಹುದು. 


18 ಧಾರವಾಡ ಜಿಲ್ಲೆ 


ಮತ್ಸೃವರ್ಗ 

ಜಿಲ್ಲೆಯಲ್ಲಿ ನದಿ ಕಟ್ಟಿ ಕೆರೆ ಮೊದಲಾದವುಗಳಲ್ಲಿ ನಾನಾ ತರಹದ ಮೀನುಗಳು ದೊರಕುತ್ತವೆ. ನದಿಗಳಲ್ಲಿ ದೊರಕುವ 
ಮೀನುಗಳಲ್ಲಿ ಮುಖ್ಯವಾದವು ಕಾರ್ಪ, ,ಕಟ್ಲ ಮೀನು (ಕಾಟ್ಲಾ ರೋಹಮೀನು ಅಥವಾ ಮಂಡಕಾರ್ಲು(ಲೇಬಿಯೋ ರೋಹಿತ 
Labeo 701110), ಕೆಮ್ಮೀನು (ಲೇಬಿಯೋ ಫಿಂಬ್ರಿಯೇಟಸ್‌ 1.0060 1710110118), ಕುರಿಮೀನು (ಲೇಬಿಯೋ ಕಾಲ್ಬಸ್‌ 
Labeo calbus), ಕಮಟ್ತಲು (ಲೇಬಿಯೋ ಕಲ್ಪಾಸು 1,0060 kalbಡsu), ಮಷೀರ್‌ ಮೀನು (ಬಾರ್ಬಸ್‌), ಕನ್ನಡಿ ಮೀನು 
(ಮಿರರ್‌ ಕಾರ್ಪ), ಗಂಡೆಮೀನು (ಪಂಕ್ಟಿಯಸ್‌ ಕರ್ನಾಟಿಕಸ್‌) ಮತ್ತು ಕೂರಲ ಮೀನು (ಪಂಕ್ಟಿಯಸ್‌ ಡೂಬಿಯಸ್‌ Puಗctius 
dubius). ಬೆಟ್ಟಗುಡ್ಡಗಳ ರುರಿಗಳಲ್ಲಿ ಅರ್ಜಿಮೀನು (ರಿನ ರೇಬ China ba) ಮತ್ತು ಸುರಾಯಿ ಅಥವಾ ಮೃಗಾಲ 
ಮೀನು (ರಿನ ಮೃಗಾಲ ೮1771110 71718010) ಸಿಗುತ್ತವೆ. ಮೀಸೆ ಮೀನು (ಕ್ಯಾಟ್‌ ಫಿಷ್‌), ಬಾಳೆ ಮೀನು (ವಲಾಗೊ ಅಟ್ಟು 
Wallago 011೩), ಕೆತ್ತಲು ಮೀನು (ಮಿಸ್ಟಸ್‌ ಜಾತಿ) ಮೊದಲಾದ ದೊಡ್ಡ ಗಾತ್ರದ ಮೀನುಗಳು, ಚೇಳುಮೀನು (ಹೆಟೆರೋನ್ಯೂಸ್ಪಸ್‌ 
ಫಾಸಿಲಿಸ್‌ 11616700105168 10551118), ಅಣಿಮೀನು (್ರೇರಿಯಸ್‌ ಜಾತಿ) ಮುಂತಾದ ಸಣ್ಣ ಗಾತ್ರದ ಮೀನುಗಳೂ ಕೆರೆಕಟ್ಟೆಗಳಲ್ಲಿ 
ಸಾಮಾನ್ಯ. ಸಣ್ಣ ಗಾತ್ರದ ಮೀನುಗಳು ತಮಲ್ಲಿನ ಆನುಷಂಗಿಕ ಶ್ವಾಸನಾಂಗಗಳ ಸಹಾಯದಿಂದ ಗಾಳಿಯನ್ನೇ ನೇರವಾಗಿ 
ಉಸಿರಾಡಬಲ್ಲವು. ಹರಿಯುವ ನದಿ ತೊರೆಗಳಲ್ಲೂ ಕೆರೆಕಟ್ಟೆಗಳಲ್ಲೂ ಜೀವಿಸುವ ಮೀನುಗಳು ಇವೆ. 


ಜಿಲ್ಲೆಯಲ್ಲಿ ದೊರಕುವ ಇತರ ಮೀನು ವರ್ಗಗಳು 


Cyprinidae : ಬೆರೆಲಿಯಸ್‌ ಬೆಂಡೆಲಿಸಿಸ್‌ ೫807111 ಥೀಗ00118, ಅಂಬ್ಲಿಪಾರಿಗೊಡಾನ್‌ ಮೊಲ 
Amblypharyngodon mola, ಆಸ್ತಿಹೊಪಾರಿಯ ಮೊರಾರ್‌ 48710000110 110707, ರಸಬೊರಾ ಡಾನಿಕೊನಿಯಸ್‌ 
8058070 0071007145, ಡೆನಿಯೋ ಆಕ್ಷಿಪಿನ್ನೇಟಸ್‌ Danio acquipinnatus, ಎಸೊಮಸ್‌ ಬಾರ್ಬೇಟಸ್‌ Esomus 
barbatus, ಬಾರ್ಬಸ್‌ ಚೊಳ Barbus ೦1010, ಬಾರ್ಬಸ್‌ ಜೆರ್ಡೋನಿ Barbus 1016011, ಬಾರ್ಬಸ್‌ ಮೆಲನೊಸ್ಟಿಗ್ಮ 
Barbus melanostigma, ಬಾರ್ಬಸೌ ಕೋಲಸ್‌ Barbus ೧೦1/5, ಬಾರ್ಬಸ್‌ ಆಂಪಿಬಿಯಸ್‌ Barbus amphibius, 
ಬಾರ್ಬಸ್‌ ಡಾರ್ಸಾಲಿಸ್‌ Barbus dorsalis, ಬಾರ್ಬಸ್‌ ಸ್ಟಿಗ್ಮ Barbus stigma, ಬಾರ್ಬಸ್‌ ಟಿಕ್ಟೊ Barbus ticto, 
ಬಾರ್ಬಸ್‌ ಡಾಬ್‌ಸೊನಿ Barbus dobsoni, ಗರ ಮಲ್ಲಯ ೦770111110), ಸಿರೈನ್‌ ಫ್ಯೂಲಂಗಿ Cirrhina fulungee, 
ಸಿರೈನ ರೆಬ (177110 70ರ, ರೋಹತಿ ವಿಗೋರ್ಸಿ ಔ01/106 vigorsi, ರೋಹತಿ ಕೊಟಿಯೊ 801106 ೦೦೫೧, ಮತ್ತು 
ರೋಹತಿ ನೈಲಿ Rohtee neilli. 


Cobitidae : ಲೆಪಿಡೊಸಿಪಾಲಿಕ್‌ತಿಸ್‌ ಗಂಟಿಯ Lepidocephalichthys guntea, ಮತ್ತು ಲೆಪಿಡೊಸಿಪಾಲಿಕ್‌ತಿಸ್‌ 
ತರ್ಮಾಲಿಸ್‌ Lepidocephalichthys thermalis. 


Silundae : ಒಂಪೊಕ್‌ ಬೈಮಾಕುಲೇಟಸ್‌ Ompok bimaculatus. 
82೩716೩೦ : ಮಿಸ್ಟಸ್‌ ಕವಸಿಯಸ್‌ Mystus ೦೦೪೦5115, ಮತ್ತು ಮಿಸ್ಟಸ್‌ ಮಲಬಾರಿಕಸ್‌ Mystus malabaricus.. 


Ophicephalidae : ಒಪಿಸೆಪಾಲಸ್‌ ಸ್ಟಯೆಟಸ್‌ Ophicephalus striatus, ಮತ್ತು ಒಪಿಸೆಪಾಲಸ್‌ ಪಂಕ್ಷೇಟಸ್‌ 
Ophicephalus punctatus. 


Ambassidae : ಅಂಬಾಸಿಸ್‌ ರಂಗ Ambassis ranga. 


ಅಕಶೇರುಕಗಳು : ಅಕಶೇರುಕ ಅಥವಾ ಬೆನ್ನೆಲುಬಿಲ್ಲದ ಪ್ರಾಣಿವಂಶದ ಪ್ರಾಣಿಗಳು ಜಿಲ್ಲೆಯಲ್ಲಿ ವಿಪುಲವಾಗಿವೆ. 
ಪ್ರೋಟೋಜೋವ ವಂಶದ ಅಮೀಬ(411060), ಯೂಗ್ಗಿನ(Euglena), ಪ್ಯಾರಮೀಸಿಯಂ (Paramecium), ಯುಪ್ಪಾಟಿಸ್‌ 


ಪ್ರಾಸ್ತಾವಿಕ 19 


(0010118) ಮೊದಲಾದ ಹಲವು ಜೀವಜಾತಿಗಳು ಕೆರೆ ಕೊಳ ಮೊದಲಾದ ಜಲಾಶಯಗಳಲ್ಲಿ ಕಂಡುಬರುತ್ತವೆ. ಪ್ಲಾಸ್ಮೋಡಿಯಂ 
(Plasmodium), ಎಂಟಮೀಬ ಕೋಲಿ (Entamoeba coli), ಬ್ಯಾಲಂಟೇಡಿಯಂ (Balantadium), ನಿಕ್ಟೋತೀರಸ್‌ 
(Nictoteres) ಮೊದಲಾದ ಪರತಂತ್ರ ಜೀವಿಗಳೂ ಕಂಡುಬರುತ್ತವೆ. 


ವಲಯವಂತ ವಂಶದ ಹುಳುಗಳ ಪ್ರತಿನಿಧಿಗಳಲ್ಲಿ ಎರೆಹುಳುಗಳು, ಜಿಗಣೆಗಳು, ಮೃದ್ವಂಗಿಗಳು ಅಪರಿಮಿತವಾಗಿವೆ. ಕಪ್ಪೆಚಿಪ್ಪಿನ 
ಪ್ರಾಣಿಗಳು ನದಿ ಮತ್ತು ದೊಡ್ಡ ಕೆರೆಗಳಲ್ಲಿ ವಾಸಿಸುತ್ತವೆ. ಪೈಲ ಜಾತಿಯ ಹಾಗೂ ಇತರ ಬಗೆಯ ಬಸವನ ಹುಳುಗಳು ತೋಟಗಳಲ್ಲಿ 
ಕೆರೆ ಕಾಲುವೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. 


ಕೀಟವರ್ಗದಲ್ಲಿ ಮನುಷ್ಯನ ದವಸಧಾನ್ಯಗಳಿಗೆ. ಹಾಗೂ ಸಾಗುವಳಿ ಬೆಳೆಗಳಿಗೆ ಉಪದ್ರವವನ್ನುಂಟುಮಾಡುವ ಅಸಂಖ್ಯಾತ 
ಕೀಟಗಳಿವೆ. ಮಲೇರಿಯಾ, ಆನೆಕಾಲು ರೋಗ ಮೊದಲಾದ ಕಾಯಿಲೆಗಳನ್ನು ಹರಡುವ ಸೊಳ್ಳೆಗಳಿವೆ. ಮಿಡತೆ, ಮೊರೆವ, ಚಿಟ್ಟೆ 
ಮತ್ತು ಪತಂಗ, ಕೊಡತಿಹುಳು, ಜೀರುಂಡೆ ಮೊದಲಾದ ಕೀಟಗಳಲ್ಲಿ ಅನೇಕ ಬಗೆಯ ಜಾತಿಗಳಿವೆ. ಮನುಷ್ಯರಿಗೆ ಉಪಕಾರಿಯಾದ 
ಜೇನುನೊಣ ಮತ್ತು ರೇಷ್ಮೆಹುಳು ಈ ವರ್ಗಕ್ಕೆ ಸೇರಿವೆ. ನಿಶಾಚರಿಗಳಾದ ಜರಿ ಅಥವಾ ಶತಪದಿ (ಸ್ಕೊಲೋವೆಂಡ್ರ), ಸಾವಿರಕಾಲು 
ಪ್ರಾಣಿಗಳು (ತಪ್ಪರಸುಂಟಿ), ಬಯಲು ಜೀವಿಗಳು, ಉಣ್ಣೆ ಚಿಗಟಗಳು, ನಾಯಿ ಹಸು ಮೊದಲಾದ ಸಸ್ತನಿಗಳ ಮೇಲೆ ಪರತಂತ್ರ 
ಜೀವನ ಸಾಗಿಸುವ ಜೀವಿಗಳು. ಜೇಡರ ಹುಳುಗಳ ಜೀವ ಜಾತಿಗಳಂತೂ ಅಧಿಕ ಸಂಖ್ಯೆಯಲ್ಲೇ ಕಂಡುಬರುತ್ತವೆ. ಕಪ್ಪು ಜಿಂಕೆ 
ಅಥವಾ ಕೃಷ್ಣಮೃಗಗಳ ಸಂತಾನವು ಇಂದು ಅಳಿದು ಹೋಗುವ ದುಷ್ಠಿತಿಯಲ್ಲಿದೆ. ಅವುಗಳನ್ನು ಸಂರಕ್ಷಿಸುವ ಸಲುವಾಗಿ ರಾಣೆಬೆನ್ನೂರು 
ತಾಲೂಕಿನಲ್ಲಿ ಸುಮಾರು 119 ಚ.ಕಿ.ಮೀ. ಪ್ರದೇಶವನ್ನು ಕೃಷ್ಣಮೃಗಗಳ ಅಭಯಾರಣ್ಯವೆಂದು ಸಾರಲಾಗಿದೆ. 


ಪಕ್ಚಿವರ್ಗ . 


ಜಿಲ್ಲೆಯಲ್ಲಿ ಪಕ್ಷಿ ಸಂಕುಲ ವೈವಿಧ್ಯ ಹಾಗೂ ಸಾಂದ್ರತೆಯಿಂದ ಕೂಡಿ ಆಕರ್ಷಕವಾಗಿದೆ. ಇದಕ್ಕೆ ಕಾರಣ ಅರಣ್ಯ ಪ್ರದೇಶದಲ್ಲಿ 
ಇರುವ ಅತಿ ಹೆಚ್ಚು ಪ್ರಮಾಣದ ಗಿಡಮರಗಳೂ ಕ್ರಿಮಿಕೀಟಗಳೂ, ಹಾಗೂ ಅರೆಮಲೆನಾಡು ಮತ್ತು ಮಲೆನಾಡು ಪ್ರದೇಶಗಳು 
' ಪಕ್ಷಿಗಳ ವಾಸಕ್ಕೆ ಅನುಕೂಲವಾಗಿರುವುದು. ಪಕ್ಷಿಗಳು ಅನೇಕ ವಿಧದಲ್ಲಿ ಮಾನವನಿಗೆ ಸಹಾಯಕಾರಿಯಾಗಿವೆ. ಪಕ್ಷಿಗಳಲ್ಲಿನ ಕೆಲ 
ಜಾತಿಗಳಿಗೆ ಮುಖ್ಯ ಆಹಾರ ಕೀಟಗಳು. ಪಕ್ಷಿಗಳು ಮಿಡತೆ ಇತ್ಯಾದಿಗಳ ದಂಡನ್ನು ನಿರ್ನಾಮ ಮಾಡುವುದೇ ಅಲ್ಲದೆ ಕೆಲವೊಮ್ಮೆ 
ಈ ಕೀಟಗಳ ಮೊಟ್ಟೆಗಳನ್ನು ಸಹ ತಿನ್ನುತ್ತವೆ. ಗೂಬೆ, ಕೆಸ್ಟೆಲ್‌, ಗಿಡುಗ ಇತ್ಯಾದಿ ಪಕ್ಷಿಗಳು ಇಲಿ, ಹೆಗ್ಗಣ ಇತ್ಯಾದಿ ಬೆಳೆ ವಿನಾಶಕಗಳ 
ನಿಯಂತ್ರಣವನ್ನು ಅತಿ ಸಮರ್ಥ ರೀತಿಯಲ್ಲಿ ಸಾಧಿಸುತ್ತವೆ. ಪರಿಸರ ಶುದ್ಧತೆಗೆ (ಕಾಗೆ, ವಲ್ಟರ್‌, ಕೈಟ್‌ ಇತ್ಯಾದಿ ಪಕ್ಷಿಗಳು), ಸಸ್ಯಗಳ 
ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಬೀಜ ಪ್ರಸಾರದಲ್ಲಿ ಹಾಗೂ ಮನುಷ್ಯರಿಗೆ ಆಹಾರವಾಗಿಯೂ ಪಕ್ಷಿಗಳು ಉಪಯೋಗಕ್ಕೆ ಬರುತ್ತದೆ. 


ಈ ಜಿಲ್ಲೆಯ ಪಕ್ಷಿಗಳೆಲ್ಲವೂ ಹಾರುವ ಗುಂಪಿಗೆ ಸೇರಿದವು. ಇಲ್ಲಿಯೇ ವಾಸಿಸುವ ಪಕ್ಷಿಗಳಿದ್ದರೂ ನೆರೆಹೊರೆಯ ಜಿಲ್ಲೆಗಳಿಗೆ 
ವಲಸೆ ಹೋಗುವ ಪಕ್ಷಿಗಳೂ ಇವೆ. ಅಲ್ಲದೆ ಹೊರ ದೇಶದಿಂದ ಬರುವ ಪಕ್ಷಿಗಳೂ ಇವೆ. ಭಾರತದ ರಾಷ್ಟ್ರ ಪಕ್ಷಿಯೆಂದು 
ಪರಿಗಣಿಸಲಾಗಿರುವ ನವಿಲು (ಪೀ ಫೌಲ್‌, ಫ್ಯಾವೊ ಕ್ರಿಸ್ಟೇಟಸ') ಗಾಲಿಪೀಸ್‌ ಕುಟುಂಬದ ಪ್ರತಿನಿಧಿ. ಇದು ಕಾಡುಗಳಲ್ಲಿ ಸಾಮಾನ್ಯವಾಗಿ 
ನೀರಿರುವ ಕಡೆಗಳಲ್ಲಿ ಕಂಡುಬರುತ್ತದೆ. ನವಿಲಿಗೆ ಹೆಚ್ಚು ಹಾರಲು ಆಗದಿದ್ದರೂ ಮರದಿಂದ ಮರಕ್ಕೆ ಹಾರಬಲ್ಲದು. ಸಾಕು ಕೋಳಿಗಳಿಗೆ 
ಪೂರ್ವಜ ಎನ್ನಿಸಿಕೊಂಡಿರುವ ಕೆಂಗುಚ್ಚದ ಕೋಳಿ (ರೆಡ್‌ಸ್ಪರ್ಶ್‌ ಫೌಲ್‌, ಗ್ಯಾಲೋಪೆರ್ಡಿಕ್ಸ್‌ ಸ್ಪಾಡಿಸಿಯ) ಮತ್ತು ಕಂದು ಕಾಡುಕೋಳಿ 
(್ರೆ ಜಂಗ್ಲ್‌ ಫೌಲ್‌, ಗ್ಯಾಲಸ್‌ ಸೊನೆರಾಟಿ)ಗಳು ಜಿಲ್ಲೆಯಲ್ಲಿ ಕಾಣಬರುತ್ತವೆ. ಇವುಗಳ ವಾಸ ಸಾಮಾನ್ಯವಾಗಿ ಕಾಡಿನ ಪೊದರು. 
ಸಾಗುವಳಿ ಪ್ರದೇಶಕ್ಕೆ ಲಾವಕ್ಕಿಗಳು ಚಳಿಗಾಲದಲ್ಲಿ ಬೇಟಿ ನೀಡುತ್ತವೆ. ಕಪ್ಪೆದೆಯ ಲಾವಕ್ಕಿಗಳು ಸಾಮಾನ್ಯವಾಗಿ ಹುಲುಸಾದ 
ಹುಲ್ಲುಗಾವಲುಗಳಲ್ಲಿ ಹಾಗೂ ಸಾಗುವಳಿ ಪ್ರದೇಶದ ಸನಿಹದಲ್ಲಿ ಕಂಡುಬರುತ್ತವೆ. ಪರ್ಪಲ್‌ ಮೂರಹೆನ್‌ (ಪಾರ್ಥಿರಿಯಾ 
ಪಾರ್ಫಿರಿಯಾ), ಬಿಳಿ ಎದೆಯ ನೀರಕ್ಕಿ (ವೈಟ್‌ ಚ್ರಿಸ್ಟೆಡ್‌ ವಾಟರ್‌ ಹೆನ್‌, ಆಮೋರಾರ್ನಿಸ್‌ ಮೋನಿಕ್ಕೂರಸ್‌) ಕೆರೆಕಾಲುವೆಗಳ 
ದಂಡೆಗಳಲ್ಲಿ ದಟ್ಟವಾಗಿ ಬೆಳೆವ ಜೊಂಡುಗಳ ನಡುವೆ ವಾಸಿಸುತ್ತವೆ. 


ಪಾರಿವಾಳ ಮತ್ತು ಕಪೋತಗಳು ತೆಳುವಾದ ಹಾಗೂ ಹೆಚ್ಚು ಬಲಯುತವಲ್ಲದ ಕೊಕ್ಕುಗಳನ್ನುಳ್ಳವು. ಕಾಳುಕಡ್ಡಿ ಹಣ್ಣುಗಳೇ 
ಇವುಗಳ ಆಹಾರ. ಇವು ಕೊಲಂಬಿಫಾರ್ಮೀಸ್‌ ಗಣಕ್ಕೆ ಸೇರಿದವು. ಪಾರಿವಾಳ (ರಾಕ್‌ಪಿಜನ್‌, ಕೊಲಂಬಿಯ ಲೀವಿಯ) ಸಾಮಾನ್ಯವಾಗಿ 


20 ಧಾರವಾಡ ಜಿಲ್ಲೆ 


ಮನೆ ಮಠ ಮತ್ತು ಮರಗಳ ಮೇಲೆ ವಾಸಿಸುತ್ತದೆ. ಇದನ್ನು ಕೆಲವರು ಮನೆಗಳಲ್ಲಿ ಸಾಕುವುದೂ ಉಂಟು. ದಪ್ಪ ಕೊಕ್ಕು 
ದೊಡ್ಡದೇಹದ ಹಸಿರು ಪಾರಿವಾಳ (್ರೋಕೋಪಸ್‌_ ಫಿನಿಕಾಪ್ಟರಸ್‌) ಕಾಡುಗಳ ಮರಗಳ ಮೇಲೆಯೇ ವಾಸಿಸುತ್ತದೆ. ಇವುಗಳ 
ಕಾಲುಗಳು ಭೂಮಿಯ ಮೇಲೆ ಓಡಾಡಲು ಪರಿಪೂರ್ಣತೆ ಪಡೆದಿಲ್ಲ, ಬಿಳಿಯ ಚುಕ್ಕೆಗಳಿಂದ ಕೂಡಿದ -ಬೂದು ಬಣ್ಣದ ಕಪೋತಗಳು 
(ಲಿಟ್ಲ್‌ ಬ್ರೌನ್‌ ಡೋವ್‌, ಸ್ಪೆಪ್ಟೊಸೀಲಿಯ ಸೆನೆಗಾಲೆನ್ನಿಸ್‌) ಸಾಮಾನ್ಯವಾಗಿ ಬಯಲು ಪ್ರದೇಶದ ವಾಸಿಗಳು. ಇವು ಸಾಮಾನ್ಯವಾಗಿ 
ಸಾಗುವಳಿ ಪ್ರದೇಶಗಳಲ್ಲಿ ಒಂಟೊಂಟಿಯಾಗಿ ಅಥವಾ ಗುಂಪು ಗುಂಪಾಗಿ ಕಂಡುಬರುವುದೂ ಉಂಟು. ಇದೇ ಗಣದ ಇತರೆ 
ಪಕ್ಷಿಗಳೆಂದರೆ, ರಿಂಗ್‌ ಡೋವ್‌ (,ಪ್ಟೊಪೆಲಿಯಾ ಡಕೊಕ್ಕೊ) ಸ್ಪಾಟೆಡ್‌ ಡೋವ್‌ (ೈಪ್ಟೊಪೆಲಿಯ ಕೈನೆಸಿಸ್‌) ಮತ್ತು ರೆಡ್‌ ಟರ್ಟಲ್‌ 
ಡೋವ್‌ (ಟೈಪ್ಲೊಪೇಲಿಯಾ ಟ್ರೌಂಕೆಬರಿಕ). ಜಿಲ್ಲೆಯಲ್ಲಿ ಊರುಕಾಗೆ (ಹೌಸ್‌ ಕ್ರೋ, ಕಾರ್ವಸ್‌ ಸ್ಟೈೆಂಡೆನ್ಸ್‌) ಮತ್ತು ಕಾಡುಕಾಗೆ 
(ಜಂಗ್ಲ್‌ ಕ್ರೋ, ಕಾರ್ವಸ್‌ ಮ್ಯಾಕ್ರೋರಿಂಕಸ್‌) ಎಂಬ ಎರಡು ಬಗೆಯ ಕಾಗೆಗಳಿವೆ. ಕಾಡು ಕಾಗೆಗಳು ಸಾಮಾನ್ಯವಾಗಿ ಕಾಡುಗಳಲ್ಲಿ 
ಕಂಡು ಬಂದರೂ ಆಗಾಗ್ಗೆ ಕಾಡುಗಳ ಸಮೀಪದಲ್ಲಿರುವ ಹಳ್ಳಿ ಊರುಗಳಲ್ಲಿಯೂ ಕಂಡುಬರುತ್ತವೆ. ಊರು ಕಾಗೆಯ ಕಂಠ ಬೂದು 
ಬಣ್ಣದಾಗಿದ್ದರೆ ಕಾಡುಕಾಗೆಯಲ್ಲಿ ಅದು ಕಪ್ಪಾಗಿರುತ್ತದೆ. ಕವಿಗಳ ಗಮನವನ್ನು ಅನಾದಿಕಾಲದಿಂದಲೂ ಸೆಳೆದಿರುವ ಭಾರತದ 
ಕೋಗಿಲೆಗಳು (ಕೊಯೆಲ್‌, ಯುಡೈೆನಮಿಸ್‌ ಸ್ಕೋಲೋಪೇಸಿಯ) ಕಾಡು, ತೋಟಗಳಲ್ಲಿ ಇವೆ. ಇವು ಸಾಮಾನ್ಯವಾಗಿ ಕಾಗೆಗಳ 
ಗೂಡುಗಳಲ್ಲಿ ಮೊಟ್ಟೆಗಳನ್ನಿಟ್ಟು ಕಾಗೆಗಳ ಸಹಾಯದಿಂದ ತಮ್ಮಮೊಟ್ಟೆಗಳಿಗೆ ಕಾವು ಕೊಡಿಸುತ್ತವೆ. ಸಾಕುತಾಯಿ ಕಾಗೆ ಆ ಮೊಟ್ಟೆಗಳನ್ನು 
ತನ್ನ ಮೊಟ್ಟೆಗಳೇ ಎಂದು ಭ್ರಮಿಸಿ ಕಾವು ಕೊಟ್ಟು ಮರಿಗಳು ಮೊಟ್ಟೆಯಿಂದ ಹೊರಬಂದ ಮೇಲೆ ಗುಟುಕುಕೊಟ್ಟು ಸಾಕುತ್ತದೆ. 
ದೊಡ್ಡದಾಗಿ ಬೆಳೆದ ಮರಿಗಳು ಕೋಗಿಲೆಯ ಮರಿಗಳೆಂದು ತಿಳಿದ ಮೇಲೆ ಅದು ಅವನ್ನು ಓಡಿಸಿಬಿಡುತ್ತದೆ. ಕಾಡು, ತೋಪು, 
ತೋಟಗಳಲ್ಲಿ ಕಂಡು ಬರುವ ಸಿಟ್ಟಾಸಿ ಫಾರ್ಮೀಸ್‌ ಗಣಕ್ಕೆ ಸೇರಿದ ಹಸಿರು ಗಿಳಿ (ಸಿಟ್ಟುಕುಲ ಕ್ರಮೇರಿ) ಎಲ್ಲಾ ಕಡೆ ಕಂಡು 
ಬರುತ್ತದೆ. ಸಿಟ್ಟಾಕುಲ ಸೈನೋಸಿಫಾಲ ಈ ಜಾತಿ ಅಪರೂಪವಾಗಿ ಕಂಡುಬರುತ್ತದೆ. 


ಗೂಬೆಗಳ ನಿಶಾಚರ ಪಕ್ಷಿಗಳು. ಇವು ಸ್ಟಿಂಜಿಫಾರ್ಮಿಸ್‌ ಗಣಕ್ಕೆ ಸೇರಿದವು. ರಾತ್ರಿ ವೇಳೆಯಲ್ಲಿ ಪುಟ್ಟ ಅಳಲು, ಇಲಿ 
ಮುಂತಾದವುಗಳನ್ನು ಹಿಡಿದು ತಿಂದು ಜೀವಿಸುತ್ತವೆ. ಪಾಳುಮನೆ, ಸಮಾಧಿ, ಮಂಟಪಗಳಲ್ಲೇ ಇವುಗಳ ವಾಸ. ಅಥೇನಿ ಬ್ರಾಮ 
(ಚುಕ್ಕೆ ಗೂಬೆ) ಮತ್ತು ಸ್ಟಿಕ್ಸ್‌ ಅಸೆಲೇಟಮ್‌ (ಮರದ ಮಚ್ಚೆ ಗೂಬೆ) ಜಾತಿಗಳನ್ನು ಕಾಣಬಹುದು. ಮಾಂಸ ಭಕ್ಷಿಗಳಾದ ಗರುಡ, 
ಗಿಡುಗ, ಹದ್ದು ರಣಹದ್ದು ಮುಂತಾದವು ಫಾಲ್ಕನಿ ಫಾರ್ಮೀಸ್‌ ಗಣಕ್ಕೆ ಸೇರಿದವು. ಇವುಗಳ ಕೊಕ್ಕು ಚಿಕ್ಕವು ಹರಿತವಾದವು, 
ಬಲಯುತವಾದವು, ಕಾಲುಬೆರಳುಗಳಲ್ಲಿರುವ ನಖಗಳೂ ಬಲವಾದುವುದು. ಇವು ಸಾಮಾನ್ಯವಾಗಿ ಸತ್ತ ಪ್ರಾಣಿಗಳ ಮಾಂಸವನ್ನು 
ಭಕ್ಷಿಸುತ್ತವೆ. ಇವು ದೊಡ್ಡ ದೊಡ್ಡ ಮರಗಳ ಮೇಲೆ ಬೆಟ್ಟಗಳ ಶಿಖರಗಳ ಮೇಲೆ ವಾಸಿಸುವುವು. ಈ ಗಣದ ಪಕ್ಷಿಗಳೆಂದರೆ ಪರಯಾ 
ಕೈಟ್‌ (ಮಿಲ್ವಸ್‌ ಮೈಗೆನ್ಸ್‌) ಬ್ರಾಹ್ಮಿಣಿ ಕೈಟ್‌ (ಹೆಲಿಯಾಸ್ಟರ್‌ ಇಂಡಸ್‌) ಅಥವಾ ಗರುಡಪಕ್ಷಿ, ಬಿಳಿಯ ರಣಹದ್ದು (ಸ್ಕ್ಯಾವೆಂಜರ್‌ 
' ವಲ್ಲರ್‌), ಹದ್ದು ಟಾನಿ ಈಗಲ್‌) ಮತ್ತು ರಣಹದ್ದು (ವಾಯಿಟ್‌ ಬ್ಯಾಕ್ಟ್‌ ವಲ್ಲರ್‌). 


ಆನ್ಲೆರಿಫಾರ್ಮೀಸ್‌ ಗಣಕ್ಕೆ ಸೇರಿದ ಬಾತು ಕೋಳಿಗಳು ನೀರಾವರಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವುಗಳ ಕೊಕ್ಕು 
ಅಗಲವಾಗಿರುವುದರಿಂದ ಇವು ಮೀನುಗಳನ್ನು ಸುಲಭವಾಗಿ ಹಿಡಿಯಬಲ್ಲವು. ಒಂದು ಜಾತಿಯ ಬಾತುಕೋಳಿಯನ್ನು ಹಳ್ಳಿಗಳಲ್ಲಿ 
ಸಾಕುವುದೂ ಉಂಟು. ಕೆಲವು ಬಗೆಯ ಬಾತುಕೋಳಿಗಳು ಈಜುವುದೇ ಅಲ್ಲದೆ ನೀರಿನಲ್ಲಿ ಮುಳುಗಿ ಮೀನುಗಳನ್ನು ಹಿಡಿಯಬಲ್ಲವು 
ಮತ್ತು ಒಂದೆಡೆಯಿಂದ ಮತ್ತೊಂದೆಡೆಗೆ ಹಾರಲೂ ಬಲ್ಲವು. ನಕ್ತ ಅಥವಾ ಹೆಣಿಗೆ ಬಾತು (ಕಕ್ತ ಸಾರ್ಕಿಡಿಯೊರ್ನಿಸ್‌ ಮೆಲನೋಟಸ್‌, 
ಜಲಾಶಯಗಳಲ್ಲಿ ಸಾಮಾನ್ಯವಾಗಿ ಇರುವ ಪಕ್ಷಿ. ಟೇಲ್‌ ಅಥವಾ ಅರಳೆಬಾತು (ನೆಟಾಪಸ್‌ ಕೊರೊಮಂಡೆಲಿಯಾನಸ್‌) ಎಲ್ಲೆಡೆ 
ದೊರೆಯುವ, ಬಾತುಕೋಳಿಯಾಗಿದೆ. ಸಿಕೋನೈಯಿಫಾರ್ಮಿಸ್‌ ಗಣಕ್ಕೆ ಸೇರಿದ ಕಬ್ಬಾರೆ, ಕೊಕ್ಕರೆ ಕ್ರೌಂಚಪಕ್ಷಿ ನಾರಾಯಣಿ ಪಕ್ಷಿ 
ಮೊದಲಾದವು ಜಲಾಶಯದಲ್ಲಿ ಅಥವಾ ಅದರ ಬಳಿ ವಾಸಿಸತಕ್ಕ ಪಕ್ಷಿಗಳು. ಇವುಗಳ ಹಾರುವ ಶಕ್ತಿ ಅಗಾಧ. ಕಾಲುಗಳು, 
ಕಾಲುಬೆರಳುಗಳು ಕೊಕ್ಕು ಮತ್ತು ಕುತ್ತಿಗೆ ಎಲ್ಲವೂ ಉದ್ದ. ಅನೇಕವು ವಲಸೆಗಾರ ಹಕ್ಕಿಗಳು. ಆರ್ಡೇಯ ಸಿನೇರಿಯ (ಗ್ರೇ ಹೆರಾನ್‌) 
ಎಂಬ ಜಾತಿಯ ಕ್ರೌಂಚಪಕ್ಷಿ ಜಿಲ್ಲೆಯ ಎಲ್ಲಾ ಕಡೆ ಇದ್ದು ಅದರ ಮುಖ್ಯ ಆಹಾರ ಮೀನು. ಕಬ್ಬಾರೆ ಹಕ್ಕಿಗಳು ಒಂಟೊಂಟಿಯಾಗಿ 
ಕೊಳ, ನದಿ, ಕೆರೆಗಳ ಬಳಿ ವಾಸಿಸುತ್ತವೆ. ಒಮೊಮ್ಮೆ ಅಲುಗಾಡದೆ ನಿಂತಿರುತ್ತವೆ. ಆರ್ಡೆಯೋಲ ಗ್ರೇಯಿ (ಪಾಂಡ್‌ ಹೆರಾನ್‌) 
ಜಾತಿಯ ಕಬ್ಬಾರೆ ಅಥವಾ ನಾರಾಯಣಿ ಪಕ್ಷಿ ಬತ್ತದ ಗದ್ದೆಯಲ್ಲಿ ಇರುವುವು. ಆನಸ್ಪೋಮಸ್‌ (ಓಪನ್‌ಬಿಲ್ಲ್‌ ಸ್ಟಾರ) ಎಂಬ 
ಕಬ್ಬಾರೆಯನ್ನು ಅಥವಾ ಬಕಪಕ್ಷಿಯನ್ನು ಜೌಗು ಪ್ರದೇಶದಲ್ಲಿ ಅದರ ಅಗಲವಾದ ಕೊಕ್ಕಿನ ಸಹಾಯದಿಂದ ಗುರುತಿಸಬಹುದು. ಈ 


ಪ್ರಾಸ್ತಾವಿಕ 2] 


ಗಣದ ಇತರ ಪ್ರಮುಖ ಪಕ್ಷಿಗಳಲ್ಲಿ ಕ್ಯಾಟಲ್‌ ಎಗ್ರೆಟ್‌ (ಬುಬುಲಸ್‌ ಐಬಿಸ್‌) ಮತ್ತು ಕುತೂಹಲಕಾರಿಯಾದ ಇರುಳ ಕೊಕ್ಕರೆ 
(ನೈಟ್‌ ಹೈರಾನ್‌, ನಿಕ್ಷಿಕೊರಾಕ್ಸ್‌ ನಿಕ್ಷಿಕೊರಾಕ್ಸ್‌) ಕೂಡ ಸೇರಿದೆ. 


ಜಿಲ್ಲೆಯಲ್ಲಿ ಕಾಣಬರುವ ಇತರ ಪಕ್ಷಿಗಳ ಪಟ್ಟ ಹೀಗಿದೆ: 


ಲಿಟಲ್‌ ಗ್ರೀಬ್‌, ಮುಳುಗು ಹಕ್ಕಿ Little Grebe, Podiceps ruficollis, ಕಂದು ಪೆಲಿಕನ್‌, ನೀರುಕೋಳಿ; Grey 
Pelican, Pelecanus philippensis, ಲಿಟಲ್‌ ಕಾರ್ಮೊರಂಟ್‌, ಸಮುದ್ರ ಪಕ್ಷಿ Little Cormorant, 
Phalacrocorax niger; ಡಾರ್ಟರ್‌, ಜಾಲಪಾದ ಪಕ್ಷಿ Darter, Anhinga rufa: ಜೈಂಟ್‌ ಹೆರನ್‌, ನೀರು ಹಕ್ಕಿ 
ಕ್ರೌಂಚಪಕ್ಷಿ, Giant Heron, Ardea goliath; ಪರ್ಪಲ್‌ ಹೆರಾನ್‌, ನೀರುಹಕ್ಕಿ Purple Heron, Ardea purpurea; 
ಲಾರ್ಜ್‌ ಎಗ್ರೆಟ್‌, ಬಿಳಿಯ ಹೆರನ್‌ ಪಕ್ಷಿ, Large Egret - Egretta alba; ಮೀಡಿಯನ್‌ ಎಸ್ಟೆಟ್‌; Median Egret - 
Egretta intermedia; ಲಿಟ್ಸ್‌ ಎಗ್ರೆಟ್‌; Little Egret - Egretta garzetta; ಚೆಸ್ಟ್‌ನಟ್‌ ಬಿಟ್ಟರ್ನ್‌, ಜೌಗುಪ್ರದೇಶದ 
ಪಕ್ಷಿ, Chestnut Bitern - Ixobrychus striatus; ಪೈಂಟೆಡ್‌ ಸ್ಪಾರ್ಕ್‌, ಕೊಕ್ಕರೆ, Painted Stork, Mycteria 
leucocephala, ಬಿಳಿ ಕತ್ತಿನ ಸ್ಪಾರ್ಕ್‌, ಬೆಳ್ಳಕ್ಕಿ white necked stork, Coconia episcopus; ವೈಟ್‌ ಐಬಿಸ್‌, 
ಕೊಕ್ಕರೆಯಂಥ ಪಕ್ಷಿ, White 1015 - Threskiornis aethiopica, ವೈಟ್‌ ಸ್ಟಾಕ್‌ ಬಕಪಕ್ತಿ White stork - Ciconia 
0100710, ಬ್ಲಾಕ್‌ ಐಬಿಸ್‌, Black Ibis - Pseudibis papillosa; ಗ್ಲಾಸಿ ಐಬಿಸ್‌ Glossy Ibis - Plegadis 
0101101105; ಪ್ಲೆಮಿಂಗೋ, Flamingo - Phoenicopterus roseus; ಸೂನ್‌ ಬಿಲ್‌, Spoon bill - Platalea 
1080070610, ಬಾರ್‌ ಹೆಡೆಡ್‌ ಗೂಸ್‌, ಹೆಬ್ಬಾತು, Barcheaded Goose - Anser indicus, ಲೆಸ್ಸರ್‌ ' ಫುಷಲಿಂಗ್‌ 
ಟೀಲ್‌, ಬಾತುಕೋಳಿ, Lesser whistling Teal - Dendrocygna javanica, ಬ್ರಾಹಿನಿ ಡಕ್‌, ಬಾತುಕೋಳಿ, 
Brahminy Duck - 72007710 ferruginea; ನಾರ್ದನ್‌ ಪಿನ್‌ಟೈಲ್‌, ಚೂಪುಬಾಲದ ಬಾತುಕೋಳಿ, Northem 
pintail - Anas acuta ಕಾಮನ್‌ ಟೇಲ್‌, ಸೀನೀರಿನ ಬಾತುಕೋಳಿ; Common Teal - Anas crecca, ಲಿಟ್ಸ್‌ಗ್ರೀನ್‌ 
ಬೆಟ್ಟರ್ನ್‌, Little Bittem - Butorides striatus; ಯೆಲ್ಲೊ ಬಿಟ್ಟರ್ನ್‌, Yellow Bittem - Iobrychus sinensis; 
ಸ್ಪೂನ್‌ಬಿಲ್‌ಡ್‌ ಡಕ್‌, Spoon Billed Duck - Anas poecilorhyncha, ಗಾಡ್‌ವಾಲ್‌, Gadwall - Anas 
strapera, au, Wigeon - Anas penelope; ಗಾರ್ಗನಿ, Garganey - Anas querquedula, ನಾರ್ದನ್‌ 
ಶೊವೆಲ್‌ರ್‌, Northem Shoveler - Anas clypeata ಡೆಮೊಯಿಸಿಲ್‌ ಕೊಕ್ಕರೆ, Demoiselle Crane - Grus 
virgo, ಕೂಟ್‌, Coot - Fulica atra; ಗ್ರೇಟ್‌ ಇಂಡಿಯನ್‌ ಬಸ್ಟರ್ಡ್‌, Great Indian Bustard - Choriotis 
nigriceps Rare, ಫೆಸೆಂಟ್‌. ಟೈಲ್‌ಡ್‌ ಜಕಾನ, Pheasant Tailed Jacana - Hydrophasiaiiiis chirugus: 
ಬ್ರಾಂಜ್‌ ವಿಂಗ್‌ಡ್‌ ಜಕಾನ, Bronze Winged Jacana - Metopidius indicus; ರೆಡ್‌ ವಾಟಲೆಡ್‌ ಲ್ಯಾಪ್‌ವಿಂಗ್‌, 
Red Wattled Lapwing - Venellus indicus, ಯಲ್ಲೊ ವಾಟಲೆಡ್‌ ಲ್ಯಾಪವಿಂಗ್‌, Yellow wattled Lapwing 
- Venellus malabaricus, ಲಿಟ್ಲ ರಿಂಗಡ್‌ ಪ್ಲೋವರ್‌, Little nnged plover - Pluvialis fulva, ಕಾಮನ್‌ 
ಸ್ಯಾಂಡ್‌ಫೈಪರ್‌, Common Sandpiper - 711180 hypoleucos; ಲಿಟ್ಸ್‌ ಸ್ಟಿಂಟ್‌, ಸಣ್ಣ `ಜಾತಿಯ ಸ್ಯಾಂಡ್‌ ಪೈಪರ್‌ 
ಹಕ್ಕಿ Little Stint - Calidris minutus, ವುಡ್‌ ' ಸ್ಕಾಂಡ್‌ ಪೈಪರ್‌, Wood Sandpiper - 7111180 glareola; 
ಬಾರ್‌ ಟೈಲ್‌ಡ್‌ ಗಾಡ್‌ಎಟ್‌, Bar tailed Godwit - Limosa 1070071100; ಬ್ಲಾಕ್‌ ಟೈಲ್‌ಡ್‌ ಗಾಡ್‌ಎಟ್‌ Black 
tailed Godwit - Limosa 1111080; ರೆಡ್‌ ಶಾಂಕ್‌, Red shank - 7111180 10107145: ಗ್ರೀನ್‌ ಶಾಂಕ್‌, Green 
shank - 717180 10/10110 ಯುರೇಷಿಯನ್‌ ಕರಲ್ಯೂ, Eurasian curlew - Numenius arquata; ; 
ಸ್ಕೈಪ್‌; ಉಲ್ಲಂಗಿ ಹಕ್ಕಿ Painted Snipe- Rostratula benghalensis ಬ್ಲಾಕ್‌ ವಿಂಗಡ್‌ ಸ್ಟಿಲ್ಸ್‌, Black winged 
Stilt- Himantopus himantopus ಕಾಮನ್‌ ಸ್ಮೈಪ್‌ Common Snipe - Gallinago gallinago; ಸ್ಟೋನ್‌ 


22 ಧಾರವಾಡ ಜಿಲ್ಲೆ 


sc, Stone Curlew-Burhinus oedicnemus, ಇಂಡಿಯನ್‌ ಕುರ್‌ಸರ್‌, Indian Courser - Carsorius 
coromandelicus, ಲಿಟ್ಸ್‌ ಪ್ರಾಟಿನ್‌ಕೋಲ್‌, Little Pratincole - Glareola lactea; ಸ್ಕಾಂಡ್‌ ಗ್ರೌಸ್‌ Sand 
Grouse - Pterocles exustus, ರಿವರ್‌ ಟರ್ನ್‌, River Tem - Sterna aurantia; ಗ್ರೇ ಪ್ಯಾಟ್ರಿಡ್ವ್‌ Grey 
Patridge - Francolinus pondicerianus, ರೈನ್‌ ಕ್ವೈಲ್‌, ಲಾವಕ್ಕಿ Rain Quail- Coturnix coromandelica, 
ಗ್ರೇ ಕೈಲ್‌ Grey Quail - Coturmix coturnix; ಕೂಕಲ್‌, Coucal - Centropus sinensis, ಬ್ರೈನ್‌ ಫಿವರ್‌ 
ಬರ್ಡ್‌, Brainfever Bird - Cuculus varius, ಬ್ಲಾಸಂ ಹೆಡೆಡ್‌ ಪ್ಯಾರಾಕೀಟ್‌ ಗಿಳಿ, Blossom headed parakeet 
- Psittacula cyanocephala, ಬ್ಲಾಕ್‌ ಹೆಡೆಡ್‌ ಕೂಕೂ ಶೈಕ್‌, Black headed Cuckoo Shrike - Coracina 
melanoptera; ಸಾಲ್‌ ಗ್ರೀನ್‌ ಬಿಲ್‌ಡ್‌ Malkoha (Small Green billed) - Rhopodytes viridirostris, 
ರೂಪಸ್‌ ಬ್ಯಾಕ್‌ಡ್‌ ಶೈಕ್‌, Rufous backed Shnke - Lanius schach, ಬೇ ಬ್ಯಾಕ್‌ಡ್‌ ಶೈಕ, Bay backed 
Shrike - Lanius exubitor; ಬ್ಲಾಕ್‌ ಡ್ರೊಂಗೋ, Black Drongo, Dicrurus adsimilis, ವೈಟ್‌ ಬೆಲ್ಲೀಡ್‌ 
ಡ್ರೊಂಗೋ, White bellied Drongo - Dicrurus caerulescens, ಸಾಲ್‌ ಬ್ಲ್ಯೂ ಕಿಂಗ್‌ಫಿಷರ್‌, Small blue 
Kingfisher - Alcedo atthis; ವೈಟ್‌ ಬ್ರೆಸ್ಟೆಡ್‌ ಕಿಂಗ್‌ ಫಿಷರ್‌, White breasted Kingfisher - Hylcyon 
smyrnensis, ಪೈಡ್‌ ಕಿಂಗ್‌ಪಿಷರ್‌, Pied Kingfisher - Ceryle rudis, ಸ್ಟಾರ್ಕ್‌ ಬಿಲ್‌ಡ್‌ ಕಿಂಗ್‌ಪಿಸರ್‌, Stork 
billed Kingfisher - Pelargopsis capensis; ಸಾಲ್‌ ಮಿನಿವೆಟ್‌, Small Minivet - Pericrocotus 
cinnnamomeus, ಸ್ಕಾರ್ಲ್‌ ಮಿನಿವೆಟ್‌, Scarl Minivet - Pericrocotus flammeus, ಗ್ರೀನ್‌ ಬೀ ಈಟರ್‌, 
Green Bee eater-Merops orientalis, ಇಂಡಿಯನ್‌ ರೋಲರ್‌ Indian Roller - Coracias benghalensis 
ಹೂಪೆ, 1100000 - Upupa epops, ಗ್ರೇ ಹಾರ್ನ್‌ಬಿಲ್‌, Grey Hombill - Tokus birostris, ಕಾಪರ್‌ಸಿತ್‌, 
Coppersmith - Megalaima haemacephala, ಗ್ರೀನ್‌ ಬ್ಯಾಕ್‌ಡ್‌ ವುಡ್‌ಪೆಕ್ಕರ್‌, Green backed wood 
pecker - Dinopium benghalensis, ಮರಾಠಾ ವುಡ್‌ ಪೆಕ್ಕರ್‌, Mahratta Wood pecker - Picoides 
maharattensis, ಪಿಗ್ಮಿ ವುಡ್‌ ಪೆಕ್ಕರ್‌, Pigmy woodpecker - Picoides nanus, ಕ್ರೆಸ್ಟೆಡ್‌ ಲಾಕ, Crested 
Lark - Galerida cristata. ಸ್ಮೈಲಾರ್ಕ್‌, Skylark - Alauda gulgula; ಇಂಡಿಯನ್‌ ಪಿಪಿಟ್‌, Indian pipit - 
Anthus novaeseelandiae; ಟಿಕ್ಕೆಲ್ಸ್‌ ಪೈಕ್ಯಾಚರ್‌, Tickells Flycatcher - Cyornis tickelliae; ಮ್ಯಾಗ್‌ಪಿ 
ರಾಬಿನ್‌, Magpie Robin - Copsychus saularis, ಸ್ಟೋನ್‌ ಚಾಟ್‌, Stone Chat - Saxicola torquata; 
ಪೈಡ್‌ ಬುಷ್‌ಚಾಟ್‌, Pied Bushchat-Saxicola caprata, ಇಂಡಿಯನ್‌ ರಾಬಿನ್‌; Indian Robin- Saxicoloides 
Julicata, ಬ್ಲಾಕ್‌ ರೆಡ್‌ಸ್ಟಾರ್ಟ, Black Redstart - Phoenicurus ochruros, ಬ್ರೌನ್‌ ರಾಕ್‌ಚಾಟ್‌, Brown 
Rockchat - Cercomela fusca; ಗ್ರೇ ಟಿಟ್‌, Grey Tit - Parus major, ತಿಕ್‌ಬಿಲ್‌ಡ್‌ ಪ್ಲವರ್‌ಪೆಕ್ಕರ್‌, 
. Thickbilled Flowerpecker - Dicaum agile; ವೈಟ್‌ ಐ, White eye - Zosterops palpebrosa; ಪರ್ಪಲ್‌ 
ಸನ್‌ಬರ್ಡ್‌ Purple Sunbird - Nectariniaasiatica, ಪರ್ಪಲ್‌ ರಂಪೆಡ್‌ ಸನ್‌ಬರ್ಡ್‌; Purple rumped Sunbird 
- Nectarinnia zeylonica, ಹೌಸ್‌ ಸ್ಪ್ಯಾರೊ, House Sparrow - Passer domesticus, ಬಯ ವೀವರ್‌, Baya 
Weaver - Ploceus Phillippinus, ಬ್ಲ್ಯಾಕ್‌ ಥ್ರೋಟೆಡ್‌ ವೀವರ್‌, Black Throated Weaver - Ploceus 
benghalensis, ವೈಟ್‌ ಥ್ರೋಟೆಡ್‌ ವೀವರ್‌, White throated Munia - Lonchura malabarica; ಸ್ಪಾಚೆಡ್‌ 
ಮ್ಯುನಿಯ, Spotted Munia - Lonchura punctulata, ವೈಟ್‌ ವ್ಯಾಗ್‌ಟೈಲ್‌, White Wagtail - Motacilla 
alba, ಯೆಲ್ಲೊ ವ್ಯಾಗಟೈಲ್‌, Yellow Wagtail - Motacilla flava, ಲಾರ್ಜ್‌ ಪೈಡ್‌ ವ್ಯಾಗ್‌ಟೈಲ್‌, Large pied 
wagtail - Motacilla moderaspatensis; ಕೆಸ್ಟೆಲ್‌, ಗಿಡುಗ, Kestrel - Falco 1111711/1101115; ಲಾಗ್ಗರ್‌ ಫಾಲ್ಕನ್‌, 
ದೊಡ್ಡ ಗಿಡುಗ, Laggar Falcon - Falco jugger, ಬ್ಲಾಕ್‌ ವಿಂಗಡ್‌ ಕೈಟ್‌, Black Winged Kite - Elanus 


ಪ್ರಾಸ್ತಾವಿಕ 23 


caeruleus, ಲೀಪ್‌ ಬರ್ಡ್‌, 1086005 leaf bird - Chloropsis cochichinensis, ಗ್ರೇಟ್‌ ಪೈಡ್‌ ಹಾರ್ನಬಿಲ್‌, 
Great Pied Hombill - Buceros bicornis, ಇಂಡಿಯನ್‌ ನೈಟ್‌ಜಾರ್‌, Indian Nightjar - Caprimulgus 
0510110135, ಮಾರ್ಷ್‌ ಹ್ಯಾರಿಯರ್‌, Marsh Harrier - Circus aeruginosus, ಕಿಂಗ್‌ ವಲ್ಕರ್‌, ರಣಹದ್ದು King 
vulture - Sarcogyps calvus, ಫಿಂಚ್‌ ಲಾರ್ಕ್‌, Black Bellied Finch Lark - Eremopterix guisea: 
ಫಿಂಚ್‌ಲಾಕ್‌, Rufoustailed Finch Lark - Ammomanes phoenicorus; ಟೋಡ್‌ ಲಾಕ್‌, Short Tocd Lark 
- Caledrella cinerea; ಮಾರ್ಟಿನ್‌, Dusky Crag Martin - Hirundo concolor: ಸ್ವಾಲೋ, Wiretailed 
Swallow - Hirundo smithi, ಸ್ವಾಲೋ, Redrumped Swallow - Hirundo daurica; ಹೌಸ್‌ಸ್ವಿಪ್ಟ್‌, House 
Swift - Apus affinis; ಪಾಮ್‌ ಸ್ಥಿಪ್ಟ್‌, Palm Swift - Cypsiurus parvus, ಗೋಲ್ಡ್‌ನ್‌ ಒರಿಯೋಲ್‌, Golden 
Onole - Oriolus oriolus, ರೋಸಿ ಪ್ಯಾಸ್ಟರ್‌, Rosy Pastor - Sturnus roseus, wp ಮೈನಾ, Brahminy 
Myna - Sturnus 70800071077, ಕಾಮನ್‌ ಮೈನಾ, Common Myna - Acridotheres tristis, ಜಂಗಲ್‌ ಮೈನಾ, 
Jungle Myna - Acridotheres fuscus, ಬ್ಯಾಂಕ್‌ ಮೈನಾ, Bank Myna - Acridotheres gingianus, ಜಂಗಲ್‌ 
ಮೈನಾ, Southem Jungle Myna - Acridotheres fuscus, ಬುಲ್‌ಬುಲ್‌, Red Vented Bulbul - 
Pycnonnotus cafer, ವಿಷರ್‌ಡ್‌ ಬುಲ್‌ಬುಲ್‌, Red Whiskered Bulbul - Pycnonnatus jacosus, ವೈಟ್‌ 
ಬ್ರೋವ್ಡ್‌ ಬುಲ್‌ಬುಲ್‌, White browed Bulbul - Pycnonotus luteolus, ಬ್ಯಾಬ್ಬರ್‌, Jungle Babbler - 
Turdoides striatus, ಕಾಮನ್‌ ಬಾಬ್ಬರ್‌ Common Babbler - Turdoides caudatus, ಗ್ರೇ ಬ್ಯಾಬ್ಬರ್‌, Large 
Grey Babbler - Turdoides 7101001111, eಷಿರೆನ್‌ ವಾರ್ಬರ್‌, Ashy Wren Warber - Prinia 50010115, 
ಟೇಲರ್‌ ಬರ್ಡ್‌, Tailor Bird - Orthotomus sutorius, ರೆಡ್‌ಚ್ರಿಸ್ಟೆಡ್‌ ಪೈಕ್ಯಾಚರ್‌, Red Breasted Fly Catcher 
- Muscicapa parva, ಪ್ಯಾರಡೈಸ್‌ ಪೈಕ್ಕಾಚರ್‌ Paradise Flycatcher - 72175101016 paradisi, ಬ್ಲಾಕ್‌ನೇಪಡ್‌ 
ಬ್ಲೂ ಫ್ಲೈಕ್ಯಾಚರ್‌, Blacknaped Blue Flycatcher - Monarcha azurea, ಸ್ಟೀಕ್‌ಡ್‌ ಫ್ಯಾನ್‌ ಟೈಲ್‌ಡ್‌ ವಾರ್ಬರ್‌, 
Streaked Fantailed Warber - Cisticola juncidis, ಬ್ರೌನ್‌ ಚಿಫ್‌ಚಾಫ್‌, Brown Chiff chaff - 
Phylloscopus collybita, ವೈಟ್‌ಸ್ಪಾಟಿಡ್‌ ಫ್ಯಾನ್‌ಟೈಲ್‌ ಪ್ಲೈಕ್ಕಾಚರ್‌, White spotted Flycatcher - Rhipidura 
albicollis; ಮತ್ತು ಫ್ಲೈಕ್ಕಾಚರ್‌, Greyheaded Flycatcher - Culicicapa ceylonensis. 


ಪಕ್ಷಿಗಳ ವಲಸೆ : ಧಾರವಾಡ ಜಿಲ್ಲೆಯಲ್ಲಿ ನೀರಾವರಿ ಕೆರೆಗಳಲ್ಲಿ ಸ್ಥಳೀಯ ಹಾಗೂ ವಲಸೆ ಬರುವ ಪಕ್ಷಿಗಳು ನೆಲೆಸಲು 
ಪ್ರಶಸ್ತ ಪರಿಸ್ಥಿತಿ ಇದೆಯೇ ಎಂಬುದನ್ನು ತಿಳಿಯಲು ಬ್ರಿಟನ್ನಿನ ಒರಿಯಂಟಲ್‌ ಬರ್ಡ್‌ ಕ್ಷಬ್‌ ಸಮೀಕ್ಷೆಯನ್ನು ಡಾ. ಜೆ.ಸಿ. ಉತ್ತಂಗಿ 
ಅವರ ಮೂಲಕ ನಡೆಸಿತು. ಜಲಪಕ್ಷಿಗಳ ಜೀವನ ವಿಧಾನ ಅಧ್ಯಯನ ಮತ್ತು ಅವುಗಳ ಸಂತತಿ ವೃದ್ಧಿಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು 
ಸಲಹೆ ಮಾಡಲು ಇಂತಹ ಸಮೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು. ಈ ಸಮೀಕ್ಷೆಯ ವರದಿಯ ಪ್ರಕಾರ ಜಿಲ್ಲೆಯ ಎವಿಧ ಕೆರೆಗಳಲ್ಲಿ 
ಸುಮಾರು ಹತ್ತು ಜಾತಿಯ ಜಲಪಕ್ಷಿಗಳು ಆಶ್ರಯ ಪಡೆದಿದ್ದವು. ಸಾವಿರ ಸಂಖ್ಯೆಯಲ್ಲಿ ಕೊಕ್ಕರೆ ಜಾತಿಯ ಡೆಮೊಸೈಲ್‌ಗಳು, ನೀರು 
ಹಕ್ಕಿಗಳು, ಹೆಬ್ಬಾತುಗಳು, ಚೂಪುಬಾಲದ ಬಾತುಕೋಳಿಗಳು, ಗಾರ್ಗೆನಿ ಜಾತಿಯ ಕೊಕ್ಕರೆಗಳು ವಲಸೆ ಬರುತ್ತವೆ ಎಂದು ಗೊತ್ತಾಗಿದೆ. 
ಮಳೆಗಾಲದಲಿ ಕೆರೆಕುಂಟೆಗಳು ತಿಳಿಯಾಗಿ ಜಲಚರಗಳ ಬೆಳವಣಿಗೆ ಸುಸೂತ್ರವಾಗಿ ಆಗುವ ಹೊತ್ತಿನಲ್ಲಿ ದೂರದೂರದ ಪ್ರಾಂತ್ಯಗಳಿಂದ 
ಗುಂಪುಗುಂಪಾಗಿ ನಾನಾ ಜಾತಿಯ ನೀರು ಹಕ್ಕಿಗಳು ವಲಸೆ ಬರುತ್ತವೆ. ಕೆರೆಗಳ ದಂಡೆಗಳಲ್ಲಿ ಎತ್ತರದ ಮರಗಳ ಆಶ್ರಯ, ಕೆಳಗಡೆ 
ಹುಲುಸಾಗಿ ಹುಲ್ಲುಜೊಂಡು ಬೆಳೆದರೆ ನೀರು ಹಕ್ಕಿಗಳಿಗೆ ಗೂಡುಕಟ್ಟಿ ಮರಿ ಮಾಡಲು ಅವಕಾಶ ಸಿಗುತ್ತದೆ. ಸ್ಥಳೀಯ ನೀರು 
ಹಕ್ಕಿಗಳೂ ಗೂಡು ಕಟ್ಟಿ ಮರಿ ಮಾಡುತ್ತವೆ. ಆದರೆ ದೂರದ ಪ್ರಾಂತ್ಯದಿಂದ ವಲಸೆ ಬರುವ ಜಲಪಕ್ಷಿಗಳು ಮರಿ ಮಾಡುವುದಕ್ಕಿಂತ 
ಸುಪುಷ್ಟವಾಗಿ ಬೆಳೆದು ತಮ್ಮ ಮೂಲ ನೆಲೆಗೆ ವಾಪಸಾಗುತ್ತವೆ. ವಲಸೆ ಬರುವ ಜಲ ಪಕ್ಷಿಗಳಲ್ಲಿ ಉದ್ದಕಾಲು, ನೀಳ ಕತ್ತು ಮತ್ತು 
ಬಲವಾದ ಕೊಕ್ಕಿನ ಬಾತುಗಳು, ಕ್ರೌಂಚ ಪಕ್ಷಿಗಳು, ಕಡಲ ಕಾಗೆಗಳು, ಯೂರೋಪಿನಲ್ಲಿ ಕಾಣಬರುವ ಬೆಳ್ಳಕ್ಕಿಗಳು, ಪ್ಲೊವರ್‌ 
ಜಾತಿಯ ನೀರು ಕೋಳಿಗಳು ಸೇರಿವೆ. ಬಿಳಿ ಮತ್ತು ಕಂದು ಬಣ್ಣದ ಮುಳುಗು ಹಕ್ಕಿಗಳು ಸಿಹಿನೀರಿನ ಕೊಳಕಟ್ಟೆಗಳಲ್ಲಿ ಕೆಲಕಾಲ 


24 ಧಾರವಾಡ ಜಿಲ್ಲೆ 


ನಿಲ್ಲುತ್ತವೆ ಎಂಬುದು ಗೊತ್ತಾಗಿದೆ. ಜಿಲ್ಲೆಯ 54 ಕೆರೆಗಳನ್ನು ಅಧ್ಯಯನ ಮಾಡಿರುವ ಡಾ. ಉತ್ತಂಗಿ ಅವರು ಅವುಗಳಲ್ಲಿ 23 ರಲ್ಲಿ 
ಜಲಪಕ್ಷಿಗಳ ವಾಸಕ್ಕೆ ಅನುಕೂಲ ಕಲ್ಪಿಸುವ ಸಲಹೆ ನೀಡಿದ್ದಾರೆ. 


ಜಿಲ್ಲೆಯ ಮಲೆನಾಡಿನ ಪ್ರದೇಶವಾದ ಹಾನಗಲ್‌, ಹಿರೇಕೆರೂರು, ಹಾವೇರಿಯ ಕೆಲವು ಭಾಗ, ಧಾರವಾಡ ಮತ್ತು ಶಿಗ್ಗಾಂವಿ 
ತಾಲೂಕುಗಳಲ್ಲಿನ ಕೆರೆಗಳು ಹೆಚ್ಚಿನ ಜಲಪಕ್ಷಿಗಳನ್ನು ಆಕರ್ಷಿಸುವುದನ್ನು ಗಮನಿಸಲಾಗಿದೆ. ಶಿರಹಟ್ಟಿಯ ಮಾಗಡಿ ಕೆರೆ ಉದ್ದ ಕ್ಲೊಕ್ತಿನ 
ಹೆಬ್ಬಾತುಗಳಿಗೆ ಅನುಕೂಲ ಪ್ರದೇಶವಾಗಿರುವುದನ್ನು ಈ ಸಮೀಕ್ಷೆ ಗುರುತಿಸಿದೆ. ವಲಸೆ ಬರುವ ಜಲಪಕ್ಷಿಗಳಿಗೆ ಹಿರೇಕೆರೂರು 
ತಾಲೂಕಿನ ಮದಗಮಾಸೂರು ಕೆರೆ ಒಂದು ತೀರ ಒಳ್ಳೆಯ ನೆಲೆ. ಹಾನಗಲ್‌ ತಾಲೂಕಿನ ನೀರಲಗಿಕೆರೆ ಮತ್ತು ನರೇಗಾಲ್‌ ಕೆರೆಗಳು 
ಬೆಳ್ಳಕ್ಕಿಗಳಿಗೆ ಆಶ್ರಯದಾಣಗಳಾಗಿವೆ. ಹಾವೇರಿ. ತಾಲೂಕಿನ ಹೆಗ್ಗೆರೆ, ಹಾನಗಲ್ಲಿನ ಅಕ್ಕಿಆಲೂರು, ಬೆಳವತ್ತಿ ಹಾವಣಗಿ, ಮಕರವಳ್ಳಿ, 
ಹಿರೇಕೆರೂರು ಕೆರೆಗಳೂ, ಶಿರಹಟ್ಟಿ ತಾಲೂಕಿನ ಮಾಗಡಿ, ಬೆಳ್ಳತ್ತಿ ಮಣಚೆ, ಧಾರವಾಡದ ನೀರಸಾಗರ, ಕೆರೆಗೇರಿ, ನರೇಂದ್ರ ಕೆರೆಗಳು, 
ಕಲಘಟಗಿಯ ಹೊನ್ನಾಪುರಕೆರೆ, ತಬಕದ ಹೊನ್ನಹಳ್ಳಿ, ದೇವಿಕೊಪ್ಪ ಮತ್ತು ಹಿರೇಹೊನ್ನಳ್ಳಿ ಗದುಗಿನ ಚಿಕ್ಕಹಂದಿಗೋಳ, ಮುಂಡರಗಿಯ 
ಡಂಬಳ, ಬ್ಯಾಡಗಿ ತಾಲೂಕಿನ ಕಾಗಿನೆಲ್ಲಿ ಚಿಕ್ಕಬಾಸೂರು, ರಾಣೆಬೆನ್ನೂರಿನ ಅಸುಂಡಿ ಮತ್ತು ಗುಡಗೂರು, ಮೈದೂರು ಕೆರೆಗಳಲ್ಲಿ 
ವಲಸೆ ಮತ್ತು ಸ್ಥಳೀಯ ಜಲಪಕ್ಷಿಗಳು ಆಶ್ರಯ ಪಡೆದಿವೆ. ಜಲಪಕ್ಷಿಗಳು ಕೆರೆಯ ನೀರು ಬತ್ತಿದ ನಂತರ ಬೇರೆ ನೀರಿನ ಆಶ್ರಯ 
ಹುಡುಕಿ ಹೋಗುತ್ತವೆ. ಕೆರೆಗಳು ಬತ್ತಿದಾಗ ಕೆರೆಯ ಗೋಡು ಮಣ್ಣನ್ನು ರೈತರು ಹೊತ್ತೊಯ್ಯುತ್ತಾರೆ. ರಸ್ತೆ ಬದಿ ಇದ್ದ ಕೆರೆಗಳಲ್ಲಿ 
ಆಶ್ರಯ ಪಡೆಯುವ ಜಲಪಕ್ಷಿಗಳಿಗೆ ವಾಹನದ ಸಂಚಾರದಿಂದ ಆತಂಕದ ಸ್ಥಿತಿ ಉಂಟಾಗುತ್ತದೆ. ಕೆರೆ ದಂಡೆಯ ಹುಲ್ಲು ಜೊಂಡುಗಳನ್ನು 
ತೆಗೆದರೆ ಜಲಪಕ್ಷಿಗಳ ಗೂಡು, ನೆಲೆಗಳಿಗೆ ಕುತ್ತು ಬರುತ್ತದೆ. ಆದುದರಿಂದ ನೀರಾವರಿ ' ಕೆರೆಗಳನ್ನು ಜಲಪಕ್ಷಿಗಳ ತಾಣಗಳೆಂದು 
ರಕ್ಷಿಸಬೇಕೆಂದು ಈ ಸಮೀಕ್ಷೆಯ ವರದಿ ತಿಳಿಸುತ್ತದೆ. ಪಕ್ಷಿಗಳ ವಲಸೆಗೆ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಈಗ ತಿಳಿದಿರುವ ಮಾಹಿತಿಯ 
ಪ್ರಕಾರ ಹವಾಮಾನ ಹಾಗೂ ಹಗಲಿನ ದೀರ್ಫತೆಗಳೇ ಮುಖ್ಯ ಕಾರಣಗಳಾಗಿ ತೋರುತ್ತವೆ. ಆಹಾರದ ಕೊರತೆಯೂ ಮತ್ತೊಂದು 
ಕಾರಣವಿರಬಹುದು. 


ಸಸ್ಕ ಸಂಪತ್ತು 


ಧಾರವಾಡ ಜಿಲ್ಲೆಯಲ್ಲಿ ತೇವಾಂಶಭರಿತ ಉದುರೆಲೆ ಕಾಡು, ಮುಳ್ಳುಕಾಡು ಮತ್ತು ಕುರುಚಲು ಕಾಡುಗಳು ಮುಖವಾಗಿವೆ. 
ತೇವತುಂಬಿದ ಉದುರೆಲೆ ಕಾಡುಗಳು ಮಲೆನಾಡಿಗೆ ಸೀಮಿತ. ಈ ಕಾಡುಗಳಲ್ಲಿಯ ಮುಖ್ಯವಾದ ಮರ ತೇಗ. ಇಲ್ಲಿ ಮರಗಳು 
ಸಾಮಾನ್ಯವಾಗಿ 9 ರಿಂದ 12 ಮೀ. ಎತ್ತರವಾಗಿ ಬೆಳೆಯುತ್ತವೆ. ಕಾಡುಗಳ ವಿತರಣೆಯಲ್ಲಿ ಪ್ರಾದೇಶಿಕ ವೃತ್ಕಾಸ ಕಂಡುಬರುತ್ತದೆ. 
ಕಲಘಟಗಿ, ತಡಸ, ಶಿಗ್ಗಾಂವಿ ಇವುಗಳ ಸುತ್ತಲೂ ಮರಗಳು ಸಾಂದ್ರವಾಗಿವೆ. ಆದರೆ ಪೂರ್ವಕ್ಕೆ ಹೋದಂತೆ ಅವು ಕಡಿಮೆ 
ಎತ್ತರದವುಗಳಾಗಿ ಹೆಚ್ಚು ಹೆಚ್ಚು ವಿರಳವಾಗುತ್ತವೆ. ನದಿಗಳ ದಂಡೆಗಳ ಉದ್ದಕ್ಕೂ ಬಿದಿರು ಮೆಳೆಗಳು ಕಂಡುಬರುತ್ತವೆ. ತೇವಾಂಶಭರಿತ 
ಉದುರೆಲೆ ಕಾಡುಗಳಲ್ಲಿ ಹುಲ್ಲು ಹೆಚ್ಚಾಗಿ ಬೆಳೆಯುವುದರಿಂದ ದನಕರುಗಳನ್ನು ವಿಶೇಷವಾಗಿ ಸಾಕುವರು. ಗಡಿನಾಡಿನಲ್ಲಿ ಮಾವು, 
ಹಲಸು, ಹುಣಿಸೆ, ಅರಳಿ, ಆಲ ಮತ್ತು ಸಿರಸರ ಮರ ಹೆಚ್ಚಾಗಿ ಬೆಳೆಯುತ್ತವೆ. ಬೆಳವಲನಾಡಿನಲ್ಲಿ ಅಲ್ಲಲ್ಲಿ ಮುಳ್ಳುಗಾಡುಗಳು ಮತ್ತು 
ಕುರುಚಲು ಕಾಡುಗಳು ಇವೆ. ಮುಳ್ಳುಗಾಡುಗಳಲ್ಲಿ ಜಾಲಿ ಮರ ಮುಖ್ಯವಾದದ್ದು ಕಪ್ಪತಗುಡ್ವ ಗಜೇಂದ್ರಗಡ ಗುಡ್ಡ 
ಮೊದಲಾದವುಗಳಲ್ಲಿ ಕುರುಚಲು ಕಾಡುಗಳುಂಟು. ಈ ಪ್ರದೇಶಗಳ ಶುಷ್ಕ ವಾಯುಗುಣ ಮತ್ತು ಕೆಳದರ್ಜೆಯ ಮಣ್ಣುಗಳಿಂದಾಗಿ 
ಮರಗಿಡಗಳು ಎರಳವಾಗಿ ಬೆಳೆಯುತ್ತವೆ. ರಸ್ತೆಗಳಗುಂಟ ಸಾಮಾನ್ಯವಾಗಿ ಬೇವಿನ ಮರಗಳುಂಟು. ಜವಳು ಭೂಮಿಯಲ್ಲಿ ಈಚಲ 
ಮರಗಳು ಮತ್ತು ತೋಟಗಳಲ್ಲಿ ಬಾಳೆ, ಪೇರಲ, ಚಿಕ್ಕು (ಪೋಟ), ಮಾವು, ಹಲಸು, ಸೀತಾಫಲ, ನಿಂಬೆ, ತೆಂಗು, ಅಡಿಕೆ 
ಮರಗಳು ಬೆಳೆಯುತ್ತವೆ. ಜಿಲ್ಲೆಯಲ್ಲಿರುವ ಪ್ರಮುಖ ಸಸ್ಯ ಪ್ರಬೇಧಗಳು ಹೀಗಿವೆ. 


Ranunculaceae: ನರವೆಲಿಯ ಜೈಲಾನಿಕ, Naravelia zeylanica, ಚರಚರಿ ಬಳ್ಳಿ. 
Brassicaceae: ರೊರಿಪ್ಪ ಇಂಡಿಕ, 1011770 1110100, ಕಾಡುಸಾಸಿವೆ. 


Cleomaceae: ಕ್ಲಿಯೋಂ ಅಸ್ಪೆರಾ, Cleome aspera, ಕ್ಷಿಯೋಂ ಫೆಲಿನ, Cleome felina. 


ಪ್ರಾಸ್ತಾವಿಕ 25 


Capparaceae: ಕಡಬ ಪ್ರೂಟಿಕೋಸ, Cadaba 1141100850; ಕೆಗೆ, ಮರಗಚ; ಕಪ್ಪಾರಿಸ್‌ ಕ್ಲೆಗ್‌ಹಾರ್ನಿ, Capparils 
cleghornii, ಕಪ್ಪಾರಿಸ್‌ ಡೈವೆರಿಕಿಟ, pps 0170110010, ತೊಟ್ಟಮುಳ್ಳು; ಕಪ್ಪಾರಿಸ್‌ ಸೆಪಿಯೇರಿಯ, Capparis 
50710110, ಕಾಡುಕತ್ತರಿ; ಕಪ್ಪಾರಿಸ್‌ ಜೈಲಾನಿಕ, (0770115 ೭0)101100, ಕಪ್ಪಾದಿಸ್‌ ಗ್ರಾಂಡಿಸ್‌ Capparis grandis 
ಅತುಂಡಿಕಾಯಿ; ಮತ್ತು ಮೆರುವ ಒಬ್ಬಾಂಗಿಪೋಲಿಯ, Maerua 00101181/0110, ನೆಲಸಕ್ಕರೆ ಗೆಡ್ಡೆ. 

Pittosporaceae: ಪಿಟ್ಟೊಸ್ಪೋರಂ ಡಾಸಿಕಾಲನ್‌, Pittosporum dasycaulon, ಬಿ. 


Polygalaceae: ಪಾಲಿಗಾಲ ಅರ್ವೆನ್ಸಿಸ್‌, 70/8010 arvensis, ಪಾಲಿಗಾಲ ಎರಿಯೊಪ್ಪೆರಾ, Polygala erioptera. 


Caryophyllaceae: ಅರೆನೇರಿಯ ನೀಲಗಿರೆನ್ಸಿಸ್‌, Arenaria neelgherrensis, ಮತ್ತು ಪಾಲಿಕಾರ್ಪಿಯ ಕೊರಿಂಬೊಸ, 
Polycarpaea corymbosa, ಮುಳ್ಳಿನ ಗಿಡ. 


Portulacaceae: ಪೋರ್ಟುಲಾಕ ಒಲೆರೇಶಿಯ, Portulaca oleracea, ದೊಡ್ಡಗೋಣಿಸೊಪ್ಪು; ಮತ್ತು ಪೋರ್ಟುಲಾಕ 
ಕಾಡ್ರಿಫೀಡ, Portulaca quadrifida, ಗೋಣಿಸೊಪ್ಪು, 


Hypericaceae: ಹೈಪೆರಿಕಂ ಜಪಾನಿಕಂ, Hypericum japonicum. 

Malvaceae : ಅಬೆಲ್‌ಮೋಸ್ಕಸ್‌ ಪೈಕಲ್‌ನಿಯಸ್‌, Abelmoschus ficulneus, ಸ್ಲೂ ಬೆಂಡೆ. 

Violaceae: ಹೈಬಾಂಥಸ್‌ ಎನ್ನಿಯಸ್ಪರ್ಮಸ್‌, Hybanthus enneaspermus, ಪುರುಷರತ್ವ ಅಬುಟಿಲಾನ್‌ ಕ್ರಿಸಂ, 
Abutilon crispum, ಬರಲುಕಡ್ಡಿ, ಅಬುಟಲಾನ್‌ ಪನ್ನೊಸಂ, Abutilon pannosum, ಅಬುಟಿಲಾನ್‌ ಲೊಬೇಟಸ್‌, 
Hibiscus lobatus; ಹೈಬಿಸ್ಕಸ್‌ ಟ್ರೈ ಒನಂ, Hibiscus trionum, ಸಿದಾ ರೊಂಬಿಪೋಲಿಯ, 8160 rhombifolia, 


ಬನ್ನೆಗರುಗುಗಿಡ; ಸಿದಾ ಸ್ಲೈನೋಸ, 8160 spinosa; ಮತ್ತು ತೆಸ್ಲಿನಿಯಾ ಪಾಪುಲ್ನಿಯ, Thespesia populnea, ಬುಗುರಿಯ 
ಮರ. 


Bombacaceae: ಅಡನ್‌ಸೋನಿಯ ಡಿಜಿಟಾಟ, 4060150110 digitata, ಮಗಿಮಾವು. 


Sterculiaceae: ಎರಿಯೋಲಿನ್‌ ಕ್ವಿಂಕೆಲಾಕುಲಾರಿಸ್‌, 8110100710 quinquelocularis ಮತ್ತು ಗುಮಚಿ; ಗ್ವಾಜುಮ 
ಅಲಿಫೋಲಿಯ, Guazuma ulmifolia. 


Tiliaceae: ಕಾರ್ಕೋರಸ್‌ ಫೆಸಿಕುಲಾರಿಸ್‌, Corchorus fascicularis, ಚುಂಚಲಸೊಪ್ಪು; ಗ್ರೆವಿಯ ಅಬುಟಿಪೋಲಿಯ, 
Grewia abutilifolia, ಕರಿಕವಡಿ; ಗ್ರೆವಿಯ ಹಿರ್ಸುಟ, Grewia hirsuta, ಟ್ರೈಯಂಫೆಟ್ಟ ರೊಂಬೊಯಿಡಿಯ Triumfetta 
rhombಂidea,; ಟ್ರೈಯಂಫೆಟ್ಟ ಪಿಲೋಸ, Triumfetta pilosa, ಸಣ್ಣ ಉಡಿಪೆ; ಮತ್ತು ಟ್ರೈಯಂಪೆಟ್ಟ ರೊಟುಂಡಿಪೋಲಿಯ, 
Trimfetta rotundifolia. 

Rutaceae: ಈಗಲ್‌ ಮಾರ್ಮೆಲೋಸ್‌, Aegle marmelos, ಬಿಲ್ವ ಪತ್ರೆ; ಲಮೋನಿಯ ಅಆಸಿಡಿಸ್ಸಿಮ, Limonia 
acidissima ಮತ್ತು ತೊನಶ್ಶಾನ; ಮುರಯ ಪ್ಯಾನಿತುಲೇಟ, Murraya paniculata, ಕಾಡುಕರಿಬೇವು. 


Balanitaceae: ಬಲನಿಟಿಸ್‌ ಈಜಿಪ್ಟಿಯಾಕ, Balanites aegyptiaca. 


Meliaceae: ಕ್ಲೋರೋಕ್ಸೆಲಾನ್‌ ಸ್ವಿಟೇನಿಯ, Chloroxylon 8910101110, ಮಶವಾಳ; ಮತ್ತು ಮೆಲಿಯ ಅಜಡಿರಾಕ್ಟ, 
Melia 0200010601, ಕಾಡುಬೇವು. 


26 | ಧಾರವಾಡ ಜಿಲ್ಲೆ 


Olacaceae: ಕ್ಲಿಮೆನಿಯ ಅಮೆರಿಕಾನ, Ximenia americana, ನೆಕ್ರಿಕಂಟಿ. 


Celastraceae: ಕ್ಯಾಸ್ಟೆನ್‌ ಗ್ಲಾವುಕ್ಕ 038110 lau, ಮತ್ತು ಸೆಲಾಸ್ಟಸ್‌ ಪ್ಯಾನಿಕುಲೇಟಸ್‌, Celastrus 
paniculatus, ಕರೀಗೊನ್ನೆ. 


Hippocrateaceae: ರೈಸಾಂಟಿಯ ಗ್ರಹಾಮಿ, Reissantia 8701011111. 


Rhamnaceae: ವೆಂಟಿಲಾಗೊ ಡೆಂಟಿಕುಲೇಟ, Ventilago denticulata; ಜಿಜಿಪಸ್‌ ಕೈಲೋಪೈರಸ್‌, Ziziphus 
xylopyrus, ಮುಳ್ಳುಕಾರೆ; ಜಿಜಿಪಸ್‌ ಈನೊಪ್ಪಿಯ, Ziziphus oenophlia, ಬುರಗಿ; ಮತ್ತು ಜಿಜಿಪಸ್‌ ಮಾರಿಟಿಯಾನ, 
Ziziphus maruritiana, ಬೋರೆ. 


Vitaceae: ಅಂಪೊಲೊಸಿಸ್ಸಸ್‌ ಟೊಮೆಂಟೋಸ, Ampelocissus 1011011050; ಕೆರೇಷಿಯ ಆರಿಕುಲೇಟ, Cayratia 
auriculata, ಅಯ್ದೆಲೆ ಬಳ್ಳಿ ಕೆರೇಷಿಯ ಟ್ರೈಪೋಲಿಯ, 007010 11100110, ಮತ್ತು ಸಿಸ್ಸಸ್‌ ಸಿಟೋಸ, Cissus 
801050. 


5೩0170806೩೮: ದೊಡೋನಿಯ ವಿಸ್ಕೋಸ, 70007000 ೫೫೦೦56, ಬಣದುರಬಿ; ಮತ್ತು ಸ್ಮಿಕೆರ ಒಲಿಯೋಸ, 
Schleichera 0160080, ಸಾಗಡಿ. 


Ancardiaceae: ಅನಕಾರ್ಡಿಯಂ ಆಕ್ಷಿಡೆಂಟೇಲ್‌, Aಗacardium occidentale, ಗೋಡಂಬಿ, ಗೇರುಮಾವು; ಮತ್ತು ರಸ್‌ 
ಮೈಸೂರೆನ್ನಿಸ್‌, Rhus mysorensis- ಸಬಲೆ. 


Fabaceae: ಅಲಿಸಿಕಾರ್ಪಸ್‌ ಬುಪ್ಲೆರಿಪೋಲಿಯಸ್‌, ಸlysicarpus bupleurifolius, ಅಲಿಸಿಕಾರ್ಪಸ್‌ ಮೊನಿಲಿಫೆರ್‌, 
Alysicarpus monilifer, ಅಲಿಸಿಕಾರ್ಪಸ್‌ ಪ್ರೊಕಂಬೆನ್ಸ್‌ ಸAlysicarpus procumbens; ಅಲಿಸಿಕಾರ್ಪಸ್‌ ರಗೋಸಸ್‌, 
Alysicarpus rugosus, ಉದ್ದಲಬು; ಅಟಿಲೋಸಿಯ ಸೃರಬಿಯೊಡಿಸ್‌, 4010810 scarabaeoides, ಕ್ಷಿಮೋರಿಯ 
ಟರ್ನೆಟಿಯ, 01110710 10770160, ವಿಷ್ಣುಕ್ರಾಂತಿ; ಕ್ರೊಟೋಲೇರಿಯ ಬರಿಕ್ಷೆನ್ಸಿಸ್‌,. Crotalaria orixensis, 
ಕಾಡುಬುಡ್ಡೆಗಿಡ; ಕ್ರೊಟೋಲೇರಿಯ ಪ್ರೊಸ್ಟೇಟ, Crotolaria 0170817010; ಕ್ರೊಟೋಲೇರಿಯ ಪುಸಿಲ್ಲ Crotolaria 
pusilla; ಡಾಲ್ಬರ್ಜಿಯ ಲಾನ್ಸಿ ಒಲೇರಿಯ, 001710 10700010710, ಹಸರುಗನ್ನಿ; ಡಾಲ್ಬರ್ಜಿಯ ಮೆಲನೊಕ್ಕೆಲಾನ್‌, 
Dalbergia melanoxylon; ಡಾಲ್ಬರ್ಜಿಯ ಪ್ಯಾನಿಕುಲೇಟ, Dalbergia paniculata, ಉಸ್ರಾಣಿ; ಗೊನಿಯೋಗೈೆನ 
ಹಿರ್ಟ, Goniogyna hirta, ಇಂಡಿಗೋಪೆರ ಅಸ್ಟ್ರಾಂಗಲಿನ, Indigofera astragalina, ಇಂಡಿಗೋಪೆರ ಕ್ಯಾಸಿಯಾ 
ಇಡಿಸ್‌, ndigofera 00585101065; ಇಂಡಿಗೋಪೆರ ಕಾರ್ಡಿಪೋಲಿಯ, 176180/70 cordifolia, ಇಂಡಿಗೋಪೆರ 
ಒಬ್ಬಾಂಗಿಪೋಲಿಯ, 1110180/070 0010180110, ಕಾಡುನೀಲ; ಇಂಡಿಗೋಪೆರ ಸ್ಪಿಕಾಟ, Indigofera spicata; 
ನಿಯನೋಟೋನಿಯ ವೈಟಿ, Neonotonia wighiii, ಪೊಂಗೇಮಿಯ ಪಿನ್ನೇಟ, Pongamia pinnata, ಹೊಂಗೆ; 
ಟಿರೋಕಾರ್ಪಸ್‌ ಮಾರ್ಸೂಪಿಯಂ, ೌPerocarpus marsupium, ಹೊನ್ನೆ; ರಿಂಕೋಸಿಯ ಮಿನಿಮ, Rhynchosia 
minima, ಘಟ್ಟವರೆ, ರಿಂಕೋಸಿಯ ರುಫೆಸೆನ್ಸ್‌, . Rhynchosia rufescens; ರೋತಿಯ ಇಂಡಿಕ, Rothia indica; 
ಶುಟೇರಿಯ "ವೆಸ್ಟೆಟ, Shuteria vestita; ಸಿತ್ರಿಯ ಸೆನ್ಸಿಟಿವ, 91111110 sensitiva: ಸ್ಪೈರೊಸಾಂತಿಸ್‌ ಫ್ರೂಟಿಕೋಸ, 
Stylosanthes fruticosa, ಟಿಪ್ರೊಸಿಯ ಪರ್ಪೂರಿಯ, Tephrosia purpurea, ಕೊಗ್ಗಿಗಿಡ; ಟೆಪ್ರೋಸಿಯ ಸ್ಟೈಗೋಸ, 
Tephrosia strigosa ಮತ್ತು; ವಿಗ್ನ ರೇಟಿಯೇಟ Vigna radiata. 


Caesalpiniaceae: ಸೆಸಲ್ಪನೀಯ ಕೊರಿಯೇರಿಯ, Caesalpinia ೧೦710110, ಸೀಮೆ ಅಲ್ಲೆ ಮರ; ಕ್ಯಾಸಿಯ ಆರಿಕುಲೇಟ, 
Cassia auriculata, ತಂಗಡಿ ಗಿಡ ; ಕ್ಯಾಸಿಯ ಮಿಮೊಸಾಯಿಡಿಸ್‌ Cassia 11110801005; ಕ್ಯಾಸಿಯ ಸುರಟ್ಟಿನ್ಸಿಸ್‌, 


ಪ್ರಾಸ್ತಾವಿಕ ೌ 


Cassia surattensis, ಅಡವಿ ತಂಗಡಿ; ಕ್ಯಾಸಿಯ ತೊರ, 008810 10710, ಚಗಚೆ; ಹಾರ್ಡವಿಕ್ಕಿಯ ಬೈನಾಟ, 
Hardwickia binnata, ಕಮ್ರ, ಕರಚಿ. 


Mimosaceae: ಅಕೇಸಿಯ ಚುಂಡ್ರ Acacia 011610, ಆಲ್ಬೀಜಿಯ ಅಮರ 4101210 0110170 ; ಮತ್ತು ನೆಪ್ಪುನೀಯ 
ಟ್ರೈಕ್ಷೈಟ್ರ Neptunia 71000170. 


Crassulaceae: ಕಲಂಕೊ ಲಾಸಿನಿಯೇಟ, Kalanchoe 10001010. 
Combretaceae: ಟರ್ಮಿನೇಲಿಯ ಕ್ರೆನುಲೇಟ, 7217111110110 0161101010, ಕರಿ ಮತ್ತಿ. 
Myrtaceae: ಸಿಜಿಜಿಯಂ ಕುಮಿನಿ, Syzygium cumin, ಜಂಬುನೇರಳೆ. 


Lythraceae: ಲಾಗರ್‌ಸ್ಟೋಮಿಯ ಪಾರ್ವಿಪ್ಲೋರ, 1.0801810601110 parviಂra, ಮತ್ತು ವುಡ್‌ಪೊರ್ಡಿಯ 
` ಪ್ರೂಟಿಕೋಸ ೫006/0161 ಜು ಅರೆ ಹೂ. 


Cucurbitaceae: ಲುಫ ಅಕ್ಕುಟಾಂಗುಲ, 1.01 ೨ ನಾಗದಾಳಿ ಬಳ್ಳಿ ಮತ್ತು ಲುಘ ಟೂಬೆರೋಸ 1.0% 
tuberosa. 


Molluginaceae: ಗೈನಸ್‌ ಲೋಟೋಯಿಡಿಸ್‌, ius 10101665, ಚಂದ್ರಕಾರೆ ಸೊಪ್ಪು ಮೊಲ್ಲುಗೊ ಪೆಂಟಾಫೈಲ 
Mollugo pentaphylla, ಕೇದರಸಿ; ಮತ್ತು ಟ್ರೈಯಂತಿಮ ಕ್ರಿಸ್ಟಲೈನ 71101110110 ೧1) 8101010. 


ಸಿ120046: ಜಲೆಯ ಡಿಕಾಂಡ್ರ, 7010)0 00001010 ಬಿಳಿಕೊಮ್ಮೆ ಮತ್ತು; ಜಲೆಯ ಪೆಂಟಾಂಡ್ರ, 70100 pentandra, 
ಕೆಂಪು ಕೊಮ್ಮೆ 


Apiaceae: ಬೂಪೆರಂ ಮ್ಯುಕ್ರೊನೇಟಂ, Bupleurum mucronatum ಮತ್ತು; ಪಿಂಪಿನೆಲ್ಲ ಹೈಯನಿಯಾನ, Pimpinella 
‘heyneana. 


Alangiaceae: ಅಲಂಗಿಯಂ ಸಾಲ್ವಿಪೋಲಿಯಂ, Alangium salvifolium. 


Rubiaceae: ಕ್ಯಾಂತಿಯಂ ಪಾರ್ವಿಪ್ಲೊರಂ, Canthium parviflorum, ಕಾರೆ, ಕಾಚಿಗಿಡ; ಗಾರ್ಡೀನಿಯ ಗಮಿಫೆರ, 
Gardenia gummifera, ಕಂಬಿ ಮೇಣ; ಗಾರ್ಡೀನಿಯ ಟರ್ಜಿಡ Gardenia turgida, ಬೊನಗೇರಿ; ಇಕ್ಲೊರ 
ಆರ್ಬೊರಿಯ, 1x೦4 arborea, ನಿಯನೊಟಿಸ್‌ ಮೊಂತೊಲೊನ್ಸ Neanotis montholonii’ ಒಲ್ಜೆನ್‌ಲಾಂಡಿಯ ಅಸ್ತೆರ, 
Oldenlandia aspera’; ಒಲ್ದೆನ್‌ಲಾಂಡಿಯ ಆರಿಕುಲೇರಿಯ, Oldenlandia auricularia, ನೆಲೆನೆಕರೆ; 
ಒಲ್ಲೆನ್‌ಲಾಂಡಿಯ ಕೆರುಲಿಯ, Oldenlandia caerulea, ಒಲ್ದೆನ್‌ಲಾಂಡಿಯ ನಿಟಿಡ, Oldenlandia nitida, 
ಒಲ್ಲೆನ್‌ಲಾಂಡಿಯ ಅಂಬೆಲ್ಲೀಟ, Oldenlandia umbellata, ಚಿರವಾಲ; ಮತ್ತು ಪಾವೆಟ್ಟ ಟೊಮೆಂಟೋಸ, Pavetta 


1೧110111080. 


Asteraceae: ಬಿಡೆನ್ಸ್‌ ಬೈಟರ್ನೇಟ, Bidens biternata, ಬ್ಲೆಪಪಾರಿಸ್ಪರ್ಮ ಸಬ್‌ಸೆಸೈಲ್‌, Blepharispermum 
subsessile, ಬ್ಲೂಮಿಯ ಲಾಸಿರ 8111100 100010, ಗಾಂಧಾರಿ ಗಿಡ] ಬ್ಲೂಮಿಯ ಮೆಂಬ್ರೇನೆಸಿಯ, ೫1/1100 
membranacea, ಬೂಮಿಯ ಒಬ್ಲಿಕ್ವ Blumea obliqua; ಸೆಸುಲಿಯ ಆಕ್ಷಿಲಾರಿಸ್‌, Caesulia axillaris; 
ಕಾರ್ತಮಸ್‌ ಟಿಂಕ್ಟೋರಿಯಸ್‌, Carthamus tinctorius, ಕುಸುಬೆ; ಸೆಂಟ್ರತೀರಮ್‌ ಅಂತೆಲ್‌ಮಿಂಟಿಕಂ Centratherum 
anthelminticum, ಸೈಯತೊಕ್ಲಿನ್‌ ಪರ್‌ಪೂರಿಯ, Cyathocline purpurea, ಡೈಕೊಮ ಟೊಮೆಂಟೋಸ 1100710 


28 ಧಾರವಾಡ ಜಿಲ್ಲೆ 


10116711080, ಸನ್ನಿಗಿಡ; ಎಕ್ಕೆನಾಪ್ಸ್‌ ಎಕ್ಕೆನೇಟಸ್‌ Echinops 01110185, ಬ್ರಹದಂಡೆ; ಪುವೆರಿಯ ಟ್ರೈನರ್ವಿಯ, 81090110 
17110110; ಗ್ಲಾಸ್‌ಕಾರ್ಡಿಯ ಬೊಸ್ಸೆಲ್ಲಿಯ (1088601010 bಂsvallea, ಪರ್ಪಾಟಕ; ಗ್ಲಾಸೊಗ್ಳೆನ್‌ ಬಿಡೆನ್ಸ್‌ Glossogyne 
bidens; ಗ್ರಾಂಗಿಯ ಮಾಡೆರಸ್ಪಟಾನ, 07018600 71000703)01070, ಮಾಚಿಪತ್ರೆ; ಹೈಮೆನಾಂತೆರಮ್‌ ಟೆನುಪೋಲಿಯಂ, 
Hymenantherum tenuifolium; ಲಗೇಶಿಯ ಮೊಲಿಸ್‌ Lagascea mollis, ಪ್ಲಕಿಯ ಟೊಮೆಂಟೋಸ, Pluchea 
1011011080, ಸೆನೆಸಿಯೊ ಟೆನುಪೋಲಿಯಸ್‌, Senecio 1611101119, ಸೀಜಿಸ್‌ಸೈೆಕಿಯ ಒರಿಯಂಟಾಲಿಸ್‌ 
Siegespeckia orientalis, ಅಂಟುಹೂವಿನ ಗಿಡ; ಸೈೆರಾಂತಸ್‌ ಇಂಡಿಕಸ್‌, Sphaeranthus indicus, ಮೂಡಿಗಿಡ; 
ಟ್ರೈಕೊಲೆಪಿಸ್‌ ರೆಡಿಕನ್ಸ್‌, 7710101008 7001001715, ದಾಹಾನ; ಟ್ರೈಡಾಕ್ಸ್‌ ಪ್ರೊಕಂಬೆನ್ಸ್‌ 7ridax procumbens, ಸಣ್ಣ 
ಶೇವಂತಿ; ಮತ್ತು ವಿಕೊ ಇಂಡಿಕ, 11೧00 110100, ಮೂಗತಿ ಸೊಪ್ಪು. 


Plumbaginaceae: ಪಂಬಾಗೊ ಜೈಲಾನಿಕ, Plumbago zeylanica, ಬಿಳಿ ಚಿತ್ರಮೂಲ. 
Ebenaceae: ಡಯೋಸ್ಸೆರೋಸ್‌ ಮಂಟಾನ, Diospyros montana, ಬುಲಗನಿ. 
೮01೩೮೮೩೭ ಕೈಯೊನಾಂತಸ್‌ ಮಲಬಾರಿಕ, Chionanthus malabarica, ಮಣಿಕಿ ಮರ. 


Salvadoraceae: ಅಜಿಮ ಟೆಟ್ರಾಕಾಂತ, 421110 10170007110, ಗೋಣಿಗಿಡ :; ಮತ್ತು ಸಾಲ್ವ್ತಡೊರ ಪರ್ಸಿಕ, 
Salvadora persica, ಪೀಲ. 


Apocynaceae: ಕ್ಕಾರಿಸ್ಸ ಹಿರ್ಸುಟ, Carissa hirsuta, ಕರೆಕಾಯಿ; ಕ್ಕಾರಿಸ್ಪ ಸೈನೇರಮ್‌, Carissa spinarum, ಚಿಕ್ಕ 
ಕವಳಿ ಕಂಟಿ, ಕತರಾಂತಸ್‌ ಪುಸಿಲಸ್‌ Catharanthus pusillus, ಹೊಲರ್ರೆನ ಅಂಟಿಡೀಸೆಂಟೆರಿಕ್ಕ Hಂolarrhena 
antidysenterica, ಕೊರ್ಚು; ಇಕ್ನೊಕಾರ್ಪಸ್‌ ಪ್ರೂಟೆಸೆನ್ಸ್‌ Ichnocarpus frutescens, ಗೌರಿಬಳ್ಳಿ; ಮತ್ತು ವಲ್ಲಾರಿಸ್‌ - 


ಸೊಲನೇಸಿಯ, 1110715 5010710000, ಬುಗಡಿ ಹಂಬು. 


Asclepiadaceae: ಕರಲ್ಲುಮ ಟ್ರಂಕಾಟೊ ಕೊರೊನೆಟ, Caralluma truncato-coronaia; ಸಿರೊಪೆಜಿಯ 
ಕ್ಯಾಂಡೆಲಬ್ರಂ, Ceropegia candelabrum, ಸೆರೊಪೆಜಿಯ ಜಂದ್ಲಿಯ, 01006810 707060, ಜಾತಿಲಿ; ಸೈನಾಂಕಂ 
ಟೂನಿಕೇಟಂ Cynanchum tunicatum;, ಜಿಮ್ನಿಯ ಪರ್ಗೂಲಾರಿಯೊಯಿಡಿಸ್‌, Gymnema pergularioides; 
ಜಿಮ್ನಿಯ ಸಿಲ್ವಿಸ್ಟರ್‌, ಆ)mಗemಡ $y॥vestre, ಸಣ್ಣಗೆರಸೆ ಹಂಬು; ಲೆಪ್ಪಡೆನಿಯ ರೆಟಿಕುಲೇಟ, Leptadenia reticulata, 
ಶಿಗುಂಟಿ, ದೂದಿಬಳ್ಳಿ; ಪೆಂಟಟ್ರೂಪಿಸ್‌ ಕಪೆನ್ಸಿಸ್‌, Pentatropis capensis; ಪರ್ಗುಲೇರಿಯ ಡೆಮಿಯ,ೌPergularia 
0007110; ಸಾರ್ಕೊಸ್ಟೆಮ್ಮ ಅಸಿಡಿಯಂ, 50700810711110 dum, ಹಂಬುಕಳ್ಳಿ; ಸಾರ್ಕೊಸ್ಟೆಮ್ಮ ಇಂಟರ್‌ಮೀಡಿಯಂ, 
Sarcostemma intermedium, ಕೋಣದ ಬಳ್ಳಿ; ಸಾರ್ಕೊಸ್ಟೆಮ್ಮ ಸ್ಟಾಕ್‌ಸಿ, Sarcostemma 51001೬11; ಮತ್ತು ಟೆಲೋಸ್ಮ 
ಪಲ್ಲಡ, 1೭108110 pallida. 


Periplocaceae: ಹೆಮಿಡೆಸಸ್ಟ್‌ ಇಂಡಿಕಸ್‌, Hೇmidesmus indicus, ಸುಗಂಧ ಫಲದ ಗಿಡ. ` 


(೮7118080686: ಕಾನ್‌ಸ್ಕೊರ ಡೆಕರೆನ್ಸ್‌, 00170070 0008177015, ಶಂಖಪುಷ್ಪ, ಕಾನ್‌ಸ್ಕೊರ ಡಿಪ್ಯೂಸ, Canscora 
diffusa, ಸೆಂಟಾರಿಯಮ್‌ ್ಹಸೆಂಟಾರಿಯೊಯಿಡಿಸ್‌, Centaurium ೧೮710110108, ಮತ್ತು ಎನಿಕೊಸ್ಸೆಮ 
ಹಿಸ್ಸೊಪಿಪೋಲಿಯಂ, Enicostema hyssopifolium. 


ಪ್ರಾಸ್ತಾವಿಕ 29 


Heliotropiaceae: ಹೆಲಿಯೊಟ್ರೋಪಿಯಂ ಇಂಡಿಕಂ, Heliotropium indicum, ಚೇಳುಬಾಲದ ಗಿಡ ; ಹೆಲಿಯೊ 
ಟ್ರೋಪಿಯಂ ರೇರಿಪ್ಲೋರಂ Heliotropium 70711070; ಮತ್ತು ಹೆಲಿಯೋಟ್ರೋಪಿಯಂ ಸುಪಿನಂ, Heliotropium 
87111117. 


Ehretiaceae: ಕಾರ್ಮೊನ ರೆಟೂಸ, Carmona retusa. 


Cordiaceae: ಕಾರ್ಡಿಯ ಗರಾಫ್‌, Cಂrdia ghar, ಮತ್ತು ಕಾರ್ಡಿಯ ಮ್ಯಾಕ್ತಿಯೊಡಿ, Cordia macleodii, 
ಹಡಂಗ. 


Convolvulaceae: ಆರ್ಜರಿಯ ಕುನಿಯೇಟ, 41817010 ೮116010, ಅಚ್ಚೆಗಿಡ; ಆರ್ಜಿರಿಯ ಇಂಬ್ರಿಕೇಟ, Argyreia 
imbricata, ಕನ್ನೊನ್ಮುಲಸ್‌ ಆರ್ವೆನಿಸ್‌, 0010/೪115 01961515, ನರಂಜಿಬಳ್ಳಿ; ಕನ್ನೊನ್ನುಲಸ್‌ ರಾಟ್ಟೆನಿಯಾನಿಸ್‌, 
Convolvulus 70111011015, ಎವೊಲ್ಹುಲಸ್‌ ಅಲ್ಲಿನಾಯಿಡಿಸ್‌, ನEvolvulus 0181101065, ವಿಷ್ಣುಕ್ರಾಂತಿ ಸೊಪ್ಪು; 
ಐಪೊಮಿಯ ಕೆರಿಕ್ಕ 10011000 0017100; ಐಪೊಮಿಯ ಎರಿಯೋಕಾರ್ಪ, 10011060 ೮110001700; ಐಪೊಮಿಯ 
ಇಲ್ಲೂಸ್ಟಿಸ್‌, 17011000 1111/51115, ಐಪೊಮಿಯ ಒಬ್‌ಸ್ಕೂರ, 10011060 ೦bತscಟra; ಐಪೊಮಿಯ ಸ್ಪಾಫ್ಟಿನ, Ipomoea 
staphylina, ಐಪೊಮಿಯ ಟರ್ಬಿನೆಟ, 17011060 turbinata, ಐಪೊಮಿಯ ಟರ್ಪೆಟಂ, Ipomoea turpethum, 
ನಾಗದಂತಿ ಮತ್ತು; ಮೆರ್ರೆಮಿಯ ಈಜಿಪ್ಟಿ, Merremia aegyptica. 


Cuscutaceae: ಕಸ್ಕೂಟ ರಿಫ್ಲೆಕ್ಸ್‌ Cuscuta reflexa. * 


Solanaceae: ನಿಕೊಶಿಯಾನ ಟಬಾಕಂ, Nicotiana 1000871, ಹೊಗೆಸೊಪ್ಪು; ಸೊಲಾನಂ ಎರಿಯಾಂತಮ್‌, 
Solanum erianthum;, ಸೊಲಾನಂ ನಿಗ್ರಂ, 4010711 nigrum, ಕಾಕಿಹಣ್ಣು ಮತ್ತು, ಸೊಲಾನಂ ಪೂಬೆಸೆನ್ಸ್‌, 
Solanum pubescens, ಹುಚ್ಚು ಸೊಂಡೆ. | 


Bignoniaceae: ಡಾಲಿಕಾನ್‌ಡ್ರೋನ್‌ ಅಟ್ರೊವೈರೆನ್ಸ್‌, Dolichandrone atrovirens, ಗೊಡಮುರಕಿ; 
ಮಿಲ್ಲಿಂಗ್‌ಟೋನಿಯ 'ಹಾರ್ಟೆನ್ಲಿಸ್‌, M॥ingtonia 10110188, ಆಕಾಶಮಲ್ಲಿಗೆ; ರಾಡರ್‌ಮಕೆರ ಕ್ಷೈಲೊಕಾರ್ಪ, 
Radermachera xylocarpa, ಊಡಿಮರ ಮತ್ತು ಸ್ಟಿರಿಯೊಸ್ಪರ್ಮಮ್‌ ಸ್ವಾವಿಯೊಲೆನ್ಸ್‌, ಪtereospermum 
suaveolens, ಬಿಳಿಪಾದ್ರಿ. 


Acanthaceae: ಅಡತೊಡ ಜೈಲಾನಿಕ, 40101000 20)107100, ಅಡಸಾಲೆ; ಆಂಡ್ರೊಗ್ರಾಪಿಸ್‌ ಪಾನಿಕ್ಕುಲೇಟ, 
Andrographics paniculata, ಕಾಲಮೇಘ; ಆಂಡ್ರೊಗ್ರಾಪಿಸ್‌ ಗ್ಯಾಂಜೆಟಿಕ, Andrographis 8071860000, 
ಆಂಡ್ರೊಗ್ರಾಪಿಸ್‌ ಮೈಸೂರೆನ್ನಿಸ್‌, 41617081001 mysurensis, ಬಾರ್ಲಿರಿಯ ಕ್ರಿಸ್ಬಾಟ, 80110110 cristata, ಸ್ಪಟಿಕ; 
ಬಾರ್ಲಿರಿಯ ಕಸ್ಪಿಡೆಟ, 8710110 cuspidata, ಬಾರ್ಲೆರಿಯ ಮೈಸೂರೆನ್ಸಿಸ್‌, 8010110 mysorensis, ಬ್ಲೆಪಾರಿಸ್‌ 
ಮಾಡೆರಸ್ತಪಟೆನ್ನಿಸ್‌, ೫1601/0115 maderaspatensis, ಬ್ಲಿಪಾರಿಸ್‌ ರೆಪನ್ಸ್‌, ಹಔlepharis repens, ಕ್ರೊಸಾಂಡ್ರ 
ಇನ್‌ಪಂಡಿಬುಲಿಫಾರ್ಮಿಸ್‌, Crossandra infundibuliformis, ಡಿಪ್ಪೆರಕಾಂತಸ್‌ ಪಾಟುಲಸ್‌, Dipteracanthus 
patulus, ಡಿಪ್ಪೆರಕಾಂತಸ್‌ ಪ್ರೊಸ್ಟೇಟಸ್‌, Dipteracanthus prostratus, ಡೈಸ್ಕೊರಿಸ್ತ ಇರೆಕ್ಟ, Dyschoriste erecta; 
ಡಿಸೊದಿಸ್ತ ವಾಗನ್ಸ್‌ Dyschoriste vagans; ಎರಾಂತೆಮಮ್‌ ಕಾಪೆನ್ಸ್‌, Eranthemum capense, ಎರಾಂತೆಮಮ್‌ 
ರೋಸಿಯಂ, ನranthemum 1080101, ಗಂಟೆಲ್ಬುವ ಯುರೆನ್ಸ್‌, Gantelbua urens, ಹೆಮಿಗ್ರಾಪಿಸ್‌ ಡುರ, 
Hemigraphis dura, ಹೆಮಿಗ್ರಾಪಿಸ್‌ ಲಾಟಿಬ್ರೋಸ, Hemigraphis 1010017050, ಹೈಗ್ರೊಪಿಲ ಪಾಲಿಸ್ಪರ್ಮ, 
Hygrophila polysperma, ಇಂಡೊನೀಸಿಯೆಲ್ಲ ಎಕ್ಳೆಯಾಯಿಡಿಸ್‌, Indoneesiella 6011010608, ಜಸ್ಟೀಸಿಯ ಗ್ಲಾಬ್ರ, 


30 ಧಾರವಾಡ ಜಿಲ್ಲೆ 


Justicia glabra, ಜಸ್ಟಿಸಿಯ ಕ್ವಿಂಕಿಆಂಗುಲಾರಿಸ್‌ Justicia quinqueangularis, ಲೆಪಿಡಾಗಾತಿಸ್‌' ಕ್ರಿಸ್ಟಾಟಿ, 
Lepidagathis cristata, ಗಂಟುಕಾಳುಗೆಡ್ಡೆ; ಮೆನಿಯ ಹಾಟಿನಿಯಾನ, Mynia hawtayneana, ನೆಲ್ಲೊನಿಯ 
ಕಾಂಪೆಸ್ಟಿಸ್‌, Nelsonia campestris, ಪಾಲೊಪ್ಲಿಸ್‌ ಡಾರ್ಸಿಪ್ಲೋರ, Phaulopsis 0075110170; ರೈನಕಾಂತಸ್‌ ನಾಸುಟಸ್‌, 
Rhinacanthus 7105/1145, ಮತ್ತು ರೊಸ್ಪೆಲ್ಲುಲ್ಲೇರಿಯ ಪ್ರೊಕಂಬೆನ್ಸ್‌, Rostellularia procumbens. 


Verbenaceae: ಕ್ಲಿರೊಡೆಂಡ್ರಮ್‌ ಪೊಮಿಡಿಸ್‌, Clerodendrum phlomidis, ತಗ್ಗಿಗಿಡ; : ಕ್ಲಿರೊಡೆಂಡ್ರಮ್‌ ಸೆರೇಟಂ, 
Clerodendrum serratum, ಗಂಟುಭಾರಂಗಿ; ಲಂಟಾನ ಇಂಡಿಕ Lantana 110100, ಲಂಟವಾಣಿ; ಪ್ರಿವ 
ಕಾರ್ಡಿಪೋಲಿಯ, Piva cordifolia; ಸ್ಪಾಕಿಟಾರ್ಪೇಟ ಜಮೈಕೆನ್ಸಿಸ್‌, Stachytarpheta jamaicensis, ಮತ್ತು 
ಸಿಂಪೊರಿಯ ಪಾಲಿಯಾಂಡ್ರಂ, Symphorema polyandrum. 


Lamiaceae : ಅನಿಸೊಮಿಲಿಸ್‌ ಇಂಡಿಕ, ಸAಗis0meles 110100, ಮಂಗಮಾರಿ ಸೊಪ್ಪು; ಲಾವಂಡುಲ ಬೈಪಿನ್ನಾಟ, 
Lavandula bipinnata, ಸರ್ಪಾರಿ; ಲ್ಯುಕಾಸ್‌ ಲಾವಂಡುಲಿಪೋಲಿಯ, 1.0%005 lavandulifolia; ಲ್ಯೂಕಾಸ್‌ 
ಮಾರ್ಟಿನಿಸೆನ್ಸಿಸ್‌, Leucas martinicensis, ಲ್ಯೂಕಾಸ್‌ ಸ್ಟಿಕ್ರ, Lucas 8111010; ಲ್ಯೂಕಾಸ್‌ ಅರ್ಟಿಸಿಪೊಲಿಯ, Leucas 
71101/0110; ಪೈಕ್ಟಾಂತಸ್‌ ಮೊಲಿಸ್‌, Plectranthus mollis. 

Nyctaginaceae: ಕಾಮಿಕಾರ್ಪಸ್‌ ಕೈನೆನ್ಸಿಸ್‌, Commicarpus chinensis. 


Amaranthaceae: ಅಕಿರಾಂತಿಸ್‌ ಅಸ್ಟೆರಾ, Achyranthes aspera, ಉತ್ತರಾಣಿ; ಎರ್ವ ಜವಾನಿಕ 4070 
javanica, ದೊಡ್ಡಹಿಂಡಿ ಗಿಡ;  ಎರ್ವ ಸಾಂಗ್ದಿನೊಲೆಂಟ, 40770 sanguinolenta, ಆಲ್ಬರ್‌ನಾಂತೆರ ಸೆಸಿಲಿಸ್‌, 
Alternanthera sessilis, ಮತ್ತು ಡೈಜೆರ ಮೂರಿಕೇಟ1)18670 71/710010, ಕಂಕಲಿ ಸೊಪ್ಪು. 


Chenopodiaceae: ಕಿನೊಪೋಡಿಯಂ ಆಲ್ಬಂ, Chenopodium album, ಹುಚ್ಚು ಚಕೋತ; ಮತ್ತು ಕಿನೊಪೋಡಿಯಂ 
ಮೂರೆಲ್‌, Chenopodium 7117010. 


 Polygonaceae: ಪಾಲಿಗೋನಂ ` ಕೈನೆನ್ಸ್‌ 01807171 01110156, ಬಿಳಿಕೊಂಡೆ; ಮತ್ತು ರೂಮೆಕ್ಸ್‌ ಡೆಂಟೇಟಸ್‌, 
Rumex 0071015. 


Aristolochiaceae: ಅಲಿಸ್ಟೊಲಾಕಿಯ ಬ್ರಾಕ್ಟಿಯೊಲೇಟ, Aristolochia bracteolata, ಕುರಿಗಿಡ. 


Piperaceae: ಪೈಪರ್‌ ಗೆಲಿಯೇಟಂ, Piper galeatum: ಭತ ಲಾಂಗಂ, Piper 10110011, ಮತ್ತು ಪೈಪರ್‌ ನಿಗ್ರಂ, 
Piper nigrum, ಕರಿಮೆಣಸು. 


Lauraceae: ಸಿನ್ನಾಮೊಮಮ್‌ ವೆರಂ, Cinnamomum rum, ದಾಲ್ಚಿನ್ನಿ ಕ್ರಿಪ್ಪೊಕಾರ್ಯ ಬೋರ್ಡಿಲೋವನಿ, 
Cryptocarya bourdillonii, ಲಿಟ್‌ಸಿಯ ಕೈನೆನ್ಸಿಸ್‌, ಮತ್ತು Litsea chinensis, ಲಕ್ಕಿ. 


Loranthaceae: ವಿಸ್ಮಂ ಆರ್ಟಿಕುಲೇಟಂ, Viscum articulatum. 
Santalaceae: ಸಂಟಾಲಂ ಆಲ್ಬಂ, Santalum album, ಶ್ರೀಗಂಧ. 


Euphorbiaceae: ಅಕಾಲಿಫ ಪಲಾಕ್ಸ್‌ Acalypha fallax; ಅಕಾಲಿಫ ಇಂಡಿಕಾ, Acalypha indica, ಹರಿತ ಮಂಜರಿ; 
ಬ್ರಿಡೆಲಿಯ ಸ್ಟಿಪುಲಾರಿಸ್‌, 81100110 stipularis, ಬಿಸಲ ಬೆಳ್ಳಿ, ಕ್ರೊಜೋಪೊರ ಪೊಸ್ಟೆಟ, Chrozophora 77051710, 
ಕ್ರೊಜೋಪೊರ ರಾಟ್ಲೇರಿ, Chrozophora 70111011, ಲಿಂಗಮೆಣಸು; ಕ್ಲಿಡಿಆನ್‌ ಸಿಸಿಪ್ಲೊರಂ, Cleidion spiciflorum, 


ಪ್ರಾಸ್ತಾವಿಕ 31 


ಅಂಕಲಿ; ಡೈಪಿಟಿಸ್‌ ವೆನುಸ್ತ್ಯ ಗ್ರ; ೫01510, ಯುಫರ್ಬಿಯ ಆಂಟಿಕೋರಂ, Euphorbia antiquorum, 
ಬೊಂತೆಕಳ್ಳಿ; ಯುಫರ್ಬಿಯ ಕಾಕ್ಷನಿಯ, Euphorbia ೧೦೮೮11೮0, ಯುಫರ್ಬಿಯ ಕೊರಿಜಿಯೊಲಾಯಿಡಿಸ್‌, Euphorbia 
corrigioloides, ಯುಫರ್ಬಿಯ ಕ್ರಿಸ್ತಟ, Euphorbia cristata, ಯುಪರ್ಬಿಯ ಜೆನಿಕುಲೇಟ, Euphorbia 
ಫೀಗiculata, ಭೇದಿಸೊಪ್ಪು; ಯುಪರ್ಬಿಯ ಹೆಟಿರೊಪೈಲ, Euphorbia heterophylla; ಯುಪರ್ಬಿಯ ಹೈಯನಿಯಾನ, 
Euphorbia heyneana, ಯುಪರ್ಬಿಯ ಹಿರ್ಟ, Euphorbia hirta, ನಗರಜುದಿ; ಯುಪರ್ಬಿಯ ಇಂಡಿಕ, 
Euphorbia indica, ಯುಪರ್ಬಿಯ ಲೇಟ, Euphorbia 10010, ಯುಪರ್ಬಿಯ ಪರ್‌ಬ್ರಾಕ್ಟಿಯೇಟ, Euphorbia 
perbracteata, ಯುಪರ್ಬಿಯ ಪ್ರೊಸ್ಟಿಟ, Euphorbia prostrata, ಯುಪರ್ಬಿಯ ತಿರುಕಳ್ಳಿ, Euphorbia tirucalli, 
ಎಲೆಗುಳ್ಳ, ಹಾಲಗಳ್ಳಿ; ಜಿವೊಟಿಯ ರಾಟ್ಟೆರಿಫಾರ್ಮಿಸ್‌, Goa rotlrfಂrmis, ಬಿಳಿ ಪೊಳಿಕು; ಕಿರ್ಗನೆಲಿಯ ರೆಟಿಕ್ಕುಲೇಟ, 
Kirganelia reticulata, ಫಿಲ್ಲಾಂತಸ್‌ ಮಾಡೆರಸ್ಪಟೆನ್ಸಿಸ್‌, ನPhyllanthus maderaspatensis, ಫಿಲ್ಲಾಂತಸ್‌ 
ಎರ್ಗೆಟಸ್‌, Phyllanthus virgatus, ಸೆಕ್ಕೂರಿನೆಗ ಲ್ಯೂಕೊಪೈರಸ್‌, Securinega leucopyrus, ಮತ್ತು ಟ್ರಾಜಿಯ 
ಹಿಸ್ಟಿಡ, Tragia hispida. ನ 


Ulmaceae: ಹೋಲೋಫ್ಪಲಿಯ ಇಂಟೆಗ್ರಿಪೊಲಿಯ, 11010010100 integrifolia, ತಪಸಿ. 


Moraceae: ಆರ್ಟೊಕಾರ್ಪಸ್‌ ಗೊಮೆಜಿಯಾನಸ್‌, 4110007005 80110210105; ಫೈಕಸ್‌ ಡ್ರೂಪೆಸಿಯ, Ficus 
drupacea, ಬಿಳಿ ಗೊಲಿ; ಫೈಕಸ್‌ ವೈರೆನ್ಸ್‌ Ficus ೫1೮75, ಬಸರಿ ಮರ; ಮೊರಸ್‌ ಮಾಕ್ರೂರ, Morus 7100101170; 
ಪ್ಲಿಕೊಸ್ತರ್ಮಮ್‌ ಸ್ಪೈನೋಸಂ, 010005760171011 50110801, ಬೆಂಡಕ ಮತ್ತು; ಸ್ಟ್ರೈಬ್ಸಸ್‌ ಆಸ್ಟರ್‌, Streblus 05007, 
ಮಿಟ್ಟೆಮರ. ತ 


Casuarinaceae: ಕ್ಯಾಸುರೈನ ಈಕ್ವೆಸೆಟಿಪೋಲಿಯ, Casuarina equisetifolia, ಸರ್ವೆ. 


Orchidaceae: ಎರಿಯ ಮೈಸೂರೆನ್ನಿಸ್‌, Eria mysorensis, ಯುಲೊಫಿಯ ರೆಮೆಂಟೇಸಿ, Eulophia 10110110000; 
ಹೆಬೆನೆರೆಯ ಗ್ರಾಂಡಿಪ್ಪೊರಿಫಾರ್ಮಿಸ್‌, ಗHಡbenaria grandifloriformis, ನೆಲದಾವರೆ; ಹೆಬಿನೆರಿಯ ಹೈನಿಯಾನ, 
Habenaria heyneana, ಹೆಬೆನೆರಿಯ ಲಾಂಗಿಕಾರ್ನಿಕುಲೇಟ, 1100010710 longicorniculata, ಹೆಬೆನೆರಿಯ 
ಮಾರ್ಜಿನೇಟ Hಡbenaria 7101811010; ಹೆಬೆನೆರಿಯ ರಾಕ್ಷಬರ್ಗಿ, Habenaria roxburgh, ಪೆರಿಸ್ಸೈಲಿಸ್‌ ಲಾಯಿ, 
Peristylus lawii, ರಿಂಕೊಸ್ಟೈಲಿಸ್‌ ರೆಟೂಸ, ಔಡyಗcಂstylis retusa, ಮತ್ತು ರುಾಕ್ಷಿನ ಸ್ವಾಚೆಮಾಟಿಕ, Zeuxina 
strateumaticad. 
Zinziberaceae: ಕರ್ಕೂಮ ನೀಲಗಿರೆನ್ನಿಸ್‌, Curcuma neilgherrensis. 

Hypoxidaceae: ಕರ್ಕುಲಿಗೊ ಆರ್ಕಿಯೊಯಿಡಿಸ್‌, Curculigo 0701101065, ನೆಲದಾಳೆ. 

Dioscoreaceae: ಡಯೊಸ್ಕೊರಿಯ ಸಟ್ಟೆವ, 1108500100 sativa, ಹೆಗ್ಗೆಣಸು. 

Asparagaceae: ಅಸ್ಪರೇಗಸ್‌ ಏಷಿಯಾಟಿಕಸ್‌, 48007085 asiaticus, ಮತ್ತು ಅಸ್ಪರೇಗಸ್‌ ರೆಸಿಮೋಸಸ್‌, 
Asparagua 1006611085, ಶತಾವರಿ. 


Liliaceae: ಕ್ಲೊರೊಪೈಟಮ್‌ ಲೆಕ್ಸಮ್‌, Chlorophytum lexum. 


Commelinaceae: ಕಾಮೆಲಿನ ಸುಬುಲೇಟ, Commelina subulata, ಮತ್ತು Cyanotis tuberosa. 


ಸrೀc೩ce೩e : ಪೊನಿಕ್ಸ್‌: ಹ್ಯೂಮಿಲಿಸ್‌, Phoenix humilis, ಕಿರಿ ಈಚಲು. 


32 ಧಾರವಾಡ ಜಿಲ್ಲೆ 


Alismataceae: ಲಿಮ್ಮೊಪೈಟಾನ್‌ ಒಬ್ಬೂಸಿಪೋಲಿಯಂ, Limnophyton obtusifolium. 


Aponogetonaceae: ಅಪೊನೊಗೆಟಾನ್‌ ನಟನ್ಸ್‌, 47011086101 10101೬5. 


71068018086: ಎರಿಯೊಕಾಲನ್‌ ರೊಬಸ್ಟೊಬ್ರೌನಿಯಾನಮ್‌, Eriocaulon robusto-brownianum. 


Cyperaceae: ಸೈಪೆರಸ್‌ ಆರ್ಟಿಕುಲೇಟಸ್‌, Cyperus articulatus, ಜಂಬು ಹುಲ್ಲು; ಸೈಪೆರಸ್‌ ಎಕ್ಸಾಲ್ಬೆಸಸ್‌, Cyperus 
0೫೦11015, ಕೆಂಪು ಜಂಬುಹುಲ್ಲು; ಸೈಪೆರಸ್‌ ಇರಿಯ, Cyperus 110, ದಬ್ಬೆ ಜಂಬುಹುಲ್ಲು; ಸೈಪೆರಸ್‌ ರೊಟಂಡಸ್‌, 
೧೮7೩5 rotundus, ಜೇಕಿನ *ಗಡ್ವೆ: ಫಿಂಬ್ರಿಸ್ಟೈಲಿಸ್‌ ಬೈಸಂಬೆಲ್ಲೇಟ, 8 1111150115 bisumbellata, ಫಿಂಬ್ರಿಸ್ಸೈಲಿಸ್‌ 
ಕಂಪ್ಲಾನೇಟ, 81111715015 complanata, ಫಿಂಬ್ರಿಸ್ಸೈಲಸ್‌ ಫೆರುಜಿನಿಯ, Fimbristylis ferruginea, ಫಿಂಬ್ರಿಸ್ಸೈಲಸ್‌ 
ಟೆಟ್ರಾಗೊನ, ್ವFimbristylis tetragona, ಫಿಂಬಿಸ್ಸೈಲಿಸ್‌ ವಾಲಿಚಿಯಾನ, Fimbristylis 90111011070, ಕೈಲಿಂಗ 
ನೆಮೊರಾಲಿಸ್‌, %)11180 7011070115, ಮಾರಿಸ್ಕಸ್‌ ಬುಲ್ದೊಸಸ್‌, 11071505 bulbosus, ಮಾರಿಸ್ಕಸ್‌ ಸ್ವರೋಸಸ್‌, 
Mariscus 5080770385; ರಿಂಕೊಸ್ಪೊರ ರುಗೋಸ, ಔRhynchospora 78050, ಶೋನೋಪ್ಲೆಕ್ಟಸ್‌ ಆರ್ಟಿಕ್ಕುಲೀಟಿಸ್‌, 
Schoenoplectus 07110110145; ಮತ್ತು ಶೋನೋಪ್ಲೆಕ್ಟಸ್‌ ಲಿಟೊರಾಲಿಸ್‌, Schoenoplectus 11070115. 


Poaceae: ಅಲ್ಲೊಟೆರೊಪ್ಲಿಸ್‌ ಸಿಮಿಸಿನ, .411010100815 cimicina, ಅರಿಸ್ಪಿಡ ಅಡ್‌ಸೆನ್ಸಿಯಾನಿಸ್‌, 4118100 
adscensionis; ಅರಿಸ್ಟಿಡ ಹೈಸ್ಟಿಕ್ಸ್‌ ಸistid hystrix, ಬಿಳಿ ಹುನುಗದ ಹುಲ್ಲು, ಅರಿಸ್ಟಿಡ ರೆಡಾಕ್ಟ, Aristida 7060010, 
ಉಸಾವಿ ಹುಲ್ಲು; ಅರಿಸ್ಟಿಡ ಸಿಟೆಸಿಯ, 47151100 8010060, ಹಂಚಿಹುಲ್ಲು; ಆಂತ್ರಾಕ್ಷನ್‌ ಹಿಸ್ಪಡಸ್‌, Anthraxon 11171005; 
ಆಂತ್ರಾಕ್ಷನ್‌ ಲಾನ್ಸಿಯೋಲೇಟಸ್‌, Aಗಕhraxon 10100010115, ಹರೆಜಾಲ; ಆಂತ್ರಾಕ್ಷನ್‌ ಲಾನಿಪೋಲಿಯಸ್‌, Aಗhraxon 
10710101115, ಆಂತ್ರಾಕ್ಷನ್‌ ಟೂಬರ್‌ಕ್ಕುಲೇಟ, Aಗಕhraxon tuberculatus, ಬ್ರಾಕಿಏರಿಯಾ ಡಿಸ್ಬಾಕ್ಕ 8170010110 
dustachya, ಹಂಬುಹಾರಕ ಹುಲ್ಲು; ಬ್ರಾಕಿಏರಿಯಾ ಎರುಸಿಪಾರ್ಮಿಸ್‌, Brachiaria eruciforms, ಅಂಟುಗರಿಕೆ ಹುಲ್ಲು; 
ಬ್ರಾಕಿ ಏರಿಯಾ ರಮೋಸ, ೫700110110 7071080, ಕಾಡುಬರಗು ಹುಲ್ಲು; ಕೈಯೊನಾಕ್ಲೆ ಕೊಯಿನಿಗಿ, Chionachne 
0೮11811, ದಬ್ಬೆಹುಲ್ಲು; ಕ್ಲೊರಿಸ್‌ ಬಾರ್ಬಿಟ, Chloris barbata, ಗೊಂಡೆವೇಲ; ಕ್ಲೊರಿಸ್‌ ಡಾಲಿಕೊಸ್ಸಾಕ್ಕ Chloris 
dolichostachya, ಕ್ಲೊರಿಸ್‌ neu, Chloris virgata, ಗುಡಿಹುಲ್ಲು; ಸೀಲಕೈರಂ ಲೋಗೋಪಾಯಿಡಿಸ್‌, 
Coelachurum lagopoides, ಕಾಯಿಕ್ಸ ಲಾಕ್ರಿಮಜೋಬಿ, Coix lacrymajobi, ಕೊತ್ತಿಬೀಜ; ಕಾಯಿಕ್ಸ್‌ ಮಾರ್ಟನಿ, 
(00: martinii; ಸೈನೊಡಾನ್‌ ಡಾಕ್ಟಿಲಾನ್‌, (10607 0000101, ಗರಿಕೆ; ಸೈನೊಡಾನ್‌ ಪಟೆನ್ಸ್‌ Cynodon patens; 
ಡೆಂಡ್ರೊಕಲಾಮಸ್‌ ಸ್ಟಿಕ್ರಸ್‌, Dendrocalamus strictus, ಕಿರಿಬಿದಿರು; ಡೈಕಾಂತಿಯಂ ಕಾರಿಕೋಸಂ, Dichanthium 
caricಂsum, ಡೈಕಾಂತಿಯಂ ಫಿಲಿಕಲ್ಮೆ Dichanthium filiculme; ಡೈಕಾಂತಿಯಂ ಹೈೊಗೆಲಿ, Dichanthium 
ಗuegelii; ಡೈಕಾಂತಿಮಂ ಪರ್ಟೂಸಂ, Dichanthium pertusum, ಡಿಜಿಟೇರಿಯ ಅಬ್ಬುಡೆನ್ಸ್‌ Digitaria abludens; 
ಡಿಜಿಟೇರಿಯ ಲಾಂಗಿಪ್ಲೊರ, Digitaria longiflora, ದೊಡ್ಡಕ್ಕಿ ಹುಲ್ಲು; ಡಿಜಿಟೇರಿಯ ಸ್ಥಿಕ್ತ Digitaria stricta; 
ಡಿಜಿಟೇರಿಯ ಟರ್ನೆಟ, Digitaria ternata, ಅಕ್ಕಬ ಹುಲ್ಲು; ಟಿಜಿಟೇರಿಯ ರೆಟ್ರೊಪ್ಲೆಕ್ಸ Digitaria retroflexa, 
ನರಿಬಾಲದ ಹುಲ್ಲು; ಎಕ್ಳೆನೋಕ್ಲೊವ ಸ್ಟಾಗ್ನಿನ, Echinochloa 81087110, ಗೂಡುಭತ್ತದ ಹುಲ್ಲು; ಎಲಿಟ್ರೊಪೋರಸ್‌ 
ಸ್ನಕೇಟಸ್‌, Elytrophorus 50100115, ನೆಲ ಅಂತಬು ಹುಲ್ಲು; ಎರಗ್ರೋಸ್ಟಿಯೆಲ್ಲ ಬೈಫೇರಿಯ, Eragrostiella bifaria; 
ಎರಗ್ರೋಸ್ಟಿಯೆಲ್ಲ ಬ್ರಾಕಿಫೆಲ್ಲ), ನEragrostiella brachyphylla, ಎರಗ್ರೊಸ್ಟಿಸ್‌ ಸ್ಟರ್‌, Eragrostis asper, 
Cid ಸಿಲಿಯನೆನ್ನಿಸ್‌, Eragrostis cilianensis, ಬೆಟ್ಟದ ಅಕ್ಕಾಬು ಹುಲ್ಲು; ಎರಗ್ರೊಸ್ಟಿಸ್‌ ಮೈನರ್‌, Eragrostis 
minor, ಎರಗೋಸ್ಟಿಸ್‌ ನಟನ್ಸ್‌, Eragrostis nutans: ಎರಗ್ರೊಸ್ಟಿಸ್‌ ಪಿಲೋಸ, 0708708115 pilosa; ಎರಗ್ರೊಸ್ಟಿಸ್‌ 
ಟೆನುಪೋಲಿಯ, 8708170511 1071/0110, ದೊಡ್ಡಗರಿಕೆ ಹುಲ್ಲು ; ಎರಗ್ರೊಸ್ಟಿಸ್‌ ಎಸ್ಕೋಸ, Eragrostis viscosa; 
ಎರೆಮೊಪೊಗನ್‌ ಪೊವಿಒಲೇಟಸ್‌, £remopogan Jeveolatus, ಎರಿಒಕ್ಲೊಅ ಪ್ರೊಸೆರ, 87100100 ಗ 


ಪ್ರಾಸ್ತಾವಿಕ 33 


ಎರಿಒಕ್ಲೊಅ ಟೈಸ್ಟಕಟ, ಔriochloa trispicata, ಗಾರ್ನೊಟೆಯ ಫರ್ಗೂಸೋನಿ, Garnotia fಂrgusonii; 

ಹ್ಯಾಕೆಲೊಕ್ಲೊಅ ಗ್ರಾನುಲಾರಿಸ್‌, 1100%ಂ1001100 8701111078, ಕಾಡುಹಾರಕ ಹುಲ್ಲು ; ಹೈಮೆನಾಕ್ಸೆ ಸೂಡೊಇಂಟರಪ್ಪ, 

Hymenachne pseudointerrupta, ಐಸಾಕ್ನೆ ಎಲಿಗಾನ್ಸ್‌, 18001110 elegans, ಐಸಾಕ್ನ ಗ್ಲೊಬೋಸ, 1100110 

8108080, ಐಸಾಕ್ನ ಪಿಲೋಸಂ, 1800110 7108071; ಐಸಿಲೆವು ಲಾಕ್ಷಂ, 18010110 10071, ಐಸಿಲೆವು ಪ್ರೊಸ್ಟೆಟಿಂ, 

Iseilema prostratum, ಲೊಪೊಪೋಗನ್‌ ಟ್ರೈಡೆಂಟೇಟಸ್‌, Lophopogon tridentatus; ಮೆಲನ್‌ಸೆಂಕ್ರಿಸ್‌ 

ಜಾಕ್ಷೆಮೊಂಟಿ, Malancechris Jacquemontii; ಮೈಕ್ರೊಕ್ಲೊ ಅ ಇಂಡಿಕ, Michrochloa indica, ನವಿಲು ಬಣ್ಣದ 

ಹುಲ್ಲು; ಒಪ್ಪಿಸ್‌ಮೆನಸ್‌ ಬರ್ಮನಿ, Oplismenus burmannii’ ಒಪ್ಪಿಸ್‌ಮೆನಸ್‌ ಕಾಂಪೊಸಿಟಸ್‌, Oplismenus 

0017005115, ಕೋಳಿಜುಟ್ಟು ಗೆಡ್ಡೆ, ಯುರೋಕ್ಲೊಅ ಪಾನಿಕೊಯಿಡಿಸ್‌, Urochloa panicoides, ಕಾಡುಬಿಳಿಸಾವೆ ಹುಲ್ಲು; 

ವೆಟಿವೆರಿಯ ಲಾಸೊನಿ, Vetiveria lawsonಿii, ಒರೊಪಿಟಿಯಂ ರಾಕ್ಷಬರ್ಗಿಯಾನಮ್‌, Oropetium roxburghianum: 

ಒರೊಪೆಟಿಯಂ ತೋಮಿಯಂ, Oropetium thomaeum; ಪ್ಯಾನಿಕಂ ಆಂಟಿಡೊಟೇಲ್‌, Panicum antidotale, ಪಿನಸಿ 

ಹುಲ್ಲು; ಪ್ಕಾನಿಕಂ ಸುಮಾತ್ರೆನ್ಸ್‌ Panicum 8110110756; ಪಾಸ್ಪಲಿಡಿಯಂ ಜೆಮಿನೇಟಂ, Paspalidium geminatum, 

ಗದ್ದೆಬದುವಿನ ಹುಲ್ಲು; ಪಾಸ್ಥಾಲಂ ಹೊಹೆನಕೇರಿ, Paspalum hohenackeri ಪ್ರಗೈಟಿಸ್‌ ಕಾರ್ಕ, Phragmitis karka, 

ಹುಲುಗಿಲ ಹುಲ್ಲು; ಸ್ಕೂಡಂತಿಸ್ಟಿರಿಯ ಹೆಟಿರೊಕ್ಷಿಟ, Pseudanthistiria 10101001110: ಸ್ಕೂಡಂತಿಸ್ಟಿರಿಯ ಹಿಸ್ಸಿಡ, 

Pseudanthistiria hispida, ಸೂಡೊರಾಪಿಸ್‌ ಸ್ಪೈನೆಸೆನ್ಸ್‌ Pseudoraphis 5011050015: ರಾಟ್‌ಬೊಎಲ್ಲಿಯ 

ಕಾಕ್ಸಿನ್‌ಕೈನೆನಿನ್ಸ್‌, Rottboellia cochinchinensis, ಸಕ್ಕರಂ ಅಫಿಸಿನಾರಂ, Saccharum officinarum. ಕಬ್ಬು; ಸಕ್ಕರಂ 

ಸ್ಟಾಂಟೇನಿಯಂ, Saccharum spontaneum, ಕಡುಕಬ್ಬು; ಸಕ್ಕೊಲೆಪಿಸ್‌ ಇಂಟರಪ್ಪ, Saccolepis 11017010. ಸರಿಮ 

ನರ್ವೊಸಂ, Shima nervosum, ಚೆಕ್ಕಸಾಡಿ ಹುಲ್ಲು; ಸೆಹಿಮ ಸಕ್ಷೇಟಂ, 5011110 8010010171, ಸಿತೇರಿಯ ಇಟಾಲಿಕ, 

9010710 110110, ನವಣೆ; ಸಿತೇರಿಯ ಪೂಮಿಲ, 5010710 pula, ಸಿತೇರಿಯ ವರ್ಟಿಸಿಲ್ಲಾಟ, -5610110 ೫೮111011010. 
ಸಡಿಯೊಪೊಗಾನ್‌ ರೈಜೋಪೋರಸ್‌, 57001000801 11120010785 ಸ್ಪೊರೋಬೋಲಸ್‌ ಕ್ಯಾಪಿಲಾರಿಸ್‌, Sporobolus 

07110718; ಸ್ಪೊರೋಬೋಲಸ್‌ ಕೊರೊಮಂಡೆಲಿಯಾನಸ್‌, Sporobolus coromandelianus, ನರಿಬಾಲದ ಹೆಣ್ಣು 
ಹುಲ್ಲು; ಸ್ಫೊರೋಬೋಲಸ್‌ ಇಂಡಿಕಸ್‌, Sporobolus indicus; ಸ್ಪೊರೋಬೋಲಸ್‌ ಪಿಲಿಫೆರಸ್‌, Sporobolus 

piliferus, ಸ್ಪೊರೋಬೋಲಸ್‌ ಟ್ರೆಮುಲಸ್‌, Sporobolus tremulus; ತೆಲಿಪೊಗನ್‌ ಎಲಿಗನ್ಸ್‌, He 

elegans; ತೆಮಿಡ ಟ್ರೈಯಾಂಡ್ರ, Themeda 11141010, ಬೆಟ್ಟಂಚಿ ಹುಲ್ಲು; ಟ್ರಾಕಿಸ್‌ ಮ್ಯೂರಿಕೇಟ, ai ಯ್‌ 

ಟ್ರಾಗಸ್‌ ರಾಕ್ಷಬರ್ಗಿ, Tragus roxburghii, ಟೈಪೊಗಾನ್‌ ಬ್ರೊಮೊಯಿಡಿಸ್‌, 71170801 bromoides, ಮತ್ತು 
ಟೈಪೊಗಾನ್‌ ಜಾಕ್ಷೆಮೊಂಟಿ, 71100801 Jacquemontii. 

Scrophulariaceae: ಲಿಮ್ನೊಪಿಲ ಇಂಡಿಕ, Limnophila indica, ಸೊಪುಬಿಯ ವಿಸ್ಯೋಸ, ಚ ತ 

ಸೈಗ ಅಂಗಸ್ಟಿಪೋಲಿಯ,51718 0181/511/0110 ಮತ್ತು ಸ್ಟ್ರಗ ಡೆನ್ಲಿಪ್ಲೋರ, 511180 densiflora ಬಿಳಿ ಚಿಕ್ಕಿನ ಗಿಡ. 


ಅರಣ್ಯ ಸಂಪತ್ತು 


13.782 ಚ.ಕಿ. ಮೀ ಭೂ ಪ್ರದೇಶದಲ್ಲಿ 1,436.73 ಚ.ಕಿ.ಮೀ.ನಷ್ಟು 
ಣ್ಯ ಪ್ರದೇಶ 1,271.54 ಚ.ಕಿ.ಮೀ. ಪ್ರದೇಶದಲ್ಲೂ 
ಶ 93.21 ಚ.ಕಿ.ಮೀ. ಪ್ರದೇಶದಲ್ಲೂ 


ಅರಣ್ಯ ಇಲಾಖೆಯ ವರದಿಯ ಪ್ರಕಾರ ಜಿಲ್ಲೆಯಲ್ಲಿರುವ 
ಭೂಪ್ರದೇಶವು ಅರಣ್ಯ ಇಲಾಖೆಯ ಸ್ವಾಧೀನದಲ್ಲಿದೆ. ಇದರಲ್ಲಿ ಮೀಸಲು ಅರ 
ರಕ್ಷಿಸಲ್ಪಟ್ಟ ಅರಣ್ಯ ಪ್ರದೇಶ 14.01 ಚ.ಕಿ.ಮೀ. ಪ್ರದೇಶದಲ್ಲೂ ವರ್ಗೀಕರಿಸಿದ ಅರಣ್ಯ ಪ್ರದೇ | ಹ 
ಹಾಗೂ .ಖಾಸಗಿ ಅರಣ್ಯ ಪ್ರದೇಶ 57.97 ಚ.ಕಿ.ಮೀ. ಪ್ರದೇಶದಲ್ಲೂ ಹರಡಿದೆ. 1991-92ನೇ edo ಗಿ ಭನ 
ಬೆಳೆಗಳ ವರದಿಯಂತೆ ತಾಲೂಕುವಾರು ಅರಣ್ಯ ಪ್ರದೇಶ (ಹೆಕ್ಟೇರುಗಳಲ್ಲಿ) ಮತ್ತು ಜಿಲ್ಲೆಯ ಅರಣ್ಯ ಪ್ರಬೀಶಬ ಕನನ ಚ 
ಅಂಶಗಳು ಹೀಗಿವೆ: ಕಲಘಟಗಿ 19,526 (16.95), ಮುಂಡರಗಿ 17,646 (15.32); ಧಾರವಾಡ 13.೨: (11.11): 


34 ಧಾರವಾಡ ಜಿಲ್ಲೆ 


ಶಿರಹಟ್ಟಿ 12,943 (11.24); ರಾಣೆಬೆನ್ನೂರು 10,614 (9.22); ಶಿಗ್ಗಾಂವಿ 9,951 (8.64); ಹಿರೇಕೆರೂರು 76 (7.71); 
ಹಾನಗಲ್‌ 8.474 (7.36); ಬ್ಯಾಡಗಿ 4,889 (4.24); ಹಾವೇರಿ 3,849 (3.34); ಹುಬ್ಬಳ್ಳಿ 2,033 (1.77), ಗದಗ 1,749 
(1.52);ಸವಣೂರು 801(0.70);ಮತ್ತು ರೋಣ 276(0.24).ನರಗುಂದ, ನವಲಗುಂದ ಮತ್ತು ಕುಂದಗೋಳ ತಾಲೂಕುಗಳಲ್ಲಿ 
ಗಮನಾರ್ಹ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶ ಕಂಡುಬರುವುದಿಲ್ಲ. ಪ್ರತಿ ತಾಲೂಕಿನ ಭೌಗೋಳಿಕ ಕ್ಷೇತ್ರದಲ್ಲಿರುವ ಅರಣ್ಯ ಪ್ರದೇಶದ 
ಶೇಕಡಾವಾರು ಅಂಕಿ ಅಂಶಗಳು ಹೀಗಿವೆ: ಕಲಘಟಗಿ 28.4, ಮುಂಡರಗಿ 19,96, ಶಿಗ್ಗಾಂವಿ 16.89, ಶಿರಹಟ್ಟಿ 13.64, ಧಾರವಾಡ 
12.12, ರಾಣೆಬೆನ್ನೂರು 11.73, ಬ್ಯಾಡಗಿ 11.20, ಹಿರೇಕೆರೂರು 11.0, ಹಾನಗಲ್‌ 10.93, ಹಾವೇರಿ 4.81, ಹುಬ್ಬಳ್ಳಿ 2.76, 
ಗದಗ 1.59, ಸವಣೂರು 1.49 ಮತ್ತು ರೋಣ 0.21. ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಕಂಡುಬರುತ್ತದೆ. 
ರಾಜ್ಯದಲ್ಲಿ 'ಅರಣ್ಯ ಪ್ರದೇಶವು ಭೌಗೋಳಿಕ ಕ್ಷೇತ್ರದ ಶೇ 20 ರಷ್ಟಿದ್ದು ಅಖಿಲ ಭಾರತದ ಇದೇ ಸರಾಸರಿ ಪ್ರಮಾಣವು ಸುಮಾರು 
ಶೇ 23 ಇದೆ. ಇದು ಶೇ 33.33 ಇರಬೇಕೆಂದು ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಗೊತ್ತುಪಡಿಸಿದೆ. ಆದರೆ ಜಿಲ್ಲೆಯಲ್ಲಿನ ಅರಣ್ಯ 
ಕ್ಷೇತ್ರದ ಶೇಕಡಾವಾರು ಪ್ರಮಾಣವು (8.47) ಗೊತ್ತುಪಡಿಸಿದ ಪ್ರಮಾಣಕ್ಕಿಂತ ಅತ್ಯಂತ ಕಡಿಮೆ ಇದೆ. 


ಜಿಲ್ಲೆಯಲ್ಲಿ ತಲಾ ಅರಣ್ಯ ಕ್ಷೇತ್ರವು 0.04 ಹೆಕ್ಟೇರುಗಳಾಗಿವೆ. ತಲಾ ಇಷ್ಟು ಕಡಿಷೆ ಪ್ರಮಾಣದಿಂದ ಜನರ ಅಥವಾ ಕೈಗಾರಿಕೆಗಳ 
ಅಗತ್ಯಗಳನ್ನು ಪೂರೈಸುವುದು ಕಠಿಣವಿದೆ. ಜಿಲ್ಲಾ ಅರಣ್ಯ ಕ್ಷೇತ್ರವು ಬೆಳಗಾವಿ ಅರಣ್ಯ ವೃತ್ತಕ್ಕೆ ಸೇರಿದ ಧಾರವಾಡ ಮತ್ತು ಗದಗ 
ವಿಭಾಗಗಳಲ್ಲಿ ವಿಸ್ತರಿಸಿದೆ. ಜಿಲ್ಲೆಯಲ್ಲಿ ಸ್ವಲ್ಪ ತೇವವಿರುವ ಹಾಗೂ ಉದುರೆಲೆ ಅರಣ್ಯಗಳು ಬೆಳೆಯುವುವು. ಈ ಪ್ರಕಾರಗಳ ಅರಣ್ಯಗಳು 
ಉತ್ತಮ ಮೊಪಿನ ಮರಗಳಿಂದ ಸಮೃದ್ಧವಾಗಿವೆ. ಬೀಟೆ, ತೇಗ, ಹೊನ್ನೆ ಮತ್ತು ನಂದಿ ಮುಂತಾದ ಮರಗಳು ಇಲ್ಲಿ ನೈಸರ್ಗಿಕವಾಗಿಯೇ 
ಬೆಳೆಯುವುವು. ಈ ಅರಣ್ಯಗಳು ಮರಮಟ್ಟಿನ ಉತ್ಪತ್ತಿಗೆ, ಸೌದೆ ಉತ್ಪತ್ತಿಗೆ ಮತ್ತು ಆಡಳಿತಾತಕ್ಷ ದೃಷ್ಟಿಕೋನದಿಂದಲೂ ಮಹತ್ವದ್ದಿವೆ. 
ಕುರುಚಲು ಮತ್ತು ಮುಳ್ಳಿನ ಅರಣ್ಯಗಳ ಕ್ಷೇತ್ರವೂ ಜಿಲ್ಲೆಯಲ್ಲಿ ಹೆಚ್ಚಿಗೆ ಇದ್ದು ಈ ಅರಣ್ಯಗಳಲ್ಲಿ ಶ್ರೀಗಂಧ ಮತ್ತು ಇತರ ಕಿರು 
ಅರಣ್ಯೋತ್ಸನ್ನಗಳ ಜಾತಿಯ ಹಾಗೂ ಸೌದೆ ಮತ್ತು ಮರಮಟ್ಟಿನ ಕೆಲಸಕ್ಕೆ ಬಳಸುವ ಮರಗಳಿವೆ. ಈ ಅರಣ್ಯಗಳು ಸೌದೆಗೆ, 
ದನಗಳನ್ನು ಮೇಯಿಸುವುದಕ್ಕೆ ಮತ್ತು ಇತರ ಪ್ರಾಣಿವರ್ಗಗಳ ಬಲವಾದ ಒತ್ತಡಕ್ಕೆ ಒಳಗಾಗಿರುವುದು ಅಪಾಯಕರ ಸನ್ನಿವೇಶವಾಗಿದೆ. 


ಅರಣ್ಯದ ಕಿರು ಉತ್ಪತ್ತಿಗಳು : ಅರಣ್ಯದ ಕಿರು ಉತ್ಪತ್ತಿಗಳನ್ನು ತಾಲೂಕನ್ನು ಘಟಕವನ್ನಾಗಿ ಇಟ್ಟುಕೊಂಡು ಎರಡು ಮೂರು 
ವರ್ಷಗಳ ಗುತ್ತಿಗೆಯ ಮೇಲೆ ನೀಡಲಾಗುತ್ತಿದೆ. ಅರಣ್ಯದ ಕಿರು ಉತ್ಪಶ್ರಿಗಳೆಂದು ಕಲೆಹಾಕಲ್ಪಟ್ಟ ಅತಿ ಮಹತ್ವದ ವಸ್ತುಗಳಲ್ಲಿ 
ಮೊದಲನೆಯ ವನೋತ್ಪತ್ತಿಯೆಂದರೆ ಅಳಲೆಕಾಯಿ. ಇದನ್ನು ಚರ್ಮ ಹದ ಮಾಡಲು ಉಪಯೋಗಿಸುವರು. ಇದಲ್ಲದೆ ಹುಣಿಸೆ, 
ಫೆಲಾಂಥಿಸ್‌, ಜೇನುತುಪ್ಪ, ಮೇಣ, ಕೊಂಬುಗಳು, ಸೀಗೇಕಾಯಿ, ಅಂಟವಾಳ್ಕ ಧೂಪ, ದಾಲ್ಚಿನ್ನಿಯ ತೊಗಟೆ, ಬಣ್ಣ ಹಾಕಲು 
ಬೇಕಿರುವ ಅನೇಕ ಹಣ್ಣುಗಳು ಮತ್ತು ಅನೇಕ ಔಷಧೀಯ ಸಸ್ಯಗಳು ಇದರಲ್ಲಿ ಸೇರಿವೆ. 


ಅರಣ್ಯ ಸಂಪತ್ತಿನ ಬಳಕೆ : ಅರಣ್ಯ ಸಂಪತ್ತು ಮುಂದುವರಿಯುವಿಕೆ ಮತ್ತು ಆಧಾರಪೂರ್ಣ ಪ್ರತಿಫಲ ಈ ತತ್ವಗಳನ್ನವಲಂಬಿಸಿ , 
ವ್ಯವಸ್ಥಿತವಾಗಿ ಉಪಯೋಗಿಸಲ್ಪಡುತ್ತದೆ. ಮತ್ತು ಹೀಗೆ ಮಾಡುವಾಗ ಅರಣ್ಯವನ್ನು ಅವಲಂಬಿಸಿದ ಕೈಗಾರಿಕೆಗಳ ಬೇಡಿಕೆಗಳನ್ನು 
ಪೂರೈಸುವುದು, ನೈಸರ್ಗಿಕ ಪುನರುತ್ಪತ್ತಿ ಕಾಡನ್ನು ಪೂರ್ವ ಸ್ಥಿತಿಯಲ್ಲಿ ಸ್ಥಾಪಿಸುವುದು ಮತ್ತು ವನನಿರ್ಮಾಣ ಮಾಡುವುದು ಇವುಗಳನ್ನು 
ಉತ್ತೇಜಿಸಲಾಗುವುದು. ಬಗೆಬಗೆಯ ಅರಣ್ಯ ಉತ್ಪತ್ತಿಗಳು ಹೊರತೆಗೆಯಲ್ಪಡುತ್ತವೆ ಮತ್ತು ಬೇರೆ ಬೇರೆ ಕೈಗಾರಿಕೆಗಳಿಗೆ ಮತ್ತು 
ವ್ಯಕ್ತಿಗಳಿಗೆ ಅವು ಮಾರಲ್ಪಡುತ್ತವೆ. 


ಜಿಲ್ಲೆಯಲ್ಲಿರುವ ಅರಣ್ಯಗಳನ್ನು ಕಾರ್ಯಯೋಜನೆಗಳ ನಿಯಮಾನುಸಾರವಾಗಿ ನಿರ್ವಹಿಸಲಾಗುತ್ತಿದೆ. ಈ ಯೋಜನೆಯನ್ನು 
ಬೆಳೆದಿರುವ ಮರಗಳು ವಿವಿಧ ಅರಣ್ಯೋತ್ಪನ್ನಗಳ ಬೇಡಿಕೆ ಮತ್ತು ಭೂ ತೇವಾಂಶ ಸಂರಕ್ಷಣೆ, ಪರಿಸರ. ಸಮತೋಲನಕ್ಕೆ 
ಅಗತ್ಯಾನುಸಾರವಾಗಿ 10ರಿಂದ 15 ವರ್ಷಗಳ ಅವಧಿಗೆ ರೂಪಿಸಲಾಗುತ್ತದೆ. ಅರಣ್ಯಗಳ ದರ್ಜೆ ತಗ್ಗಿಸಲ್ಪಟ್ಟಿರುವ ಅರಣ್ಯ ಪ್ರದೇಶಗಳಲ್ಲಿ 
ವನನಿರ್ಮಾಣ ಕಾರ್ಯವನ್ನು ಬೃಹತ್‌ ಪ್ರಮಾಣದಲ್ಲಿ ಕೈಗೊಳ್ಳಲಾಗುತ್ತಿದೆ. | | 


ಪ್ರಾಸ್ತಾವಿಕ 35 


ತೇಗದ ಮರ, ಕತ್ತರಿಸಿದ ಮರ ಇತರ ಬಗೆಯ ಚೌಬೀನೆ, ನೀಲಗಿರಿ ಮರ, ಬೆಂಕಿಕಡ್ಡಿ ಮರ, ಕಂಬಗಳನ್ನೊಳಗೊಂಡ ಚೌಬೀನೆ, 
ಉರುವಲು ಸೌದೆ (ಜಲಾವಟ್ಟಿಗೆ), ಗಂಧದ ಮರ ಮತ್ತು ಬೊಂಬುಗಳು ಮುಖ್ಯವಾದವುಗಳಾಗಿವೆ. 


ಚೌಬೀನೆ ಡಿಪೋಗಳಿಂದ ಬಂದ ಚೌಬೀನೆಯನ್ನೂ ಗುಣ, ದಪ್ಪ ಮತ್ತು ಉದ್ದದಂತೆ ಪ್ರತ್ಯೇಕ ಗುಂಪುಗಳಾಗಿ ಎಂಗಡಿಸಿ, ಬೇರೆ 
ಗುಣಮಟ್ಟಗಳ ಚೌಜೀನೆಗಳಿಗೆ ಹಿಂದಿನ ದರಗಳನ್ನು ಆಧರಿಸಿ ಪ್ರತಿಯೊಂದು ಗುಂಪಿನ ಚೌಬೀನೆಯ ಮೌಲ್ಯಗಳನ್ನು ನಿರ್ಧರಿಸಿ 
ಅವುಗಳನ್ನು ಸಾರ್ವಜನಿಕ ಹರಾಜಿಗೆ ಇಡಲಾಗುವುದು. ಸಾಮಾನ್ಯವಾಗಿ ಪ್ರತಿಯೊಂದು ಡಿಪೋವಿನಲ್ಲಿ ಒಂದೊಂದು ವರ್ಷಕ್ಕೆ 
ಮೂರರಿಂದ ನಾಲ್ಕು ಬಾರಿ ಚೌಬೀನೆಯನ್ನು ಮಾರಾಟ ಮಾಡಲಾಗುತ್ತದೆ. ಚಿಲ್ಲರೆ ಮಾರಾಟಕ್ಕಾಗಿ ಡಿಪೋದಲ್ಲಿ ರಾಶಿ ಹಾಕಿರುವ 
ಚೌಬೀನೆ ಮತ್ತು ಇತರ ಅರಣ್ಯ ಉತ್ಪನ್ನಗಳನ್ನೂ ಕಾಲಕಾಲಕ್ಕೆ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ದರಗಳಲ್ಲಿ ಬಿಡುಗಡೆ 
ಮಾಡಲಾಗುತ್ತದೆ. ರೈಲ್ವೇ ಮತ್ತು ರಕ್ಷಣಾ ಇಲಾಖೆಗಳಿಗೆ ಪರಸ್ಪರ ಒಪ್ಪಂದ ಮಾಡಿಕೊಂಡಿರುವ ದರದಲ್ಲಿ ಅರಣ್ಯ ಉತ್ಪನ್ನಗಳನ್ನು 
ವಿಲೇವಾರಿ ಮಾಡಲಾಗುತ್ತದೆ. 


ಆರಣ್ಮ ಅಭಿವೃದ್ಧಿ ಯೋಜನೆಗಳು _ 


ಜಿಲ್ಲೆಯಲ್ಲಿ ಅನೇಕ ಅರಣ್ಯ ಅಭಿವೃದ್ಧಿ ಯೋಜನೆಗಳು ನೆರವೇರಿಸಲ್ಪಡುತ್ತಿವೆ. ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮುಖ್ಯ 
ಉದ್ದೇಶವು ಈಗ ದರ್ಜೆ ತಗ್ಗಿಸಿದ ಅರಣ್ಯ ಪ್ರದೇಶದಲ್ಲಿ ಪುನರ್‌ ಅರಣ್ಯೀಕರಣ ಮಾಡಿ ಅರಣ್ಯ ಸಂಪತ್ತನ್ನು ಹೆಚ್ಚಿಸಿ ಜನರಿಗೆ 
ಚೌಬೀನೆ, ಉರವಲು ಸೌದೆ ಹಾಗೂ ದನಗಳ ಮೇವಿನ ಕೊರತೆಯನ್ನು ನೀಗಿಸುವುದಾಗಿದೆ. ಹೆಚ್ಚು ಹೆಚ್ಚಿನ ಉರುವಲು ಸೌದೆ, ಸಣ್ಣ 
ಪುಟ್ಟ ಚೌಬೀನೆ, ದನಗಳ ಮೇವನ್ನು ದರ್ಜೆ ತಗ್ಗಿಸಿದ ಅರಣ್ಯ ಮತ್ತು ಇತರ ಸರ್ಕಾರಿ ಪಾಳು ಭೂಮಿಯಲ್ಲಿ "ಸಿ' ಮತ್ತು “ಡಿ' 
ವರ್ಗದ ಭೂಮಿಯನ್ನೊಳಗೊಂಡು ಬೆಳೆಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ 16,098 ಹೆ. ಸರ್ಕಾರಿ ಪಾಳುಭೂಮಿ ಮತ್ತು ಇನ್ನು 
37,957 ಹೆ "ಸಿ' ಮತ್ತು "ಡಿ' ವರ್ಗದ ಜಮೀನು ಇದ್ದು 31.1.1989 ರ ವೇಳೆಗೆ 38,747 ಹೆ. "ಸಿ' ಮತ್ತು "ಡಿ' ವರ್ಗದ 
ಜಮೀನನ್ನು ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ವರ್ಗಾಯಿಸಲಾಗಿದೆ. ಸಾಮಾಜಿಕ ಅರಣ್ಯ ಯೋಜನೆ ಮತ್ತು ವಿಕೇಂದ್ರೀಕೃತ 
ಸಸ್ಯಕ್ಷೇತ್ರಗಳ ನಿರ್ಮಾಣದ ಮೂಲಕ ಅರಣ್ಯೀಕರಣ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಧಾರವಾಡ ಜಿಲ್ಲೆಯಲ್ಲಿರುವ ಅರಣ್ಯ 
ನರ್ಸರಿ ಕ್ಷೇತ್ರಗಳು ಹೀಗಿವೆ: ಬುಡವಾಳ (ಹುಬ್ಬಳ್ಳಿ ತಾ) ಅರಣ್ಯ ವಿಭಾಗಾಧಿಕಾರಿಗಳ ಕಚೇರಿ ಆವರಣ (ಧಾಠವಾಡ ತಾ|), 
ಹಾನಗಲ್‌, ಕುಸನೂರು, ಹೊಂಕಣ (ಹಾನಗಲ್‌ ತಾ|), ಗಂಗಿಭಾವಿ (ಶಿಗ್ಗಾಂವ ತಾ|), ಕಲ್ಕುಂದಿ (ಕಲಘಟಗಿ ತಾ|), 
ಗಂಗಾಜಲತಾಂಡಾ, ಬೇವಿನಹಟ್ಟಿ, ವಿಕಲಾಸಪುರ (ರಾಣೆಬೆನ್ನೂರು -ತಾ|), ಸಿಡೆನೂರು, ಗುಂಡಗಟ್ಟಿ, ಹರಿಕಟ್ಟೆ (ಅರೇಕೆರೂರು ತಾ||), 
ಸಂಗೂರು (ಹಾವೇರಿ ತಾ), ಡಂಬಳ, ಬಿಡನಾಳ, ಜಲವಡಗಿ, ಹಾರೋಗೇರಿ (ಮುಂಡರಗಿ ತಾ|), ಜಲ್ಪಗೇರಿ, ಛಬ್ಬಿ, ಡೋಣಿ, 


ತಂಗೋಡ, ಗಜೇಂದ್ರಗಡ, ನಭಾಪುರ ಮತ್ತು ಚಿಕ್ಕನವಗುಂದ (ರಹಟ್ಟಿ ತಾ). 


ಅಧಿಕ ಪ್ರಮಾಣ ಅರಣ್ಯೀಕರಣ ಕಾರ್ಯಕ್ರಮವನ್ನು ಎಲ್ಲಾ ಯೋಜನೆಗಳಡಿಯಲ್ಲಿ ಮುಂದುವರೆಸಿಕೊಂಡು ಬರಲಾಗುತ್ತಿದೆ. 
ದರ್ಜೆ ತಗ್ಗಿಸಿದ ಅರಣ್ಯ, ರಸ್ತೆಬದಿ ಅಂಗಳ, ಕೆರೆ ಬದಿ ಅಂಗಳ ಇತ್ಯಾ ದಿಗಳನ್ನೊಳಗೊಂಡಂತೆ ಕಂದಾಯ ಪಾಳುಭೂಮಿಯನ್ನು 
ಅರಣ್ಯೇಕರಣದೆದೆಗೆ ತರಲಾಗಿದೆ. ಜವಾಹರ ರೋಜಗಾರ್‌ ಯೋಜನೆ, ಸಾಮಾಜಿಕ ಅರಣ್ಯ ಕಾರ್ಯಕ್ರಮ, ರಾಷ್ಟ್ರೀಯ ಪಾಳು 
ಭೂಮಿ ಅಭಿವೃದ್ಧಿ ಮಂಡಳಿ ಮುಂತಾದ ಯೋಜನೆಗಳ ನೆರವಿನೊಂದಿಗೆ ವಿಕೇಂದ್ರೀಕೃತ ಸಸ್ಯ ಕ್ಷೇತ್ರಗಳಲ್ಲಿ ಸ ಸಸಿಗಳನ್ನು ಬೆಳೆಸಲಾಗುತ್ತಿದೆ. 
ಜಿಲ್ಲೆಯ ತುಂಗಭದ್ರಾ ನದೀ ಜಲಾನಯನ ಪ್ರದೇಶದಲ್ಲಿ ಕೇಂದ್ರೀಯ ಪುರಸ್ಕೃತ ಯೋಜನೆಯನ್ವಯ ಭೂಸಾರ ಸಂರಕ್ಷಣೆಗಾಗಿ 1987 
ರಿಂದ 1992 ರವರೆಗೆ ಸುಮಾರು 340 ಹೆ.ಪ್ರದೇಶದಲ್ಲಿ ಅರಣ್ಯೀಕರಣ ಕಾರ್ಯವನ್ನು 60 ಲಕ್ಷ ರೂಪಾಯಿಗಳನ್ನ `: ವಿನಿಯೋಗಿಸಿ 
ನೆರವೇರಿಸಲಾಗಿದೆ. ಕೇಂದ್ರ ಪುರಸ್ಕೃತ ಗ್ರಾಮೀಣ ನಿಸರ್ಗ ಸೂಕ್ಷ್ಮ ಪ್ರದೇಶಗಳಲ್ಲಿ ನೆಡುತೋಪು ಬೆಳೆಸುವಿಕೆ ಹಾಗೂ ವನ ನಿರ್ಮಾಣ 
ಯೋಜನೆಯಡಿ ರಾಜ್ಯ ಮತ್ತು ಕೇಂದ್ರ ಸಂಬಂಧದ 50:50 ಪ್ರಮಾಣದ ಬಂಡವಾಳದೊಡನೆ ಗ್ರಾಮೀಣ ಜನತೆಯ ಬೇಡಿಕೆಯನ್ನು 
ಪೂರೈಸಲು 1987 ರಂದ 1991 ರವರೆಗೆ ಸುಮಾರು 1,100 ಹೆ ಪ್ರದೇಶದಲ್ಲಿ ನೆಡುತೋಪು ನಿರ್ಮಿಸಲಾಯಿತು. ಈ 
ನೆಡುತೋಪುಗಳನ್ನು ಹೆಚ್ಚಿಗೆ ದರ್ಜೆ ತಗ್ಗಿಸಿದ ಅರಣ್ಯ ಪ್ರದೇಶ ಮತ್ತು ಇತರ ಸರ್ಕಾರಿ ಪಾಳುಭೂಮಿಯ ಪ್ರದೇಶಗಳಲ್ಲಿ 
ನಿರ್ಮಿಸಲಾಗಿದೆ. ಕೇಂದ್ರ ಪ್ರೇರಿತ ರಾಷ್ಟ್ರೀಯ ಪಾಳುಭೂಮಿ ಅಭಿವೃದ್ಧಿ ಮಂಡಳಿ, ವಿಕೇಂದ್ರೀಕೃತ ಸಸ್ಯಕ್ಷೀತ್ರ ಯೋಜನೆಯಡಿ 
ಜಿಲ್ಲೆಯಲ್ಲಿ ಸುಮಾರು 55 ಲಕ್ಷ cere ವಿನಿಯೋಗಿಸಿ ವಿಕೇಂದ್ರೀಯವಾಗಿ ಜನತೆಗೆ ಸಹಾಯ ಧನ ನೀಡಿ 1987ರಿಂದ 


36 ಧಾರವಾಡ ಜಿಲ್ಲಿ 


1992 ರವರೆಗೆ 1.96 ಕೋಟಿ ಸಸಿಗಳನ್ನು ಬೆಳೆಸಲಾಗಿದೆ. ಅರಣ್ಯ ಪ್ರದೇಶವನ್ನು ಅರಣ್ಯೇತರ ಉಪಯೋಗಕ್ಕಾಗಿ ಫಡೆದ ಮೇಲೆ 
ಅದರ ನಷ್ಟ ಪರಿಹಾರಕ್ಕಾಗಿ ನೆಡುತೋಪುಗಳ ನಿರ್ಮಾಣವನ್ನು ಅರಣ್ಯ ನಿಯಮ 1980 ರ ಪ್ರಕಾರ ಕೈಗೆತ್ತಿಕೊಳ್ಳಲಾಗುತ್ತದೆ. ಅರಣ್ಯ 
ಪ್ರದೇಶವನ್ನು ಬಿಡುಗಡೆ ಮಾಡಿದರೆ ಅದಕ್ಕೆ ಸಮನಾದ ಅರಣ್ಯೇತರ ಪ್ರದೇಶದಲ್ಲಿ ಪರಿಹಾರ ನೆಡುತೋಪುಗಳ ನಿರ್ಮಾಣ 
ಮಾಡಲಾಗುವುದು. ಅರಣ್ಯೇತರ ಪ್ರದೇಶ ಇಲ್ಲದಿದ್ದಲ್ಲಿ ಬಿಡುಗಡೆಯಾದ ಅರಣ್ಯ ಪ್ರದೇಶದ ಎರಡು ಪಟ್ಟು ನೆಡುತೋಪು ನಿರ್ಮಾಣ 
ಮಾಡಲಾಗುವುದು. ಅರಣ್ಯೇತರ ಪ್ರದೇಶವನ್ನು ಗುರ್ತಿಸಿ ಪರಿಹಾರ ನೆಡುತೋಪು ಮಾಡುವಾಗ ರಕ್ಷಿತ ಅರಣ್ಯ ಪ್ರದೇಶವೆಂದು 


ಘೋಷಿಸಿ ಮಾನವರ ಹಾಗೂ ಪ್ರಾಣಿಗಳ ಹಾವಳಿಯಿಂದ ತಪ್ಪಿಸಲಾಗುವುದು. 


ರಾಣೆಬೆನ್ನೂರಿನ ಕೃಷ್ಣಮೃಗಗಳ ಅಭಯಾರಣ್ಯ 


ರಾಣೆಬೆನ್ನೂರಿನ ಕಪ್ಪುಜಿಂಕೆ (ಕರಿ ಚಿಗರಿ) ಅಥವಾ ಕೃಷ್ಣಮ)ಗಗಳ ಅಭಯಾರಣ್ಯವು 1974 ರಲ್ಲಿ ವನ್ಯಪ್ರಾಣಿಧಾಮವೆಂದು 
ಸಾರಲ್ಪಟ್ಟಿತು. ಈ ಅಭಯಾರಣ್ಯದ ಅರಣ್ಯಕ್ಷೇತ್ರವು ಉತ್ತರ ಅಕ್ಷಾಂಶ 14933' ರಿಂದ 149 47' ರವರೆಗೆ ಪೂರ್ವ ರೇಖಾಂಶ 
759 32' ರಿಂದ 759 517 ರವರೆಗೆ ರಾಣೆಬೆನ್ನೂರು, ಬ್ಯಾಡಗಿ ಮತ್ತು ಹಾವೇರಿ ತಾಲೂಕುಗಳಲ್ಲಿ ವಿಸ್ತರಿಸಿದ್ದು ಒಟ್ಟು 119.89 
ಚ.ಕಿ.ಮೀ. (12,000 ಹೆ) ಪ್ರದೇಶವನ್ನು ಹೊಂದಿದೆ. ಈ *ವನ್ಯಪ್ರಾಣಿಧಾಮವು ರಾಣೆಬೆನ್ನೂರಿನಿಂದ 16 ಕಿ.ಮೀ. ದೂರದಲ್ಲಿದೆ. 
ಈ ಅಭಯಾರಣ್ಯವು ಏರುತಗ್ಗುಗಳನ್ನೊಳಗೊಂಡ ಪ್ರದೇಶಗಳನ್ನು ಒಳಗೊಂಡಿದ್ದು ಅತಿ ಎತ್ತರದ ಜಾಗವು ಸಮುದ್ರಮಟ್ಟದಿಂದ 
ಸುಮಾರು 700ಮೀ ಗಳಷ್ಟು ಎತ್ತರವಿದೆ. ಇಲ್ಲಿ ಕೆಲವು ಸಣ್ಣ ಹೊಳೆಗಳು ಹರಿಯುತ್ತಲಿದ್ದು ಅವುಗಳು ಬೇಸಗೆಯಲ್ಲಿ ಬತ್ತಿಹೋಗುತ್ತವೆ. 
ಬಹುತೇಕ ಪ್ರದೇಶವು ಕುರುಚಲು ಹಾಗೂ ಮುಳ್ಳುಕಂಟಿಗಳ ಅರಣ್ಯವನ್ನು ಹೊಂದಿದ್ದು ಮಣ್ಣಿನ ಸವೆತವು ಈ ಪ್ರದೇಶದಲ್ಲಿ ಹೆಚ್ಚಾಗಿ 
ಆಗುತ್ತದೆ. ಆದುದರಿಂದ 1956ರಿಂದ ಬೋಳಾದ ಪ್ರದೇಶದಲ್ಲಿ ಅರಣ್ಯೀಕರಣ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಸ್ಥಳೀಯ ನೀಲಗಿರಿ 
ಸಸ್ಯಗಳ ಪ್ಲಾಂಟೇಷನ್‌ ಬೆಳೆಸಲು ಆದ್ಯತೆ ನೀಡಲಾಗಿದೆ. ಇಲ್ಲಿ ಕೃಷ್ಣಮೃಗಗಳಲ್ಲದೆ ತೋಳಗಳು, ಕಾಡುಹಂದಿ ಮತ್ತು ನವಿಲುಗಳು 
ಹೇರಳವಾಗಿ ಕಾಣಸಿಗುತ್ತವೆ. 


ಮಕ್ಕಳ ಪ್ರಾಣಿಸಂಗ್ರಹಾಲಯ: ಗದಗ ತಾಲೂಕಿನ ಬಿಂಕದಕಟ್ಟೆಯ ಬಳಿ ಇರುವ ಮಕ್ಕಳ ಪ್ರಾಣಿ ಸಂಗ್ರಹಾಲಯ 12 ಹೆ. 
ಪ್ರದೇಶದಲ್ಲಿ ವಿಸ್ತರಿಸಿದೆ. ಗದಗ ಪಟ್ಟಣದಿಂದ ಎರಡು ಕಿ.ಮಿ. ದೂರದಲ್ಲಿದೆ. .ಇದನ್ನು ಪೂರ್ಣ ದರ್ಜೆಯ ಪ್ರಾಣಿ 
ಸಂಗ್ರಹಾಲಯವನ್ನಾಗಿ ಮಾಡಲು ಯೋಜನೆ ಸಿದ್ಧಪಡಿಸಲಾಗಿದ್ದು ಕೆಲಸಗಳು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿವೆ. 


ವಾಯುಗುಣ 


ಜಿಲ್ಲೆಯು ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿರುವುದರಿಂದ ಅಧಿಕ ಉಷ್ಣತೆಯನ್ನು ಒಳಗೊಂಡ ವಾಯುಗುಣವನ್ನು ಹೊಂದಿದೆ. 
ಸಾಮಾನ್ಯವಾಗಿ ಶುಷ್ಕ ಹವೆ ಇದ್ದು ಮಾನ್ಸೂನ್‌ ಕಾಲದಲ್ಲಿ ತಂಪಾದ ಹವೆ ಇರುತ್ತದೆ. ಒಟ್ಟಿನಲ್ಲಿ ಜಿಲ್ಲೆಯ ವಾಯುಗುಣವು ಹಿತಕರ 
ಮತ್ತು ಆಹ್ಹಾದಕರವಾಗಿದೆ. ಜಿಲ್ಲೆಯು ರಾಜ್ಯದ ಉತ್ತರಭಾಗದ ಮೈದಾನ ಪ್ರದೇಶದಲ್ಲಿದ್ದು ಈ ಪ್ರದೇಶದಲ್ಲಿನ ಹವೆ ಬೇಸಗೆಯಲ್ಲಿ 
ಉಷ್ಣತೆಯಿಂದ ಕೂಡಿರುವಂಥದೂ, ಚಳಿಗಾಲದಲ್ಲಿ ತಂಪಾಗಿರುವಂಥದೂ, ಮಳೆಗಾಲದಲ್ಲಿ ಹೆಚ್ಚು ಆರ್ದ್ರತೆಯುಳ್ಳದ್ದೂ ಆಗಿರುತ್ತದೆ. 
ಮಳೆ ಅನಿಯಮಿತವಾಗಿಯೂ, ಅನಿಶ್ಚಿತವಾಗಿಯೂ ಬೀಳುತ್ತದೆ. ಒಂದು ವರ್ಷವನ್ನು ನಾಲ್ಕು ಯತುಗಳನ್ನಾಗಿ ವಿಭಾಗಿಸಲಾಗಿದೆ. 
ಅವುಗಳೆಂದರೆ (1) ಚಳಿಗಾಲ (ಜನವರಿ- ಫೆಬ್ರವರಿ), (2) ಬೇಸಿಗೆ ಕಾಲ (ಮಾರ್ಚಿನಿಂದ ಮೇ ವರೆಗೆ), (3) ನೈಯತ್ಯ ಮಾನ್ಸೂನ್‌ 
ಕಾಲ (ಜೂನ್‌ನಿಂದ ಸೆಪ್ಟಂಬರ್‌ವರೆಗೆ), ಮತ್ತು (4) ಈಶಾನ್ಯ ಮಾನ್ಸೂನ್‌ ಕಾಲ (ಅಕ್ಟೋಬರ್‌- ನವೆಂಬರ್‌). 


ಮಳೆ : ಭಾರತದ ಪವನಶಾಸ್ತ್ರ ಇಲಾಖೆಯ ವರದಿಯಂತೆ ಜಿಲ್ಲೆಯಲ್ಲಿ 14 ಮಳೆ ಮಾಪಕ ಕೇಂದ್ರಗಳಿದ್ದು ಈ ಕೇಂದ್ರಗಳಿಗೆ 
ಸಂಬಂಧಿಸಿದಂತೆ 50 ರಿಂದ 80 ವರ್ಷಗಳ ಮಳೆಯ ಅಂಕಿ ಅಂಶಗಳು ದೊರೆಯುತವೆ. 1901 ರಿಂದ 1950 ರವರೆಗೆ 
ಮಳೆಮಾಪಕ ಕೇಂದ್ರವಾರು ಮತ್ತು ಮಾಹೆವಾರು ಬಿದ್ದ ಸರಾಸರಿ ಮಳೆಯ ವಿವರಗಳನ್ನು ಕೋಷ್ಟಕ 1.4 ರಲ್ಲಿ ಕೊಟ್ಟಿದೆ. ಜಿಲ್ಲೆಯ 
ವಾರ್ಷಿಕ ಸರಾಸರಿ ವಾಡಿಕೆ ಮಳೆಯ (1901 ರಿಂದ 1950) ಪ್ರಮಾಣ 691.1 ಮಿ.ಮೀ. ಆಗಿದೆ ಸಹ್ಯಾದ್ರಿಗೆ 
ಹೊಂದಿಕೊಂಡಿರುವ ಜಿಲ್ಲೆಯ ಪಶ್ಚಿಮ ಭಾಗಗಳಲ್ಲಿ ಅತೀ ಹೆಚ್ಚು ಮಳೆ ಬೀಳುತ್ತದೆ. ಪೂರ್ವಕ್ಕೆ ಹೋದ ಹಾಗೆ ಮಳೆಯ 
ಪ್ರಮಾಣವು ಕುಂಠಿತವಾಗುತ್ತದೆ. ಹೀಗಾಗಿ ಪಶ್ಚಿಮಘಟ್ಟ ಪ್ರದೇಶದ ಕಲಘಟಗಿಯಲ್ಲಿ 914 ಮಿ.ಮೀ. ವಾರ್ಷಿಕ ಮಳೆ ಬಿದ್ದರೆ 

ಬು 


ಪ್ರಾಸ್ತಾವಿಕ 37 


ಮುಂಡರಗಿಯಲ್ಲಿ ವಾರ್ಷಿಕ ಮಳೆಯು ಬಿದ್ದ ಪ್ರಮಾಣ 465 ಮಿ.ಮೀ. ಆಗಿದೆ. ಒಟ್ಟು ವಾರ್ಷಿಕ ಮಳೆಯ ಶೇ 67 ರಷ್ಟು 
ಮಳೆಯು ಜೂನ್‌ ತಿಂಗಳಿನಿಂದ ಸೆಪ್ಟೆಂಬರ್‌ ತಿಂಗಳಿನವರೆಗೆ ಬೀಳುತ್ತದೆ. ಜುಲೈ ಅತಿ ಹೆಚ್ಚು ಮಳೆ ಬೀಳುವ ತಿಂಗಳಾಗಿದೆ. ಕೆಲವು 
ವೇಳೆ ಗುಡುಗು ಸಹಿತ ಬೀಳುವ ಬಿರುಮಳೆಯು ಬೇಸಿಗೆ ಕಾಲದ ಉತ್ತರಾರ್ಧದಲ್ಲಿ ಮತ್ತು ಈಶಾನ್ಯ ಮಾನೂನ್‌ ತಿಂಗಳುಗಳಲ್ಲಿ 
ಬೀಳುತ್ತದೆ. ಈಶಾನ್ಯ ಮಾರುತಗಳಿಂದ ಜಿಲ್ಲೆಯ ಒಟ್ಟು ಮಳೆಯ ಶೇ 22 ರಷ್ಟು ಮಳೆಯು ಜಿಲ್ಲೆಯಲ್ಲಿ ಆಗುತ್ತದೆ. 


ವಾರ್ಷಿಕ ಮಳೆಯ ಏರಿಳಿತಗಳ ವ್ಯತ್ಕಾಸ ಅಷ್ಟೊಂದು ಗಮನಾರ್ಹವಾಗಿಲ್ಲ 1901 ರಿಂದ 1950 ರ ಅವಧಿಯಲ್ಲಿ ವಾಡಿಕೆ 
ಮಳೆಯ ಶೇ 144 ರಷ್ಟು ಹೆಚ್ಚು ಮಳೆಯು 1933 ರಲ್ಲೂ ವಾಡಿಕೆ ಮಳೆಯ ಶೇ 66 ರಷ್ಟು ಕಡಿಮೆ ಮಳೆಯು 1945 ರಲ್ಲೂ 
ದಾಖಲಾಗಿದೆ. ಆದರೆ ಕಡಿಮೆ ಮಳೆ ಬೀಳುವ ಜಿಲ್ಲೆಯ ಪೂರ್ವಭಾಗದ ಪ್ರದೇಶದಲ್ಲಿ ವಾರ್ಷಿಕ ಮಳೆಯ ಏರಿಳಿತಗಳ ಪ್ರಮಾಣ 
ಅತಿ ಗಮನಾರ್ಹವಾಗಿದೆ. ಇದೇ ಅವಧಿಯಲ್ಲಿ ವಾಡಿಕೆ ಮಳೆಗಿಂತ ಶೇ 80ಕ್ಕಿಂತ ಕಡಿಮೆ ಮಳೆಯು ಆರು ವರ್ಷಗಳಲ್ಲಿ ದಾಖಲಾಗಿದೆ. 
ಧಾರವಾಡದಲ್ಲಿ 1936 ರಿಂದ 1942 ರವರೆಗೆ ಅತಿ ಕಡಿಮೆ ಮಳೆಯು ವಾರ್ಷಿಕ ವಾಡಿಕೆ ಮಳೆಯ ಶೇ 80 ರಷ್ಟು ಬಿದ್ದಿದೆ. 
ಸರಾಸರಿ ವರ್ಷದಲ್ಲಿ 54 ಮಳೆ ಬಿದ್ದ ದಿವಸಗಳು ಜಿಲ್ಲೆಯಲ್ಲಿ ದಾಖಲಾಗಿವೆ. (ಪ್ರತಿ ದಿನ 2.5 ಮಿ.ಮೀ.ಗಿಂತ ಹೆಚ್ಚು ಮಳೆ 
ಬಿದ್ದಿರುವುದು). ಈ ಸಂಖ್ಯೆಯ ಮುಂಡರಗಿಯಲ್ಲಿ 32 ಆಗಿದ್ದರೆ ಕಲಘಟಗಿಯಲ್ಲಿ 72 ಆಗಿದೆ. ಜಿಲ್ಲೆಯಲ್ಲಿ 1959ರ ಜುಲೈ ತಿಂಗಳ 
ಎರಡರಂದು 290.1 ಮಿ.ಮೀ.ಅತಿ ಗರಿಷ್ಟ ಮಳೆ (24 ಗಂಟೆಗಳಲ್ಲಿ) ದಾಖಲಾಗಿದೆ. ಮುಂಡರಗಿ ತಾಲೂಕು ರಾಜ್ಯದ ಅತ್ಯಂತ 
ಎರಡು ಒಣ ತಾಲೂಕುಗಳಲ್ಲಿ ಒಂದಾಗಿದೆ (ಇನ್ನೊಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾ). 1901 ರಂದ 1970 ರವರೆಗಿನ 
ಅವಧಿಯ ಮಾಹೆವಾರು ಬಿದ್ದ ವಾರ್ಷಿಕ ವಾಡಿಕೆ ಮಳೆ ಹಾಗೂ 1970 ರಿಂದ 1992 ರವರೆಗೆ ತಾಲೂಕುವಾರು ದಾಖಲಾದ 
ವಾರ್ಷಿಕ ಮಳೆಯ ಪ್ರಮಾಣವನ್ನು (ಮಿ.ಮೀ.ಗಳಲ್ಲಿ) ಕೋಷ್ಟಕ 1.5 ಮತ್ತು 1.6 ರಲ್ಲಿ ಕೊಟ್ಟಿದೆ. 


ಉಷ್ಣತೆ : ಗದಗದಲ್ಲಿ ದಾಖಲಾಗಿರುವ ಉಷ್ಣತೆಯ ಅಂಕಿ ಅಂಶಗಳು ಸಾಮಾನ್ಯವಾಗಿ ಜಿಲ್ಲೆಯ ಎಲ್ಲಾ ಪ್ರದೇಶಗಳಿಗೂ 
ಅನ್ವಯಿಸುತ್ತವೆ. ಫೆಬ್ರವರಿ ತಿಂಗಳಿನ ನಂತರ ಉಷ್ಣತೆಯು ಅತಿ ಶೀಘ್ರವಾಗಿ ಏರುತ್ತದೆ. ಏಪ್ರಿಲ್‌ ತಿಂಗಳು ಅತಿ ಹೆಚ್ಚು ಉಷ್ಣತೆ 
ಇರುವ ತಿಂಗಳಾಗಿದ್ದು ಸರಾಸರಿ ದೈನಂದಿನ ಗರಿಷ್ಯ ಉಷ್ಣತೆಯು 37.3” ಸೆಲ್ಸಿಯಸ್‌ ಮತ್ತು ಸರಾಸರಿ ದೈನಂದಿನ ಕನಿಷ್ಠ ಉಷ್ಣತೆಯು 
22.59 ಸೆಲ್ಸಿಯಸ್‌ ಮತ್ತು ಸರಾಸರಿ ದೈನಂದಿನ ಉಷ್ಣತೆಯು 29.99 ಸೆಲ್ಸಿಯಸ್‌ ಆಗಿದೆ. ಮೇ ಮತ್ತು ಜೂನ್‌ ತಿಂಗಳುಗಳ 
ರಾತ್ರಿಯ ವೇಳೆಯು ಏಪ್ರಿಲ್‌ ತಿಂಗಳಿನಲ್ಲಿರುವಂತೆ ಇರುತ್ತದೆ. ಬೇಸಿಗೆಯ ಕಾಲದಲ್ಲಿ ಕೆಲವು ವೇಳೆ ದೈನಂದಿನ ಉಷ್ಣತೆಯು 419 
ಸೆಲ್ಲಿಯಸ್‌ವರೆಗೂ ತಲಪುತ್ತದೆ. ಕೆಲವೊಮ್ಮೆ ಬೇಸಿಗೆ ಕಾಲದಲ್ಲಿ ಬೀಳುವ ಬಿರುಮಳೆಯಿಂದ ಉಷ್ಣತೆ ತಾತ್ಕಾಲಿಕವಾಗಿ 
ಕಡಿಮೆಯಾಗುವುದು ಕಂಡುಬರುತ್ತದೆ. ನೈರುತ್ಯ ಮಾರುತಗಳು ಮಳೆಯನ್ನು ಸುರಿಸಲು ಜೂನ್‌ ತಿಂಗಳ ಆದಿಯಲ್ಲಿ 
ಪ್ರಾರಂಭಿಸುವುವು. ಇದರಿಂದ ದೈನಂದಿನ ಉಷ್ಣತೆಯಲ್ಲಿ ಗಮನಾರ್ಹ ಇಳಿತ ಕಂಡುಬರುವುದು. ಸೆಪ್ಟೆಂಬರ್‌ ನಂತರ ಮತ್ತೆ ಉಷ್ಣತೆ 
ಏರಲು ಪ್ರಾರಂಭಗೊಂಡು ವಾರ್ಷಿಕದಲ್ಲಿ ಎರಡನೇ ಅತಿ ಹೆಚ್ಚು ಉಷ್ಣತೆಯ ಪ್ರಮಾಣ ಅಕ್ಟೋಬರ್‌ ತಿಂಗಳಲ್ಲಿ ಕಂಡುಬರುತ್ತದೆ. 
ಸಾಮಾನ್ಯವಾಗಿ ಡಿಸೆಂಬರ್‌ ತಿಂಗಳಿನಲ್ಲಿ ಅತಿ ಕಡಿಮೆ ಉಷ್ಣತೆ ದಾಖಲಾಗುತ್ತದೆ (16.59 ಸೆಲ್ಸಿಯಸ್‌). ಕೆಲವೊಂದು ದಿವಸಗಳಲ್ಲಿ 
ಡಿಸೆಂಬರ್‌ನಿಂದ ಫೆಬ್ರವರಿ ತಿಂಗಳ ಅವಧಿಯಲ್ಲಿ ದೈನಂದಿನ ಅತಿ ಕನಿಷ್ಟ ಉಷ್ಣತೆಯ 119 ಸೆಲ್ಸಿಯಸ್‌ ತಲುಪುತ್ತದೆ. ಜಿಲ್ಲೆಯಲ್ಲಿ 
ಅತಿ ಹೆಚ್ಚಿನ ಗರಿಷ್ಠ ಉಷ್ಣತೆ ಗದಗದಲ್ಲಿ ದಾಖಲಾಗಿರುವಂತೆ ಮೇ 15, 1939 ರಂದು 41.7 ಸೆಲ್ಸಿಯಸ್‌ ಆಗಿದ್ದರೆ ಅತಿ ಕಡಿಮೆ 
ಕನಿಷ್ಠ ಉಷ್ಣತೆಯು 26 ನೇ ಡಿಸೆಂಬರ್‌ 1975 ರಂದು 109 ಸೆಲ್ಸಿಯಸ್‌ ಆಗಿದೆ. ಗದಗಿನಲ್ಲಿ ದಾಖಲಾದ ಮಾಹೆವಾರು ಉಷ್ಣತೆ 


ಹಾಗೂ ಸಾಪೇಕ್ಷ ಆರ್ದ್ರತೆಯ ವಿವರಗಳನ್ನು ಕೋಷ್ಟಕ 1.7 ರಲ್ಲಿ ಕೊಟ್ಟಿದೆ. 

ಆರ್ದ್ರತೆ: ಜಿಲ್ಲೆಯ ಸರಾಸರಿ ಸಾಪೇಕ್ಷ ಆರ್ದ್ರತೆಯು ವರ್ಷಪೂರ್ತಿ ಸಾಮಾನ್ಯವಾಗಿ ಹೆಚ್ಚಾಗಿರುತ್ತದೆ. ನೈಯತ್ಯ ಮಾರುತಗಳ 
ಸಮಯದಲ್ಲಿ (ಜೂನ್‌ ಸೆಪ್ಟೆಂಬರ್‌) ಸರಾಸರಿ ಶೇ80 ಕ್ಕಿಂತ ಹೆಚ್ಚಿರುತ್ತದೆ. ನಂತರ ಕಡಿಮೆಯಾಗುತ್ತ ಹೋಗುತ್ತದೆ. ಜನವರಿಯಿಂದ 
ಮಾರ್ಚ್‌ ತಿಂಗಳವರೆಗೆ ಆರ್ದ್ರತೆಯು ಅತಿ ಕಡಿಮೆ (ಶೇ 30) ಆಗಿರುತ್ತದೆ. ಕೋಷ್ಟಕ 1.7ರಲ್ಲಿ ಸಾಪೇಕ್ಷ ಆರ್ದ್ರತೆಯ ವಿವರಗಳನ್ನು 


ಕೊಟ್ಟಿದೆ. 


38 ಧಾರವಾಡ ಜಿಲ್ಲೆ 


ಮುಗಿಲ ಮುಸುಕು : ನೈರುತ್ಯ ಮಾರುತಗಳ ಕಾಲದಲ್ಲಿ ಮುಗಿಲ ಮುಸುಕು ಹೆಚ್ಚಾಗಿರುತ್ತದೆ. ನಂತರ ಮುಗಿಲ ಮಾಹುಕುವಕೆ 
ಕಡಿಮೆಯಾಗುತ್ತಾ ಹೋಗುತ್ತದೆ. ಡಿಸೆಂಬರ್‌ ಮಾರ್ಚ್‌ ಅವಧಿಯಲ್ಲಿ ಮುಗಿಲ ಮುಸುಕುವಿಕೆ ತೀರ ಕಡಿಮೆಯಾಗಿದ್ದುಆಕಾಶವು 


ಶುಭ್ರವಾಗಿರುತ್ತದೆ. ಏಪ್ರಿಲ್‌ ನಂತರ ಮುಗಿಲ ಮುಸುಕುವಿಕೆ ಹೆಚ್ಚಾಗುವುದು. ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲಿ 
ಹೆಚ್ಚಿರುತ್ತದೆ. | 


ಒತಡ ಮತ್ತು ಗಾಳಿಗಳು: ಜಿಲ್ಲೆಯಲ್ಲಿ ಗಾಳಿಯು ಸಾಮಾನ್ಯವಾಗಿ, ಲಘು ಪ್ರಮಾಣದಲ್ಲಿ ಬೀಸುತ್ತದೆ. ಬೇಸಿಗೆ ಕಾಲದ 
ಉತ್ತರಾರ್ಧದಲ್ಲಿ ಮತ್ತು ಮಾರುತಗಳ ಸಮಯದಲ್ಲಿ ಗಾಳಿಯ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. -ನವೆಂಬರ್‌- ಡಿಸೆಂಬರ್‌ 
ಅವಧಿಯಲ್ಲಿ ಪೂರ್ವ ಮತ್ತು ಆಗ್ನೇಯ ದಿಕ್ಕುಗಳಿಂದ ಗಾಳಿಯು ಬೆಳಗಿನ ಮತ್ತು ಸಂಜೆಯ ವೇಳೆ ಬೀಸುತ್ತದೆ. ಜನವರಿ -ಫೆಬ್ರವರಿ 
ಅವಧಿಯಲ್ಲಿ ಬೆಳಗಿನ ವೇಳೆ ದಕ್ಷಿಣ ಮತ್ತು ಆಗ್ನೇಯ ದಿಕ್ಕುಗಳಿಂದ ಬೀಸುತ್ತದೆ. ಫೆಬ್ರವರಿಯಲ್ಲಿ ಉತ್ತರ ಮತ್ತು ವಾಯವ್ಯ ದಿಕ್ಕುಗಳ 
ಕಡೆಯಿಂದಲೂ ಬೀಸುವುದು ಕಂಡುಬರುತ್ತದೆ. ಸಂಜೆಯ ಸಮಯದಲ್ಲಿ ಆಗ್ನೇಯ ಮತ್ತು ಪೂರ್ವ ದಿಕ್ಕುಗಳಿಂದ ಬೀಸುವುದು. 
ಮಾರ್ಚ್‌ ಮತ್ತು ಏಪ್ರಿಲ್‌ ತಿಂಗಳುಗಳಲ್ಲಿ ಆಗ್ನೇಯ ದಿಕ್ಕಿನ ಕಡೆಯಿಂದ ಬೀಸುವುದನ್ನು ವಾಯವ್ಯದ ಕಡೆಗೆ 
ಬದಲಾಯಿಸಿಕೊಳ್ಳುತ್ತವೆ. ಏಪ್ರಿಲ್‌ನಿಂದ ಸೆಫ್ಟೆಂಬರ್‌ವರೆಗೆ ಪ್ರಮುಖವಾಗಿ ವಾಯುವ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ. ಅಕ್ಟೋಬರ್‌ 
ತಿಂಗಳಿನಲ್ಲಿ ಮತ್ತೆ ಗಾಳಿಯು ದಿಕ್ಕನ್ನು ವಾಯವ್ಯದಿಂದ ಆಗ್ನೇಯದ ಕಡೆಗೆ ಬದಲಾಯಿಸುತ್ತದೆ. ಮಾಹೆವಾರು ಗಾಳಿ ಬೀಸುವ ವೇಗದ 
ವಿವರಗಳನ್ನು ಕೋಷ್ಟಕ 1.8 ರಲ್ಲಿ ಕೊಟ್ಟಿದೆ. | 


ಹವಾಗುಣದ ಇತರ ಸಂಗತಿಗಳು: ಈಶಾನ್ಯ ಮಾರುತದ ಯತುವಿನ ನಂತರದಲ್ಲಿ ವಾಯು ಕುಸಿತಗಳು ಬಂಗಾಳ ಕೊಲ್ಲಿಯ 

ಉತ್ತರ ತುದಿಯಲ್ಲಿ ರೂಪುಗೊಂಡು ಪಶ್ಚಿಮಕ್ಕೆ ಅಥವಾ ವಾಯವ್ಯಕ್ಕೆ ಚಲಿಸುತ್ತವೆ. ಯತುವು ಮುಂದುವರೆದಂತೆ ಈ ಕುಸಿತಗಳು 

ದಕ್ಷಿಣದ ಭಾಗದಲ್ಲಿ ಹೆಚ್ಚಾಗಿ ರೂಪುಗೊಳ್ಳುತ್ತವೆ. ಇದರಿಂದ ಅಕ್ಟೋಬರ್‌ ನವೆಂಬರ್‌ ಮತ್ತು ಸ್ವಲ್ಪಮಟ್ಟಿಗೆ ಡಿಸೆಂಬರ್‌ ತಿಂಗಳುಗಳು 
ಬಿರುಗಾಳಿಗೆ ಹೆಸರಾಗಿವೆ. ಈ ತಿಂಗಳುಗಳಲ್ಲಿ ಜಿಲ್ಲೆಯಲ್ಲಿ ವ್ಯಾಪಕ ಹಾಗೂ ಭಾರಿ ಮಳೆಗಳು ಆಗುವುದು ಕಂಡುಬರುತ್ತದೆ. ಬೇಸಿಗೆ 

ಮತ್ತು ಮಾರುತಗಳ ನಂತರದ ಅವಧಿಯಲ್ಲಿ ಸಿಡಿಲು ಬಿರುಗಾಳಿಗಳೊಂದಿಗೆ ಭಾರಿ ಮಳೆ ಬರುವುದುಂಟು. ಮಾಹೆಯಾನ 

ಹವಾಗುಣದ ಇತರ ಸಂಗತಿಗಳನ್ನು ಕೋಷ್ಟಕ 1.9 ರಲ್ಲಿ ಕೊಟ್ಟಿದೆ. ॥ 


ಹ ' Coon) 


(6061) (£661) “209 (0 (] 0 VL ೪101 TSI 0'6 917 ST <0 ೭0 zo (ಇ 
£೫61 "12 x= 8261 26 991 ೭69 061 ೯6 ಕು "೪665 6101 ' LR: 096 8'6L Tey 6L 33 ete 06 ರೂಪ 

(6060 (zee) cer (0 €'2 99 29 8L €01 99 97 pd 9'0 ೭0 vo (ಇ 
9061 ‘TT ಎಣಂ೫ಇ #691 TS [42 ೪619. SSI ೪೫% S601 : ೫06 : $9/ 8:96 889 ೪'0( 43 69 62 sel 0s SN 

(8161) (zee) €S9 ಓ'0 0'€ VL €( 611! 6(1 €6 ೭೫೪ LT €0 ೯0 vo (ಇ 
8881 8 ಔಣ 811 SS 261 ₹8603 Cel 860... .9611 998 6€511[ .: 91661: ' 61101. IL 89 8 ತ sie 06 mp 

(1160)  (€£61) 689 9°0 ಕ (9 9.( LEI 161 TY 0% LT $0 10 20 (ಇ 
6661 "0£ ಎಇ €:191 8) 61 ೪೫೦6 TI ೪6€ (2114 CST EE 1೫118116921 168೯11 ೪ ಏಳ 1'8£ 99 €1 ೯೭೧ 06 po 
(soe) (೫60. S09 (0 ೪೫'2 9:9 TL S11 9'6[ ೭6 Up €'2 v0 10. zo (ಯಂದ) 
8961 "61 ೨ಎಣಂಇಬ 91811 &9 61 2689 2೭01 9(£ CULE 918/11 ೬1೪10118 (146131 606 €೯29 ೯೭೯ I'S $1 ೯೭6 06 ಐ 

(8160) (eee) ೯೭೬ €:0 €:2 TL 88 811 881 ೪೫11 ೨1 62 9:0 1`0 10 (ಇ 
೪೭61 "92 soadky eel LS Lvl 8£16 601 vey $1೪111 1 8166: ೬6961132001. ೫901 5: 92೯ Lov 6L $1 806 06 VE 

ಸ್ಟ (8161) (€€60).. 996 L0 82 OL €L (8 vz 9L 6+ C3 L0 ೭0 10 (ಇ 
4 (261 ‘vl sky 9601 79 ₹91 6899 611 6೫ 6:11] * ' 81001918 AO st VOL 9'9¢ v6 | s1(@ 06 he 

ಗ 6060 (೫60 909 L0 62 8( 0'( 8°11 61€1 €8 0's 33 L0 1`0 10 (ಇ 
೪1619 BWR ೯೦1' ೧ €9[ 5618 6/1) 08 TUSTIN © TOL 191 1: 09481: ECE 127 ೯89 68 | oz’ 06 ಪಾದರಿ 
61 MY 91 <1 ೪1 €l ೭1 11 01 6 8 L 9 s ೪ ತ 2 I 
RET TEE TE US ಚ ಸಸ NE 

a [ © m ಅ ಇ 
| ಭ್ರ y 4 ಲ 1 4 ವ ಲ 
ಕಕ್ಕಿ | 
ನೆ 

#8 i 4 
"ಕ್ಕೆ | ಕಿ § 


9 Ye eT BAUR YI 


“ಔಣ ಐವಿ (2೦೮೮) eo ಊಂ 8೮ ೧೮೨೦೩೮೧೬ 2p] seg 


ರವಾಡ ಜಿಲ್ಲೆ 


40 


೪861 ‘He (SIC sRRCeNeyNcs sve) ೫೭೦೬ Fears oR : ೧೮೮೦ 


‘he yepuece Wau “adr Wao 
0೧ ಔಣ Ax Toc wea RA 0(61 » : (ee Ba 007 ನೀರ gz Yew Gamo pT) rox ಯ ಡಿಟಐಲ goa (ಇ FEL 061 ಐಂ೦ 1061 (xed) sx pc (ಎ 


ಅ ಘೋ wu 
4 ॥ ಚ ಹ 20 (ಇ 


(961) (tee) 9¢s 90° ೯೭2 99 €L ೭6 0'೭1 SL ೪% 92 ೯0 ೭0 

99 ‘vl 11169 #1 6p 8601 €01 896 00fl 698 19 33 9 st 12k 05 ಔಷ ಖಜುಂಜಿ 
(6061) (zee) Tss Lo ೪೭ $'9 89 96 ££1 08 81% 2 ೯0 ೭0 10 (ಇ 

೭161 ‘vz Wha 9101. 69 Kad 2949 Tu 66£ ೪611: (88. ' ೪68 LSE: 1:68 ಕ. ಐಂ Up 82 (1 (೧ 056 wee 
(6961) (9160. vw $0 0'2 9 08 ೪9 €9 9% 6 oz $0 ೯0 10 (ಇ 

2061 "9 .ಎಣಂ೫ಇ TOLL $6 661 9909 (01 ಕಟ. VS REL, BOL 0S: ೯08 [zs 961. 19% 'e €e1@ 06 ಲಾಲ 
(961). (650. 69೧ 9011216. 1 61 99 6% LS £೪ ತ 0'2 ೪0 vo ೯0(ಣ 

6961೭ ಔಣ 2062೭ Ly 961 Lis 68 Sve 1 962 ಕ EO ಕ್ಷ 6 ೪೯19 ೨೪೫೭ IS ₹೪. CLR ' ಈ ಬಂದೂ 
(೪0೦61) (9161) 11೪9 : 90 ' (2 ೪9 SL v's A TD Lv €'2 $0 ೯0 10 (ಇ 

268! "81 ike 61961 9% 9 66s ೫% ೭ ್ಳಊ sul soe TL 91 .0s9 10 Sit 8೯. £16 0s ov 
(9661) (960 vee v0 [4 Us | .0( Up ೪% $£ 8£ (1 ೯0 vo 01(ಇ 

9061 "€ ಮ SLT 96: C00 Sv '9( 8'9€ 1'68 €l0l 666 (86/1916 1ನ ೪6] [೯ et 0276 0s vam 
(೪£61) (eve) esp 9'0 62 819 ED €L €9 ೯ Sp KN 90 ೯0 <0 (ಇ 


(೪61"( ಎಂಎ SIL ೪6 £91 LLE9 “v6 ೭೪೫7 0೭11 016೭1 ೭೭6 99 lL 169 ೭0£ಓ UL $C 82 06 Mou 
61 81 Ll <1 [| 1 1 11 01 6 8 L 9 6 1 [3 2 1 


4| 


98೯11. EU 989 €1೫£1 8691 6681 (1೫82 8181 998 SLE ೪'( 9£ 6'ಓ ಯಂ ಜ್‌ 
ಬೀಟ 001 v6e 8611 6601 €'26 vsel 618 LL 8'6£ vs ೪2 ೪] ಯಂ ಇರದ 
684 69 vst 87961 10714 ೫'€( 6'£6 €'18 1`66 WTS 81೪ LT $'0 ಗಿಇಂಇ "LI 
6ಓ6ಓ. 66 £9£ 1`611 1`18 vol 689 806 ೪'0( 8'8€ 9 1`] (1 ಬಾ 91 
91669 06 696 9101 688 88 seu 998 ೪68 66€ 62 Iz 11 ou "61 
119 96 (1£ ೪1೪01 0961 6'6( 999 9°28 ves ೪ Iv pT 0] ಟು 1] 
ees vel 0% 91611 098 VIL 8:86 ೪'69 CL SLE 916 61 0'2 ಎ ಯ "£1 
zis 001 [43 191811 910£1 ೪:9 ಬ L'¥9 (4, vee 66 0 0:1 ಐಂಬಣದಜ `2] 
0೪ 88 pee €'£6 ೪೫೭ ೫66 6:69 £85 1'€9 92 9£ 1`॥ 61 ಬಂಧನ “11 
0688 16 The 1001 8101 696 el 0'€s 686 892 2 8] 81 ಐಂ 01 
6 SE 6's 9೪11 1'811 96( LSU “AVES ಗ 0 (03 6 (6 - ನೀಗಬಂಣ 6 
L6e6e 6 ೭1) 9611 ೯166 0661111955 1 ನ LVS vv GL ]`] 9:0 ube 8 
0'£69 LOI 01% £8!! £901 £೫8 ೪'0೭1 . 868 CLL 9°0v by 1 ಜಣ 1( 
8608 LI ೨ 16 898 wlll 1160) 110 Cv 81(£ 8£ VE 61 ಧಣ 19 
VOL - 6161 9೫ €'9ಬ L'06 €86 691 866 #28 Sth LL ೭ Ve ಧೀ 1 
೫06 801 GLE GbE VEL EIS TERT SOW 1%. 9'8£ 86 ]`] 61 pee ಛ. 
(೪99 ೪೫01 88£ 69 13. ves S°0L Lt 608 0:6£ LS 61 82 wow (|) 
$88 011 6:೫ 6160 €:(01 9811... 84681 STI 618 9:8 VL ೯1 ೪1 ಐಜೀಯಿ `2 
7 61%£ 6'€0 8:06 (ಕ್ಷ. 91991 ?೫'68 8( 610 LE * $0 un 1 
| “0೫ 
ee ye Ange cube ಗಯ uA ‘pen ಖಿಲ ಸ ಖಂ ತನಯಾ ಇದಿ ಯಜ "ne 7% 


EE 


[ಔರ sce’ 06: 839೮ Po ನಲಂ ERA RUPEROLEL ಐಂ೦ 1061 : ST Se 


ತಾಕಾ ಪಾರಾ ರಾಘ ಘಘಾಘ ಫ್ರ್ರಾಫೋಾಘಾಘಾಶಾಕಾಘಾರಾರ್ಪಾಕಾಘಾಸಾರ್ಪಾ ಐತಾ ಕಷ ಕರ್ನ ಸಜಾ ಸ ವ ವ ಅ ಅಕೋ ಸೋ ತೋ 
1861 0861 6061 8661 ಓ(61 9(61 9(61 (61 (61 ೭೭61 1(61 
i ಸಾಯಹಾಮೊೋು ಸಂ ಹಮ್ಮಿ ಯಿ ಟು ಬು ಘು ಸಯ ಟ್ಟ ಚು ಬಯ ಯ ಪಜ ಜಪ ಈ 


1869 ೪18: ೭696 1126 ೫'9( (1685 ೮೭೬8 L'LS8 6'T89 9'9T9 8089 Wen ಉ0ಇ 
———————————— ಕ 773 
೯6111 901 "91 099"€1 6140 ೪೭0"01 628"v1 1851 019°11 zS0°01 £(€'1! ೫ 
ಕಾ ಸಸ ವ ಬ ಬೂ ತ, 
6206 ೭069 £'L68 8'€(1"! 60"! ೭1966 ೭688 6'850°1 $069 ೭9 96 ಗಿಜ೦ (| 
೯18 ೪'999"1 '66"1 ಓ`1೫9£! ೭999 ¥'609 ೭1೫06 01( 9 8009 CLL ೦6೬ 19] 
೭ (6£ 1879 £'998 T'886 ¥'TT9 0609 €'98( ೭108 9619 6689 1`£09 ಬಸು "S| 
6:1£1"! 849 1'€0"1 9109 8'8£8 6'900"1 2೭:870"1 811611 ೫1೫೭೨ 4 4 ೭೪86 ಲಾಲ ‘py 
6.066 0'669 (09 0186 6'€06 £₹8££ 0196 980 pp €'L09 0'STL ಬ ಸಾ £1 
9169 166 ₹688 9696 1886 ve8e 991( 8`680"1 ೭೪66 1೭06 1026 ಐಂಉಟಂಂ "Tl 
೭806 L861 L'TEL '9'(26 L'thS 910 0'98( €'890"1 1286 61918 ೭166 Rou “11 
(೧೨ elt L'v8L ೫'0೭( ೭'0(9 L9LT ೭609 ೫'೭69 £'9L 999% 8'elp aco 01 
[444 8'10L 8'€£6 1'9(8 ೭1669 989 (86 8998 9'6EL 9'8LL 900( ಡೀಗಬಂಜ '6 
6'1(8 ೪'681"] 612011 L'088 61156 6991“[ ೭0661 6'1(0"1 8'820"1 ೭86 0116 ಆಣ | 
೫'ಟ6 9879 (16 PII" ೭೫ 9816 €'0LL L'L88 CELL 16209 1119 he (1 
$'€T9 ೯0೨" WEL" 961"! $612೭9 6'686 ೯661"! 1'89( 611(9 686 1'89( ads '9 
೪169 L'998 18 1 £೨0"1 6'£08 61166 91118 €'066 8'£09 ೭804 ೭೫86 ಜಾನ (5 
Uses 8'99°1 k ೭:00] 1 `££9೨"1 0'600"1 0'908 1`€10"] 06 $'998 ೮898 1`09( ಮಾರಾ "hp 
1895 9909 9119 01666 ೫'26( 999% 1'606 £'8<8 ೬19 01865 61685 Mv EC 
0°600°1 '906 ೪'910"1 ೫'19( L'LS3 L'€8s ¥'199 9'LL8 e<lL 8L€9 LTTL ಬಾಬರಿ "್ರ 
0: 1'(೭( 1'6€( 1'8£6 ("909 06/6 £'098 9869 81179 011% 1`8( ಯ "1 


&eeee ov 


ಧಿಲಧಿಜೀಬಂಂಜ - (೮ರ) ಆಲಿ ಉಂಧೀಂನ 837೮ ಭಲಾ 080 1861 2೦೦ 1/61 ೧೮೦೫೮೧೬ : 9°] - she 


43 


ಸಾವಿಕ 


ನಾನಾನಾ 


6'L68 61106 ೯668 9826 €11%( 66 6161( 600 ೮819 ೯90 8'€6( ಆಲು ಯಣ 
SS SA ರಾಯ ಯಾರ SN 
೫೨೭"€1 pees 6898 6868 209"೭1 018"೭1 | 8£2"೭! 666" €1S°01 LI8°01 ೪6೪"£! ಹಾ 
€(98 6699 [4S ೫೭೫ 9೭6 TL 9TLY ೫'ಓ€ 869 €'LTs 61609 ಓಮು ‘Ll 
9'€21"1 ೭1೫೭6 '266 616846 6119 61(9 6`6€8 0೭69 898 8899 ೭11೭ ಮುಖ “91 
$'088 0'88L 01666 01099 1'(66 689 ೨9189 11೫2೫ 19 1೨9 629 eee ‘CI 
Ute9 L'9TL 919% 0(6 L'TS38 6'098 61169 [443 L'LSY 6'0v9 9'€0T"1 ಆಳ “೪ 
$'806 L'SlL '9€££ 1809 119 61109 €98v Utse ೮88 (68% 6೭18 ಆಟಂ '€] 
'029 €(€( ೭68£ 1068 ೫1% $'09$ 8'6L9 9'6s¢ 690 ೪886 1.345 ಐಂ "Tl 
els 16೫6 $'€0& ೭089 €'((6 ೭666 0'009 8€6€ 0887 116% ೭109 owe '[] 
೭90 v'68v ೭608 ೫'98£ ("866 »'(€( ೭1994 862 01019 01998 6'೫$ ಟಎಐಂಂ್‌ ‘01 
01109 ; ೫1866 ೮6% v' Ivy 0'L69 TLS0"1 $'€L6 9'62€ ('06€ ೭'(6£ 0p ಡಾಗಬಂಜ '6 
$9011 ೭896 9923 6'((6 01796 9166 8`0( T98L 1696 (616 0'£T6 ue | 
61166 £೫೨$"1 01116 ೭1168 0196/ 810/4 ¥'LT9 ೫11( 01 9'£T6 6808 She 1( 
9611 8891"! 9೬6 01089 8'veL 991( 0118 ೮096 1`೭1( 00 LvSL ಇಉಲದ್ಞಾಂಇ "9 
8'€zT'1 $'616 £0ಟ 829% »'€08 CIEL 908 ೭'0ಟ7 01%1( 01886 ೪1೫01"! ಲಾ '( 
9'T8T"1 8`891"1 9೬6 01089 €`೭೭1"1 €'060"1 8`೭೫"1 €'0206 6'£90"1 ೪`690"1 ೯೭೩11 se "p 
61%(9 0'80( ೭'86ಓ 6 88 €109 “೪960 61109 L'0ve 61889 61069 90 ಟು '( 
8996 ೭6£0! 916( 019 9'88L 604. €199 '089 es 6169 01889 ಖಂಬದ "7 
€'261"1 '((6 ೫'9€£ (444 pss ¥'T99 ೭109 ೫'(1€ ¥'T99 ೨68% 8:18 ಭವೇ "| 
೭661 1661 0661 6861 8861 L861 9861 $861 861 £861 2861 ಣಜ ೦೧% 


(acc) 21 ಉಂಧಢೀನ 829೮ ಭೀಲಣೀಲ ಭಧ 2661 ಐಂ೦ 2861 ೦೮೦೩೦೧೬ : 9°] ೫09 


ಧಾರವಾಡ ಜಿಲ್ಲೆ 


44 


IS 141 ೫ ಇ * 1:02 4116೯5 ox asec 
Ip €9 €(61 ೧ಂ೫ಇ 97 0°01 6961 ೨ಎಣಇಂಇ ೫1೧೯ ThE $'91 "ee . sono 
9% ೪೨ 6661 soos ೫6೭ TT (೪61 An wT TLE v'81 862 ಖಂ 
Ls ೦( vL6l oka #1 0161 ೧. 2? TO WOE ಖಣ 
99 ಇ ೭661 sony 61 TL 1661 ey BT TTL. "66ರ ಡಿ 
0( ೪8 €9612%ಎ $61 ೯81 6961 ಯ 61 cE 60. "682 ಟಂ 
€L ೪8 ೪£61 ಔಣ py 681 0961 ಔಣ 81  69£ ಗೆ (82 ಗ 
89 88 €(61 x2 ಇಲ |. £81 ೪661 wea ರಡ. 909 6; gE ಗಾ 
6% 8L 9L6l 3 ೫€ 91 6661 5 1 Ll 9೩ | A 9¢ ಘಾ 
Ip IL ೪661 ಗೌ? 61 TL 1061 ಗೌ ET Tl $72 €L€ po 
1£ 8s 1061 350 #6 Stl £961 358 ೫0೭ ' 00% 0೭ 09£ ಡಾ 
1£ ೫€ 0661 ಜಗ 11 11] 1961 aM 282 (£ 9181 0 * ತಗಿ 
€€ 19 1961 ಉಣ SL TI 0961ಯಇ ರಿ €%9£ (91 £೯0£ ಯಜ 

Bee's Bes ೦ಬ ನೋಂ ೩0:೧೮ Re 

೧೮೩೦೦೮ Yan peo ಉಂ ೧೮೧ ಉಪ ಜೀರ ಮೇ ಔಂ 

Pee ಉಳ ೪೧ a She ಇಂ ಯಯ ee aor ಬುಲ ಊ೦೯ 


ಕಾನಿ ತಾ ಸಾಜ 


8೨೧ Wer 2 [ಓಜಜಂಂ ರ Ue) ೫೬೧ ಲೂ ಸಾಂಬ You Grup LT seg 


"ಚೆ 


"| 


45 


 ಪ್ರಾಸಾಬಿಕ 


hep Gaur 8s 290೧ DORON ಡಿಟಿ ಎಲ (ಡಂ Qe, 


೯0 0 0 10 0 0 0 0 0 0 0 1`0 1`0 ಯಂಛಾ 
೭0 0 0 0 0 0 0 1`0 1`0 0 0 0 0 ಕು 
0 0 0 0 0 0 0 0 0 1`0 0 1`0 0 ರಟ ಬರಿಯ 
೪0 2 0 0 `0 0 0 0 0 £0 1`0 0 0 0 a೫ ಔಣ 
ಓ 1`0 80 £ £ ೯ 9'0 [4 9 ೯ 6:0 1`0 NE ಜಟ ೧೧೪% 
Ie Ay ಬ owe sony pe) ‘pe 32 po Po 3ಜಾಧಾ ದಿ ಯಬ NES 

caueuor ಎ೩೬ Raves 

671 8g 

೪1] = 9 OL 8 9°€1 SLI 9°61 ೭81 8`£1 101 1`8 VL CL 
3" ವಿಣಂಭಲ ಗಂಧಿ ಸಸ sony OO wun po ಖಳ 2 0% 3ನ ದಧಿ ದಜ 


Loy) Gaus 805 ಬುಧ ನೀಂಯಣ ಡಿ ೦೬೮% 
8:1 ೫೭09 


1 | ಧಾರವಾಡ ಜಿಲ್ಲೆ 


ಪರಿಸರ ಮತ್ತು ಜೀವಿ ಪರಿಸ್ಥಿತಿ 


ಔದ್ಯಮಿಕ ಚಟುವಟಿಕೆಯು ಅಭಿವೃದ್ಧಿ ಕಾರ್ಯದ ಒಂದು ಅವಿಭಾಜ್ಯ ಅಂಗವಾಗಿದೆ. ಉದ್ದಿಮೆಗಳು ಮೊದಲಿನಿಂದಲೂ 
ವಸುಗಳ ತಯಾರಿಕೆಯ ಜೊತೆಗೆ ಅಸಂಖ್ಯಾತ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುತ್ತ ಬಂದಿವೆ. ಅದರೆ ಭೂಮಿಯ 
ಸಂಪನ್ಮೂಲಗಳ ಹಾಗೂ ಸುತ್ತಲ ಪರಿಸರದ ಮೇಲೆ ಇದರಿಂದ ಅನೇಕ ವಿಧದ ಪರಿಣಾಮಗಳಾಗುತ್ತವೆ. ಉದ್ದಿಮೆಗಳೂ ಸೇರಿದಂತೆ 
ಎಲಾ ಬಗೆಯ ಚಟುವಟಿಕೆಗಳಿಂದಲೂ ಮಲಿನ ಪದಾರ್ಥಗಳು ಪರಿಸರಕ್ಕೆ ಅಂದರೆ ಗಾಳಿ, ನೀರು ಮತ್ತು ಭೂಮಿಗೆ ಸೇಧುತ್ತವೆ. 
ಉದ್ದಿಮೆಗಳಿಗೆ ಬಳಸುವ ಕಚ್ಚಾವಸ್ತುಗಳ ಗುಣ ಧರ್ಮವನ್ನವಲಂಬಿಸಿ ಕೆಲವು ಪ್ರಮಾಣದ ತ್ಯಾಜ್ಯ ವಸ್ತುಗಳು ಸೋರುತ್ತವೆ, ಚೆಲ್ಲುತ್ತವೆ 
ಅಥವಾ ಉಪವಸ್ತುಗಳಾಗಿ . ಹೊರಬೀಳುತ್ತವೆ. ಪರಿಸರಕ್ಕೆ ಸೇರಿಹೋಗುವ ಈ ವ್ಯರ್ಥ ಪದಾರ್ಥಗಳಿಂದಾಗಿ ಕೃಷಿ ಮತ್ತಿತರ 
ಚಟುವಟಿಕೆಗಳ ಮೇಲೆ ವಿಪರೀತ ಪರಿಣಾಮಗಳುಂಟಾಗಿ ವಾತಾವರಣ ಹಾಗೂ ಜನಜೀವನಕ್ಕೆ ಸಮಸ್ಯೆಗಳು ಎದುರಾಗುತ್ತವೆ. 


ಮಾಲಿನ್ಯವೆಂದರೆ ಪರಿಸರಕ್ಕೆ ಬಾಹ್ಯ ವಸ್ತುಗಳ ಸೇರ್ಪಡೆಯಾಗಿ, ಅದರ ಮಾಮೂಲು ಬಳಕೆಯ ಮೇಲೆ ದುಷ್ಪರಿಣಾಮ 
ಉಂಟುಮಾಡುವುದು ಅಂದರೆ ಜಲಮಾಲಿನ್ಯ ವಾಯುಮಾಲಿನ್ಯ ಅಥವಾ ಭೂಮಾಲಿನ್ಯ. ಶಬ್ದ ಮಾಲಿನ್ಯ ಎಂದರೆ ಮನುಷ್ಯನ 
ಕೆಲಸದ ಅಥವಾ ಜೀವನ ಸ್ಥಿತಿಯನ್ನು ಅಸಹನೀಯವೆನಿಸುವ ಮಟ್ಟಿಗೆ ಪರಿಸರದಲ್ಲಿ ಗದ್ದಲ ಹೆಚ್ಚಾಗುವುದು. ಹರಿಯುವ ನೀರಿಗೆ 
ಅಥವಾ ಕೆರೆಸರೋವರಗಳಿಗೆ ಹೊಲಸು ನೀರು ಸೇರಿದಾಗ ಜಲಮಾಲಿನ್ಯ ಉಂಟಾಗುತ್ತದೆ. ಹೀಗಾಗುವುದರಿಂದ ನೀರಿನಲ್ಲಿ ಕರಗಿರುವ 
ಜೀವಪೋಷಕ ಅಮ್ಲಜನಕ ಖಾಲಿಯಾಗುತ್ತದೆ. ನೀರಿನಲ್ಲಿ ಸಾಮಾನ್ಯವಾಗಿ ಕಂಡುಬಾರದ ಎಲ್ಲಾ ವಿಧದ ವಸ್ತುಗಳನ್ನು 
ಸುರಿಯುವುದರಿಂದಲೂ ಜಲಮಾಲಿನ್ಯ ಉಂಟಾಗುತ್ತದೆ. ಉದ್ದಿಮೆಗಳು ಜಲಮಾಲಿನ್ಯಕ್ಕೆ ಪ್ರಮುಖ ಹೊಣೆಯಾಗಿದೆ. ಉದ್ದಿಮೆಗಳಿಂದ 
ಹೊರಬೀಳುವ ಮಾಲಿನ್ಯ ಕಾರಕಗಳಲ್ಲಿ ನೀರಿನ ಆಮ್ಲಜನಕವನ್ನು ಖಾಲಿ ಮಾಡುವ ವಸ್ತುಗಳು, ರಾಸಾಯನಿಕ ಹಾಗೂ ವಿಷಕಾರಕ 
ವಸ್ತುಗಳೂ ಮುಖ್ಯವಾದವು. ಕಾರ್ಯಾನೆಯ ಕಲ್ಮಷಗಳನ್ನು ಸಂಸ್ಕರಿಸದೇ ಹಾಗೆಯೇ ಹರಿದುಬಿಟ್ಟುಗ ಆ ನೀರು ಉದ್ದಿಮೆ 


ಪುನರ್ಬಳಕೆಗಾಗಲಿ ಅಥವಾ ಬೇಸಾಯಕ್ಕಾಗಲೀ ಉಪಯೋಗಿಸುವುದು ಕಷ್ಟ ಸಾಧ್ಯವಾಗುತ್ತದೆ. 

ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಕುಮಾರಪಟ್ಟಣದ ಬಳಿಯ ಹರಿಹರ ಫಾಲಿಫೈಬರ್ಸ್‌ ಹಾಗೂ ಗ್ರಾಸಿಲೀನ್‌ ಪ್ಲಾಂಟ್‌ 
ಎಂಬ ಉದ್ದಿಮೆಗಳಿಂದಾಗಿ ತುಂಗಭದ್ರಾ ತೀರದ ನೂರಕ್ಕೂ ಹೆಚ್ಚು ಹಳ್ಳಿಗಳು ತೊಂದರೆಗೀಡಾಗಿವೆಯೆಂದು ಹೇಳಲಾಗುತ್ತದೆ. ಹರಿಹರ 
ಫಾಲಿಫೈಬರ್‌ ಕಂಪೆನಿ 1972 ರಲ್ಲಿ ಕಾರ್ಯಾರಂಭ ಮಾಡಿದ್ದು ಪ್ರತಿದಿನ 165 ಟನ್‌ಗಳಷ್ಟು ರೇಯಾನ್‌ ಗ್ರೇಡಿನ ಕಟ್ಟಿಗೆ ಚಟ್ನಿಯನ್ನು 
ಉತ್ಪಾದಿಸುತ್ತದೆ. ಇದರಿಂದಾಗಿ ದಿನಕ್ಕೆ 33,000 ಘನ ಮೀಟರ್‌ಗಳಷ್ಟು ಔದ್ಯಮಿಕ ತ್ಯಾಜ್ಯ ಪದಾರ್ಥ ಹೊರಬೀಳುತ್ತದೆ. ಗ್ವಾಲಿಯರ್‌ 
ರೇಯಾನ್‌ ಸಿಲ್ಕ್‌ ಮ್ಯಾನುಫ್ಯಾಕ್ಷರಿಂಗ್‌ ಕಂಪೆನಿ (ಗ್ರಾಸಿಮ್‌) 1977 ರಲ್ಲಿ ಕಾರ್ಯಾರಂಭ ಮಾಡಿದ್ದು ರೇಯಾನ್‌ ಗ್ರೇಡ್‌ ತಟ್ಟಿಗೆ 
ಚಟ್ನಿಯಿಂದ ಗ್ರಾಸಿಲೀನ್‌ ನೂಲೆಳೆಗಳನ್ನು ತಯಾರಿಸುತ್ತದೆ. ಇದು ತಿಂಗಳಿಗೆ 800 ಟನ್‌ಗಳಷ್ಟು ಗ್ರಾಸಿಲೀನ್‌ ನೂಲೆಳೆ ತಯಾರಿಸುವ 
ಸಾಮರ್ಥ್ಯ ಪಡೆದಿದ್ದು ಗಂಟೆಗೆ 575 ಘನಮೀಟರ್‌ಗಳಷ್ಟು ನೀರನ್ನು ಬಳಸುತ್ತಿದೆ. ಗಂಟೆಗೆ 490 ಘನಮೀಟರ್‌ಗಳಷ್ಟು ತ್ಯಾಜ್ಯ 
ವಸ್ತುವನ್ನು ಹೊರಹಾಕುತ್ತಿದೆ. ಹೀಗೆ ಹೊರಬಿದ್ದ ಮಾಲಿನ್ಯ ಪದಾರ್ಥಗಳಿಂದಾಗಿ ಜನರ, ದನಕರುಗಳ ಹಾಗೂ ಭೂಮಿಯ ಆರೋಗ್ಯದ . 
ಮೇಲೆ ದುಷ್ಪರಿಣಾಮಗಳುಂಟಾಗಿವೆಯೆಂದು ಹೇಳಲಾಗುತ್ತದೆ. ರಾಷ್ಟೋತ್ತರ ಕೇಂದ್ರ (ಟ್ರಾನ್ಸ್‌ನಾಷನಲ್‌ ಸೆಂಟರ್‌, ಟಿ.ಎನ್‌.ಸಿ) ಎಂಬ 
ಸ್ವಯಂ ಸೇವಾ ಸಂಸ್ಥೆ, ಭಾರತ ಅಭ್ಯುದಯ ಕೇಂದ್ರ (ಐ.ಡಿ.ಎಸ್‌) ಮತ್ತು ಇತರ ಸಂಘ ಸಂಸ್ಥೆಗಳು ಪರಿಸರ ಶಿಕ್ಷಣ ಹಾಗೂ 
ನಿರ್ವಹಣೆ ಕುರಿತು ತೊಂದರೆಗೀಡಾದ ಜನರಿಗೆ ಪರಿಜ್ಞಾನ ಮೂಡಿಸಲು ಪ್ರಯತ್ನಿಸುತ್ತಿವೆ. ಈಗ ಅಲ್ಲಿನ ಹಳ್ಳಿಗರೇ ಪರಿಸರ 
ಸಮಿತಿಗಳನ್ನು ಪ್ರಾರಂಭಿಸಿ ಈ ಕೆಳಗಿನ ಕಾರ್ಯಕ್ರಮಗಳನ್ನು ಹಮಿಕ್ಷೊಂಡಿದ್ದಾರೆ. 1) ಪರಿಸರ ಸಮಸ್ಯೆ ಎದುರಾದಾಗ ಕಾರಣಗಳನ್ನು 
ಹುಡುಕಿ ಇತರರ ಗಮನಕ್ಕೆ ತರುವುದು ಹಾಗೂ ನಿವಾರಣಾ ಕ್ರಮಗಳ ಬಗ್ಗೆ ಸಮಾಲೋಚಿಸುವುದು, 2) ವಿಜ್ಞಾನಿಗಳಿಗೆ ಅವಶ್ಯಕವಾದ 
ಮಾಹಿತಿಗಳು ಲಭ್ಯವಾಗುವಂತೆ ನೆರವು ನೀಡುವುದು, 3) ಅಹಿಂಸಾತಕ್ರ ನೇರಕ್ರಮ ಕೈಗೊಳ್ಳುವ ತಂತ್ರವನ್ನು ತರಬೇತಿಯ ಮೂಲಕ 
ಕಲಿಸಿಕೊಡುವುದು ಹಾಗೂ 4) ಇಂತಹುದೇ ಸಮಸ್ಯೆಗಳನ್ನು ಎದುರಿಸುತ್ತಿರುವ ನೆರೆಹೊರೆಯ ಹಳ್ಳಿಗಳೊಂದಿಗೆ ಸಂಬಂಧವಿಟ್ಟುಕೊಂಡು 
ಸ ಭೂ ಚ ಶಿಬಿರಗಳನ್ನು ಏರ್ಪಡಿಸುವುದು. ಹರಿಹರದ ಕೆಳದಂಡೆಯ ತುಂಗಭದ್ರಾ ನದಿಯಲ್ಲಿ 1984 ರ 

ವಿವಿಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಮೀನುಗಳು ಸತ್ತವು, ಹಾಗೂ ಕುಮಾರಪಟ 

ಪ್ರತಿ ವರ್ಷ ಎರಡು ಮೂರು ಬಾರಿ ಈ ರೀತಿ ಹೆ: ಸಾಯುತ್ತಿವೆಯೆಂದು ಹ He. hs ಇಚ್ಚಾ ವಾನ 
ಒತ್ತಾಯದ ಮೇರೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಿಷೇಧಾಜ್ಞೆ ಹೊರಡಿಸಿ ಹರಿಹರ ಫಾಲಿಫೈಬರ್ಸ್‌ ಕಾರ್ಯ್ಪಾನೆ ನೀರಿಗೆ 


ಪ್ರಾಸ್ತಾವಿಕ 47 


ಕೊಳಚೆ ದ್ರವ ಹರಿಬಿಡದಂತೆ ನಿರ್ಬಂಧಿಸಿತು. "ಕರಗಿದ ಆಮ್ಲಜನಕದ ಪ್ರಮಾಣ ಮೊದಲಿನಂತಾದಾಗ ನಿಷೇದಾಜೆಯನು 
ಹಿಂತೆಗೆದುಕೊಳ್ಳಲಾಯಿತು. ` ಹಾಕಲ ಗ 

ನೆಲವಾಗಲಹಳ್ಳಿಯಲ್ಲಿ. ರಾಶಿ: 'ಹಾಕಲಾದ ಕಲ್ಲಿದ್ದಲ. ಬೂದಿಯನ್ನು ಸ್ಥಳಾಂತರಿಸಲು ಕಾರ್ಪಾನೆ 
ಒಪ್ಪಿಕೊಂಡಿತು. 


ರಾಣೆಬೆನ್ನೂರು ತಾಲೂಕಿನ ಅರೆಮಲ್ಲಾಪುರದಲ್ಲಿ ಸಮುದಾಯ ಬೇಸಾಯ ಯೋಜನೆಯನ್ನು ಭಾರತ ಅಭ್ಯುದಯ ಸಂಸ್ಥೆ 
(ಐ.ಡಿ.ಎಸ್‌) ಮೂಲಕ ಪ್ರಾರಂಭಿಸಲಾಗಿದೆ. ಜಿಲ್ಲೆಯ ಬರಗಾಲ ಪೀಡಿತ ಪ್ರದೇಶದ 51 ಹಳ್ಳಿಗಳ ಗುಂಪಿನಲ್ಲಿ ಸಮಗ್ರ ತ್ಯಾ 
ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಸ್ವಯಂಸೇವಾ ಸಂಸ್ಥೆ ಹಮಿಕ್ಕೊಂಡಿದೆ. ಈ ಭಾಗದಲ್ಲಿ ಭೂಹೀನ ರೈತರಿಗೆ ದನಕರುಗಳನ್ನು 
ಸಾಕಿಕೊಳ್ಳಲು ಮೇವಿನ ತೀವ್ರ ಅಭಾವ ಆಗಾಗ ತಲೆದೋರುತ್ತದೆ. ಐ.ಡಿ.ಎಸ್‌. ಸಂಸ್ಥೆಗೆ ಮೇವು ಬೇಸಾಯ ಯೋಜನೆಗಾಗಿ 10 
ಹೆ.ಗಳಷ್ಟು ಗೋಮಾಳವನ್ನು ಬಳಸಲು ಸರ್ಕಾರ ಅನುಮತಿ ನೀಡಿದೆಯಲ್ಲದೆ, ಸರ್ಕಾರದ ವಿವಿಧ ಇಲಾಖೆಗಳು ಸಹಕಾರ ನೀಡುತಿವೆ. 
ಸೂಬಾಬುಲ್‌ ನೆಟ್ಟು ಅಗ್ಗದ ಮಣ್ಣು ಸಂರಕ್ಷಣೆ, ಕಲ್ಲು ಸಾಲುಗಳನ್ನಿಟ್ಟು ಭೂ ಸವಕಳಿ ತಡೆ, ಬೇಲಿಗುಂಟ ಬಳ್ಳಾರಿ ಜಾಲಿ, ಕತ್ತಾಳೆ, 
ಸೂಬಾಬುಲ್‌ ಬೆಳೆ, ವಿವಿಧ ಬಗೆಯ ಮೇವಿನ ಗಿಡ, ಮರ ಹಾಗೂ ಪೈರಿನ ಬೇಸಾಯ ಇವೇ ಮುಂತಾದ ಪ್ರಾಯೋಗಿಕ ಕಾರ್ಯ 
ಅಲ್ಲಿ ನಡೆಯುತ್ತಿದೆ. ಇದರೊಂದಿಗೆ ಗ್ರಾಮೀಣ ಬಡ ಮಹಿಳೆಯರಿಂದ ಸಂಘಟಿತ ಹೈನು ಉದ್ಯಮವನ್ನು ಪಶುಸಂಗೋಪನೆಯನ್ನು 
ಸಮೀಪದ ಪೇಟೆಯಲ್ಲಿ ಹಾಲು ಮೊಸರು ಮಾರಾಟವನ್ನು ಮಾಡಿಸಲಾಗುತ್ತಿದೆ. 


ಸಾಮಾನ್ಯವಾಗಿ ವಾಯುವಿನಲ್ಲಿ ಆಮ್ಲಜನಕ, ಸಾರಜನಕ ಹಾಗೂ ಇಂಗಾಲದ ಡೈ ಆಕ್ಷೈಡ್‌ ಪ್ರಮಾಣ ಏರಿಳಿತವಿಲ್ಲದೆ ಅಷ್ಟಷ್ಟೆ 
ಇರುತ್ತದೆ. ಮನೆಯಲ್ಲಿ ವಾಹನಗಳಲ್ಲಿ ಹಾಗೂ ಕಾರ್ಪಾನೆಗಳಲ್ಲಿ ನಡೆಯುವ ದಹನ ಕ್ರಿಯೆಯಿಂದಾಗಿ ಉತ್ಪನ್ನವಾಗುವ ಅನೇಕ 
ಬಗೆಯ ಅನಿಲ ಹಾಗೂ ಧೂಳು ಬೂದಿ ಕಣಗಳು ವಾಯಮಂಡಲವನ್ನು ಸೇರುತ್ತಿರುತ್ತವೆ. ನಾವು ಉಸಿರಾಡುವ ವಾಯುವಿನಲ್ಲಿ 
ಈ ಬಗೆಯ ಮಾಲಿನ್ಯಗಳಿದ್ದರೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ. ಗಂಧಕದ ಡೈ ಆಕ್ಸೈಡ್‌, ಸಾರಜನಕ 
ಭಸಗ್ಗಳು, ಕಲ್ಲಿದ್ದಲಿನ ಭಸ್ಮ ಇಂಗಾಲದ ಡೈ ಆಕ್ಸೈಡ್‌, ಧೂಳು ಕಣಗಳು ಇವೇ ಮುಂತಾದ ಮಾಲಿನ್ಯಕಾರಕಗಳು ಹವೆಯೊಂದಿಗೆ 
ಸೇರ್ಪಡೆಯಾಗಿರುತ್ತದೆ. "ಇವಲ್ಲದೇ ಹೈಡ್ರೋಕಾರ್ಬನ್‌ ಮತ್ತಿತರ ಕ್ಲಿಷ್ಟ ರಾಸಾಯನಿಕಗಳೂ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚಾಗಿ 
ವಾತಾವರಣದಲ್ಲಿದ್ದರೆ ಜನರ ಆರೋಗ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ ಕಾರ್ಯಾನೆಗಳ ಸಂಖ್ಯೆ ಹೆಚ್ಚು ಇರುವ ಕಡೆ ಹಾಗೂ ವಾಹನಗಳ 
ಓಡಾಟ ಹೆಚ್ಚಿದಲ್ಲಿ ವಾಯುಮಾಲಿನ್ಯ ಸಮಸ್ಯೆ ಗಂಭೀರವಾಗಿರುತ್ತದೆ. ವಾಯುಮಾಲಿನ್ಯದಿಂದ ದೈನಂದಿನ ಹವಾಮಾನ ಹಾಗೂ 
ವಾಯುಗುಣದ ಮೇಲೂ ಪರಿಣಾಮವಾಗುತ್ತದೆ. 


ವಾಯು ಮತ್ತು ನೀರಿನ ನಂತರ ಪರಿಸರದ ಅತಿ ಮುಖ್ಯ ಫೆಟಕವೆಂದರೆ ಮಣ್ಣು ಮನುಷ್ಯನೂ ಸೇರಿದಂತೆ, ಭೂಮಿಯ 
ಮೇಲಿನ ಎಲ್ಲಾ ಪ್ರಾಣಿಗಳ ಚಟುವಟಿಕೆಗಳಿಗೆ ಮಣ್ಣೇ ಆಧಾರ. ಮಣ್ಣು ಮಾಲಿನ್ಯವೆಂದರೆ ಮಾನವ ಚಟುವಟಿಕೆಗಳಿಂದಾಗಿ ಕೆಲವು 
'ಸಂಯುಕ್ತಗಳು ಮಣ್ಣನ್ನು ಕಲುಷಿತಗೊಳಿಸಿ ಪರಿಸರದ ಈ ಘಟಕವನ್ನು ನಿಷ್ಕಿಯಗೊಳಿಸುವುದು. ತ್ಯಾಜ್ಯ ಪದಾರ್ಥಗಳನ್ನು ಹೆಚ್ಚು 
ಬಳಸಿದಲ್ಲಿ ಮಣ್ಣಿನಲ್ಲಿರುವ ಹೀರು ನಿವೇಶನಗಳು ಕ್ರಮೇಣ ಹೀರಲಾರದ ಹಂತಕ್ಕೆ ತಲಪುತ್ತವೆ. ನಂಜು ರಾಸಾಯನಿಕಗಳು ಮಣ್ಣು 
ದ್ರಾವಣದ ರೂಪದಲ್ಲೆ ಉಳಿದುಬಿಟ್ಟು ಬೆಳೆಸಸ್ಯಗಳಿಗೂ ಇತರ ಜೈವಿಕ ಚಟುವಟಿಕೆಗಳಿಗೂ ಕೆಡುಕನ್ನುಂಟು ಮಾಡುತ್ತವೆ. ಹೀರುವಿಕೆ 
ಅಸಾಧ್ಯವಾದಾಗ ಈ ನಂಜು ರಾಸಾಯನಿಕಗಳು ಅಂತರ್ಜಲವನ್ನೂ ಮಲಿನಗೊಳಿಸುತ್ತವೆ. ಮಣ್ಣಿಗೆ ಮಾಲಿನ್ಶಕಾರಕಗಳಾಗಬಲ್ಲ ಮೂಲ 
ವಸ್ತುಗಳು ಹೀಗಿವೆ ಅಲ್ಯೂಮಿನಿಯಂ, ಅರ್ಸೆನಿಕ್‌, ಬೊರಾನ್‌, ಕ್ಯಾಲ್ಸಿಯಂ, ನೀರಿನಲ್ಲಿ ಕರಗುವ ಕಾರ್ಬೊನೇಟ್‌ ಹಾಗೂ 
ಬೈಕಾರ್ಬೊನೇಟ್‌, ಕ್ಲೋರೈಡ್‌, ಕೋಬಾಲ್ಟ್‌, ಕ್ರೋಮಿಯಂ, ತಾಮ್ರ, ಪ್ಲೋರಿನ್‌, ಸೀಸ್ಕ ಮ್ಯಾಂಗನೀಸ್‌, ನಿಕ್ಕಲ್‌, ಸೋಡಿಯಂ 
ಸಲ್ಪೇಟ್‌, ಸತು ಇತ್ಯಾದಿ, ಕೊಳಚೆ ಫನವಸ್ತುಗಳಿಂದಾಗಿ ಅಮೂಲ್ಯ ಭೂಮಿಯೂ ಕೃಷಿಯಂಥ ಇತರ ಚಟುವಟಿಕೆಗಳಿಗೆ ಬಳಕೆಯಾಗದೆ 
ವ್ಯರ್ಥವಾಗುತ್ತದೆ. ಸಾಮಾನ್ಯವಾಗಿ ಹೇಳುವುದಾದರೆ ತೀರ ವಾಹನ ಸಂದಣಿ ಇರುವ ಕೆಲವು ರಸ್ತೆಗಳನ್ನು ಬಿಟ್ಟರೆ ಶಬ್ದ ಮಾಲಿನ್ಯ 


ಅಷ್ಟೇನೂ ತೀವ್ರವಾಗಿಲ್ಲ, 
ವಟಿಕೆಯಿಂದಲೂ ಘನ, ದ್ರವ ಅಥವಾ ವಾಯುಮಾಲಿನ್ಯಕಾರಕಗಳು ಉತ್ಪತ್ತಿ 


ಯಾಗುತಿರುವುದರಿಂದ ಅದೆಲ್ಲವೂ ಪರಿಸರಕ್ಕೆ ಸೇರುವ ಮುಂಚೆ ಸಂಸ್ಕರಣೆಯಾಗಲೇಬೇಕು. ಮಾಲಿನ್ಯದ ಬಗೆಗಿನ ಪರಿಜ್ಞಾನ, 
ಅದರಿಂದಾಗುವ ಫರಿಣಾಮಗಳು ಹಾಗೂ ಅದನ್ನು ನಿಯಂತ್ರಿಸಬೇಕಾದ ಅವಶ್ಯಕತೆ ಇವೆಲ್ಲವುಗಳನ್ನು ಸಾಕಷ್ಟು ಮಟ್ಟಿಗೆ 


ರೂಢಿಸಿಕೊಂಡಾಗಿದೆ. 1974ರ ಜಲ ಮಾಲಿನ್ಯ ನಿಯಂತ್ರಣ ಹಾಗೂ ಪ್ರತಿಬಂಧ) ಕಾನೂನು ಜಾರಿಗೆ ಬಂದಂದಿನಿಂದ 1974 


ಮಾನವನ ಪ್ರತೀಯೊಂದು ಚಟು 


ರವಾಡ ಜಿಲೆ 
48 ಧಾ ನಾ 


ರಲ್ಲಿ ಮಾಲಿನ್ಯ ನಿಯಂತ್ರಣ ಕಾರ್ಯ ಜಾರಿಗೆ ಬಂದಿದೆ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ 1974 ರಲ್ಲಿ ಸ್ತಾಯತ್ತವಾಗಿ 
PES 1981ರ ವಾಯು ಮಾಲಿನ್ಯ ನಿಯಂತ್ರಣ ಹಾಗೂ ಪ್ರತಿ ಬಂಧ) ಕಾನೂನು ಜಾರಿಗೆ ಬಂದಂದಿನಿಂದ ವಾಯು 
ಮಾಲಿನ್ಯ ನಿಯಂತ್ರಣದ ಶಾಸನ ಜಾರಿಗೆ ಬಂದಿದೆ. ರಾಜ್ಯದಲ್ಲಿ ವಾಯು ಮತ್ತು ಜಲಮಾಲಿನ್ಯ ನಿಯಂತ್ರಣ ಕಾನೂನುಗಳೆರಡೂ 
ಜಾರಿಯಲ್ಲಿದು ಅವುಗಳನ್ನು ವ್ಯವಸ್ಥಿತವಾಗಿ ಕಾರ್ಯಗತಗೊಳಿಸಲಾಗುತ್ತಿದೆ. ಹೊಸ ಉದ್ದಿಮೆಗಳ ಸ್ಥಾಪನೆಯ ಸಿದ್ಧತೆ 
ನಡೆಯುತ್ತಿರುವಾಗಲೇ ಜಲಮಾಲಿನ್ಯ ವಾಯುಮಾಲಿನ್ಯದ ಬಗ್ಗೆ ಉದ್ದಿಮೆಗಳ ಮೇಲಿರುವ ಹೊಣೆಗಾರಿಕೆ ಕುರಿತು ಅವಕ್ಕೆ ಮಾಶಿತಿ 
ನೀಡಲಾಗುತ್ತದೆ. ಕಾರ್ಯಾನೆ ಕಾರ್ಯಾರಂಭ ಮಾಡುತ್ತಲೇ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ನಿರ್ಮಿಸಿಕೊಳ್ಳಲು ಅನುಕೂಲವಾಗುತ್ತದೆ. 
ಹೀಗೆ ಮಾಡಲು ತಯಾರಿಲ್ಲದ ಅಪರೂಪದ ಸಂದರ್ಭಗಳಲ್ಲಿ ಕಾನೂನಿನ ಪ್ರಕಾರ ದಂಡಹಾಕಬಹುದಾಗಿದೆ. 


ಭೂಮಿಯ ಮೇಲೆ ಬೇಸಾಯ ಚಟುವಟಿಕೆಯ ಶೀಘ್ರ ವಿಸ್ತರಣೆಯಿಂದಾಗಿ ಈವರೆಗೆ ಕಂಡು ಕೇಳಿರದಿದ್ದ ಹೊಸ. ಬಗೆಯ 
ಭೂ ಬಳಕೆ ಪದ್ಧತಿ ರೂಢಿಗೆ ಬರಲಾರಂಭಿಸಿದೆ. ತಂತಾನೇ ಬೆಳೆದುಕೊಂಡಿದ್ದ ಸಸ್ಯಾವರಣವನ್ನು ನೈಸರ್ಗಿಕ ಕಾಡುಸಸ್ಯ ಸಂಕುಲಗಳನ್ನು 
ತೆಗೆದು ಹಾಕಿ ಮಾನವ ತನಗೆ ಬೇಕಾದ ಸಸ್ಯಗಳನ್ನು ಬೆಳೆಸಲಾರಂಭಿಸಿದ. ಹೀಗೆ ಮಾಡಿದ್ದರಿಂದ ಮೊದಲಿದ್ದ ಸಸ್ಯಾವರಣ ಹಾಗೂ 
ಕಾಡುಪ್ರಾಣಿ ಸಂಕುಲಗಳು ಮಾರ್ಪಾಡಾಗಿವೆ. ಹಲವಾರು ಬಗೆಯ ಹಣ್ಣಿನ ಮರಗಳೂ ಸೇರಿದಂತೆ ಒಟ್ಟು 15 ಬಗೆಯ ವೃಕ್ಷಗಳೂ 
ತೋಟದ ಬೆಳೆಗಳೂ ರಾಜ್ಯದ ಪ್ರಮುಖ ವೃಕ್ಷ ಬೇಸಾಯದ ಅಂಗಗಳಾಗಿವೆ. ಇವುಗಳೊಂದಿಗೆ ಆಹಾರಕ್ಕೆ ಹಾಗೂ ಮೇವಿಗಾಗಿ 
ಅಲ್ಪಾವಧಿ ಬೆಳೆಗಳೂ ಇಲ್ಲಿ ಬೆಳೆಯುತ್ತವೆ. ಧಾರವಾಡ ಜಿಲ್ಲೆಯಲ್ಲಿ ಅಡಿಕೆ ಛೇ.3.66), ಕಿತ್ತಳೆ (ಶೇ.10.25), ತೆಂಗು (ಶೇ.8.76), 
ಸೀಬೆ ಛೇ.15.03), ಹಲಸು (ಕೇ.2.61) ಮಾವು (ಶೇ.37.74), ದಾಳಿಂಬೆ (ಶೇ.0.82), ಸಪೋಟ (ಶೇ.15.28) ಮತ್ತು ಹುಣಸೆ 
ಛೇ.5.81) ಮರಗಳು ಪ್ರಮುಖ ವೃಕ್ಷ ಬೇಸಾಯದ ಅಂಗಗಳಾಗಿವೆ. ಬೇಸಾಯ ಮತ್ತು ಅದಕ್ಕೆ ಸಂಬಂಧಿಸಿದ ಇತರ 
ಚಟುವಟಿಕೆಗಳಿಂದಾಗಿ ಬಯಲು ಪ್ರದೇಶದಲ್ಲಿನ ನೈಸರ್ಗಿಕ ಸಸ್ಯ ಸಮೂಹವೇ ಹೆಚ್ಚಾಗಿ ಹಾನಿಗೊಳಗಾಗಿದೆ. ವಿಶೇಷವಾಗಿ ದಕ್ಷಿಣ 
ಪ್ರಸ್ಥಭೂಮಿಯಲ್ಲಿ ನೈಸರ್ಗಿಕವಾಗಿ. ಬೆಳೆಯುತ್ತಿದ್ದ ಕುರುಚಲು ಗಿಡಗಂಟಿಗಳು ಹೆಚ್ಚು ಕಡಿಮೆ ಸಂಪೂರ್ಣ ನಶಿಸಲು ಆರಂಭಿಸಿವೆ. 
ಕೆಲವು ಆಯಕಟ್ಟಿನ ಕ್ಷೇತ್ರಗಳನ್ನು ಬಿಟ್ಟರೆ ವನ್ಯಜೀವಿಗಳಂತೂ ಹೇಳಹೆಸರಿಲ್ಲದಂತಾಗಿವೆ. ವೃಕ್ಷದೇಸಾಯ ಪದ್ಧತಿಯಲ್ಲಿ ಗಿಡಮರಗಳ 
ತುದಿಯಲ್ಲಿ ಸದಾ ಮೇಲ್ಭಾವಣೆ ಇರುವುದರಿಂದ ಮಳೆ ನೀರನ್ನು ತಡೆಯುವ ಸಾಮರ್ಥ್ಯ, ಹೀರಿಕೊಳ್ಳುವ ಸಾಮರ್ಥ್ಯ ಹಾಗೂ ಬಿದ್ದ 
ನೀರು ಹರಿದುಹೋಗದಂತೆ ತಡೆಹಿಡಿದು ಭೂಮಿಯೊಳಕ್ಕೆ ಇಂಗಿಸುವ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ಮೇವು, ಉರುವಲ ಹಾಗೂ 
ನಾಟಾಗಳಿಗೆಂದು ನೈಸರ್ಗಿಕ ಅರಣ್ಯದ ಮೇಲೆ ಒತ್ತಡ ತೀರ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ವೃಕ್ರಬೇಸಾಯ ಪದ್ಧತಿಯನ್ನು ತೀವ್ರವಾಗಿಸಿ 
ಉತ್ತಮ ಉಸ್ತುವಾರಿಯಲ್ಲಿಟ್ಟರೆ ಅರಣ್ಯ ಮೂಲದ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಎಂದು ಅಧ್ಯಯನಗಳಿಂದ 
ತಿಳಿದು ಬಂದಿದೆ. ಬೆಳೆಗಳಿಗೆ ತಗಲುವ ಎಲ್ಲಾ ಬಗೆಯ ರೋಗಗಳ ನಿಯಂತ್ರಣಕ್ಕೆ ಬಳಸುವ ಕೀಟನಾಶಕಗಳ ಪ್ರಮಾಣ ಎಷ್ಟೆಂಬುದು 
ಖಚಿತವಾಗಿ ಗೊತ್ತಿಲ್ಲದಿದ್ದರೂ ಭತ್ತ ಮತ್ತು ಹತ್ತಿಯಂಥ ಅಲ್ಪಾವಧಿ ಬೆಳೆಗಳಿಗೆ ಬಳಕೆಯಾಗುವ ಕೀಟನಾಶಕಗಳಿಂದ' ಹಾನಿ ಕಡಿಮೆ 
ಪ್ರಮಾಣದಲ್ಲಿದೆಯೆಂಬುದು ಸ್ಪಷ್ಟವಾಗಿ ತಿಳಿದುಬಂದಿದೆ. ಮನುಷ್ಯ ಮತ್ತು ಆತನ ಸಾಕುಪ್ರಾಣಿಗಳು ಜೀವಜಾಲದ ಅವಿಭಾಜ್ಯ 
ಅಂಗಗಳಾಗಿವೆ. ಪಶುಗಳನ್ನು ಉಳುಮೆ ಮಾಡಲು, ನೀರೆತ್ತಲು ಹಾಗೂ ಕೃಷಿಗೆ ಅವಶ್ಯಕವಾದ ಗೊಬ್ಬರ ಉತ್ಪಾದನೆಗೆಂದು ಸಂಗೋಪನೆ 
ಮಾಡಲಾಗುತ್ತಿದ್ದು ಇಲ್ಲಿನ ಜೀವಜಾಲದ ಬಹುಮುಖ್ಯ ಕೊಂಡಿಯಾಗಿದೆ. . 


ಭೂಮಿಯ ಮೇಲಿನ ಜೀವಮಂಡಲ ಹಾಗೂ ಅದಕ್ಕೆ ಆಶ್ರಯಕೊಟ್ಟ ಪರಿಸರ ಎರಡನ್ನೂ ಸೇರಿಸಿ ಜೀವಗೋಳ (ಏಯೊಸಿಸ್ಪಂ) 
ಎನ್ನಲಾಗುತ್ತಿದೆ. ಜೀವ ಹಾಗೂ ನಿರ್ಜೀವ ಪರಿಸರದೊಂದಿಗಿನ ಸಂಯೋಜನೆಗೆ ಇಕೋಸಿಸ್ಟೆಮ್‌ ಅಥವಾ ಜೀವ ಪರಿಸರ ವ್ಯವಸ್ಥೆ 
ಎನ್ನುತ್ತಾರೆ. ಈಗಿನ ಸಂದರ್ಭದಲ್ಲಿ ಮನುಷ್ಯ ಜೀವಿಯ ಅತಿ ಪ್ರಸರಣ ಎಷ್ಟಾಗುತ್ತಿದೆಯೆಂದರೆ ಆತನಿಗೆ ಆಶ್ರಯ ನೀಡಿದ ಜೀವ 
ಪರಿಸರ ಮಂಡಲದ ಸಮತೋಲ ಸ್ಥಿತಿಗೆ ಧಕ್ಕೆಯಾಗುವ ಪರಿಸ್ಥಿತಿ ಬಂದಿದೆ. ಔದ್ಯಮೀಕರಣ ಹಾಗೂ ನಗರೀಕರಣದಿಂದಾಗಿ ವಸತಿ 
ಸಮಸ್ಯೆ, ನೀರಿನ ಸಮಸ್ಯೆ, ಕೊಳಚೆ ನಿರ್ಮೂಲನ ವ್ಯವಸ್ಥೆ, ಹೊಗೆ ಮಾಲಿನ್ಯದ ಸಮಸ್ಯೆ ಮುಂತಾದವು ಉದ್ಭವವಾಗಿದೆ. ಸಾರ್ವಜನಿಕ 
ಸ್ವಾಸ್ಥ್ಯ ಸಮಸ್ಯೆ ತಲೆದೋರುತ್ತದೆ. | | 


ಪರಿಸರ ಶಿಕ್ಷಣವೆಂದರೆ ನಮ್ಮ ಸುತ್ತಮುತ್ತಲ ಪರಿಸರ ಸಮಸ್ಯೆಗಳನ್ನು ಗುರುತಿಸುವ ಹಾಗೂ `ಆ ಸಮಸ್ಯೆಗಳಿಗೆ ಪರಿಹಾರ 
ಹುಡುಕುವ ಸಾಮರ್ಥ್ಯವನ್ನು ಬಲಪಡಿಸಬಲ್ಲ ಒಂದು ಕಲಿಕೆ ವಿಧಾನವಾಗಿದೆ. ರಾಜ್ಯದಲ್ಲಿ 1970 ರ ಈಚೆಗಷ್ಟೇ ಪರಿಸರ ಸಮಸ್ಯೆಗಳ 
i ಪರಿಸರ ಶಿಕ್ಷಣದತ್ತ ಗಮನಕೊಡಲಾಗುತ್ತಿದೆ. ಯುನಿಸೆಫ್‌ ನೆರವಿನ ಪ್ರಾಥಮಿಕ ಶಿಕ್ಷಣ ಪಠ್ಯಕ್ರಮ ನವೀಕರಣ ಯೋಜನೆಯ 


ಪ್ರಾಸ್ತಾವಿಕ 49 


ಅನ್ವಯವಾಗಿ ರಾಜ್ಯ ಶಾಲಾ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯವರು ಪರಿಸರ ಅಧ್ಯಯನದಲ್ಲಿ ಶಿಕ್ಷಕರ ಮಾರ್ಗದರ್ಶಿ 
ಎಂಬ ಮಾರ್ಗದರ್ಶಿಯನ್ನು ಪ್ರಕಟಿಸಿದ್ದಾರೆ. ಶಿಕ್ಷಣದಲ್ಲಿ ಪರಿಸರ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ. ರಾಜ್ಯದಲ್ಲಿರುವ 
ಅನೌಪಚಾರಿಕ ಶಿಕ್ಷಣ ವ್ಯವಸ್ಥೆ ಅಂದರೆ ನಿರಂತರ ಶಿಕ್ಷಣ ಕೇಂದ್ರಗಳ ಹಾಗೂ ಬಿಡುವಿನ ಕಲಿಕಿ (ಪಾರ್ಟ ಟೈಮ್‌) ಕೇಂದ್ರಗಳ 
ಮೂಲಕ ಪಠ್ಯಪುಸ್ತಕಗಳಲ್ಲಿರುವ ವಿಷಯಗಳನ್ನು ಸರಳೀಕರಿಸಿ ಪರಿಸರದ ಬಗ್ಗೆ ಶಿಕ್ಷಣ ನೀಡಲಾಗುತ್ತಿದೆ. `ನಾವು ಮತ್ತು ನಮ್ಮ ಪರಿಸರ 
ಮತ್ತು ಜೀವನದ ಬೆಳಕು ಎಂಬ ಪುಸ್ತಕಗಳನ್ನು ರಾಜ್ಯ ಶಿಕ್ಷಣ ಸಂಶೋಧನಾ ಮತ್ತು ತರಬೇತಿ ಇಲಾಖೆಯವರು ಪ್ರಕಟಿಸಿದ್ದಾರೆ. 
ವಯಸ್ಕರ ಶಿಕ್ಷಣ ಯೋಜನೆಗಾಗಿ ಪರಿಸರದ ಬಗ್ಗೆ ನಾವು ತಿಳಿಯೋಣ ಎಂಬ ಮಾಹಿತಿ ಪತ್ರ ಪ್ರಕಟಿಸಲಾಗಿದೆ. ವಯಸ್ಕರ ಶಿಕ್ಷಣ 
ಯೋಜನೆಯನ್ನು ಜಾರಿಗೊಳಿಸುವ ಬೋಧಕರಿಗೆ 21 ದಿನಗಳ ತರಬೇತಿ ನೀಡಲಾಗುತ್ತದೆ. ಪಠ್ಯೇತರ ಚಟುವಟಿಕೆ, ಅಂದರೆ ವಿಜ್ಞಾನ 
ವಸ್ತು ಪ್ರದರ್ಶನದಲ್ಲಿ ಪರಿಸರ ಶಿಕ್ಷಣದ ಅದ್ಯತೆ ಬಗ್ಗೆ ಗಮನ ನೀಡಲಾಗುತ್ತಿದೆ. ಆಟಗಳ ಮೂಲಕ ಹಾಗೂ ನಿಸರ್ಗ ಶಿಕ್ಷಣ 
ಕಾರ್ಯಕ್ರಮಗಳಡಿಯಲ್ಲೂ ಪರಿಸರದ ಬಗ್ಗೆ ಶಿಕ್ಷಣ ನೀಡಲಾಗುತ್ತಿದೆ. ವಿಶ್ವ ವನ್ಯಜೀವಿ ನಿಧಿಯ ಕರ್ನಾಟಕ ಶಾಖೆ ನಿಸರ್ಗ ಶಿಕ್ಷಣ 
ಕಾರ್ಯಕ್ರಮ ಏರ್ಪಡಿಸುತ್ತಿದೆ. ಹಲವಾರು ನೇಚರ್‌ ಕ್ಲಬ್‌ಗಳೂ ಪ್ರಾರಂಭವಾಗಿವೆ. ಪರಿಸರ ಸಂವರ್ಧನ ಶಿಬಿರಗಳನ್ನು ರಾಷ್ಟ್ರೀಯ 
ಸೇವಾ ಯೋಜನೆಯ (ಎನ್‌.ಎಸ್‌.ಎಸ್‌) ಮೂಲಕ ಕೂಡ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. 


ಅಧ್ಯಾಯ 2 


ಇತಿಹಾಸ 


ಶ್ರಾಕಾಾಡ ಜಿಲ್ಲೆಯು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ ಜಿಲ್ಲೆ ಬಾದಾಮಿ ಚಾಳುಕ್ಯ, ರಾಷ್ಟ್ರಕೂಟ, - 

ಕಲ್ಯಾಣ ಚಾಳುಕ್ಯ ಅರಸರ ಹಾಗೂ ವಿಜಾಪುರದ ಆದಿಲ್‌ಷಾಹಿಗಳ ಆಳ್ವಿಕೆಯ ತಿರುಳುನಾಡಾಗಿ ಮೆರೆದ ಜಿಲ್ಲೆಯಿದು. ಇಲ್ಲಿನ 
ಸಮೃದ್ಧ ಬೆಳ್ತೊಲ-300 ಪ್ರದೇಶದ ಸ್ವಾಮ್ಯಕ್ಕಾಗಿ ಹೊಯ್ಸಳ ಮತ್ತು ಸೇಉಣ(ಯಾದವ)ರ ನಡುವೆ ಭಾರಿ ಕಾಳಗಗಳಾಗಿವೆ. ಮರಾಠರು 
ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಾಗಲೆಲ್ಲ ಈ ಜಿಲ್ಲೆಯನ್ನು ಹೆದ್ದಾರಿಯಂತೆ ಬಳಸಿಕೊಂಡರು. ಪುಣೆಯ ಮತ್ತು ಕೊಲ್ಲಾಪುರದ 
ಮರಾಠರ ನಡುವೆಯೂ ಇಲ್ಲಿ ಕೆಲಕಾಲ ಭಾರೀ ಯುದ್ಧಗಳಾದವು. ಹತ್ತಿ ಬೆಳೆಯುವ ಹಿನ್ನಾಡಾಗಿ, ಹುಬ್ಬಳ್ಳಿ (ರಾಯರಹುಬ್ಬಳ್ಳಿ 
ಅಥವಾ ಹಳೇ ಹುಬ್ಬಳ್ಳಿ) ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿತ್ತು. ಆಂಗ್ಲರ ಆಗಮನದ ಆರಂಭದ ದಿನಗಳಲ್ಲಿ ಅಂದಿನ ಕಾಳೀ ನದೀ 
ದಂಡೆಯ ಕಡವಾಡ ಗ್ರಾಮದಲ್ಲಿದ್ದ ಅವರ ಮಳಿಗೆಗೆ ಹತ್ತಿ ಬಟ್ಟೆ ಪೂರೈಸುವ ಕೇಂದ್ರ ಹಳೇ ಹುಬ್ಬಳ್ಳಿಯಾಗಿತ್ತು. ಹುಬ್ಬಳ್ಳಿಯಿಂದ 
ಕಾಳೀದಂಡೆಯ ಕದ್ರಾವರೆಗೆ ನೆಲಮಾರ್ಗದಿಂದ ವಸ್ತುಗಳ ಸಾರಿಗೆ ಸಾಗುತ್ತಿದ್ದು ಇಂದಿನ ಧಾರವಾಡ, ಬಿಜಾಪುರ, ರಾಯಚೂರು ' 
ಜಿಲ್ಲೆಗಳ ಸಾವಿರಾರು ಮಗ್ಗಗಳಿಗೆ ಕೆಲಸ ಒದಗಿಸಲು ಇದು ಕಾರಣವಾಗಿತ್ತು. ದಕ್ಷಿಣದ ಬ್ಯಾಡಗಿ, ಹಾವೇರಿಗಳು ಕುಮಟಾ ಬಂದರಿನ 
ಜೊತೆ ಸಂಪರ್ಕ ಹೊಂದಿದ್ದವು. ಮೊದಲು ಪೋರ್ಚುಗೀಸರು ಈ ದೇಶಕ್ಕೆ ತಂದ ಮೆಣಸಿನಕಾಯಿ, ಬ್ರಿಟಿಷರ ಅಧಿಪತ್ಯದ ನಂತರ 
ಹತ್ತಿ ಇವುಗಳ ನಿರ್ಯಾತಕ್ಕೆ ಕುಮಟಾ ಬಂದರು ಪ್ರಸಿದ್ಧವಾಗಿತ್ತು. ಇವೆಲ್ಲ ಬ್ಯಾಡಗಿ, ಹಾವೇರಿಗಳಿಂದ ಹೋಗುತ್ತಿದ್ದವು. ಹಾವೇರಿಯು 
ಏಲಕ್ಕಿ ಮಾರಾಟದ ಪ್ರಮುಖ ಕೇಂದ್ರವಾಗಿತ್ತು. ಕುಮಟಾ ಹತ್ತಿ ಬ್ಯಾಡಗಿ ಮೆಣಸಿನಕಾಯಿ ಎಂಬ ಹೆಸರುಗಳು ಹೀಗೆ ಖ್ಯಾತಿಗೆ 
ಬಂದವು. 


ರಾಷ್ಟಕೂಟರ ಮತ್ತು ಕಲ್ಯಾಣ ಚಾಳುಕ್ಕರ ಕಾಲದಲ್ಲಿ ಅವರ ರಾಜ್ಯದ ತಿರುಳು ನಾಡಿನಲ್ಲಿ ಇದ್ದ ಈ ಪ್ರದೇಶದಲ್ಲಿ ಗದಗು, 
ಕೊಣ್ಣೂರು, ಸವಡಿ, ಸೂಡಿ, ಅಣ್ಣಿಗೇರಿ, ಡಂಬಳ, ಹೊಂಬಳ, ಲಕ್ಕುಂಡಿ, ಹಾವೇರಿ, ಹಾನಗಲ್‌, ಬೌಡದಾನಪುರ, ಲಕ್ಷೇಶ್ವರ, 
ರಟ್ಟಿಹಳ್ಳಿ ಮುಂತಾದ ಊರುಗಳಲ್ಲಿ ದೇವಾಲಯಗಳನ್ನು ಕಟ್ಟಿದರು. ಅಣ್ಣಿಗೇರಿಯಂತೂ ಕೆಲಕಾಲ ಚಾಳುಕ್ಕರ ರಾಜಧಾನಿಯಾಗಿತ್ತು. 
ಇಂಥ ನೂರಾರು ದೇವಾಲಯಗಳೂ, ಈ ಅರಸರ ಕಾಲದಲ್ಲಿ ಸ್ಥಾಪನೆಗೊಂಡ ಅಗ್ರಹಾರಗಳೂ, ದೇವಾಲಯಗಳ ಸುತ್ತ ಬೆಳೆದ 
ಸಾಂಸ್ಕೃತಿಕ ಮತ್ತು ಜಾನಪದ ಚಟುವಟಿಕೆಗಳೂ, ಮುಂದೆ 13 ನೇ ಶತಮಾನದಿಂದ ಆರಂಭಿಸಿ ಹರಡಿದ ವೀರಶೈವ ಮಠಗಳೂ 
ಎದೆ, ಕಲೆ, ಸಾಹಿತ್ಯ, ಸಾಂಸ್ಕೃತಿಗಳ ಕ್ಷೇತ್ರದಲ್ಲಿ ಧಾರವಾಡ ಜಿಲ್ಲೆಯನ್ನು ಒಂದು ಸಂಪನ್ನ ಪ್ರದೇಶವಾಗಿ ಮಾಡಿದವು. ಈ ಅರಸರು 


ಕಟ್ಟಿದ ನೂರಾರು ಕೆರೆಗಳು ಆರ್ಥಿಕ ಸಮೃದ್ಧಿಗೆ ತಳಪಾಯ ಹಾಕಿದವು. ಬಾದಾಮಿ ಚಾಳುಕ್ಯರ ಶಿಗ್ಗಾಂವಿ ತಾಮ್ರಶಾಸನದಲ್ಲಿ ಶಿಗ್ಗಾಂವಿ 
ಪರಿಸರದಲ್ಲೇ 14 ಕೆರೆಗಳ ಉಲ್ಲೇಖವಿದೆ. 


ರಾಜಾಶ್ರಯವಿಲ್ಲದಿದ್ದರೂ ಧಾರವಾಡವು ಆಧುನಿಕ ಕಾಲದಲ್ಲಿ ವಿದ್ಯೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ರಾಜಕೀಯ ಚಟುವಟಿಕೆಗಳ 
ಕೇಂದ್ರವಾಯಿತು. ಹಿಂದೆ ಕುಮಾರವ್ಯಾಸ, ಕನಕದಾಸ, ಸರ್ವಜ್ನರಂಥ ಕವಿಗಳು ಮೂಡಿಬಂದ ವಾತಾವರಣವು ಬ್ರಿಟಿಷರ ಆಗಮನದ 
ನಂತರ ಸಂಪರ್ಕಸಾಧನಗಳ ವೃದ್ಧಿ ಕೈಸ್ತ ಮಿಶನರಿಗಳ ಸಂಪರ್ಕ, ನವಶಿಕ್ಷಣ, ಕೈಗಾರಿಕಾ ಕ್ರಾಂತಿಗಳಿಂದ ನವೋದಯದ 
ತೂಗುತೊಟ್ಟಿಲಾಗಿ ಕರ್ನಾಟಕವನ್ನು ಕಟ್ಟುವ ಕೈಗಳನ್ನು ಸೃಷ್ಟಿಸಿತು. ಈ ಐತಿಹಾಸಿಕ ಹಿನ್ನೆಲೆಯಿಂದಾದ ಸಮುದ್ರ ಮಥನ ಇಂಥ 
ವಾತಾವರಣ ಒಡಮೂಡಲು ಕಾರಣವಾಯಿತು. ಸಮೃದ್ಧವಾಗಿ ಹತ್ತಿ ಬೆಳೆಯುವ ನಾಡಿನಲ್ಲಿ ಅಮೇರಿಕದ ಯಾದವೀಕಲಹದ 
(1862-66) ಅವಧಿಯಲ್ಲಿ ಇನ್ನೂ ಹೆಚ್ಚು ಹತ್ತಿ ಬೆಳೆಯಲು ದೊರೆತ ಪ್ರೋತ್ಸಾಹ ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರಕ್ಕೆ ಮುಂದೆ ಹೊಸಚಾಲನೆ 
ನೀಡಿತು. ಹತ್ತಿ ಸಂಸ್ಕರಣವೇ ಉಗಿಬಂಡಿ ಮಾರ್ಗ ಹಾಗೂ ರಸ್ತೆಗಳ ಹೆಚ್ಚಳಕ್ಕೆ ದಾರಿಮಾಡಿತು. ಹುಬ್ಬಳ್ಳಿ ಗದಗುಗಳು ಉಗಿಬಂಡಿ 
ಮಾರ್ಗಗಳ ಕೂಡು ಸ್ಥಳಗಳಾಗಿ, ಧಾರವಾಡವು ಉಗಿಬಂಡಿ ವ್ಯವಸ್ಥೆಯ ನಿರ್ವಹಣೆಯ ಕಛೇರಿಯ ತಾಣವಾಗಿ, ಹುಬ್ಬಳ್ಳಿಯು ರೈಲ್ವೇ 
ಕಾರ್ಯಾಗಾರದ ನೆಲೆಯಾಗಿ ಈ ಊರುಗಳಲ್ಲಿ ಮತ್ತು ಅವುಗಳ ಪರಿಸರದಲ್ಲಿ ನಾನಾ 'ರೀತಿಯ ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ 
ಬೆಳವಣಿಗೆಗಳಿಗೆ ದಾರಿಯಾಯಿತು. 


ಜಿಲ್ಲೆಯ ಉತ್ತರದಲ್ಲಿ ಇರುವ ಮಲಪ್ರಭಾನದಿ, ದಕ್ಷಿಣಕ್ಕೆ ಗಡಿಯಂತಿರುವ ತುಂಗಭದ್ರಾ ನದಿಗಳು ಜಿಲ್ಲೆಗೆ ತನ್ನದೇ ಪ್ರತ್ಯೇಕತೆಯನ್ನು 
ಒದಗಿಸಿದ್ದವು. ಏಳು ಕನ್ನಡ ಜಿಲ್ಲೆಗಳಿಂದ ಸುತ್ತುವರಿದು ಆ ಎಲ್ಲ ಜಿಲ್ಲೆಗಳ ಜೊತೆ ಆರ್ಥಿಕ, ಸಾಂಸ್ಕೃತಿಕ ಸಂಬಂಧ ಹೊಂದಿ, 
ಅವುಗಳ ಮೇಲೆ ಧಾರವಾಡ ಜಿಲ್ಲೆ ವಿಶೇಷ ಪ್ರಭಾವ ಬೀರಿದೆ. 


ಬಿಜಾಪುರದ ಆದಿಲ್‌ಷಾಹಿಗಳ ಆಳ್ವಿಕೆಯ ಕಾಲದಲ್ಲಿ ಬಂಕಾಪುರ, ಮುಂದೆ ಮುಘಲರ ಕಾಲದಲ್ಲಿ ಸವಣೂರುಗಳು ಅವರ 
ಆಳ್ವಿಕೆಯ ಕೇಂದ್ರಗಳಾಗಿ ಪರ್ಶಿಯನ್‌, ಉರ್ದು ಭಾಷೆಗಳ ಪ್ರಭಾವ ಇಲ್ಲಾದರೂ ಕನ್ನಡವನ್ನು ನುಂಗಿ ಹಾಕಲು ಜಿಲ್ಲೆಯ ಈ ಪೃಶಿಷ್ಟ್ಯ 
ಎಡೆಗೊಡಲಿಲ್ಲ. ನರಗುಂದ, ಶಿರಹಟ್ಟಿ, ಗುಡಗೇರಿ, ಕುಂದಗೋಳಗಳು. ಮರಾಠರ ಕಾಲದಲ್ಲಿ ಅವರ ಆಡಳಿತ ಕೇಂದ್ರಗಳಾದರೂ 
ಕನ್ನಡ ಇಲ್ಲಿಂದ ಮಾಯವಾಗಲಿಲ್ಲ, ಇಲ್ಲಿನ ಸಮೃದ್ಧ ನೇಯ್ಗೆ ಉದ್ಯಮ ಮಹಾರಾಷ್ಟ್ರದಿಂದ ನೇಕಾರರನ್ನು ಆಕರ್ಷಿಸಿದರೂ ಕನ್ನಡವನ್ನು 
ಅವರು ಕಡೆಗಣಿಸಲಿಲ್ಲ. ಸಮೃದ್ಧ ಧಾರ್ಮಿಕ, ಸಾಹಿತ್ಯಿಕ ಪರಂಪರೆ ಹೊಂದಿದ ಲಿಂಗಾಯಿತರು, ಕುರುಬರು, ಬ್ರಾಹ್ಮಣರು, ಕನ್ನಡ 
ನೇಕಾರರೇ ಮುಂತಾದ ಕನ್ನಡ ಭಾಷಿಕ ಜನ ಇಲ್ಲಿ ಕನ್ನಡವನ್ನು ಅಳಿಯಗೊಡಲಿಲ್ಲ. ಧಾರವಾಡ ಜಿಲ್ಲೆಯ ಬಹುಭಾಗ ಕನ್ನಡದ 
ತಿರುಳು (ಓಕ್ಕುಂದ, ಕೊಪ್ಪಳ, ಹುಲಿಗೆರೆ ಅಥವಾ ಲಕ್ಷೇಶ್ವರ ಮತ್ತು ಪಟ್ಟದಕಲ್ಲುಗಳನ್ನು ಗಡಿಯಾಗಿ ಹೊಂದಿರುವ) ನಾಡಿನದಾಗಿತ್ತು. 
ಕವಿರಾಜಮಾರ್ಗಕಾರನೂ ಪಂಪನೂ ಇದನ್ನು ಸಾರಿದ್ದಾರೆ. ಈ ತಿರುಳು ನಾಡೇ ಕನ್ನಡತನದ, ರಾಷ್ಟ್ರೀಯತ್ವದ ಬೆಳೆಗೆ ಹುಲುಸು 
ನೆಲವಾಗಿ, ಸುತ್ತಲೂ ಬೀಜ ಪ್ರಸಾರ ಮಾಡುವ ಕೇಂದ್ರವಾಯಿತು. ಧಾರವಾಡ ಜಿಲ್ಲೆಯ ಇತಿಹಾಸ ಪರಿಚಯ ಸ್ಫೂರ್ತಿದಾಯಕ 
ಹಾಗೂ ಮಾರ್ಗದರ್ಶಕವಾದ ಅನೇಕ ಘಟನೆಗಳನ್ನು ಒಳಗೊಂಡ ಆಕರ್ಷಕ ಕಥಾನಕವಾಗಿದೆ. 


ಪೌರಾಣಿಕ ಹಿನ್ನೆಲೆ 


ಪೌರಾಣಿಕ ಕಥನಗಳಲ್ಲಿನ ಘಟನೆಗಳು ನಡೆದ ಸ್ಥಳಗಳನ್ನು ಗುರುತಿಸುವ ಉತ್ಸಾಹ ನಮಲ್ಲಿ ಹಿಂದಿನಿಂದಲೂ ಇದೆ. ಹೀಗಾಗಿ 
ಜಿಲ್ಲೆಯ ಗಡಿಯಾಚೆಯ ಸೌಂದತ್ತಿಯನ್ನು ಜಮದಗ್ನಿ ಮುನಿಯ ಆಶ್ರಮದ ಸ್ಥಾನವೆನ್ನುವರು. ಲಕ್ಕುಂಡಿಯನ್ನು ರಾಮ ನಿರ್ಮಿತ 
ಮಹಾಗ್ರಾಮ ಎಂದು ರಾಮಾಯಣದ ಶ್ರೀರಾಮನ ಜೊತೆ ಸೇರಿಸಿ 11-12ನೇಯ ಶತಮಾನದ ಶಾಸನಗಳೇ ಹೇಳುತ್ತವೆ. ಸುಗ್ರೀವನ 
ರಾಜ್ಯವಾದ ಕಿಷ್ಕಿಂಧೆಯ ಜೊತೆ ಗುರುತಿಸಲಾದ ಹಂಪೆ ಜಿಲ್ಲೆಯಿಂದ ಬಹಳ ದೂರವೇನೂ ಇಲ್ಲ. ಹಾನಗಲ್‌ ಅನ್ನು ವಿರಾಟನ 
ರಾಜಧಾನಿ ಎನ್ನುವ ನಂಬಿಕೆ 12 ನೆಯ ಶತಮಾನದ ಶಾಸನದಲ್ಲಿ ವ್ಯಕ್ತವಾಗಿದೆ. ಇದೇ ರೀತಿ ರೋಣವು ದ್ರೋಣಪುರವಾಗಿತ್ತೆಂದು 
ನಂಬಲಾಗಿದೆ. ದ್ರೋಕಿಣನದೆನ್ನಲಾದ ಒಂದು ಪ್ರತಿಮೆಯು ಅಲ್ಲಿನ ಬಸವ ದೇವಾಲಯದಲ್ಲಿ ಇದೆ. ದ್ರೋಣ ಎಂಬ ಹೆಸರಿನಿಂದ 
ರೋಣ ನಿಷ್ಪತ್ತಿಯಾಯಿತೆಂದು ಅಭಿಪ್ರಾಯವಿದೆ. ಗದಗನ್ನು ಕೃತುಪುರವೆಂದೂ ಜನಮೇಜಯನು ಯಜ್ಞ ಸಾಸ: (ನಾ 
ಅವನೇ ಇಲ್ಲಿನ ಅಗ್ರಹಾರವನ್ನು ಸ್ಥಾಪಿಸಿದನೆಂದೂ ಹೇಳಿಕೆಗಳಿವೆ. ನಳನ ಜೊತೆ ಹಾವೇರಿಯ ಸಂಬಂಧದ ಕತೆ ಶಾಸನ ಒಂದರಲ್ಲಿ 


ಬಂದಿದೆ. 


ಧಾರವಾಡ ಜಿಲ್ಲೆ 


ಇತಿಹಾಸ ಪೂರ್ವಕಾಲ 


ಹಳೂರಲ್ಲಿ (ಹಿರೇಕೆರೂರು ತಾಲೂಕ) ದೊರೆತ ಕಬ್ಬಿಣದ ಉಪಕರಣಗಳೇ ಇತಿಹಾಸ ಪೂರ್ವಕಾಲದ ಮಾನವನು ದಕ್ಷಿಣ 
ಲ ಬಲು ಹಿಂದೆ, ಸುಮಾರು ಕ್ರಿ.ಪೂ. 1200ರ ಸುಮಾರಿಗೆ ಕಬ್ಬಿಣದ ಬಳಕೆಯನ್ನು ಅರಿತಿದ್ದನೆಂಬುದಕ್ಕೆ ಸಾಕ್ಷಿ ಹೇಳುತ್ತವೆ. 
ಧಾರವಾಡ ಜಿಲ್ಲೆಯ ಇತಿಹಾಸ ಪೂರ್ವಕಾಲದ ಇತಿಹಾಸ ಅಷ್ಟು ಮಹತ್ವದ್ದು 


ಇಡೀ ಬೆಳಗಾವಿ, ಧಾರವಾಡ, ವಿಜಾಪುರ, ಬಳ್ಳಾರಿ ಜಿಲ್ಲೆಯ ಪ್ರದೇಶಗಳಲ್ಲಿ ಆದಿಶಿಲಾಯುಗ (ಪೇಲಿಯೊಲಿಥಿಕ್‌ ಏಜ್‌) 
ದಿಂದಲೇ ಮಾನವನ ನೆಲೆಗಳಿವೆ. ಜಿಲ್ಲೆಯಲ್ಲಿ ಮಲಪ್ರಭಾ ಮತ್ತು ತುಂಗಭದ್ರಾಗಳ ಉಪನದಿಗಳ ಕಣಿವೆ ಪ್ರದೇಶದಲ್ಲಿ ಅನೇಕ 
ಇತಿಹಾಸ ಪೂರ್ವಕಾಲದ ನಿವೇಶನಗಳಿವೆ. ಖ್ಯಾತ ಭೂವಿಜ್ಞಾನಿ ಶಾಸ್ತ್ರಜ್ಞ ರಾಬರ್ಟ್‌ ಬ್ರೂಸ್‌ಫೂಟ್‌ ಮಲಪ್ರಭಾ ಮತ್ತು ಬೆಣ್ಣಿಹಳ್ಳಗಳ 
ಸಂಗಮ ಸ್ಥಳದಲ್ಲಿ ಆದಿ ಶಿಲಾಯುಗದ ಆಯುಧಗಳುಳ್ಳ ನೆಲೆಗಳನ್ನು ಗುರುತಿಸಿದರು. ಮೋಟೆಬೆನ್ನೂರು ಬಳಿಯ ಬಾಚಿಗುಡ್ಡದಲ್ಲೂ 
`ಶಿಲಾಯುಧ ಹಾಗೂ ಮುಂದಿನ ಕಾಲದ ಸಂಸ್ಕೃತಿಗಳ ಮೃತ್ತಾತ್ರೆ (ಮಡಿಕೆಕುಡಿಕೆ) ಗಳು ದೊರೆತಿದ್ದವು. ಶಿರಹಟ್ಟಿ ತಾಲೂಕಿನ 
ಕೊಂಚಿಗೇರಿಯಲ್ಲಿ ಆದಿ ಹಳೇ ಶಿಲಾಯುಗದ ಒಂದು ನಿವೇಶನವಿದೆ. ಇದು ತುಂಗಭದ್ರಾದ ಉಪ ನದಿಯಾದ ದೊಡ್ಡಹಳ್ಳದ 
ದಡದಲ್ಲಿದೆ. ಇಲ್ಲಿ ದೊರೆತ ಉಪಕರಣಗಳಲ್ಲಿ'ಕ್ಟಾರ್ಟ್‌ಜೈಟ್‌ನ ಕೈಕೊಡಲಿ, ಮಚ್ಚು (ಕ್ಲೀವರ್‌) ಮುಂತಾದ ಆಯುಧಗಳಿವೆ. ಹಾವೇರಿ 
ತಾಲೂಕಿನ ಜಲ್ಲಾಪುರ ಹಾಗೂ ಶಿರಹಟ್ಟಿ ತಾಲೂಕಿನ ಜಿರಮಾದಾಪುರ ಹಾಗೂ ನಿಟ್ಟೂರುಗಳಲ್ಲಿ ಆದಿ ಶಿಲಾಯುಗದ ನೆಲೆಗಳನ್ನು 
ಗುರುತಿಸಿದ್ದು ಆಹಾರ ಸಂಗ್ರಹದ ಹಂತದಲ್ಲಿದ್ದ ಆದಿಮಾನವ ಜಿಲ್ಲೆಯ ಪೂರ್ವಕ್ಕೆ (ಎಂದರೆ ರಾಯಚೂರು, ಬಳ್ಳಾರಿ ಜಿಲ್ಲೆಗಳಿಗೆ, 
ಹೊಂದಿಕೊಂಡಿರುವ ಮೈದಾನ ಪ್ರದೇಶದಲ್ಲಿ ಹೆಚ್ಚಾಗಿ ಹರಡಿದ್ದನೆಂದು ಡಾ|! ಪಾಡಿಗಾರ್‌ ಹೇಳುತ್ತಾರೆ. ಧಾರವಾಡ ತಾಲೂಕಿನ 
ಬೆಣಚಮಟ್ಟಿ, ಹಾನಗಲ್ಲು ತಾಲೂಕಿನ ವರ್ದಿಗಳಲ್ಲೂ ಆದಿ ಹಳೆ ಶಿಲಾಯುಗದ ಸಲಕರಣೆಗಳು ದೊರೆತಿವೆ. ಇವು ಅಬೆವಿಲ್ಲಿಯನ್‌ 
ಹಾಗೂ ಅಷೂಲಿಯನ್‌ ತಂತ್ರ ಪ್ರಕಾರಗಳಿಗೆ ಸೇರಿವೆ. ನದೀಹರಳಹಳ್ಳಿ (ರಾಣೆಬೆನ್ನೂರು ತಾಲೂಕು) ಮತ್ತು ನಲವಾಗಲು 
(ಏರೇಕೆರೂರು ತಾಲೂಕು) ಹಾಗೂ ಹೊಳೆ ಆಲೂರುಗಳಲ್ಲಿ ಸೂಕ್ಷ್ಮ ಶಿಲಾಯುಧಗಳು ಮೈಕ್ರೊಲಿತ್ಸ್‌) ದೊರೆತಿವೆ. 


ಒರಟು ಶಿಲಾಯುಧಗಳನ್ನು ಬಳಸುತ್ತಿದ್ದ ಆದಿ ಹಳೆ ಶಿಲಾಯುಗದ ಮಾನವರು ಕಾಲಾಂತರದಲ್ಲಿ ಉಜ್ಜಿ ನಯಮಾಡಿದ 
ಆಯುಧಗಳನ್ನು ಬಳಸಲು ಆರಂಭಿಸಿದ್ದು ನವಶಿಲಾಯುಗದಲ್ಲಿ ಆಗ ಅವನ ಅಲೆಮಾರಿ ಜೀವನ ಕೊನೆಯಾಗಿ ಸ್ಥಿರ ನೆಲೆಗಳನ್ನು 
ಅವನು ಕಂಡುಕೊಂಡ. ವಾಸದ ಮನೆಗಳನ್ನು ಕಟ್ಟಿಕೊಂಡು ಕೃಷಿ, ಪಶುಪಾಲನೆ ಆರಂಭಿಸಿದ. ಕಪ್ಪು ಮತ್ತು ಕೆಂಪು ಬಣ್ಣದ ಇಲ್ಲವೆ 
ಬೂದು ಬಣ್ಣದ ಮಡಿಕೆ ಕುಡಿಕೆಗಳನ್ನು ಒಳಗೊಂಡ ಈ ಕಾಲದ ನಿವೇಶನಗಳು ನರಗುಂದ ತಾಲೂಕಿನ ಅರಶಿಣಗೋಡಿ, ಬೈರನಹಟ್ಟಿ, 
ಹಾರುಗುಪ್ಪ, ಕುರುಗೋವಿನ ಕೊಪ್ಪ ಲಿಂಗಧಾಳ ಹಾಗೂ ಶಿರೋಳ, ನವಲಗುಂದ ತಾಲೂಕಿನ ಗುಡಿಸಾಗರ, ರೋಣ ತಾಲೂಕಿನ 
ಮಣ್ಣೂರು, ಮೆಣಸಗಿ, ನಿಡಗುಂದಿ ಮತ್ತು ನಿಡಗುಂದಿ ಕೊಪ್ಪ, ಶಿರಹಟ್ಟಿ ತಾಲ್ಲೂಕಿನ ಬಟ್ಟೂರು, ಹಿರೇಕೆರೂರು ತಾಲೂಕಿನ 
ಹಳ್ಳೂರು ಮುದೇನೂರು, ಅಲ್ಲದೆ, ನದೀಹರಳಹಳ್ಳಿ ಬೇಲೂರು, ಹಾದರಗೇರಿ (ಈಗ ಹರಗಿರಿ), ಕುನಬೇವು, ನೀರಲಗಿ ಮುಂತಾದ 
ಎಡೆಗಳಲ್ಲಿ ದೊರೆತಿವೆ. ಇಲ್ಲಿನ ಶಿಲಾಯುಧಗಳಲ್ಲಿ ಚಾಕುವಿನಂಥ ನೀಳ ಚಕ್ಕೆಗಳು ಮತ್ತು ಒರೆಗಳು ದೊರೆತಿವೆ. ಇವುಗಳೊಡನೆ 
ನವಶಿಲಾಯುಗದ ನಂತರದ ಕಬ್ಬಿಣದ ಯುಗದ ಬೃಹತ್‌ ಶಿಲಾ (ಮೆಗ್ಯಾಲಿಥಿಕ್‌) ಸಂಸ್ಕೃತಿಯ ಮಡಿಕೆಗಳು ಕುನಬೇವು, ಹಳ್ಳೂರು, 
ಹರಗಿರಿ (ಒಂದಿನ ಹಾದರಗೇರಿ) ಹಳ್ಳೂರು ನೆಲೆಗಳಲ್ಲಿ ಸಿಕ್ಕಿವೆ. ಇವುಗಳ ಮೇಲೆ ತಿಳಿ ಬಳಿ ಬಣ್ಣದ ಚಿತ್ರಗಳಿವೆ. ರೋಣ ತಾಲೂಕಿನ 
ಹಿರೇಹಾಳ, ಹಾಗೂ ಹಿರೇಕೆರೂರು ತಾಲೂಕಿನ ಪುರದಕೇರಿಗಳಲ್ಲಿ ಇಂಥ ನೆಲೆಗಳಿವೆ. 


ಇತ್ತೀಚೆಗೆ ಡಾ! ಎಚ್‌.ಆರ್‌. ರಘುನಾಥ್‌ ಭಟ್‌ ಧಾರವಾಡ ಬಳಿಯ ಕ್ಕಾರಕೊಪ್ಪದ ಹೊರವಲಯದಲ್ಲಿ ನವಶಿಲಾಯುಗದ 
ಕೊಡಲಿಗಳನ್ನು ಹಲವು ಕ್ವಾರ್ಟ್‌ಜೈಟ್‌ ಆಯುಧಗಳನ್ನು ಪತ್ತೆಮಾಡಿದ್ದಾರೆ. ಆದರೆ, ಹಳ್ಳೂರನ್ನು ಡಾ।।! ಎಂ.ಎಸ್‌. ನಾಗರಾಜ ರಾವ್‌ 
ಉತ್ಸನನಕ್ಕೆ ಒಳಪಡಿಸಿದ್ದು ಅಲ್ಲಿ ನವಶಿಲಾಯುಗ ್ರಿ.ಪೂ.1700) ಹಾಗೂ ತಾಮ್ರ ಶಿಲಾಯುಗದ ಹಾಗೂ ಕಬ್ಬಿಣಯುಗದ ಬೃಹತ್‌ 
ಶಿಲಾಯುಗದ ಮತ್ತು ಆದಿ ಇತಿಹಾಸ (ಪ್ರೋಟೊಹಿಸಾರಿಕ್‌) ಕಾಲದ ಮೃತ್‌ ಪಾತ್ರೆಗಳು, ಕ್ವಾರ್ಟ್ಸ್‌ ಕಲ್ಲಿನ ಚಕ್ಕೆಗಳು, ಗುಡಿಸಲು 
ಮನೆಗಳು ಮುಂತಾದ ಅವಶೇಷಗಳು ಹಳ್ಳೂರಲ್ಲಿ ದೊರಕಿವೆ. ಬಹುಶಃ ತಾಮ್ರ ಶಿಲಾಯುಗದ ಜನರು ಜೊರ್ಮೆ ಸಂಸ್ಕೃತಿಯ ಜನರ 


ಜೊತೆ ಸಂಪರ್ಕ ಹೊಂದಿದ್ದರು. ನೂತನ ಶಿಲಾಯುಗದ ಇಲ್ಲಿನ ಜನರಿಗೆ ಕುದುರೆಯ ಬಳಕೆಯೂ ತಿಳಿದಿತ್ತು. ರಾಗಿಯನ್ನು ಇವರು 
ಬೆಳೆಸುತ್ತಿದ್ದರು. ವೃತ್ತಾಕಾರದ ಗುಡಿಸಲನ್ನು ಸೂಚಿಸುವ ತಟ್ಟಿ 


| ಮಾಡಿದ ನೆಲಗಟ್ಟುಗಳು, ಅವುಗಳ ಮಧ್ಯೆ ಕಂಬಗುಳಿಗಳು ಕಾಣಿಸಿವೆ. * 
ತಲೆ ಕೊರಡು ಎಂದು ಹೆಸರಿಸಿದ ಮಣ್ಣಿನ ವಸ್ತು ಶವ ಸಂಸ್ಕಾರದ ಮಣ್ಣಿನ ದೊಡ್ಡ ಮಡಕೆಗಳು, ಹೆಣೆದ ಟಾಪೆಯ ಗುರುತ್ತು 


ಇತಿಹಾಸ 53 


ತಾಮ್ರದ ಕೊಡಲಿ, ಗಾಳ, ಇವೆಲ್ಲ ಸಂಗತಿಗಳೂ ದೊರೆತಿವೆ. ಇದೇ ನಿವೇಶನದಲ್ಲಿ ತರುವಾಯದ ಬಹತ್‌ ಶಿಲಾಯುಗದ 
(ಕ್ರ.ಪೂ.ಸು.1000 ವರ್ಷದಷ್ಟು ಹಳೆಯ) ಕಬ್ಬಿಣದ ಬಾಣಶಿರ, ಚಾಕು, ಬರ್ಚಿಗಳೂ ದೊರೆಕೆವೆ. 


ಬೃಹತ್‌ ಶಿಲಾಯುಗದ ಜನರ ಭಾರೀ ಗಾತ್ರದ ಕಲ್ಲು ಚಪ್ಪಡಿಗಳಿಂದ ಮಾಡಿದ ಮೇಜಿನಂತೆ ಕಾಣುವ ಕಲನೆಗಳು ಹಾಗೂ 
ಶಿಲಾ ವೃತ್ತಗಳು ಜಿಲ್ಲೆಯ ಹಲವೆಡೆ ಕಾಣಬಂದಿವೆ. ನರಗುಂದ ತಾಲೂಕು ಕುರುಗೋವಿನಕೊಪ್ಪ ರೋಣ ತಾಲೂಕಿನ ಗಜೇಂದ್ರಗಡ, 
ಗೌಡಗೇರಿ ಹಾಗೂ ರಾಜೂರು, ರಾಣೆಬೆನ್ನೂರು ತಾಲೂಕು ಅಸುಂಡಿ, ಕೋಟಿಹಾಳ, ಕುಸನೂರು ಹಾಗೂ ಮಲಕನಹಳ್ಳಿ, ಹಾವೇರಿ 
ತಾಲೂಕು ' ಬೆನಕನಹಳ್ಳಿ, ಬ್ಯಾಡಗಿ ತಾಲೂಕು ಮೋಟೆಬೆನ್ನೂರು, ಕದರಮಂಡಲಗಿ, ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ, ಜಸು 
ಬೆಳಘಟ್ಟಿ, ತನಗೊಂಡ ಮುಂತಾದೆಡೆ ಇಂಥ ಕಲನೆಯಂಥ ಗೋರಿಗಳಿವೆ. ಶಿಲೆಯ ಹಲಗೆಗಳನ್ನು ಬಳಸಿ ಮಾಡಿದ ಈ ಬೃಹತ್‌ 
ಕಲನೆ ಸಮಾಧಿಗಳನ್ನು ಪಾಂಡವರ ಕಟ್ಟೆ, ಸಿದ್ದರ ಕಟ್ಟೆ, ಮೋರಿಯರ ಅಂಗಡಿ ಎಂದೆಲ್ಲಾ ಕರೆಯುತ್ತಾರೆ. ಇದಲ್ಲದೆ ದೊಡ್ಡ ದೊಡ್ಡ 
ಕಲ್ಲುಗಳಿಂದ ರಚಿಸಿದ ಶಿಲಾ ವೃತ್ತಗಳೂ ಇವೆ. ಕಲ್ಲುಗಳನ್ನು ಸೇರಿಸಿ ಮಾಡಿದ ಅರ್ಧಗೋಲಾಕಾರದ ದಿನ್ನೆಗಳಿವೆ. ಕಪ್ಪು ಮತ್ತು ಕೆಂಪು 
ಬಣ್ಣದ ಇಲ್ಲವೆ ಹೊಳಪುಳ್ಳ ಕಪ್ಪು ಬಣ್ಣದ ಪಾತ್ರೆಗಳು, ಮಾನವ ಅಸ್ಥಿಪಂಜರಗಳ ಅವಶೇಷಗಳು, ಮಣಿಗಳು, ಮಣ್ಣಿನ ಗೊಂಬೆಗಳು, 
ಕಬ್ಬಿಣದ ಆಯುಧಗಳು ಈ ಸಮಾಧಿಗಳಲ್ಲಿ ಸಿಗುತ್ತವೆ. ಹಳ್ಳೂರಿನ ಬೃಹತ್‌ ಶಿಲಾಯುಗದ ವಾಸ್ತವೃದ ನೆಲೆಗಳಲ್ಲಿ ಹಾಗೂ 
ತಡಕನಹಳ್ಳಿಯ ಕಲ್ಲೋರಿಗಳಲ್ಲಿ ಕಪ್ಪು, ಕೆಂಪು ಹಾಗೂ ಹೊಳಪಿನ ಕಪ್ಪುವರ್ಣದ ಪಾತ್ರೆಗಳಲ್ಲಿ ಮಸುಕಾದ ಬಿಳಿವರ್ಣದ ರೇಖಾ 
ಚಿತ್ರಗಳಿರುವುದು ಗಮನಾರ್ಹ. ಇಂಥ ಪಾತ್ರೆಗಳು ಲೋಥಲ್‌ ಮುಂತಾದೆಡೆ. ಹರಪ್ಪ ನಾಗರಿಕತೆಯ ಆದಿಹಂತವಲ್ಲಿ 
: ಬಳಕೆಯಲ್ಲಿದ್ದವೆಂದು ಡಾ|| ಎ. ಸುಂದರ ಹೇಳುತ್ತಾರೆ. ಇಲ್ಲಿ ದೊರಕಿದ ಕೆಲವು ಮಡಿಕೆಗಳ ಭುಜದ ಮೇಲೆ ಸಮಾನ ಅಂತರದಲ್ಲಿ 
ನಾಲ್ಕು ಬಾಯಿಗಳಿರುವ ರಚನೆ ಇದೆ. ಇಂಥ ಸಂಗೀತ ಸಾಧನಗಳು ಪಟ್ಟದಕಲ್ಲು, ಅರಳು ಗುಪ್ಪೆಗಳಲ್ಲಿ ನಂತರದ ಶಿಲ್ಪಗಳಲ್ಲಿ ಕಂಡು 
ಬಂದಿವೆ. ಅವುಗಳಿಗೆ ಐದು ಬಾಯಿಗಳಿವೆ. ರೋಣ ತಾಲೂಕು ಉಣಚಗೇರಿಯಲ್ಲಿ ಒಂದೆರಡು ಶವಕುಣಿಗಳಲ್ಲಿ ಎಲುಬಿನ 


ತುಂಡುಗಳಿದ್ದ ಮಡಿಕೆಗಳು ಹಳ್ಳವೊಂದರ ದಂಡೆಯಲ್ಲಿ ಸಿಕ್ಕಿದೆ. 
ಈ ಸಂಸ್ಕೃತಿಯ ಕಾಲಮಾನ ಸುಮಾರು ಕ್ರಿಪೂ.1100 ರಿಂದ ಕ್ರಿ.ಪೂ.300. 
ಶಾತವಾಹನರು 


ಮೋರಿಯರ ಅಂಗಡಿಗಳು ಎಂದು ಕರೆಯಲಾಗುವ ಕೆಲವು ಶಿಲಾ ಸಮಾಧಿಗಳ ಆಧಾರದಿಂದ ಧಾರವಾಡ ಜಿಲ್ಲೆಯಲ್ಲಿ 
ಮೌರ್ಯರು ಆಳುತ್ತಿದ್ದರೆನ್ನಲು ಆಧಾರ ಸಾಲದು. ಚಿತ್ರದುರ್ಗ (ಆಂದ್ರವಳ್ಳಿ)ದಿಂದ ಸನ್ನತಿಯವರೆಗೆ ಅಶೋಕನ ಶಾಸನಗಳು ಸಿಕ್ಕಿದ್ದರಿಂದ 
ಪೂರ್ವ ಕರ್ನಾಟಕದಷ್ಟೇ ಅವರ ಆಡಳಿತಕ್ಕೆ ಒಳಪಟ್ಟಿತ್ತೆಂದು ಹೇಳಬಹುದು. ನೆರೆಯ ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ಅಶೋಕನ 
ಶಾಸನಗಳು ದೊರೆತಿದ್ದರೂ ಧಾರವಾಡದಲ್ಲಿ ದೊರೆತಿಲ್ಲ. 


ಶಾತವಾಹನದ ಸಾಮ್ರಾಜ್ಯ ಮಾತ್ರ ಧಾರವಾಡ ಜಿಲ್ಲೆಯನ್ನೂ ಒಳಗೊಂಡಿತ್ತು. ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಯ 
ಪ್ರದೇಶಗಳನ್ನು ಶಾತವಾಹನೀಹಾರ ಎಂದು ಕರೆದಿರುವುದರಿಂದ ಅವರು ಇದೇ ಪ್ರದೇಶಕ್ಕೆ ಮೂಲತಃ ಸೇರಿದವರೆಂದು ಡಾ।ಸುಖ್ರನಕರರ 
ಅಭಿಪ್ರಾಯ. ಆದರೆ ಇತ್ತೀಚೆಗೆ ವಂಶಸ್ಥಾಪಕ ಚಿಮುಕ (ಶ್ರೀಮುಖ)ನ ನಾಣ್ಯಗಳು ಆಂಧ್ರದ ಕರೀಂನಗರ ಜಿಲ್ಲೆಯಲ್ಲಿ ಎಪುಲವಾಗಿ 
ದೊರೆತಿದ್ದು ಇದರಿಂದ ಅವರ ಮೂಲ ಕರ್ನಾಟಕವೆನ್ನಲು ಬಾರದು. ವಡಗಾಂವ್‌ ಮಾಧವಪುರದಲ್ಲಿ ಟಿಳಗಾವಿ ಬಳಿ) ಇವರ 
ಕಾಲದ ಒಂದು ಊರಿನ ನಿವೇಶನದ ಅವಶೇಷ ದೊರೆತಿದ್ದು ಇತ್ತೀಚೆಗೆ ನರಗುಂದ ತಾಲೂಕಿನ ಗಡಿಯ ವಾಸನದಲ್ಲಿ ವಾಸಿಷ್ಠಿಪುತ್ರ 
ಶ್ರೀಪುಳುಮಾವಿಯ ಒಂದು ಪ್ರಾಕೃತ ಶಾಸನವೂ ದೊರೆತಿದೆ. ಈ ಶಾಸನದಲ್ಲಿ ಮಹಾದೇವ ಚಂಡಶಿವನ ದೇವಾಯತನ ಹಾಗೂ 


ಶಿಲ್ಪಿಯೊಬ್ಬನ ಉಲ್ಲೇಖವಿದೆ. ಕರ್ನಾಟಕದಲ್ಲಿ ಈವರೆಗೆ ತಿಳಿದಿರುವ ಅತಿ ಪ್ರಾಚೀನ ಶೈವ ದೇವಾಲಯದ ಉಲ್ಲೇಖವಿದು, ಎಂದು 


ಈ ಬಗೆಗೆ ಡಾ|| ಪಾಡಿಗಾರ್‌ ಹೇಳಿದ್ದಾರೆ. 

ಷ್ಠಾನವನ್ನು ರಾಜಧಾನಿಯನ್ನಾಗಿ ಹೊಂದಿದ್ದ ಈ ಅರಸರು ಮಹಾರಾಷ್ಟ್ರ ನಾಸಿಕ್‌, 
ನ್ನು ಆಂಧ್ರದಲ್ಲಿ ಅಮರಾವತಿ, ಇತ್ಯಾದಿ) ಅನೇಕ ಸ್ತೂಪಗಳನ್ನು ಬಿಟ್ಟು 
ದ ಗುಳವುಳ್ಳ ನೇಗಿಲನ್ನು ಬಳಸಿ ಕೃಷಿಯು ವ್ಯಾಪಕವಾಗಿ ಬೆಳೆಯಲು 
ಬಳಕೆ ವ್ಯಾಪ್ತವಾಗಿ ಹರಡಿದ್ದರಿಂದಲೇ ಕಾರ್ಲೆಯಲ್ಲಿರುವಂಥ 


ಗೋದಾವರೀ ತೀರದ ಪೈಠಣ ಅಥವಾ ಪ್ರತಿ 
ಕಾರ್ಲೆ, ಕನ್ನೇರಿ ಮುಂತಾದೆಡೆ ಅನೇಕ ಗುಹಾಲಯಗಳ 
ಹೋಗಿದ್ದಾರೆ. ದಖ್ಬಣ ಪ್ರದೇಶದಲ್ಲಿ ಕಬ್ಬಿಣದಿಂದ ಮಾಡಿ 
ಇವರು ಕಾರಣ ಕರ್ತರಾದರೆಂದು ಒಂದು ಅಭಿಪ್ರಾಯವಿದೆ. ಕಬ್ಬಿಣದ 


ವ! ಧಾರವಾಡ ಜಿಲ್ಲೆ 


ಚೈತ್ಯಗಳ ರಚನೆ ಕೂಡ ಅವರಿಗೆ ಸಾಧ್ಯವಾಯಿತು. ಈ ರಾಜರು ವೈದಿಕ ಧರ್ಮಾನುಯಾಯಿಗಳಾಗಿದ್ದು ಯಜ್ಞಯಾಗಾದಿಗಳನ್ನು 
ಬ್‌ 


ವ ಬೌದ್ಧ ಧರ್ಮವ ತ್ಸಾಹಿಸಿದರು. 
ನಡೆಸಿದರಾದರೂ ಇವರ ರಾಣೀವಾಸದ ಹಾಗೂ ಅಧಿಕಾರಿ ವರ್ಗದ ಅನೇಕರು ಬೌದ್ಧರಾಗಿದ್ದು ಬೌದ್ಧ ಧರ್ಮವನ್ನು ಪ್ರೋತ್ಸಾಹಿ 


ಇವರ ಪ್ರಥಮ ದೊರೆ ಶ್ರೀಮುಖನ ಕಾಲವನ್ನು ಕ್ರಿ.ಪೂವ.30 ಎಂದು ಡಾಟಡಿ.ಸಿ. ಸರ್ಕಾರರು ಸಕಾರಣವಾಗಿ ನಿರ್ಣಯಿಸಿದ್ದು 
ಕಣ್ಣ ಶಾತಕರ್ಣಿ (ಕ.ಪೂ.03 ರಿಂದ ಕ್ರಿ.ಶ.15) ಇವನ ಉತ್ತರಾಧಿಕಾರಿಗಳು. ಮುಂದೆ ಶಕರ ದಾಳಿಯಿಂದ ಇವರ ರಾಜ್ಯ 
ದುರ್ಬಲವಾಯಿತಾದರೂ ಗೌತಮೀಪುತ್ರ (ಸು್ರಕ್ರಿ.ಶ.106ರಿಂದ 130)ನು ಈ ವಂಶದ ಘನತೆಯನ್ನು ಮತ್ತೆ ಎತ್ತಿಹಿಡಿದನು. ಇವನ 
ಮಗ ವಾಸಿಷ್ಠೀ ಪುತ್ರ ಪುಲುಮಾವಿಯ (ಸು.130-150)ಯ ಪ್ರಾಕೃತ ಶಾಸನಗಳು ವಾಸನದಲ್ಲೂ ಉತ್ತರ ಕನ್ನಡದ ಬನವಾಸಿಯಲ್ಲೂ 
ದೊರೆತಿವೆ. ಈತನ ನಾಣ್ಯಗಳು ವಡಗಾಂವ್‌ ಮಾಧವಪುರದಲ್ಲೂ ದೊರೆತಿವೆ. ಈತನ ಉತ್ತರಾಧಿಕಾರಿಗಳು ಶಿವಶ್ರೀ (ಸು.159 
ರಿಂದ 166)ಶಿವಸ್ಕಂದ (167ರಿಂದ 174), ಮತ್ತು ಯಜ್ಞಶ್ರೀ (174 ರಿಂದ 203) ಎಂದು ತಿಳಿಯುತ್ತದೆ. ಯಜ್ಞಶ್ರೀಯ ನಂತರ 
ರಾಜ್ಯವು ವಿಭಜಿತವಾಗಿ ಕುಂತಲ ಮತ್ತು ಮುಂದೆ ಹಾಲ ಎಂಬ ರಾಜ ಪುತ್ರರು ಕರ್ನಾಟಕದಿಂದಲೇ, ಎಂದರೆ ಬಹುಶಃ 
ಬನವಾಸಿಯಿಂದ ಆಳುತ್ತಿದ್ದರು. ಗಾತಾಸತ್ತಸತಿ ಹಾಲನ ಪ್ರಾಕೃತ ಕೃತಿ. ಕ್ರಿ.ಶ.232 ರ ಸುಮಾರಿಗೆ ಶಾತವಾಹನರ ಆಡಳಿತ 


ಅಂತ್ಯವಾಯಿತು. 


ಧಾರವಾಡ ಜಿಲ್ಲೆಯಲ್ಲಿ ಶಾತವಾಹನರ ಆಡಳಿತದ ಬಗ್ಗೆ ಡಾ!। ಪಾಡಿಗಾರರು ಹೇಳಿದ ಮಾತುಗಳನ್ನು ಇಲ್ಲಿ ಉದ್ದರಿಸಬಹುದು: 
ಇವರ ಕಾಲದಲ್ಲಿ ವ್ಯಾಪಾರಕ್ಕೆ ಬಹಳಷ್ಟು ಮಹತ್ವ ಬಂದಿತಲ್ಲದೇ ಅನೇಕ ಸಂಖ್ಯೆಯಲ್ಲಿ ನಗರಗಳು ಆಸ್ತಿತ್ತಕ್ಕೆ ಬಂದವು. ದಕ್ಷಿಣ 
ಭಾರತದಲ್ಲಿ ಇವರ ಕಾಲದಲ್ಲಿ ಪ್ರಥಮ ನಗರೀಕರಣ ಕಂಡಿತೆಂದು ಹೇಳಬಹುದು. ಧಾರವಾಡ ಜಿಲ್ಲೆಯ ಸಂಗೂರು, ಹೊಸರಿತ್ತಿ 
ಕಳ್ಳಿಹಾಳ್‌ (ಹಾವೇರಿ ತಾಲೂಕು), ತಡಸ, ಸಿಡೇನೂರು, ಆನೂರು, ಕದರಮಂಡಲಗಿ, ಮೋಟೆಬೆನ್ನೂರು (ಬ್ಯಾಡಗಿ ತಾಲೂಕು), 
ಹೊನ್ನತ್ತಿ, ಕುದ್ರಿಹಾಳ, ಮುದೇನೂರ, ಕುನಬೇವು, ಇಟಗಿ ಾಣೆಬೆನ್ನೂರು ತಾ), ಬೆರಳಹಟ್ಟಿ, ನಿಟ್ಟೂರು, ಶಂಖದಹಾಳ, ಯೆಳವಟ್ಟಿ 
(ಹಿರೇಕೆರೂರು ತಾಲೂಕು) ಮುಂತಾದವು ಈ ಕಾಲದ ಅವಶೇಷಗಳು ಕಂಡು ಬಂದಿರುವ ನೆಲೆಗಳು, ಎಂದು ಅವರು ಹೇಳಿದ್ದಾರೆ. 
ಇಟ್ಟಿಗೆಯ ರಚನೆಗಳ ಅವಶೇಷಗಳು, ಮಣ್ಣಿನ ಗೊಂಬೆಗಳು ಮಣಿಯ ಆಭರಣಗಳು ನಾಣ್ಯಗಳು, ರಸೆಟ್‌ ಕೋಟೆಡ್‌ (ಬಳಿ 
ಬಣ್ಣದಲ್ಲಿ ಚಿತ್ರಗಳನ್ನು ಬರೆದಿರುವ) ಮಣ್ಣಿನ ಪಾತ್ರೆಗಳು ಈ ಸ್ಥಳಗಳಲ್ಲಿ ದೊರೆತಿವೆ. ಅಲೆಕ್ಸಾಂಡ್ರಿಯಾದ ಗ್ರೀಕ್‌ ಭೂಗೋಲ ತಜ್ಞ 
ಟಾಲೆಮಿಯ (ಕ್ರಿ.ಶ.130) ಉಲ್ಲೇಖಿಸಿರುವ ಊರುಗಳಲ್ಲಿ ಧಾರವಾಡ ಜಿಲ್ಲೆಯ ಆಲೂರು (ಆಲೋ), ಮುಳಗುಂದ (ಮೊರುಂದ) 
ಮುಂತಾದವುಗಳೂ ಸೇರಿದ್ದವೆಂದು ಗುರುತಿಸಲಾಗಿದೆ. ಎಂದರೆ ಆಗ ಭಾರತ ಮತ್ತು ರೋಮ್‌ಗಳ ನಡುವೆ ನಡೆದ ಸಮೃದ್ಧ 
ವ್ಯಾಪಾರದಲ್ಲಿ ಧಾರವಾಡ ಜಿಲ್ಲೆಯೂ ಪಾಲು ಹೊಂದಿರಬೇಕು. ಹಾನಗಲ್‌ ತಾಲೂಕು ಅಕ್ಕಿ ಆಲೂರಲ್ಲಿ ರೋಮನ್‌ ನಾಣ್ಯಗಳು 
ದೊರೆತಿರುವುದೂ ಇದಕ್ಕೆ ಆಧಾರ. ಶಾತವಾಹನರ ರಾಜ್ಯವು ಕೈಮಗ್ಗದ ಉದ್ಯಮಕ್ಕೆ ಪ್ರಸಿದ್ಧವಾಗಿದ್ದು ಅಂಥ ಉದ್ಯಮದ ಕೇಂದ್ರಗಳು 
ಧಾರವಾಡ ಜಿಲ್ಲೆಯಲ್ಲೂ ಇದ್ದಿರಬೇಕು. ಒಟ್ಟಿನಲ್ಲಿ ಶಾತವಾಹನರು ತಮ್ಮ ಆಳ್ವಿಕೆಯ ಕುರುಹನ್ನು ಬಿಟ್ಟು ಹೋದ ಮೊದಲ 
ರಾಜವಂಶವಾಗಿದ್ದಾರೆ. ಮುಂದೆ ಇವರ ಪತನಾನಂತರ ಕೆಲವರ್ಷ ಕರ್ನಾಟಕವು ಕಾಂಚಿಯ ಪಲ್ಲವರ ವಶವಾದಂತೆ ತೋರುತ್ತದೆ. 


ಬನವಾಸಿ ಕದಂಬರು 


ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಕ್ರಿ.ಶ. ಸುಮಾರು 325 ರಿಂದ ಆಳಲು ಆರಂಭಿಸಿದ ಮಯೂರ ಶರ್ಮನಿಂದ 
ಕದಂಬವಂಶ ಸ್ಥಾಪನೆಯಾಯಿತು. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಅಗ್ರಹಾರದ ಬ್ರಾಹ್ಮಣನಾದ ಈತನು ಪಲ್ಲವ ರಾಜಧಾನಿ 
ಕಾಂಚಿಯ ಘಟಿಕಾಸ್ಥಾನಕ್ಕೆ ಹೆಚ್ಚಿನ ಶಿಕ್ಷಣಕ್ಕಾಗಿ ತೆರಳಿರಲು ಅಲ್ಲಿ ಅವಮಾನಿತನಾಗಿ ಬಂಡೆದ್ದು ಪ್ರಥಮ ಕನ್ನಡ ಮೂಲದ ರಾಜವಂಶವನ್ನು 
ಸ್ಥಾಪಿಸಿದ್ದು ಧಾರವಾಡ ಜಿಲ್ಲೆಯ ಬಹುಭಾಗವು ಕದಂಬರ ಆಡಳಿತಕ್ಕೆ ಸೇರಿತ್ತು. ಕರ್ನಾಟಕದಲ್ಲಿನ ಪಲ್ಲವಸತ್ತೆಯನ್ನು ಇವನು 
ಕೊನೆಗಾಣಿಸಿದನು. ಕ 


ಮಯೂರ ಶರ್ಮ (ಸು.325 ರಿಂದ 345), ಅವನ ನಂತರ ಅವನ ಪುತ್ರ ಕಜವರ್ಮ (ಸು.345 ರಿಂದ 365), ಅನಂತರ 

ಕಜ್ಗವರ್ಮನ ಮಗನಾದ ಭಗೀರಥ (ಸು.365 ರಿಂದ 85). ಮುಂದೆ ಭಗೀರಥನ ಮಗ ರಘು (ಸು.385 ರಿಂದ 405) ಇವರುಗಳು 

ಬನವಾಸಿಯಿಂದ ಆಳಿದರು. ಈ ಕಾಲದಲ್ಲಿ ಇವರಿಗೆ ಪಲ್ಲವರಿಂದಲೂ ಅನ್ಯಶತ್ರುಗಳಿಂದಲೂ ತೊಂದರೆಯಾಗಿದರೂ ಅದನ್ನು 
ಓು 


ಇತಿಹಾಸ 55 


ಪ್ರತಿಭಟಿಸಿ ನಿಲ್ಲುವಲ್ಲಿ ಅವರು ಸಮರ್ಥರಾದರು. ರಘುವು ತನ್ನ ಶತ್ರುಗಳನ್ನು ಸೋಲಿಸಿ (ಪುರಾಣಗಳಲ್ಲಿ ಹೇಳಿದ) ಪೃಥುವಿನಂತೆ 
ತನ್ನ ರಾಜ್ಯವನ್ನು ಶತ್ರುಗಳಿಂದ ಮುಕ್ತಗೊಳಿಸಿದನೆಂದು ಹೇಳಿದೆ. 


ರಘುವಿನ ಕಾಲದಲ್ಲಿ ಯುವರಾಜನಾಗಿದ್ದ ಅವನ ತಮ್ಮ ಕಾಕುಸ್ಥನು ಸಮರ್ಥ ದೊರೆಗಳಲ್ಲಿ ಒಬ್ಬನಾಗಿದ್ದು ಈತನ ಆಳ್ವಿಕೆಯ 
ಕಾಲದ ತಾಳಗುಂದ ಶಾಸನವು ಕದಂಬರ ಇತಿಹಾಸವನ್ನು ವಿವರವಾಗಿ ತಿಳಿಸುತ್ತದೆ. ಈತನ ಕಾಲದಲ್ಲಿ ರಾಜ್ಯವು ಇನ್ನಷು ವೈಶಾಲ್ಯವನ್ನು 
ಪಡೆಯಿತು. ಹಲಸಿಯಲ್ಲಿ (ಬೆಳಗಾವಿ ಜಿಲ್ಲೆ) ತನ್ನ ಜೈನ ಸೇನಾನಿ ಶ್ರುತಕೀರ್ತಿ ಎಂಬವನಿಗೆ ಈತನು ದಾನವನ್ನು ಬ ಜಾಯಾ 
ದೊರೆಯುತ್ತದೆ. ಕದಂಬರ ಕಾಲದಲ್ಲಿ ಹಲಸಿಯಲ್ಲಿ ಒಂದು ಜೈನ ಬಸದಿಯೂ ಸ್ಥಾಪನೆಗೊಂಡಿತು. ದೇವಗಿರಿ ಜಾ. ಹಮಾಲಿ 
ದೊರೆತ ಈತನ ಆಳ್ವಿಕೆಯ ಮೂರನೆಯ ಮತ್ತು ನಾಲ್ಕನೇಯ ವರ್ಷದ ತಾಮ್ರಪಟಗಳು ಅರ್ಹದ್ದೇವರಿಗೆ ದಾನ ನೀಡಿದ ವಿಚಾರ 
ಹೇಳುತ್ತವೆ. ಎರಡನೇಯ ಶಾಸನವು ಅರ್ಹಚ್ಚಲದಲ್ಲಿರುವ ಬಸದಿಗೂ ಶ್ವೇತಾಂಬರ ಮತ್ತು ದಿಗಂಬರ ಸಂನ್ಯಾಸಿಗಳಿಗೂ ದಾನ ನೀಡಿದ 
ಸಂಗತಿಯನ್ನು ಹೇಳುತ್ತದೆ. ಕಾಕುಸ್ಥವರ್ಮನು ತನ್ನ ಹೆಣ್ಣುಮಕ್ಕಳನ್ನು ಗುಪ್ತ ವಾಕಾಟಕ, ಭಟಾರಿ, ಗಂಗ ವಂಶಗಳಲ್ಲಿ ಮದುವೆ 
ಮಾಡಿಕೊಟ್ಟು ತನ್ನ ಮನೆತನದ ಪ್ರತಿಷ್ಠೆಯನ್ನು ಹೆಚ್ಚಿಸಿದ್ದುದಲ್ಲದೆ ನೆರೆಯ ರಾಜರ ಜೊತೆ ಸ್ನೇಹಯುತ ಸಂಬಂಧವನ್ನು ಹೊಂದಿದ್ದನು. 


ಈತನ ಮಗನಾದ ಶಾಂತಿವರ್ಮನು ಬಹುಶಃ ತನ್ನ ತಂದೆಯ ಕಾಲದಲ್ಲಿ ಜಂಟಿ ಅರಸನೂ ಆಗಿದ್ದು (ತಾಳಗುಂದ ಶಾಸನವು 
ಅಲ್ಲಿನ ಶಿವಾಲಯಕ್ಕೆ ತನ್ನ ತಂದೆಯ ಕಾಲಕ್ಕೆ ಈತನು ಇತ್ತ ದಾನದ ದಾಖಲೆಯಾಗಿದೆ), ಮುಂದೆ 430 ರ ಸುಮಾರಿಗೆ ಪಟ್ಟಕ್ಕೆ 
ಬಂದ. ಇವನು ಅಲ್ಪಕಾಲ (ಹು.450 ವರೆಗೆ) ಆಳಿರಬೇಕು. ಇತ್ತೀಚೆಗೆ ದೊರೆತ ಮುತ್ತೂರ (ಬ್ಯಾಡಗಿ ತಾ) ಸಾಮ್ರಪಟವು ಹಿಂದೆ 
ಈ ವಂಶದವನೆಂದು ಹೇಳಲಾದ ಶಿವಮಂಧಾತೃ ವರ್ಮನ 13ನೇಯ ಆಡಳಿತ ವರ್ಷದಾಗಿದ್ದು ಇದರ ಲಿಪಿ ತಾಳಗುಂದ ಶಾಸನಕ್ಕೆ 
ನಿಕಟವಾಗಿದೆ; ಹೀಗಾಗಿ ಈ ಹೆಸರಿನ ರಾಜನು ಕಾಕುಸ್ಥವರ್ಮನ ಮಗನಾಗಿದ್ದು ಬನವಾಸಿಯಿಂದ ಆಳುತ್ತಿದ್ದಿರಬಹುದೆಂದು ಡಾ! 
ದೇವರಕೊಂಡರೆಡ್ಡಿಯವರ ಅಭಿಪ್ರಾಯ. ಇವನು ಅಣ್ಣ ಶಾಂತಿವರ್ಮನ ನಂತರ ಆಳಿರಬಹುದು. ಈತನ ಸೋದರನಾದ ಒಂದನೇಯ 
ಕೃಷ್ಣವರ್ಮನು 'ತ್ರಿಪರ್ವತದಲ್ಲಿ ಮಾಂಡಳಿಕನಾಗಿದ್ದು ಅಣ್ಣನ ವಿರುದ್ಧ ಬಂಡೆದ್ದ. ಈ ತ್ರಿಪರ್ವತ ಯಾವುದೆಂದು ಬಹಳಷ್ಟು ಚರ್ಚೆ 
ನಡೆದಿದ್ದರೂ ಇದು ಹಾವೇರಿ ತಾಲೂಕಿನ ದೇವಗಿರಿ ಇರಬೇಕೆಂದು ಬಹುಪಾಲು ವಿದ್ವಾಂಸರ ಮತ. (ಬೆಳಗಾವಿ ಜಿಲ್ಲೆಯ ಮುರಗೋಡ, 
ಹಾಸನ ಜಿಲ್ಲೆ ಹಳೇಬೀಡು ಎಂಬ ಅಭಿಪ್ರಾಯಗಳಿವೆ). ದೇವಗಿರಿಯಲ್ಲಿ ಇವರ ತಾಮ್ರಪಟಗಳು ಸಿಕ್ಕಿದ್ದು ಇದಕ್ಕೆ ಆಧಾರ. ಕೃಷ್ಣವರ್ಮನು 
ಅಣ್ಣನ ಎರುದ್ಧ ಬಂಡೆದ್ದು ಮುಂದೆ ವಿಜಯಶಾಲಿಯಾಗಿ ಅಶ್ವಮೇಧಯಾಗ ಮಾಡಿದ. ಆತನೂ ಶಾಂತಿವರ್ಮನೂ ಮೃಗೇಶವರ್ಮನ 
ಬೇರೆ ಬೇರೆ ರಾಣಿಯರ ಮಕ್ಕಳಿರಬೇಕೆಂದು ಡಾ।।ಬಾ.ರಾ. ಗೋಪಾಲರು ಊಹಿಸಿದ್ದಾರೆ. ಕೃಷ್ಣವರ್ಮನು ಕೇಕಯ ರಾಜಕುಮಾರಿಯನ್ನು 
ವರಿಸಿದ್ದನು. ಕೇಕಯ ರಾಜನಾದ ಶಿವನಂದವರ್ಮನು ತನ್ನ ಅಳಿಯನ ಪರ, ಶಾಂತಿವರ್ಮನ ವಿರುದ್ಧ ನಡೆದ ಯುದ್ಧವೊಂದರಲ್ಲಿ 
ಪಾಲುಗೊಂಡ ವಿಚಾರವಿದ್ದು ಆರಂಭದಲ್ಲಿ ಕೃಷ್ಣವರ್ಮನ ಅಣ್ಣನ ಕೈಯಲ್ಲಿ ಸೋತಿರಬೇಕು (ಎ.ಕ೨. ಡಿಗಿ 10). 


ಈತನ ಪುತ್ರನಾದ ವಿಷ್ಣುವರ್ಮನು (ಸು.490-516) ತ್ರಿಪರ್ವತದಿಂದ ಆಡಳಿತವನ್ನು ಮುಂದುವರಿಸಿದನು. ವಿಷ್ಣುವರ್ಮನಿಗೂ 
ಈತನ ಸೋದರ ದೇವವರ್ಮನಿಗೂ ಪಟ್ಟಕ್ಕಾಗಿ ಘರ್ಷಣೆಗಳು ನಡೆದಂತೆ ಇದೆ. ದೇವವರ್ಮನ ಒಂದು ಶಾಸನದಂತೆ (ದೇವಗಿರಿ 
ತಾಮ್ರಪಟ, ಇಂಡಿ.ಲ್ಯಂಟಿ, 7) ಆತನು ಯಾಪನೀಯ (ಜೈನ) ಸಂನ್ಯಾಸಿಗಳಿಗೆ ದಾನ ನೀಡಿದ ವಿವರವಿದೆ. ತ್ರಿಪರ್ವತದಿಂದಲೇ ಈ 
ದಾನಮಾಡಿದ್ದಾಗಿ ಹೇಳಿದೆ. ಮುಂದೆ ಈತನ ಉಲ್ಲೇಖ ಇಲ್ಲ. ವಿಷ್ಣುವರ್ಮನೂ ಕೇಕಯ ರಾಜಪುತ್ರಿಯನ್ನು ವರಿಸಿದ್ದ ಈತನಿಗೆ 
ಪಟ್ಟವೇರಲು ಪಲ್ಲವರು ನೆರವಾದರೆಂದಿದೆ. ಆದರೆ ಈ ಪಲ್ಲವರು ಕಾಂಚೆಯವರೇ ಅಥವಾ ಉತ್ತರ ಕನ್ನಡದಿಂದ ಆಳುತ್ತಿದ್ದ ತಾ 
ಫಲವ ವಂಶವೇ ತಿಳಿಯದು. “ದೇವಗಿರಿಯು ಕದಂಬರ ಕಾಲದಲ್ಲಿ ಹಲಸಿಯಂತೆ ಮಹತ್ವದ ಜೈನಕೇಂದ್ರವಾಗಿತ್ತೆಂದು ತಿಳಿಯಬಹುದು 
ಎಂದು ಡಾ|| ಪಾಡಿಗಾರ್‌ ಹೇಳಿದ್ದಾರೆ. ವಿಷ್ಣುವರ್ಮನ ಬೀರೂರು ತಾಮ್ರಪಟ (ಎಕ 6, ಕೆಡಿ 162) ತನ್ನ ಅಜ್ಜ ತಾಜಾತನವನ್ನು 
“ಸಮಗ್ರ ಕರ್ಟಾಟ ಭೂವರ್ಗ ಭರ್ತಾರ'' ಎಂದು ಕರೆದಿದ್ದು ಕರ್ಣಾಟ ಎಂಬ ಹೆಸರು ಶಾಸನದಲ್ಲಿ ಮೊದಲ ಬಾರಿ. ಬಂದುದು 
ಇಲ್ಲೆಯೇ. ಎಂದರೆ ಇವನು ಬನವಾಸಿಯ ಶಾಂತಿವರ್ಮನಿಗೆ ಕೆಲಕಾಲ ಅಧೀನನಾಗಿರಬೇಕು ಎಂಬುದನ್ನು ಇಲ್ಲಿ ಊಹಿಸಬಹುದು. 
ವಾಸವವಾಗಿ ಈತನ ಮೂಡಿಗೆರೆ ತಾಮ್ರಪಟ (ಕಾರ್ಪಸ್‌ ಆಫ್‌ ಕದಂಬ, ನಂ.36) ದಂತೆ ಈತನಿಗೆ ಪಲ್ಲವರೇ ಅಲ್ಲದೇ 
ಶಮಾ ಪಟ್ಟವೇರಲು ನೆರವಾಗಿದ್ದರೆಂದಿದ್ದು ಈ ಶಾಂತಿವರ್ಮನ ಬನವಾಸಿಯವನಾಗಿದ್ದು ದೇವವರ್ಮನ ಎರುದ್ಧ ಈತನಿಗೆ 


ನೆರವಾಗಿರಬೇಕು. ಮುಂದೆ ಈತನು ಬನವಾಸಿಯ ರವಿವರ್ಮನಿಂದ ಹತನಾದಂತೆ ತೋರುತ್ತದೆ. 


ಧಾರವಾಡ ಜಿಲ್ಲೆ 


ವಿಷ್ಣುವರ್ಮನ ನಂತರ ಪಟ್ಟವೇರಿದ ಅವನ ಪುತ್ರ ಸಿಂಹವರ್ಮ (ಸು.490-516)ನ ಮೂಡಿಗರೆ ತಾಮ್ರಪಟದಲ್ಲಿ (ಕಾರ್ಪಸ್‌ 
ನಂ38) ಆತನು ಆಸಂದ್ಯಾಲೂರಲ್ಲಿ ಒಂದು ಜಿನಾಲಯಕ್ಕೆ ದಾನವಿತ್ತ ಎಚಾರವಿದೆ. ಸೇಂದ್ರಕ ವಿಷಯದಲ್ಲಿರುವ ಈ ಊರು 
ಯಾವುದೆಂದು ತಿಳಿಯದು (ಈ ಶಾಸನ ಕೃತಕ ಎಂಬ ಅಭಿಪ್ರಾಯವೂ ಇದೆ). ಇವನ ನಂತರ ಪಟ್ಟವೇರಿದವನು ಇವನ ಮಗ 
ಎರಡನೇಯ ಕೃಷ್ಣವರ್ಮ (516-540). ಈತನು ವೈಜಯಂತಿಯನ್ನು (ಬನವಾಸಿ) ಗೆದ್ದು ವಂಶದ ಶಾಂತಿವರ್ಮನ ಶಾಖೆಯ 
ಹರಿವರ್ಮನನ್ನು ಸೋಲಿಸಿದ. ದೇವಗಿರಿಯ ಬದಲಿಗೆ ಬನವಾಸಿ ಅವನ ರಾಜಧಾನಿಯಾಯಿತು. 


. ಬನವಾಸಿಯಲ್ಲಿ ಶಾಂತಿವರ್ಮನ ನಂತರ ಅವನ ಮಗನಾದ ಮೃಗೇಶ (ಸು.450-85), ಮುಂದೆ ಕೆಲಕಾಲ 
ಶಿವಮಂಧಾತೃವರ್ಮರು ಆಳಿದರು (480-85)*. ಮೃಗೇಶವರ್ಮನು ಹಲಸಿಯನ್ನು ತನ್ನ ಎರಡನೇಯ ರಾಜಧಾನಿಯಾಗಿ 
ಮಾಡಿಕೊಂಡಿದ್ದ ಈತನ ಮಗ ಭಾನುವರ್ಮ ಹಲಸಿಯ ಆಡಳಿತಾಧಿಕಾರಿಯಾಗಿರಬೇಕು. ಮೃಗೇಶನು ಕೇಕಯ ವಂಶದ 
ಪ್ರಭಾವತಿಯನ್ನು ವರಿಸಿದ್ದ ಮುಂದೆ 485ರ ಸುಮಾರಿಗೆ ಬಹುಶಃ ಆವರೆಗೆ ಅಪ್ರಾಪ್ತ ವಯಸ್ಕನಾಗಿದ್ದ ರವಿವರ್ಮನು ಪಟ್ಟವೇರಿದನು. 
ಈತನು ದೀರ್ಫಕಾಲ ಆಳಿದ, ಪ್ರತಾಪಶಾಲಿಯಾದ ಅರಸು. ಅವನ ದಾವಣಗೆರೆ ಶಾಸನದಲ್ಲಿ (ಮೈ.ಆ.ರಿ.1933) ನರ್ಮದೆಯ 
ವರೆಗಿನ: ಭೂಮಿಗೆ ಅವನು ಒಡೆಯನಾಗಿದ್ದನೆಂದು ಹೇಳಿದೆಯಲ್ಲದೆ ಬೌದ್ಧ ಸಂಘಕ್ಕೆ ಅಸಂದಿಯ ಸೇತುವೆಯ ದಕ್ಷಿಣದಲ್ಲಿ ಭೂಮಿ 
ದಾನಮಾಡಿದ್ದನ್ನು ತಿಳಿಸಿದೆ. ಈತನ ಚಿಕ್ಕಪ್ಪ ಬಂಡೇಳಲು ಆತನನ್ನು ಸೋಲಿಸಿ ತನ್ನ ಸೋದರನನ್ನು ಉಚ್ಚಂಗಿಯಲ್ಲಿ 
ಆಡಳಿತಾಧಿಕಾರಿಯಾಗಿ ನೇಮಿಸಿದ. ಹಲಸಿ ಜಿನಾಲಯಕ್ಕೆ ಈತನೂ ದಾನ ನೀಡಿದ. | 


ಈತನ ಉತ್ತರಾಧಿಕಾರಿಯಾದವನು ಇವನ ಮಗ ಹರಿವರ್ಮ. ಹರಿವರ್ಮನ ಸಂಗೊಳ್ಳಿ ಶಾಸನದಿಂದ ಅವನು ಕ್ರಿ.ಶ.519 
ರಲ್ಲಿ ಪಟ್ಟವೇರಿದ ಎಂದು ತಿಳಿಯುತ್ತದೆ. ಈತನ ಆಡಳಿತ ಅಲ್ಪ ಕಾಲದ್ದಾಗಿ ತ್ರಿಪರ್ವತ (ದೇವಗಿರಿ) ಶಾಖೆಯ ಎರಡನೇಯ 
ಕೃಷ್ಣವರ್ಮನು ಕ್ರಿ.ಶ.ಸು530 ರಲ್ಲಿ ವೈಜಯಂತಿಯನ್ನು ಗೆದ್ದು ತಾನೇ ಬನವಾಸಿಯಲ್ಲಿ ರಾಜನಾದ. ಆದರೆ ಮುಂದೆ ಸುಮಾರು 540 
ರಲ್ಲಿ ಬಹುಶಃ ಈತನ ಮಾಂಡಳಿಕನಾಗಿದ್ದಿರಬಹುದಾದ ಬಾದಾಮಿಯ ಚಾಳುಕ್ಯ ವಂಶದ ಒಂದನೇಯ ಪುಲಿಕೇಶಿ ಈತನನ್ನು 
ಸೋಲಿಸಲು ಕದಂಬರು ಚಾಳುಕ್ಕರ ಮಾಂಡಳಿಕರಾದರು. ಮುಂದೆ ಈ ವಂಶದಲ್ಲಿ ಹರಿವರ್ಮನ ಮಗ ಅಜವರ್ಮ ಹಾಗೂ 
ರವಿವರ್ಮ ಮತ್ತು ಅಜವರ್ಮನ ಮಗ ಭೋಗಿವರ್ಮ ಇವರುಗಳು ಆಳಿದರಾದರೂ ಮುಂದೆ ಬನವಾಸಿ ಕದಂಬ ವಂಶ ದೀರ್ಫ್ಥಕಾಲ 
ಉಳಿಯಲಿಲ್ಲ. (ಹಾನಗಲ್‌ ಮತ್ತು ಗೋವೆಯಲ್ಲಿ ಆಳಿದ ಕಲ್ಯಾಣ ಡ್‌ ಮಾಂಡಳಿಕರಾದ ಕದಂಬರು ಇದೇ ವಂಶದವರೆಂದು 
ಕಾಡದ) 


ಕದಂಬರ ಆಡಳಿತದ ಕುರುಹುಗಳಾಗಿ, ಧಾರವಾಡ ಜಿಲ್ಲೆಯಲ್ಲಿ ಏನೂ ಉಳಿದುಬಂದಿಲ್ಲ 1500 ವರ್ಷಗಳ ಹಿಂದೆ 
ಕಟ್ಟಿರಬಹುದಾದ ಬಸದಿ, ದೇವಾಲಯಗಳ ಸುಳಿವಿಲ್ಲ, ಬೇರೆಡೆ (ಆಂದ್ರವಳ್ಳಿ, ಗುಡ್ಡಾಪುರ)ಗಳಲ್ಲಿ ಕೆರೆಗಳನ್ನು ಕಟ್ಟಿದ್ದರೂ ಇಲ್ಲಿ ಅಂಥ 
ಸಾಧನೆ ಮಾಡಿದ ಲಿಖಿತ ದಾಖಲೆ ಇಲ್ಲ ಅಸಂದಿ ಸೇತು ಎಂಬುದು ಅವರ ಕಾಲದ ಒಂದು ಅಣೆಕಟ್ಟು ಇರಬಹುದು. ಈ 
ಅಸಂದಿ ಈಗಿನ ಧಾರವಾಡ ಜಿಲ್ಲೆಯ ಊರಾಗಿರಲು ಸಾಧ್ಯವಿದೆ. ಆದರೆ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮೊದಲಬಾರಿ ಬಳಸಿದ 
ಶ್ರೇಯಸ್ಸು ಕದಂಬರದು. ಹಲ್ಲಿಡಿ ಶಾಸನ (ಬೇಲೂರು ತಾಲೂಕು) ಕ್ರಿ.ಶ.ಐದನೇಯ ಶತಮಾನದ ಮಧ್ಯಭಾಗದ ಕದಂಬ ಕಾಕುಸ್ಥ 
ವರ್ಮನು ಬರೆಸಿದ ಕನ್ನಡ ಶಾಸನವಾಗಿದೆ. 


ಅವರ ಶಾಸನಗಳಲ್ಲಿ ಬರುವ ವಿಷಯ ಎಂಬ ಜಿಲ್ಲೆಗಳಲ್ಲಿ ಸುದ್ದಿಕುಂದೂರು ವಿಷಯವು ಈಗಿನ ಧಾರವಾಡ ಜಿಲ್ಲೆಯ ನರೇಂದ್ರದ 
ಪರಿಸರದ್ದಾಗಿದ್ದು ಹಲಸಿಯನ್ನು ಒಳಗೊಂಡಿರಬಹುದೆಂದೂ ಪಾಂತಿಪುರ ವಿಷಯವು ಹಾನಗಲ್ಲಿನ ಪರಿಸರದಲ್ಲಿ ಇತ್ತೆಂದೂ 
ಪಂಚಮುಖಿಯವರು ಹೇಳಿದ್ದಾರೆ. ಅಲ್ಲದೆ ಪಲ್ಲಿ ಗ್ರಾಮ, ಮಹಾಗ್ರಾಮ, ವಿಷಯ, ದೇಶ ಎಂಬ ಆಡಳಿತ ವಿಭಾಗಗಳನ್ನು ಅವರು 
ಗುರುತಿಸಿದ್ದಾರೆ. ಬೋಜಕ, ಆಯುಕ್ತಕ, ಸರ್ವಕಾರ್ಯಕರ್ತ ಮುಂತಾದ ಅಧಿಕಾರಗಳ ಉಲ್ಲೇಖವೂ ಶಾಸನಗಳಲ್ಲಿ ಇದೆ. ಉಂಛ, 
ದಂಡ, ವಿಷ್ಟಿ (ಬಿಟ್ರಿ, ಅಂತಃಕರ (ಓಳತೆರಿಗೆ; ದ ದಾರಿಸುಂಕ), ಪಂಗ ಮತ್ತು ಉತ್ಕೋಟ ಮುಂತಾದ ತೆರಿಗೆಗಳ ಹೆಸರನ್ನು ಡಾ|ಬಿ.ಆರ್‌. 
ಗೋಪಾಲರು ಹೇಳಿದ್ದಾರೆ. ಕದಂಬರು ಸ್ಥಾಪಿಸಿದ್ದ ಆಡಳಿತ ವ್ಯವಸ್ಥೆಯನ್ನೇ ಮುಂದೆ ಚಾಳುಕ್ಕರು ಮುಂದುವರಿಸಿಕೊಂಡು ಹೋದರು. 


ಶಿವಮಂಧಾತೃವು ತಾಂಶಿವರ್ಮನ ಸೋದರ: ರಬೇಕೆಂದು ಇತ್ತೀಚೆಗಿನ ತಾಮ್ರಪಟದಿಂದ ಗಮನಿಸಿದೆ. ಹೀಗಾಗಿ ವಿದ್ದಾಂಸರು ಶಿವಮಂಧಾತೃವಗೆ 
ಇಲ್ಲಿಕೊಟ್ಟ ಸ್ಥಾನ ಬದಲಾಯಿಸಬೇಕಾಗಿದೆ. ಇವನು ಮೃಗೇಶನಿಗೂ ಮೊದಲೇ ಆಳಿರಬಹುದು. 


ತ 


ಇತಿಹಾಸ 57 


ಬಾದಾಮಿಯ ಚಾಳುಕ್ಕರು 


ತಮ್ಮ ಆರಂಭದ ಶಾಸನಗಳಲ್ಲಿ "ಚಳುಕ್ಕರು' ಎಂದೇ ತಮನ್ನು ಚಾಳುಕ್ಕರು ಕರೆದುಕೊಂಡಿದ್ದಾರೆ. ಒಂದನೇಯ ಪುಲಿಕೇಶಿಯ 
ಬಾದಾಮಿ ಬಂಡೆ ಶಾಸನದಲ್ಲಿ ಕ್ರಿ.ಶ.೨543ರಲ್ಲಿ ಅವನು ಬಾದಾಮಿಕೋಟೆಯನ್ನು ಕಟ್ಟಿದನೆಂದೂ ಅಶ್ವಮೇಧ ಯಾಗ ಮಾಡಿದನೆಂದೂ 
ತಿಳಿಯುತ್ತದೆ. ಗಂಗ, ಕದಂಬ ವಂಶಗಳನ್ನು ಸೋಲಿಸಿದ ಇವನು ಕ್ರಿ.ಶ.540 ಸುಮಾರಿಗೆ ಸ್ವತಂತ್ರನಾಗಿದ್ದು ಅದಕ್ಕೂ ಮೊದಲು 
ಕದಂಬರ ಮಾಂಡಲಿಕನಾಗಿದ್ದನು. ಈತನ ತಂದೆ ರಣರಾಗ ಹಾಗೂ ಅಜ್ಜ ಜಯಸಿಂಹನನ್ನು ಶಾಸನಗಳು ಉಲ್ಲೇಖಿಸಿವೆ. ಚಾಳುಕ್ಕರು 
ಶಾಸನಗಳಲ್ಲಿ ತಾವು ಅಯೋಧ್ಯೆಯ ಮೂಲದವರೆಂದು ಹೇಳಿಕೊಂಡಿದ್ದರೂ ಶಾಸನಗಳಲ್ಲಿ ಬರುವ ಚಲುಕ್ಕ ಚಲ್ಕಿ ಸಲ್ಕಿ ಎಂಬ 
ಹೆಸರುಗಳಿಂದ ಅವರು ಸಲ್ಕಿ ಅಥವಾ ಸಲಿಕೆಗೆ ಸಂಬಂಧವುಳ್ಳ ಕೃಷಿಕ ಮೂಲದವರೆಂದು ಡಾ ನಂದೀಮಠರು ಹೇಳಿದ್ದಾದೆ. 


ಬಾದಾಮಿ ಚಾಳುಕ್ಕರ ಸುಮಾರು 150 ಶಾಸನಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ದೊರೆತವು ಸುಮಾರು 15 ಮಾತ್ರವೇ ಆದರೂ 
ಧಾರವಾಡ ಜಿಲ್ಲೆಯಲ್ಲಿ ಅವರ ಆಡಳಿತ ದೃಢವಾಗಿತ್ತೆಂದು ಭಾವಿಸಬಹುದಾಗಿದೆ. ಲಕ್ಷ್ಮೇಶ್ವರದಲ್ಲಿ ಅವರ ಐದು ಶಾಸನಗಳು ದೊರೆತಿದ್ದು 
ಈ ಊರು ಪ್ರಾಚೀನ ಪುಲಿಗೆರೆ) ಅವರ ಆಡಳಿತದಲ್ಲಿ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಅಲ್ಲದೆ ಕುರ್ತುಕೋಟಿಯಲ್ಲಿ 
ಅಗ್ರಹಾರವೊಂದನ್ನು ಸ್ಥಾಪಿಸಿದ ಬಗ್ಗೆಯೂ ದಾಖಲೆಯಿದೆ. ಶಿಗ್ಗಾಂವಿ ತಾಮ್ರಪಟದಲ್ಲಿ ಗುಡಿಗೇರಿ ಊರನ್ನು ಲಕ್ಷೇಶ್ವರದ ಬಸದಿಗೆ 
ದಾನವಿತ್ತ ವಿಚಾರವಿದ್ದು ಈ ಶಾಸನದಲ್ಲಿ ಆಗ ಇದ್ದ (ಕ್ರಿ.ಶ.707), 14 ಜಲಾಶಯಗಳ ಉಲ್ಲೇಖವಿದೆ. ಚಾಳುಕ್ಕರೂ (ಅವರ ಹಿಂದಿನ 
ರಾಜರೂ) ನೀರಾವರಿಗೆ ಎಷ್ಟೊಂದು ಪ್ರಾಶಸ್ತ ನೀಡಿದ್ದರೆಂಬ ಸಂಗತಿ ಇದರಿಂದ ತಿಳಿಯುತ್ತದೆ. ಈ ವಂಶದ ಇಮಡಿ ಪುಲಿಕೇಶಿಯು 
ಕರ್ನಾಟಕವನ್ನು ಏಕಾಡಳಿತಕ್ಕೆ ಒಳಪಡಿಸಿದ ಮೊದಲ ಅರಸು. ಕದಂಬರು ನಾಮಶೇಷರಾಗಿ ಗಂಗರೂ ಕರಾವಳಿಯ ಆಳುಪರೂ 
ಆಗ ಚಾಳುಕ್ಕರ. ಅಧೀನರಾದರು. ಜೊತೆಗೆ ಕಾವೇರಿಯಿಂದ ನರ್ಮದೆಯವರೆಗಿನ ವಿಶಾಲ ಪ್ರದೇಶದಲ್ಲಿ ಪುಲಿಕೇಶಿಯು ತನ್ನ 
ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಈ ವಿಶಾಲ ಸಾಮ್ರಾಜ್ಯ ಮುಂದೆ ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಳುಕ್ಕರ ಕಾಲದಲ್ಲೂ 
ಮುಂದುವರಿಯಿತು. ಕರ್ನಾಟಕದ ಪ್ರತಿಷ್ಠೆ ಅಖಿಲ ಭಾರತ ಮಟ್ಟದಲ್ಲಿ ಬೆಳೆದು ಚಾಳುಕ್ಕರ ಸೇನೆಯು ಕರ್ಣಾಟಬಲ ಎಂದು ಪ್ರಸಿದ್ಧಿಗೆ 
ಬಂತಷ್ಟೇ ಅಲ್ಲ "ಕರ್ಣಾಟಬಲಂ ಅಜೇಯಂ' ಎಂಬ ಕೀರ್ತಿಗೆ ಭಾಜನವಾಯಿತು. ಮೂಲದಲ್ಲಿ ವೈಷ್ಣವರಾಗಿ ವರಾಹಲಾಂಛನರಾಗಿದ್ದ 
ಚಾಳುಕ್ಕರು ಒಂದನೇಯ ವಿಕ್ರಮಾದಿತ್ಯನ ಕಾಲದಲ್ಲಿ ಶೈವರಾದರೂ ಧಾರ್ಮಿಕ ಸಮನ್ವಯ ನಿಲುವನ್ನು ಕೈಬಿಡಲಿಲ್ಲ. 


ಮಾನವ್ಯಸ ಗೋತ್ರದವರೂ ಹಾರಿತೀ ಪುತ್ರರೂ ಎಂದು ತಮನ್ನು ಕರೆದುಕೊಂಡ ಚಾಳುಕ್ಕರ ಒಂದನೇಯ ಪುಲಿಕೇಶಿಯು 
ಸುಮಾರು 540 ರಿಂದ 566 ರವರೆಗೆ ಆಳಿದವನು. ಸಿರುಗುಪ್ಪಿ (ಹುಬ್ಬಳ್ಳಿ ತಾಲೂಕು) ಶಾಸನದಲ್ಲಿ ಸೇಂದ್ರಕ ವಾಣಸತ್ತಿಯು 
ಮುಳುಗುಂದದಿಂದ ಆಳುತ್ತಿದ್ದನೆಂದು ಹೇಳಿದ್ದು ಇವನು ಒಂದನೇಯ ಪುಲಿಕೇಶಿಯ ಮಾಂಡಲಿಕನೆಂದೂ, ಹಲಸಿ ಶಾಸನದಲ್ಲಿ ಕದಂಬ 
ಹರಿವರ್ಮನ ಮಾಂಡಳಿಕನೆಂದು ಉಲ್ಲೇಖಿತನಾದ ಬಾನುಶಕ್ತಿಯೇ ಈತನೆಂದೂ ಕದಂಬರ ಸೋಲಿನ ನಂತರ ಇವನು ಚಾಳುಕ್ಕರ 
ಅಧಿಪತ್ಯ ಸ್ವೀಕರಿಸಿದನೆಂದೂ ಡಾ||ಕೆ.ವಿ. ರಮೇಶ್‌ ಹೇಳಿದ್ದಾರೆ. ಈ ಸೇಂದ್ರಕರು ಶಿವಮೊಗ್ಗ ಜಿಲ್ಲೆಯ ಬಂದಳಿಕೆಯನ್ನು ಕೇಂದ್ರವಾಗಿ 
ಹೊಂದಿದ್ದ ಸೇಂದ್ರಕ ವಿಷಯದವರಾಗಿದ್ದು ಮುಂದೆ ಚಾಳುಕ್ಕರ ಸಂಬಂಧಿಗಳೂ ಮಾಂಡಳಿಕರೂ ಆಗಿ ಕಂಡುಬರುತ್ತಾರೆ. ಪುಲಿಕೇಶಿಯು 
ಮಹಾರಾಜ ಮತ್ತು ವಲ್ಲಭ ಮುಂತಾದ ಬಿರುದುಗಳನ್ನು ತಳೆದಿದ್ದ ಬಹುಶಃ ಕೊಂಕಣ ಕರಾವಳಿಯಲ್ಲಿ ಆಳುತ್ತಿದ್ದ ಬಪ್ಪೂರ ವಂಶದ 
ಕುಮಾರಿ ದುರ್ಲಭದೇವಿ ಇವನ ರಾಣಿಯಾಗಿದ್ದಳು. ಮಹಾಕೂಟದ ಮಕುಟೇಶ್ವರ ದೇವಾಲಯ ಈತನ ರಚನೆಯೆಂದು ಡಾಟ 


ರಮೇಶ್‌ ಊಹಿಸಿದ್ದಾರೆ. 


ಇವನ ನಂತರ ಪಟ್ಟವೇರಿದ ಕೀರ್ತಿವರ್ಮ ಅಥವಾ ಕತ್ತಿಯರಸನ ಕಾಲದಲ್ಲಿ (ಕ್ರಿ.ಶ.5178) ಬಾದಾಮಿಯಲ್ಲಿ ಕಲನ್ರೆ (ಮೂರನೇಯ 
ವೈಷ್ಣವ ಗವಿ)ಯನ್ನು ಯುವರಾಜ (ಇವನ ಸೋದರ) ಮಂಗಳೇಶನು ಕೊರೆಸಿದನು. ಕೀರ್ತಿವರ್ಮನು ಕದಂಬರನ್ನು ಪೂರ್ತಿಯಾಗಿ 
ಸೋಲಿಸಿದನು. ಮುಧೋಳ ತಾಮ್ರಪಟದಲ್ಲಿ ಈತನನ್ನು ಪುಗವರ್ಮ ಎಂದಿದ್ದು ಇದು ಪುಗಳ್‌ (ಕೀರ್ತಿ) ಎಂಬುದರ ಇನ್ನೊಂದು 
ರೂಪ, ಎಂದು ಡಾ| ರಮೇಶ್‌ ಅಭಿಪ್ರಾಯ ಪಟ್ಟಿದ್ದಾರೆ. ಬಳ್ಳಾರಿ, ಕರ್ನೂಲು ಪ್ರದೇಶದ ನಳರನ್ನೂ ಕೊಂಕಣದ ಮೌರ್ಯರನ್ನು 


ಈತನು ಪರಾಭವಗೊಳಿಸಿದನು. ಸೇಂದ್ರಕರಾಜ ಪುತ್ರಿಯೊಬ್ಬಳನ್ನು ಈತನು ವರಿಸಿದ್ದನು. 


ತನ್ನ ಅಣ್ಣನ ಮಗ 


ಇವುಡಿ ಪುಲಿಕೇಶಿಯು ಅಪ್ರಾಪ್ತವಯಸ್ಕನಾಗಿದ್ದುದರಿಂದ ಮಂಗಳೇಶನು ಕೀರ್ತಿವರ್ಮನ ಮರಣಾನಂತರ 
592 ರಲ್ಲಿ ತಾನೇ ಪಟ್ಟವೇರಿದನು. ಈತನ ಮಹಾಕೂಟ ಶಾಸನದಲ್ಲಿ ತಾನು ಗಂಗ, ದಾಮಿಲ (ಪಲ್ಲವ), ಚೋಳ ಹಾಗೂ 


58 ಧಾರವಾಡ ಜಿಲ್ಲೆ 
ಆಳುಪರನ್ನು ಸೋಲಿಸಿದ್ದಾಗಿ ಹೇಳಿಕೊಂಡಿದ್ದಾನೆ. ಕೊಂಕಣದ ಕಲಚೂರಿ ಬುದ್ಧರಾಜ ಇಂದ್ರವರ್ಮನನ್ನೂ ಈತನು ತೂಕ 
ದ್ವೀಪ (ರೇಡಿ ಅಥವಾ ಇರಿಡಿಗೆ)ಯನ್ನು ಗೆದ್ದನು. ರಾವಳಫಡಿ (ಐಹೊಳೆ) ಗವಿಯು ಈತನ ರಚನೆಯೆಂದು ಡಾ| ರಮೇಶ್‌ರ 


ಅಭಿಪ್ರಾಯ. 


ತಾನು ಪ್ರಾಪ್ತವಯಸ್ಕನಾದ ಮೇಲೂ ತನಗೆ ಪಟ್ಟವನ್ನು ನೀಡದ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಕೊಂದು ಇಮಡಿ ಪುಲಕೇಶಿಯು 
609 ರಲ್ಲಿ ಪಟ್ಟವೇರಿದನು. ಪಟ್ಟಕ್ಕೆ ಬಂದ ಕೂಡಲೇ ಬಂಡೆದ್ದ ಅಪ್ಪಾಯಿಕ ಮತ್ತು ಗೋವಿಂದ ಎಂಬವರನ್ನು ಸೋಲಿಸಿದನು. 
ಚಕ್ರವರ್ತಿ ಮಂಗಳೇಶನ ಸಾವಿನಿಂದ ಸಹಜವಾಗಿ ಅವಿಧೇಯರಾದ ಗಂಗ, ಕದಂಬ, ಆಳುಪ ಮತ್ತು ಕೊಂಕಣದ ಮೌರ್ಯರನ್ನೂ 
ಪುಲಿಕೇಶಿಯು ಬಗ್ಗಿಸಿದನು. ಮುಂದೆ ಉತ್ತರಕ್ಕೆ ದಂಡೆತ್ತಿ ನಡೆದು ಲಾಟ, ಮಾಳವ, ಗೂರ್ಜರರನ್ನು ಸೋಲಿಸಿ ಕಪ್ಪ ಪಡೆದನು. 
ಸಿರಪುರದಲ್ಲಿ ಆಳುತ್ತಿದ್ದ ಕೋಸಲ (ಪಾಂಡುವಂಶಿ)ಗಳನ್ನು ಪರಪಾಭವಗೊಳಿಸಿ ಈಗಿನ ಪೀಠಾಪುರಂ (ಪಿಷ್ಠಪುರ)ನಿಂದ ಆಳುತ್ತಿದ್ದ 
ಕಳಿಂಗದ ದೊರೆಯನ್ನು ಸೋಲಿಸಿ ದಕ್ಷಿಣದಲ್ಲಿ ವೆಂಗಿಗೆ ಸಾಗಿ ಅಲ್ಲಿನ ಇಕ್ಲಾಕು ಅರಸರನ್ನು ನಾಮಶೇಷ ಮಾಡಿದನು. ಕಾಂಚಿಯ 
ಪಲ್ಲವ ದೊರೆ ರಾಜಧಾನಿಯಲ್ಲಿ ಅಡಗಿಕೊಂಡರೆ ಚೇರ, ಚೋಳ, ಪಾಂಡ್ಯರು ಕಾವೇರಿದಾಟಿ ದಕ್ಷಿಣಕ್ಕೆ ಸಾಗಿದ ಈತನಿಗೆ ಕಪ್ಪವಿತ್ತರು. 
ತನ್ನನ್ನೂ ಎದುರಿಸಿದ ಕನೋಜನ ಹರ್ಷನನ್ನೂ ಸೋಲಿಸಿ ದಕ್ಷಿಣಾಪಥ ಪೃಥ್ವೀಸ್ವಾಮಿ ಎಂಬ ಬಿರುದಿಗೆ ಪುಲಕೇಶಿ ಪ್ರಾಪ್ತನಾದನು. 


ಈತನ ಜೈನಮಂತ್ರಿ ರವಿಕೀರ್ತಿ ಐಹೊಳೆಯಲ್ಲಿ ಕಟ್ಟಿದ ಜಿನಾಲಯದಲ್ಲಿರುವ ಆತನೇ ಬರೆದ ಐಹೊಳೆ ಪ್ರಶಸ್ತಿ ಈ ಎಲ್ಲ 
ಸಾಧನೆಗಳನ್ನು ತಿಳಿಸುತ್ತದೆ. ತನ್ನ ಸೋದರ ವಿಷ್ಣುವರ್ಧನನ್ನು ವೆಂಗಿಯ ಮಾಂಡಳಿಕನಾಗಿ ಪುಲಕೇಶಿ ನೇಮಿಸಿದನು. ಇದು ಮುಂದೆ 
ವೆಂಗಿ ಚಾಳುಕ್ಯ ಶಾಖೆಯೆಂದು ಸ್ವತಂತ್ರವಾಗಿ 1070ರವರೆಗೆ ಮುಂದುವರಿಯಿತು. ಪುಲಕೇಶಿಯು ಆಳುಪ ವಂಶದ ಕದಂಬ ಎಂಬ 
ರಾಜಕುಮಾರಿಯನ್ನು ವರಿಸಿದ್ದನು. ಈತನ ಕಾಲದಲ್ಲಿ ಸೇಂದ್ರಕ ವಂಶದ ದುರ್ಗಶಕ್ತಿಯು (ಈತನು ಹುಬ್ಬಳ್ಳಿ ತಾಲೂಕು ಪರಿಸರದಲ್ಲಿ 
ಆಳುತ್ತಿದ್ದು) ಪುಲಿಗೆರೆ (ಲಕ್ಷೇಶ್ವರಿಯ ಶಂಖ ಜಿನಾಲಯಕ್ಕೆ 500 ನಿವರ್ತನ ಭೂಮಿಯನ್ನು ದಾನಮಾಡಿದನು. ಈತನ ಆಸ್ಥಾನಕ್ಕೆ 
ಚೀನೀ ಪ್ರವಾಸಿ ಹುಯನ್‌ತ್ಲಾಂಗ್‌ ಭೇಟಿ ನೀಡಿದ್ದನು. ಪರ್ಶಿಯದ ದೊರೆಯ ಜೊತೆ ಈತನಿಗೆ ರಾಯಭಾರ ಸಂಪರ್ಕವಿತ್ತು. 
ಅಸಾಧಾರಣ ವೀರನೂ ಕರ್ನಾಟಕದ ಬಾಹುಬಲದ ಕೀರ್ತಿಯನ್ನು ಎಲ್ಲೆಡೆ ಹರಡಿದವನೂ ಆದ ಪುಲಿಕೇಶಿ ತನ್ನ ಕೊನೆಗಾಲದಲ್ಲಿ 
ಪಲ್ಲವರಿಗೆ ಸೋತು ಬಾದಾಮಿ ಶತ್ರು ವಶವಾಯಿತು (642). ಪಲ್ಲವರು ಬಾದಾಮಿಯನ್ನು ಮಥನ (ಸೂರೆ) ಮಾಡಿದರು. 


ಆದರೆ, 13 ವರ್ಷಗಳ ನಂತರ ಪುಲಿಕೇಶಿಯ ಮೂರನೇಯ ಮಗ ವಿಕ್ರಮಾದಿತ್ಯನು ಶತ್ರು ರಾಜರನ್ನು ಸೋಲಿಸಿ ಇಡೀ 
ರಾಜ್ಯವನ್ನು ಗೆದ್ದು (655) ಪಲ್ಲವರನ್ನು ಕಾಂಚಿಯವರೆಗೂ ಅಟ್ಟಿಸಿಕೊಂಡು ಸಾಗಿ ಅವರ ರಾಜಧಾನಿಗೆ ಮುತ್ತಿಗೆ ಹಾಕಿದನು. ಗಂಗ 
ಭೂವಿಕ್ರಮನ ನೆರವಿನಿಂದ ಪಲ್ಲವರನ್ನು ವಿಳಂದೆ ಎಂಬಲ್ಲಿ ತೀವ್ರವಾಗಿ ಸೋಲಿಸಿದನು. ಈತನ ರಾಣಿ ಗಂಗವಂಶದ ಗಂಗಮಹಾದೇವಿ. 
ಸುದರ್ಶನಾಚಾರ್ಯರೆಂಬ ಗುರುಗಳು ಈತನಿಗೆ ಶಿವಮಂಡಲ ದೀಕ್ಷೆ ನೀಡಿದರೆಂದು ಆಮುಲಪಾಡು ಶಾಸನ ಹೇಳುತ್ತದೆ (ಎ.ಇಂ.32 
ಪು.227-29). ಇದರಿಂದ ವೈಷ್ಣವನಾಗಿದ್ದ ಈತನು ಶೈವ ದೀಕ್ಷೆ ಪಡೆದನೆಂದು ಅರ್ಥವಾಗುತ್ತದೆ. ಈತನ ಕುರ್ತುಕೋಟಿ ತಾಮ್ರ 
ಶಾಸನದಲ್ಲಿ ಅಗ್ರಹಾರವೊಂದನ್ನು ಆ ಊರಲ್ಲಿ (ಕುರಿತಕುಂಟೆ) ಸ್ಥಾಪಿಸಿದ ವಿಚಾರವಿದ್ದು ಈ ಶಾಸನವು ವಿಶ್ವಸನೀಯವಲ್ಲವೆಂಬ 
ಅಭಿಪ್ರಾಯವಿದೆ. ಈತನ ಅತ್ತಿಗೆ ವಿಜಯ ಭಟ್ಟಾರಿಕೆಯು (ಅಣ್ಣ ಚಂದ್ರಾದಿತ್ಯನ ಪಠ್ಚಿಕೊಂಕಣದಲ್ಲಿ ಆಳುತ್ತಿದ್ದು. ಇವಳು ಪ್ರಸಿದ್ಧ 
ಸಂಸ್ಕೃತ ಕವಯಿತ್ರಿ ಕೂಡ. ಪುಲಿಕೇಶಿಯು ಸ್ಥಾಪಿಸಿದ ಸಾಮ್ರಾಜ್ಯವು ಯೋಗಾಯೋಗದಿಂದ ಆದುದಲ್ಲ ಕರ್ಣಾಟಬಲವು 
ನಿಜವಾಗಿಯೂ ಸತ್ವಶಾಲಿಯಾದುದು ಎಂದು ವಿಕ್ರಮನು ಪರಾಧೀನವಾದ ತನ್ನ ತಂದೆಯ ರಾಜ ್ನಿ ಮತ್ತೆ ಗೆದ್ದಾಗ 


ತೋರಿಸಿಕೊಟ್ಟನು. ಕಾಂಚೆಯನ್ನು ಮುತ್ತಿದ್ದಲ್ಲದೆ ತಮಿಳುನಾಡಿನಲ್ಲಿ ದೀರ್ಫ ದಂಡಯಾತ್ರೆ ಮಾಡಿದು ಅವನ ಶಾಸನಗಳಿಂದ 
ತಿಳಿಯುತ್ತದೆ. ಜಿ 


ಇವನ ಮಗ ವಿನಯಾದಿತ್ಯನು (681 -96) ಯುವರಾಜನಾಗಿದ್ದಾಗಲೇ ತಂದೆಯ ಯುದ್ಧಗಳಲ್ಲಿ ಪಾಲುಗೊಂಡಿದ್ದನಲ್ಲದೆ ಪಲ್ಲವ, 
ಕಳಭ್ರ, ಕೇರಳ, ಹೈಹಯ (ಮಧ್ಯ ಭಾರತದ ಕಳಚೂರಿಗಳು)ರನ್ನು ಸೋಲಿಸಿದ್ದನು. ಪಾರಸಿಕ್ಕ ಸಿಂಹಳ ಮತ್ತು ಖಮೇರ 
(ಕೆಂಬೋಡಿಯಾ)ಗಳಿಂದ ಕಪ್ಪ ಸಂಗ್ರಹಿಸಿದ್ದು. ಈತನ ಮಗ ವಿಜಯಾದಿತ್ಶನು ಉತರ ದಂಡಯಾತ್ರೆ ನಡೆಸಿ 
ಸಕಲೋತ್ತರಾಪಥನಾಥನೆನಿಸಿದ ದೊರೆಯಿಂದ ಕಪ್ಪವನ್ನು ಸಂಗ್ರಹಿಸಿದನು. ಈತನು ಕನೋಜನ ಯಶೋವರ್ಮನಿರಬಹುದೆಂದು 
ಡಾ|| ಮಜುಂದಾರ ಭಾವಿಸಿದ್ದಾರೆ. ಚಾಳುಕ್ಯ ಶಾಸನಗಳೇ ಅಲ್ಲದೆ, ಮುಂದೆ ಚಾಳುಕ್ಕರನ್ನು ಸೋಲಿಸಿ ಪಟ್ಟವೇರಿದ ರಾಷ್ಟ್ರಕೂಟ 


ಇತಿಹಾಸ 59 


ದಂತಿದುರ್ಗನೂ ಈ ವಿಚಾರ ಹೇಳಿದ್ದಾನೆ. ವಿನಯಾದಿತ್ಯನ ರಾಣಿ ವಿನಯವತಿ; ಈತನ ಪುತ್ರಿ ಕುಂಕುಮದೇವಿ ಆಳುಪ 
ಚಿತ್ರವಾಹನನನ್ನು ವರಿಸಿದ್ದಳು. ವಿನಯಾದಿತ್ಯನು ಲಕ್ಷ್ಮೇಶ್ವರದ ಶಂಖ ಜಿನಾಲಯಕ್ಕೆ ಹಡಗಿಲೆ ಗ್ರಾಮವನ್ನು ದಾನಮಾಡಿದ (683) 
ವಿಚಾರ (ಎಸ್‌ ಐ ಐ, 20,4) ಲಕ್ಷೆ [ಶ್ವರ ಶಾಸನದಲ್ಲಿದೆ. ಈತನ ಹರಿಹರ ತಾಮ್ರ ಶಾಸನದಲ್ಲಿ (694-95) ಹರೇಷಪುರದ 
(ಹರಿಹರ) ಬಳಿಯ ಕರಂಜ ಪತ್ರದಲ್ಲಿ ಬೀಡು ?***ದನೆಂದು ಈ ಊರು ಧಾರವಾಡ ಜಿಲ್ಲೆಯ ಕರ್ಜಗಿ, ಎಂದು ಪಂಚಮುಖಿಯವರು 
ಗುರುತಿಸಿದ್ದಾರೆ. ಸೇಂದ್ರಕ ವಂಶದ ಪೊಗ್ಗಿಲಿಯು ನಾಗರಖಂಡ (ಶಿವಮೊಗ್ಗ ಜಿಲ್ಲೆವನ್ನು ಇವನ ಕಾಲದಲ್ಲಿ ಆಳುತ್ತಿದ್ದನು. ಈತನ 
ಮಗ ಅರಿಕೇಸರಿಯನ್ನು ಅವನು ಬೋಧನದ (ಆಂಧ್ರಪ್ರದೇಶ) ಮಾಂಡಳಿಕನಾಗಿ ನೇಮಿಸಿದ್ದನು. 


ಇವನ ಉತ್ತರಾಧಿಕಾರಿಯಾಗಿ ಇವನ ಮಗ ವಿಜಯಾದಿತ್ಯನು 696ರಲ್ಲಿ ಪಟ್ಟವೇರಿದನು. ತಂದೆಯ ಕಾಲದಲ್ಲೇ ಈತನು 
ಉತ್ತರ ದಿಗ್ವಿಜಯ ನಡೆಸಿದ್ದನು. ವಾಸ್ತವವಾಗಿ ಈತನ ಜೊತೆ ದಂಡಯಾತ್ರೆಗೆ ಹೋಗಿದ್ದ ಸೇನೆ ವಿಜಯಶಾಲಿಯಾಗಿ ಹಿಂದಿರುಗಿದರೂ 
ಈತನು ಬಂಧಿತನಾಗಿದ್ದನು. ಈತನ ಅಗಲಿಕೆಯಿಂದ ಇವನ ತಂದೆ ದುಃಖದಿಂದ ಸಾವನ್ನಪ್ಪಲು ವಿಜಯಾದಿತ್ಯನು ಬಂಧನದಿಂದ 
ತಪ್ಪಿಸಿಕೊಂಡು ಬಂದು ಪಟ್ಟವೇರಿದನು. ಈತನ ಆಳ್ವಿಕೆಯ ಆರಂಭ ವರ್ಷಗಳಲ್ಲಿ ಪಾಂಡ್ಯರು ಮಂಗಳೂರ ಮೇಲೆ ದಂಡೆತ್ತಿ ಬರಲು 
ಈತನ ಸೋದರಿಯ ಪತಿ ಆಳುಪ ಚಿತ್ರವಾಹನನು ಅವರನ್ನು ಸೋಲಿಸಿದನು. ತನ್ನ ಸೋದರಿ ಕುಂಕುಮದೇವಿಯು ಪುಲಿಗೆರೆ 
(ಲಕ್ಷೀಶ್ರರ)ದಲ್ಲಿ ಕಟ್ಟಿದ ಆನೆಸೆಜ್ಜೆ ಬಸದಿಗೆ ಗುಡಗೇರಿ (ಗುಡ್ಡಿಗೆರೆ) ಗ್ರಾಮವನ್ನು ವಿಜಯಾದಿತ್ಕನು ದಾನನೀಡಿದನು (707) (ಶಿಗ್ಗಾಂವಿ 
ತಾಮ್ರಪಟ, ಎ.ಇ.32, 317-24). ಇದಲ್ಲದೆ 723 ರಲ್ಲಿ ಲಕ್ಷ್ಮೇಶ್ವರದ ಖ್ಯಾತ ಶಂಖ ಬಸದಿಯ ಪರಿಸರದ ಜಿನಭಟ್ಟಾರಕ ಬಸದಿಗೆ 
ಸೆಂಬೊಳಲ್‌ ರಹಟ್ಟಿ ತಾಲೂಕು ಶ್ಯಾಬಾಳ) ಗ್ರಾಮವನ್ನು ದಾನ ನೀಡಿದನು. ಇದಲ್ಲದೆ ಇದೇ ಸ್ಥಳದಲ್ಲಿ ಇದ್ದ ಉದಯದೇವ 
ಪಂಡಿತನೆಂಬ ಜೈನ ಗುರುವಿಗೆ 730 ರಲ್ಲಿ ಕದ್ದಮ ಎಂಬ ಗ್ರಾಮವನ್ನು ದಾನಮಾಡಿದನು. ಕರ್ಹಾಡದಲ್ಲಿ ಆಳುತ್ತಿದ್ದ ಸೇಂದ್ರಕರಾಜನ 
ಪುತ್ರಿ ಮಹಾದೇವಿ ಈತನ ರಾಣಿ. ಈತನ ಕಾಲದಲ್ಲಿ ಈತನ ತಾಯಿ ವಿನಯವತಿ ಬಾದಾಮಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗಾಗಿ 
ಕಟ್ಟಿಸಿದ ದೇವಾಲಯ ಈಗ ಜಂಬುಲಿಂಗ ದೇವಾಲಯವೆಂದು ಪರಿಚಿತವಾಗಿದೆ. ಪಟ್ಟದಕಲ್ಲಿನಲ್ಲಿನ ವಿಜಯೇಶ್ವರ ದೇವಾಲಯವೂ 
ಈತನದೇ ರಚನೆ. ಇದಲ್ಲದೆ ಈತನ ಕಾಲದಲ್ಲಿ ಮುಪಣ್ಣ ಎಂಬಾತನು ಕುರ್ತುಕೋಟಿಯಲ್ಲಿ ಮಹಾದೇಗುಲವೊಂದನ್ನು ಕಟ್ಟಿಸಿದನೆಂದು 
ಶಾಸನ ಹೇಳುತ್ತದೆ. ಲೋಕತಿನಿಮಡಿ ಕುರುತ್ತಕುಂಟೆಯ ಆಡಳಿತ ನೋಡುತ್ತಿದ್ದರು. ಇವಳು ಚಾಳುಕ್ಯ ರಾಣಿಯೇ ಅಥವಾ 
ರಾಜಕುಮಾರಿಯೇ ತಿಳಿಯದು. ಪಲ್ಲವ ಪರಮೇಶ್ವರವರ್ಮನನ್ನು 730 ರಲ್ಲಿ ಯುದ್ಧದಲ್ಲಿ ಸೋಲಿಸಿದ್ದು ವಿಜಯಾದಿತ್ಯನ ಗಣ್ಯ 
ಸಾಧನೆ. | 


ವಿಜಯಾದಿತ್ಯನ ನಂತರ ಅವನ ಮಗ ಇಮಢಿ ವಿಕ್ರಮಾದಿತ್ಯನು 734ರಲ್ಲಿ ಪಟ್ಟವೇರಿದನು. ಕಲ್ಯಾಣದ ಚಾಳುಕ್ಕರ ಶಾಸನಗಳು 
ಹೇಳುವಂತೆ ಇವನಿಗೆ ಭೀಮನೆಂಬ ಒಬ್ಬ ಸೋದರನಿದ್ದು ಅವನೇ ಮುಂದಣ ಕಲ್ಯಾಣ ಶಾಖೆಯ ಮೂಲ ಪುರುಷ. ವಿಕ್ರಮಾದಿತ್ಯನು 
730ರಲ್ಲಿ ತಮನ್ನು ಕೆಣಕಿದ್ದ ಪಲ್ಲವರ ವಿರುದ್ಧ ದಂಡೆತ್ತಿ ನಡೆದು ಅವರ ರಾಜಧಾನಿ ಕಾಂಚೆಯನ್ನು ವಿಜಯಶಾಲಿಯಾಗಿ ಪ್ರವೇಶಿಸಿ 
ಅಲ್ಲಿನ ರಾಜಸಿಂಹೇಶ್ವರ (ಕೈಲಾಸನಾಥ) ದೇವಾಲಯಕ್ಕೆ ಅಪಾರ ದಾನವನ್ನು ಕೊಟ್ಟು ತನ್ನ ವಿಜಯದ ಸಾpಕವಾಗಿ ಕನ್ನಡ 
ಶಾಸನವೊಂದನ್ನು ಆ ದೇವಾಲಯದಲ್ಲಿ ಬರೆಸಿ ಬಂದನು. ಹಿಂದೆ ಬಾದಾಮಿಯನ್ನು ಸೂರೆಮಾಡಿದ್ದ ಪಲ್ಲವರ ಕ್ರಮವನ್ನು ಗಮನಿಸಿ 
“ವಿಕ್ರಮಾದಿತ್ಯನು ಔದಾರ್ಯದಿಂದ ನಡೆದುಕೊಂಡ," ಎಂದು ಈ ಬಗ್ಗೆ ಪ್ರೊ! ನೀಲಕಂಠ ಶಾಸ್ತ್ರಿಗಳು ಹೇಳಿದ್ದಾರೆ. ಮುಂದೆ ಇವನ 
ಪುತ್ರ ಯುವರಾಜ ಇಮಡಿ ಕೀರ್ತಿವರ್ಮನು ಕಾಂಚಿಯನ್ನು ಮತ್ತೊಮ್ಮೆ ಪರಾಭವಗೊಳಿಸಿದನು. “ಕಂಚೆಯಾನ್‌ ಮೂಮೆ 
ಪರಾಜಿಸಿದೋರ್‌'' ಎಂದು ಈ ಬಗ್ಗೆ ಪಟ್ಟದ ಕಲ್ಲಿನ ಶಾಸನ ಹೇಳಿದ್ದು ವಿಕ್ರಮಾದಿತ್ಯನ ರಾಣಿಯರಾದ ಹೈಹಯ ರಾಜಪುತ್ರಿಯರು 
ಈ ವಿಜಯದ ಸಾರ್ಯಕವಾಗಿ ಪಟ್ಟದ ಕಲ್ಲಿನಲ್ಲಿ ಎರಡು ಭವ್ಯ ದೇವಾಲಯಗಳನ್ನು ಕಟ್ಟಿದರು. ಲೋಕಾದೇವಿ ಕಟ್ಟಿದ ಲೋಕೇಶ್ವರ 
(ಇಂದಿನ ವಿರೂಪಾಕ್ಷ) ಮತ್ತು ತ್ರೈಲೋಕಾದೇವಿ ಕಟ್ಟಿದ ತ್ರೈಲೋಕೇಶ್ವರ (ಇಂದಿನ ಮಲ್ಲಿಕಾರ್ಜುನ)ಗಳೇ ಈ ದೇವಾಲಯಗಳು. ಇದೇ 
ಕಾಲದಲ್ಲಿ ಗುಜರಾತಿನಲ್ಲಿ ಆಳುತ್ತಿದ್ದ ನವಸಾರಿಯ ಚಾಳುಕ್ಕ ಮಾಂಡಳಿಕ ಅವನಿಜಾಶ್ರಯ ಪುಲಿಕೇಶಿಯು 739 ರ ಸುಮಾರಿಗೆ 
NEB (711 ರಲ್ಲಿ ದಾಳಿಯಿಟ್ಟು ಗೆದ್ದುಕೊಂಡ ಪ್ರದೇಶ) ಅರಬ್ಬರು ದಖ್ಬಣದ ಕಡೆಗೆ ಮುಂದೊತ್ತಲು ಅವರನ್ನು ಪೂರ್ತಿ 
ಸೋಲಿಸಿ ದೇಶದಿಂದ ಹೊರಗಟ್ಟಿದ. ಹಾನಗಲ್‌ ತಾಲೂಕು ಗುಡಗುಡಿಯಲ್ಲಿ ಇವನ ಕಾಲದಲ್ಲಾದ ಕೆರೆಯ ಉಲ್ಲೇಖವಿದೆ. ಈತನ 
ಮರಣದ ನಂತರ ಪಟ್ಟದಕಲ್ಲಿನ ಸಮೀಪದ ಭದ್ರನಾಯಕನ ಜಾಲಿಹಾಳದಲ್ಲಿ ಒಂದು ಸ್ಮಾರಕವನ್ನು ಕಟ್ಟಲಾಯಿತು. (ಇಲ್ಲಿ ಹಲವಾರು 
ಕಿರುಗುಡಿಗಳಿದ್ದು ಬಹುಶಃ ಇವು ಚಾಳುಕ್ಯ ರಾಜರ ಸಮಾಧಿಗಳು). ಒಂದರಲ್ಲಿ ಬೆನಮನ ಮಗ ದೇವರಿ "ಕರಂಡದಪಾರದನ ವನ್ನು 


60 ಧಾರವಾಡ ಜಿಲ್ಲೆ 

ಮಾಡಿದನೆಂಬ ಕಿರು ಶಾಸನವಿದೆ. ಬಹುಶಃ ಆತನ ಚಿತಾಭಸವನ್ನು ಕರಂಡದಲ್ಲಿ ಹಾಕಿ ಇಲ್ಲಿ ಕಾದಿಟ್ಟಿರಬೇಕೆಂದು ಡಾ।।ಕೆ.ವಿ. ರಮೇಶ್‌ 
ಹೇಳಿದಾರೆ. ಈತನ ಕಾಲದಲ್ಲಿ ಲಕ್ಷ್ಮೇಶ್ವರದ 18 ಪ್ರಕೃತಿಗಳ ಅಧಿಕಾರವನ್ನು ರಾಜ ಪುತ್ರ ವಿಕ್ರಮಾದಿತ್ಯನು ಮಾನ್ಯ ಮಾಡಿದ ಶಾಸನವಿದೆ. 
ಸ್ಥಳೀಯ ಗ್ರಾಮಸಭೆ, ಶ್ರೇಣಿಗಳಿಗೆ ಅರಸರು ಮಾನ್ಯತೆ ನೀಡಿದ ಬಗ್ಗೆ ದಾಖಲೆ ಇದಾಗಿದೆ. 


ಇಮ್ಮಡಿ ವಿಕ್ರಮಾದಿತ್ಯನ ಉತ್ತರಾಧಿಕಾರಿಯಾದ ಇಮ್ಮಡಿ ಕೀರ್ತಿವರ್ಮನು (744-51) ತೀರ ಅಲ್ಪಕಾಲ ಆಳಿದನು. ಈತನು 
ಯುವರಾಜನಾಗಿದ್ದಾಗಲೇ ಕಾಂಚಿಯ ಮೇಲೆ ದಂಡಯಾತ್ರೆ ನಡೆಸಿದ್ದನು (735); ಮತ್ತೆ ಪಟ್ಟವೇರಿದ ನಂತರವೂ ಕಾಂಚೆಯ ಮೇಲೆ 
ದಂಡಯಾತ್ರೆ ನಡೆಸಿದನು. ಲಕ್ಷ್ಮೇಶ್ವರದ ಧವಳ ಜಿನಾಲಯಕ್ಕೆ ಐವತ್ತು ಮತ್ತರು ಭೂಮಿಯನ್ನು ಆತನು ದಾನ ಮಾಡಿದನು. ಈತನ 
ಮಾಂಡಲಿಕನಾಗಿ ಗಂಗಿಪಾಂಡಿ ಊರಲ್ಲಿ (ಧಾರವಾಡ ಜಿಲ್ಲೆಯ ಆಡೂರು ಎಂದು ಗುರುತಿಸಿದೆ) ಜಿನಭವನವೊಂದಕ್ಕೆ ಕೀರ್ತಿವರ್ಮನ 
ಆಜ್ಞೆಯಂತೆ ಸೇಂದ್ರಕ ಮಾಧವತ್ತಿ ಅರಸನು ದಾನ ಮಾಡಿದ ಉಲ್ಲೇಖವಿದೆ. ಅಲ್ಲದೆ 751-52 ರಲ್ಲಿ ಅಣ್ಣಿಗೇರಿಯಲ್ಲಿ ಇವನ 
ಕಾಲದಲ್ಲಿ ಜಿನಮಂದಿರವೊಂದನ್ನು ಕಟ್ಟಿಸಿದ ಉಲ್ಲೇಖವಿದೆ. ಕೀರ್ತಿವರ್ಮನ ಕಾಲದ ಸು. 750ರ ಅಣ್ಣಿಗೇರಿ ಶಾಸನದಲ್ಲಿ ಗೋ 
ಸಹಸ್ರ ದಾನದ ಸೂಚನೆಯಾಗಿದೆ. 


ತನ್ನ ಕೊನೆಯ ಕಾಲಕ್ಕೆ ಕೀರ್ತಿವರ್ಮನು ಬುದ್ಧಿಗೇಡಿಯಾದ, ಎಂದು ಡಾ| ಕೆ.ವಿ. ರಮೇಶ್‌ ಶಾಸನಾಧಾರದಿಂದ ಹೇಳಿದ್ದಾರೆ. 
ಅವನು ಮರುಳನಾದ ಪ್ರಸಂಗದಲ್ಲಿ ರಾಷ್ಟಕೂಟರ ದಾಳಿಯಾಗಿ 753 ರಲ್ಲಿ ಬಾದಾಮಿ ಅವನ ಕೈತಪ್ಪಿ ರಾಷ್ಟ್ರಕೂಟ ದಂತಿದುರ್ಗನ 
ವಶವಾಯಿತು. 757 ರಲ್ಲಿ ದಂತಿದುರ್ಗನು ಅವನನ್ನು ಪೂರ್ತಿಯಾಗಿ ಸೋಲಿಸಿದನು. ಇದರಿಂದ ಸಾಮ್ರಾಜ್ಯ ಮಳಖೇಡದ 
ರಾಷ್ಟ್ರಕೂಟರ ಕೈಸೇರಿತು. 

ಚಾಳುಕ್ಕರು ಕರ್ನಾಟಕ ಕೀರ್ತಿಯನ್ನು ಹೆಚ್ಚಿಸಿದ ವಿಶಾಲ ಸಾಮ್ರಾಜ್ಯ ಕಟ್ಟಿದ ಧೀರ ಅರಸರಷ್ಟೇ ಅಲ್ಲ, ಉತ್ತಮ ಆಡಳಿತವನ್ನು 
ನೆಲೆಗೊಳಿಸಿದವರು. ಅವರ ಸಾಮ್ರಾಜ್ಯದಲ್ಲಿ 99,000 ಗ್ರಾಮಗಳುಳ್ಳ ಮೂರು ಮಹಾರಾಷ್ಟಕಗಳಿದ್ದುವೆಂದು ಐಹೊಳೆ ಶಾಸನ 
ಹೇಳಿದೆ. ಗಂಗ, ಸೇಂದ್ರಕ, ಆಳೂಪ, ಗುಜರಾತಿನ, ಬೋಧನದ ಮತ್ತು ವೆಂಗಿಯ ಚಾಳುಕ್ಯ (ಕೊನೆಯವರು ಮುಂದೆ ಸ್ವತಂತ್ರರಾದರು), 
ಬಾಣ, ಭೋಜ ಹೀಗೆ ಅನೇಕ ಮಾಂಡಳಿಕ ಅರಸರು ಇವರ ಕೈಕೆಳಗಿದ್ದರು. ಮಹಾರಾಷ್ಟ್ರ ರಾಷ್ಟ್ರ (ಮಂಡಲ), ವಿಷಯ, ಭೋಗ, 
ಗ್ರಾಮ ಮುಂತಾದ ಆಡಳಿತ ಘಟಕಗಳಿದ್ದವು. ಸಂಖ್ಯಾಧಾರಿತ ಬೆಳ್ವೊಲ-300 ಮುಂತಾದ ಆಡಳಿತ ವ್ಯವಸ್ಥೆ ವ್ಯಾಪಕವಾಗಿ ಬಳಸಲು 
ಆರಂಭಿಸಿದ್ದು ಇವರೇ. ಕೃಷಿಯ ಅಭಿವೃದ್ಧಿಗಾಗಿ ಅವರು ಅನೇಕ ತಟಾಕಗಳನ್ನು ಕಟ್ಟಿದರು ಎಂದಿದೆ. ಇವರ ಕಾಲದಲ್ಲಿ ಕಂದಾಯ 
ವಸೂಲಿಗಾಗಿ ಭೂಮಿ ಅಳತೆಗೆ ಬಳಸುತ್ತಿದ್ದ ಸುಮಾರು 153 ಇಂಚು ಉದ್ದದ ಒಂದು ಮಾಪನದಂಡವನ್ನು ನೆರೆಯ ಬಳ್ಳಾರಿ ಜಿ॥ 


ಯ ಕುರುಗೋಡಿನಲ್ಲಿ ಒಂದು ಬಂಡೆಯ ಮೇಲೆ ಶಾಸನಸಹಿತವಾಗಿ ಕೆತ್ತಿದ್ದು ಕಂಡು ಬಂದಿದೆ. ಇದರ ಪ್ರಾತಿನಿಧಿಕ ರೇಖಾ ಕೆತ್ತನೆಯನ್ನು 
ಎಸ್‌. ರಾಜೇಂದ್ರಪ್ಪ ಪತ್ತೆ ಹಚ್ಚಿದ್ದಾರೆ. 


ಕಲೆಯ ಕ್ಷೇತ್ರದಲ್ಲಿ ಗುಹಾಲಯ, ಕಟ್ಟಣೆಯ ರಚನೆಗಳಲ್ಲಿ ಇವರ ಸಾಧನೆ ಅದ್ವಿತೀಯ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗಳಲ್ಲಿ 
ಇವರ ಕಾಲದ ರಚನೆಗಳು ಅನನ್ಯವಾಗಿದೆ. ಐಹೊಳೆಯು ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಾಲಯವನಿಸಿದೆ. ಲಕ್ಷೇಶ್ವರದ ವಿನಾ 
ಉಳಿದೆಡೆ ಅವರ ಕಟ್ಟಡಗಳು ಧಾರವಾಡ ಜಿಲ್ಲೆಯಲ್ಲಿ ಉಳಿದು ಬಂದಿಲ್ಲ. ಆದರೆ ಇವರು ರೂಢಿಸಿದ ವಾಸ್ತುಶಿಲ್ಪದ ಪ್ರಭಾವ ಆಂಧ್ರ, 
ಮಹಾರಾಷ್ಟ್ರ ಗುಜರಾತ್‌ಗಳಲ್ಲೂ ಪ್ರಭಾವಬೀರಿದೆ. ವೈದಿಕರಾದರೂ ಜೈನ, ಬೌದ್ಧ ಸಂಪ್ರದಾಯಗಳಿಗೂ ಪ್ರೋತ್ಸಾಹವನ್ನು ಇವರು 
ನೀಡಿದರು. ಜಿಲ್ಲೆಯ ಲಕ್ಷ್ಮೇಶ್ವರ, ಕುರ್ತುಕೋಟಿಗಳಲ್ಲಿ ಇವರ ಕಾಲದಲ್ಲಿನ ಅಗ್ರಹಾರಗಳ ಉಲ್ಲೇಖವಿದೆ. ಇವರು ಸ್ಥಾಪಿಸಿದ ಭದ್ರ 
ಆಡಳಿತ ವ್ಯವಸ್ಥೆ ಮುಂದೆಯೂ ಸಾಗಿತು. ಗದ್ಯಾಣವೆಂಬ ನಾಣ್ಯದ ಉಲ್ಲೇಖ ಇವರ ಶಾಸನದಲ್ಲಿ ಮೊದಲ ಬಾರಿ ಬಂದಿದ್ದು ಅದಕ್ಕೆ 
ಇವರ ವರಾಹಲಾಂಛನದಿಂದಾಗಿ ವರಾಹ ಎಂಬ ಹೆಸರು ಬಂದಿರಬೇಕು. ಮುಂದೆ ಪ್ರಬಲಿಸಿದ ಐಹೊಳೆಯ ವ್ಯಾಪಾರೀ ಶ್ರೇಣಿ 
(ಅಯ್ಯಾವೊಳೆ ಐನೂರ್ವರ್‌)ಇವರ ಕಾಲದಲ್ಲೇ ಹುಟ್ಟಿದ್ದೆಂದು ಗಮನಿಸಬೇಕು. 


ಮಳಖೇಡದ ರಾಷ್ಟ್ರಕೂಟರು 


ಬಾದಾಮಿ ಚಾಳುಕ್ಕರನ್ನು ಸೋಲಿಸಿ ಪಟ್ಟಕ್ಕೆ ಬಂದ ರಾಷ್ಟ್ರಕೂಟರ ಕಾಲದಲ್ಲೂ ಧಾರವಾಡ ಜಿಲ್ಲೆಯು' ಅವರ ಸಾಮ್ರಾಜ್ಯದ 
ತಿರುಳುನಾಡಲ್ಲಿ ಇದ್ದು ಅವರ ಒಟ್ಟು 500 ಕ್ಕೂ ಮೇಲ್ಪಟ್ಟು ಶಾಸನಗಳಲ್ಲಿ ಸುಮಾರು 100 ಧಾರವಾಡ ಜಿಲ್ಲೆಯಲ್ಲಿ ಸಿಕ್ಕಿವೆ. 


ಇತಿಹಾಸ 61 


ದೇವಾಲಯ ಸ್ಥಾಪನೆ, ಅವುಗಳಿಗೆ ದಾನ ನೀಡುವಿಕೆ, ಅಗ್ರಹಾರಗಳ ಸ್ಥಾಪನೆ ಹಾಗೂ ಕೆರೆ ಮುಂತಾದ ಸಾರ್ವಜನಿಕ ಕಾಮಗಾರಿಗಳನ್ನು 
ಸೂಚಿಸುವ ಈ ಶಾಸನಗಳು ಈ ವಂಶದ ಸಮ್ರಾಟರು ಈ ಪ್ರದೇಶಕ್ಕೆ ಕೊಟ್ಟ ಮಹತ್ವದ ಪರಿಚಯ ಮಾಡಿಕೊಡುತ್ತವೆ. ಅವರ 
` ಗಣ್ಯ ದೇವಾಲಯ ಎಲ್ಲೋರದಲ್ಲಿದ್ದರೂ ಕೊಣ್ಣೂರು, ಗದಗುಗಳಲ್ಲಿ ಅವರು ಮಹತ್ವದ ರಚನೆಗಳನ್ನು ಮಾಡಿದ್ದಾರೆ. ಡಾ ಸಿಂದಗಿ 
ಎ 
ರಾಜಶೇಖರ ಅವರು ಇವರ ಕಾಲದ ಅನೇಕ ದೇವಾಲಯಗಳನ್ನು ಕರ್ನಾಟಕದಲ್ಲೂ ಗುರುತಿಸಿದ್ದಾರೆ (ರಾಷ್ಟ್ರಕೂಟ ಆರ್ಟ್‌ ಇನ್‌ 
Re ಓಂ 
ಕರ್ನಾಟಕ; 1991).ಆಡಳಿತ ವ್ಯವಸ್ಥೆಯ ದೃಷ್ಟಿಯಿಂದ ಧಾರವಾಡ ಜಿಲ್ಲೆಯ ಚಿತ್ರ ರಾಷ್ಟ್ರಕೂಟರ ಕಾಲದಲ್ಲಿ ಚೆನ್ನಾಗಿ ಒಡಮೂಡುತ್ತದೆ. 


ಈ ವಂಶದ ಆರಂಭದ ಅರಸು ದಂತಿದುರ್ಗನು ಬಾದಾಮಿ ಚಾಳುಕ್ಕರ ಮಾಂಡಳಿಕನಾಗಿದ್ದು ಮಹಾರಾಷ್ಟ್ರ ಗುಜರಾತ್‌ಗಳ 
ಗಡಿಪ್ರದೇಶದಲ್ಲಿ ಆಳುತ್ತಿದ್ದವನಾಗಿ, ಗುಜರಾತಿನ ಚಾಳುಕ್ಯ ರಾಜಕುಮಾರಿಯನ್ನು ಲಗ್ನಮಂಟಪದಿಂದ ಬಲವಂತಾಗಿ ಅಪಹರಿಸಿ 
ಮದುವೆಯಾಗಿದ್ದ ರಾಷ್ಟ್ರಕೂಟ ಇಂದ್ರನ ಮಗನು. ಹೀಗಾಗಿ ಈತನು ಚಾಳುಕ್ಯ ರಾಜಕುಮಾರಿಯ ಪುತ್ರ. “ಕಾಂಚೇಶ, ಕೇರಳನರಾಧಿಪ, 
ಚೋಳ, ಪಾಂಡ್ಯ, ಶ್ರೀಹರ್ಷ, ವಜ್ರಟ ಇವರನ್ನೆಲ್ಲ ಸೋಲಿಸಲು ಸಮರ್ಥವಾದ ಅಜೇಯ ಕರ್ಟಾಟಬಲವನ್ನು” ತಾನು 
ಪರಾಭವಗೊಳಿಸಿ ಚಾಳುಕ್ಕರ ವಲ್ಲಭ ಎಂಬ ಬಿರುದನ್ನು ತಾನು ಸೆಳೆದುಕೊಂಡುದಾಗಿ ಅವನ ಶಾಸನಗಳು ಹೇಳಿವೆ. 


ಮೂಲತಃ ತಾವು ಲಟ್ಟಲೂರವರು ಎಂದು (ಲಟ್ಟಲೂರಪುರವರಾಧೀಶ್ವರ) ರಾಷ್ಟ್ರಕೂಟರು ಕರೆದುಕೊಂಡಿರುವರು. ಈಗ 
ಕರ್ನಾಟಕದ ಗಡಿಯಲ್ಲಿರುವ ಮಹಾರಾಷ್ಟ್ರದ ಲಾತೂರಿನವರು ಎಂದು ಫ್ಲೀಟರು ಗುರುತಿಸಿದ್ದಾರೆ. ಲಾಟ, ಮಾಳವಗಳನ್ನೂ ಗೆದ್ದ 
ದಂತಿದುರ್ಗನು ತೀರಿಕೊಂಡಾಗ ಪಟ್ಟಕ್ಕೆ ಬಂದ ಅವನ ತಂದೆಯ ತಮ್ಮ ಒಂದನೇಯ ಕೃಷ್ಣನು (756) ತನ್ನ ಪಟ್ಟಗ್ರಹಣಕ್ಕೆ 
ವರೋಧಮಾಡಿದ ತನ್ನ ದಾಯಾದಿ ಕರ್ಕನನ್ನೂ ಸೋಲಿಸಿ ಚಾಳುಕ್ಯ ಕೀರ್ತಿವರ್ಮನನ್ನು ಅಂತಿಮವಾಗಿ ಸೋಲಿಸಿದನು (758). 
ಕೊಂಕಣವನ್ನು ಗೆದ್ದು ಅಲ್ಲಿ ಶಿಲಾಹಾರ ವಂಶದ ಸಣಫುಲ್ಲನನ್ನು ಮಾಂಡಳಿಕನಾಗಿ ನೇಮಿಸಿದನು. ಅಲ್ಲದೆ ಕಿರುಕುಳ ಕೊಡುತ್ತಿದ್ದ 
ವೆಂಗಿ ಚಾಳುಕ್ಯ ನಾಲ್ಕನೇಯ ವಿಷ್ಣುವರ್ಧನನ್ನೂ ಬಗ್ಗಿಸಿದನು. ಈ ಉಭಯವಂಶಗಳ ನಡುವೆ ವೈಮನಸ್ಯ ದೀರ್ಫಕಾಲ ಸಾಗಿತು. 
ಕೃಷ್ಣನು ಕಟ್ಟಿಸಿದ ಎಲ್ಲೊರಾದ ಏಕಶಿಲಾ ಕೈಲಾಸ ದೇವಾಲಯ ಈಗ ಮಹಾರಾಷ್ಟ್ರದಲ್ಲಿದ್ದು ಅದ್ಭುತಭವ್ಯ ರಚನೆಯಾಗಿದೆ. ಈತನ 
ಕಾಲದ ಹತ್ತಿಮತ್ತೂರು ವೀರಗಲ್ಲಿನಲ್ಲಿ (ಎ.ಇ.6, ಪು.1160-62) ದಾಸಮ್ಮ ಮತ್ತು ಎರೆಯರು ಗಂಗರ ವಿರುದ್ಧ ಹೋರಾಡಿ 
ಮಳ್ತವೂರಲ್ಲಿ (ಹತ್ತಿಮತ್ತೂರು) ಮಡಿದರೆಂದಿದೆ. ಕೃಷ್ಣನಿಗೂ ಗಂಗ ಶ್ರೀಪುರುಷನಿಗೂ ಉಗ್ರ ಯುದ್ಧಗಳಾಗಿ ಒಮ್ಮೆ ಗಂಗರು 
ಕಂಪಿಲಿವರೆಗೂ (ಬಳ್ಳಾರಿ ಜಿ||) ಕೃಷ್ಣನ ಸೇನೆಯನ್ನು ಶ್ರೀಪುರುಷನ ಮುಂದಾಳತ್ವದಲ್ಲಿ ಅಟ್ಟಿಸಿಕೊಂಡು ಬಂದಿದ್ದರು. 


ಈತನ ನಂತರ ಪಟ್ಟವೇರಿದ ಇವನ ಮಗ ಎರಡನೇಯ ಗೋವಿಂದನು (774-780) ಕೆಲಕಾಲ ಮಾತ್ರ ಆಳಿದನು. ಮುಂದೆ 
ಈತನ ಸೋದರ ಧ್ರುವನು ಅಧಿಕಾರ ಗ್ರಹಣ ಮಾಡಿದನು. ಧ್ರುವನು ಅಸಾಮಾನ್ಯ ವೀರನಾಗಿದ್ದು ಅಂದು ಭಾರತದ ಅಧಿರಾಜತ್ವದ 
ಪೀಠಸ್ಥಾನವೆನಿಸಿದ್ದ ಕನೋಜವನ್ನು ಗೆಲ್ಲಲು ಯತ್ನಿಸುತ್ತಿದ್ದ ಗೂರ್ಜರ ಪ್ರತೀಹಾರ ವತ್ಸರಾಜನನ್ನು ಸೋಲಿಸಿ ಕನೋಜದೆಡೆ ಸಾಗಿ ಅಲ್ಲಿ 
ಆಳುತ್ತಿದ್ದ ಇಂದ್ರಾಯುಧನನ್ನೂ ಅವನನ್ನು ರಕ್ಷಿಸಲು ಬಂಗಾಳದಿಂದ ಬಂದ ಪಾಲರಾಜ ಧರ್ಮಪಾಲನನ್ನೂ ಸೋಲಿಸಿ ಇಬ್ಬರಿಂದಲೂ 
ಕಪ್ಪ ಪಡೆದನು. ಬಂಡೆದ್ದ ಗಂಗ ಎರಡನೇಯ ಶಿವಮಾರನನ್ನು ಸೋಲಿಸಿ ಅವನನ್ನು ಬಂಧಿಸಿ ತನ್ನ ಮಗ ಕಂರಸನನ್ನು ಗಂಗವಾಡಿಯ 

[3] 

ಮಾಂಡಳಿಕನಾಗಿ ನೇಮಿಸಿದನು. ವೆಂಗಿ ರಾಜನನ್ನೂ ಸೋಲಿಸಿ ವೆಂಗಿಯ ರಾಜಕುಮಾರಿ ಶೀಲಭಟ್ಟಾರಿಕೆಯನ್ನು ವರಿಸಿದನು. ತನ್ನ 
ಇನ್ನೊಬ್ಬ ಮಗ ಇಂದ್ರನನ್ನು ಗುಜರಾತಿನ ಮಾಂಡಳಿಕನಾಗಿ ನೇಮಿಸಿದನು. ಈತನ ಸಿಡೇನೂರ ಶಾಸನ (ಎಸ್‌.ಐ.ಐ. 20, 10) 

ಬ _ ೫ 
ದಲ್ಲಿ ಬಿನಎತಿಯಬ್ಬೆ ಅಲ್ಲಿ ಆಳುತ್ತಿದ್ದಳೆಂದಿದ್ದು ಗಂಗರ ಜೊತೆ ನಡೆದ ಯುದ್ಧದ ಉಲ್ಲೇಖವಿದೆ. ಅಲ್ಲದೆ ಬನವಾಸಿಯನ್ನು ಮಾರಕ್ಕರಸನು 
ಆಳುತಿದನೆಂದಿದೆ. ಕಚವಿ ಶಾಸನದಲ್ಲಿ ಮದೆಯೂರ ಮಾರನು ಬನವಾಸಿ 12,000 ವನ್ನು ಆಳುತ್ತಿದ್ದನೆಂದಿದೆ. ಕಚವಿ (ಕಚ್ಛಪಿ)ಯ 


ಮಾರಬ್ಬೆ ಗುಡಿಗೆ ದಾನವನ್ನು ನೀಡಿದ ದಾಖಲೆ ಇದು. 


ಧ್ರುವನ ಮಗನಾದ ಮೂರನೇಯ ಗೋವಿಂದ (794-814) ನು ತಂದೆಯಂತೆ ಪ್ರತಾಪಶಾಲಿಯಾಗಿದ್ದು ಜನಾ; 
ಒಂಹಳದವರೆಗೆ ತನ್ನ ಪರಾಕ್ರಮವನ್ನು ಮೆರೆದ ಧೀರ ರಾಜನಾಗಿದ್ದಾನೆ. ಇವನ ರಾಜಧಾನಿ ಷ್ಟ ಬಾ ರ್‌ 
ಬೀದರ್‌ ಜಿಲ್ಲೆಯ ಮೋರ್ಯಂಡಿಯಾಗಿದೆ. (ಬಾದಾಮಿ ಚಾಳುಕ್ಕರ ಕಾಲದ ಕೆಲವು ಗುಹಾಲಯಗಳನ್ನು ಇತ್ತೀಚೆಗೆ ಡಾ| ರು.ಮ. 
ಷಡಕ್ಟರಯ್ಯ ಇಲ್ಲಿ ಪತ್ತೆ ಮಾಡಿದ್ದಾರೆ). ಈತನು ಪಟ್ಟವೇರಿದಾಗ ಗಂಗವಾಡಿಯಲ್ಲಿ ಮಾಂಡಳಿಕನಾಗಿದ್ದ ಈತನ ಅಣ್ಣನು ಬಂಡೇಳಲು, 


ನ್ಯ ಧಾರವಾಡ ಜಿಲ್ಲೆ 


ಈತನು ಬಂಧಿತ ಗಂಗ ಶಿವಮಾರನನ್ನು ಬಿಡುಗಡೆ ಮಾಡಿದನು. ಶಿವಮಾರನೂ ಈತನ ವಿರುದ್ಧ ದಂಗೆಯೇಳಲು ಇಬ್ಬರನ್ನೂ 
ಬಂಧಿಸಿ, ಮುಂದೆ ತನ್ನ ಅಣ್ಣನನ್ನು ಮತ್ತೆ ಗಂಗವಾಡಿಯಲ್ಲಿ ಮಾಂಡಳಿಕನಾಗಿ ನೇಮಿಸಿದನು. 


ಇದಾದ ಮೇಲೆ ಗೂರ್ಜರ ಪ್ರತೀಹಾರ ಎರಡನೇ ನಾಗಭಟನನ್ನು ಸೋಲಿಸಿ ಮತ್ತೆ ಕನೋಜದ ಮೇಲೆ ಸಾಗಿ ಅಲ್ಲಿ ಆಳುತ್ತಿದ್ದ 
ಚಕ್ರಾಯುಧನನ್ನೂ ಪರಾಭವಗೊಳಿಸಿ ಕಪ್ಪ ಪಡೆದನು. ಬಂಗಾಳದ ಧರ್ಮಪಾಲನೂ ಈತನಿಗೆ ತಾನಾಗಿ ಶರಣಾದನು. “ಗೋವಿಂದನ 
(ನೀನೆಯ) ಕುದುರೆಗಳು ಹಿಮಾಲಯದಲ್ಲಿ ಹಿಮಕರಗಿದ ನೀರನ್ನು ಕುಡಿದವು. ಆತನ ಆನೆಗಳು ಗಂಗಾನದಿಯ ಜಲದಿಂದ ತಮ್ಮ 
ನೀರಡಿಕೆ ಕಳೆದವು,” ಎಂದು ಈ ಭಾರೀ ವಿಜಯಯಾತ್ರೆಯನ್ನು ಶಾಸನಗಳು ಉಗ್ಗಡಿಸಿವೆ. ಉತ್ತರ ದಿಗ್ವಿಜಯದಿಂದ ಮರಳುವಾಗ 
ಶ್ರೀಭವನದಲ್ಲಿ (ಸೂರತ್‌ ಬಳಿಯ ಸೊಬ್ರಾಂವ್‌) ಮಳೆಗಾಲದಲ್ಲಿ ಗೋವಿಂದನು ವಿಶ್ರಮಿಸುತ್ತಿರಲು ಅಲ್ಲಿ ತನಗೆ ಹುಟ್ಟಿದ ಮಗನಿಗೆ 
ಅಲ್ಲಿನ ತನ್ನ ಮಾಂಡಲಿಕ ,ಮಿತ್ರರಾಜ ಶರ್ವನ ಹೆಸರಿಟ್ಟನು. ಅವನೇ ಮುಂದಿನ ಚಕ್ರವರ್ತಿ ಅಮೋಘವರ್ಷ ನೃಪತುಂಗ. ಪಲ್ಲವ 
ದಂತಿವರ್ಮನನ್ನು ಸೋಲಿಸಿ 803ರಲ್ಲಿ ಗೋವಿಂದನು ಕಾಂಚಿಯಲ್ಲೇ ಬೀಡುಬಿಟ್ಟನು. ಆಗ ಸಿಂಹಳದ ರಾಜನು ಕಾಂಚಿಗೆ ದೂತರನ್ನು 
ಕಳುಹಿಸಿ ಅವನಿಗೆ ಕಪ್ಪ ನೀಡಿದನು. ಹೀಗೆ ಅಖಿಲ ಭಾರತದಲ್ಲಿ ಕರ್ನಾಟಕದ ಪ್ರತಿಷ್ಠೆಯನ್ನು ಮೆರೆಸಿದವನು ಮೊರನೇಯ ಗೋವಿಂದ. 
ಈತನ ಲಕ್ಷೇಶ್ವರ ಶಾಸನದಲ್ಲಿ ಆ ಊರ ಮೂರು ಕೇರಿಗಳ ಪಟ್ಟೆಗಾರರ ಶ್ರೇಣಿಯ ಉಲ್ಲೇಖವಿದೆ. ಗುಂಡಗಟ್ಟಿ ಶಾಸನದಲ್ಲಿ 
ಹಿರೇಕೆರೂರ ತಾ|) ಬನವಾಸಿಯಲ್ಲಿ ದಂತಿಗನು ಆಳುತ್ತಿದ್ದನೆಂದಿದೆ. 


ಗೋವಿಂದನ ನಂತರ ಆಳಿದ ಅವನ ಮಗ ಒಂದನೇಯ ಅಮೋಘವರ್ಷ ನೃಪತುಂಗನು (814-78) ಕೇವಲ .14 ವರ್ಷದ 
ಬಾಲಕನಿದ್ದು ಅವನು ಪಟ್ಟವೇರಿದಾಗಲೇ ಬಂಡಾಯಗಳಾಗಿ ಅವನ ದಾಯಾದಿಯಾದ ಗುಜರಾತಿನ ಸುವರ್ಣವರ್ಷನು, ಈತನ 
ನೆರವಿಗೆ ನಿಂತು ಬಂಡಾಯಗಳನ್ನು ಮುರಿದನು. ವಾಸ್ತವವಾಗಿ ಅಮೋಘವರ್ಷನು ಶಾಂತಿಪ್ರಿಯ ರಾಜನಾಔರೂ (ತನ್ನ ಹಿರಿಯರಂತೆ 
ದಿಗ್ವಿಜಯಗಳನ್ನು ನಡೆಸದಿದ್ದರೂ) ಬಂಡೆದ್ದ ಮಾಂಡಳಿಕರು ಹಾಗೂ ಶತ್ರುಗಳನ್ನು ಬಲಿ ಹಾಕಿದನು. ಗಂಗ 2ನೇ ಶಿಷಮಾರ (816), 
ವೆಂಗಿಯ ಚಾಳುಕ್ಕ ಐದನೇಯ ವಿಷ್ಣುವರ್ಧನ (848), ಗುಜರಾತಿನ ತನ್ನ ವಂಶದವನೇ ಆದ ಧ್ರುವ 6.850), ಮತ್ತೆ ಬಂಡೆದ್ದ 
ಗಂಗರ ನೆರವಿಗೆ ಬಂದಿದ್ದ ನೊಳಂಬ ಮಂಗಿ, ಆಳುಪ ವಿಮಲಾದಿತ್ಯ ಹಾಗೂ ತನ್ನ ಅಳಿಯ ಪಲ್ಲವ ಮೂರನೇಯ ನಂದಿವರ್ಮನ 
ಎರುದ್ಧ ದಂಡೆತ್ತಿ ಬಂದ ಪಾಂಡ್ಯ ತೇರ್ಮಾರ, ಹೀಗೆ ಆರುರಾಜರು ಅಮೋಘವರ್ಷನ ಸೇನೆಗೆ ಬಲಿಯಾದರು. ಇವು ಅನಿವಾರ್ಯವಾಗಿ 
ಆದ ಯುದ್ಧಗಳು. ಆದರೆ ಪಲ್ಲವ ನಂದಿವರ್ಮನಿಗೆ ತನ್ನ ಮಗಳಾದ ಶಂಖಾಳನ್ನೂ ಗಂಗ ವಂಶದ ರಾಜಪುತ್ರರಿಗೆ ತನ್ನ ಇಬ್ಬರು 
ಪುತ್ರಿಯರನ್ನು ಅಮೋಘವರ್ಷನು ಮದುವೆ ಮಾಡಿಕೊಟ್ಟನು. ವೆಂಗಿವಂಶಕ್ಕೂ ತನ್ನ ಮನೆತನದ ಕನೈೆಯೊಬ್ಬಳನ್ನು ಮದುವೆ ಮಾಡಿ 
ಕೊಟ್ಟಿರಲು, ಅವಳ ಮಗನೇ ಇವರ ವಿರುದ್ಧ ಬಂಡೆದ್ದು ಹತನಾದನು. ಕ 


ದೀರ್ಫಕಾಲ ರಾಜ್ಯವಾಳಿದ ಅಮೋಘವರ್ಷನು ವಿದ್ಯಾಪಕ್ಷಪಾತಿಯೂ ಧಾರ್ಮಿಕನೂ ಆಗಿದ್ದ. ಖ್ಯಾತ ವಿದ್ವಾಂಸರೂ 
ಜೈನಸಂನ್ಯಾಸಿಗಳೂ ಆಗಿದ್ದ ವೀರಸೇನ, ಜಿನಸೇನ, ಗುಣಭದ್ರ, ಹಾಗೂ ವೈಯಾಕರಣಿ ಶಾಕಟಾಯನ ಇವನ ಆಸ್ಥಾನದಲ್ಲಿ ಇದ್ದರು. 
ಗಣಿತಜ್ಞ ಮಹಾವೀರ್ಯಾಚಾರ್ಯ, ಕವಿರಾಜಮಾರ್ಗಕಾರ ಶ್ರೀವಿಜಯ ಇವರ ಆಸ್ಥಾನಿಕರು. ಇವನ ಗಣ್ಯ ಸೇನಾನಿ ಬಂಕೆಯ 
ಬಂಕಾಪುರ ಊರಿನ ನಿರ್ಮಾಣಕ್ಕೆ ಕಾರಣನಾದನು. ಆತನೇ ಕೊಣ್ಣೂರು (ಕೊಳನೂರು) ಪರಮೇಶ್ವರ ದೇವಾಲಯವನ್ನೂ ಕಟ್ಟಿಸಿದನು 
(860) (ಮೂಲತಃ ಅದು ಜೈನಬಸದಿಯಾಗಿತ್ತು. ಹೊಯ್ದಳರು ಮುಂದೆ ವ್ಯಾಪಕವಾಗಿ ಅಳವಡಿಸಿಕೊಂಡ ನಕ್ಷತ್ರಾಕಾರದ ತಳವಿನ್ಯಾಸ 
ಮೊದಲಬಾರಿ ಇಲ್ಲಿ ಕಾಣಿಸಿಕೊಂಡಿತೆಂದು ಡಾ| ಎ. ಸುಂದರ ಹೇಳಿದ್ದಾರೆ. ಅಮೋಘವರ್ಷನೇ ಗುಲ್ಬರ್ಗ ಜಿಲ್ಲೆಯ ಮಳಖೇಡ 
(ಮಾನ್ಯಖೇಟ)ವನ್ನು ರಾಜಧಾನಿಯಾಗಿ ಮಾಡಿದವನು. ರಾಜ್ಯಕ್ಕೆ ಯಾವುದೋ ಸಂಕಟ ಬಂದಾಗ ಆದರ. ಪರಿಹಾರಾರ್ಥ 
ನಿರುಪಾಯನಾಗಿ ಕೊಲ್ಲಾಪುರದ ಮಹಾಲಕ್ಷಿಗೆ ತನ್ನ ಬೆರಳನ್ನು ಕತ್ತರಿಸಿ ಅರ್ಪಿಸಿದವನು ಅವನು. ಅಮೋಘವರ್ಷ ಕರ್ನಾಟಕದ 
ಹೆಮ್ಮೆಯ ತತ್ವಜ್ಞಾನಿರಾಜ. 


ಅವನ ಕಾಲದ ಶಿಗ್ಗಾಂವಿ ತಾಲೂಕು ಬರಡೂರು ಶಾಸನದಲ್ಲಿ ಬನವಾಸಿ-12,000 ವನ್ನು ಇಂದ್ರ (ಟೀರೆ ಶಾಸನಗಳ ಇಂದಪ್ಪಯ್ಯ) 


ಆಳುತ್ತಿದ್ದು ಕಿಮುಳೆಯಲ್ಲಿ ಇದ್ದ ಅಗ್ರಹಾರದ ಉಲ್ಲೇಖವಿದೆ. ಇದೇ ರೀತಿ ಉಣಕಲ್‌-30 ಎಂಬ ಪ್ರದೇಶದ ಉಲ್ಲೇಖವಿದೆ. 


ರಾಣೆಬೆನ್ನೂರು ಶಾಸನದಲ್ಲಿ ಪೊಲ್ಲಬ್ಬಿ ಎಂಬುವಳು ಕಟ್ಟಿಸಿದ ಬಸದಿಗೆ ಭೂದಾನ ನೀಡಿದ ವಿಚಾರವಿದೆ (859). ಮಂತ್ರವಾಡಿ 


ಶಾಸನದಲ್ಲಿ ಎಳ್ಳುಣಸೆ ಅಗ್ರಹಾರದ ಉಲ್ಲೇಖವಿದೆ (865). ಆ ಅಗ್ರಹಾರದವರು ಆದಿತ್ಯ ಭಟಾರ (ಸೂರ್ಯ ದೇವಾಲಯುಿಗೆ 


ಇತಿಹಾಸ 63 


ದಾನ ನೀಡಿದ್ದರು. ಶಿಗ್ಗಾಂವಿ ಶಾಸನದಲ್ಲಿ ಈ ಅಗ್ರಹಾರದ 40 ಮಹಾಜನರು ಮೂಲಸ್ಥಾನ ದೇವರಿಗೆ (ಈಶ್ವರ) ದಾನ ನೀಡಿದ 
ಉಲ್ಲೇಖವಿದೆ. ಶಿಶುವಿನಹಳ್ಳಿ (ತಾ| ನವಲಗುಂದ)ದಲ್ಲಿನ ಅಗ್ರಹಾರಕ್ಕೆ ಬೆಳ್ತೊಲ-300ರ ಅಧಿಕಾರಿ ದೇವಣಯ್ಯ ಕೆಲವೊಂದು ಸುಂಕ 
ವಿನಾಯಿತಿ ನೀಡಿದ ವಿಚಾರವಿದೆ (872). ಇಂಥದೇ ರಿಯಾಯಿತಿಯನ್ನು ನೀರ್ಗುಂದ (ಗದಗ ತಾಲೂಕು ನೀಲಗುಂದ)ದ ಅಗ್ರಹಾರ 
ಮಹಾಜನರಿಗೆ ಇದೇ ಅಧಿಕಾರಿ ನೀಡಿದ್ದಾನೆ (866). ನಿಡಗುಂದಿಗೆ 12ರ ಪೆರ್ಗಡೆ ಕುಪ್ಪಣನು ಆ ಊರಲ್ಲಿ ಒಂದು ಶಿವಾಲಯವನ್ನು 
ಕಟ್ಟಿ ದಾನ ನೀಡಿದ ಸಂಗತಿ ಅಮೋಘವರ್ಷನ ಇನ್ನೊಂದು ಶಾಸನದಲ್ಲಿ ಬಂದಿದೆ. ಗದಗ ತಾಲೂಕು ಚಿಂಚಿಲ ಅಗ್ರಹಾರದ 
ಉಲ್ಲೇಖವಿದ್ದು ಅಲ್ಲಿನ ಐವತ್ತಾರು ಮಹಾಜನರಿಗೆ ಗೋಸಹಸ್ರದಾನ ನೀಡಿದ ವಿವರಗಳು ಅಮೋಘ ವರ್ಷನ ಮತ್ತೊಂದು 
ಶಾಸನದಲ್ಲಿ ಇದೆ. ಐವತ್ತಾರು ಮಹಾಜನರಿದ್ದ ಅಗ್ರಹಾರವು ಚೆಂಚಿಲು (ಗದಗ ತಾಲೂಕು) ಊರಲ್ಲಿ ಇತ್ತು. ಗುಡ್ಡದ ಚನ್ನಾಪುರ 
(ಶಿಗ್ಗಾಂವ ತಾಲೂಕು) ಶಾಸನದಲ್ಲಿ ಬನವಾಸಿಯನ್ನು ಲೋಕಟೆ ಆಳುತ್ತಿರಲು ಕುಂದವೂರ-30ಕ್ಕೆ ಚಂದ್ರಯ್ಯ ನಾಡಗೌಡನಾಗಿದ್ದನೆಂದು 
ಹೇಳಿದೆ. 


ಅಮೋಘವರ್ಷನ ನಂತರ ಪಟ್ಟವೇರಿದ ಅವನ ಪುತ್ರ ಎರಡನೇಯ ಕೃಷ್ಣ (878-914) ಜೈನ ವಿದ್ವಾಂಸ ಗುಣಭದ್ರ೨೦ದ 
ಶಿಕ್ಷಣ ಪಡೆದಿದ್ದನು. ಕೃಷ್ಣನು ವೆಂಗಿ ಚಾಳುಕ್ಕರ ವಿರುದ್ಧ ದೀರ್ಫ ಹೋರಾಟ ನಡೆಸಬೇಕಾಯಿತು; ಹಾಗೂ ಅನೇಕ ಬಾರಿ ಅವನು 
ಸೋಲನ್ನು ಉಂಡನು. ಆದಿತ್ಯ ಚೋನನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ಅವನು ಉರೆಯೂರಿನ ಚೋಳರ ಉತ್ಪರಾಧಿಕಾರಕ್ಕೆ 
ನಡೆದ ಯುದ್ಧದಲ್ಲಿ ತನ್ನ ಮೊಮಗ ಕನ್ನರನಿಗೆ ಪಟ್ಟ ಕೊಡಿಸಲು ವ್ಯರ್ಥ ಹೋರಾಟ ಮಾಡಿದನು. ಆದರೆ ಮಧ್ಯ ಭಾರತದ 
ಗೂರ್ಜರ ಪ್ರತೀಹಾರ ಬೋಜನನ್ನು ಸೋಲಿಸಿ ಅವನಿಂದ ಕಪ್ಪವನ್ನು ಸಂಗ್ರಹಿಸಿದನು. ಬಂಡೇಳುತ್ತಿದ್ದ ಗುಜರಾತಿನ ರಾಷ್ಟ್ರಕೂಟ 
ಶಾಖೆಯನ್ನು ಅವನು ಕೊನೆಗೊಳಿಸಿದನು. ಕೃಷ್ಣನ 15ಕ್ಕೂ ಮೇಲ್ಪಟ್ಟು ಶಾಸನಗಳು ಧಾರವಾಡ ಜಿಲ್ಲೆಯಲ್ಲಿ ದೊರೆತಿದ್ದು ಸೊರಟೂರಲ್ಲಿ 
(883) ಹಾಗೂ ಚಿಂಚೆಲಲ್ಲಿ (897) ಅಗ್ರಹಾರಗಳಿದ್ದ ಉಲ್ಲೇಖ, ಬೆಳ್ತೊಲ-300 ರಲ್ಲಿ ವತ್ತಯ್ಯ ಎಂಬಾತ ಅಧಿಕಾರಿಯಾಗಿದ್ದ 
ವಿಚಾರ, ಮುಳಗುಂದದಲ್ಲಿ ಚೀಕಾರ್ಯ ಎಂಬಾತನಿಂದ ಬಸದಿ ನಿರ್ಮಾಣ, ಕುಪ್ಪದೇವರಸ ಎಂಬಾತನು (ಬಹುಶಃ ತಾನೇ ಕಟ್ಟಿದ್ದ) 
ಕುಪ್ಪೇಶ್ವರ ದೇವರಿಗೆ ದಾನ, ಹಾಗೂ ಮೇಳಿವೀಡು (ಮೇವುಂಡಿ) ಎಂಬ ಪ್ರಾಂತರಾಜಧಾನಿಯಲ್ಲಿ ಕೊಯಿಗೇಶ್ವರ ದೇವಾಲಯಕ್ಕೆ 
ಸಾಮಂತರೊಬ್ಬರು ನೀಡಿದ ದಾನಗಳ ವಿಚಾರ, ಮೇವುಂಡಿ (ಮುಂಡರಗಿ ತಾಲೂಕು)ಯಲ್ಲಿ ಕಾಣಬರುತ್ತದೆ. (ಎಸ್‌.ಐ.ಐ. 11, 
ಭಾಗ।, ಕ್ರ.30, ಅದೇ ಕ್ರ.22). ಈತನ ಹೊನ್ನತ್ತಿ (ರಾಣೆಬೆನ್ನೂರು ತಾಲೂಕು) ಶಾಸನದಲ್ಲಿ ಲೋಕಟೆ ಎಂಬಾತನು ಬನವಾಸಿ - 
12,000ಳುತ್ತಿದ್ದವೆಂದೂ ಅವನ ಮಗ ಕಲಿವಿಟ್ಟನು ಪುನ್ನವಂತಿ- 12ಹೊನ್ನಶ್ರಿ ಭಾಗವನ್ನು ಆಳುತ್ತಿದ್ದನೆಂದೂ ತಿಳಿಯುತ್ತದೆ. 
ಹುಬ್ಬಳ್ಳಿಯಲ್ಲಿ ಈಗ ಇರುವ 974ರ ಒಂದು ಶಾಸನದಲ್ಲಿ ಮೋರಿಯರ ಕಲಿಬಿಟ್ಟಯ್ಯ ಕೆರೆಯೊಂದನ್ನು ಕಟ್ಟಿದ ವಿಚಾರವಿದ್ದು ಯಾವ 
ಊರಲ್ಲಿ ಎಂದು ತಿಳಿಯದು. ಈತನು ಹೊನ್ನತ್ತಿ ಶಾಸನದಲ್ಲಿ ಹೇಳಿದ ವ್ಯಕ್ತಿಯೇ ಇರಬಹುದು. ಕೌಜಗೇರಿಯ 912ರ ದಾಖಲೆಯಲ್ಲಿ 
ಬೆಳವಣಿಗೆ-12 (ಬಿಳವಣಿಕಿ) ಪ್ರದೇಶದ ಉಲ್ಲೇಖವಿದೆ. 
ಕೃಷ್ಣನ ನಂತರ ಪಟ್ಟವೇರಿದ ಅವನ ಮೊಮಗ (ಮಗ ಜಗತ್ತುಂಗನ ಪುತ್ರ; ಜಗತ್ತುಂಗನು ಬಹುಶಃ ಯುವರಾಜನಾಗಿದ್ದಾಗಿನ 
ಒಂದು ಶಾಸನ ರಾಣೆಬೆನ್ನೂರು ತಾಲೂಕು ಹೂಲಿಹಳ್ಳಿಯಲ್ಲಿ ಇದ್ದು ಆಗ ರಾಜಾದಿತ್ಯ ಬನವಾಸಿಯನ್ನಾಳುತ್ತಿದ್ದನೆಂದಿದೆ) ಮೂರನೇಯ 
ಇಂದ್ರನು (1914) (ಜಗತ್ತುಂಗನು ಕೃಷ್ಣನಿಗೂ ಮೊದಲೇ ಹತನಾಗಿದ್ದ ಪರಮಾರ ಉಪೇಂದ್ರನ ದಾಳಿಯನ್ನು ಎದುರಿಸಿ ಅವನನ್ನು 
ಸೋಲಿಸಿ ಹಿಂದಕ್ಕಟ್ಟಿದನು. ಗೂರ್ಜರ ಪ್ರತೀಹಾರ ವಂಶದಲ್ಲಿ ನಡೆದ ಅಂತಕಲಹದ ಲಾಭ ಪಡೆದು ಇಂದ್ರನ WE 
ಯಮುನಾ ನದಿಯನ್ನು ದಾಟಿ ಕನೋಜವನ್ನು ಗೆದ್ದು ಅದನ್ನು ತನ್ನ ವಶಪಡಿಸಿಕೊಂಡನು. ಆ ಕಾಲಾವಧಿಯು ಭಾರತದಲ್ಲಿ ಕನೋಜದ 
ಅದಿರಾಜತ್ತದ ಕಾಲ ಎಂದು ಹೇಳುವ ಉತ್ತರ ಭಾರತದ ನ 
ವನ್ನೇ ತಮ್ಮ ವಶದಲ್ಲಿ ಇರಿಸಿಕೊಂಡ ಕರ್ನಾಟಕ ಅರಸರ ಸಾಧನೆಯನ್ನು ಗಮನಸಿ 


ಚಕ್ರಾಯುಧರನ್ನು ಸೋಲಿಸಿ ಮುಂದೆ ಕನೋಜವ ಹೌ 
"ಇದು ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಅಧಿರಾಜತ್ತದ ಕಾಲ. ಎಂಬ ಸಂಗತಿ ಇನ್ನೂ ಮನವರಿಕೆಯಾಗಬೇಕಾಗಿದೆ. ತ್ರಿಪುರಿಯ 


— — — ಗಾಗ ಗಾಗ ೨» ನ್‌ ಶವದ ಸೆ & ಮಂಗ 
ಚೇದಿ (ಹೈಹಯ ಅಥವಾ ಕಲಬೂರಿ ವಂಶದ) ರಾಜಕುಮಾರಿ ಲಕ್ಷಿಯ ಮಗನಾದ ಇಂದ್ರನು ಅದೇ ಬಂಶ ವಿಜಾಂಬಾ ಎಂಬ 
ರಾಜಪುತ್ರಿಯನ್ನು ವರಿಸಿದ್ದನು. ವೆಂಗಿ 
ವೆಂಗಿಯ ರಾಜಪುತ್ರನನ್ನು ಪಟ್ಟದಲ್ಲಿ ಕೂರಿಸಲು ಅನೇಕ ಯು 

ಹ 4 ಕ _ ೯ pd ಈ ದವನ + ಆತ್‌ ಸ್ಟ್‌? ಇದವರು. 
ಶ್ರೀವಿಜಯ, "ನಳಚಂಪು'ವನ್ನು ಬರೆದ ತ್ರಿವಿಕ್ರಮ ಗೋವಎಂದೀ ಆಸ್ಥಾಣದಲ್ಲ ರಿ 


ಇತಿಹಾಸಕಾರರಿಗೆ ಕನೋಜ ಅರಸರಾದ ಹರ್ಷ, ಇಂದ್ರಾಯುಧ, 


pe) ಹಕ್‌ ಮಾರ ತ್ಯ dA ಷಾ ಇತ್‌ ರ್ಕ _ 
ಯ ಚಾಳುಕ್ಯ ಉತ್ತರಾಧಿಕಾರದ ಯುದ್ಧಗಳಲ್ಲಿ ಇಂದ್ರನು ಹಸಕ್ರೇಪಮಾಡಿ ತನ್ನ ಮಿತ್ರನಾದ 
ದಗಳನ್ನು ಮಾಡಬೇಕಾಯಿತು. ಸಂಸ್ಕೃತ ಕವಿ ಹಾಗೂ ದಂಡನಾಯಕ 
ಛಂ 


64 ಧಾರವಾಡ ಜಿಲ್ಲೆ 

ಮೂರನೇಯ ಇಂದ್ರನ ಇಟಗಿ (ರಾಣೆಬೆನ್ನೂರು ತಾ||) ಶಾಸನದಲ್ಲಿ (916) ಧೋರ ಎಂಬಾತನು ಬನವಾಸಿಯ ಅಧಿಕಾರಿ 
ಎಂದೂ ಹಿರೇಮಾಗನೂರು ಶಾಸನದಲ್ಲಿ (ಛಾ.ಬೆನ್ನೂರು ತಾ|) ಬಂಕೆಯನು (918) ಬನವಾಸಿಯ ಆಡಳಿತಾಧಿಕಾರಿಯೆಂದೂ 
ಹೇಳಿದೆ. ಹತ್ತಿಮತ್ತೂರ ಐವತ್ತೊಕ್ಕಲ (ಗ್ರಾಮಸಭೆ) ಉಲ್ಲೇಖ 916-17 ರ ಶಾಸನದಲ್ಲಿದೆ. ಲಕ್ಷೇಶ್ವರದ 917ರ ಶಾಸನದಲ್ಲಿ 
ಪುಲಿಗೆರೆ-300 ಪ್ರದೇಶ ಹಾಗೂ ನಾಡಗೌಡ ಚಾವುಂಡನಾಯಕನ ಉಲ್ಲೇಖಗಳಿವೆ. ದಂಡಾಪುರದ (ರಗುಂದ) 920ರ ಶಾಸನದಲ್ಲಿ 
ಧೋರ ಎಂಬ ಅಧಿಕಾರಿ ಅಲ್ಲಿನ ಪೆರ್ಗೆರೆ (ಏರಿಯ ಕೆರೆಯ ದುರಸ್ತಿಗೆ ವ್ಯವಸ್ಥೆ ಮಾಡಿದ ಉಲ್ಲೇಖವಿದೆ. ಇಟ್ಟಿಗೆ -30, 
ಕುಡುವಣ್ಣಗಂಡ-0 ಕ್ಕೆ ಆಯಿಚಣ್ಣ ನಾಡಗಾವುಂಡನಾಗಿದ್ದ ಎಂದು ಮೇಲೆ ಹೇಳಿದ ಇಟಗಿ ಶಾಸನದಲ್ಲಿ ಹೇಳಿದ್ದು 916ರ ಅಸುಂಡಿ 
ಶಾಸನದಲ್ಲೂ ಇವರದೇ ಹೆಸರುಗಳಿವೆ. 


ಇಂದ್ರನ ಮಗ ನಾಲ್ಕನೇಯ ಅಮೋಘವರ್ಷನು ಕೇವಲ ಒಂದು ವರ್ಷ (929) ಆಳಿ, ಮುಂದೆ ಇಂದ್ರನ ಇನ್ನೊಬ್ಬ ಮಗ 
ನಾಲ್ಕನೇಯ ಗೋವಿಂದನು ಅಣ್ಣನನ್ನು ಪಕ್ಕಕ್ಕೆ ಸರಿಸಿ ಪಟ್ಟವೇರಿದನು (920). ಈತನು ದುರ್ಬಲ ಅರಸನಾಗಿದ್ದು ವೆಂಗಿ ಚಾಳುಕ್ಯರು 
ಇವನನ್ನು ಸೋಲಿಸಿದರಲ್ಲದೆ ಕನೋಜದ ಮೇಲೆ ರಾಷ್ಟ್ರಕೂಟರಿಗಿದ್ದ ಹಿಡಿತವೂ ತಪ್ಪಿಹೋಯಿತು. ನಾಲ್ಕನೇಯ ಗೋವಿಂದನ 
ಕಾಲದಲ್ಲಿ ಕೌಜಗೇರಿಯ ಗೌಡನಾದ ಬಳ್ಳಜ್ಜನು ಕವುಜಗೇರಿ, ಬೆಳವಣಿಗೆ ಹಾಗೂ ಯಾವಗಲ್‌ಗಳಲ್ಲಿ ದೇವಾಲಯ ಹಾಗೂ ಮಠ 
(ಏದ್ಯಾರ್ಥಿಗಳಿಗೆ ಛತ್ರ) ಗಳನ್ನು ಕಟ್ಟಿಸಿದ ಉಲ್ಲೇಖವಿದೆ. ಮೂರನೇಯ ಇಂದ್ರನ ತಮ್ಮನಾದ ಮೂರನೇಯ ಅಮೋಘವರ್ಷ 
ಬದ್ದಗದೇವನು ಇವನನ್ನು ಪದಚ್ಕತಗೊಳಿಸಿ 936 ರಲ್ಲಿ ಪಟ್ಟವೇರಿದನು. ಗೋವಿಂದನ ಕಳಸ ಶಾಸನ (930) ದಲ್ಲಿ ಈ ಊರನ್ನು 
ಕಾಡಿಯೂರು ಎಂದು ಕರೆದಿದ್ದು ಗೊಜ್ಜಿಗದೇವ ಎಂದು ಚಕ್ರವರ್ತಿಯನ್ನು ಉಲ್ಲೇಖಿಸಿದೆ. ಕಾಡಿಯೂರು ಅಗ್ರಹಾರವನ್ನು ಸ್ಥಾಪಿಸಿ 
200 ಬ್ರಾಹ್ಮಣರನ್ನು ನೆಲೆ ನಿಲ್ಲಿಸಿದ ವಿಚಾರ ಅದರಲ್ಲಿದೆ. ಈ ಊರಲ್ಲಿ ಕೊಂಡಗೆರೆ ಎಂಬ ತಟಾಕವೂ ಕಲಿದೇವಸ್ತಾಮಿಯ 
ದೇವಾಲಯವೂ ಇದ್ದುದು ತಿಳಿಯುತ್ತದೆ. ಅರಳಿಕಟ್ಟಿ (ಹಿ.ಕೆರೂರು ತಾ|) ಶಾಸನದಲ್ಲಿ ಮಾಟೂರ ವಂಶದ ಮಾಚಿಯರಸ ಎಂಬ 
ಮಾಂಡಳಿಕನ ಉಲ್ಲೇಖವಿದೆ (931). ತಂಬೂರು ಕಲಘಟಗಿ ತಾ|) ಶಾಸನದಲ್ಲಿ ಪಲಸಿಗೆ-12,000ವನ್ನು ಕಣಹ ಮಹಾರಾಜನು 
ಆಳುತ್ತಿರುವುದಾಗಿ ಹೇಳಿದ್ದು ತಮಖೂರ (ತಂಬೂರ) ಅಣ್ಣಿಗ ಎಂಬ ವೀರನ ಮರಣದ ಉಲ್ಲೇಖವಿದೆ. 


ಮೂರನೇಯ ಅಮೋಘವರ್ಷನು ಪಟ್ಟಕ್ಕೆ ಬರುವಾಗ ಸಾಕಷ್ಟು ವೃದ್ಧನಾಗಿದ್ದು ಆಡಳಿತವನ್ನೆಲ್ಲ ಯುವರಾಜ ಮೂರನೇಯ 
ಕೃಷ್ಣ (ಕನ್ನರ, ಕಂಧಾರ) ನೋಡಿಕೊಳ್ಳುತ್ತಿದ್ದನು. ಈ ವಂಶದ ಪ್ರತಾಪಶಾಲಿಯಾದ ಅರಸರಲ್ಲಿ ಇವನೇ ಕೊನೆಯವನಾಗಿದ್ದು (939-67), 
ಬಂಡೆದ್ದ ಗಂಗ ಮೂರನೇಯ ರಾಜಮಲ್ಲನನ್ನು ಈತನು ಕೊಂದನಲ್ಲದೆ ಗೂರ್ಜರ ಪ್ರತೀಹಾರರ ರಾಜ್ಯದ ಮೇಲೆ ದಂಡೆತ್ತಿ ನಡೆದು 
ಚಿತ್ರಕೂಟ, ಕಲಿಂಜಾರಗಳನ್ನೂ ಗೆದ್ದು ತಮ್ಮ ಸಂಬಂಧಿಗಳಾದ ತ್ರಿಪುರಿಯ ಚೇದಿ (ಹೈಹಯ)ರನ್ನೂ ಸೋಲಿಸಿದನು. (ವಾಸ್ತವವಾಗಿ 
ಈತನ ತಂದೆ ಚೇದಿ ರಾಜಕುಮಾರಿಯನ್ನು ವರಿಸಿ ತ್ರಿಪುರಿಯಲ್ಲಿ ಆಶ್ರಯ ಪಡೆದು ಚೇದಿಗಳ ನೆರವಿನಿಂದಲೇ ಪಟ್ಟಗಳಿಸಿದ್ದರಿಂದ 
ಕನ್ನರನ ಈ ಕ್ರಮ ಅವನ ವಂಶಕ್ಕೆ ಮುಂದೆ ಘಾತಕವಾಗಿ ಪರಿಣಮಿಸಿತು). ಪದಚ್ಯುತನಾಗಿದ್ದ ನಾಲ್ಕನೇಯ ಗೋವಿಂದನಿಗೆ ಆಶ್ರಯ 
ನೀಡಿದ್ದ ಬಾಣ, ವೈಡಂಬರರನ್ನು ಅನಂತರ ಸೋಲಿಸಿ, ಮುಂದೆ ಚೋಳರ ಮೇಲೆ ಸಾಗಿ ಕಾಂಚಿ, ತಂಜಾವೂರುಗಳನ್ನೂ ಇಡೀ 
ತೊಂಡೈಮಂಡಲ ಪ್ರದೇಶವನ್ನೂ ಗೆದ್ದುಕೊಂಡು ತನ್ನ ವಶವಿರಿಸಿಕೊಂಡನು. ಗಂಗರ ನೆರವಿನಿಂದ ತಕ್ಕೊಳಂ (ಆರ್ಕೋಣಂ ಬಳಿ) 
ಚೋಳರನ್ನು ಎದುರಿಸಲು ಚೋಳ ರಾಜಾದಿತ್ಯನು ಹತನಾದನು. ತನ್ನ ಸೋದರಿಯ ಪತಿಯಾದ ಗಂಗ ಬೂತುಗನ ನೆರವಿಗಾಗಿ 
ಅವನಿಗೆ ಬನವಾಸಿ, ಪುಲಿಗೆರೆ, ಬೆಳವಲ ಮುಂತಾದ ಪ್ರಾಂತಗಳ ಆಡಳಿತವನ್ನು ಕನ್ನರನು ನೀಡಿದನು. ಇದಲ್ಲದೆ ಪಾಂಡ್ಯ ಕೇರಳರನ್ನೂ 
ಸೋಲಿಸಿ ಸಿಂಹಳದ ಅರಸನಿಂದಲೂ ಕಪ್ಪ ಸಂಗ್ರಹಿಸಿ ರಾಮೇಶ್ವರದಲ್ಲಿ ಒಂದು ವಿಜಯಸ್ತಂಭವನ್ನು ಸ್ಥಾಪಿಸಿದನು. 


ಉತ್ತರದಲ್ಲಿ ಚಾಂದೇಲರು ಕಲಂಜಾರ, ಚಿತ್ರಕೂಟಗಳನ್ನು ಗೆಲ್ಲಲು ಗಂಗ ರಾಜಪುತ್ರ ಮಾರಸಿಂಹನ ಕೈಯಲ್ಲಿ ಕನ್ನರನು ದಂಡನ್ನು 

ಸಸ ಗೂರ್ಜರ ಪ್ರತೀಹಾರರನ್ನೂ ಪರಮಾರರನ್ನೂ ಸೋಲಿಸಿ, ವಿಜಯದ ನೆನಪಿಗಾಗಿ ಕಾಲ್ಪಿಯಲ್ಲಿದ ಕಾಲಪ್ರಿಯನಾಥ ಎಂಬ 

Pl ಪ್ರತಿಮೆಯನ್ನು ತನ್ನ ಹೊಸ ರಾಜಧಾನಿ ನಾಂದೇಡ್‌ ಜಿಲ್ಲೆಯ ಕಂದಾರಪುರಕ್ಕೆ ತಂದನು. ಜಬ್ಬಲಪುರ ಬಳಿಯ 

ಹ, ಕಷ್ಣನ ಕನ್ನಡ ಶಾಸನವಿದೆ. ವೆಂಗಿಯಲ್ಲಿ ತನ್ನ ಬೆಂಬಲದಿಂದ ಧನವರ್ಮನು ಪಟ್ಟಕ್ಕೆ ಬರುವಂತೆ ನೆರವಾದನು (ವಿಂಗಿ 
ನಕ್ಕಿರು ತಂಜಾವೂರಿನ ಚೋಳರ ಜೊತೆ ರಕ ಸಂಬಂಧ ಬಿ 

ತೆ ರಕ್ತ ಬೆಳೆಸಿದ್ದರಿಂದ ಉಭಯರ ಮೆತಿ ವೆ 

ಸಂಭವವಿತ್ರು. ಹ ತ ಕ (( ್ಥದ 


ಇತಿಹಾಸ | 65 


ಕನ್ನರನ ಬಹಳಷ್ಟು' ಶಾಸನಗಳು' ತಮಿಳುನಾಡಿನಲ್ಲಿ ಇದ್ದು ಈ ಪ್ರದೇಶದ (ಉತ್ತರ ತಮಿಳುನಾಡು) ಮೇಲೆ ಅವನ ಹಿಡಿತ 
ಕೊನೆವರೆಗೂ ಬಲವಾಗಿತ್ತು. ಈತನ ತುಪ್ಪದ ಕುರಹಟ್ಟಿಯ ಶಾಸನದಲ್ಲಿ ಬೆಳ್ಟೊಲದಲ್ಲಿ ಆಳುತ್ತಿದ್ದ ಮಾಂಡಲಿಕ ಗಂಗ ಬೂತುಗನ 
ಕಾಲದಲ್ಲಿ ಅಚಯ್ಯ ಎಂಬಾತನು ಮಾಡಿಸಿದ ಅಚೈಶ್ವರ ದೇವಾಲಯಕ್ಕೆ ಭೂಮಿ ಹಾಗೂ ದೇವಂಗೇರಿಯಲ್ಲಿ 24 ಮನೆ ಮುಂತಾದುವನ್ನು 
ದಾನಕೊಟ್ಟ ವಿವರವಿದ್ದು ಇದು 945 ರ ಶಾಸನವಾಗಿದೆ. ತೊಂಡಯ್ಯನು,, ಬೆಳ್ತೊಲ-30 ನಾಡಗೌಡನಾಗಿದ್ದು ಇತರ ಆರು ಗೌಡರ 
ಉಲ್ಲೇಖ ಶಾಸನದಲ್ಲಿದೆ. (ಎ.ಇಂ.14, ಪು.364-66). ಶಾಸನದಲ್ಲಿ ಊರ ಮೂಲಸ್ಥಾನ ದೇವರಿಗೆ ನಾಗಗಾವುಂಡನು ದಾನ ನೀಡಿದ 
ವಿವರವಿದೆ. ಗಂಗ ಬೂತುಗನ ಸತಿ ಪದಬ್ಬರಸಿ ನರೇಗಲ್‌ನಲ್ಲಿ ಕಟ್ಟಿದ ಬಸದಿಗೆ ಮಾರಸಿಂಗಯ್ಯ ಛತ್ರವೊಂದನ್ನು ನಡೆಸಲು ದಾನ 
ನೀಡಿದ್ದಾನೆ (950). ಸೊರಟೂರಿನ ದೇವಾಲಯ ಒಂದರಲ್ಲಿ ಇರುವ ಮಠದಲ್ಲಿ ವಿದ್ಯಾರ್ಥಿಗಳ ಪೋಷಣೆಗಾಗಿ ಪೆರ್ಗಡೆ ಆಚಪುಯ್ಯ 
ಹಾಗೂ ಗೌಡ ಸಣ್ಣಕಟ್ಟೆಯಮ್ಮ ದಾನ ನೀಡಿದ್ದಾರೆ (951). ದೇವೀ ಹೊಸೂರಿನ 961 ರ ಶಾಸನವು ಆ ಊರ ಅಗ್ರಹಾರ ಹಾಗೂ 
ಬನವಾಸಿ ನಾಡನ್ನು ಗರ್ವಿಂದರನು ಆಳುತ್ತಿದ್ದನೆಂಬ ಸಂಗತಿಯನ್ನು ತಿಳಿಸುತ್ತದೆ. ಮೂರನೇಯ ಕೃಷ್ಣ (ಕನ್ನರಿನ ನಂತರ ಅವನ ತಮ್ಮ 
ಖೊಟ್ಟಿಗನು (967-72) ಪಟ್ಟವೇರಿದನು. ಈತನ ಕಾಲದಲ್ಲಿ ರಾಷ್ಟ್ರಕೂಟರು ಶಕ್ತಿಗುಂದಿದರು. ಪರಮಾರರು ಮಳಖೇಡವನ್ನು ಮುತ್ತಿ 
ಸುಟ್ಟರು. ಆಗ ಖೊಟ್ಟಿಗನು ಹತನಾದನು (972). ಅವನ ನಂತರ ನಾಲ್ಕನೇಯ ಕೃಷ್ಣ (ಕನ್ನರ) ಎಂಬ ಅವನ ಮಗ ಕೆಲಕಾಲ 
ಆಳಿದ (972) ಸಂಗತಿ ಹರಿಶೀ ಶಾಸನದಿಂದ ತಿಳಿಯುತ್ತದೆ. ಮುಂದೆ ಕೃಷ್ಣನ ಇನ್ನೊಬ್ಬ ತಮ್ಮ ಕರ್ಕ (972-73) ಕಿಲಕಾಲ ಆಳಿದ. 
ಆದರೆ ರಾಷ್ಟ್ರಕೂಟಸತ್ತೆ ದುರ್ಬಲವಾಗಿ ಚಾಳುಕ್ಕರು ಮತ್ತೆ ಸಾಮ್ರಾಜ್ಯವನ್ನು ಕಸಿದರು. ಚಾಳುಕ್ಯ ಇಮುಡಿ ತೈಲನು ಕರ್ಕನನ್ನು 
ಸೋಲಿಸಿದನು. ಈತನು ತರ್ದವಾಡಿ (ಏಜಾಪುರ ಜಿ. ತಡ್ಡೇವಾಡಿ)ಯಲ್ಲಿ ರಾಷ್ಟಕೂಟರ ಮಾಂಡಲಿಕನಾಗಿದ್ದನು. ಅಲ್ಲಿಗೆ ರಾಷ್ಟಕೂಟರ 
ಸಾಮ್ರಾಜ್ಯ ಅಸ್ತಂಗತವಾಯಿತು. ಮುಂದೆ ಕಲ್ಯಾಣ ಚಾಳುಕ್ಕರ ಮಾಂಡಳಿಕರಾದ ಸೌಂದತ್ತಿಯ ರಟ್ಟರು ತಮನ್ನು ರಾಷ್ಟ್ರಕೂಟರ 
ವಂಶಜರೆಂದು ಕರೆದುಕೊಂಡಿದ್ದಾರೆ. 


ಗದಗ ತಾ! ನಾಗಾವಿಯ ರಾಮೇಶ್ವರ ದೇವಾಲಯಕ್ಕೆ ವಿದ್ಯಾದಾನ ಮತ್ತು ಸತ್ರವನ್ನು ನಡೆಸಲು 969 ರಲ್ಲಿ ಖೊಟ್ಟಿಗನು ದಾನ 
ನೀಡಿದ್ದಾನೆ. ರೋಣ ತಾನ ಸವಡಿಯಲ್ಲಿ ಗಂಗರ ವತ್ಸಯನು ಶಿವಾಲಯವನ್ನು. ಈತನ ಕಾಲದಲ್ಲಿ ಕಟ್ಟಿದನು (971). ಖೊಟ್ಟಿಗನ 
970 ರ ಹುಲಗೂರು ಶಾಸನದಲ್ಲಿ ಗುತ್ತಿಯ ಗಂಗನು ಪುಲಿಗೆರೆ- 300 ನ್ನು ಆಳುತ್ತಿದ್ದು ಆತನ ಪತ್ನಿ ಅಂಕಬ್ಬರಸಿ ಪುಲ್ಲಂಗೂರಬ್ಬೆಗೆ 
ಭೂದಾನ ಮಾಡಿದ್ದಾಳೆ. (ಪುಲ್ಲಂಗೂರು' ಹುಲಗೂರಿನ ಪೂರ್ವ ರೂಪವಿರಬೇಕು). ಈತನದೇ (ಕಕ್ಕಲ) ಗುಂಡೂರು ಶಾಸನ 
6ಿಗ್ಗಾಂವಿ ತಾ॥) ದಲ್ಲಿ ಆ ಊರ ಮಹಾದೇವರಿಗೆ ದಾನ ನೀಡಿದ ಉಲ್ಲೇಖವಿದೆ. "ಕುಂದವೂರು' ಎಂದು. ಬೇರೊಂದು (ಗುಡ್ಡದ 
ಚನ್ನಾಪುರ) ಶಾಸನದಲ್ಲಿ ಉಲ್ಲೇಖಿತವಾದ ಹೆಸರು ಗುಂಡೂರಿನದೇ ಇರಬಹುದೆನಿಸುತ್ತದೆ. ಈತನದೇ ಕೋಳಿವಾಡ ಶಾಸನದಲ್ಲಿ 
ಗಂಗಮಾರಸಿಂಹ (ಬೂತುಗನ ಮಗ) ಉಲ್ಲೇಖವಿದೆ (ಸತ್ಯವಾಕ್ಯ ಕೊಂಗುಣಿ ವರ್ಮ ಮಾರಸಿಂಹ). ಈತ ಬನವಾಸಿ ಬೆಲ್ಟೂಲ, 
ಪುಲಿಗೆರೆಗಳಿಗೆ ತನ್ನ ತಂದೆ ಬೂತುಗನ ನಂತರ ಉತ್ತರಾಧಿಕಾರಿಯಾದ. ಈತನ ಕೈಕೆಳಗೆ ಸೆಬ್ಬಿ-30 (ಛಬ್ಬಿ) ಅನ್ನು ಆಳುತ್ತಿದ್ದ 
' ಪಾಂಚಾಲನೆಂಬ ಅಧಿಕಾರಿಯ ವಿಚಾರ ಅದರಗುಂಟಿ ಶಾಸನದಲ್ಲಿದೆ. ಈ ಅಧಿಕಾರಿಯು ಅದರಗುಂಚಿಯ ಮಲ್ಲಿಗೇಶ್ವರನಿಗೆ ದಾನ 
ನೀಡಿದ್ದ (ಇಂ.ಆ್ಯ. 12, ಪು. 255-56). 

ಗಂಗರಿಗೂ ರಾಷ್ಟ್ರಕೂಟರಿಗೂ ರಕ್ತಸಂಬಂಧವಿದ್ದು ಗಂಗ ಎರಡನೇಯ ಮಾರಸಿಂಹನು ರಾಷ್ಟ್ರಕೂಟ ವಂಶದ ತನ್ನ ಸೋದರಳಿಯ 
ನಾಲ್ಕನೇಯ ಇಂದ್ರನಿಗೆ ಬಂಕಾಪುರದಲ್ಲಿ ಪಟ್ಟಬಂಧ ನಡೆಸಿದನು. ಇದರ ಹಿಂದೆಯೇ ಅವನು ಸಲ್ಲೇಖನ ಮಾಡಿ ಬಂಕಾಪುರದಲ್ಲಿ 


ಅಸುನೀಗಿದನು (975). ಮುಂದೆ ಇಂದ್ರನೂ 982 ರಲ್ಲಿ ಸಲ್ಲೇಖನ ವ್ರತದಿಂದ ಅಸುನೀಗಿದನು. 


ರಾಷ್ಟ್ರಕೂಟರ ಕಾಲದಲ್ಲಿ ಧಾರವಾಡ ಜಿಲ್ಲೆಯ ಪ್ರದೇಶದಲ್ಲಿ ಕುರ್ತಕೋಟಿ ಮುಂತಾದೆಡೆ ಅನೇಕ ಕೆರೆಗಳನ್ನು ಕಟ್ಟಿದ್ದು ದಂಡಾಪುರ 
ಮುಂತಾದೆಡೆ ಕೆರೆ ವಿಸ್ತರಿಸಿದ್ದು ದೇವಾಲಯ, ಬಸದಿಗಳ ನಿರ್ಮಾಣ, ವದ್ಯಾದಾನಕ್ಕೆ ಮಠಗಳ ಸ್ಥಾಪನೆ, ಕಾಡಿಯೂರೇ ಎ 
ಅಗ್ರಹಾರಗಳ ಸ್ಥಾಪನೆ ಕಾಣಬರುತ್ತದೆ. ಪಟ್ಟೆಗಾರರು, ವ್ಯಾಪಾರಿಗಳು ಮುಂತಾದ ವೃತ್ತಿ ನಿರತರ ಶ್ರೇಣಿಗಳು ಅಸ್ತಿತ್ವದಲ್ಲಿದ್ದವು. 
"ಹತ್ತಿಮತ್ತೂರ ಐವತ್ತು ಒಕ್ಕಲು' (916-17) ಎಂದಾಗ ಊರುಗಳಲ್ಲಿ ಗ್ರಾಮ ಸಭೆಗಳು ಕಾರ್ಯನಿರತವಾದುದು ಕಾಣಿಸುತ್ತದೆ. 
ಗದಗಿನ ತ್ರಿಕೂಟೇಶ್ವರ ಇವರದೇ ರಚನೆಯೆಂದು ಡಾ|| ಎ. ಸುಂದರ ಅವರ ಅಭಿಪ್ರಾಯ. ಅಸುಂಡಿ, ಕೊಣ್ಣೂರು, ಬಂಕಾಪುರ, 
ನರೇಗಲ್‌, ಮುಳಗುಂದಗಳ ಬಸದಿಗಳು, ಸವಡಿ ಮುಂತಾದೆಡೆ ಉತ್ತಮ ದೇವಾಲಯಗಳು ಇದೇ ಕಾಲದಲ್ಲಿ ಆದುವು. 


66 ಧಾಭವಾಡ, ಜಕ್ಕ 

ಕುರ್ತಕೋಟಿಯಲ್ಲಿ ಮೂಲಸ್ಥಾನದೇವ (ಈಶ್ವರ) ಹಾಗೂ ಸೂರ್ಯ (ಆದಿತಿ ದೇವಾಲಯಗಳ ಉಲ್ಲೇಖವಿದೆ. ಮೇವುಂಡಿಯ 
ಕುಪೇಶರ ಮತು ಕೊಯಗೇಶರ, ಘಾಳಿಪೂಜಿಯಲ್ಲಿ (ಬ್ಯಾಡಗಿ ತಾ) ಮಹಾದೇವ, ಕೌಜಗೇರಿ, ಬೆಳವಣಿಕಿ ಮುಂತಾದೆಡೆ ಆದ 
ದೇವಾಲಯಗಳ "ವರ ಶಾಸನಗಳಲ್ಲಿ ಇದೆ. ಇಂಥ ಚಟುವಟಿಕೆಗಳು ಬಾದಾಮಿಯ ಚಾಳುಕ್ಕರ ಕಾಲದಲ್ಲೂ ಆಗಿದ್ದರೂ ಆ ಬಗ್ಗೆ 
ವಿರಳವಾಗಿರುವ ಶಾಸನಗಳಿಂದಾಗಿ ಮಾಹಿತಿ ಸಿಗದು. ಗರುಡದ್ದಜರೂ ವೈಷ್ಣವರೂ ಆದ ರಾಷ್ಟಕೂಟರ ಕಾಲದಲ್ಲಿ 
ವಿಷ್ಣುದೇವಾಲಯಗಳು ಇಲ್ಲದ್ದು ಅಚ್ಚರಿ. ಇವರ ಕಾಲದ ನರಗುಂದ ಬಳಿಯ ಆ ಊರ ಕಂಠಮಗೆರೆಯ ದುರಸ್ತಿಗಾಗಿ ಊರ 
ಮಹಾಜನರು ಮಾಡಿಕೊಂಡ ವ್ಯವಸ್ಥೆ ಉಲ್ಲೇಖನೀಯ. ಊರಲ್ಲಿ : ಬ್ರಾಹ್ಮಾರಲ್ಲಿ ಮದುವೆಯಾದರೆ ಮೂರು ನಾಣ್ಯ, 
ಉಪನಯನವಾದರೆ ಎರಡು ನಾಣ್ಯ ಬ್ರಾಹ್ಮಣೇತರರಲ್ಲಿ ಮದುವೆಯಾದರೆ ಒಂದು ನಾಣ್ಯ ಹಾಗೂ ಅಪರಾಧಿಗಳಿಗೆ ಹಾಕಿದ ದಂಡದ 
ಹಣ ಇವನ್ನೆಲ್ಲ ಕೂಡಿಸಿ ಒಂದು ನಿಧಿಯನ್ನು ನಿರ್ಮಿಸಿ ಆ ನಿಧಿಯಿಂದ ಕಂಠಮ ಗೆರೆಯ ದುರಸ್ತಿಗೆ ವ್ಯವಸ್ಥೆ ಮಾಡಿದ್ದು ಅಪೂರ್ವ 
ವಿಧಾನ. ಬಾದಾಮಿ ಚಾಳುಕ್ಕರಿಂದ ಆರಂಭವಾಗಿ ಮಳಖೇಡದ ರಾಷ್ಟ್ರಕೂಟರ ಚಿಂಚೇಉ (793), ಸೊರಟೂರು (833), ಗುಡಗೇರಿ 
(8ನೇ ಶತಮಾನ), ಬೆಲಹೋಡ (800), ಅಸೂಟಿ (920), ಹಳೇರಿತ್ತಿ (928) ಮುಂತಾದ ಅನೇಕ ಕಡೆ ಗೊಸಹಸ್ರದಾನ ಮಾಡಿದ 
ಗೋಸಾಸ (ಮೇಟಿ? ಕಲ್ಲುಗಳಿದ್ದು ಇಂಥ ದಾನಸೂಚಿಸುವ ನೂರಾರು ಕಲ್ಲುಗಳು ಜಿಲ್ಲೆಯಲ್ಲಿ ಕಂಡು ಬರುತ್ತಿದ್ದು ಸಾವಿರಾರು 
ಗೋವುಗಳ ದಾನ ಮಾಡಿ ಪಶುಸಂಗೋಪನೆಗೂ ಪ್ರೋತ್ಸಾಹವಿತ್ತುದು ಕಾಣಬರುತ್ತದೆ. 

"ಕಲ್ಯಾಣದ ಚಾಳುಕ್ಕರು 


ಕಲ್ಕಾಣ ಚಾಳುಕ್ಕರ ಶಾಸನಗಳು ಧಾರವಾಡ ಜಿಲ್ಲೆಯಲ್ಲಿ ನೂರಾರು ಸಿಕ್ಕಿದ್ದು ಅವರ ಆಡಳಿತ ಪರಿಣಾಮವನ್ನು ತಿಳಿಯಲು 
ವಿಪುಲ ಅವಕಾಶವಿದೆ. ಚಾಳುಕ್ಯ ಎರಡನೇಯ ತೈಲನು ರಾಷ್ಟ್ರಕೂಟ ಖೊಟ್ಟಿಗನನ್ನು ಪದಚ್ಯುತಗೊಳಿಸಿದ ನಂತರ ಮಳಖೇಡವನ್ನು 
973 ರಲ್ಲಿ ಗೆದ್ದರೂ ಗಂಗವಂಶಧ ಪಾಂಚಲದೇವ ಎಂಬ (ಹಿಂದೆ ರಾಷ್ಟಕೂಟರ ಕಾಲದಲ್ಲಿ ಗಂಗಮಾರಸಿಂಹನ ಮಾಂಡಳಿಕನಾಗಿ 
ಸೆಬ್ಬಿ -30 ಆಳುತ್ತಿದ್ದವನು) ತಾನು ಗಂಗವಂಶದ ಆಡಳಿತ ನಿರ್ವಹಿಸಿ ಚಾಳುಕ್ಕರ ವಿರುದ್ದ ಪ್ರತಿಭಟಿಸಲು, ತೈಲನು ಅವನನ್ನು 
ಸೋಲಿಸಿದನು. ಅದೇ ರೀತಿ ರಾಷ್ಟ್ರಕೂಟ ಮೂರನೇಯ ಕೃಷ್ಣನ ಕಾಲದಲ್ಲಿ ಹತ್ತಿಕ್ಕಲ್ಪಟ್ಟ ಚೋಳ ವಂಶದ ಉತ್ತರಾಧಿಕಾರಿ ಉತ್ತಮನನ್ನು 
ಅವನ ದಂಡೆಯಾತ್ರೆಯ ಎರುದ್ಧ ಸೆಣಸಿ ಸೋಲಿಸಿದನು. ಕೊಂಕಣದ ಶಿಲಾಹಾರರೂ ತನಗೆ ಕಪ್ಪ ಕೊಡುವಂತೆ ಮಾಡಿದನು. 
ಹಾಗೆಯೇ ನೊಳಂಬ ಏಕವಾಕ್ಕ ವೀರನೊಳಂಬನೂ ಅವನ ಮಾಂಡಲಿಕನಾದನು. ಮಧ್ಯ ಭಾರತದ ಪರಮಾರ ಮುಂಜನು ಮೇಲಿಂದ 
ಮೇಲೆ ಇವನ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಈತನನ್ನು ಸೋಲಿಸಿದರೂ ಮುಂದೆ ತೈಲನು ಮುಂಜನನ್ನು ಬಂಧಿಸಿ ಕೊಂದನು. 
ಈ ಯುದ್ಧದಲ್ಲಿ ದೇವಗಿರಿಯ ಮಾಂಡಲಿಕ ಸೇಉಣ (ಯಾದವ) ಎರಡನೇಯ ಭಿಲ್ಲಮ ಇವನಿಗೆ ನೆರವಾದನು. ಇದೇ ಕಾಲದಲ್ಲಿ 
ಚೋಳ ಒಂದನೇಯ ರಾಜರಾಜನು ಪ್ರಬಲಿಸಿ ಈತನ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಗಂಗವಾಡಿಯನ್ನು ಆಕ್ರಮಿಸಲು 
ಆರಂಭಿಸಿದನು. ಅಲ್ಲದೆ ಉತ್ತರದಲ್ಲಿ ರೊದ್ದದ (ಪೆನುಕೊಂಡ ಬಳಿ)ಪರೆಗೂ ಬಂದನು. ಅವನನ್ನು ಸೋಲಿಸಿ 150 ಆನೆಗಳನ್ನು 
ತೈಲನು ಕಸಿದನು. ಈತನ ಚಿಕ್ಕೆರೂರು ಶಾಸನದಲ್ಲಿ (995) ಭಳರಿದೇವಿಯನ್ನು ಪಳ್ಳಿಗ ಎಂಬಾತನು ಪ್ರತಿಷ್ಠಾಪಿಸಿದ ವಿಚಾರವಿದೆ. 
ಭೀಮಯ್ಯ ಎಂಬಾತನು ಆಗ ಬನವಾಸೆನಾಡನ್ನು ಆಳುತ್ತಿದ್ದನೆಂದು ಹೇಳಿದೆ. ಕನ್ನಪ್ಪ ಎಂಬಾತನು 975 ರಲ್ಲಿ ಪುಲಿಗೆರೆಯಲ್ಲೂ 984 
ರಲ್ಲಿ ಬನವಾಸಿಯಲ್ಲೂ ಆಳುತ್ತಿದ್ದು ಅವನ ತಮ್ಮನಾದ ಶೋಬನರಸನು : ಬೆಳ್ಜೊಲ-300 ಹಾಗೂ ಪುಲಿಗೆರಿ--300 ರಲ್ಲೂ 
(1980-81) ಆಳುತ್ತಿದ್ದರು. ಇವನ ನಂತರ ಕೇಶವಯ್ಯ ಈ ಪ್ರದೇಶದ ಅಧಿಕಾರಿಯಾದ. ಆಹವಮಲ ಲ್ಲಿ ಎಂಬುದು ತೈಲನ 
ಬಿರುದುಗಳಲ್ಲಿ ಒಂದು. ತೈಲನು ಅಸಮ ಸಾಹಸಿಯಾಗಿದ್ದು ರಾಷ್ಟಕೂಟರನ್ನು ಸೋಲಿಸಿ, ಆ ಸೋಲಿನ ನಂತರ ತನ್ನನ್ನು ಎದುರಿಸಿದ 
ಎಲ್ಲ ಮಾಂಡಳಿಕರನ್ನು ನೆರೆಯ `ರಾಜರನ್ನೂ ಬಗ್ಗುಬಡಿದು, ಗುಜರಾತಿನವರೆಗೂ ದಂಡಯಾತ್ರೆ ನಡೆಸಿದನು. 


ಕವಿ ರನ್ನನ ಆಶ್ರಯದಾತನಾದ ಸತ್ತಿಗ ಅಥವಾ ಸತ್ಯಾಶ್ರಯ (997-1006) ಈತನ ಉತ್ತರಾಧಿಕಾರಿಯಾಗಿದ್ದು ತನ್ನ ತಂದೆಯ 
ಕಾಲದಲ್ಲೇ ತನ್ನ ಪರಾಕ್ರಮವನ್ನು ಮೆರೆಸಿದ್ದನು. ಪರಮಾರರು ಚಾಳುಕ್ಕರು ಗೆದ್ದ ಪ್ರದೇಶವನ್ನು ಈತನ ಕಾಲದಲ್ಲಿ ಮತ್ತೆ ಪಡೆದರೂ 
ಉತ್ತರ ಕೊಂಕಣದ ಶಿಲಾಹಾರ ಅಪರಾಜಿತನನ್ನು ಈತನು ಸೋಲಿಸಿದನು. ಆದರೆ ಚೋಳ ರಾಜನು ಚಾಳುಕ್ಕರ ರಾಜ್ಯದ ಮೇಲೆ 
ದಾಳಿಮಾಡಿ ವಿಜಾಪುರ ಕೂಡಲಸಂಗಮದ ಬಳಿಯ ಡೋಣೂರು (ದಣ್ಣೂರು) ಹಾಗೂ ಹುಬ್ಬಳ್ಳಿ ಬಳಿಯ ‘ili 
(ಸು.1004)ನಲ್ಲಿ ಭಾರೀ ಕದನಗಳಾದವು. ಟೋಳ ರಾಜರಾಜನು ಗಂಗವಾಡಿಯನ್ನು ಪೂರ್ತಿ ಗೆದು ಕರ್ನಾಟಕದ ಹಾಗೂ ಆಂಧ್ರದ 
ಅನೇಕ ಪ್ರದೇಶಗಳನ್ನು ತನ್ನ ವಶಪಡಿಸಿಕೊಂಡರೂ ಸತ್ಯಾಶ್ರಯನು ಅವನನ್ನು ತನ್ನ ಗಡಿಯಾಚೆ ಆಟ್ಟಿದನು. ಚೋಳ ಯುವರಾಜ 


ಇತಿಹಾಸ 67 


ರಾಜೇಂದ್ರನನ್ನು ಸತ್ಕಾಶ್ರಯನು ಸೋಲಿಸಿದ್ದಾಗಿ ಹೊಟ್ಟೂರು ಶಾಸನ ಹೇಳಿದರೂ ಇಂಥ ಒಂದು ಯುದದಲಿ ಸತ್ಕಾಶ್ರಯನ ಸೋದರ 
ದಸವರ್ಮನು (ಯಶವರ್ಮ) ಮೃತನಾದನು. ಎಲೆಶಿರೂರಿನ 1006ರ ಶಾಸನವೊಂದರಲ್ಲಿ ಉಣಕಲ್ಲ phe ಹಳಗದಲ್ಲಿ ಕೇತಯ 
ಎಂಬ ರಾಜನ ಲೆಂಕನ ಮರಣದ ಉಲ್ಲೇಖವಿದೆ. ಮುಂಜನ ಕಾಲದಲ್ಲಿ ಕಳೆದುಕೊಂಡಿದ ೩ ನು ಪರಮಾರರು ಈತ 
ಮತ್ತೆ ಗೆದ್ದುಕೊಂಡಂತಿದೆ. ಹಾಗೆಯೇ ಗುಜರಾತಿನಲ್ಲಿ ಆಳುತ್ತಿದ್ದ ಚೌಲುಕ್ಕ ಬಾಡಪನನ್ನು. Rigas ಎರ 
ತ ಭ್ರ 
ಪ್ರದೇಶವನ್ನು ವಶಪಡಿಸಿಕೊಂಡನು. ಮಗಳಾದ ಮಹಾದೇವಿಯನ್ನು ಇರಿವ ನೊಳಂಬನಿಗೆ ಮದುವೆ ಮಾಡಿಸಿದನು. ವೆಂಗಿಯಲ್ಲಿ 
ತನ್ನ ಮಿತ್ರನಾದ ಗೊಗ್ಗಿರಾಜನಿಗೆ ಪಟ್ಟಕಟ್ಟಿದನು. ಸತ್ಯಾತ್ರಯನು ತನ್ನ ಸಾಹಸಭೀಮ, ಇರಿವಬೆಡಂಗ ಇವೆಲ್ಲ ಸತ್ಯಾಶ್ರಯನ ಬಿರುದುಗಳು. 
ಈತನ ಸೋದರ ದಸವರ್ಮನು ತನ್ನ ತಂದೆ ಹಾಗೂ ಬಹುಶಃ ತನ್ನ ಸೋದರನ ಕಾಲದಲ್ಲೂ ಮಾಂಡಳಿಕನಾಗಿ ಆಳುತಿದನೆಂದು 
ಕಾರ್ಜೋಳ (996) ಶಾಸನ ಹೇಳುತ್ತದೆ. ಈ 


ಈತನ ನಂತರ ಈತನ ಸೋದರ ದಸವರ್ಮನ ಪುತ್ರ ಐದನೇಯ ವಿಕ್ರಮಾದಿತನಿಗೆ ಪಟ್ಟವಾಯಿತು (1008). 
ದಾನಚಿಂತಾಮಣಿ ಅತ್ತಿಮಬ್ಬೆ ಚಾಳುಕ್ಯ ಸೇನಾನಿಯೊಬ್ಬನ ವಿಧವೆಯಾಗಿದ್ದು 1009 ರಲ್ಲಿ ಅವಳು ಲಕ್ಕುಂಡಿಯಲ್ಲಿ ಬ್ರಹ್ಮ 
ಜಿನಾಲಯವೆಂಬ ಭವ್ಯ ರಚನೆಯನ್ನು ಮಾಡಿದಳು. ವಿಕ್ರಮಾದಿತ್ಯನ ಸೋದರಿ ಅಕ್ಕಾದೇವಿ ಕಿಸುನಾಡು-70 (ಪಟ್ಟದಕಲ್‌ ಪ್ರದೇಶ)ವನ್ನು 
ಆಳುತ್ತಿದ್ದು ರೋಣ ತಾ॥।ಸೂಡಿಯಲ್ಲಿ ಅಗ್ರಹಾರವೊಂದನ್ನು 1010ರಲ್ಲಿ ಸ್ಥಾಪಿಸಿದಳು. ವಿಕ್ರಮನ ನಂತರ ಆತನ ಸೋದರ ಅಯ್ಯಣ 
ಒಂದು ವರ್ಷ ಆಳಿದ (1015).ಅಯ್ಯಣನ ನಂತರ ಅವನ ಸೋದರ ಎರಡನೆಯ ಜಯಸಿಂಹನಿಗೆ ಪಟ್ಟವಾಯಿತು. (1015-43). 


ಜಯಸಿಂಹನ ಕಾಲದಲ್ಲಿ ಚೋಳರು ಮಸ್ಕಿ (ರಾಯೂರು ಜಿ!!ಮಸಂಗಿ)ವರೆಗೆ ದಂಡೆತ್ತಿಬರಲು ಅವರನ್ನು ಈತನು ಹಿಂದಕ್ಕೆಟ್ಟಿದ. 
ಆದರೆ ಈತನ ರಾಜಧಾನಿಯಾಗಿದ್ದ ಮಳಖೇಡವನ್ನು ಚೋಳರು ನಾಶಪಡಿಸಲು ಏತಗಿರಿ (ಈಗಿನ ಯಾದಗಿರಿ) ಇವನ 
ರಾಜಧಾನಿಯಾಯಿತು ಛು.1019 ರಂದ 1133). ಮುಂದೆ ಆಂಧ್ರದಲ್ಲಿರುವ ಪೊಟ್ಟಲಕೆರೆ (ಪಟ್ಲಂಚೆರು) ಹಾಗೂ ಕೋಲ್ಲಿಪಾಕೆಗಳಿಗೆ 
ತನ್ನ ರಾಜಧಾನಿಯನ್ನು ಸ್ಥಳಾಂತರಿಸಿದ. ವೆಂಗಿಯಲ್ಲಿ ಆಳುತ್ತಿದ್ದ ರಾಜೇಂದ್ರ ಚೋಳನ ಅಳಿಯ ರಾಜರಾಜ ಚಾಳುಕ್ಯನ ವಿರುದ್ಧ 
ಇವನು ಏಳನೇಯ ವಿಜಯಾದಿತ್ಸನಿಗೆ ಪಟ್ಟವೇರಲು ನೆರವಾದರೂ ಮುರಿದೆ ರಾಜರಾಜನೇ ಮತ್ತೆ ಮೇಲ್ಮೈ ಪಡೆದ. ಬಂಡೆದ್ದ 
ಸೇಉಣ ಮೂರನೇಯ ಭಿಲ್ಲಮನನ್ನು ಜಯಸಿಂಹನು ಬಗ್ಗಿಸಿದನಲ್ಲದೆ ಪರಮಾರ ಭೋಜನು ಉತ್ತರ ಕೊಂಕಣವನ್ನು ಗೆಲ್ಲಲು 
ಅದನ್ನು ಮತ್ತೆ ವಶಪಡಿಸಿಕೊಂಡನು. ಸುಗ್ಗಲದೇವಿ ಇವನ ಸತಿಯಾಗಿದ್ದು ಆಕೆ ದೇವರ ದಾಸಿಮಯ್ಯನಿಂದ ಶೈವದೀಕ್ಷೆ ಪಡೆದಳೆಂದು 
ತಿಳಿಯುತ್ತದೆ. ಸಂಸ್ಕೃತ ಕವಿ ವಾದಿರಾಜ (ಯಶೋಧರ ಚರಿತಂ' ಕರ್ತೃ), ವಸುಭಾಗನ "ಪಂಚತಂತ್ರ' ಭಾಷಾಂತರಿಸಿದ ದುರ್ಗಸಿಂಹ 
ಹಾಗೂ "ಲೋಕೋಪಕಾರ'ದ ಕರ್ತ ಎರಡನೇಯ ಚಾವುಂಡರಾಯ ಇವನ ಆಸ್ಥಾನಿಕರು. ಪರಮಾರ ಮತ್ತು ಚೋಳರ ಎರುದ್ಧ 
ಸತತ ಹೋರಾಟ ಜಯಸಿಂಹನ ಕಾಲದಲ್ಲಿ ನಡೆಯಿತು. 1002ರ ಒಂದು ಶಾಸನದಲ್ಲಿ ಅಗ್ರಹಾರವಾಗಿದ್ದ “ಕಳ್‌ದುಗು' (ಗದಗು)ವನ್ನು : 
ದೇಸಿಂಗ (ಜಯಸಿಂಹ)ನು ಮುತ್ತಿದನೆಂದಿದ್ದು ಬಹುಶಃ ಇದು ಚೋಳರ ದಂಡಯಾತ್ರೆಗೆ ಪ್ರತಿಭಟನೆ ಇರಬಹುದು. 


ಶೌಚನಾಯಕನೆಂಬ ಅಧಿಕಾರಿ ಇವರ ಕಾಲದಲ್ಲಿ ಅಸುಂಡಿಯ ಸೋಮೇಶ್ವರ ದೇವಾಲಯಕ್ಕೆ ದಾನನೀಡಿದ ಉಲ್ಲೇಖವಿದೆ 
(1026). ಲಕ್ಕುಂಡಿ ಶಾಸನದಲ್ಲಿ ಬನವಾಸಿಯನ್ನು ಕುಂದಮರಸನು ಆಳುತ್ತಿದ್ದುದಾಗಿ ಹೇಳಿದೆ (1030). ಹೊಸೂರಲ್ಲಿ (ಗದಗ ತಾ|) 
ಆಯಿಚಗಾವುಂಡನೆಂಬ ಅಧಿಕಾರಿಯು ಬಸದಿಯೊಂದನ್ನು ಕಟ್ಟಿಸಿದನು. (ಈಗ ಅದು ಶಿವಾಲಯವಾದಂತೆ ಇದೆ). ಗುಂಡೇನಹಳ್ಳಿ 
(ಬ್ಯಾಡಗಿ ತಾ॥)ಯಲ್ಲಿ ಅಂಗಿಯಬ್ಬೆ ಎಂಬಾಕೆ ಮಲ್ಲಿಕಾರ್ಜುನ ದೇವಾಲಯ ಕಟ್ಟಿಸಿದಳು (1034) ಗದಗಿನ ತ್ರೈಪುರುಷ (ತ್ರಿಕೋಟೇಶ್ವರ) 
ದೇವಾಲಯಕ್ಕೆ ವ್ಯಾಪಾರಿಯೊಬ್ಬನು ಜಯಸಿಂಹನ ಕಾಲದಲ್ಲಿ ದಾನ ನೀಡಿದ ಶಾಸನವಿದೆ (1037). ಬೆಳಗಲಿ ಶಾಸನದಲ್ಲಿ ಕದಂಬ 
ಅರಸನೊಬ್ಬನು (ಬಹುಶಃ ಗೋವೆಯ ಮಾಂಡಲಿಕ) ಸಬ್ಬಿಸುಡಿನಲ್ಲಿ ಕೆರೆಯೊಂದನ್ನು ಕಟ್ಟಿಸಿದ ಉಲ್ಲೇಖವಿದೆ. ಈತನ ಕಾಲದಲ್ಲಿ 
ಬೆಳ್ತೊಲ, ಪುಲಿಗೆರೆಗಳನ್ನು ವಾವಣರಸನು ನೋಡಿಕೊಳ್ಳುತ್ತಿದ್ದನು. ತೊರಗೆಲೆ (ತೊರಗಲ್‌)ಯಿಂದ ಆಳುತ್ತಿದ್ದ ಚಟ್ಟನೆಂಬ ಮಾಂಡಳಿಕನು 
ಲೋಕಾಪುರ-12 ಹೊಳಲುಗುಂದ-30,ದೊಡ್ಡವಾಡ, ನವಿಲುಗುಂದ- 40, ಕೊಳನೂರು ಛೊಣ್ಣೂರು) -40ವುಗಳನ್ನು ಆಳುತ್ತಿದ್ದು 
ಈತನು ಬಂಡೇಳಲು ವಾವಣರಸನು, ಆತನನ್ನು ತತ್ತಿಕ್ಕಿದನು. ಜಯಸಿಂಹನ ಇನ್ನೋರ್ವ ಸತಿ ದೇವಲೆ ನೊಳಂಬವಂಶದವಳು. 
ಈತನ ಇನ್ನೊಬ್ಬ ರಾಣಿ ಲಕ್ಷ್ಮೀದೇವಿ ಬನವಾಸಿ- 12,000 ಯನ್ನು ಆಳುತ್ತಿದ್ದಳು (1030). 
ಬನವಾಸಿಯ ` ಆಡಳಿತ ನಿರ್ವಹಿಸುತ್ತಿದ್ದ ಕದಂಬರ ಮಯೂರವರ್ಮ ಹಾನಗಲ್‌ 500ರ. ಆಡಳಿತ ನಿರ್ವಹಿಸುತ್ತಿದ್ದ 
ಮಯೂರವರ್ಮನು ಅಕ್ಕಾದೇವಿಯ ಪತಿ. ಈಕೆ ಕಿಸುಕಾಡನ್ನು ಆಳುತ್ತಿದ್ದು ಗೋಕಾವೆಯ ಅಧಿಕಾರಿಯೊಬ್ಬನ ಬಂಡಾಯವನ್ನು 


ಮುರಿದು "ರಣಭೈಶವ' ಎಂದು ಖ್ಯಾತಳಾದಳು. 


ಇದಕ್ಕೂ ಮೊದಲು ಕುಂದಮರಸ 


68 ಧಾರವಾಡ ಜಿಲ್ಲೆ 

ಜಯಸಿಂಹ ಪುತ್ರ ಒಂದನೇಯ ಸೋಮೇಶ್ವರನು (1043-1068) ಗಣ್ಯ ಅರಸನಾಗಿದ್ದು ಕಲ್ಯಾಣವು ಇವನ ಕಾಲದಲ್ಲಿ 
ರಾಜಧಾನಿಯಾಯಿತು. ಚೋಳರ ಜೊತೆ ಆಂಧ್ರದ ಅಮರಾವತಿಯಲ್ಲಿ ನಡೆದ ಕಾಳಗದಲ್ಲಿ ಈತನು ಸೋತು ಚೋಳರಾಜಾಧಿರಾಜನು 
ಕಲ್ಕಾಣದವರೆಗೆ ಬಂದು ರಾಜಧಾನಿಯನ್ನು ಸೂರೆಮಾಡಿದನು. ನಂತರ ಚೋಳರನ್ನು ಬೆನ್ನಟ್ಟಿ ಇವನು ಕಾಂಚಿಯನ್ನು ಗೆದ್ದನು. ಆದರೆ 
ಚೋಳರು ಮತ್ತೆ ಚಾಳುಕ್ಕರಾಜ್ಯದ ಮೇಲೆ ಸಾಗಿಬರಲು ಕೊಪ್ಪೂ (ಕೊಪ್ಪರ)ನಲ್ಲಿ ಚೋಳ ರಾಜಾಧಿರಾಜನು ಹತನಾದನು (1054). | 
ಇದೇ ಯುದ್ಧದಲ್ಲಿ ಸೋಮೇಶ್ವರನ ಸೋದರ ಜಯಸಿಂಹನೂ ತೀರಿಕೊಂಡನು. ಈ ವಿಜಯದ ಸ್ಮಾರಕವಾಗಿ. ಅಣ್ಣಿಗೇರಿಯ 
ಅಮೃತೇಶ್ವರ ದೇವಾಲಯವನ್ನು ಸೋಮೇಶ್ವರನು ಕಟ್ಟಿಸಿದನು. ಚೋಳ ಎರಡನೇಯ ರಾಜೇಂದ್ರನು ಮತ್ತೆ ದಾಳಿಮಾಡಿದಾಗ 
ತುಂಗಭದ್ರಾ ತೀರದಲ್ಲಿ ಆತನನ್ನು ಮತ್ತೆ ಸೋಲಿಸಲಾಯಿತು. ವೆಂಗಿಯಲ್ಲಿ ಚೋಳರ ಸಂಬಂಧಿಕ ರಾಜೇಂದ್ರನ ವಿರುದ್ಧ ಶಕ್ತಿವರ್ಮನಿಗೆ _ 
ಈತನು ಪಟ್ಟವನ್ನು ಗಳಿಸಿಕೊಟ್ಟರೂ ಶಕ್ತಿವರ್ಮನು ಮುಂದೆ ಪದಚ್ಛುತನಾದ. ಚೋಳ ಪಟ್ಟವನ್ನೇರಿದ ಚೋಳ ವೀರರಾಜೇಂದ್ರನು 
ಸೋಮೇಶ್ವರನನ್ನು ಐದುಬಾರಿ ಸೋಲಿಸಿದ್ದಾಗಿ ಹೇಳಿದ್ದಾನೆ. ಆದರೆ 1064 ರಲ್ಲಿ ಕೂಡಲಸಂಗಮದಲ್ಲಿ ಆತನಿಗೆ ಉಲ್ಲೇಖನೀಯ 
ವಿಜಯವಾಯಿತು. ಆದರೆ ರಾಜಪುತ್ರ ವಿಕ್ರಮನು 1067-68 ರಲ್ಲಿ ಚೋಳ ರಾಜಧಾನಿಯವರೆಗೂ ಸಾಗಿದನು. “ಚೋಳರು 
ಚಾಳುಕ್ಕರನ್ನು ಹಲವು ಬಾರಿ ಸೋಲಿಸಿದರೂ ಚಾಳುಕ್ಕರಾಜ್ಯ ಯಾವುದೇ ಭಾಗವನ್ನು ಗೆಲ್ಲುವುದು ಚೋಳರಿಗೆ ಸಾಧ್ಯವಾಗಲಿಲ್ಲ” 
ಎಂದು ಈ ಬಗ್ಗೆ ಡಾ| ಗಂಗುಲಿ ಹೇಳಿದ್ದಾರೆ. 


ಮಧ್ಯ ಭಾರತದ ಪರಮಾರ ಭೋಜನನ್ನು ಸೋಲಿಸಿ ಅವರ ನಗರಗಳಾದ ಮಂಡಪ (ಮಾಂಡು) ಮತ್ತು ಉಜ್ಜೆನಿಗಳನ್ನು 
ಸೋಮೇಶ್ವರ ಸೂರೆಮಾಡಿದ. ಚಕ್ರಕೋಟದಲ್ಲಿ ಆಳುತ್ತಿದ್ದ ನಾಗರನ್ನು ತನ್ನ ಸೇನಾನಿ ಕಾಕತೀಯ ವಂಶದ ಪ್ರೋಲನನ್ನು ಕಳುಹಿಸಿ 
ಸೋಲಿಸಿದ. ಬಂಡೆದ್ದ ಸೇಉಣ ಮೂರನೇಯಗ”ಭಿಲ್ಲಿಮನನ್ನೂ ಹತ್ತಿಕ್ಕಿದ. ಗುಣಪಡಿಸಲಾಗದ ರೋಗವೊಂದರಿಂದ ನರಳುತ್ತಿದ್ದ 
ಸೋಮೇಶ್ವರನು 1058 ರಲ್ಲಿ ಕುರುವತ್ತಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಜಲಸಮಾಧಿಯಿಂದ ಪ್ರಾಣತ್ಕಾಗಮಾಡಿದ. ಬಾಚಲದೇವಿ, 
ಹೊನ್ನವಾಡ ಅಗ್ರಹಾರ ಆಳುತ್ತಿದ್ದ ಕೇತಲದೇವಿ, ಹೊಯ್ಸಳ ವಂಶದ ಹೊಯ್ದಳದೇವಿ, ಬನವಾಸಿ-12,000ಕೆಲಕಾಲ ಆಳುತ್ತಿದ್ದ 
ಮೈಳಲದೇವಿ ಅವನ ಗಣ್ಯ ರಾಣಿಯರು. ಬೆಳವಟ್ಟಿ ಶಾಸನದಲ್ಲಿ ರಾಣಿ ಅಚ್ಚಲದೇವಿಯು ಊರ ಆಡಳಿತ ನೋಡಿಕೊಳ್ಳುತ್ತಿದ್ದಳೆಂದು 
ಹೇಳಿದೆ. 


ಸೋಮೇಶ್ವರನ ಕಾಲದಲ್ಲಿ ಮುಗುಂದ-30ಕ್ಕೆ ಒಬ್ಬ ನಾಡಗೌಡ (ಾಳ್ಗಾವುಂಡ)ನಿದ್ದು ಅವನಿಂದ ಆ ಊರ (ಮುಗದ) ಬಸದಿಯ 
ಜೀರ್ಣೋದ್ಧಾರ ಹಾಗೂ ಅಲ್ಲಿಯೇ ಒಂದು ನಾಟಕಶಾಲೆಯ ರಚನೆಯಾಯಿತು (1045). ಸಿಂದವಂಶದ ಮಾಂಡಳಿಕ (ಯಲಬುರ್ಗಿ) 
ಕಂಚರಸನು ಮುಳಗುಂದದ ಜಿನಾಲಯಕ್ಕೆ ದಾನ ನೀಡಿದನು (1053). ನಾಗದೇವನೆಂಬ ಅಧಿಕಾರಿ ಸೂಡಿಯಲ್ಲಿ ನಾಗೇಶ್ವರ 
ದೇವಾಲಯ ರಚಿಸಿದನು (1050). ಸಾಸರವಾಡದಲ್ಲಿ ಮಸಣಯ ನಾಯಕ ಉತ್ತರೇಶ್ವರ ದೇವಾಲಯ ರಚಿಸಿದನು (1050). 
ಕಿಸುಕಾಡು-70, ತೊರಗಲೆ- 60ಮಾಸವಾಡಿ- 140ನ್ನು ಆಳುತ್ತಿದ್ದ ರಾಜಪುತ್ರಿ ಅಕ್ಕಾದೇವಿ ಬಹುಶಃ ಸೂಡಿಯಲ್ಲಿ ಅವಳೇ ಕಟ್ಟಿಸಿದ 
ಅಕ್ಕೇಶ್ವರ ದೇವಾಲಯಕ್ಕೆ ಭೂದಾನ ಮಾಡಿದಳು (1054). ಚಿಲ್ಲೂರಬಡ್ನಿಯ (ಶಿಗ್ಗಾಂವಿ ತಾ॥) ಊರೊಡೆಯ ನಾಯಮನು ಆ 
ಊರಲ್ಲಿ ರಾಮೇಶ್ವರ ಮಂದಿರ ಕಟ್ಟಿಸಿದನು (1062). ಅಕ್ಕಾದೇವಿಯು ಮುಂಡರಗಿ ತಾ॥। ಕೊರ್ಲಹಳ್ಳಿಯಲ್ಲಿ ತುಂಗಭದ್ರಾ ಫದಿಗೆ 
ಸೇತುವೆ (ಅಣೆಕಟ್ಟು) ಕಟ್ಟಿ ಅದರ ರಕ್ಷಣೆಯ ವೆಚ್ಚಕ್ಕೆ ಭೂದಾನ ಮಾಡಿದಳು (1050). ಇದಲ್ಲದೆ ಬೆಣ್ಣೆವೂರಲ್ಲಿ (ಮೋಟೆ ಬೆನ್ನೂರು) 
ಲಚ್ಚಿಮಯ್ಯ ಕಟ್ಟಿಸಿದ್ದ ಬಸದಿಗೆ ಮಹಾ ಮಂಡಲೇಶ್ವರ ಲಕ್ಷಠಸನು ಭೂದಾನ ಮಾಡಿದನು (1067). 1047ರಲ್ಲಿ ಬೈಚವಳ್ಳಿ ಕೆರೆಯ 
ದುರಸ್ತಿಗಾಗಿಯೂ ಭೂದಾನವನ್ನು ಮಾಡಲಾಯಿತು. ಇಂಗಳಗುಂದಿಯಲ್ಲಿ ಇದ್ದ ಅಧಿಕಾರಿ ಕೇತಗಾವುಂಡನ ಮಗನು ಮಾಳೇಶ್ವರ 
ದೇವಾಲಯ ಮತ್ತು ಆ ಊರ ಕೆರೆಗೆ ದಾನ ನೀಡಿದನು (1049). ಹಿರೇಕೆರೂರು ಬಾಳಂಬೀಡುಗಳ ನಡುವಣ ಮಹಾತಟಾಕಗ್ರಾಮ 


(ಹರೇಕೆರೂರು)ದ ಕೆರೆಯ ಬಗ್ಗೆ ವರ್ಣನೆ ನೀಡುವ ಹಾಗೂ ಕೆರೆಗೆ ಸಂಬಂಧಿಸಿದ ವಿಷಪರಿಹಾರೇಶ್ವರ ದೇವರಿಗೆ ಬಿಟ್ಟ ದಾನದ 
ವಿವರದ: ಒಂದು ಶಾಸನವಿದೆ (1058). 


ಎರಡನೇಯ ಸೋಮೇಶ್ವರನು (1068-76) ಸೋಮೇಶ್ವರನ ಹಿರಿಮಗನಾಗಿದ್ದು ತಂದೆಯ ಕಾಲದಲ್ಲಿ. ಬೆಳ್ಹೊಲ, ಪುಲಿಗೆರೆ 


ಮಾ ಇವನು ಪಟ್ಟಕ್ಕೆ ಬಂದೊಡನೆ ಚೋಳರು ಗುತ್ತಿ ಕೋಟೆಯನ್ನು: ಹಿಡಿದರು (1069). 
ಹಿಂದಕ್ಕೆ ಅಟ್ಟಲಾಯಿತು. ಇದೇ ಕಾಲಕ್ಕೆ ಇವನಿಗೂ ಇವನ ಸೋದರ ಆರನೇಯ ವಿಕ್ರಮಾದಿತ್ಮನಿಗೂ ಉತ್ತರಾಧಿಕಾರಕ್ಕೆ 


ಇತಿಹಾಸ 0೪ 
ಜಗಳ ಮೊದಲಿಟ್ಟಿತು. ಚೋಳ ಅಧಿರಾಜೇಂದ್ರನು ಮಕ್ಕಳಿಲ್ಲದೆ ತೀರಿಕೊಳ್ಳಲು ಚೋಳಪಟ್ಟವು (ಟೋಳ ರಾಜಕುಮಾರಿಯ 
ಪುತ್ರ)ವೆಂಗಿಯ ಕುಲೋತ್ತುಂಗ ಚಾಳುಕ್ಕನಿಗೆ ಸಲ್ಲುವುದನ್ನು ತಪ್ಪಿಸಲು ಆಗ ಗೋವಿಂದವಾಡಿಯನ್ನು ಆಳುತ್ತಿದ್ದ ವಿಕ್ರಮನು ತಂಜಾವೂರಿಗೆ 
ಲಗ್ಗೆಯಿಕ್ಕಿ ಅಲ್ಲಿ ತನ್ನ (ವಿಕ್ರಮನು ಚೋಳ ರಾಜಕುಮಾರಿಯನ್ನು ವರಿಸಿದ್ದನು) ಪತ್ನಿಯ ಸೋದರ ಅಧಿರಾಜೇಂದ್ರನಿಗೆ ಪಟ್ಟಕಟ್ಟಿದನು. 
ಆದರೆ ಅಧಿರಾಜೇಂದ್ರನು ಪದಚ್ಯುತನಾಗಿ 1070ರಲ್ಲಿ ವೆಂಗಿಯ ಕುಲೋತ್ತುಂಗನೇ ಚೋಳ ಪಟ್ಟವೇರಿದನು. ಮುಂದೆ ಸೇಉಣ 
ವಂಶದ ಸೇಉಣಚಂದ್ರ ಮತ್ತು ಹಾನಗಲ್‌ ಕದಂಬರ ನೆರವಿನಿಂದ ವಿಕ್ರಮಾದಿತ್ಯನು ತನ್ನ ಅಣ್ಣನನ್ನು ಪದಚ್ಕುತಗೊಳಿಸಿದನು. 


ಇಮಡಿ ಸೋಮೇಶ್ವರನ ಕಾಲದಲ್ಲಿ ಕಾಗಿನೆಲ್ಲಿಯ ಜಕ್ಕಗಾವುಂಡ ಮುಂತಾದ ಅಧಿಕಾರಿಗಳು ಗ್ರಾಮೇಶ್ವರ ದೇವರಿಗೆ ನೀಡಿದ 
ದಾನವ ಶಾಸನವಿದೆ (1072). ಮಹಾಮಂಡಲೇಶ್ವರ ಲಕ್ಷದಸನು ಅಣ್ಣಿಗೇರಿಯ ಜಿನಾಲಯದ ದತ್ತಿಯನ್ನು 1072ರಲ್ಲಿ ನವೀಕರಿಸಿದ್ದಾನೆ. 
ರೋಣ ತಾ॥ ಕುಂಟೋಜಿಯ ನಕರೇಶ್ವರ ದೇವರಿಗೆ ಆ ಊರ ನಕರರು ದತ್ತಿ ನೀಡಿದ 1072 ದಾಖಲೆ ಇದೆ. ಅದೇ ರೀತಿ 
ತಿಳುವಳ್ಳಿಯ ಮನೆವೆರ್ಗಡೆ ಅಗ್ರಹಾರಕ್ಕೆ ನೀಡಿದ ಕೊಡುಗೆಯ ಉಲ್ಲೇಖವಿದೆ. ತಿಳವಳ್ಳಿಯ ದೊಡ್ಡಕೆರೆಯ ಏರಿಯನ್ನು ಕಟ್ಟಲು 
ಬಂಟರು(?) ನೀಡಿದ ದಾನದ ಉಲ್ಲೇಖವೂ ಇದೆ (1072). ನೂಲೆ (ನೂಲ್ವಿ, ಹುಬ್ಬಳ್ಳಿ ತಾ॥) ಯ 12 ಗಾವುಂಡರು ಧಾರ್ಮಿಕ 
ಗಣ್ಯರೊಬ್ಬರಿಗೆ (ಬಹುಶಃ ದೇವಾಲಯಕ್ಳಾಗಿ) ದಾನ ನೀಡಿದ ಉಲ್ಲೇಖವಿದೆ (1073) ನಿಡಗುಂದಿಯಲ್ಲಿ ದಂಡನಾಯಕ ಜನ್ನಿಮಯ್ಯನು 
ತ್ರೈಪುರುಷ ದೇವಾಲಯ ರಚನೆಮಾಡಿದ ದಾಖಲೆ ಇದೆ (1074). ರಾಜನ ಸೋದರಿ ಸುಗ್ಗಲೆ ನಿಡಗುಂದಿಯನ್ನು ಆಳುತ್ತಿದ್ದು ಅವಳು 
ಆ ಊರ ಸ್ವಯಂಭೂ ದೇವಾಲಯಕ್ಕೆ 1076 ರಲ್ಲಿ ದತ್ತಿ ನೀಡಿದ್ದಾಳೆ. | 


ಆರನೇಯ ವಿಕ್ರಮಾದಿತ್ಯನು (1076-1127) ಕರ್ನಾಟಕದ ಹೆಮ್ಮೆಯ ಚಕ್ರವರ್ತಿ. ದೀರ್ಫಕಾಲ ಆಳಿದ ಇವನು ಅನೇಕ 
ಯುದ್ಧಗಳನ್ನು ನಡೆಸಿ ಸಾಮ್ರಾಜ್ಯವನ್ನು ರಕ್ಷಿಸಿ ವಿಸ್ತರಿಸಿದನು. ವೆಂಗಿ ಚಾಳುಕ್ಕರಿಗೆ ಸೇರಿದ್ದ ಕೆಲವು ಪ್ರದೇಶಗಳನ್ನು ಗೆದ್ದುಕೊಂಡನು. 
ಆದರೆ ಶಾಂತಿಪ್ರಿಯನಾಗಿದ್ದ ಇವನ ಕಾಲದಲ್ಲಿ ಅನೇಕ ಜಲಾಶಯ, ದೇವಾಲಯ, ಅಗ್ರಹಾರಗಳ ಸ್ಥಾಪನೆಯಾಯಿತು. ಕಾಶ್ಮೀರದವನಾದ ' 
ಇವನ ಆಸ್ಥಾನ ಕವಿ ಬಿಲ್ಲಣನ “ವಿಕ್ರಮಾಂಕ ದೇವ ಚರಿತಂ' ಕಾವ್ಯಕ್ಕೆ ಈತನೇ ನಾಯಕ. ಹಿಂದೂ ಕಾನೂನಿಗೆ ಆಧಾರಭೂತ 
ಕೃತಿಯಾದ "ಮಿತಾಕ್ಷರ'ವನ್ನು ಈತನ ಆಸ್ಥಾನದಲ್ಲಿ ಬರೆದ ವಿಜ್ಞಾನೇಶ್ವರನು ಕಲ್ಯಾಣದಂಥ ನಗರ ಹಿಂದಿರಲಿಲ್ಲ ಮುಂದಿರಲಾರದು, 
ವಿಕ್ರಮಾರ್ಕನಂಥ ಪ್ರಭು ಹಿಂದಿರಲಿಲ್ಲ ಮುಂದೆ ಇರಲಾರನು, ಎಂಬ ವಾಕ್ಯ ಅತಿಶಯೋಕ್ತಿಯಾಗಿ ಕಂಡರೂ ಸಮಕಾಲೀನ 
ವಿದ್ವಾಂಸನೊಬ್ಬನ ಅಭಿಪ್ರಾಯವೆಂದು ಗಮನಿಸಬೇಕಾದ ಸಂಗತಿ. ವೈದಿಕ ಪರಂಪರೆಯ ಬ್ರಾಹಣರಿಗೆ ಎದೆ ಮತ್ತು 
ಧರ್ಮಕಾರ್ಯಗಳನ್ನು ಕೈಕೊಳ್ಳಲು ಅಗ್ರಹಾರಗಳನ್ನು ನೀಡುತ್ತ ಬಂದ ಕ್ರಮ ಈತನ ಕಾಲದಲ್ಲಿ ಇನ್ನೂ ಹೆಚ್ಚೆ ವೈದಿಕ ಪರಂಪರೆಯ 
ಕರ್ಮಕಾಂಡಗಳ ವಿರುದ್ಧ ಬಸವೇಶ್ವರ ಪ್ರಣೀತ ಧಾರ್ಮಿಕ ಸಾಮಾಜಿಕ ಕ್ರಾಂತಿಗೆ ಹಾದಿಮಾಡಿತೆಂಬುದು ನಿರ್ವಿವಾದ ಸಂಗತಿ. 


ಪರಮಾರರ ರಾಜ್ಯದ ಮೇಲೆ ವಿಕ್ರಮಾದಿತ್ಯನು ಮೂರು ಬಾರಿ ದಾಳಿ ಮಾಡಿದನು. ಪಟ್ಟಕ್ಕೆ ಬಂದೊಡನೆ 1077ರಲ್ಲಿ ಇವನಿಗೆ 
ಕಿರುಕುಳ ಕೊಟ್ಟ ಪರಮಾರರ ವಿರುದ್ಧ ಧಾರಾದವರೆಗೆ ಸಾಗಿದನು. 1087ರಲ್ಲಿ ಧಾರಾವನ್ನು ಸೂರೆಮಾಡಿ ಅಲ್ಲಿ ವಿಜಯ ಸ್ತಂಭವನ್ನು 
ನಿಲ್ಲಿಸಿದನು. ಆತನ ಮಿತ್ರ ಪರಮಾರ ರಾಜಪುತ್ರ ಜಗದೇವನಿಗೆ ಪಟ್ಟಕೊಡಿಸಲು 1097 ರಲ್ಲಿ ಮತ್ತೆ ದಾಳ ಮಾಡಿದನು. ಈ 
ಪ್ರಯತ್ನದಲ್ಲಿ ಯಶ ದೊರೆಯದಿದ್ದರೂ ಜಗದೇವನು ಈತನ ರಾಜ್ಯದಲ್ಲೇ ಮಾಂಡಳಿಕನಾಗಿ ಕೊಲ್ಲಿಪಾಕೆಯಲ್ಲಿ ಉಳಿದನು. 
ನರ್ಮದೆಯು ಉತ್ತರದಲ್ಲಿ ಚಾಳುಕ್ಯ ರಾಜ್ಯದ ಗಡಿಯಾಗಿ ಮುಂದುವರಿಯಿತು. ತನ್ನ ಅಣ್ಣನ ವಿರುದ್ಧ ನಡೆದ ಬಂಡಾಯದಲ್ಲಿ 
ವಿಕ್ರಮನಿಗೆ ನೆರವಾಗಿದ್ದ ತನ್ನ ಕಿರು ಸೋದರ ಜಯಸಿಂಹನು ಮುಂದೆ ಬನವಾಸಿಯ ಅಧಿಕಾರಿಯಾಗಿದ್ದು 1080 ರಲ್ಲಿ ಬಂಡೇಳಲು 
ವಿಕ್ರಮನು ಅವನನ್ನು ಸೋಲಿಸಿ ಕ್ರಮಿಸಿಬಿಟ್ಟನು. ಮುಂದೆ 1103 ರಿಂದ ಬನವಾಸಿ ಅನಂತಪಾಲ, ಮುಂದೆ ಆತನ ಸಂಬಂಧಿ 
ಗೋವಿಂದನಾಥ ಆಡಳಿತಕ್ಕೆ ಸೇರಿತ್ತು. ಹೊಯ್ದಳೆ ವಿಷ್ಣುವರ್ಧನನು ಈತನ ವಿರುದ್ಧ ಬಂಡೆದ್ದು ತುಂಗಭದ್ರೆಯನ್ನು ದಾಟಿಬಂದರೂ 
ಚಾಳುಕ್ಯ ಸೇನಾನಿ ಸಿಂಧ' ಆಚುಗಿಯ ಕೈಯಲ್ಲಿ 1122ರಲ್ಲಿ ಹಲಸೂರಲ್ಲಿ ಸೋತು ಹಿಂದೆಗೆದನು. 1088 ರಿಂದ ವೆಂಗಿಗೆ ಸೇರಿದ್ದ 
ಕೊಲ್ಲಿಪಾಕೆ ಪ್ರದೇಶ ಈತನ ವಶವಾಯಿತು. ಗುಜರಾತಿನ ಚೌಲುಕ್ಯ ಕರ್ಣ ಹಾಗೂ ರತ್ನಪುರ (ವಿಲಾಸಪುರ ಬಳಿ)ದಿಂದ ಆಳುತ್ತಿದ್ದ 
ಜಾಜಲ್ಲದೇವರೂ ಇವನಿಂದ ಸೋಲುಂಡರು. 1093 ರಿಂದ ವೆಂಗಿ ಈತನ ಕೈಗೆ ಬಂದರೂ 1099 ರಲ್ಲಿ ಚೋಳರು ಅದನ್ನು 
ವಾಗಿ 1124 ರವರೆಗೆ ಇವರ ವಶ ಮುಂದುವರಿಯಿತು. ಹೊಯಳ 


ಮತ್ತೆ ಗೆದ್ದರು. 1118ರಲ್ಲಿ ವೆಂಗಿ ಮತ್ತೆ ಚಾಳುಕ್ಕರ ವಶ 
ಎಷ್ಟುವರ್ಧನ ಈ ದಾಳಿಯಲ್ಲಿ ಚಾಳುಕ್ಕನಿಗೆ ನೆರವಾಗಿದ್ದನು. ಗೋವೆಯ ಕದಂಬರು ಬಂಡೆದ್ದರೂ ಅವರನ್ನು ಸೋಲಿಸಿ ಮುಂದೆ 


70 ಧಾರವಾಡ ಜಿಲ್ಲೆ 
ಕದಂಬ ಇಮಡಿ ಜಯಕೇಶಿಗೆ ತನ್ನ ಮಗಳಾದ ಮೈಳಲದೇವಿಯನ್ನು ಮದುವೆ ಮಾಡಿಕೊಟ್ಟನು. ಕರ್ಹಾಡದ ಶಿಲಾಹಾರ ಮನೆತನದ 
ಚಂದಲದೇವಿ ಈತನ ಅಗ್ರಮಹಿಷಿಯಾಗಿದ್ದಳು. ಇದಲ್ಲದೆ ಅವನಿಗೆ ಅನೇಕ ರಾಣಿಯರಿದ್ದರು. ಇವನ ಸೋದರ ಕೀರ್ತಿವರ್ಮ 
ಎಂಬಾತ "ಗೋವೈದ್ಯ' ಕೃತಿಯನ್ನು ಕನ್ನಡದಲ್ಲಿ ಬರೆದನು. ಅಗ್ಗಳ, ಬ್ರಹಫವರು ಇದೇ ಕಾಲದಲ್ಲಿ ಇದ್ದ ಕನ್ನಡ ಕವಿಗಳು. ಕೀರ್ತಿವರ್ಮ 
ಈ ಕವಿಗಳ ಮಿತ್ರನಿದ್ದಂತಿದೆ. 
ವಿಕ್ರಮಾದಿತ್ಯನ ಕಾಲದಲ್ಲಿ ಅವನ ಅಧಿಕಾರಿಗಳು ಚಕ್ರವರ್ತಿಯ ಅನುಮತಿಯಿಂದ ಮಾಡಿದ ಅಸಂಖ್ಯ ದಾನಧರ್ಮ 
ಕಾರ್ಯಗಳಲ್ಲಿ ಧಾರವಾಡ ಜಿಲ್ಲೆಗೆ ಸಂಬಂಧಿಸಿ ಕೆಲವನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಅದಲ್ಲದೆ ಜಿಲ್ಲೆಯ ಆಡಳಿತದ ಬಗೆಗೂ 
ಕೆಲವು ವಿವರಗಳು ತಿಳಿಯುತ್ತವೆ. ಅವನ ಸೋದರ ಜಯಸಿಂಹನು 1077 ರಲ್ಲಿಯೇ ಕುಂದೂರು -1006ನರೇಂದ್ರನ ಪರಿಸರ), 
ಪುಲಿಗೆರೆ, ಬೆಳವೊಲ ಪ್ರದೇಶಗಳ ಮಂಡಲೇಶ್ವರನಾಗಿದ್ದು ಆಗ ನೊಳಂಬ ಸಮುದ್ರ ಎಂಬ ಕೆರೆಯ (ನಿರ್ಮಾಣವಾಗಿದ್ದು ದುರಸ್ತಿಗೆ 
ಈತನು ಭೂದಾನ ಮಾಡಿದ್ದಾಗಿ ಮೊರಬ ಶಾಸನ ತಿಳಿಸುತ್ತದೆ. ಅದೇ ವರ್ಷ ವಿಕ್ರಮನು ಲಕ್ಷೇಶ್ವರ (ಪುಲಿಗೆರೆ) ದೇವಾಲಯದ 
ದತ್ತಿಯನ್ನು ನವೀಕರಿಸಿದನು. ತೇಗೂರಿನ ಕಲಿದೇವರ ದೇವಾಲಯವನ್ನು 1082ರಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು. ಕಲಿಯಣ 
ಎಂಬಾತನು ನಿಟ್ಟೂರಲ್ಲಿ ಕಟ್ಟಿಸಿದ ಬೆನಕನ ಕೆರೆಗೆ ಆ ಊರ ಗೌಡ (ಗಾವುಂಡ) 1081ರಲ್ಲಿ ಭೂದಾನ ಮಾಡಿದನು. ಪುಲ್ಲುಣಿ 
(ಗಳಗನಾಥ) ಗ್ರಾಮದ ಗಳಗೇಶ್ವರ ದೇವರಿಗೆ ಸಾಮ್ರಾಜ್ಯದ ಮಹಾಮಂಡಲೇಶ್ವರನು ದತ್ತಿಯನ್ನು ಪುನರುಜ್ಜೀವಿಸಿದ ವಿಚಾರ 1080ರ 
ಶಾಸನದಲ್ಲಿದೆ. ಉಕ್ಕುಂದದಲ್ಲಿ ದಾನಗಾವುಂಡ ಎಂಬಾತನು ಶಿವಾಲಯವನ್ನು ಕಟ್ಟಿಸಿರಲು ದಂಡನಾಯಕ ಸೋಮೇಶ್ವರನು ಊರ 
ಸುಂಕವನ್ನು ದೇವಾಲಯಕ್ಕೆ ದಾನಮಾಡಿದನು (1089). ವಿಕ್ರಮನು ತುಂಗಭದ್ರಾ ತೀರದಲ್ಲಿ ಬೀಡು ಬಿಟ್ಟಿರಲು ಮುದೇನೂರ 
ಶಂಕರನಾರಾಯಣ ದೇವರಿಗೆ ದಾನವಿತ್ತ ದಾಖಲೆ ಇದೆ (1096). ಕುರ್ತುಕೋಟಿಯ ಕೆರೆಯ ರಕ್ಷಣೆಗಾಗಿ 1082 ರಲ್ಲಿ ನೀಡಿದ 
ಭೂದಾನವು ದಾಖಲಾಗಿದೆ. ಕುರ್ತುಕೋಟಿಯ ದಾನೇಶ್ವರ ದೇವಾಲಯಕ್ಕೆ ಜರಗಾರಡೋಣಿ ಸಾಸಿರ್ವರು 1087 ರಲ್ಲಿ ಕಾಣಿಕೆ 
ನೀಡಿದ್ದಾರೆ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀಡಿದ ದಾನವೊಂದು ಗದಗು ಶಾಸನದಲ್ಲಿ ಇದ್ವು ಅದರಂತೆ ಸೋಮೇಶ್ವರ 
ಭಟ್ಟೋಪಾಧ್ಯಾಯನು ಪ್ರಭಾಕರ ವ್ಯಾಖ್ಯಾನ ಶಾಲೆಯನ್ನು ಲಕ್ಕುಂಡಿಯಲ್ಲಿ ನಿರ್ಮಿಸಿದ ವಿಚಾರವಿದೆ. (ಪೂರ್ವಮೀಮಾಂಸೆಗೆ 
ಸಂಬಂಧಿಸಿದ್ದು. ಈತ ರಾಮಲಿಂಗೇಶ್ವರ ಎಂದು ಪರಿಚಿತವಾದ ಬೆಳವಣಿಕೆಯ ಬೈರುಂಬೇಶ್ವರ ದೇವಾಲಯವನ್ನು ಬೈರುಂಬರಮಯ್ಯ 
ಎಂಬಾತನು 1093 ರಲ್ಲಿ ನಿರ್ಮಿಸಿದನು. ಚಿಕ್ಕಹಂದಿಗೋಳದಲ್ಲಿ ಮಾಧವೇಶ್ವರ ದೇವಾಲಯ ನಿರ್ಮಾಣವಾದುದು (1099), 
ಮುದ್ದಿಮಯ್ಯ ನಾಯಕನು ಗದಗಿನಲ್ಲಿ ಶಂಕರನಾರಾಯಣ ದೇವಾಲಯ ಕೆರೆ ಹಾಗೂ ಸತ್ರ ನಿರ್ಮಿಸಿದ್ದು (1101), ಮಲಕನಕೊಪ್ಪದಲ್ಲಿ 
ಬೊಮಿನೆಟ್ಟಿ ಎಂಬಾತನು ಜಿನಾಲಯ ನಿರ್ಮಿಸಿದ್ದು ಲಕ್ಷೇಶ್ವರದಲ್ಲಿ ಅನಂತಮಯ್ಯ ದಂಡನಾಯಕನು ಸೂಳಿಗೆರೆ ನಿರ್ಮಿಸಿ 
ಜೀರ್ಣೋದ್ಧಾರ ಮಾಡಿ?) ಅದರ ದುರಸ್ತಿಗಾಗಿ ದಾನ ನೀಡಿದ್ದು (1107), ನಿಗದಿಯಲ್ಲಿ 1111ರಲ್ಲಿ ಮೂಲ ದೇವರ ಪ್ರತಿಷ್ಠಾಪನೆ 
ಮಾಡಿದ್ವು ಅಬ್ಬಿಗೇರಿಯಲ್ಲಿ ಮಹಾಮಂಡಳೇಶ್ವರ ಆಚರಸನು ದೇವಿಂಗೆರೆಗೆ (ದುರಸ್ತಿ ಕಾರ್ಯಕ್ಕಾಗಿ) ಭೂದಾನ ನೀಡಿದ್ದು (11 I 3), 
ಜಕ್ಕಲಿಯ ಬಸದಿಯನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಕಾಣಿಕೆ ಕೊಟ್ಟದ್ದು ಜಕ್ಕಲಿ ಅಗ್ರಹಾರದ ಮಹಾಜನರ ವಿನಂತಿಯಂತೆ 
ಸೋಮಿದೇವರಸನು ಅಲ್ಲಿನ ಸೋಮೇಶ್ವರ ದೇವರಿಗೆ ದತ್ತಿಹಾಕಿದ್ದು ಹೀಗೆ ಅನೇಕ ಧರ್ಮಕಾರ್ಯಗಳು ಈ ಜಿಲ್ಲೆಯಲ್ಲಿ ಆಗ 
ನಡೆದವು. ಅಗಡಿಯಲ್ಲಿ ಬಿರುದಳ ದೇವನು ಬಿರುದೇಶ್ವರ ಮಂದಿರ ನಿರ್ಮಿಸಿದನು (1116). ಅಮರಗೋಳ (ಅ6ಬರಗೋಳದಲ್ಲಿ 
ಕಟ್ಟಿಸಿದನು. ಈತನ ರಾಣಿಯರಲ್ಲಿ ಒಬ್ಬಳಾದ ಬಂಡ press Ne se 
ನಡೆಸುತ್ತಿದ್ದಳು (1111). ಕೋಡಿಕೊಪ್ಪ ಶಾಸನದಂತೆ ರೆ ಸಗ್ಳಿ 10ಂಂ( (| ((6 
(1 122). ಕಾಗಿನೆಲೆಯಲ್ಲಿ ಕಾಳೇಶ್ರರ ಚಾ ಕ ತ ನರಿ ನ್ಯ, ne ರ 
Fr ಭಿ ಶ್‌ ರ್ಮಾಣವಾಗಿ (1121), ಇದೇ ದೇವಾಲಯದ ನಿರ್ಮಾತೃ ಬಾಸವೂರಿನ 
ಕಾಳಸೆಟ್ಟಿ ಮುಂದೆ ಬ್ರಹ್ಮೇಶ್ವರವನ್ನು ಕಟ್ಟಿಸಿದನು (1123). ಲಕ್ಷ್ಮೇಶ್ವರದಲ್ಲಿ ಈಗ ಕಣದೆಯಾಗಿರುವ ರಾಮೇಶ್ರರ ದೇ 
ಮಠದಲ್ಲಿ ಕೌಮಾರ ವ್ಯಾಕರಣ ಬೋಧಿಸುವ ಉಪಾಧ್ಯಾಯರಿಗೆ 1123ರಲ್ಲಿ ದಾ ಷ್ಟ 
1323 ಕಲ್ಪಿ ಟು ನಿಮಾಣ ತಳ “ಐ. ದಾನ ನೀಡಲಾಗಿತ್ತು. ಅರಟಾಳದಲ್ಲಿ ಗಂಗಪೊಮಿಸೆಟ್ಟಿ 
MRE 12೫ ವ ನ Bp ಕಲಿದೇವರಿಗೆ ಉದಯಗಾವುಂಡ 1124 ರಲ್ಲಿ ದತ್ತಿ ನೀಡಿದನು. 
ಚ (140 ರಲ್ಲಿ ಕೇಶವ ದೇವರ ಪ್ರತಿಷ್ಠೆ ಮಾಡಲಾಯಿತು. ಮಾಧವಯ್ಯ ಎಂಬ ಅಧಿಕಾರಿ ಚಿಳವಟಿಯಲಿ ಕರ 
ಸ ಕ್ಷಿಯಲ್ಲಿ ಕೆರೆ 


ಇತಿಹಾಸ 7] 


ಕಟಿ ಶ್ರೀಶದಂ ಇ 

್ಲಿಸಿದ್ದು ಶಿ ಡನಾಯಕರು ಅದೇ ಊರಲ್ಲಿ ಹಿರೇಕೆರೆ ಕಟ್ಟಿಸಿದ್ದು ಇವೆಲ್ಲ ಈ ಜಿಲ್ಲೆಯಲ್ಲಿ ವಿಕ್ರಮನ ಕಾಲದಲ್ಲಾದ ಮುಖ್ಯ 
ಸಾಧನೆಗಳು; ಇದಲ್ಲದೆ ಹಾನಗಲ್‌ ಹಾಗೂ ಗೋವೆ ಕದಂಬರೂ ಯಲಬುರ್ಗಿಯ ಸಿಂಧರೂ ಇವರ ಮಾಂಡಳಿಕರಾಗಿ ಅನೇಕ 
ಸತ್ಕಾರ್ಯಗಳನ್ನು ಮಾಡಿದ್ದಾದರೆ. ವಿಕ್ರಮನ ಅನೇಕ ಸಾಧನೆಗಳ ದೀರ್ಫ್ಥ ಆಡಳಿತ ಕೊನೆಗೊಂಡಾಗ ಸರ್ವಜ್ಞ ಭೂಪನೆಂದು ಖ್ಯಾತನಾದ 
ಅವನ ಪುತ್ರ ಮೂರನೇಯ ಸೋಮೇಶ್ವರನಿಗೆ ಪಟ್ಟವಾಯಿತು. 


ಮೂರನೇಯ ಸೋಮೇಶ್ವರನ (1127-1139) ಕಾಲದಲ್ಲಿ ವಿಷ್ಣುವರ್ಧನನು ಮತ್ತೆ ಬಂಡಾಯ ಹೂಡಿದರೂ ಅವನನ್ನು 
ಸದೆಬಡಿದರು. ಆದರೆ 1136 ರಲ್ಲಿ ಉಚ್ಚಂಗಿ ಹೊಯ್ಸಳರ ವಶವಾಯಿತು. 1130 ರಲ್ಲಿ ವೆಂಗಿಯು ಸೋಮೇಶ್ವರನ ಕೈತಪ್ಪಿದರೂ 
ವೆಂಗಿ ರಾಜ್ಯಕ್ಕೆ ಸೇರಿದ ಬಹುಭಾಗಗಳನ್ನು ಅವನು ವಶಪಡಿಸಿಕೊಂಡನು. ಆಂಧ್ರದಲ್ಲಿ ನಾದಿಂಡ್ಲವರೆಗಿನ ಪ್ರದೇಶ ಅವನ ವಶವಾಯಿತು. 
ಕೊಂಕಣ, ಹಲಸಿಗೆಗಳು ಇವನ ಮಾಂಡಳಿಕ ಜಯಕೇಶಿ ಕದಂಬನ ಆಡಳಿತಕ್ಕೆ ಸೇರಿತ್ತು. ಪಟ್ಟಕ್ಕೆ ಬರುವಾಗಲೇ 60 ರ ಗಡಿದಾಟಿದ್ದ 
ಭೂಲೋಕಮಲ್ಲ ಸೋಮೇಶ್ವರ ಹೆಚ್ಚು ವರ್ಷ ಆಳಲಿಲ್ಲ. "ಮಾನಸೋಲ್ಲಾಸ' ಅಥವಾ: "ಅಭಿಲಷಿತಾರ್ಥ ಚಿಂತಾಮಣಿ'ಯು ಅವನು 
ರಚಿಸಿದ ಗಣ್ಯ ಸಂಸ್ಕೃತ ವಿಶ್ವಕೋಶ. ಅವನ ಕೊಟುಮಚಗಿ ಶಾಸನದಲ್ಲಿ ಅಲ್ಲಿನ ಅಗ್ರಹಾರದ ಉಲ್ಲೇಖವಿದೆ. 1132ರಲ್ಲಿ 
ಹಾವೇರಿಯಲ್ಲಿರುವ ಕದಂಬ ಮಲ್ಲಿಕಾರ್ಜುನ ದೇವಾಲಯದ ಕೆರೆಯ ದತ್ತಿ ನಷ್ಟವಾದುದನ್ನು ಸೋಮೇಶ್ವರ ನವೀಕರಿಸಿದ. ಶಿಗ್ಗಾಂವಿ 
ತಾ॥। ಹುನಗುಂದ ಕೆರೆಯ ಜೀರ್ಣೋದ್ಧಾರಕ್ಕೂ ದಾನ ನೀಡಲಾಯಿತು. ಈತನ ದಂಡನಾಯಕ ಮಹಾದೇವಯ್ಯನು ಜಕ್ಕಲಿಕೆರೆಯ 
ನಿರ್ಮಾಣಕ್ಕೆ ನೀಡಿದ ದಾನ 1139 ರದು. 


ಆಗಲೇ ಪ್ರೌಢರಾದ ಪುತ್ರರನ್ನು ಹೊಂದಿದ್ದ ಸೋಮೇಶ್ವರನ ಮರಣಾನಂತರ ಅವನ ಹಿರಿಮಗ ಇಮಡಿ ಜಗದೇಕಮಲ್ಲನಿಗೆ 

ಪಟ್ಟವಾಯಿತು (1139). ಹೊಯ್ಸಳ ವಿಷ್ಣುವರ್ಧನನ ಬಂಡಾಯ ತೀವ್ರವಾಗಿ ಮುಂದುವರಿದು ಲಕ್ಕುಂಡಿಯವರೆಗೆ ಬಂದ ಅವನು 
ದಂಡೆತ್ತಿಬಂದನಾದರೂ ಬಂಕಾಪುರ ಕದನದಲ್ಲಿ ಆತ 1141ರಲ್ಲಿ ತೀರಿಕೊಂಡ. ಆದರೆ ಆಂಧ್ರಪ್ರದೇಶದ ನೆಲೆಗಳನ್ನು ಜಗದೇಕಮಲ್ಲನು 
ಕಳೆದುಕೊಂಡ. ಅಲ್ಲಿ ಕಾಕತೀಯ ಇಮ್ಮಣಿ ಪ್ರೋಲನು ಈತನ ವಿರುದ್ಧ ಬಂಡೆದ್ದರೂ ಇವನು ಆತನನ್ನು ಹತ್ತಿಕ್ಕಿದ. ಪರಮಾರ 
ಜಯವರ್ಮನನ್ನೂ ಈತನು ಸೋಲಿಸಿದ. ಆದರೆ ಪಟ್ಟಕ್ಕೆ ಬರುವಾಗಲೇ ವೃದ್ಧನಾಗಿದ್ದ ಜಗದೇಕಮಲ್ಲ 1149 ರಲ್ಲಿ ತೀರಿಕೊಂಡ. 

ಈತನ ಕಾಲದಲ್ಲಿ ಕುರಹಟ್ಟಿಯಲ್ಲಿ ತ್ರಿಕೊಟೇಶ್ವರ ಮಂದಿರವನ್ನು ಕಡಿತವೆರ್ಗಡೆ (ಕಂದಾಯ ದಾಖಲೆಗಳ ಅಧಿಕಾರಿ) ಮಾಳಪ್ಪಯ್ಯ 
` ನಾಯಕ ನಿರ್ಮಿಸಿದ (1142). ಬಾಳೆಹಳ್ಳಿಯಲ್ಲಿ ಪಾರ್ಶ್ವನಾಥ ಜಿನಾಲಯವನ್ನೂ ಬಮಿಸೆಟ್ಟಿ ಎಂಬಾತನು, ನೀರಲಗಿ (ನೇರಿಲಗೆ)ಯಲ್ಲಿ : 
ಅಲ್ಲಿನ ನಾಳ್ಬಭು ಮಲ್ಲಿಗಾವುಂಡ ಮಲ್ಲಿನಾಥ ಜಿನಾಲಯವನ್ನೂ ಹಾಗೂ ಕರಗುದರಿಯಲ್ಲಿ ವ್ಯಾಪಾರಿಯಾದ ಕಲ್ಲಿಸೆಟ್ಟಿ ವಿಜಯಪಾರ್ಶ್ವ 
ಜಿನಾಲಯವನ್ನೂ ಕಟ್ಟಿಸಿದ್ದು ಧಾರವಾಡ ಜಿಲ್ಲೆಯ ಶಾಸನಗಳಿಂದ ತಿಳಿಯುತ್ತದೆ. ಗುಡಗುಡಿಯ ಒಂದು ಶಾಸನ ಆ ಊರ 
"ಅರ್ವತ್ರೊಕ್ಕಲ'ನ್ನು ಉಲ್ಲೇಖಿಸುತ್ತದೆ. ಜಗದೇಕಮಲ್ಲನ ಕಾಲದಲ್ಲಿ ಕಾಗಿನೆಲ್ಲಿಯ ಪ್ರಜೆಗಳು ಈತನ ವಿರುದ್ಧ ಬಂಡುಹೂಡಿ ನಾಳಪ್ರಭು 
ಕೇತಿಸೆಟ್ಟಿ ಇವನ ಪರ ಹೋರಾಡಿ ಮಡಿದ ಉಲ್ಲೇಖ 1146 ರಲ್ಲಿ ಬಂದಿದೆ. 


ಇವನ ಉತ್ತರಾಧಿಕಾನಿಯು ಇವನ ತಮವಾದ ಮುಮಡಿ ತೈಲ (1149-1162). ಇವನ ಮಗ ನಾಲ್ಕನೇಯ ಸೋಮೇಶ್ವರ 
ಈತನ ಜೊತೆ ಜಂಟಿ ಅರಸನೂ ಆಗಿದ್ದ. ತೈಲನು ಕಾಕತೀಯ ಪ್ರೋಲನ ಕೈಯಲ್ಲಿ ಸೋತು ಬಂಧಿತನಾಗಿ ಪ್ರತಿಷ್ಠೆ ಕಳೆದುಕೊಂಡ. 
ಉತರದ ಸೇಉಣರೂ ದಕ್ಷಿಣದ ಹೊಯಳರೂ ಪ್ರಬಲಿಸಿ ಚಾಳುಕ್ಕ ರಾಜ್ಯದಲ್ಲಿ ಒತ್ತುವರಿ ನಡೆಸಿದರು. 1157ರಲ್ಲಿ 
ತರ್ದವಾಡಿ: ತರಿಕಾಡುನಾಡುಗಳ ಮಾಂಡಳಿಕ ಹಾಗೂ ಆರನೇಯ ವಿಕ್ರಮಾದಿತ್ಯನ ಮಗಳ ಮಗ ಕಳುಚೂರಿ ಇಮುಡಿಬಿಜ್ಜಳನು 
ಕಲ್ಯಾಣವನ್ನು ಗೆದ್ದುಕೊಂಡ. ತೈಲನು ಅಣ್ಣಿಗೇರಿಯಲ್ಲಿ ಉಳಿಯಬೇಕಾಯಿತು. 1162 ರಲ್ಲಿ ಅವನು ತೀರಿಕೊಂಡ. ಹೊಯ್ಸಳ 
ನರಸಿಂಹನು ಈತನ ಕೊಲೆ ಮಾಡಿದನೆಂದು ಶಾಸನಾಧಾರದಿಂದ ಸೀತಾರಾಮ ಜಾಗಿರ್ದಾರ್‌ ಹೇಳಿದ್ದಾರೆ. ಆದರೆ ಈ ಕೊಲೆಯ 
ಲಾಭಪಡೆದವರು ಕಲಚೂರಿಗಳು. ಬಿಜ್ಜಳ ಕಲ್ಯಾಣದಲ್ಲಿ ಚಕ್ರವರ್ತಿಯಾದ. 

1162 ರಿಂದ 1184 ರವರೆಗೆ ಕಲಚೂರಿಗಳು ಕಲ್ಯಾಣದಿಂದ ಆಳಿದರು. 1184 ರಲ್ಲಿ ಚಾಶುಕ್ಯ ನಾಲ್ಕನೇಯ ಸೋಮೇಶ್ವರ 
ಮತ್ತೆ ಅಧಿಕಾರ ಗ್ರಹಣಮಾಡಿದ. ತೈಲಪನ ಶಾಸನಗಳ ಪೈಕಿ ಅರೇಕುರಹಟ್ಟಿ ಶಾಸನ "ಕುರಿಹಟ್ಟಿ'ಯ ಐವತ್ತು ಒಕ್ಕಲನ್ನು ಉಲ್ಲೇಖಿಸುತ್ತದೆ. 
ರುದ್ರದೇವನೆಂಬ ಅಧಕಾರಿ ಹಾವೇರಿಯ ಕೆರೆಯ ದುರಸ್ತಿಗಾಗಿ ದಾನಮಾಡಿದ ವಿಚಾರ 1158 ರ ಶಾಸನದಲ್ಲಿದೆ. ಅರಳೇಶ್ವರ 
(ಹಾನಗಲ್‌ ತಾ||) ಊರ ಕದಂಬೇಶ್ವರ ದೇವಾಲಯವನ್ನು ಈತನ ಕಾಲದಲ್ಲಿ ವಿಸ್ತರಿಸಲಾಯಿತು. 


7) ಧಾರವಾಡ ಜಿಲ್ಲಿ 


ಕಲಚೂರಿಗಳು 


ಕಲ್ಯಾಣಿ ಚಾಳುಕ್ಯರ ಮಾಂಡಳಿಕರೂ ಬೀಗರೂ ಆದ ಕಲಚೂರಿಗಳೇ ಮುಂದೆ 1162 ರಲ್ಲಿ ರಾಜ್ಯ ಗ್ರಹಣ ಮಾಡಿದರು. 
ಉಚಿತ, ಬಿಜ್ಜಳ 1, ಕರ್ಣ, ಜೋಗಮ ಇವರೆಲ್ಲ ಅನುಕ್ರಮವಾಗಿ ಆಳಿದ ಈ ವಂಶದ ಮಾಂಡಳಿಕರಾಗಿದ್ದು ತರಿಕಾಡುನಾಡು 
ಪ್ರದೇಶವನ್ನು ಮಂಗಳವೇಡೆಯಿಂದ ಆಳುತ್ತಿದ್ದ ಜೋಗಮನ ಮಗ ವೆರ್ಮಾಡಿಯು ಆರನೇಯ ವಿಕ್ರಮಾದಿತ್ಯನ ಮಗಳು 
ಸಾವಳದೇವಿಯನ್ನು ವರಿಸಿದ್ದ ಸಾವಳದೇವಿಯ ಮಗನಾದ ಎರಡನೇಯ ಬಿಜ್ಜಳ 1129ರ ಸುಮಾರಿಗೆ ತರಿಕಾಡುನಾಡು, ಕರ್ಹಾಡ 
4000: ಹಾಗೂ ತರ್ದವಾಡಿ-1000ಗಳ ಮಾಂಡಳಿಕನಾಗಿ, 1157ರಲ್ಲಿ ಸ್ವಾತಂತ್ರ್ಯ ಘೋಷಿಸಿದ. 1156 ರ ಒಂದು ಶಾಸನದಲ್ಲೇ 
(ಬೆಟಗೇರಿ) ಬಿಜ್ಜಳನ ಸೋದರ ಮೈಲುಗಿ! ಬೆಳ್ತೊಲ-300ನ್ನು ಮುಳಗುಂದದಿಂದ ಆಳುತ್ತಿದ್ದನೆಂದು ಹೇಳಿದೆ. 1162ರಲ್ಲಿ ಮೂರನೇಯ 
ತೈಲನು ತೀರಿಕೊಂಡಾಗ ಕಲ್ಯಾಣದಿಂದ ಚಕ್ರವರ್ತಿಯಾದ ಬಿಜ್ಜಳನ ಭಂಡಾರಿಗರಾಗಿದ್ದವರು ಖ್ಯಾತ ಧಾರ್ಮಿಕ ಪ್ರವರ್ತಕ ಮತ್ತು 
ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣನವರು. ಬಿಜ್ಜಳನು ಬಂಡೆದ್ದ ಹೊಯ್ಸಳ ನರಸಿಂಹ ಹಾಗೂ ಉಚ್ಚಂಗಿಯ ವಿಜಯಪಾಂಡ್ಯನನ್ನು 
ಬಗ್ಗಿಸಿದ. ಇದಲ್ಲದೆ ಸೆಉಣರು, ಚೋಳರು, ಆಂಧ್ರದ ಚೋಡರು ಹಾಗೂ ಕಳಿಂಗದ ಗಂಗ ರಾಘವನನ್ನೂ ಗುಜರಾತಿನ ಚೌಲುಕ್ಕ 
ಕುಮಾರಪಾಲನನ್ನು ಸೋಲಿಸಿದ. ಜೈನರ ವಿರುದ್ಧ ವಾದನಡೆಸಿ ಗೆದ್ದ ವೀರಶೈವ ಏಕಾಂತದ ರಾಮಯನಿಗೆ ಜಯಪತ್ರವನ್ನು ಬಿಜ್ಜಳನು 
ಕೊಟ್ಟುದಾಗಿ ಅಬಲೂರು ಶಾಸನ ಹೇಳುತ್ತದೆ. 1154 ರಲ್ಲೇ ಬಿಜ್ಜಳನ ತಂತ್ರಪಾಲ ಬಲ್ಲರಸ ಹಾನಗಲ್‌ ತಾ॥ ಗೆಜ್ಜೆಹಳ್ಳಿ ತೈಲೇಶ್ವರ 
ದೇವರಿಗೆ ದಾನ ನೀಡಿದ ಶಾಸನವಿದೆ. ಹಿಂದಣ 1146 ರ ಕಾಗಿನೆಲ್ಲಿ ಬಂಡಾಯವನ್ನು ಗಮನಿಸಿದಾಗ ಈ ಪ್ರದೇಶ ಬಿಜ್ಜಳನ 
ವಶವಾಗಿತ್ತೇ ಎಂಬ ಸಂದೇಹ ಬರುತ್ತದೆ. ಬಿಜ್ಜಳನ ಎರಡು ಶಾಸನಗಳು ಅಣ್ಣಿಗೇರಿಯಲ್ಲಿ ದೊರತಿವೆ (1161-62). ಆತನ ಸೇನಾಗಿ 
ಶ್ರೀಧರಯ್ಯ 1161ರಲ್ಲಿ ಅಮೃತೇಶ್ವರ ದೇವಾಲಯದಲ್ಲಿ ಪುರಾಣವಾಚನಕ್ಕೆ ಹಾಗೂ ಇನ್ನೊಂದು ಅದೇ ಊರಿನ ಚಂಡಿಕಾದೇವಾಲಯಕ್ಕೆ 
ಅದೇ ಸೇನಾನಿ 1162 ರಲ್ಲಿ ದಾನಗಳನ್ನು ನೀಡಿದನು. ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯಕ್ಕೆ ಹಾಗೂ ಅಗ್ರಹಾರಕ್ಕೆ 1161 
ಮತ್ತು 1166 ರಲ್ಲಿ ಬಿಜ್ಜಳನು ದಾನ ನೀಡಿದ್ದಾನೆ. ಹಿರೇಬೆಂಡಿಗೇರಿ ಕಲಿದೇವರ ದೇವಾಲಯಕ್ಕೆ ನಷ್ಟವಾದ ದತ್ತಿಯನ್ನು ಬಿಜ್ಜಳನ 
ಮಾಂಡಳಿಕ ಪೇರೆಯಾದಿ ಪುನರುಜ್ಜೀವನಗೊಳಿಸಿದ್ದಾನೆ. ಮಣಗಟ್ಟಿ ಹೊಲ್ಲೇಶ್ವರ ದೇವಾಲಯಕ್ಕೆ ದಂಡನಾಯಕ ಕೇಶಿರಾಜಯ್ಯ 1165 
ರಲ್ಲಿ ದಾನ ನೀಡಿದ್ದಾನೆ. ಮಂತಗಿ (ಹಾನಗಲ್‌ ತಾ।)ಯಲ್ಲಿ ಕಲಿದೇವ ಸೆಟ್ಟಿಯು ಬಿಜ್ಜಳನ ಕಾಲದಲ್ಲಿ ಬಸದಿಯನ್ನು ಸ್ಥಾಪಿಸಿ 24 
ತೀರ್ಥಂಕರನನ್ನು ಪ್ರತಿಷ್ಠಾಪಿಸಿದ ಉಲ್ಲೇಖವಿದೆ. ಹಿರೇಬಾಸೂರು ಓಜಾ ಜಾ ನಿರ್ಮಾಣಔದ ಎಡ್‌ರ 
ಬಿಜ್ಜಳನ ತಾರೀಕಿನಲ್ಲದ ಒಂದು ಶಾಸನದಲ್ಲಿದೆ. ಇದಲ್ಲದೆ ಹುಯಿಲುಗೋಳದ ವ್ಯಾಪಾರಿ ಶ್ರೇಣಿಗಳು ಆ ಊರ ಚಂಡೇಶ್ವರ ದೇವರಿಗೆ 
ದಾನನೀಡಿದ ವಿಚಾರ 1164ರ ಶಾಸನದಲ್ಲಿ ಇದೆ. ಬಿಜ್ಜಳನ ಕೊನೆಯ ಶಾಸನ 1168 ರದಿದ್ದು ಅದರಂತೆ ಹಾನಗಲ್‌ ತಾಲೂಕು 
ಎಮಿಗನೂರಲ್ಲಿ ಕಾಮಗಾವುಂಡ ರಾಮೇಶ್ವರ ದೇವಾಲಯ ನಿರ್ಮಾಣ ಮಾಡಿದ. 


ಬಿಜ್ಜಳನ ಭಂಡಾರಿ ಬಸವಣ್ಣನವರು ನೇತೃತ್ವದಲ್ಲಿ ಆದ ವೀರಶೈವ ಜಾಗೃತಿ ಕಲ್ಯಾಣಕ್ಕೆ ದೂರದೂರದ ಶಿವಶರಣರನ್ನು ಆಕರ್ಷಿಸಿ, 
ಅಲ್ಲಿ ಅನುಭವಮಂಟಪ ಮೂಡಿಬಂದುದು ಪ್ರಸಿದ್ಧ ಘಟನೆ. ಬಸವಣ್ಣನವರು ಜಾತಿಭೇದಗಳ, ಮೇಲುಕೀಳುಗಳ ಭಾವನೆಗಳನ್ನು 
ಕಿತ್ತೆಸೆದು ಶರಣರೆಲ್ಲ ಒಂದೇ ಎಂಬ ವಾದವನ್ನು ಪ್ರತಿಪಾದಿಸಿ, "ಅಸ್ವಶ್ಯ' ಜಾತಿಯ ತರುಣನ ಜೊತೆ ಬ್ರಾಹ್ಮಣ ತರುಣಿಯೋರ್ವಳ 
ವಿವಾಹ ಏರ್ಪಡಿಸಲಾಗಿ ಸಂಪ್ರದಾಯ ಶರಣರು ಬಿಜ್ಜಳನಲ್ಲಿ ದೂರಿಟ್ಟು ವರ್ಣಾಶ್ರಮಧರ್ಮ ರಕ್ಷಣೆ ಅರಸನ ಕರ್ತವ್ಯವೆಂದು 
ಒತ್ತಾಯ ಮಾಡಿದಾಗ ಮದುವೆ ನಡೆಸಿದ ವಧೂವರರ ತಂದೆ ಹರಳಯ್ಯ ಹಾಗೂ ಮಧುವಯ್ಯರಿಗೆ ಬಿಜ್ಜಳನು ಮರಣದಂಡನೆ 
ನೀಡಿದನು. ಇದರಿಂದ ನೊಂದ ಬಸವಣ್ಣನವರು ರಾಜಧಾನಿ ತ್ಯಜಿಸಿ ಕಪ್ಪಡಿ ಕೂಡಲ) ಸಂಗಮಕ್ಕೆ ತೆರಳಿದರು. ಕಲ್ಯಾಣದಲ್ಲಿ ಭಾರೀ 
ಕೋಲಾಹಲವಾಗಿ ಬಿಜ್ಜಳನ ಕೊಲೆಯಾಯಿತು. ಇದನ್ನು ನೆಪವಾಗಿ ಮಾಡಿ ಕಲ್ಯಾಣದಲ್ಲಿ ಸತ್ತೆಯ ಪ್ರೇರಣೆಯಿಂದ ಶರಣರ ಬೇಟೆ 
ಆರಂಭ ಆಗಲು ಶರಣರು ಕಲ್ಕಾಣ ಬಿಟ್ಟು ದೂರದೂರುಗಳಿಗೆ ವಲಸೆ ಹೋದರು. ಆಗ ಬಸವಣ್ಣನವರ ಸೋದರಳಿಯ ಚನ್ನಬಸವಣ್ಣ 
ಹಾಗೂ ಸೋದರಿ ಅಕ್ಕನಾಗಮ್ಮ ಬೆಳಗಾವಿ ಜಿಲ್ಲೆಯ ದಾರಿಯಾಗಿ ಉಳವಿಗೆ ಹೋಗಲು ಧಾರವಾಡ, ಸತ್ತೂರು, ಹುಬ್ಬಳ್ಳಿ 
ಅದರಗುಂಚಿಗಳ ಮಾರ್ಗವಾಗಿ ಸಾಂಬ್ರಾಣಿ (ಉ.ಕ.ಜಿಲ್ಲಿಗೆ ಸಾಗಿದರೆಂದು ಉಲ್ಲೇಖವಿದೆ. ಇವರ ಪ್ರಯಾಣದ ಪರಿಣಾಮ ಧಾರವಾಡ 
ಜಿಲ್ಲೆಯಲ್ಲಿ ಆಗದೇ ಇರಲಿಲ್ಲ ಧಾರವಾಡದ ಉಳವಿ ಬಸವೇಶ್ವರ ದೇವಾಲಯ ಇರುವ ಸ್ಥಳದಲ್ಲಿ ಇವರು ತಂಗಿದ್ದರೆಂದು ನಂಬುಗೆ. 


ಇತಿಹಾಸ 73 


ಬಿಜ್ಜಳನು ತಾನು ಜೀವಂತವಿದ್ದಾಗಲೇ 1167ರಲ್ಲಿ ತನ್ನ ಹಿರಿಮಗ ಸೋವಿದೇವನಿಗೆ ಅಧಿಕಾರವಿತ್ರಿದನು. ಆದರೆ ಸೋವಿದೇವನ 

(1 67-1172) ಚಿಕ್ಕಪ್ಪ ಮೈಲುಗಿ ಹಾಗೂ ಬಿಜ್ಜಳನ ಮೊಮಗ (ಮಗ ವಜ್ರದೇವನ ಮಗ) ಕಲಿದೇವ ಅಥವಾ ಕರ್ಣ ಸೋವಿದೇವನ 

ಅಧಿಕಾರವನ್ನು ಪ್ರಶ್ನಿಸಿ ಅಂತರ್ಯುದ್ಧಕ್ಕೆ ಕಾರಣರಾದರು. ಸೋವಿದೇವನ ಕಾಲದ ವೀರಗಲ್ಲೊಂದು ಅವನ ಆಡಳಿತದ ಮೂರನೇಯ 

'ವರ್ಷದ್ದಾಗಿದ್ದು ಹಂದಲಗಿ (ಹಂದಣಿಗೆ) ಊರಲ್ಲಿದೆ. ನಿಡಗುಂದಿಯ ತ್ರೈಪುರುಷ ದೇವಾಲಯದ ನಾರಾಯಣ ದೇವರಿಗೆ (1171) 

ಸಿರಿಯಾದೇವಿ ಪುನರ್ದತ್ತಿ ನೀಡಿದ ಕಾರ್ಯ ಸೋವಿದೇವನ ಆಳ್ವಿಕೆಯಲ್ಲಿ ಆಯಿತು. ಅಣ್ಣಿಗೇರಿಯಲ್ಲಿ ನಾಗಗಾವುಂಡನೆಂಬ ಅಧಿಕಾರಿ 

ನಾಗೇಶ್ವರ ದೇವಾಲಯ ನಿರ್ಮಿಸಿದ ಉಲ್ಲೇಖದಲ್ಲಿ (1173) ಸೋವಿದೇವನ ಹೆಸರಿದೆ. ಕಣವಿಯಲ್ಲಿ ಚೌಡನಾಯಕನೆಂಬ ಸೇನಾನಿ 
1173 ರಲ್ಲಿ ಆ ಊರ ಮೂಲಸ್ಥಾನ ದೇವರಿಗೆ ದಾನನೀಡಿದ ದಾಖಲೆ ಇದೆ. 


ಯಲಬುರ್ಗಿಯ ಸಿಂದ ಬೊಪ್ಪರಸ ಅಬ್ಬಿಗೇರಿಯ ಗುಪ್ಪೇಶ್ವರ ದೇವರಿಗೆ ನೀಡಿದ ದಾನದಲ್ಲಿ (1174) ಸೋವಿದೇವನ 
ಉಲ್ಲೇಖವಿದೆ. ಅಂತರ್ಯುದ್ಧದಿಂದ ಕುಗ್ಗಿದ ಸಾಮ್ರಾಜ್ಯಕ್ಕೆ ಬಿಜ್ಜಳನ ಇನ್ನೊಬ್ಬ ಮಗ ಮಲ್ಲುಗಿ (ಮಲ್ಲಿಕಾರ್ಜುನ) 1176 ರಲ್ಲಿ 
ಉತ್ತರಾಧಿಕಾರಿಯಾದ. ಆದರೆ ಅಂತರ್ಯುದ್ಧವಾಗಿ ಮುಂದೆ 1180 ರ ಸುಮಾರಿಗೆ ಅವನ ತಮ್ಮ ಸಂಕಮನಿಗೆ ಪಟ್ಟವಾಯಿತು. 
ಮಲ್ಲುಗಿಯ ಯಾವುದೇ ಶಾಸನ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲ, 1176 ರ ನಂತರ ಅವನ ಶಾಸನಗಳೇ ಕಾಣಬರುವುದಿಲ್ಲವೆಂದು 
ಡಾ|| ಪಿ.ಬಿ. ದೇಸಾಯಿ ಹೇಳಿದ್ದಾರೆ. ಸಂಕಮನು 1178 ರ ವೇಳೆಗೆ ಧಾರವಾಡ ಜಿಲ್ಲಾ ಪ್ರದೇಶದ ಮೇಲೆ ಅಧಿಕಾರ ಹೊಂದಿದ್ದ 
ಗೆಜ್ಜೆಹಳ್ಳಿ (ತಾ॥ಹಾನಗಲ್‌) ತಂತ್ರಪಾಲ ಬಲ್ಲರಸನು ತೈಲೇಶ್ವರ ದೇವರಿಗೆ 1178 ರಲ್ಲಿ ದಾನನೀಡಿದ ಶಾಸನವಿದೆ. ಅದೇ ರೀತಿ 
ಸಂಕಮನನ್ನು ಉಲ್ಲೇಖಿಸುವ ಯಲಬುರ್ಗಿಯ ಸಿಂದ ವಿಕ್ರಮಾದಿತ್ಯನ ರೋಣದ ಎರಡು ದೇವಾಲಯಗಳಿಗೆ ನೀಡಿದ ದಾನ ಶಾಸನ 
1179 ರದು. ಸೂಡಿಯ ಸಿಂದರ ಒಂದು ಶಾಸನದಲ್ಲೂ ಸಂಕಮನ ಉಲ್ಲೇಖವಿದ್ದು ನರೇಗಲ್‌ನಲ್ಲಿ ಮಹಾಪ್ರಧಾನ ಕೇಶವಯ್ಯ 
ಕೀದಾರ ದೇವರಿಗೆ ನೀಡಿದ ದಾನದಲ್ಲೂ ಸಂಕಮನನ್ನು ಚಕ್ರವರ್ತಿಯೆಂದು 1180 ರಲ್ಲಿ ಹೇಳಿದೆ. ಸಂಕಮನ ನಂತರ ಪಟ್ಟವೇರಿದ 
ಅವನ ಸೋದರ ಅಹವಮಲ್ಲ 1183 ರವರೆಗೆ ಆಳಿದ. ಅವನ ಒಂದು ತಾಮ್ರಪಟ ಮಾತ್ರ 1182 ರದಿದ್ದು ರಾಯಾಪುರದಲ್ಲಿ 
ಒಬ್ಬ ಅಧಿಕಾರಿ (ಉದಯಗಾವುಂಡ) ಕಲಿದೇವರಿಗೆ ನೀಡಿದ ಭೂದಾನದ ಉಲ್ಲೇಖವಿದೆ. ಅಲ್ಲದೆ 1181ರ ಹರಳಹಳ್ಳಿ (ಹಾವೇರಿ 
ತಾ॥) ಶಾಸನದಲ್ಲಿ ಅವನ ಅಧಿಕಾರಿ ಜೋಯಿದೇವರಸನು ಮಾಡಿದ ದಾನಗಳ ಉಲ್ಲೇಖವಿದೆ. ಇದಲ್ಲದೆ ಕಲಕೇರಿ (ಹಾನಗಲ್‌ 
ತಾ!) ಶಾಸನದಲ್ಲಿ ಅಹವಮಲ್ಲನ ಕಾಲದಲ್ಲಿ 1183 ರ ಸುಮಾರಿಗೆ ಆತನ ವಿರುದ್ಧ ರಟ್ಟಿಹಳ್ಳಿಯಲ್ಲಿ ಒಂದು ಯುದ್ಧ ನಡೆದಂತಿದೆ. 

ಅವನ ನಂತರ ಒಂದೇ ವರ್ಷ ಅಳಿದ ಅವನ ಸೋದರ (ಬಿಜ್ಜಳನ ಕಿರಿಯಮಗ) ಸಿಂಘಣನ ಶಾಸನಗಳು, ಧಾರವಾಡ ಜಿಲ್ಲೆಯಲ್ಲಿ 
ಇಲ್ಲ 


ಆಗಲೇ ಧಾರವಾಡ ಜಿಲ್ಲಾ ಪ್ರದೇಶದಲ್ಲಿ ಕಾರ್ಯನಿರತನಾಗಿದ್ದ ಚಾಳುಕ್ಯ ನಾಲ್ಕನೇಯ ಸೋಮೇಶ್ವರನ ಸೇನಾನಿ ನರಸಿಂಹ 
ಕಲಚೂರಿ ಸಂಕಮನನ್ನು 1184 ರಲ್ಲಿ ಕೊಲ್ಲಲು ಸೋಮೇಶ್ವರನಿಗೆ ಮತ್ತೆ ಪಟ್ಟವಾಯಿತು. ಕಲಚೂರಿ ಆಹವಮಲ್ಲ ಕೆಲಕಾಲ 
ಸೋಮೇಶ್ವರನ ಮಾಂಡಳಿಕನಾಗಿದ್ದನೆಂದು 1184 ರ ಮಿಣಜಗಿ ಶಾಸನದ ನೆರವಿನಿಂದ ಡಾ|| ದೇಸಾಯಿ ಹೇಳಿದ್ದಾರೆ. 


ಅಣ್ಣಿಗೇರಿಯೇ ಸೋಮೇಶ್ವರನ ರಾಜಧಾನಿಯಾಗಿ ಇದ್ದಂತಿದೆ. 1184 ಅವನ ಅಧಿಕಾರಿಯೊಬ್ಬ ಆ ಊರ ಬೊಮ್ಮೇಶ್ವರ 
ಹಾಗೂ ಇನ್ನೊಬ್ಬ ಅಧಿಕಾರಿ ಮಾಹೇಶ್ವರ ದೇವರಿಗೆ ದಾನನೀಡಿದ ಶಾಸನವಿದೆ. ಗದಗಿನ ತ್ರಿಕೂಟೇಶ್ವರ ದೇವಾಲಯಕ್ಕೆ 1186 ರಲ್ಲಿ 
ನೀಡಿದ ದಾನದಲ್ಲೂ ಸೋಮೇಶ್ವರನ ಉಲ್ಲೇಖವಿದೆ. 1189ರಲ್ಲಿ ಹೊಂಬಳದ ಬೊಂತೇಶ್ವರ ದೇವರಿಗೆ ರುದ್ರಶಕ್ತಿ ದೇವನು ನೀಡಿದ 
ದಾನದಲ್ಲೂ ಈತನ ಉಲ್ಲೇಖವಿದೆ. ಆದರೆ ಆಗಲೇ ಪೂರ್ತಿ ದುರ್ಬಲವಾಗಿದ್ದ ಚಾಳುಕ್ಕ ಸತ್ತೆಯನ್ನು ಬಂಡೇಳುತ್ತಿರುವ ಪ್ರಭು 
ಮಾಂಡಳಿಕರಾದ ಸೇಉಣ (ಯಾದವ), ಕಾಕತೀಯ ಹಾಗೂ ಹೊಯ್ಸಳರ ಆಕ್ರಮಣಗಳಿಂದ ರಕ್ಷಿಸುವಂತಿರಲಿಲ್ಲ. 1189 ರಲ್ಲಿ 
ಸೋಮೇಶ್ವರನು ಅಧಿಕಾರ ಕಳೆದುಕೊಂಡು ಗೋವೆಯ ಕದಂಬರ ಆಸರೆಯಲ್ಲಿ ನಾಮಮಾತ್ರ ಚಕ್ರವರ್ತಿಯಾಗಿ ಉಳಿದ. ಕಲ್ಯಾಣವನ್ನು 
ಸೇಉಣರು ಗೆದ್ದರು. ಯಲಬುರ್ಗಿ ಸಿಂದ ಮತ್ತು ಗೋವೆ ಕದಂಬರ ಬೆಂಬಲಪಡೆದ ಸೋಮೇಶ್ವರನು ಧಾರವಾಡ ಜಿಲ್ಲೆಯ 
ಶಾಸನಗಳಲ್ಲಿ 1189 ರ ನಂತರವೂ ಸಿಂದ ಮತ್ತು ಕದಂಬರಿಂದ ಉಲ್ಲೇಖಿತನಾಗಿದ್ದಾನೆ. ಇದರಲ್ಲಿ ಮನಗುಂಡಿ (ಧಾರವಾಡ 
ತಾ॥)ಯಲ್ಲೇ 1203 ರಿಂದ 1215ರವರೆಗಿನ ನಾಲ್ಕು ಶಾಸನಗಳಿವೆ. 1225ರ ವರೆಗೂ ಅವನು ಗೋವೆಯ ಕದಂಬರ ನೆರವಿನಿಂದ 


ಬದುಕ್ಕಿದ್ದನೆಂದು ಡಾ ಗೋಪಾಲ್‌ ಹೇಳಿದ್ದಾರೆ. 


ಜಿಲ್ಲೆಯಲ್ಲಿ ಚಾಳುಕ್ಯರ ಮುಖ್ಯ ಪ್ರಾಂತಗಳೆಂದರೆ ಬೆಳವಲ- 300ಅಣ್ಣಿಗೇರಿ ಕೇಂದ್ರ), ಪುರಿಗೆನಿ -300ಲಕ್ಷೀಶ್ವರ ಕೇಂದ್ರು, 
ಕುಂದೂರು-1000 (ನರೇಂದ್ರ ಕೇಂದ್ರ), ಪಾನುಂಗಲ್‌ 500 (ಹಾನಗಲ್‌ ಕೇಂದ್ರ), ಮಾಸವಾಡಿ ೭140(ಡಂಬಳ ಕೇಂದ್ರ) ಹಾಗೂ 
ಬಾಸವೂರು- 140ಬಾಸಖೂರು ಕೇಂದ್ರ) ಮತ್ತು ಬನವಾಸಿ -12,000 ಕ್ಕೆ ಸೇರಿದ (ಇದಕ್ಕೆ ಶಿವಮೊಗ್ಗ ಜಿಲ್ಲೆಯ ಧಾ ಅಥವಾ 
ಬಳ್ಳಿಗಾಂವೆ ಕೇಂದ್ರ), ರಟ್ಟಪಳ್ಳಿ- 70 (ರಟ್ಟೀಹಳ್ಳಿ), ಇಟ್ಟಿಗೆ-30 (ಇಟಗಿ), ಬೆಲುಹುಗೆ-70 (ಬೆಳವಿಗಿ), ಹೊನ್ನವತ್ತಿ-12' (ಹೊನ್ನತ್ರಿ, 
ಬೆಣ್ಣೆವೂರು-12 (ಯೋಟೆಬೆನ್ನೂರು), ಬಿನ್ನವೂರು-12 (ರಾಣೆಬೆನ್ನೂರು) ಮುಂತಾದ ಉಪ ವಿಭಾಗಗಳು ಮುಖ್ಯವಾದವು. 

ಚಾಳುಕ್ಕರ ಕಾಲದಲ್ಲಿ ಕಟ್ಟಿದ ಅಥವಾ ದುರಸ್ತಿ ಮಾಡಿದ ಕೆರೆಗಳು, ನಿರ್ಮಿಸಿದ ದೇವಾಲಯಗಳು ಹಾಗೂ ಸ್ಥಾಪಿಸಿದ 
ಅಗ್ರಹಾರಗಳು ಹಿಂದಿಗಿಂತಲೂ ಹೆಚ್ಚಾಗಿದ್ದು ಜಿಲ್ಲೆಯ ಸರ್ವತೋಮುಖ ಪ್ರಗತಿಗೆ ಹಾದಿಮಾಡಿದವೆಂಬುದು ನಿರ್ವಿವಾದ. ಮತ್ತು 
ಆಡಳಿತದ ಬಗ್ಗೆ ಹಿಂದಿಗಿಂತಲೂ ಹೆಚ್ಚು ವಿವರಗಳು ಶಾಸನಗಳಿಂದ ದೊರೆಯುತ್ತಿದ್ದು ಈ ವಿಶಾಲ ಸಾಮ್ರಾಜ್ಯವು ಜನರ ವಿತ್ತ 
ಜೀವಿತಗಳ ರಕ್ಷಣೆಗೆ ಅವಕಾಶ ನೀಡಿತು. ಅವರ ಕಾಲದಲ್ಲಿ ಧಾರವಾಡ ಜಿಲ್ಲೆಯ ಪ್ರದೇಶದಲ್ಲಿದ್ದ ಮಾಂಡಳಿಕರಲ್ಲಿ ಮುಖ್ಯರು 
ಗುತ್ತಲದ ಗುತ್ತರು,' ಹಾನಗಲ್‌ನ ಹಾಗೂ ಗೋವೆಯ ಕದಂಬರು ಮತ್ತು ಯೆಲ್ಬುರ್ಗಿಯ (ಯೆರಂಬರಗೆ, ಈಗ ರಾಯ್ಡೂರು 
ಜಿಲ್ಲೆಯಲ್ಲಿದೆ) ಸಿಂದರು. 


ಹಾನಗಲ್‌ ಕದಂಬರು 

ಜಿಲ್ಲೆಯಲ್ಲಿದ್ದ ಕಲ್ಯಾಣ ಚಾಳುಕ್ಯ ಮಾಂಡಳಿಕರಲ್ಲಿ ಹಾನಗಲ್‌ ಕದಂಬರು ಗಣ್ಯರು. ಆರಂಭದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲೇ 
ಬನವಾಸಿಯಿಂದ ಆಳುತ್ತಿದ್ದ ಇವರು, ಮುಂದೆ ಬನವಾಸಿ-12,000 ಪ್ರಾಂತಕ್ಕೆ ಇವರ ಮೇಲೆ ಅಧಿಕಾರ ಚಲಾಯಿಸಲು ಒಬ್ಬ 
ಪ್ರತ್ಯೇಕ ಮಂಡಳೇಶ್ವರನನ್ನು ಬಳ್ಳಿಗಾಂವೆ "6ವಮೊಗ್ಗ ಜಿ1)ಯಿಂದ ನೇಮಿಸಿದಾಗ, ಅದಕ್ಕೆ ಒಳಪಟ್ಟ ಪಾನುಂಗಲ್‌ -500ರ ಮೇಲೆ 
ಇದರ ಹೆಚ್ಚಿನ ಅಧಿಕಾರ ಹೊಂದಿದರು. 


ಬನವಾಸಿ ಕದಂಬರ ಉತ್ತರಾಧಿಕಾರಿಗಳು ತಾವೆಂದು ಕರೆದುಕೊಂಡ ಇವರು ಬನವಾಸಿಯಿಂದಲೇ ಮೊದಲು ಅಳುತ್ತಿದ್ದು 
ಚಟ್ಟಯದೇವ ಎಂಬಾತನು 869 ರಲ್ಲಿ ರಾಷ್ಟ್ರಕೂಟರ ಮಾಂಡಳಿಕನಾಗಿ ಆಳುತ್ತಿದ್ದ ಮೊದಲ ಶಾಸನ ಉತ್ತರ ಕನ್ನಡದ 
ಸೋಮನಹಳ್ಳಿಯಲ್ಲಿದೆ (969). ತಾನು ಬನವಾಸಿ-12,000 ಮತ್ತು ಸಾಂತಳಿಗೆ-1000 (ವಮೊಗ್ಗ ಜಿ॥ಹುಂಚದ ಪರಿಸರ)ಗಳನ್ನು 
ಆಳುತ್ತಿದ್ದುದಾಗಿ ಈತನು ಹೇಳಿದ್ದು ಶಿರಸಿ ಬಳಿಯ ಯೆಸಳೆಯಲ್ಲಿ ಈತನ ನಾಲ್ಕು ಶಾಸನಗಳಿವೆ. ಆ ಪೈಕಿ ಒಂದು ಚಾಳಕ್ಕ ಎರಡನೇಯ 
ತೈಲನ ಮಾಂಡಲಿಕ ತಾನೆಂದು ಹೇಳಿಕೊಳ್ಳುತ್ತದೆ (982). ಅಲ್ಲದೆ 1006ರ ದೇವತೆಮನೆ ಶಾಸನದಲ್ಲಿ' ತಾನು ಚಾಳುಕ್ಯ ಸತ್ಕಾಶ್ರಯನ 
ಅಧೀನನೆಂದೂ ಹೇಳಿದೆ. ಸತ್ಯಾಶ್ರಯನು ತನ್ನ ಅಳಿಯ (ಪಂಪಾದೇವಿಯ ಗಂಡ) ಕುಂದಮರಸನನ್ನು ಬನವಾಸಿ ಪ್ರಾಂತದ 
ಮಾಂಡಳಿಕನಾಗಿ ನೇಮಿಸಲು ಈತನು ಅವನ ಅಧೀನನಾಗಿ ಇದ್ದ | 


ಚಾಳುಕ್ಯ ಎರಡನೇಯ ಜಯಸಿಂಹನ ಕಾಲದಲ್ಲಿ ರಾಜಧಾನಿ ಮಳಖೇಡದ ಮೇಲೆ ಭಾರೀ ದಾಳಿಯಾದಾಗ ಇವನು ಚಾಳುಕ್ಕರಿಗೆ 
ನೆರವಾಗಿ “ಕಟಕದ ಗೋವ' (1015) ಎಂಬ ಬಿರುದು ಪಡೆದ. 


ಇವನ ಮಗ ಜಯಸಿಂಹನ ಹೆಸರನ್ನು ಶಾಸನಗಳಿಂದ ತಿಳಿದರೂ ಅವನು ಈ ಪ್ರದೇಶದಲ್ಲಿ ಆಳಿದಂತೆ ಇಲ್ಲ ಸುಮಾರು 60 
ವರ್ಷಕಾಲ ಈ ವಂಶದ ಬಗ್ಗೆ ಯಾವುದೇ ಮಾಹಿತಿ ಸಿಗದು. ಬಂಕಾಪುರದ ಕದಂಬರೆಂಬ ಇನ್ನೊಂದು ಶಾಖೆಯವರು ಆಗ 
ಹಾನಗಲ್‌ ಬನವಾಸಿಗಳನ್ನು ಆಳುತ್ತಿದ್ದರೆಂದು ಡಾ॥। ಬಿ.ಆರ್‌. ಗೋಪಾಲರು ಹೇಳಿದ್ದಾರೆ. 


ಮುಂದೆ ಚಟ್ಟಯ್ಯನ "ಮಗ ಜಯಸಿಂಹನ ಐದು ಮಕ್ಕಳಲ್ಲಿ ಒಬ್ಬನಾದ ಮಾವುಲಿಯ ಮಗ ಕೀರ್ತಿವರ್ಮನು ಬನವಾಸಿ, 
ಹಾನಗಲ್‌ಗಳನ್ನು 1068ರಿಂದ 1071ರವರೆಗೆ ಆಳಿದ. ಎರಡನೇಯ ಸೋಮೇಶ್ವರನ ಕಾಲದಲ್ಲಿ ನಡೆಧ ಇವನ ಆಡಳಿತ ಕಾಲದಲ್ಲಿ 
ಈತನು ತನ್ನ ಅಣ್ಣನ ವಿರುದ್ಧ ಬಂಡಾಯ ಹೂಡಿದ ಆರನೇಯ ವಿಕ್ರಮಾದಿತ್ಯನಿಗೆ ನೆರವಾದನು. ಇವನ ಜೊತೆ ಇವನ ಸೋದರ 
ಎರಡನೇಯ ಚಟ್ಟಯ ಜಂಟಿ ಅರಸನಾಗಿದ್ದ. ಆದರೆ ವಿಕ್ರಮಾದಿತ್ಯನಿಗೆ ನೆರವಾದ ಕೀರ್ತಿವರ್ಮನನ್ನು ಶಿಕ್ಷಿಸಲು ಎರಡನೇಯ 


ಇತಿಹಾಸ | 75 


ಸೋ 
ಮೇಶ್ವರನು ದಂಡನ್ನು ಕಳುಹಿಸಲು ಕೀರ್ತಿವರ್ಮನ ಇನ್ನೊಬ್ಬ ಸೋದರ ತೈಲನೂ ಇವನಿಗೆ ಎದುರು ಬಿದ್ದು ಶಿರಸಿಯಲ್ಲಿ 
ಯುದ್ಧವಾಗಿ ಕೀರ್ತಿವರ್ಮನು ಸೋತು(1071) ಬನವಾಸಿಗೆ ತನ್ನ ಅಧಿಕಾರ ಮಿತಗೊಳಿಸಿದ. 


ಆರನೇಯ ವಿಕ್ರಮಾದಿತ್ಯನು ಮುಂದೆ 1075 ರಲ್ಲಿ ತೈಲನ ಚಿಕ್ಕಪ್ಪ (ಜಯಂಹನ ಇನ್ನೊಬ್ಬ ಮಗ) ಶಾಂತಯದೇವನಿಗೆ ಅಧಿಕಾರ 
ಒಪ್ಪಿಸಿದ (ನೀರಲಗಿ ಶಾಸನ). ಇವನ ಜೊತೆ ಇವನ ಮಗ ಎರಡನೇಯ ತೈಲನು ಬನವಾಸಿ, ಹಾನಗಲ್ಲುಗಳನ್ನು ಆಳುತ್ತಿದ್ದನು. 
ಶಾಂತಯ ಅಥವಾ ಶಾಂತಿವರ್ಮ ಮುಂದೆ ಬಂಕಾಪುರದಲ್ಲಿ ಇರುತ್ತಿದ್ದ 1090 ರಿಂದ ತೈಲನು ಒಬ್ಬನೇ ಆಳಲಾರಂಭಿಸಿದ. ಈತನ 
ಕಾಲದಲ್ಲಿ ದಂಡನಾಯಕಿತಿ ಮಲ್ಲಿಯಕ್ಕ ಕರಗುದರಿಯಲ್ಲಿ ತೈಪುರುಷ ದೇವಾಲಯ ಪ್ರತಿಷ್ಠೆ ಮಾಡಿದಳು (1108-9). ಈ ಶಾಸನದಲ್ಲಿ 
ಈತನ ರಾಣಿ ಬಾಚಲದೇವಿಯ ಹೆಸರಿದೆ. ಅರಳೇಶ್ವರದಲ್ಲಿ ಈತನ ಅಧೀನಾಧಿಕಾರಿ ಎಡವೊಳಲ್‌-70ರ ರಾಮಸಿಂಗಿಪಂಡಿತ ಅಲ್ಲಿನ 
ದೇವಾಲಯ ಕದಂಬೇಶ್ವರವನ್ನು ವಿಸ್ತರಿಸಿದ. 1103 ರಲ್ಲಿ ಗೆಜ್ಜೆಹಳ್ಳಿ ಶಿವಾಲಯಕ್ಕೆ ಬೊಪ್ಪಗಾವುಂಡನು ದಾನ ನೀಡಿದ ಉಲ್ಲೇಖವಿದೆ. 
ಹಾನಗಲ್‌ ತಾ।॥ನರೇಗಲ್‌ನಲ್ಲಿ ಮಹಾಪ್ರಭು ಕಪ್ಪಿಮಯ್ಯ ಎಂಬ ಅಧಿಕಾರಿ ಅಲ್ಲಿ ಈಶ್ವರ ದೇವಾಲಯ ನಿರ್ಮಿಸಿದ. ಮಂತಗಿಯಲ್ಲಿನ 
ಸೋಮೇಶ್ವರ ದೇವಾಲಯಕ್ಕೆ "ಮಂತಗೆ ಸಾಸಿರ್ವರೂ ಆರ್ವತೊಕ್ಕಲೂ' ಚಿನ್ನ ಭೂದಾನ ನೀಡಿದ್ದ ಈತನ ಕಾಲದ ಇನ್ನೊಂದು 
ಶಾಸನವಿದೆ. ಸುರಳೇಶ್ವರ ಊರಲ್ಲಿ ಈತನೇ ಚಿಕ್ಕೇಶ್ವರ ದೇವಾಲಯ ಕಟ್ಟಿಸಿದ್ದಾನೆ. ಈತನ ಮಹಾ ಪ್ರಧಾನ ಮಸಣನು 1121ರಲ್ಲಿ 
ಹಾನಗಲ್‌ನಲ್ಲಿ ತೈಲೇಶ್ವರ ದೇವಾಲಯವನ್ನು ಈತನ ಹೆಸರಲ್ಲೇ ಕಟ್ಟಿಸಿದ್ದು ಅದೇ ಈಗಿನ ಖ್ಯಾತ ತಾರಕೇಶ್ವರವಾಗಿರಬೇಕು. ಅದೇ 
ದೇವಾಲಯದ ಎದುರಿಗೆ ಶಾಸನವಿದ್ದು ಅದೇ ದೇವಾಲಯದ ಹೊರಮಗ್ಗುಲ ಸಮಕಾಲೀನ ಶಾಸನದಲ್ಲಿ ತಾರಕೇಶ್ವರ ಎಂದೇ 
ದೇವಾಲಯಕ್ಕೆ ನೀಡಿದ ದತ್ತಿಯಲ್ಲಿ ಉಲ್ಲೇಖವಿದೆ. ನರೇಗಲ್‌ (ಹಾನಗಲ್‌ ತಾ॥)ನಲ್ಲಿ ದಾಸಿಮಯ್ಯ ಎಂಬಾತ ಸೂರ್ಯ ದೇವಾಲಯ 
ಕಟ್ಟಿಸಿದ ಶಾಸನ (1126)ಎದೆ. 


ಈತನ ಕಾಲದಲ್ಲಿ ಹೊಯ್ಸಳ ವಿಷ್ಣುವರ್ಧನನು ಸಾಮ್ರಾಜ್ಯದ ಮೇಲೆ ಒತ್ತುವರಿ ನಡೆಸಿ ತುಂಗಭದ್ರೆಯನ್ನು ದಾಟಿಬರುತ್ತಿರಲು 
ಹೊಯ್ತಳನನ್ನು ಈತನು ಪ್ರತಿಭಟಿಸಿದ್ದರ ಪ್ರತಿಧ್ವನಿಯು ಹಾನಗಲ್ಲು, ಮಲ್ಲಿಗಾರ, ಹಾವಣಗಿಗಳ ವೀರಗಲ್ಲುಗಳಲ್ಲಿ ಕಂಡುಬಂದಿದೆ. 
ತೈಲನ ನಂತರ ಅವನ ಮಕ್ಕಳಾದ ಮಯೂರವರ್ಮ (1030-32), ಮಲ್ಲಿಕಾರ್ಜುನ (ಸು.1132ರಿಂದ-46) ಹಾಗೂ ಮೂರನೇಯ 
ತೈಲ (ಸು.1147-48), ಇವರು ಆಳಿದರು. ಮುಂದೆ ಮೂರನೇಯ ತೈಲನ ಮಕ್ಕಳಾದ ಮಾವುಲಿತೈಲ (1152), ಎರಡನೇಯ 
ಕೀರ್ತಿವರ್ಮ (1161 ರಿಂದ 78) ಹಾಗೂ ಕಾಮದೇವ (1180 ರಿಂದ 1217) ಇವರುಗಳು ಅನುಕ್ರಮವಾಗಿ ಆಳಿದರು. ಈ 
ಕೀರ್ತಿವರ್ಮನ ಎರಡು ದಾನಶಾಸನಗಳೂ ಬಂಕಾಪುರದಲ್ಲಿವೆ. ಮಯೂರವರ್ಮ ಹಾಗೂ ಮಲ್ಲಿಕಾರ್ಜುನರು ಹೊಯ್ಸಳ 
ವಿಷ್ಣುವರ್ಧನನ ದಾಳಿಯನ್ನು ಎದುರಿಸುವಲ್ಲಿ ತುಂಬಾ ಶ್ರಮಪಡಬೇಕಾಯಿತು. ಮಯೂರವರ್ಮನು ಲೊಕ್ಕಿಗುಂಡಿವರೆಗೂ ಹೋಗಿ 
ಹೊಯ್ಸಳ ಸೈನ್ಯವನ್ನು ಎದುರಿಸಿದಂತಿದೆ. ಇದೇ ಕಾಲದಲ್ಲಿ 1141 ರಲ್ಲಿ ಹೊಯಳ ವಿಷ್ಣುವರ್ಧನನು ಬಂಕಾಪುರದಲ್ಲಿ ತೀರಿಕೊಂಡ. 


ಮಯೂರವರ್ಮನು ಅವನ ತಂದೆಯ ಕಾಲದಲ್ಲೇ ಜಂಟಿ ಅರಸನಾಗಿದ್ದು ಗೋವಿಂದದೇವ ಎಂಬಾತನು ನರೇಗಲ್‌ ಅನ್ನು 
ಈತನ ಸಾನ್ನಿಧ್ಯದಲ್ಲಿ 1125 ರಲ್ಲಿ ಮೂಲ ಸ್ಥಾನ ದೇವರಿಗೆ ದತ್ತಿಬಿಟ್ಟ ವಿಚಾರವಿದೆ. 

ಇವರ ಕಾಲದಲ್ಲಿ ಹೊಯ್ಸಳರ ದಾಳಿ, ಕಲಚೂರಿನ ಬಂಡಾಯ, ಮುಂದೆ ಚಾಳುಕ್ಕರ ಪತನ ಹಾಗೂ ಸೇಉಣರ ಏಳ್ಗೆಯ 
ಸನ್ನಿವೇಶಗಳು ನಡೆದು ಇವರ ರಾಜ್ಯ ರಣರಂಗವೇ ಆಗಿತ್ತು. ಎರಡನೇಯ ಕೀರ್ತಿವರ್ಮನು ಕಲಚೂರಿಗಳ ಅಧೀನತ್ತವನ್ನು 
ಒಪ್ಪಿಕೊಂಡನು. ಅದೇ ಕಾಲಕ್ಕೆ ಅವನು ಹೊಯ್ಸಳರ ದಾಳಿಯನ್ನು ಎದುರಿಸಿದನು. ಆಗ ಕಮಾರ ಬೋಕೋಜ ಹಾಗೂ ಸಮಗಾರ 
ಬಮ್ಮಣ ಎಂಬುವರು ಕಾದಿಮಡಿದ ಶಾಸನಗಳು ಬಾಳೇಹಳ್ಳಿಯಲ್ಲಿ ಇವೆ (1163). ಕೀರ್ತಿವರ್ಮನ ಸೋದರ ಕಾಮದೇವನ 
ಕಾಲದಲ್ಲಿ ಹಾನಗಲ್‌ನ ನಡೆದ ಹೊಯ್ಸಳ ಬಲ್ಲಾಳನ ಮುತ್ತಿಗೆಯ ಕಾಲದಲ್ಲಿ ಮಡಿದವರ ಬಗ್ಗೆ ಮೂರು ವೀರಗಲ್ಲುಗಳಿವೆ (1196). 
ಕಾಮದೇವನ ನಂತರ ಅವನ ಮಗ ಮಲ್ಲ ಅಥವಾ ಮಲ್ಲದೇವ ಎಂಬಾತನು 1217 ರಿಂದ 1252 ರವರೆಗೆ ಆಳಿದನು. ಈತನು 
ಕೆಲಕಾಲ ಸ್ವತಂತ್ರವಾಗಿ ಆಳಿರಬಹುದು. ಆದರೆ ಮುಂದೆ ಸೇಉಣ ಸಿಂಘಣನ ಆಶ್ರಿತನಾಗಿ ಆಳಿದನು. (ಬಹುಶಃ ಈತನ ಮಗ) 
ಕಾಮದೇವನ ಎರಡು ಶಾಸನಗಳು ಉತ್ತರ ಕನ್ನಡದ ಪಾಳಾ (ಮುಂಡಗೋಡ್‌ ತಾ।)ದಲ್ಲಿ (1282 ಮತ್ತು 1291) ದೊರಕಿವೆ. 


ಮುಂದೆ ಇವರ ಆಳ್ವಿಕೆ ಖಚಿತವಾಗಿ ಸ್ಪಷ್ಟ ದಾಖಲೆಗಳು ಇಲ್ಲ. 


76 ಧಾರವಾಡ ಜಿಲ್ಲೆ 
ಗುತ್ತಲದ ಗುತ್ತದಃ | 

ಕಲ್ಯಾಣದ ಚಾಳುಕ್ಕರ ಮಾಂಡಳಿಕರಾಗಿ, ಕೆಲಕಾಲ ಸ್ವತಂತ್ರರಾಗಿ, ಮುಂದೆ ದೇವಗಿರಿಯ ಸೇಉಣರ ಮಾಂಡಳಿಕರಾಗಿ 12 
ನೇಯ ಶತಮಾನದ ಆದಿಭಾಗದಿಂದ 13 ನೇಯ ಶತಮಾನ ಕೊನೆಯವರೆಗೆ ಹಾವೇರಿ ತಾಲೂಕಿನ ಗುತ್ತವೊಳಲ್‌ ಅಥವಾ 
ಗುತ್ತಲದಿಂದ ಆಳಿದ ರಾಜವಂಶ ಗುತ್ತರು. ತಮನ್ನು ಮಗಧದ ಗುಪ್ತರ ಉತ್ತರಾಧಿಕಾರಿಗಳೆಂದೂ ಉಜ್ಜಯಿನೀಪುರವರಾಧೀಶ್ವರೆಂದು 
ಚಂದ್ರಗುಪ್ತಾನ್ವಯರೆಂದೂ ಕರೆದುಕೊಂಡ ಇವರ ಮೂಲ ಪುರುಷ ಮಾಗುತ್ತ (ಮಹಾಗುಪು, ಹಾಗೂ ಆತನ ಮಗ ಗುತ್ತ ಎಂದು 
ಅವರ ಶಾಸನಗಳು ಹೇಳಿವೆ. ಬಹುಶಃ ಈತನು ಕಲ್ಯಾಣದ ಒಂದನೇಯ ಸೋಮೇಶ್ವರನ ಕಾಲದಲ್ಲಿ ಅಧಿಕಾರ ಹೊಂದಿದ್ದು ಹಾನಗಲ್‌ 
ಕದಂಬರಿಂದ ಕೆಲವೊಂದು ಪ್ರದೇಶಗಳನ್ನು ಗೆದ್ದುಕೊಂಡಿರಬೇಕು. ಅವನ ಮಗ ಮಲ್ಲಿದೇವನೇ ಖಚಿತವಾದ ತಾರೀಕು ಉಳ್ಳ (1115) 
ಚೌಡದಾನಪುರ ಶಾಸನದಲ್ಲಿ ಉಲ್ಲೇಖಿತನಾದ ಅರಸುವಾಗಿದ್ದು ಈತನು ಚಾಳುಕ್ಯ ಆರನೇಯ ವಿಕ್ರಮಾದಿತ್ಯನ ಮಾಂಡಳಿಕ (ಬನವಾಸಿ 
- 12,0005 ಅಧಿಕಾರಿ) ಗೋವಿಂದರಸನ ಅಧೀನನಾಗಿದ್ದನೆಂದು ತಿಳಿಯುತ್ತದೆ. ಈತನು ಮಹಾವೀರನೆಂದೂ ಅನೇಕ ಯುದ್ಧಗಳನ್ನು 
ಗೆದ್ದವನೆಂದೂ ಶಾಸನಗಳು ಹೇಳಿದ್ದು ಇವನ ಅಧಿಕಾರಿಯಾಗಿದ್ದ ಜಟಾಚೋಳನಿಂದ ಚೌಡದಾನಪುರ ಮುಕ್ತೇಶ್ವರ ದೇವಾಲಯ 
ನಿರ್ಮಾಣವಾಯಿತು (1120). ನೂರುಬಾಂಡದ ಕಡಂಬ ಬೀರದೇವನನ್ನು ಇವನ ತಂಗಿ ಬಾಚಲೆ ವರಿಸಿದ್ದಳು. ಹೊನ್ನತ್ತಿ ಶಾಸನದಲ್ಲಿ 
ಜಟಾಚೋಡ ವಂಶದ ಅತ್ತಿರಾಜ ಎಂಬ ಇವನ ಅಧಿಕಾರಿ ನಂದಿತೀರ್ಥದಲ್ಲಿ ಶಿವಾಲಯ ರಚಿಸಿದನೆಂದು ಹೇಳಿದೆ. ಮಲ್ಲಿದೇವನ 
ಸೋದರ ಜೋಯಿದೇವನು ಇದೇ ಕಾಲದಲ್ಲಿ ` ಬೆಳುಹುಗೆ-70 : (ಬಿಳವಿಗಿ), ಹೊನ್ನವತ್ತಿ- 12 ಹಾಗೂ ಬೆಣ್ಣೆಊರು-12 
(ಮೋಟೆಬೆನ್ನೂರು)ಗಳ ಆಡಳಿತ ನೋಡಿಕೊಳ್ಳುತ್ತಿದ್ದ ಮಹಾಮಂಡಲೇಶ್ವರ ಎಂದೇ ಶಾಸನಗಳು ಕರೆದಿರುವ ಜೋಯಿದೇವನ 
ಮಂತ್ರಿಗಳಾದ ದೇಕಣ್ಣ ಮತ್ತು ನಾಕಣ್ಣ ಎಂಬವರು ಚಾಮೇಶ್ವರ ದೇವಾಲಯಕ್ಕೆ ಪನ್ನವರ್ತಿ (ಹೊನ್ನತ್ರಿ) ಗ್ರಾಮವನ್ನು ದಾನಮಾಡಿದ 
ಸಂಗತಿಯೂ ಹೊನ್ನತ್ತಿ ಶಾಸನದಲ್ಲಿದೆ (1124). | 

ಜೋಯಿದೇವನು ಅಣ್ಣ ಮಲ್ಲಿದೇವನ ಜೊತೆ ಜಂಟಿ ಆಡಳಿತಗಾರನಿರಬಹುದು. ಅಥವಾ ಉತ್ತರಾಧಿಕಾರಿಯೂ ಆಗಿರಬಹುದು. 
ಅವನ ನಂತರ ಪಟ್ಟವೇರಿದವನು ಮಲ್ಲಿದೇವನ ಮಗ ಎರಡನೇಯ ವಿಕ್ರಮಾದಿತ್ಯ. ಈತನನ್ನು ಉಲ್ಲೇಖಿಸುವ ಗುತ್ತಲ ಶಾಸನ 
(1162) ಇವನ ರಾಜ್ಯದ ವ್ಯಾಪ್ತಿಯನ್ನು ಇವನ ಚಿಕ್ಕಪ್ಪನ ರಾಜ್ಯದಷ್ಟೇ ಆಗಿ ಹೇಳಿದ್ದು ಈತನು ಗುತ್ತಲದಲ್ಲಿ ಬಸದಿಯೊಂದಕ್ಕೆ 
ದಾನನೀಡಿದ ವಿವರವಿದೆ. ಯಾವುದೇ ಚಕ್ರವರ್ತಿಯ ಹೆಸರು ಶಾಸನದಲ್ಲಿಲ್ಲ. ಕಲ್ಯಾಣದಲ್ಲಿ ಅಧಿಕಾರ ಗ್ರಹಣಮಾಡಿದ್ದ ಬಿಜ್ಜಳನಿಗೆ 
ಮಣಿಯಲು ಅವನು ಸಿದ್ದನಿರಲಿಲ್ಲವೆನಿಸುತ್ತದೆ. ಈತನ ಸೋದರಿ ಲಾಳಿಯದೇವಿ ನೂರುಂಬಾಡದ ಕಡಂಬ ಕೇತರಸನನ್ನು ವರಿಸಿದ್ದಳು. 
ಗುತ್ತಲದಲ್ಲಿ ತನ್ನ ತಾಯಿಯ ನೆನಪಿಗೆ ಪದ್ಮೇಶ್ವರ ದೇವಾಲಯ ಕಟ್ಟಿಸಿ 1190 ರಲ್ಲಿ ಈತನು ಅದಕ್ಕೆ ದಾನ ನೀಡಿದನು. ಈತನ 
ಸೇನಾನಿ ದಾಸರಾಜನು ಹಾವೇರಿ ತಾ!॥ಹರಳಹಳ್ಳಿಯಲ್ಲಿ ದಾಸೇಶ್ವರ ದೇವಾಲಯ ಕಟ್ಟಿಸಿದನು. 1183ರಲ್ಲಿ ಕಲಚೂರಿ ಆಹವಮಲ್ಲನು 
ಇವನನ್ನು ಬಗ್ಗಿಸಿರಬೇಕು. ವಿಕ್ರಮಪುರ (ಹರಳಹಳ್ಳಿ) ಗ್ರಾಮ ನಿರ್ಮಿಸಿ ಜೋಯಿದೇವನು ತನ್ನ ವಂಶದವರ ಸ್ವಾರಕವಾದ ವಿಕ್ರಮೇಶ್ವರ 
ಮತ್ತು ಗುತ್ತೇಶ್ವರ (ಶಿವಾಲಯಗಳು) ಮಂದಿರಗಳಿಗೆ ದಾನ ನೀಡಿದ. ಶಾಸನದಲ್ಲಿ ಆಹಮಮಲ್ಲನನ್ನು ಚಕ್ರವರ್ತಿಯೆಂದು ಉಲ್ಲೇಖಿಸಿದೆ. 
ಬಿದಿರಹಳ್ಳಿ-12 ಕೂಡ ಇವನ ರಾಜ್ಯಕ್ಕೆ ಸೇರಿತ್ತು ಕಲಚೂರಿಗಳ ನಂತರ ವಿಕ್ರಮನು ಚಾಳುಕ್ಯ ನಾಲ್ಕನೇಯ ಸೋಮೇಶ್ವರನ 
ಬೆಂಬಲಿಗನಾಗಿ ಈತನು ಹೊಯ್ಸಳರ ವಿರುದ್ಧ ಹೋರಾಡಿದ್ದನು. ಚಾಳುಕ್ಯ ಸತ್ತೆ ಅಸ್ತಂಗತವಾದಾಗ ಸ್ವತಂತ್ರನಾದನು. ಈತನ 1214 
ರ ಹರಳಹಳ್ಳಿ ಶಾಸನದಂತೆ ತನ್ನ ಮಗಳಾದ ತುಳುವಲದೇವಿಯ ನೆನಪಿಗೆ ತುಳುವಲೇಶ್ವರ ದೇವಾಲಯವನ್ನು ಆ ಊರಲ್ಲಿ 
ನಿರ್ಮಿಸಿದನು. ಈ ವಂಶದ ಬಗ್ಗೆ ವಿಶೇಷ ಸಂಶೋಧನೆ ಮಾಡಿದ ಡಾ!ಜಕಿಯೂ ಅನ್ನಾರಿಯವರು ಹೇಳುವಂತೆ ಈತ ಈ : 
ವಂಶದಲ್ಲೇ ಪ್ರಬಲ ಅರಸನಾಗಿದ್ದು ಬನವಾಸಿ-12,000 ವನ್ನೂ ಗೆದ್ದಿದ್ದು ನೊಳಂಬವಾಡಿ ಹಾಗೂ ಪೆರ್ಜೊಲು-70 ರ ಮೇಲೂ 
ಅಧಿಕಾರ ಹೊಂದಿರಬೇಕು. 1233 ರ ವರೆಗೆ ಈತನು ಆಳಿದ್ದು ಇವನ ನಂತರ ಇವನ ಮಕ್ಕಳಾದ ಮೂರನೇಯ ಜೋಯಿದೇವ 
ಮತ್ತು ಮೂರನೇಯ ವಿಕ್ರಮರು ರಾಜ್ಯಭಾರ ಮಾಡಿದರು. ಉಚ್ಚಂಗಿ ಪಾಂಡ್ಯ ವಂಶದ ಸೋವಲದೇವಿ ಇವನ ರಾಣಿಯರಲ್ಲಿ 
ಒಬ್ಬಳು. ಸಾಂತಲಿಗೆನಾಡ ಸಿಂಗಿದೇವ ಇವನ ಅಳಿಯ. ಜೋಯಿದೇವನು ಸೇಉಣ ಸಿಂಘಣನ ಸೇನಾನಿ ಬೀಚಿದೇವನಿಂದ ಸೋತು 
ಅವನ ಮಾಂಡಳಿಕನಾದ. ಸುಮಾರು 10 ವರ್ಷ ಆಳಿದ ಮೂರನೇಯ ವಿಕ್ರಮಾದಿತ್ಯನ ನಂತರ ಅವನ ಸೋದರ ಮೂರನೇಯ 


ಸೋಯಿದೇವನಿಗೆ ಸುಮಾರು 1238ರಲ್ಲಿ ಪಟ್ಟವಾಯಿತು. ಸೇಉಣ ಕನ್ನರನ ಮಾಂಡಳಿಕನಾಗಿ ಹೆಬ್ಬಳ್ಳಿಯ "ಕುಮಾರ ವೃತ್ತಿ' ಯನ್ನು 
ಇವನು ಹೊಂದಿದ್ದನೆಂದು ಹರಳಹಳ್ಳಿ ಶಾಸನ ಹೇಳುತ್ತದೆ. ಸ 


ಇತಿಹಾಸ 7? 


ಸೇಉಣ ಕನ್ನರ ಹಾಗೂ ಮಹಾದೇವರ ಮಾಂಡಳಿಕನಾಗಿ ಮೂರನೇಯ ವಿಕ್ರಮ ಗುತ್ತನು ಸು.1259 ರಿಂದ ಆಳಿದ. 
ಚೌಡದಾನಪುರದ ಒಂದು: ಶಾಸನದಲ್ಲಿ ಈತನ ಅಣ್ಣ ವಿಕ್ರಮ ಎಂಬಾತನ ಉಲ್ಲೇಖವಿದ್ದು ಆತನು ಆಳಿದಂತೆ ಇಲ್ಲ. ಗುತ್ತನು 
ಸೇಉಣರ ವಎರುದ್ಧ ಬಂಡೆದ್ದರೂ ಹತ್ತಿಕಲ್ಪಟ್ಟು, ಸಾಳುವ ತಿಕ್ಕಮನೆಂಬ ಸೇಉಣ ಸೇನಾನಿ ಈತನ ರಾಜಧಾನಿಯಲ್ಲಿ ತಂಗಿದ 
ಉಲ್ಲೇಖವಿದೆ. ಇವನ ನಂತರ ಇವನ ತಮ್ಮ ಜೋಯಿದೇವನ ಮಗ ವಿಕ್ರಮಾದಿತ್ಯನು ಆಳುತ್ತಿದ್ದು ಅವನ ಸತಿ ಪದುಮಲದೇವಿ 
ಹಿರೇಬಿದರಿಯ ಶಿವಾಲಯವೊಂದಕ್ಕೆ ದಾನಕೊಟ್ಟಿದ್ದು ಇದು ಈ ವಂಶದ ಕೊನೆಯ ಶಾಸನ. ಈತನು ತನ್ನನ್ನು “ಸ್ವಯಂಭುಗಳಗನಾಥ 
ದೇವರ ಪಾದ ಪದಾpಕ” ಎಂದು ಕರೆದುಕೊಂಡಿದ್ದಾನೆ. ಇದರಲ್ಲಿ ಸೇಉಣ ರಾಮಚಂದ್ರನ ಉಲ್ಲೇಖವಿದೆ. ಮುಂದೆ ದೆಹಲಿ 
ಸುಲ್ತಾನರ ಸೇನೆಯ ದಾಳಿಯಿಂದ ಈ ವಂಶ ನಾಮಶೇಷವಾಗಿರಬೇಕು, 


ನೂರುಂಬಾಡದ ಕಡಂಬರು 


ತಲೆಯೆತ್ತಿ ರಟ್ಟಪಳ್ಳಿ-70 (ರಟ್ಟಿಹಳ್ಳಿ) ಹಾಗೂ ಇಟ್ಟಿಗೆ-30 (ರಾಣೆಬೆನ್ನೂರು ತಾ|) ಹೀಗೆ 100 ಗ್ರಾಮಗಳನ್ನು ಒಳಗೊಂಡ ಪ್ರದೇಶ :: 
ದಲ್ಲಿ ಆಳುತ್ತಿದ್ದರು. ರಟ್ಟಿಹಳ್ಳಿ (ಹರೇಕೆರೂರು ತಾ!) ಇವರ ಕೇಂದ್ರ. ಚಾಳುಕ್ಯ ಸಮ್ರಾಟ ಎರಡನೇಯ ಜಯಸಿಂಹನ ಯಾವುದೋ . 
ಶತ್ರುವನ್ನು ಸೋಲಿಸಿ ಶತ್ರುವಿನ ಒಂದು ಆನೆಯನ್ನು ವಶಪಡಿಸಿ ಅದನ್ನು ಚಕ್ರವರ್ತಿಗೆ ನೀಡಿದ್ದರಿಂದ ಈ ನೂರುಂಬಾಡದ ಆಡಳಿತವನ್ನು 
ಬೀರದೇವನಿಗೆ ನೀಡಲಾಯಿತೆಂದು 1174 ರ ಹಿರೇಕೆರೂರು ತಾ॥ ಕಣವಿ ಸಿದ್ಧಗೇರಿ ಶಾಸನ (6.ಇ.6, ನಂ.7)ದಿಂದ ತಿಳಿಯುತ್ತದೆ. 
ತಾವು ಶಾಖಾಚರೇಂದ್ರ (ಹನುಮಂತ) ಧ್ವಜರೆಂದೂ ಕಡಂಬೇಶ್ವರನ ಪಾದಪದ್ವಾರಕರೆಂದೂ ಕರೆದುಕೊಂಡಿದ್ದು ಕಡಂಬೇಶ್ವರ ಮಂದಿರವು 
ರಟ್ಟಿಹಳ್ಳಿಯಲ್ಲಿಯ ದೇವಾಲಯವಾಗಿದೆ. ಈ ಬೀರದೇವನ ಸೋದರ ಒಂದನೇಯ ಕೇತರಸನ ಮಗ ನಾಮರಸ, ಹಾಗೂ ಮೊಮಗ 
ಎರಡನೇಯ ಕೇತರಸನ ಉಲ್ಲೇಖವಿದ್ದು ಈ ಎರಡನೇಯ ಕೇತರಸನ ಸತಿ ಅತ್ತಿಮಬ್ಬೆಯೆಂದೂ ಈತನ ಆರು ಜನ ಪುತ್ರರಲ್ಲಿ 
ಎರಡನೇಯ ಬೀರದೇವನು ಮುಂದೆ ಅರಸನಾದನೆಂದೂ ತಿಳಿಯುತ್ತದೆ. ಈ ಬೀರದೇವ ಸತಿ ಬಾಚಲೆ ಗುತ್ತ ಮಲ್ಲಿದೇವನ ಸೋದರಿ. 
ಈತ ಕಲ್ಯಾಣದ ಆರನೇಯ ವಿಕ್ರಮಾದಿತ್ಯ ಮತ್ತು ಮೂರನೇಯ ಸೋಮೇಶ್ವರನ ಮಾಂಡಳಿಕನಾಗಿದ್ದ 


ಎರಡನೇಯ ಬೀರದೇವನು ಗುತ್ತರಾಜ ಕುಮಾರಿ ಲಾಳಿಯದೇವಿಯನ್ನು (ಎರಡನೇಯ ವಿಕ್ರಮಾದಿತ್ಯನ ಸೋದರಿ) ವರಿಸಿದ್ದು 
ಇವನ ಮೂವರು ರಾಣಿಯರಲ್ಲಿ ಇನ್ನೊಬ್ಬಳು ಬೆಳಗುತ್ತಿ ಅವಮೊಗ್ಗ ಜಿ!)ಯ ಸಿಂದವಂಶದ ದೋರಲದೇವಿಯೆಂದು ಡಾ 
ಶ್ರೀನಿವಾಸ ರಿತ್ತಿ ಊಹಿಸಿದ್ದಾರೆ. 


ಈ ವಂಶದ ಪ್ರಥಮ ಉಲ್ಲೇಖವು ಚಾಳುಕ್ಯ ಇಮ್ಮಡಿ ಜಗದೇಕಮಲ್ಲನ ರಟ್ಟಿಹಳ್ಳಿ ಶಾಸನದಲ್ಲಿದ್ದು ಮೂರನೇಯ ಕೇತರಸನ 
ಮಂತ್ರಿಗಳಾಗಿದ್ದ ಸೋಮನಾಥ ಹಾಗೂ ಮಲ್ಲ ಇವರ ಉಲ್ಲೇಖ ಅದರಲ್ಲಿದೆ 6.ಇ.6,31). ಕಣವಿ ಸಿದ್ದಗೇರಿ ಹಾಗೂ ರಟ್ಟಿಹಳ್ಳಿಯ 
1174 ರ ಶಾಸನಗಳಲ್ಲಿ ಈ ಕೇತಮಲ್ಲನ ಮಗ ಪಾಂಡ್ಯನು ಬಿಜ್ಜಳ ಸೋವಿದೇವನ ಮಾಂಡಳಿಕನೆಂದಿದೆ. ಈ ಪಾಂಡ್ಕರ ಹಡವಳ 
(ಸೀನಾನಿ) ಕುಮಾರ ಚೌಂಡರಸನ ಉಲ್ಲೇಖವೂ ಇದರಲ್ಲಿದ್ದು ಕಡಂಬೇಶ್ವರ ದೇವರ ಸೇವೆಗೆ ಕಾಳಾಮುಖ ಪಂಥದ ಕಲ್ಯಾಣ 
ಪಂಡಿತರಿಗೆ ನೀಡಿದ ದಾನ ಈ ಶಾಸನದಲ್ಲಿ ದಾಖಲಾಗಿದೆ. ಇದೇ ರೀತಿ “ಭಗವತಿ ಘಟ್ಟದ ಜಮದಗ್ನಿ ರಾಮೇಶ್ವರ” ದೇವರಿಗೆ 
ಪಾಂಡೃನೂ ಕುಮಾರ ಚೌಂಡರಸನೂ ಅದೇ ವರ್ಷ ನೀಡಿದ ದಾನಗಳ ಉಲ್ಲೇಖ ಈಗಿನ ಕಣವಿ ಸಿದ್ದಗೇರಿಯ ಸಿದ್ಧೇಶ್ವರ 
ದೇವಾಲಯದಲ್ಲಿದೆ. ರಟ್ಟಿಹಳ್ಳಿಯ 1238ರ ಶಾಸನ (6.ಇ.6, ನಂ 44)ದಲ್ಲಿ ಪಾಂಡ್ಕನಿಗೆ ಗರುಡ ಪಾಂಡ್ಕನೆಂಬ ಸೋದರನಿದ್ದನೆಂದು 
ಹೇಳಿದ್ದು ಪಟ್ಟವೇರಿದ ಅವನು ಆ ಕಾಲಕ್ಕೆ ಸೇಉಣ ಸಿಂಘಣನ ಮಾಂಡಳಿಕನಾಗಿದ್ದನು. ಹೊನ್ನಬೊಮ್ಮಿ ಸೆಟ್ಟಿ ಎಂಬವನು ರಟ್ಟಿಹಟ್ಟಿ 
ಕಡಂಬೇಶ್ಚರ ದೇವಾಲಯದಲ್ಲಿ ಮಲ್ಲೇಶ್ವರ ಮತ್ತು ರಾಜೇಶ್ವರ ಲಿಂಗಗಳನ್ನು ಪ್ರತಿಷ್ಠಾಪಿಸಿ ಅವುಗಳ ಪೂಜಾದಿಗಾಗಿ ಕಾಡವೂರು ಎಂಬ 
ಗ್ರಾಮವನ್ನು ಕಾಳಾಮುಖ ಪಂಥದ ರಾಜಗುರು ಮೂರುಜಾವಿದೇವರಿಗೆ ಒಪ್ಪಿಸಿದ್ದನ್ನು ಶಾಸನ ಹೇಳಿದೆ. ಇಲ್ಲಿಗೆ ಮುಂದೆ ವಂಶದ 
ವಿವರ ತಿಳಿಯದು. ಹೊಯ್ಸಳ ಇಲ್ಲವೆ ಸೇಉಣರು ಈ ರಾಜರನ್ನು ಪದಚ್ಯುತಗೊಳಿಸಿರಬಹುದು, ಇಲ್ಲವೆ ದೆಹಲಿ ಸುಲ್ತಾನರ 


ದಾಳಿಯಿಂದ ಇವರು ನಾಮಶೇಷರಾಗಿರಬಹುದು. ಈ ಅರಸರು ಕಾಳಾಮುಖ ಶೈವರಾಗಿದ್ದರು. 


ಧಾರವಾಡ ಜಿಲ್ಲೆ 


ಗೋವೆಯ ಕದಂಬರು ಹ: 
ಕೊಂಕಣದ ಶಿಲಾಹಾರರ ರಾಜ್ಯದ ಮೇಲೆ ಒತ್ತುವರಿ ನಡೆಸಿ ಮೂಲತಃ ಗೋವೆಯ ಚಂದ್ರಪುರ (ಟಾಂದೋರ್‌)ದಿಂದ ಆಡಳಿತ 
ನಡೆಸುತಿದ ಗೋವೆಯ ಕದಂಬರು ಬನವಾಸಿ ಕದಂಬರ ವಂಶಜರು ತಾವೆಂದು ಹೇಳಿಕೊಂಡಿದ್ದಾರೆ. ಸಪ್ತಕೋಟೀಶ್ವರ ಭಕ್ತನೆಂದು 
(ಗೋವಾದ ನಾರ್ವೆಯಲ್ಲಿರುವ ಪ್ರಸಿದ್ದ ಕ್ಷೇತ್ರ ಕರೆದುಕೊಂಡ ಇವರು ಮುಂದೆ ತಮ್ಮ ರಾಜಧಾನಿಯನ್ನು ಗೋಪಕ ಪಟ್ಟಣಕ್ಕೆ 
ಬದಲಾಯಿಸಿದರು (1049). (ಇದು ಇಂದಿನ ಪಣಜಿ ಬಳಿಯ ಹಳೇ ಗೋವೆ -ವೆಲ್ಲಾ ಗೋವಾ). ಇದು ದೊಡ್ಡ ವ್ಯಾಪಾರಿ 
ಕೇಂದ್ರವಾಗಿ ಬೆಳೆಯಿತು. ರಾಷ್ಟಕೂಟರ ಕಾಲದಲ್ಲಿ ಆಳಲು ಆರಂಭಿಸಿದ ಒಂದನೇಯ ಚಟ್ಟ, ಅನಂತರ ಅವರ ಮಗ ನಾಗವರ್ಮ, 
ಅವನ ಮೊಮಗ ಗೂವಲದೇವ ಇವರೆಲ್ಲರ ಉಲ್ಲೇಖ ಶಾಸನಗಳಲ್ಲಿದೆ. ಗೂವಲದೇವನು ಚಾಳುಕ್ಯ ಇಮಡಿ ತೈಲನ 
ಮಾಂಡಳಿಕನಾಗಿದ್ದು ಅವನ ಮಗ ಎರಡನೇಯ ಷಷ್ಠನು (1006-1072) ಕೊಂಕಣ ಶಿಲಾಹಾರರನ್ನು ನಾಮಶೇಷಗೊಳಿಸಿದನು. 


ಇಮಡಿ ಷಷ್ಠನು (ಚಟ್ಟ; ಚಟ್ಟರಸ) ಆರಂಭದಲ್ಲಿ ತನ್ನ ಹಿರಿಮಗ ಎರಡನೇಯ ಗೂವಲದೇವನನ್ನು ಜಂಟಿ ಅರಸನಾಗಿ ಮಾಡಿದ್ದು 
(1038) ಆತನು ತೀರಿಕೊಂಡುದರಿಂದ ಎರಡನೇಯ ಮಗ ವೀರವರ್ಮನಿಗೆ ಅಧಿಕಾರ ನೀಡಿದ. ಈತನ 1041 ಮತ್ತು 1054 
ರ ಶಾಸನಗಳು ಗೋವೆಯಲ್ಲಿ ಇವೆ. ಮುಂದೆ ಬಹುಶಃ ವೀರವರ್ಮನೂ ತೀರಿಕೊಳ್ಳಲು ಎರಡನೇಯ ಷಷ್ಠನ ತನ್ನ ಕೊನೆಯ ಮಗ 
ಒಂದನೇಯ ಜಯಕೇಶಿಯನ್ನು ಜಂಟಿ ಅರಸನಾಗಿ ಮಾಡಿದನು. ಚಟ್ಟಯದೇವನ ಕಾಲದಲ್ಲಿ ಕಲಘಟಗಿ ತಾ॥। ಕಂದಲಿ ಗ್ರಾಮದಲ್ಲಿ 
ಮಾರಯ್ಯ ಎಂಬಾತ ಬಾದುಬ್ಬೆ (ಬನಶಂಕರಿ)ಯ ಪ್ರತಿಷ್ಠೆ ಮಾಡಿಸಿದ (1050). 


ಎರಡನೇಯ ಷಷ್ಠನು 1072 ರಲ್ಲಿ ತೀರಿಸಿಕೊಳ್ಳಲು ಜಯಕೇಶಿಯು ಆಡಳಿತ ನಿರ್ವಹಿಸಿದನು. ಚಕ್ರವರ್ತಿ ಎರಡನೇಯ 
ಸೋಮೇಶ್ವರನು ಚೋಳರ ವಿರುದ್ಧ ನಡೆಸಿದ ಯುದ್ಧಗಳಲ್ಲಿ ಈತ ಚಕ್ರವರ್ತಿಗೆ ನೆರವಾದ. ಮುಂದೆ ಎರಡನೇಯ ಸೋಮೇಶ್ವರನಿಗೂ 
ಆರನೇಯ ವಿಕ್ರಮಾದಿತ್ಶನಿಗೂ ಕಲ್ಯಾಣದ ಪಟ್ಟಕ್ಕಾಗಿ ನಡೆದ ಹೋರಾಟದಲ್ಲಿ ಜಯಕೇಶಿಯು ವಿಕ್ರಮಾದಿತ್ಕನ ಪಕ್ಷವಹಿಸಿದನಲ್ಲದೆ 
ತನ್ನ ಮಗಳನ್ನು ವಿಕ್ರಮನಿಗೆ ಮದುವೆ ಮಾಡಿಕೊಟ್ಟ. 1078ರಲ್ಲಿ ಇವನ ಹಿರಿಮಗ ಮೂರನೇಯ ಗೂವಲದೇವನಿಗೆ ಪಟ್ಟವಾಯಿತು. 
ಅನಿಲಪುರವು (ಧಾರವಾಡ ಜಿಲ್ಲೆಯ ಅಳ್ಲಾವರ) ಈತನ ರಾಜಧಾನಿಗಳಲ್ಲಿ ಒಂದಾಗಿತ್ತು. ಇಲ್ಲಿ ಈತನ ಎರಡು ಖಂಡಿತ ಶಾಸನಗಳಿವೆ. 
ಒಂದು ಶಾಸನವು ಬಿಳಿಯ ಜಿನಾಲಯಕ್ಕೆ ದಾನವನ್ನು ಪ್ರಕಟಿಸುತ್ತದೆ (1081). ಅವನು ಕೊಂಕಣ-900 ಮತ್ತು ಪಲಸಿಗೆ-12,000 
ಆಳುತ್ತಿದ್ದು 1100ರ ಸುಮಾರಿಗೆ ವಿಕ್ರಮಾದಿತ್ಯನ ಎರುದ್ಧ ಬಂಡೇಳಲು ವಿಕ್ರಮಾದಿತ್ಯನು ಅವನಿಂದ ಹಲಸಿಗೆ-12,000 ವನ್ನು 
ಕಿತ್ತಕೊಂಡನು. ಮುಂದೆ ಈತನ ತಮ್ಮ ವಿಜಯಾದಿತ್ಯನ ಮಗ ಎರಡನೇಯ ಜಯಕೇಶಿಯು ಈತನ ಜೊತೆಗೆ ಅರಸನಾದನು. 
ಆಗ ಚಾಳುಕ್ಯ ವಿಕ್ರಮಾದಿತ್ಯನು ತನ್ನ ಮಗಳಾದ ಮೈಳಲದೇವಿಯನ್ನು ಜಯಕೇಶಿಗೆ ಮದುವೆಮಾಡಿಕೊಟ್ಟು (1103) ಹಲಸಿಗೆ 
12,000 ವನ್ನು ಮರಳಿಸಿದನಲ್ಲದೆ ಕುಂದೂರು 500 ಛ್ಞರೇಂದ್ರ ಪರಿಸರ) ಮುಂತಾದ ಭಾಗಗಳನ್ನು ಅವನಿಗೆ ಬಳುವಳಿಯಾಗಿ 
ಕೊಟ್ಟನು. ಗೂವಲದೇವನ ಕಲ್ಲುಕುಟಿಗೆ (ಕಲಘಟಗಿ) ಶಾಸನದಲ್ಲಿ ಆತ ಉಣಕಲ್ಲು -30ಮತ್ತು ಸಬ್ಬಿ- 30ನಾಡುಗಳನ್ನೂ 
ಆಳುತ್ತಿದ್ದನೆಂದಿದ್ದು (1120) ತಂಬೂರಲ್ಲಿ ಅವನ ಅಧಿಕಾರಿ ಸೇನಿಗಾವುಂಡನಿಂದ ಫಣಿರಾಜ ದೇವಾಲಯ (1120) ಹಾಗೂ ಅದೇ 
ಊರಲ್ಲಿ ಜಯದೇವ ಎಂಬಾತನಿಂದ ಎಷ್ಟುಮಂದಿರ ನಿರ್ಮಾಣವಾದ ಶಾಸನಗಳಿವೆ (1120). 


1125 ರಲ್ಲಿ ಮೂರನೇಯ ಗೂವಲದೇವನು ತೀರಿಕೊಂಡನು. ಎರಡನೇಯ ಜಯಕೇಶಿಯ ನರೇಂದ್ರ ಶಾಸನದಲ್ಲಿ ಆತನು 
ಕೊಂಕಣ -900 ಹೈವೆ -500,ಸಲಸಿಗೆ-12,000, ಹಲಸಿಗೆಗೆ ಸೇರಿದ ಕುಂದೂರ-500ಗಳನ್ನು ಆಳುತ್ತಿರಲು ಅವನ ಸೇನಾನಿ 
ಸಿಂಗರಸನು ಕುಂಡೂರಲ್ಲಿ (ಈಗಿನ ನರೇಂದ್ರ) ಕಟ್ಟಿದ (ಲಕ್ಷ್ಮೀಶ್ವರ) ಶಿವಾಲಯಕ್ಕೆ ನೀಡಿದ ದಾನದ ವಿಚಾರವಿದೆ. ಈ ಶಾಸನದಲಿ 
ರಾಜಧಾನಿ ಕುಂದೂರಿನ ಗಡಿಗಳ ಎವರವಿದೆ. ಅದೇ ಊರ ಇನ್ನೊಂದು ಶಾಸನದಲ್ಲಿ ಅಲ್ಲಿನ ಅರಕೆರೆಯ ಶಂಕರದೇವರ ದೇವಾಲಯಕ್ಕೆ 
1126ರಲ್ಲಿ ಜಯಕೇಶಿ ಮತ್ತು ಮೈಳಲದೇವಿಯರು ನೀಡಿದ ದಾನವಿದ್ದು ಮೈಳಲದೇವಿಯು ಕುಂದೂರಲ್ಲಿ ಇರುತಿರಲು ಕೊಂಕಣ 
“900, ಉಣಕಲ್‌-30, ಛಬ್ಬಿ (ಬ್ಬ-30), ಕೊಂತಕುಳ-30, ಹಾನಗಲ್‌-500, ಉತ್ಸುಗಾಂವೆ ಉಚಗಾಂವ್‌)-30, ಕಾದರವಳ್ಳಿ- 


30,ಪೊಳಲ್ಗುಂದೆ-30,ವೇಳುಗ್ರಾಮ (ಬೆಳಗಾವಿ) -70, ಹೈವೆ-500 ಹಾಗೂ ಕಾವಡಿದ್ದೀಪ ಒಂದೂಕಾಲು ಲಕ್ಷಗಳನ್ನು ಆಳುತಿದಳೆಂದು 
ಹೇಳಿದೆ. ನ 


ಇತಿಹಾಸ 79 


ಎರಡನೇಯ ಜಯಕೇಶಿಯ ಶಾಸನಗಳು ಮೊದಲ ಬಾರಿ ಧಾರವಾಡ ಜಿಲ್ಲೆಯಲ್ಲಿ ದೊರೆಯುವುದು 1111ರಿಂದ. ನಿಗದಿಯ 
ಮೂಲಸ್ಥಾನ ದೇವರ ಪ್ರತಿಷ್ಠಾಪನೆಯ ಉಲ್ಲೇಖ ಅದರಲ್ಲಿದೆ. 1112 ರಲ್ಲಿ ಉಣಕಲ್ಲಿನ ಆದಿತ್ಯದೇವರ ಸತ್ರಕ್ಕೆ ದಾನಪ್ರಕಟಿಸುವ 
ಅಮಿನಭಾವಿ ಶಾಸನವಿದೆ. ಬಾವಿಹಾಳದ ಅಳ್ಳುಗುಂಡಿ ಮಲ್ಲಿಕಾರ್ಜುನ ದೇವರಿಗೆ ಮಾಡಿದ ಭೂದಾನ 1125 ರದು. ಲಕ್ಷೇಶ್ವರದ 
ಸೋಮೇಶ್ವರ ದೇವಾಲಯಕ್ಕೆ 1128 ರಲ್ಲಿ ಈತನು ಮಾಡಿದ ದಾನದಿಂದ ಅಲ್ಲಿ "ಗಳಿಗೆ'ಯನ್ನು ಸ್ಥಾಪಿಸಲಾಯಿತು. ಬಹುಶಃ ಅದು. 
ಆಗ ಘಟಿಕಾಸ್ಥಾನವಾಗಿ ರೂಪುತಾಳಿರಬೇಕು. ಇದೇ ದೇವಾಲಯಕ್ಕೆ 1138 ರಲ್ಲಿ ಅವನು ನಿಟ್ಟೂರು ಗ್ರಾಮವನ್ನು ದಾನಮಾಡಿದ್ದಾನೆ. 
ಇದೇ ಕಾಲದಲ್ಲಿ ಈತನು ಹೊಯ್ಸಳ ವಿಷ್ಣುವರ್ಧನನ ಕೈಯಲ್ಲಿ ಸೋತಂತೆ ಕಾಣುತ್ತದೆ. 


ಈತನ ಇಬ್ಬರು ಮಕ್ಕಳಾದ ಶಿವಚಿತ್ತ ಪೆರ್ಮಾಡಿ ಹಾಗೂ ವಿಷ್ಣುಚಿತ್ತ ವಿಜಯಾದಿತ್ಕರು (1147) ಜಂಟಿಯಾಗಿ ಇವನ 
ಉತ್ತರಾಧಿಕಾರಿಗಳಾದರು. ಶಿವಚಿತ್ತನು ಹಾನಗಲ್‌ ಕದಂಬ ರಾಜಪುತ್ರಿ ಕಮಲಾದೇವಿಯನ್ನು ವರಿಸಿದ್ದು ಕಿತ್ತೂರ ಬಳಿಯ ದೇಗಾಂವೆಯ 
ಕಮಲನಾರಾಯಣ ಮಂದಿರ ಇವಳು ಕಟ್ಟಿಸಿದ್ದ ಪ್ರಸಿದ್ಧ ದೇವಾಲಯವಾಗಿವೆ. ! ಈ ಸೋದರರು ಕಲಚೂರಿ ಬಿಜ್ಜಳನಿಗೆ ತಲೆಬಾಗದೆ 
ಸ್ವತಂತ್ರರಾಗಿ ಉಳಿದರು. ಕಲಚೂರಿಗಳೂ ಹೊಯ್ದಳರೂ ಪ್ರತ್ಯೇಕವಾಗಿ ಇವರನ್ನು ಸೋಲಿಸಿದರೂ ಅದರಿಂದ ಆ ಮನೆತನಗಳಿಗೆ 
ಹೆಚ್ಚಿನ ಪ್ರದೇಶವೇನೂ ಸಿಕ್ಕಿದಂತೆ ಇಲ್ಲ. 


ಪೆರ್ಮಾಡಿದೇವನ ಕಾಲದಲ್ಲಿ ಬೊಮಿಗಟ್ಟಿ ಜಿನಾಲಯಕ್ಕೆ ಸಿಂಘಣನೆಂಬಾತ ದಾನ ಮಾಡಿದ 1147 ರ ಶಾಸನವಿದೆ. ನೂಲ್ವಿ 
ಶಾಸನದಲ್ಲಿ ಕಾಳೇಶ್ವರ . ದೇವಾಲಯಕ್ಕೆ 1171 ರಲ್ಲಿ ದಾನಮಾಡಿದ ಉಲ್ಲೇಖವಿದೆ. ಕುಂದಗೋಳ ತಾ।। ಕೊಪ್ಪ ಶಾಸನದಲ್ಲಿ 
ಬರ್ಮಿಗಾವುಂಡನು ಕರುವೇಶ್ವರ ದೇವಾಲಯವನ್ನು ನಿರ್ಮಿಸಿದ 1165 ರ ಶಾಸನವಿದೆ. ಬಹುಶಃ ಧಾರವಾಡ ಜಿಲ್ಲೆಯ ಪ್ರದೇಶವನ್ನು 
ಈತನು ನೋಡಿಕೊಳ್ಳುತ್ತಿದ್ದುದರಿಂದ ಜಿಲ್ಲೆಯಲ್ಲಿ ಇವನ ಶಾಸನಗಳಷ್ಟೇ ಕಂಡುಬಂದಿದ್ದು ಈತನ ಸೋದರ ವಿಷ್ಣುಚಿತ್ತನ ಶಾಸನಗಳಿಲ್ಲ. 
ಈ ವಂಶದವರು ಕಲ್ಯಾಣದ ನಾಲ್ಕನೇಯ ಸೋಮೇಶ್ವರನಿಗೆ ಬೆಂಬಲ ನೀಡಿ ಆತನು ಪದಚ್ಯುತನಾದ ಮೇಲೂ ತಮ್ಮ ರಾಜ್ಯದಲ್ಲಿ 
ಆಸರೆ ನೀಡಿದ್ದರು. ಶಿವಚಿತ್ತನು 1192 ರವರೆಗೆ ಬದುಕಿದ್ದು ಅವನ ಕಾಲದಲ್ಲೇ ವಿಷ್ಣುಚಿತ್ತನು ತೀರಿಕೊಳ್ಳಲು ವಿಷ್ಣುಚಿತ್ತನ ಪುತ್ರ 
ಮೂರನೇಯ ಜಯಕೇಶಿ 1187ರಿಂದ ಜಂಟಿ ಅರಸನಾಗಿದ್ದು ಶಿವಚಿತ್ತನ ನಂತರ ತಾನೊಬ್ಬನೇ ಆಡಳಿತ ನಿರ್ವಹಿಸಿದನು. ಈತನು 
ಸೇಉಣ ಸಿಂಘಣನ-ಕೈಯಲ್ಲಿ 1206 ರ ಹೊತ್ತಿಗೆ ಸೋತು ಆತನ ಮಾಂಡಲಿಕತ್ವ ಒಪ್ಪಿಕೊಂಡನು. 


ಮೂರನೇಯ ಜಯಕೇಶಿಯ ಕಾಲದಲ್ಲಿ 1171 ರಲ್ಲಿ ಈತನ ಪಡೆವಳ (ನಾನಿ) ಉದಯಾದಿತ್ಯನು ಉಗ್ನಿಗೇರಿ ಮಾಕೇಶ್ವರ 
ದೇವರಿಗೆ ಭೂದಾನ ಮಾಡಿದ್ದಾನೆ. ಮುಂದೆ 1198ರ ಶಾಸನದಲ್ಲಿ ಎಲೆಪೂರ್ವಹಳ್ಳಿ ಎಂದು ಹಳೇ ಹುಬ್ಬಳ್ಳಿಯ ಉಲ್ಲೇಖವಿದ್ದ 
ಒಂದು ಶಾಸನವಿದ್ದು ಇದೇ ಊರು 1206ರಲ್ಲಿ "ಅಗ್ರಹಾರ ಹುವಳ್ಳಿ' ಎಂದು ಕರೆಯಲ್ಪಟ್ಟಿದ್ದು ಇಲ್ಲಿ ಮಹಾಲಕ್ಷ್ಮೀ ದೇವಸ್ಥಾನವನ್ನು 
ಪ್ರತಿಷ್ಠಾಪಿಸಿದ ವಿವರವಿದೆ. ಈತನ 1215ರ ಶಾಸನದಲ್ಲಿ ಮನಗುಂಡಿಯ ಬಸದಿಯೊಂದಕ್ಕೆ ಅನೇಕ ದಾನಗಳನ್ನು ಮಾಡಿದ ಸಂಗತಿ 
ವರದಿಯಾಗಿದೆ. 1202ರ ಘಳಗಿ ಶಾಸನದಲ್ಲಿ ಅಲ್ಲಿನ ನಾಡಗಾವುಂಡ ಮತ್ತು ಆ ಊರು ಅರ್ವತ್ತೊಕ್ಕಲು ಭೂತೇಶ್ವರ ದೇವರಿಗೆ 
ದಾನ ನೀಡಿದ ಎವರವಿದೆ. ; 


ಇವನ ನಂತರ ಪಟ್ಟಕ್ಕೆ ಬಂದ ತ್ರಿಭುವನಮಲ್ಲನು ಸು.1225 ರಿಂದ 48 ರವರೆಗೆ ಆಳಿದ. (ಈತನಿಗೂ ಮೊದಲು ಈತನ 
ಅಣ್ಣ ವಜ್ರದೇವ ಎಂಬಾತ 1200-1221 ರವರೆಗೆ ಯುವರಾಜನಾಗಿ ಇದ್ದಂತಿದೆ). ತ್ರಿಭುವನ ಮಲ್ಲನ ನೂಲಿ ಶಾಸನದಲ್ಲಿ 1237 
ರಲ್ಲಿ ನೂಲ್ತಿಯ ಅರ್ವತ್ರೊಕ್ಕಲು ದೇವಾಲಯಕ್ಕೆ ದಾನ ನೀಡಿದ ಉಲ್ಲೇಖವಿದೆ. ತ್ರಿಭುವನ ಮಲ್ಲ (ಈತನಿಗೆ ಸೋವಿದೇವನೆಂಬ 
ಹೆಸರೂ Jo ಹಾಗೂ ಅವನ ಉತರಾಧಿಕಾರಿ ಮೂರನೇಯ ಷಷ್ಠ (1246-64) ಇವರ ಆಳ್ವಿಕೆಯ ವಿವರಗಳು ತಿಳಿಯವು. 

ಮೂರನೇಯ ಷಷ್ಠ ಅಥವಾ ಚಟ್ಟಯ್ಯದೇವನು ಭಟ್ಟಿಕೊಪ್ಪ .(ಕಲಘಟಗಿ--ತಾ) ಗ್ರಾಮದಲ್ಲಿ ಶಂಕರದೇವರ ಪ್ರತಿಷ್ಠೆಯನ್ನು 
ಮಾಡಿಸಿದನು (1250). ಹುಬ್ಬಳ್ಳಿ ತಾ. ಬುಡ್ರಸಿಂಗಿ ಶಾಸನದಲ್ಲಿ ಸೊನ್ನಲಿಗೆಯ ಕಪಿಲಸಿದ್ದಮಲ್ಲಿಕಾರ್ಜುನನಿಗೆ ಉಚ್ಚಂಗಿ ಗ್ರಾಮ 
ದಾನ ಮಾಡಿದ ವಿಚಾರವಿದೆ (1258). ಸೇಉಣ ಕನ್ನರನು ಇವರನ್ನು ಮಾಂಡಳಿಕರನ್ನಾಗಿ ಮಾಡಿಕೊಂಡ. ಮುಂದೆ ಸೇಉಣ 
ಮಹಾದೇವನು ಇವರನ್ನೂ ಪೂರ್ತಿ ನಾಮಶೇಷಗೊಳಿಸಿದೆ. ಮೂರನೇಯ ಷಷ್ಠನೇ ಈ ವಂಶದ ಕೊನೆಯ ಅರಸು. 


80 ಧಾರವಾಡ ಜಿಲ್ಲೆ 


ಬಂಕಾಪುರ ಕದಂಬರು | 

ಅಲ್ಪ ಕಾಲ ಬಂಕಾಪುರದಿಂದ ಆಳಿದ ಕದಂಬ ಶಾಖೆಯೊಂದನ್ನು ಡಾ| ಬಾ.ರಾ. ಗೋಪಾಲರು: ಗುರುತಿಸಿದ್ದಾರೆ. ಇವರು 
ಕಲ್ಯಾಣದ ಚಾಳುಕ್ಕರ ಮಾಂಡಲಿಕರಾಗಿದ್ದರು. ಸತ್ಯಾಶ್ರಯನ ಸಮಕಾಲೀನರಾದ ಹಾನಗಲ್‌ ಕದಂಭ ಚಟ್ಟಯ ದೇವನ ನಂತರ 
ಬನವಾಸಿ-12,000 ಪ್ರಾಂತವನ್ನು ಮಯೂರ ಶರ್ಮ ಎಂಬಾತನು ಆಳುತ್ತಿದ್ದ ಈತನು ಚಟ್ಟಯದೇವನ ವಂಶಸ್ಥನಲ್ಲ, ಅರಿಕೇಸರಿ 
ಅಥವಾ ಹರಿಕಂತ ಎಂಬಾತನ ಮಗ. ಈ “ಹರಿಕಂತದೇವ'ನ ಎರಡು ಶಾಸನಗಳು ಸಿದ್ಧಾಪುರ ತಾ॥! ಕೋಡಕಣಿಯಲ್ಲಿ ದೊರೆತಿವೆ. 
ಈತನ ಮಗ ಮಯೂರ ಶರ್ಮನು “ಪಾಂಧಿಪುರಾಧೀಶ್ವರ' (ಹಾನಗಲ್‌ನ ಮೂಲ ಸೂಚಿಸುತ್ತದೆ) ಎಂದು ಕರೆದುಕೊಂಡಿದ್ದು 
ಇವನು ಬಂಕಾಪುರದಿಂದ ಆಳುತ್ತಿದ್ದುದು ಖಚಿತ. ಈತ ಚಕ್ರವರ್ತಿ ಎರಡನೆಯ ಜಯಸಿಂಹನ ಸೋದರಿ ಅಕ್ಕಾದೇವಿಯನ್ನು ವರಿಸಿದ್ದ 
ಈತನ ಶಾಸನಗಳು 1035 ರಿಂದ ಕಾಣಬರುತ್ತಿದ್ದು ಬನವಾಸಿ-12,000 ಮತ್ತು ಪಾನುಂಗಲ್‌-500ಗಳನ್ನು ಆಳುತ್ತಿದ್ದ “ಹರಿಕಂತನ 
ಸಿಂಗ' ಎಂಬ ಶಬ್ದದಿಂದ ಹರಿಕಂತನ ಮಗ ಈತನೆಂಬುದು ಖಚಿತ. ಹಾನಗಲ್‌ ಕದಂಬರ ವಂಶವೃಕ್ಷದಲ್ಲಿ ಈತನ ಹೆಸರಿಲ್ಲ, ಈತನ 
ಸತಿ ಅಕ್ಕಾದೇವಿ ಅರಸಿಬೀಡಿಯಿಂದ ಕಿಸುಕಾಡು -70ನ್ನು ಆಳುತ್ತಿದ್ದಳು. ಈತನ ಉತ್ತರಾಧಿಕಾರಿಗಳು ಇವನ ಮಕ್ಕಳಾದ ಅರಕೇಸರಿ 
(1047) ಹಾಗೂ ತೋಯಿಮದೇವ. ಇವರು ಹಾನಗಲ್‌ ಪ್ರದೇಶದ ಆಡಳಿತ ನಿರ್ವಹಿಸಿದರು. . ಮುಂದೆ ಹಾನಗಲ್‌ ಕದಂಬ 
ವಂಶದ ಕೀರ್ತಿವರ್ಮ ಇವರಿಂದ ಅಧಿಕಾರ ಪಡೆದ (ು.1066ರ ನಂತರ). ಅಲ್ಲಿಗೆ ಈ ಕಿರುಮಾಂಡಳಿಕ ಶಾಖೆ ಕೊನೆಯಾಯಿತು. 
ತೋಯಿಮದೇವನು ಅಕ್ಕಾದೇವಿಯ ಮಗನು. ಹಾನಗಲ್‌ ಕದಂಬ ಕೀರ್ತಿವರ್ಮನ ಒಂದು ಶಾಸನದಲ್ಲಿಬಂಕಾಪುರವನ್ನು ರಾಜಧಾನಿ 


ಪಟ್ಟಣವೆಂದು ಹೇಳಿದೆ. 


ಬೆಳಗುತ್ತಿಯ ಸಿಂದರು 


ಹೊನ್ನಾಳಿ ತಾ॥ ಬೆಳಗುತ್ತಿ ಟಿಳಗುವರ್ತಿ)ಯ ಸಿಂದರು ವಾಸ್ತವವಾಗಿ ನಾಗರಖಂಡ-70ನ್ನು ಒಳಗೊಂಡ ಸೇಂದ್ರಕ ವಿಷಯ 
ಎಂದು ಪರಿಚಿತವಾದ ಬಂದಳಿಕೆಯ ಪರಿಸರದಲ್ಲಿ ಬಾದಾಮಿ ಚಾಳುಕ್ಕರ ಕಾಲದಿಂದ ಆಳುತ್ತಿದ್ದ ವಂಶದ ಒಂದು ಶಾಖೆ. ಸೇಂದ್ರಕರು ` 
ಬಾದಾಮಿಯ ಚಾಳುಕ್ಕರ ಬೀಗರು ಕೂಡ. ಧಾರವಾಡ ಜಿಲ್ಲೆಯ ಹಿರೇಕೆರೂರು. ತಾ॥। ಹಾಗೂ ಶಿಗ್ಗಾಂವಿ ತಾಲೂಕಿನ ಕುಂದೂರು 
ಪರಿಸರದಿಂದ ಬೆಳಗುತ್ತಿಯ ಸಿಂದರು ಆಳುತ್ತಿದ್ದರು. ಕೆಲವು ಕಾಲ ಹಿರೇಕೆರೂರು ತಾ॥ ಹಳ್ಳೂರು ಇವರ ರಾಜಧಾನಿಯಾಗಿತ್ತು. 
ನಾಗರಖಂಡ-70ಕ್ಕೆ ತಿಳುವಳ್ಳಿ ಮುಂದೆ ಕೇಂದ್ರವಾಗಿರಬಹುದು. ಪಿರಿಯಚಟ್ಟರಸ, ಅವನ ಮಗ ಅಯ್ಕಣ ಜೋಗರಸ, ಇವನ 
ನಂತರ ಪಿರಿಯ ಚಟ್ಟರಸನ ಮೊಮಗ ಎರಡನೇಯ ಚಟ್ಟರಸ ಇವರು ಆರಂಭದ ಅರಸರಾಗಿ ಕಲ್ಯಾಣದ ಚಾಳುಕ್ಕರ 
ಮಾಂಡಲಿಕರಾಗಿದ್ದರು. ಜೋಗರಸ (ಸು.1060-1090) ನ ಶಾಸನಗಳ ಹಿರೇಕೆರೂರು ತಾ! ಅಣಜಿಯಲ್ಲಿ ಹಾಗೂ ಮೇದೂರಲ್ಲಿ 
ದೊರೆತಿವೆ. ಈತ ಮಾಸೂರು-22 ಕುಂದೂರು-12, (ಿಗ್ಗಾಂವಿ ತಾ॥) ಮುಂತಾದ ಪ್ರದೇಶಗಳ ಮೇಲೂ ಅಧಿಕಾರ ಹೊಂದಿದ್ದ 
ಕಲ್ಯಾಣದ ಒಂದನೇಯ ಹಾಗೂ ಎರಡನೇಯ ಸೋಮೇಶ್ವರ, ಮತ್ತು ಆರನೇಯ ವಿಕ್ರಮಾದಿತ್ಯ ಇವರಿಗೆ ಈತ ಮಾಂಡಳಿಕನಾಗಿದ್ದ. 
ಇವನ ನಂತರ ಆಳಿದ ಎರಡನೇಯ ಚಟ್ಟರಸ (ಸು.1090-1120), ನಂತರ ಒಂದನೇಯ ಈಶ್ವರದೇವ, ಈಶ್ವರ ದೇವನ ಪುತ್ರರಾದ 
ಮಾಚರಸ (ಹು.1120-40) ಮತ್ತು ಮಲ್ಲಿದೇವ(1140-55)ಇವರುಗಳ ಶಾಸನಗಳು ಧಾರವಾಡ ಜಿಲ್ಲೆಯ ಪ್ರದೇಶದಲ್ಲಿ ಅಷ್ಟೊಂದು 
ಇಲ್ಲ. ಮಾಚರಸನೆ ಒಂದು ಶಾಸನ ನಾಗವಂದದಲ್ಲಿ ದೊರೆತಿದೆ (1128). ಇವನು! ಮೂರನೇಯ ಸೋಮೇಶ್ವರನ ಮಾಂಡಳಿಕ. 
ಈ ಸೋದರರ ನಂತರ ಪಟ್ಟವೇರಿದವನು ಇವರ ತಮ್ಮಐವರಸನ ಮೊಮಗ (ಮಗ ರಾಯರಸನ ಮಗ) ಎರಡನೇಯ ಈಶ್ವರದೇವ; 
ಈತ ಕಲಚೂರಿಗಳ ಮಾಂಡಲಿಕನೆಂದು ಹೇಳಿಕೊಂಡ. ಈತನ ಕೊಡಮೊಗ್ಗಿ (1159; ಹಿರೇಕೆರೂರು ತಾ॥) ಹಾಗೂ ನಿಡನೇಗಿಲು 
(1165) ಶಾಸನಗಳಿವೆ. ನಿಡನೇಗಿಲ ಮಲ್ಲಿಕಾರ್ಜುನ (ಕಲ್ಲೇಶ್ವರ) ದೇವಾಲಯಕ್ಕೆ:ರಾಜ ಸುಂಕ ದಾನ ' ನೀಡಿದ್ದಾನೆ. ಕೊಡಮಗ್ಗಿಯ 
ಶಾಸನವೂ ಅಲ್ಲಿನ ಈಶ್ವರ ದೇವಾಲಯಕ್ಕೆ ರಾಜನು ನೀಡಿದ ದಾನದ ದಾಖಲೆ. ಎರಡನೇಯ ಈಶ್ವರದೇವ (1155-1185) 
ಸಾಹಸಿಯಾದ ದೊರೆ. ಈತನ ರಾಜಧಾನಿ ಹಳ್ಳೂರು. ಈತ ವಿಶಾಲ ಪ್ರದೇಶವನ್ನು ಆಳುತ್ತಿದ್ದು ಮಾಸೂರು-12, ಉಡವಟ್ಟೆ-70 
ಕುಂದೂರು-70, ಮುಂತಾದ ಪ್ರದೇಶಗಳೂ ಶಿವಮೊಗ್ಗ "ಮತ್ತು ಚಿತ್ರದುರ್ಗ ಜಿಲ್ಲೆಯ ಕೆಲವು ಪ್ರದೇಶಗಳೂ ಅವನ ರಾಜ್ಯದಲ್ಲಿ 
ಸೇರಿದ್ದವು. ಮುಂದೆ ಹೊಯ್ಸಳ ಇಮ್ಮಡಿ ಬಲ್ಲಾಳನು ಈತನನ್ನು ಬಗ್ಗಿಸಿ, ತನ್ನ ಮಾಂಡಳಿಕನಾಗಿ ಮಾಡಿಕೊಂಡ (1175). ಆದರೆ 


ಇತಿಹಾಸ 81 
ಮುಂದೆ ಕಲಚೂರಿ ಸೋವಿದೇವನು ಹೊಯ್ದಳನನ್ನು ಹೊರಗಟ್ಟಿ ಸಿಂದರಮೇಲೆ ಸ್ವಾಮ್ಯ ಸಾಧಿಸಿದ (1179). ಈಶ್ತರದೇವನ 
ಮಕ್ಕಳಾದ ಪಾಂಡ್ಕದೇವ ಹಾಗೂ ಮಲ್ಲಿದೇವರು ಅವನಿಗೆ ಆಡಳಿತದಲ್ಲಿ ನೆರವಾಗುತ್ತಿದ್ದು ಧಾರವಾಡ ಜಿಲ್ಲೆಯ ಪ್ರದೇಶಗಳಲ್ಲಿ 
ಪಾಂಡ್ಯದೇವನಿದ್ದನೆಂದು ಸೂಚಿಸುವ ರಟ್ಟಿಹಳ್ಳಿ ಶಾಸನವಿದೆ (1174). ಇದು ಅಲ್ಲಿನ ಕಡಂಬೇಶ್ಚರ ದೇವಾಲಯಕ್ಕೆ ನೀಡಿದ ದಾನದ 
ದಾಖಲೆ. ಮುಂದೆ ಈಶ್ವರದೇವನು ಮತ್ತೆ ಉದಿಸಿದ ಕಲ್ಯಾಣ ಚಾಳುಕ್ಯ ಸತ್ತೆಗೆ (1185) ಶರಣರಾದರೂ ಹೊಯ್ದಳ-ಸೇಉಣ. 
ಹೊಯ್ದಾಟದಲ್ಲಿ ಸಿಂದರು ನುಗ್ಗಾದರು. ತುಂಗಭದ್ರಾ ನದಿಯ ಉಭಯ ತೀರದಲ್ಲಿ ಇದ್ದ ಈ ರಾಜ್ಯ ಸದಾ ರಣರಂಗವಾಗಿತ್ತು. 


ಈತನ ಮಗ ಎರಡನೇ ಮಲ್ಲಿದೇವ(ಸು.1185-1205) ಹಳ್ಳೂರಿಂದಲೇ ಆಳುತ್ತಿದ್ದು ಬಹುಶಃ ಹೊಯ್ಸಳರ ವಿರುದ್ಧ ನಡೆಸಿದ 
ಉಗ್ರವಾದ ರಟ್ಟಿಹಳ್ಳಿ ಕಾಳಗದ ಉಲ್ಲೇಖ 1195 ರ ಶಾಸನದಲ್ಲಿದೆ. ಹೊಯ್ಸಳರಾಣಿ ಉಮಾದೇವಿ (ಏಲ್ಲಾಳನ ಹೆಂಡತಿ) ಕೂಡ 
ಬೆಳಗುತ್ತಿಯ ವಿರುದ್ದ ಸಾಗಿ ಜಯಗಳಿಸಿದ ಉಲ್ಲೇಖಗಳಿವೆ. ಈತ ಹೊಯ್ಸಳರಿಗೆ ಸೋತ. 1198ರಲ್ಲಿ ಎರಡನೇಯ. ಬಲ್ದಾಳ 
ಹಳ್ಳೂರು ನೆಲೆವೀಡಿನಲ್ಲಿದ್ದ. . 


ಮಲ್ಲಿದೇವನ ಮಗ ಮೂರನೇಯ ಈಶ್ವರ (ಸು.1205-1229) ಸೇಉಣರ ಜೊತೆ ಸ್ನೇಹ ಮಾಡಿ ಹೊಯ್ಸಳರ ವಿರುದ್ಧ 
ಹೋರಾಟ ನಡೆಸಿದ. ಈತ ಸೇಉಣರ ಮೇಲಾಕಳ್ಕೆ ಒಪ್ಪಿಕೊಳ್ಳಬೇಕಾಯಿತು. ಸೇಉಣ ಸಿಂಘಣನ ನಿಕಟಮಿತ್ರ ಇವನಾದ. ಆದರೆ. 
1216 ರ ನಂತರ ಹೊಯ್ಸಳ ಎರಡನೇಯ ಬಲ್ಲಾಳ ಮತ್ತೆ ದಂಡೆತ್ತಿ ಬಂದು ಇವನನ್ನು ಸೋಲಿಸಿದ. ಇದರಿಂದ ಸಿಂದರ ಮೇಲೆ 
ಸೇಡುತೀರಿಸಿಕೊಂಡು ಸೇಉಣರು ಬೆಳಗುತ್ತಿಯನ್ನು ಗೆದ್ದುಕೊಂಡರು. ಸೇಉಣರ ವಿರುದ್ಧ ಬೆಳಗುತ್ತಿಯಲ್ಲಿ 1218ರಲ್ಲೂ ಅಬಲೂರಲ್ಲಿ 
1219ರಲ್ಲೂ 1223ರಲ್ಲಿ ಚಿಕ್ಕೆರೊರಲ್ಲೂ ಯುದ್ಧಗಳಾದವು. ಸೇಉಣರ ವಿರುದ್ಧ ಹೋರಾಡುತ್ತ ಇದ್ದ ಮೂರನೇಯ ಈಶ್ವರದೇವನ 
ಮಗ ಕೇಶವದೇವ (ಸು.1229-39) ಹಾಗೂ ಬೀರದೇವ (1239-47; ಕೇಶವದೇವನ ಮಗನೇ ಹೇಗೆಂದು ತಿಳಿಯದು) ಈ 
- ಭಾಗದಲ್ಲಿ ಆಳಿದರಾದರೂ ಧಾರವಾಡ ಜಿಲ್ಲೆಯಿಂದ ಅವರು ಹೊರದೂಡಲ್ಪಟ್ಟರು. ಮುಂದೆ, ಹದಿಮೂರನೇಯ ಶತಮಾನದಲ್ಲಿ 
ಸಿಂದರ ರಾಜ್ಯ ಸೇಉಣ ರಾಜ್ಯದಲ್ಲಿ ಸೇರಿಹೋಯಿತು. ಇವರ ಶಾಸನಗಳಲ್ಲಿ ತಮ್ಮ ಉಳಿವಿಗಾಗಿ ನಡೆಸಬೇಕಾಗಿ ಬಂದ ಯುದ್ಧಗಳ 
ವಿವರಗಳೇ ಹೆಚ್ಚು ಜನ ಕಲ್ಯಾಣಕರ ಕಾರ್ಯಗಳ ದಾಖಲೆಗಳು ಅಷ್ಟಿಲ್ಲ, 


ಯಲಬುರ್ಗಿಯ ಸಿಂದರು 


ಧಾರವಾಡ ಜಿಲ್ಲೆಯ ಒಂದು ಅಂಚಿನಲ್ಲಿ ರೋಣ ತಾ॥ನ ಭಾಗವಾದ ನರೇಗಲ್‌ ಪರಿಸರದ ಮೇಲೆ ಅಧಿಕಾರ ಹೊಂದಿದ್ದ 
ಈ ಸಿಂದವಂಶ ರಾಯಚೂರು ಜಿಲ್ಲೆಯ ಯಲಬುರ್ಗಿ (ಯರಂಬರಗೆ)ಯನ್ನು `` ರಾಜಧಾನಿಯಾಗಿ ಹೊಂದಿದ್ದು ಬಾಗಡಗೆ 
(ಬಾಗಲಕೋಟೆ)ಯಿಂದ ಆಳುತ್ತಿದ್ದ ಸಿಂದವಂಶದ ಶಾಖೆಯಾಗಿತ್ತು. ಹನ್ನೊಂದನೇಯ ಶತಮಾನದ ಮಧ್ಯಭಾಗದಲ್ಲಿ ಕಲ್ಯಾಣ ಚಾಳುಕ್ಕರ 
ಮಾಂಡಳಿಕರಾಗಿ ಇವರು ಆಳಿದರು. ಜಿಲ್ಲೆಯ ಹೊರಗಿನ ಕಿಸುಕಾಡು-70 ಇವರ ರಾಜ್ಯಕ್ಕೆ ಸೇರಿತ್ತು. ಯರಂಬರಗೆ ಇವರ ರಾಜಧಾನಿ. 
ಕಿಸುಕಾಡನ್ನು ಆಳುತ್ತಿದ್ದ ಅಕ್ಕಾದೇವಿಯ ನಂತರ ಇವರು ಆಳ್ವಿಕೆ ಆರಂಭಿಸಿರಬೇಕು. ಬಾಗಡಗೆಯ ಮಹಾಸಾಮಂತ ಸೇವೃರಸನ ಅನೇಕ 
ಮಕ್ಕಳಲ್ಲಿ ಒಂದನೇಯ ಅಚುಗಿ ಅಥವಾ ಆಚರಸ ಆರನೇಯ ವಿಕ್ರಮಾದಿತ್ಶನ ಮಾಂಡಳಿಕನಾಗಿದ್ದು ಇವನೇ ವಂಶಸ್ಥಾಪಕ. ಮುಂದೆ 
ಈತನ ಮಗ ಬಮದ್ಯಸ (1024-1083) ಆಳಿದ. ಇವನ ನಂತರ ಪಟ್ಟವೇರಿದವನು ಇವನ ದಾಯಾದಿ ಚಿಕ್ಕಪ್ಪ ಸಿಂಗನ 
ಮಗ ಎರಡನೇಯ ಆಚುಗಿ ಔು. 1100-1125). ಈತನು ವಿಕ್ರಮಾದಿತ್ಯನ ವಿರುದ್ದ ಬಂಡೆದ್ದ ಹೊಯ್ಸಳರೇ ಮುಂತಾದ 


ಮಾಂಡಳಿಕರನ್ನು ಬಗ್ಗುಬಡಿದು ಚಕ್ರವರ್ತಿಯಿಂದ "ತ್ರಿಭುವನಮಲ್ಲ ಕೇಸರಿ' ಎಂಬ ಬಿರುದು ಪಡೆದ. 


ಬಮಭಸನು ಅಬ್ಬಿಗೇರಿ (ಇದು ನರೇಗಲ್‌- 12ಕ್ಕೆ ಸೇರಿದ ಗ್ರಾಮ)ಯ ಕುಪ್ಪೇಶ್ವರ ದೇವರಿಗೆ ನೀಡಿದ 1074ರ ದಾನ ಶಾಸನವಿದೆ; 
ನರೇಗಲ್‌ನಲ್ಲಿ (1105) ಬ್ರಹ್ಮೇಶ್ವರ ದೇವಾಲಯ ಕಟ್ಟಿಸಿದವನು ಇವನೇ ಇರಬಹುದು. ಎರಡನೇಯ ಆಚರಸನು 1113ರಲ್ಲಿ 
'ಅಬ್ಬಿಗೇರಿಯ ದೇವಿಂಗೆರೆಯ ದುರಸ್ತಿ ಕಾರ್ಯಕ್ಕಾಗಿ ಭೂದಾನ ನೀಡಿದ ಶಾಸನವಿದೆ. ಅಲ್ಲದೆ 1122ರಲ್ಲಿ ಕಿರುನರೆಗಲ್ಲಿನ ಮೊಲ್ಲೇಶ್ವರ 
ದೇವರಿಗೆ ದಾನ ನೀಡಿದ ವಿಚಾರ ಕೋಡಿಕೊಪ್ಪದ ಶಾಸನದಲ್ಲಿದೆ. ಸೂಡಿಯ ಬ್ರಹ್ಮೇಶ್ವರ ಈತನ ತಂದೆಯ ಜ್ಞಾಪಕಾರ್ಥ ಕಟ್ಟಿದ 
ದೇವಾಲಯವಿದ್ದರೂ ಇರಬಹುದು. ಇದಕ್ಕೆ ನೀಡಿದ ಭೂದಾನ ಈ ಆಚುಗಿಯದೇ ಇರಬಹುದು. ಈತನ ಉತ್ತರಾಧಿಕಾರಿ ಹಿರಿಯ 
ಮಗ ಪೆರ್ಮಾಡಿ. ಈತನ 1144ರ ಶಾಸನ ಕೋಡಿಕೊಪ್ಪದಲ್ಲಿ ದೊರೆತಿದೆ. ಪೆರ್ಮಾಡಿಯ ನಂತರ ಆಳಿದ ಅವನ ತಮ್ಮೆ ಚಾವುಂಡ 


ಭು ವಿ 


(1151-69)ನ್ನು ಮುಂದೆ ಬಿಜ್ಜಳನ ಮೇಲಾಳ್ಕೆಯನ್ನು ಒಪ್ಪಿ 
ಆಡಳಿತಕ್ಕೆ ಸೇರಿತ್ತೆಂದು 1163ರ ಪಟ್ಟದಕಲ್ಲು ಶಾಸನದಿಂದ ತಿಳಿಯುತ್ತದೆ. ಇವನ ಕಾಲದಲ್ಲೇ ಇವನ ಮಗ ಮೂರನೇಯ ಆಚುಗಿ 


ಹಾಗೂ ಮೂರನೇಯ ಪೆರ್ಮಾಡಿಯನ್ನು ಮೇಲೆ ಹೇಳಿದ ಪಟ್ಟದಕಲ್‌ ಶಾಸನ (1163) ಉಲ್ಲೇಖಿಸುತ್ತದೆ. 


ಮೂರನೇಯ ಆಚುಗಿ 1194ರಲ್ಲಿ ಕಳಕಪ್ಪನಗುಡ್ಡ (ಲೋಣ ತಾ|)ದ ಕಾಳಕಾಳೇಶ್ವರ ದೇವರಿಗೆ ನೀಡಿದ ದಾನದ ಶಾಸನವಿದೆ. 
ಮುಂದೆ ಅವನ ಮಲಸೋದರ ವೀರಬಿಜ್ಜಳ ಮತ್ತು ವೀರವಿಕ್ರಮನ ಶಾಸನಗಳಿವೆ. ಇವರು ಚಾವುಂಡನ ಸತಿ ಹಾಗೂ ಕಲಚೂರಿ 
ಬಿಜ್ಜಳನ ಕುಮಾರಿ ಸಿರಿಯಾದೇವಿಯ ಮಕ್ಕಳು. ವೀರ ಬಿಜ್ಜಳ ಸಮಾರು 1166ರಲ್ಲಿ ಅಧಿಕಾರಕ್ಕೆ ಬಂದಿರಬಹುದು. ಆದರೆ, 
ಮೂರನೇಯ ಆಚುಗಿಯ 1194ರ ಶಾಸನವನ್ನು ಇಲ್ಲಿ ಗಮನಿಸಬೇಕು. 1179ರ ರೋಣ ಶಾಸನದಲ್ಲಿ ಕಲಚೂರಿ ಸಂಕಮನ 
ಮಾಂಡಳಿಕನಾದ ವೀರವಿಕ್ರಮನು ರೋಣದ ಚಾಮೇಶ್ವರ ಮತ್ತು ಮಲ್ಲೇಶ್ವರ ದೇವರಿಗೆ ದಾನ ನೀಡಿದ ಮಾಹಿತಿ ಇದೆ. ಕೋಡಿಕೊಪ್ಪದ 
ಒಂದು ಶಾಸನದಲ್ಲಿ ಈತನ ಸೋದರ ವೀರಬಿಜ್ಜಳನು ಚಾಳುಕ್ಯ ನಾಲ್ಕನೇಯ ಸೋಮೇಶ್ವರನ ಮಾಂಡಲಿಕನೆಂದು ಹೇಳಿದೆ. ಹೇಗಿದ್ದರೂ 
13ನೇಯ ಶತಮಾನದಲ್ಲಿ ಸೇಉಣರು ಇವರನ್ನು ಮಾಂಡಳಿಕರಾಗಿ ಮಾಡಿಕೊಂಡರಷ್ಟೇ ಅಲ್ಲ 1220ರ ನಂತರ ಇವರು 
ನಾಮಶೇಷರಾದರು. ( ಈ ಬಗ್ಗೆ ಡಾ॥ ಎ.ವಿ. ನರಸಿಂಹಮೂರ್ತಿ ಹಾಗೂ ಡಾ| ರಿತ್ತಿಯವರು ವಿಶೇಷ ಸಂಶೋಧನೆ ಮಾಡಿದ್ದು 
ಅವರ ಬರಹಗಳನ್ನು ಈ ಭಾಗ ಆಧರಿಸಿದೆ). ' | ನ 


ದೇವಗಿರಿಯ ಸೇಉಣರು 


ಕಲ್ಯಾಣದ ಚಾಳುಕ್ಕರ ವಂಶದ ಇತಿಶ್ರೀಯಾದ ನಂತರ ಬಾದಾಮಿಯ ಚಾಳುಕ್ಕರ ಕಾಲದಿಂದ ಐದು ಶತಮಾನದಷ್ಟು ದೀರ್ಫಕಾಲ 
ನಡೆದುಬಂದ ಕಾವೇರಿಯಿಂದ ನರ್ಮದೆಯವರೆಗಿನ ಕರ್ನಾಟಕ. ಸಾಮ್ರಾಜ್ಯ ಒಡೆದು ಚೂರುಚೂರಾಗಿ ಮುಖ್ಯವಾಗಿ ದೇವಗಿರಿ 
(ಈಗಿನ ದೌಲತಾಬಾದ್‌)ಯ ಸೇಉಣ (ಸೇವುಣ ಅಥವಾ ಯಾದವರು)ರು, ಓರಂಗಲ್‌ನ ಕಾಕತೀಯರು ಹಾಗೂ ದ್ವಾರಸಮುದ್ರದ 
ಹೊಯ್ದಳರಲ್ಲಿ ಹಂಚಿಹೋಯಿತು. (ಫ್ಲೀಟ್‌ ಅವರು "ಯಾದವ'ರೆಂದು ಕರೆದುದರಿಂದ ಈ ಹೆಸರು ಉಳಿದುಬಂದಿದೆ. ಆದರೆ 
ಸೇಉಣ ಎಂದೇ ಅವರ ವಂಶನಾಮ. ರಾಷ್ಟಕೂಟರೂ ಹೊಯ್ಲಳರೂ ವಿಜಯನಗರ ಹಾಗೂ ಮೈಸೂರಿನ ಅರಸರೂ ತಮನ್ನು 
"ಯಾದವ' ಎಂದೂ ಹೇಳಿಕೊಂಡಿದ್ದಾರೆ). ಇನ್ನೂ ಅನೇಕ ಸಣ್ಣಪುಟ್ಟ ರಾಜ್ಯಗಳು ಸ್ವತಂತ್ರವಾದವು. ದಖ್ಬಣದ ಪ್ರಸ್ಥಭೂಮಿಯು 
ಯಾದವೀ ಕಲಹಗಳ ರಣರಂಗವಾಗಿ ದೆಹಲಿ ಸುಲ್ತಾನರು ಬಂದು ಲೀಲಾಜಾಲವಾಗಿ ಇದನ್ನು ಗೆಲ್ಲಲು ಸಾಧ್ಯವಾಯಿತು. ಧಾರವಾಡ 
ಜಿಲ್ಲೆಯಂತೂ ಸುಮಾರು ಒಂದು ಶತಮಾನದವರೆಗೆ ಸೇಉಣ ಹೊಯ್ಸಳ ದ್ವಂದ್ವದ ಕುರುಕ್ಷೇತ್ರವಾಗಿ ಮಾರ್ಪಟ್ಟಿತು. ಸೇಉಣರು 
12 ನೇಯ ಶತಮಾನದ ಕೊನೆಯಿಂದ 13 ನೇಯ ಶತಮಾನದ ಕೊನೆಯವರೆಗೆ ಈ ಜಿಲ್ಲೆಯಲ್ಲಿ ಅಧಿಕಾರ ಹೊಂದಿದ್ದರು. ಆಗಾಗ 
ಅವರ ಅಧಿಕಾರವನ್ನು ಹೊಯ್ಸಳರು ಪ್ರಶ್ನಿಸುತ್ತಲೂ ಇದ್ದರು. ಆದರೆ, ಎರಡನೇಯ ವೀರ ಬಲ್ಲಾಳನ ನಂತರ ಹೊಯ್ಸಳರು ಧಾರವಾಡ 
ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಭಾವ ಹೊಂದಿರಲಿಲ್ಲ, ತುಂಗಭದ್ರಾ ನದಿಯು ಉಭಯರ ರಾಜ್ಯಗಳ ಗಡಿಯಾಗಿ ಧಾರವಾಡ ಜಿಲ್ಲೆ ಬಹುಮಟ್ಟಿಗೆ 
ಸೇಉಣರ ವಶದಲ್ಲೇ ಇತ್ತು. 


ಒಂಭತ್ತನೇಯ ಶತಮಾನದಲ್ಲಿ ರಾಷ್ಟಕೂಟರ ಮಾಂಡಳಿಕರಾಗಿ ಸಿಂದಿನೇರ (ನಾಸಿಕ ಜಿ!!ಯ ಸಿನ್ನರ)ದಿಂದ ಆಳುತ್ತಿದ್ದ ಈ ವಂಶ 
ಮುಂದೆ ಕಲ್ಯಾಣ ಚಾಳುಕ್ಕರ ಮಾಂಡಳಿಕತ್ವವನ್ನು ಹೊಂದಿ ಮುಂದುವರೆಯಿತು. ಮುಂದೆ ಇವರ ರಾಜಧಾನಿ ದೇವಗಿರಿ (ಈಗಿನ 
ದೌಲತಾಬಾದ್‌)ಗೆ ವರ್ಗಾವಣೆ ಹೊಂದಿತು. ವಾಸ್ತವವಾಗಿ ಧಾರವಾಡ ಜಿಲ್ಲೆಯಲ್ಲಿ ಇವರು ಕಾಲೂರಿದ್ದು ಐದನೇಯ 
ಭಿಲ್ಲಮ(1173-92)ನ ಕಾಲದಲ್ಲೇ. ಅದಕ್ಕೂ ಮೊದಲು ಈ ವಂಶದಲ್ಲಿ 20 ಕ್ಕೂ ಮೇಲ್ಪಟ್ಟು ರಾಜರು ಆಳಿದ್ದು ಅವರು ಈ 
ಜಿಲ್ಲೆಯಲ್ಲಿ ಆಳಿರದ್ದರಿಂದ ಅವರ ದೀರ್ಫ ಇತಿಹಾಸದ ಕಥನ ಇಲ್ಲಿ ಅಪ್ರಸ್ತುತ. ಕನ್ನಡ ಮೂಲದ ಈ ಮನೆತನದ ಒಂದು ಕಿರು 
ಶಾಖೆ ಮಾಸವಾಡಿ -140,ಎಂದರೆ ಡಂಬಳ, ಮುಂಡರಗಿ ಪ್ರದೇಶದಲ್ಲಿ 9 ನೇಯ ಶತಮಾನದಿಂದ 13 ನೇಯ ಶತಮಾನ 
ಆರಂಭದವರೆಗೂ ರಾಷ್ಟ್ರಕೂಟ, ಕಲ್ಯಾಣ ಚಾಳುಕ್ಯ ಹಾಗೂ ಸೇಉಣ ಹಾಗೂ ಹೊಯ್ದಳರ ಮಾಂಡಳಿಕರಾಗಿ ಆಳಿದರು. 


ದೇವಗಿರಿಯ ಸೇಉಣ ವಂಶದ 19ನೇಯ ದೊರೆಯಾದ ಎರಡನೇಯ ಅಮರಮಲ್ಲುಗಿಯ ು.1160-65) ಎರಡನೇಯ 
ಮಗನಾದ ಐದನೇಯ ಭಿಲ್ಲಮನು ತನ್ನ ಅಣ್ಣ ಕಾಲಿಯ ಬಲ್ಲಾಳನ ಥು.1170-73) ಅಲ್ಪಕಾಲದ ಆಳ್ವಿಕೆಯ ನಂತರ ಪಟ್ಟವೇರಿದ್ದ 


ಇತಿಹಾಸ 83 


ಅವನ ಮಗನನ್ನು ಬದಿಗೊತ್ತಿ 1173 ರಲ್ಲಿ ಸೇಉಣ ವಂಶದ 22 ನೇಯ ಅರಸನಾದನು. ಆವರೆಗೆ ಮಾಂಡಳಿಕ ಹಂತದಲ್ಲಿದ 
ಸೇಉಣ ಸತ್ತೆಯನ್ನು ಸ್ವತಂತ್ರಗೊಳಿಸಲು ಹವಣಿಸಿ ತನ್ನ ಕಾಲದಲ್ಲಿ ಆಳುತ್ತಿದ್ದ ಕಲ್ಯಾಣದ ಕಲಚೂರಿಗಳು, ಮುಂದೆ ಮತ್ತೆ ಅಧಿಕಾರ 
ಪಡೆದ ಚಾಳುಕ್ಯ ನಾಲ್ಕನೇಯ ಸೋಮೇಶ್ವರ ಇವರನ್ನು ಧಿಕ್ಕರಿಸಿ ಸ್ವತಂತ್ರ ರಾಜನಾದನು. ಭಿಲ್ಲಮನು ಕಲ್ಯಾಣವನ್ನೂ ಗೆದ್ದು 
ತುಂಗಭದ್ರೆಯತ್ತ ಸಾಗಲು 1190ರಲ್ಲಿ ಹೊಯ್ಸಳ ವೀರಬಲ್ಲಾಳನ ವಿರುದ್ದ ಗದಗು ತಾನ ಸೊರಟೂರಲ್ಲಿ ನಡೆದ ಉಗ್ರ ಕಾಳಗದಲ್ಲಿ 
ಸೋತನು. ಆದರೆ ಹೊಯ್ಸಳರು ರಾಯಚೂರು ಜಿಲ್ಲೆಯ ಮಾನ್ವಿಯ ವರೆಗೆ ಸಾಗಿಬಂದರೂ ಕಲ್ಯಾಣ ಅವರ ಕೈ ಸೇರಲಿಲ್ಲ. 
(ಸೊರಟೂರು ಕಾಳಗದ ವರ್ಷ 1190 ಎಂದು ಡಾ॥ ಶ್ರೀನಿವಾಸ ರಿತ್ತಿ ತೋರಿಸಿಕೊಟ್ಟಿದ್ದಾರೆ). 


ಕಲಚೂರಿ ಸೋಮದೇವನನ್ನು ಸೋಲಿಸಿ ತನ್ನದೇ ನಾಣ್ಯಗಳನ್ನು ಟಂಕಿಸಿದ ಐದನೇಯ ಭಿಲ್ಲಮನು ನಾಲ್ಕನೇಯ ಸೋಮೇಶ್ವರನ 
ಸೇನಾನಿ ಬರ್ಮನ ಕೈಯಲ್ಲಿ ಸೋತರೂ (1183) ಮುಂದೆ ಭಿಲ್ಲಮನೇ ಸುಮಾರು 1186ರಲ್ಲಿ ಕಲ್ಯಾಣವನ್ನು ಗೆದ್ದನು. ಪೂರ್ವದಲ್ಲಿ 
ಚೋಳ ಕುಲೋತ್ತುಂಗನನ್ನು ಸೋಲಿಸಿದನು. ದಕ್ಷಿಣದಲ್ಲಿ ಮುಖ್ಯವಾಗಿ ಬೆಳೊಲವನ್ನು ಗೆದ್ದು ತುಂಗಭದ್ರೆಯನ್ನು ದಾಟಿ ಸಾಗಿದರೂ 
ಸೊರಟೂರು ಪರಾಜಯ ಆತನ ಮುನ್ನಡೆಗೆ ತಡೆಯಾಗಿ ಆತನನ್ನು ಕೃಷ್ಣೆಯಿಂದ ಆಚೆಗೆ ಹೊಯ್ಸಳರು ಅಟ್ಟಿದರು. ಮುಂದೆ 1192ರಲ್ಲಿ 
ಭಿಲ್ಲಮನು ತೀರಿಕೊಂಡನು. ಭಿಲ್ಲಮನ ಎರಡು ಶಾಸನಗಳು ಧಾರವಾಡ ಜಿಲ್ಲೆಯಲ್ಲಿವೆ. 1190 ರ ಅಣ್ಣಿಗೇರಿ ಶಾಸನದಂತೆ ಆತನ 
ಅಧಿಕಾರಿ ಮಹಾಮಂಡಲೇಶ್ವರ ಬಾಚಿದೇವರಸನು ಅಣ್ಣಿಗೇರಿ ಅಮೃತೇಶ್ವರ ಮಂದಿರಕ್ಕೆ ಧಾನ್ಯದಾನ ನೀಡಿದನು. ಬಹುಶಃ ಅದೇ 
ವರ್ಷದ ಗದುಗಿನ ಶಾಸನದಂತೆ ಭಿಲ್ಲಮನು ಹೇರೂರಲ್ಲಿ ಬೀಡುಬಿಟ್ಟಿರಲು ಹಿರೇಹಂದಿಗೋಳ ಗ್ರಾಮವನ್ನು ಗದಗಿನ ತ್ರಿಕೂಟೇಶ್ವರ . 
ದೇವಾಲಯಕ್ಕೆ ದಾನವಾಗಿ ಬಿಟ್ಟನು. ಈ ಭಿಲ್ಲಮನೇ ರಾಜಧಾನಿಯನ್ನು ಸಿಂದಿನೇರದಿಂದ ದೇವಗಿರಿಗೆ ಸ್ಥಳಾಂತರಿಸಿದವನು. 


ಅವನ ಉತ್ತರಾಧಿಕಾರಿ ಹಾಗೂ ಮಗ ಜೈತುಗಿ ಅಥವಾ ಜೈತ್ರಪಾಲನು (1192-1200) ಕೃಷ್ಣಾನದಿಯನ್ನು ದಾಟುವ ಸಾಹಸ 
ಮಾಡಲಿಲ್ಲ. ಆದರೆ, ಕಾಕತೀಯ ಗಣಪತಿಯನ್ನು ಸೋಲಿಸಿದನು. ಖ್ಯಾತ ಗಣಿತಜ್ಞ ಭಾಸ್ಕರಾಚಾರ್ಯನ ಪುತ್ರ ಲಕ್ಷ್ಮೀಧರ ಈತನ 
ಮಂತ್ರಿಯಾಗಿದ್ದನು. 


ಜೈತುಗಿಯ ಮಗ ಎರಡನೇಯ ಸಿಂಘಣನು ಸೇಉಣ ವಂಶದಲ್ಲೇ ಅತ್ಯಂತ ಗಣ್ಯ ದೊರೆ. ಈತ ದಕ್ಷಿಣದಲ್ಲಿ ಗೋವೆಯ 
ಹಾಗೂ ಹಾನಗಲ್‌ ಕದಂಬರನ್ನು ಸೋಲಿಸಿ ಲಕ್ಕುಂಡಿಯನ್ನು 1213 ರಲ್ಲಿ ಹೊಯ್ದಳದಿಂದ ಕಸಿದುಕೊಂಡರು. ಬೆಳಗುತ್ತಿಯ 
ಸಿಂದರನ್ನೂ ತನ್ನ ಮಾಂಡಳಿಕರನ್ನಾಗಿ ಮಾಡಿ ತುಂಗಭದ್ರೆಯವರೆಗೂ ರಾಜ್ಯ ವಿಸ್ತರಿಸಿದನು. (1215) ಹೊಯ್ಸಳ ಎರಡನೇಯ 
ನರಸಿಂಹನು ತಮಿಳುನಾಡಿನ ರಾಜಕೀಯದಲ್ಲಿ ಮಗ್ನನಾಗಿರಲು ಆತನ ಗಮನ ಉತ್ತರದ ಕಡೆ ಹರಿಯುವಂತಿರಲಿಲ್ಲ. ಶಿವಮೊಗ್ಗ 
ಜಿಲ್ಲೆಯಲ್ಲೂ ಈತನ ಆಡಳಿತ ವ್ಯಾಪಿಸಿತ್ತು. ಬಹುಶಃ ಈತನ ಜೊತೆ ಹೋರಾಡುತ್ತಲೇ ಬೆಳಗುತ್ತಿಯ ಸಿಂದ ಈಶ್ವರ 1229ರಲ್ಲಿ 
ಅಸುನೀಗಲು ಆ ಭಾಗದಲ್ಲಿ ತನ್ನ ಅಧಿಕಾರಿ ಹೊನ್ನಬೊಮ್ಮಿ ಸೆಟ್ಟಿಯನ್ನು ನೇಮಿಸಿ ಸೇಉಣ ಅಧಿಕಾರವನ್ನು ವಿರೋಧಿಸಿದ. ಸಿಂದ 
ಕೇಶವದೇವ, ಮುಂದೆ ಆತನ ಮಗ ಬೀರದೇವ ಇವರನ್ನು ಬಗ್ಗುಬಡಿದನು. 1247 ರಲ್ಲಿ ನ್ಯಾಮತಿಯಲ್ಲಿ ಸಿಂದರ ಜೊತೆ ನಡೆದ 
ಕೊನೆಯ ಯುದ್ಧದ ಉಲ್ಲೇಖವಿದ್ದು ಮುಂದೆ. ಸಿಂದರು ಹೇಳ ಹೆಸರಿಲ್ಲದಾದರು. ಆದರೆ ' 1223 ರಿಂದ 1235ರ ನಡುವೆ 
ಸೇಉಣರಿಗೂ ತಹ ಳ ನರಸಿಂಹನಿಗೂ ತುಂಗಭದ್ರೆಯ ದಕ್ಷಿಣದಲ್ಲಿ ಯುದ್ದಗಳು ನಡೆದವು. ಆದರೆ ಧಾರವಾಡ ಜಿ।। ಪ್ರದೇಶದಲ್ಲಿ 
ಸಿಂಘಣನ ಹಿಡಿತಕ್ಕೆ ತೊಂದರೆಯಾಗಲಿಲ್ಲ, ವಾಸ್ತವವಾಗಿ ರಟ್ಟಿಹಳ್ಳಿಯ ಒಂದು ಶಾಸನದಂತೆ, ಸೇಉಣರ ಕೊಂಕಣದಲ್ಲಿದ್ದ ಅಧಿಕಾರಿ 
ಆರಿಯ ಮಲ್ಲಿಸೆಟ್ಟಿ ದ್ವಾರಸಮುದ್ರವನ್ನು ಗೆದ್ದು ಹೊಯ್ದಳ ನರಸಿಂಹನಿಗೆ 12 ಆನೆಗಳನ್ನು ಗೆದ್ದುಕೊಂಡನೆಂದು ಹೇಳಿದ್ದು ಈತನು 
ಬೆಳ್ತೊಲ -300, ಪುಲಿಗೆರೆ- -300 ಹಾಗೂ 'ಬತವಸಿ-12. 000 ಗಳ ಮಾಂಡಲಿಕನಾಗಿದ್ದ ಈತನಿಗೂ ಮೊದಲು 1222ರ 
ಶಾಸನದಂತೆ ಈ ಪ್ರದೇಶಗಳ ಆಡಳಿತವನ್ನು ವಂಕುವ ರಾಹುತ ನೋಡಿಕೊಳ್ಳುತ್ತಿದ್ದ ಇದಕ್ಕೂ ಹಿಂದಿದ್ದ ಮಾಯಿದೇವ ಪಂಡಿತನೆಂಬ 


ವಾ್‌ 


ಬನವಾಸಿಯ ಅಧಿಕಾರಿಯು ಲಕ್ಷೇಶ್ವರ ಊರಿಗೆ 1215ರಲ್ಲಿ ದಾನವೊಂದನ್ನು ಮಾಡಿದ ಎಚಾರ ಡಾ॥|ಶ್ರೀನಿವಾಸ ರಿತ್ತಿ ತೋರಿಸಿದ್ದಾರೆ. 


ಧಾರವಾಡ ಜಿಲ್ಲೆಯ ಮೇಲೆ ಪೂರ್ತಿ ಹಿಡಿತ ಹೊಂದಿದ್ದ ಸಿಂಘಣನ ಶಾಸನಗಳ ಪೈಕಿ 1202 ರಲ್ಲಿ ಸೂಡಿ ಶಾಸನದಲ್ಲಿ 
ಕಿಸುಕಾಡು-70ಕ್ಕೆ ಸುಂಕವಿನಾಯತಿ ನೀಡಿದ ವಿಚಾರ, 1213ರಲ್ಲಿ ಗದಗಿನ ತ್ರಿಕೂಟೇಶ್ವರ ದೇವಾಲಯಕ್ಕೆ ಊರ 72 ಮಹಾಜನಗಳು 


ನೀಡಿದ ಭೂದಾನಕ್ಕೆ ಅನುಮತಿ ನೀಡಿದ ಸಂಗತಿ, ಹಾಗೆಯೇ 1215ರಲ್ಲಿ ನಾಗಾವಿಯ ಮಹಾಬಲೇಶ್ವರ ದೇವಾಲಯಕ್ಕೆ ದಾನ 


84 ಧಾರವಾಡ ಜಿಲ್ಲೆ 
ನೀಡಿದ ಸಂಗತಿಗಳು ದಾಖಲಾಗಿವೆ. ಗುಡಿಗೇರಿಯ ತೆಲ್ಲಿಗ-50 ಒಕ್ಕಲು (ಗಾಣಿಗರ ಶ್ರೇಣಿ) ಆ ಊರ ಕಾಳೇಶ್ವರ ದೇವರಿಗೆ 
ನಂದಾದೀವಿಗೆಗೆ ಎಣ್ಣೆ ದಾನಮಾಡಿದ್ದಾರೆ. 1227ರಲ್ಲಿ ಸಂಗಯ್ಯ ಎಂಬಾತನ ಸೋಮನಾಥ ದೇವಾಲಯದ ಪರಿಸರದಲ್ಲಿ ರೆಮ್ಮೇಶ್ವರ 
ಣಿ [4°] 
ದೇವಾಲಯ ಸ್ಥಾಪಿಸಿದ್ದು ಹಾಗೂ ಬೀಚಸೆಟ್ಟಿಯೆಂಬ ದಂಡನಾಯಕನ ಮಗಳು ರಾಜಲದೇವಿ gr ಹ 
ಜೀರ್ಣೋದ್ದಾರ ಮಾಡಿ ಅದಕ್ಕೆ ದಾನಮಾಡಿದ ಶಾಸನಗಳು ಲಕ್ಷೇಶ್ವರದಲ್ಲಿವೆ. ಈ ಬೀಚಸೆಟ್ಟಿಯು ದ್ವಾರಸಮುದ್ರವನ್ನು 
ಜಿ 

ಸೂರೆಮಾಡಿದನೆಂದು ಹರಳಹಳ್ಳಿಯ 1244-45ರ ತಾಮ್ರಪಟ ಹೇಳುತ್ತಿದ್ದು ಹರಳಹಳ್ಳಿಯಲ್ಲಿ ಒಂದು ಶಿವಾಲಯವನ್ನು ಈತನು 
ಕಟ್ಟಿಸಿದನು. ಸಿಂಘಣನ ಅಣ್ಣಿಗೇರಿ ಶಾಸನದಲ್ಲಿ ಆ ಊರ ರುದ್ರಯ್ಯ ಹಾಗೂ ಚಂದ್ರಯ್ಯ ಎಂಬುವರು ಧರ್ಮೇಶ್ವರ ದೇವಾಲಯ 
ನಿರ್ಮಿಸಿದರು. ಮಂತ್ರವಾಡಿ ಶಾಸನದಂತೆ ಹೊನ್ನಬೊಮನ್ಸೆಟ್ಟಿಯು ಸೊನ್ನಲಿಗೆಯ (ಸೊಲ್ಲಾಪುರ) ಕಪಿಲಮಲ್ಲಿಕಾರ್ಜುನ ದೇವರಿಗೆ 
ಮಂತ್ರವಾಡಿ ಊರನ್ನು ದಾನಮಾಡಿದ ಉಲ್ಲೇಖವಿದೆ (1234). ಸಾತೇನಹಳ್ಳಿಯಲ್ಲಿ (ಹಾನಗಲ್‌ ತಾ|) 1214ರಲ್ಲಿ ನಾಡಪ್ರಭು 
ಬೊಮಿನೆಟ್ಟಿಯು ಶಂಕರನಾರಾಯಣ ದೇವಾಲಯವನ್ನು ಕಟ್ಟಿಸಿದನು. ಹಾನಗಲ್ಲು ಕದಂಬ ವಂಶದ ಮಲ್ಲಿದೇವನ ಪತ್ನಿ ಪದಲದೇವಿ 
ಹುಲಗೂರಲ್ಲಿ ("ಹುಲ್ಲಂಗೂರು”', ಶಿಗ್ಗಾಂವಿ ತಾ!) ಒಂದು ಅಗ್ರಹಾರ (ಬ್ರಹ ಪುರಿ)ಯನ್ನು ಸ್ಥಾಪಿಸಿದಳು (1245). ಶಿಗ್ಗಾಂವಿ ತಾನ 
ಚಿಕ್ಕಮಲ್ಲೂರಿನಲ್ಲಿ ಧವಳೇಶ್ವರ ದೇವಾಲಯಕ್ಕೆ ಹೊನ್ನಬೊಮಿಸೆಟ್ಟಿ ಎಳಬಳ್ಳಿ ಗ್ರಾಮವನ್ನು ದಾನಮಾಡಿದನು. ಬಾಳಂಬೀಡುಟಿಕ್ಕೆರೂರ 
ಬಳಿ) ಶಾಸನದಂತೆ ದಂಡನಾಯಕ ಬಾಚಯ್ಯ ಪಂಡರಂಗೇಶ್ವರನಿಗೆ ದಾನ ನೀಡಿದ ಶಾಸನವಿದೆ. (ಇದು "ಪಂಡರಿಗೆ' ಪಂಡರಪುರವೇ 
ಎಂದು ಸಂದೇಹ ಬರುತ್ತದೆ). ಹಾವೇರಿಯ ಸಿದ್ಧನಾಥ ದೇವಾಲಯಕ್ಕೆ ನೀಡಿದ ಮೂರು ದಾನಗಳನ್ನು ಉಲ್ಲೇಖಿಸುವ ಶಾಸನಗಳು 
ಸಿಂಘಣನ ಕಾಲದವು (1229-31). ಪಾಂಡ್ಯದೇವನೆಂಬಾತ (ಉಚ್ಚಂಗಿಯ ವಂಶವೇ ಹೇಗೆಂದು ತಿಳಿಯದು)ನ ವಿರುದ್ದ ಹೋರಾಡಿ 
ಮಡಿದ ಐದು ಜನ ವೀರರನ್ನು ಹೆಸರಿಸುವ ವೀರಗಲ್ಲುಗಳು ಹಾವೇರಿ ತಾ॥ ಕಳ್ಳಿಹಾಳದಲ್ಲಿ ಇವೆ (1236). ಸಿಂಘಣನ ಆಡಳಿತ 
ಧಾರವಾಡ ಜಿಲ್ಲೆಯಲ್ಲಿ ಭದ್ರವಾಗಿ ನೆಲೆಯಾಗಿ ಅನೇಕ ಜನಹಿತ ಕಾರ್ಯಗಳಿಗೆ ಬೆಂಬಲ ನೀಡಿದ ವಿವರ ಈ ಶಾಸನಗಳಿಂದ 
ತಿಳಿಯುತ್ತದೆ. 


ಸಿಂಘಣನ ಮಗ ಜೈತುಗಿಯ ಪುತ್ರ ಕೃಷ್ಣ ಅಥವಾ ಕನ್ನರ ಸಿಂಘಣನ ಉತ್ತರಾಧಿಕಾರಿಯಾದ (1247-61). ಬೆಳಗುತ್ತಿಯ 
ಸಿಂದರನ್ನು ಈತ ನಾಮಶೇಷಗೊಳಿಸಿದ (1247). ಹೊಯ್ಸಳ ಸೋಮೇಶ್ವರನ ವಿರುದ್ದ ಹೋರಾಡಿ ಚಿತ್ರದುರ್ಗ ಜಿಲ್ಲೆಯವರೆಗೂ 
ಈತನು ಸಾಗಿದ. ಈತನ ಕಾಲದಲ್ಲಿ ನಾಗಾವಿಯ ಮಹಾಬಲೇಶ್ವರ ದೇವರಿಗೆ ದಾನನೀಡಿದ ಶಾಸನ(1255),ಅದೇ ರೀತಿ ನರೇಗಲ್‌ನ 
ಕಲಿದೇವರಿಗೆ ದಾನ ನೀಡಿದ ತಾರೀಕಿಲ್ಲದ ಶಾಸನಗಳಿವೆ. ಈತನ ಅಧಿಕಾರಿ ಚಾವುಂಡರಾಯ ಹಾವೇರಿ ಅಗ್ರಹಾರದ ದತ್ತಿಯನ್ನು 
ನವೀಕರಿಸಿದ (1255).ಅಲ್ಲದೆ ಗೋಪಾಲ ದೇವರ ಹೂದೋಟಕ್ಕೆ ವಿಜಯಾಪುರ ಮಲ್ಲಿಸೆಟ್ಟಿ ಸುವರ್ಣ ದಾನಮಾಡಿದ ವಿಚಾರವಿದೆ. 


ಈತನ ಉತ್ತರಾಧಿಕಾರಿ ಈತನ ತಮ್ಮನಾದ ಮಹಾದೇವ (1261-71)ನು. ಕೊಂಕಣದ ಶಿಲಾಹಾರ ಸೋಮೇಶ್ವರನನ್ನು 
ಸೋಲಿಸಿ ಕೊಂಕಣ ಚಕ್ರವರ್ತಿಯೆನಿಸಿದನು. ಹೊಯ್ಸಳರು ಈತನನ್ನು ಸೋಲಿಸಿದರೂ (1270) ಚಿತ್ರದುರ್ಗ ಜಿಲ್ಲೆಯಲ್ಲಿನ ಇವನ 
ಆಡಳಿತಕ್ಕೆ ಒಳಪಟ್ಟ ಪ್ರದೇಶಗಳೂ ಹಾಗೆಯೇ ಉಳಿದವು. ಇವನ ಕಾಲದಲ್ಲಿ ತಿಪ್ಪರಸನು ನೂರುಂಬಾಡ(ಛಟ್ಟೀಹಳ್ಳಿ)ದಲ್ಲಿ ಅಧಿಕಾರಿಯಾಗಿ 
ಇದ್ದ ಈತನ ಮಹಾಪ್ರಧಾನ ದೇವರಸನು ಸೊನ್ನಲಿಗೆಯ ಭೊಲ್ಲಾಪುರ) ಕಪಿಲಸಿದ್ದ ಮಲ್ಲಿಕಾರ್ಜುನ ದೇವರಿಗೆ ಚಂಗೂರು ಗ್ರಾಮವನ್ನು ' 
ದಾನ ನೀಡಿದನೆಂದು ಸಂಗೂರು ಶಾಸನ ತಿಳಿಸುತ್ತದೆ (1265). ಇವನ ಚೌಡದಾನಪುರ ಶಾಸನದಲ್ಲಿ ಮಾಂಡಲಿಕ ಗುತ್ತರು ಅಲ್ಲಿನ 
ಮುಕ್ತೇಶ್ವರ ದೇವಾಲಯಕ್ಕೆ ದಾನಕೊಟ್ಟ ಉಲ್ಲೇಖವಿದೆ(1262-65). 1266ರಲ್ಲಿ ಸುಂಕದ ಅಧಿಕಾರಿ ಬೈಚರಸನು ಹಾವೇರಿಯ 
ಸಿದ್ದನಾಥ ದೇವರಿಗೆ ಸುಂಕಗಳನ್ನು ದಾನ ನೀಡಿದ ವಿವರವಿದೆ. ಮಹಾದೇವನ ನಂತರ ಇವನ ಮಗ ಅಮಣನರಿಗೆ ಪಟ್ಟವಾದರೂ 
ಕೃಷ್ಣನ ಮಗ ರಾಮಚಂದ್ರನು ಪಟ್ಟವನ್ನು ಕಸಿದುಕೊಂಡ (1271-1312). ರಾಮಚಂದ್ರನೂ ಉತ್ತರದಲ್ಲಿ ಮಾಳವ: ಹಾಗೂ 
ಗುಜರಾತಿನ (ವಾಘೇಲವಂಶದ ಅರಸನನ್ನು ಸೋಲಿಸಿದ. ಕುಮಟದ ಸಿಂಗೆಯ ನಾಯಕನನ್ನು ಸೋಲಿಸಲಾರದೆ ಅವನ ಜೊತೆ 
ಸ್ನೇಹ ಮಾಡಿಕೊಂಡ. ಲಕ್ಷೇಶ್ವರದ 1287ರ ಶಾಸನದಲ್ಲಿ ಕುಮಟದ ಸಿಂಗೆಯನ ಎರುದ್ಧ ನಡೆದ ಕದನದಲ್ಲಿ ಸೇಉಣ ಸೇನಾನಿ 
ದಾಮೆಯ ನಾಯಕನ ಮರಣದ ಉಲ್ಲೇಖವಿದೆ. ಸಿಂಗೆಯನ ಮಗ ಕಂಪಿಲ ಉಂಡೆಯರಾಯ) ಇವನ ಜೊತೆ ಅನೇಕ 
ದಂಡಯಾತ್ರೆಗಳಲ್ಲಿ ಪಾಲುಗೊಂಡ. ಹೊಸಗುಂದಛಿವಮೊಗ್ಗ ಜಿ!) ಸಾಂತರರು. ಇವರ ಮಾಂಡಲಿಕರಾದರು. ಸೇಉಣ ಸೇನಾನಿ 
ಸಾಳ್ವ ತಿಕ್ಕಣ 1276ರಲ್ಲಿ ದ್ವಾರಸಮುದ್ರ (ಹೊಯ್ದಳ ರಾಜಧಾನಿ)ದ ಮೇಲೆ ದಾಳಿಮಾಡಿದ. 1296ರಲ್ಲಿ ದೆಹಲಿ ಸುಲ್ತಾನ ಅಲ್ಲಾ 


ಇತಿಹಾಸ 85 


ಉದೀನ್‌ ಖಿಲ್ಜಿ ದೇವಗಿರಿಯ ಮೇಲೆ ದಾಳಿ ಮಾಡಿ ಕಪ್ಪ ಸಂಗ್ರಹಿಸಿದ. ಅದರ ನಂತರವೂ ರಾಮಚಂದ್ರನು ಹೊಯ್ಸಳ ಮೂರನೇಯ 
ಬಲ್ಲಾಳನ ವಿರುದ್ದ ಎರಡುಬಾರಿ (1301 ಮತ್ತು 1304) ಯುದ್ಧ ನಡೆಸಿ ಶಕ್ತಿಕ್ತಯ ಮಾಡಿಕೊಂಡ. ಮುಂದೆ ದೆಹಲಿಯ ಸೇನಾನಿ 
ಮಲಿಕ್‌ ಕಾಫರ್‌, ದೇವಗಿರಿಯ ಮೇಲೆ ದಾಳಿಮಾಡಿ ರಾಮಚಂದ್ರನನ್ನು ಬಂಧಿಸಿ ದೆಹಲಿಗೆ ಒಯು ದೆಹಲಿಯ ಸುಲ್ತಾನನ 

\ ಣ್‌ 
ಮಾಂಡಲಿಕನಾಗಲು ಒಪ್ಪಿಸಿದ. ಮುಂದೆ ಮಲಿಕ್‌ ಕಾಫರನು ಓರಂಗಲ್‌ ಮತ್ತು ದ್ವಾರಸಮುದ್ರಗಳ ಮೇಲೆ ದಾಳಿ ಮಾಡಿದಾಗ 
ಈತನು ಅವನಿಗೆ ನೆರವಾದ. 1312ರಲ್ಲಿ ರಾಮಚಂದ್ರ ತೀರಿಕೊಂಡ. 


ರಾಮಚಂದ್ರನ ತಡಕೋಡ ಶಾಸನದಲ್ಲಿ ತನ್ನ ತಾಯಿಯ "ಇಚ್ಛೆಯಂತೆ ಆ ಊರಲ್ಲಿ ಒಂದು ಬಸದಿಯನ್ನು ನಿರ್ಮಿಸಿದ 
ಉಲ್ಲೇಖವಿದೆ(1282). ಡಂಬಳದ ಭೋಗದೇವ ದೇವಾಲಯಕ್ಕೆ 1283ರಲ್ಲಿ ಭೂದಾನ. ಮಾಡಲಾಗಿದೆ. ಅದೇ ರೀತಿ' ಡಂಬಳದ 
ನಗರ ಜಿನಾಲಯಕ್ಕೆ ಸುಂಕವೊಂದನ್ನು 1289ರಲ್ಲಿ ಸೇನಾನಿ ಸಾಳುವ ಚಾವುಂಡ ದಾನನೀಡಿದ್ದಾನೆ. ಚೌಡದಾನಪುರದ ಮುಕ್ತೇಶ್ವರ 
ದೇವಾಲಯಕ್ಕೆ ಈತನ ಪ್ರಧಾನಿ ಪರಶುರಾಮ ದೇವನು ಭೂದಾನ ಕೊಡಿಸಿದ್ದಾನೆ. ಹಾವೇರಿಯ ಸಿದ್ದನಾಥ ದೇವಾಲಯಕ್ಕೆ ಸುಂಕದ 
ಅಧಿಕಾರಿ 1998ರಲ್ಲಿ ನೀಡಿದ ದಾನ ಶಾಸನವಿದೆ. ಮೆಣಸಿನಹಾಳು (1284) ಹಾಗೂ ಬೆನಕನಕೊಂಡದಲ್ಲಿ ಕದನದಲ್ಲಿ ಮಡಿದ 
ವೀರರ ಸಾಧಕ ಶಾಸನಗಳಿವೆ. ಮೆಣಸಿನಹಾಳಲ್ಲಿ ಸತ್ತವೀರರ ಹೆಸರು ಕಲಿಗ ಮತ್ತು ಸಿರಿಗ ಎಂದಿದ್ದು ಬೆನಕನಕೊಂಡದಲ್ಲಿ ವೇಳೆವಾಳಿ 
ಚೌಡಯ್ಯನಾಯಕ ಮತ್ತು ಅವನ ಹೆಂಡತಿಯ ಮರಣದ ಉಲ್ಲೇಖವಿದೆ. ಸರ್ವಾಧಿಕಾರಿ ಕನ್ನರದೇವನು ಹುಲಿಗೆರೆ(ಲಕ್ಷೇಶ್ವರ) ಮತ್ತು 
ಪಾಂಡ್ಯನಾಡುಗಳ ಅಧಿಕಾರಿಯಾಗಿದ್ದ ದಾಮೋದರ ದೇವ ರಾಣೆಯ ಎಂಬ ರಾಮಚಂದ್ರನ ವಿಶ್ವಾಸಿಕ ಅಧಿಕಾರಿ ಧಾರವಾಡ 
ಕೇಂದ್ರದಲ್ಲಿ ಇದ್ದ ಸಾಳ್ವ ತಿಕ್ಕಮನು ಚಿತ್ರದುರ್ಗ ಜಿಲ್ಲೆಯ ಹರಿಹರದಲ್ಲಿ ಲಕ್ಷ್ಮೀನಾರಾಯಣ ದೇವಾಲಯವನ್ನು ಕಟ್ಟಿಸಿದ್ದಾನೆ. 


ರಾಮಚಂದ್ರನ ನಂತರ ಪಟ್ಟವೇರಿದ ಮೂರನೇಯ ಸಿಂಘಣನ ಕಾಲದಲ್ಲಿ ಮಲಿಕ್‌ಕಾಫರ್‌ 1313ರಲ್ಲಿ ದೇವಗಿರಿಯ ಮೇಲೆ 
ದಾಳಿಮಾಡಿ ಸಿಂಘಣನನ್ನು ಕೊಂದ. ಮುಂದೆ ರಾಮಚಂದ್ರನ ಅಳಿಯ ಹರಪಾಲದೇವನು ರಾಜ್ಯವನ್ನು ಮತ್ತೆ ಪುನರುಜ್ಜೀವನಗೊಳಿಸಲು 
ಯತ್ನಿಸಲು 1318ರಲ್ಲಿ ಅವನೂ ದೆಹಲಿ ಸುಲ್ತಾನರಿಂದ ಕೊಲ್ಲಲ್ಪಟ್ಟ. ಮೂರನೇಯ ಸಿಂಘಣನ ಮಗ ಮೂರನೇಯ ಮಲ್ಲುಗಿ 
1334ರಲ್ಲಿ ದೆಹಲಿ ಸುಲ್ತಾನರ ಮಾಂಡಳಿಕನಾಗಿದ್ದನೆಂಬ ಶಾಸನವಿದೆ, ಎಂದು ಡಾ। ಎ.ವಿ. ನರಸಿಂಹಮೂರ್ತಿ ತೋರಿಸಿದ್ದಾರೆ. 
ಆದರೆ ಸೇಉಣ ಸತ್ತೆ ಅವನ ನಂತರ ಮುಗಿಯಿತು. 


ರಾಮಚಂದ್ರ ದೇವನ ನಂತರ ಧಾರವಾಡ ಜಿಲ್ಲೆಯಲ್ಲಿ ಸೇಉಣರ ಯಾವುದೇ. ಶಾಸನವಿಲ್ಲ ಸುಮಾರು 50 ವರ್ಷಗಳ ಕಾಲ 
ಧಾರವಾಡ ಜಿಲ್ಲೆಯು ಯಾವ ರಾಜರ ಬಿಗಿ ಹಿಡಿತಕ್ಕೂ ಒಳಪಡದೆ ಇಲ್ಲಿ ಅರಾಜಕತೆ ತಾಂಡವಾಡುತ್ತಿರಬಹುದು. ದೆಹಲಿ ಸುಲ್ತಾನರ 
ಹಿಡಿತವೂ ತೀರ ಸಡಿಲಾದ ಸ್ವರೂಪದ್ದಾಗಿತ್ತು. ಇಲ್ಲಿ ಇದ್ದ ಎಲ್ಲ ಮಾಂಡಲಿಕ ವಂಶಗಳನ್ನು ನಾಮಶೇಷ ಮಾಡಿದ ಸೇಉಣರು 
ಇಂಥ ರಾಜಕೀಯ ನಿರ್ವಾತದ ಸೃಷ್ಟಿಗೆ ಕಾರಣರಾದರೆನ್ನದೆ ವಿಧಿಯಿಲ್ಲ ಹದಿನಾಲ್ಕನೇಯ ಶತಮಾನದ ಆರಂಭಕ್ಕೆ ಕಂಪಿಲಿಯ 
ಸಿಂಗೆಯ ನಾಯಕನು (1300-27) ಈ ನಿರ್ವಾತ ತುಂಬಲು ಯತ್ನಿಸಿರಬೇಕು. (ಇವನದು ಹೊಯ್ಸಳ ವಂಶದ ಒಂದು ಶಾಖೆಯೆಂದು 
ಸೀತಾರಾಮ ಜಾಗಿರ್ದಾರ ತೋರಿಸಿಕೊಟ್ಟಿದ್ದಾರೆ). ಆದರೆ ಆತನೂ ಅವನ ಮಗ ಕುಮಾರ ರಾಮನೂ ದೆಹಲಯ ಸೇನೆಯ ಜೊತೆ 
ಹೋರಾಡಿ ಅಸುನೀಗಿದರು. ಮುಂದಿನ ವಿಜಯನಗರದ ಕಾಲದಲ್ಲಿ ಧಾರವಾಡ ಜಿಲ್ಲೆಯ ಅನೇಕ ಕಡೆ ಕುಮಾರ ರಾಮನನ್ನು 
ದೈವೀಕರಿಸಿ ದೇವಾಲಯಗಳನ್ನು ಕಟ್ಟಿದ್ದನ್ನು ಕಂಡಾಗ ತಾವು ತಮ್ಮ ರಕ್ಷಕನನ್ನು ಕಳೆದುಕೊಂಡೆವೆಂಬ ಭಾವನೆ ಹಾಗೂ ಅವನ ಪ್ರಾಣ 
ತ್ಯಾಗಕ್ಕಾಗಿ ಅವನನ್ನು ಸ್ಥಳೀಕರು ದೈವೀಕರಿಸಿರಬೇಕೆಂಬ ಊಹೆಗೆ ಎಡೆ ಇದೆ. ಬಹುಶಃ ಆಗಲೇ ಹಂಪೆಯ ಪರಿಸರದಲ್ಲಿ ತ ಹರಿಹರ 
ಹಾಗೂ ಬುಕ್ಕರು ಹೊಯ್ಸಳರ ಇಲ್ಲವೆ ಕಂಪಿಲಿಯ ದೊರೆಗಳ ಪರವಾಗಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಭಾವ ಹೊಂದಿರಬೇಕು. ಆದರೆ 
ಇಂಥ ಊಹೆಗೆ ಶಾಸನಾಧಾರವೇನೂ ಇಲ್ಲ. 1334ರ ವರೆಗೆ ದೆಹಲಿ ಸುಲ್ತಾನರ ಮಾಂಡಲಿಕರಾಗಿ ಮುಂದುವರಿದಿದ್ದ ಸೇಉಣರಿಗೇ 


ತಾತ್ವಿಕವಾಗಿ ಆಗ ಈ ಪ್ರದೇಶ ಸೇರಿತ್ತೆಂದರೂ ಅವರು ಯಾವುದೇ ಪ್ರಭಾವನನ್ನು ಈ ಪ್ರದೇಶದ ಮೇಲೆ ಹೊಂದಿದ್ದರೆನ್ನಲು ಆಧಾರ 
ಕಾಣಿಸದು. 


80 


ಮಾಸವಾಡಿಯ ಸೇಉಣರು | 

ರಾಷಕೂಟ ಅಮೋಘವರ್ಷ ನೃಪತುಂಗನ ಮಾಂಡಳಿಕನಾಗಿ ಸೇಉಣರ ಒಂದು ಶಾಖೆಯ ಕುಪ್ಲೆಅರಸ, ಪುಲಿಗೆರೆ-300ರಲ್ಲಿ 
865 ನವ ಆಳುತ್ತಿದ್ದು 869ರವರೆಗೆ ಆತನು ಅಲ್ಲಿದ್ದ ಮುಂದೆ ಎರಡನೇಯ ಕೃಷ್ಣನ ಕಾಲದಲ್ಲಿ ಅವನು ಕೊಗಳಿ -500 
(ಬಳ್ಳಾರಿ ಜಿ॥) ಮತ್ತು ಮಾಸವಾಡಿ-140 (ಡಂಬಳ ಮುಂಡರಗಿ ತಾ।ಪ್ರದೇಶ)ಯಲ್ಲಿ ಆಡಳಿತ ನಡೆಸಿದ. ಮೇವುಂಡಿ ಶಾಸನದಲ್ಲಿ 
ಆ ಊರ ಕುಪ್ಪೇಶ್ವರ ದೇವಾಲಯಕ್ಕೆ ಈತ ದಾನ ನೀಡಿದ್ದಾನೆ. ಅದನ್ನು ಈತನೇ ಕಟ್ಟಿಸಿರಬಹುದು. ಮುಂದೆ ಶಾಸನ ಉಲ್ಲೇಖಿಸುವ 
"ಯಾದವಾನ್ಹಯ' ಹಾಗೂ "ದ್ವಾರಾವತೀ ಪುರವರಾಧೀಶ್ವರ' ನಾದ ಅಯ್ತವರ್ಮರಸನು 1024ರಲ್ಲಿ ಚಾಳುಕ್ಯ ಜಗದೇಕಮಲ್ಲನ 
ಮಾಂಡಳಿಕನಾಗಿ ಕಾಣಿಸಿಕೊಳ್ಳುತ್ತಾನೆ. ಮುಂದೆ ಎರಡನೇಯ ಜಯಸಿಂಹನ ಮಾಂಡಳಿಕನಾಗಿ ನಾಗವರ್ಮನ ಉಲ್ಲೇಖವಿದೆ. ಸೇಉಣ 
ವಂಶದ ಅರಸು ಎಂದಿರುವ ಗೊಮಭಸ 1041ರಲ್ಲಿ ಕಾಣಿಸಿಕೊಳ್ಳುತ್ತಾನೆ. 1044 ರಲ್ಲಿ ಸತ್ತೂರು ಶಾಸನದಲ್ಲಿ ಎರಡನೇಯ 
ಕುಪ್ಪರಸನ ಉಲ್ಲೇಖವಿದೆ. ಈತನು ಮಾಸವಾಡಿ 840 ರ ಆಡಳಿತಗಾರ. ಇವರ ಉತ್ತರಾಧಿಕಾರಿ ಅಜ್ಜರಸ ಚಾಳುಕ್ಕ ರಾಜಪುತ್ರಿ 
ಅಕ್ಕಾದೇವಿಯ ಮಾಂಡಳಿಕನಾಗಿ 1050ರಲ್ಲಿ ಆಳುತ್ತಿದ್ದ ಬಗ್ಗೆ ಶಾಸನಾಧಾರವಿದೆ. ಚೋಳ, ಆಂಧ್ರ, ಮುಂತಾದ ಅರಸರ ವಿರುದ್ದ 
ಚಾಳುಕ್ಕರು ನಡೆಸಿದ ಯುದ್ದಗಳಲ್ಲಿ ಈತನು ಪಾಲ್ಕೊಂಡಂತೆ ಇದೆ. ಡಂಬಳದ ಅಜ್ಜಮೇಶ್ವರ ದೇವಾಲಯ ಈತನ 
ಸಾಧಕವಾಗಿರಬಹುದು. 


ಅಜ್ಜರಸನ ಉತ್ತರಾಧಿಕಾರಿ ಅವನ ಮಗ ಮಾಧವ ಅಥವಾ ಮಾಚಿಭೂಪ(1054). ಈತನು ಸೋಮೇಶ್ವರ ಕಾಲದಲ್ಲಿ ಉಚ್ಚಂಗಿ 
ಪಾಂಡ್ಕರ ವಿರುದ್ದ ನಡೆದ ಕಾಳಗದಲ್ಲಿ ಮೃತನಾಗಿರಬೇಕು. ಇವನ ಉತ್ತರಾಧಿಕಾರಿ ಸೋಮದೇವನು ಆರನೇಯ ವಿಕ್ರಮಾದಿತ್ಯನ 
ಮಹಾ ಸಾಮಂತ(1082). ಈತನ ನಂತರ ಆಳಿದವನು ಮಹೇಂದ್ರ(1091). ಮುಂದಿನ ಅರಸು ಎರಡನೇಯ ಗೊಮದಸನ 
ವಿಚಾರ ಅವನ ಮಗನಾದ ಪೆರ್ಮಾಡಿಯ 1113ರ ಶಾಸನದಿಂದ ತಿಳಿಯುತ್ತದೆ. ಪೆರ್ಮಾಡಿಯ ಆಡಳಿತ 1147 ವರೆಗೆ ನಡೆಯಿತು. 
ಇವನು "ಸೇಉಣ ಭೀಮ' ಮುಂತಾದ ಬಿರುದುಗಳನ್ನು ಹೊಂದಿದ್ದ ಈತನು ಆರನೇಯ ವಿಕ್ರಮಾದಿತ್ಯ ಮತ್ತು ಮುಂದೆ ಎರಡನೇಯ 
ಜಗದೇಕಮಲ್ಲನ ಮಾಂಡಳಿಕನಾಗಿದ್ದ ಈತನಿಗೆ ಮಾಸವಾಡಿಯ ಜೊತೆ ಹಗರಟಗೆ -300ನ್ನು ಒಪ್ಪಿಸಲಾಗಿತ್ತು. (ಮುದ್ದೆಬಿಹಾಳ 
ಲಿಂಗಸುಗೂರು ತಾ!ಗಳ ಪ್ರದೇಶ). | 


ಪೆರ್ಮಾಡಿಯ ನಂತರ ಅವನ ಎರಡನೇಯ ಮಗ (ಮೂರನೇಯ) ಕುಪ್ಪನ 1147ರ ಶಾಸನವಿದೆ. ಬೂದಿಹಾಳದ 
ಕಲಿದೇವಸ್ವಾಮಿ ದೇವಾಲಯಕ್ಕೆ ಬಮಿಸೆಟ್ಟಿ ಭೂಮಿ ಬಿಟ್ಟ ದಾನ ಶಾಸನವಿದು. (ಹಿರಿಮಗ ಒಂದನೇಯ ಹರಿಹರ ಆಳಿದಂತೆ ಇಲ್ಲ). 
ಕುಪ್ಪನು ತಾನು "ಸಿಂಧ ಸೇಉಣ' ವಂಶದವನೆಂದು ಹೇಳಿಕೊಂಡಿದ್ದಾನೆ. ಈತನ ರಾಣಿ ರೆಮಾದೇವಿಯ ಮಗ ಬಲ್ಲಾಳ ಮಾಸವಾಡಿಯಲ್ಲಿ 
ಸೇಉಣ ಸಿಂಘಣನ ಮಾಂಡಳಿಕನಾಗಿ ಆಳಿದ(1218). ಇದಕ್ಕೂ ಮೊದಲು ಅವನು ಹೊಯ್ದಳ ಸ್ವಾಮ್ಯದಡಿ ಇದ್ದಿರಬೇಕು. ಈತನಿಗೆ 
ಇಬ್ಬರು ಗಂಡುಮಕ್ಕಳಿದ್ದರೂ ಬಲ್ಲಾಳನೇ ಈ ವಂಶದ ಕೊನೆಯ ಮಾಂಡಳಿಕ. ದೇವಗಿರಿಯ ಸಿಂಘಣ ಇವರ ಆಡಳಿತವನ್ನು 
ಕೊನೆಗೊಳಿಸಿದ. (ಡಾ|| ಶ್ರೀನಿವಾಸ ರಿತ್ತಿ ತಮ್ಮ "ದಿ ಸೇಉಣಾಸ್‌' ಪುಸ್ತಕದಲ್ಲಿ ಈ ವಂಶದ ವಿಚಾರ ಚರ್ಚಿಸಿದ್ದಾರೆ). 


ಹೊಯ್ಸಳರು 


ದ್ವಾರಸಮುದ್ರ (ಹಳೇಬೀಡು)ದ ಹೊಯ್ಸಳರು ಕಲ್ಯಾಣದ ಚಾಳುಕ್ಕದ ಮಾಂಡಳಿಕರಾಗಿದ್ದರು. ಚಾಳುಕ್ಯ ಒಂದನೇಯ 
ಸೋಮೇಶ್ವರನು ಹೊಯ್ಸಳ ದೇವಿ ಎಂಬ ರಾಜಕುಮಾರಿಯನ್ನು ತನ್ನ ಈ ಮಾಂಡಳಿಕರ ವಂಶದಿಂದ ವರಿಸಿದ್ದ ಹೊಯ್ಸಳ 
ಎರೆಯಂಗನು (1098-1102) ಚಾಳುಕ್ಕರ ಅನೇಕ ಉತ್ತರ ದಂಡಯಾತ್ರೆಗಳಲ್ಲಿ (ಧಾರಾ ಮುತ್ತಿಗೆ ಇತ್ಯಾದಿ) ಭಾಗವಹಿಸಿದ್ದನು. 
ಎರೆಯಂಗನ ಎರಡನೇಯ ಮಗ ವಿಷ್ಣುವರ್ಧನನು (1108-1142) ಗಂಗರಿಂದ ಚೋಳರು ಗೆದ್ದಿದ್ದ ಹಾಗೂ ಕಲ್ಯಾಣ ಚಾಳುಕ್ಕರಿಂದ 
ಮತ್ತೆ ವಶಪಡಿಸಿಕೊಳ್ಳಲಾಗದ ಗಂಗವಾಡಿಯನ್ನು 1116 ರಲ್ಲಿ ವಶಪಡಿಸಿಕೊಂಡು ಅಸಾಧಾರಣ ಸಾಹಸತೋರಿದ. ಬನವಾಸಿ 
ಸ 12.000ರ ರಾಜದಾನಿ ಬಳ್ಳಿಗಾಮೆಯ ಸುಂದರಿ ಶಾಂತಲೆಯನ್ನು ಆತ ವರಿಸಿದ್ದನಲ್ಲದೇ ಅಲ್ಲಿಂದಲೇ ಬಂದ ಶಿಲ್ಪಿಗಳಾದ ದಾಸೋಜ 
ಮತ್ತು ಚಾವಣರಿಂದ ಬೇಲೂರಿನ ಖ್ಯಾತ ದೇವಾಲಯ ಕಟ್ಟಿಸಿದ್ದ. ಆತನಿಗೆ ಆಗ ಸ್ವತಂತ್ರನಾಗುವ ಅಭಿಲಾಷೆ ಉಂಟಾಗಿ ಕಲ್ಯಾಣದ 
ಚಾಳುಕ್ಕರ ಮಾಂಡಳಿಕರಾಗಿದ್ದ ಹೊಸಗುಂದದ ಸಾಂತರರನ್ನು ನೊಳಂಬವಾಡಿಯ ನೊಳಂಬರನ್ನು ಗೆದ್ದು (1117), ಮುಂದೆ 


ಇತಿಹಾಸ 87 


ತುಂಗಭದ್ರೆಯನ್ನು ದಾಟಿ 1118ರಲ್ಲಿ ಚಾಳುಕ್ಕರ ವಿರುದ್ಧ ಕಣ್ಣೇಗಾಲದಲ್ಲಿ ವಿಜಯ ಸಾಧಿಸಿ ಹಾನಗಲ್‌ ಕೋಟೆಯನ್ನು ಗೆದ್ದ 


ಸಾಂತರರ ಸಾಂತಳಿಗೆ -1000 (ಶಿವಮೊಗ್ಗ ಜಿ) ಹಾಗೂ ಚಾಳುಕ್ಕರ ಸಮೃದ್ಧಪ್ರಾಂತ ಬನವಾಸಿ-12,000ವನ್ನು ಪೂರ್ತಿ ಗೆಲ್ಲಲು 
ಯತ್ನಿಸಿ ಚಾಳುಕ್ಯ ಸೇನಾನಿ ಬೊಪ್ಪಣನನ್ನು ಹಳ್ಳೂರಲ್ಲಿ ಸೋಲಿಸಿದ. (1120). ಚಕ್ರವರ್ತಿ ವಿಕ್ರಮಾದಿತ್ಯನು ಆಗ ತನ್ನ 
ಸಮರ್ಥಮಾಂಡಳಿಕ ಯೆರಂಬರಗೆಯ ಸಿಂದ ಆಚರಸನ ಸೇನೆಯನ್ನು ಕಳುಹಿಸಲು ಆತ ವಿಷ್ಣುವರ್ಧನನನ್ನು ಸೋಲಿಸಿ ಬೆನ್ನಟ್ಟಿ 
ದ್ವಾರಸಮುದ್ರದವರೆಗೂ ಸಾಗಿದ. ಚಕ್ರವರ್ತಿ ವಿಕ್ರಮಾದಿತ್ಶನು ಗತಿಸಿದ ನಂತರ (1127) ಮತ್ತೆ ತುಂಗಭದ್ರೆಯನ್ನು ದಾಟಿದ 
ವಿಷ್ಣುವರ್ಧನನು ಲಕ್ಕುಂಡಿಯವರೆಗೂ ಸಾಗಿದ. ಹೆದ್ದೊರೆ(ಕೃಷ್ಣಾ ವರೆಗೆ ತಾನು ವಿಜಯಶಾಲಿಯಾಗಿ ಸಾಗಿದ, ಹಾಗೂ 
ಹಲಸಿಗೆ-12,000ವೂ (ಧಾರವಾಡ ಬೆಳಗಾವಿ ಜಿಲ್ಲೆಯ ಭಾಗಗಳು) ತನ್ನ ವಶದಲ್ಲಿವೆ ಎಂದು ವಿಷ್ಣುವರ್ಧನನ ಶಾಸನಗಳು ಹೇಳಿವೆ. 
ಆದರೆ ಧಾರವಾಡ ಜಿಲ್ಲೆಯಲ್ಲಿ ವಿಷ್ಣುವರ್ಧನನ ಒಂದು ಶಾಸನವೂ ದೊರೆತಿಲ್ಲ ಅವನ ಆಕ್ರಮಣವೆಲ್ಲ ದಂಡಯಾತ್ರೆಯ ಸ್ವರೂಪದಲ್ಲೇ 
ಇರಬೇಕು. ಹಾನಗಲ್‌ ಕದಂಬರು ಅವನನ್ನು ಎದುರಿಸಿದ ಎಚಾರ ಹಿಂದೆ ಚರ್ಚಿಸಿದೆ. ಈ ಪ್ರದೇಶವನ್ನು ತನ್ನ “ಡಿತ'ದಲ್ಲಿ ಸೇರಿಸಿದ 
ಎಂದು ಒಂದು ವಿಷ್ಣುವರ್ಧನನ ಶಾಸನ ಹೇಳಿದರೂ ಶಾಂತಿಯುತ ಆಡಳಿತ ನಡೆಸಲು ಅವನಿಗೆ ಸಾಧ್ಯವಾಗಿರಲಿಕ್ಕಿಲ್ಲ. ವಾಸ್ತವವಾಗಿ 
1141ರಲ್ಲಿ ಆತನು ಬಂಕಾಪುರದಲ್ಲಿ ತೀರಿಕೊಂಡ. ಯುದ್ಧದ ಕಾರಣವಾಗಿ ಮಡಿದನೆಂದು ಹೇಳಲು ಆಧಾರವಿಲ್ಲ ಅವನ ಮಗ 
ನರಸಿಂಹ(1141-1173) ತುಂಗಭದ್ರೆಯನ್ನು ದಾಟಿದಂತೆ ಕಾಣಿಸದು. 


ಎರಡನೇಯ ಬಲ್ಲಾಳನು (1173-1220) ತನ್ನ ರಾಜ್ಯವನ್ನು ಸಾಮ್ರಾಜ್ಯವಾಗಿ ಮಾಡಿದ ಸಾಹಸಿ. 1177ರಲ್ಲಿ ಉಚ್ಚಂಗಿಯನ್ನು 
ಗೆದ್ದು 1178ರಲ್ಲಿ ಹಾನಗಲ್‌ನ್ನು ವಶಪಡಿಸಿಕೊಂಡ. ಬೆಳೊಲದ ಸಮೃದ್ಧ ಪ್ರಾಂತಕ್ಕಾಗಿ ಅವನಿಗೂ ಕಲಚೂರಿಗಳೂ ಯುದ್ಧಗಳಾದವು. 
ಕಲಚೂರಿಗಳು ಅವನನ್ನು ಸೋಲಿಸಿ ಕಪ್ಪಕೊಡುವಂತೆ ಮಾಡಿದರು. ಆದರೆ ಕಲಚೂರಿಗಳ ಪತನಾನಂತರ ಬನವಾಸಿ-12,000ರ 
ರಾಜಧಾನಿ ಬೆಳ್ಳಾವಿ ಓಳ್ಳಿಗಾಂವೆ)ಯನ್ನು ಗೆದ್ದು ಮುಂದೆ ತುಂಗಭದ್ರೆಯನ್ನು ದಾಟಿ 1187ರಲ್ಲಿ ಚಾಳುಕ್ಯ ನಾಲ್ಕನೇಯ 
ಸೋಮೇಶ್ವರನನ್ನು ಪರಾಜಯಗೊಳಿಸಿದ. 1190ರಲ್ಲಿ ಸೊರಟೂರಲ್ಲಿ ನಡೆದ ಭಾರೀ ರಕ್ತಸಿಕ್ತ ಕಾಳಗದಲ್ಲಿ ಸೇಉಣ ಭಿಲ್ಲಮನನ್ನು 
ಸೋಲಿಸಿದ. ರಾಯಚೂರು ಜಿಲ್ಲೆಯ ಮಾನ್ವಿವರೆಗೂ ಅವನು ಸಾಗಿದ. ಆದರೆ ಕಲ್ಯಾಣವನ್ನು ಗೆಲ್ಲುವುದು ಬಲ್ಲಾಳನಿಗೆ ಸಾಧ್ಯವಾಗಲಿಲ್ಲ. 


ಲಕ್ಕುಂಡಿಯಲ್ಲೇ ನೆಲೆನಿಂತ ಅವನ ಆಳ್ವಿಕೆಯ ಸಾಕ್ಷಿ ಹೇಳುವ ಅನೇಕ ಶಾಸನಗಳು ಧಾರವಾಡ ಜಿಲ್ಲೆಯಲ್ಲಿವೆ. 1192ರಲ್ಲಿ 
ಅವನು ಗದಗಿನ ತ್ರಿಕೂಟೇಶ್ವರ ದೇವಾಲಯಕ್ಕೆ ಹೊಂಬಳಲು (ಹೊಂಬಳ) ಗ್ರಾಮದಾನಮಾಡಿದ. ಮೇವುಂಡಿಯ ವ್ಯಾಪಾರಿಗಳು 
ಭಿಲ್ಲೇಶ್ವರ ದೇವರಿಗೆ ನೀಡಿದ ದಾನದಲ್ಲಿ ಆತನ ಉಲ್ಲೇಖವಿದೆ (1196).ಲಕ್ಕುಂಡಿಯ ನಾಗನಭಾವಿಗೆ ಇಬ್ಬರು ಮಾಡಿದ ಸುವರ್ಣದಾನ 
ಶಾಸನದಲ್ಲೂ ಚಕ್ರವರ್ತಿಯಾಗಿ ಆತನನ್ನು ಹೇಳಿದೆ (1195). ಬಲ್ಲಾಳನ ದಂಡನಾಯಕ ಸಿಂಗಯ್ಯನು ಅಣ್ಣಿಗೇರಿಯ ಅಮೃತೇಶ್ವರ 
ದೇವರಿಗೆ ಭೂದಾನವನ್ನು 1196ರಲ್ಲಿ ಮಾಡಿದ್ದಾನೆ. 1202ರಲ್ಲಿ ನಾಲ್ವರು ದಂಡನಾಯಕರು ಇದೇ ದೇವಾಲಯಕ್ಕೆ ಭೂದಾನ 
ನೀಡಿದ್ದಾರೆ. ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ವೇದಿಕೆಯಲ್ಲಿ ಇರುವ ಶಾಸನ ಮಧುಸೂಧನ ದೇವಾಲಯಕ್ಕೆ ಣೆ ಊರ 
ಅಗ್ರಹಾರದ ಮಹಾಜನರು ನೀಡಿದ ದಾನವನ್ನು (1202) ಸೂಚಿಸುತ್ತದೆ. ಚೋಳರಿಂದ ಧ್ವಂಸವಾದ ಕಾಶಿವಿಶ್ವೇಶ್ವರ ದೇವಾಲಯವನ್ನು 
ಬಲ್ಲಾಳನು ಜೀರ್ಣೋದ್ಧಾರ ಮಾಡಿದನೆಂದು ಒಂದು ಅಭಿಪ್ರಾಯವಿದೆ. ಆದರೆ ಈಗಲೂ ಆ ದೇವಾಲಯ ಉದ್ವಸ್ತ ಸ್ಥಿತಿಯಲ್ಲೇ 
ಇದೆ. ಕಲ್ಯೇರಿ (ಹಾನಗಲ್‌ ತಾ!)ಯ ನಾಡಪ್ರಭು ಹರಿಯಮ ಸೆಟ್ಟಿಯು ಮುಮಧ್ರಿ ದಂಡರಾದ ಕಾಚೆಯಸಾಹನಿ ಮತ್ತು ಅಮಿತೆಯ 


ಸಾಹನಿ ಇವರ ಸಮುಖದಲ್ಲಿ "ಕಲುಕೆರೆ'ಯ ಸೋಮನಾಥ ದೇವಾಲಯಕ್ಕೆ 1205 ರಲ್ಲಿ ಭೂದಾನ ನೀಡಿದ ದಾಖಲೆ ಇದೆ. 


ಓರೇಕೆರೂರು ತಾ|| ಸಾತೇನಹಳ್ಳಿಯಲ್ಲಿ ದೊರೆತ ಹಲವು ಶಾಸನಗಳಂತೆ ಆ ಕಾಲದಲ್ಲಿ ಆ ಊರ ಪರಿಸರದಲ್ಲಿ ಬೊಮ್ಮ 
ಎಂಬಾತನು ನಾಗರಖಂಡ-70ನ್ನು ಹೊಯ್ಗಳ ಅಧಿಕಾರಿಯಾಗಿ ಆಳುತ್ತಿದ್ದು ಆಗ ಅಲ್ಲಿ ಹರಿಹರೇಶ್ವರ ದೇವಾಲಯವನ್ನು ಕಟ್ಟಿದ 
ವಿಚಾರವಿದೆ (1204); ಸಾತೇನಹಳ್ಳಿ ದೊಡ್ಡ ವ್ಯಾಪಾರೀ ಕೇಂದ್ರವೆಂದು ಅಲ್ಲಿ ಹೇಳಿದೆ. 1203ರ ಪರಿಸರದಲ್ಲಿ ಇಲ್ಲಿ ಹೊಯಳರಿಗೂ 
ಹಾನಗಲ್‌ನ ಕಾಮದೇವ ಕದಂಬನ ಸೈನ್ಯಕ್ಕೂ ನಡೆದ ಉಗ್ರ ಕಾಳಗಕ್ಕೆ ಸಂಬಂಧಿಸಿದ ವೀರಗಲ್ಲುಗಳಿಗೆ. ಹೊಸೂರಿನ ಮೊರಕೇಶ್ವರ 
ೇವಾಲಯಕ್ಕೆ ಬಲ್ಲಾಳನ ಪ್ರಧಾನ ಮಂತ್ರಿ 1207ರಲ್ಲಿ ದಾನ ನೀಡಿದ ಶಾಸನವೂ ಇದೆ. ಮುಳಗುಂದದ ಮಹಾಜನರು ಅಲ್ಲಿನ 
ತೆಲ್ಲಿಗೇಶ್ವರ ದೇವರಿಗೆ 1207ರಲ್ಲಿ ದಾನನೀಡಿದ ಶಾಸನದಲ್ಲೂ ಚಕ್ರವರ್ತಿ ಬಲ್ದಾಳನ ಉಲ್ಲೇಖವಿದೆ. 1215ರ ನಾಗಾವಿ ಶಾಸನ 


88 ಧಾರವಾಡ ಜಿಲ್ಲೆ 
ಆ ಊರ ಮಹಾಬಲೇಶ್ವರ ದೇವರಿಗೆ ಸಂದ ದಾನದ ಬಗ್ಗೆ ಹೇಳುತ್ತ ಬಲ್ಲಾಳನನ್ನು ಉಲ್ಲೇಖಿಸಿದೆ. ತಾರೀಕಿಲ್ಲದ ಬಳಗಾನೂರಿನ 
ಒಂದು ಶಾಸನದಲ್ಲಿ ಬೆಳ್ಳಾಳ ನಾಗಗಾವುಂಡನು ಆ ಊರಲ್ಲಿ ಅನ್ನಛತ್ರವೊಂದನ್ನು ನಡೆಸಲು ದಾನ ನೀಡಿದ. ವಿವರವಿದೆ.' | 


ಸೇಉಣ ಸಿಂಘಣನು 1213ರಲ್ಲಿ ಲಕ್ಕುಂಡಿಯನ್ನು ಗೆದ್ದು ಹೊಯ್ಸಳರನ್ನು ತುಂಗಭದ್ರೆಯ ಆಚೆ ಅಟ್ಟಿದ್ದರಿದ 1212 ರ 
ನಂತರ ಎರಡನೇಯ ಬಲ್ಲಾಳನ ಶಾಸನಗಳು ಧಾರವಾಡ ಜಿಲ್ಲೆಯಲ್ಲಿ ಇಲ್ಲ. ಮುಂದೆ ಹೊಯ್ಸಳ ಎರಡನೇಯ ನರಸಿಂಹನು 
(1220-35) ಧಾರವಾಡ ಜಿಲ್ಲೆಯಲ್ಲಿ ಪ್ರವೇಶಿಸಲು ಯತ್ನಿಸಿದಂತೆ ಇಲ್ಲ ಆತನೂ ಅವನ ಮಗ ಸೋಮೇಶ್ವರನೂ (1235-54) 
ತಮಿಳುನಾಡಿನ ರಾಜಕೀಯದಲ್ಲಿ ಮಗ್ನರಾಗಿದ್ದರು. ಮುಂದಿನ ಅರಸರಾದ ಮೂರನೇಯ ನರಸಿಂಹ: (1254-91) ಹಾಗೂ 
ಮೂರನೇಯ ಬಲ್ಲಾಳ (1291-1343) ಇವರ ಕಾಲದಲ್ಲಿ ಸೇಉಣರು ತುಂಗಭದ್ರೆಯ ದಕ್ಷಿಣಕ್ಕೆ ತಮ್ಮ ನೆಲೆಗಳನ್ನು ಇಟ್ಟುದರಿಂದ 
ಹೊಯ್ಸಳರು ಧಾರವಾಡ ಜಿಲ್ಲೆಯನ್ನು ಪ್ರವೇಶಿಸುವ ಅವಕಾಶ ಇರಲಿಲ್ಲ 


ಸೇಉಣ ರಾಮಚಂದ್ರನು ದೆಹಲಿಯ ಸುಲ್ತಾನನ ಮಾಂಡಲಿಕನಾಗಿ ಮಲಿಕ್‌ ಕಾಫರನ ಜೊತೆ ದ್ವಾರ ಸಮುದ್ರದ ಮೇಲೆ 
ದಾಳಿಮಾಡಿದ್ದ ಸಂಗತಿ ಗಮನಿಸಿದೆ. ಮುಂದೆ ಸೇಉಣರು 1318ರ ನಂತರ ಮತ್ತೆ ಹೊಯ್ಸಳ ಬಲ್ಲಾಳನ ಬೆನ್ನು ಹತ್ತಿ ಹೊಳಲ್ಕೆರೆಯ 
ವರೆಗೆ ಬಂದಿರಲು ಅವನ ಸೈನ್ಯವನ್ನು 1304ರಲ್ಲಿ ಲಕ್ಕುಂಡಿವರೆಗೆ ಬೆನ್ನಟ್ಟಿ ಅಲ್ಲಿಯ ಕೋಟೆಯನ್ನು ಬಲ್ಲಾಳನು ಧ್ವಂಸಮಾಡಿದನು. 
ಕುಮಟದ ಕಂಪಿಲರಾಯನ ವಿರುದ್ಧ 1318ರ ನಂತರ ಸಾಗಿದ ಯುದ್ಧಗಳಿಂದ ಬಲ್ಲಾಳನಿಗೆ ಏನೂ ಲಾಭ ಆಗಲಿಲ್ಲ. ಇದರ 
ಹಿಂದೆಯೇ ದೆಹಲಿಯ ಸೇನೆ ದ್ವಾರಸಮುದ್ರವನ್ನು 1327ರಲ್ಲಿ ಸೂರೆಮಾಡಿತು. 1336ರಲ್ಲಿ ಮಧುರೆಯಲ್ಲಿ ಸ್ಥಾಪಿತವಾದ ದೆಹಲಿ 
ಸುಲ್ತಾನನ ಪ್ರತಿನಿಧಿಯೊಂದಿಗೆ ಹೋರಾಡುತ್ತ ಬಲ್ಲಾಳ ಅಸು ನೀಗಿದ (1343). 1346ರಲ್ಲಿ ಅವನ ಮಗ ವಿರೂಪಾಕ್ಷ ಬಲ್ಲಾಳನೂ 
ತೀರಿಕೊಂಡಾಗ ವಿಜಯನಗರದ ಉದಯಕ್ಕೆ ದಾರಿಯಾಯಿತು. 


ವಿಜಯನಗರ ಸಾಮ್ರಾಜ್ಕ 


ವಿಜಯನಗರ ಸಾಮ್ರಾಜ್ಯವು 1336ರಲ್ಲಿ ಸ್ಥಾಪಿತವಾಯಿತು, ಮತ್ತು' ವಿದ್ಯಾರಣ್ಯರು ಅವರಿಗೆ ಸಹಾಯ ಮಾಡಿದರು ಎಂಬ 
ಹೇಳಿಕೆಗಳು ಇವೆ. ಆದರೆ ವಿಜಯನಗರ ಸ್ಥಾಪಕರಾದ ಸಂಗಮನ ಮಕ್ಕಳಾದ ಹರಿಹರ, ಬುಕ್ಕರು ತಮಗೆ ಏನಾದರೂ ಖಚಿತ 
ಅಧಿಕಾರವಿದೆಯೆಂದು ಹೇಳಿಕೊಂಡುದು 1346ರಲ್ಲಿ ಶೃಂಗೇರಿಯ ಗುರುಗಳಾದ ಭಾರತೀತೀರ್ಥರಿಗೆ ದಾನ ನೀಡಿದಾಗ. ಆ ವರ್ಷ 
ಹೊಯ್ಸಳ ವಿರೂಪಾಕ್ಷ ಬಲ್ಲಾಳನು ತೀರಿಕೊಂಡಿದ್ದ ಹೀಗಿದ್ದರೂ ಹರಿಹರ, ಬುಕ್ಕರು ತಮನ್ನು ಮುಂದಕ್ಕೂ ಮಹಾಮಂಡಳೇಶ್ವರರೆಂದು 
ಮಾತ್ರ ಕರೆದುಕೊಂಡಿದ್ದಾರೆ. "ರಾಜಾಧಿರಾಜ' ಮುಂತಾದ ಪರಮಾಧಿಕಾರದ ಚಿಹ್ನೆಗಳು ಗೋಚರಿಸುವುದು ಬುಕ್ಕನ ಮಗ ಎರಡನೇಯ 
ಹರಿಹರನ ಶಾಸನಗಳಲ್ಲೇ. ಹೀಗಾಗಿ 1336ರಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಎನ್ನುವಂತಿಲ್ಲ; ಆದರೆ ಇದು ಈಗ ಜನಪ್ರಿಯವಾಗಿ 
ಸ್ವೀಕೃತವಾದ ತಾರೀಕು. 


ಸಂಗಮ ವಂಶದವರು ಕಾಳಾಮುಖಪಂಥಕ್ಕೆ ಸೇರಿದವರು. ಕಾಶೀವಿಲಾಸ ಕ್ರಿಯಾಶ್ರಕ್ಷಿಗಳು ಅವರು ಗುರುಗಳು. ಹೀಗಿದರು 
ಹರಿಹರಾದಿ ಸಂಗಮ ಸೋದರರು ಶೃಂಗೇರಿಯಲ್ಲಿ ಶಂಕರರು ಸ್ಥಾಪಿಸಿದ್ದ "ಧರ್ಮಪೀಠ'ದಲ್ಲಿ ಅನುಷ್ಠಾನ ಮಾಡಿಕೊಠಡಿರಲು 
ಭಾರತೀತೀರ್ಥರಿಗೆ ದಾನ ಕೊಡುವುದಕ್ಕೆ ಮುಂದೆ ಶೃಂಗೇರಿ ಮಠದ ಬಗ್ಗೆ ವಿಶೇಷ ಭಕ್ತಿ ತೋರಿದ್ದಕ್ಕೆ ಹೆಚ್ಚಿನ ಕಾರಣವಿರಬೇಕು. 
ದೆಹಲಿ ಸುಲ್ತಾನರ ದಾಳಿಯಿಂದ ನೆಲೆತಪ್ಪಿರಬಹುದಾದ ಆ ಸ್ವಾಮಿಗಳಿಗೆ 1346ರಲ್ಲಿ ಕೊಟ್ಟ ಈ ದಾನಕ್ಕೆ ಹೊಯ್ಸಳ ಮೂರನೇಯ 
ಬಲ್ದಾಳನ ರಾಣಿ ಕೃಷ್ಣಾಯಿ ತಾಯಿ (ಕಿಕ್ಕಾಯಿ ತಾಯಿ) ಪೂರಕವಾಗಿ ದಾನವನ್ನು ಕೊಟ್ಟಿದ್ದಾಳೆ. (ಎ.ಕ.6 - ಎಸ್‌ಜಿ1). ಬಹುಶಃ ಈ 
ಮಠದ ಶಿಷ್ಯರಾಗಿದ್ದ ತರುಣ ಎದ್ಯಾರಣ್ಕರಿಂದ ಏನಾದರೂ ವಿಶೇಷ ಸಹಾಯ ಸಂಗಮ ವಂಶದವರಿಗೆ ದೊರೆತಿರಬೇಕು. ಮುಂದೆ 


ಬುಕ್ಕ , ಇಮುಡಿ ಹರಿಹರರ ಕಾಲದಲ್ಲಿ ಎದ್ಮಾರಣ್ಯ ಹಾಗೂ ಅವರ ಸೋದರ ಸಾಯಣರ ನೇತೃತ್ವದಲ್ಲಿ ವೇದಗಳಿಗೆ ಭಾಷ್ಯ ಬರೆದು, 


'ಪರಾಶರಮಾಧವೀಯ' (ವಿದ್ಯಾರಣ್ಯರು ಬರೆದುದು) ದಂಥ ರಾಜನೀತಿಯನ್ನು ತಿಳಿಸುವ ಕೃತಿಯನ್ನು ಬರೆದು ಸಾಹಸಿಗಳಾದ ಹರಿಹರ, 
ಬುಕ್ಕರ ರಾಜ್ಯಸ್ಥಾಪನೆಯ ಮುಂದೆ ಇದ್ದ ಗುರಿಯನ್ನು ಅವರು ತೋರಿಸಿರಬೇಕು. ಭಾರತೀಯ ಪರಂಪರೆಗೆ ದೆಹಲಿ ಸುಲಾನರ 
ದಾಳಿಯಿಂದ ಬಂದ ಅಪಾಯದಿಂದ ರಕ್ಷಿಸುವ ಹೊಣೆಯ ಮನವರಿಕೆಯಾದಾಗ ವಿಜಯನಗರದ ಅರಸರು ಎಲ್ಲ ಧರ್ಮಪಂಥಗಳ 
ರಕ್ಷಣೆಗೆ ಮುಂದಾದರು. ರಾಜಕೀಯ ನಿರ್ವಾತದ ಪರಿಸ್ಥಿತಿಯನ್ನು ನಿವಾರಿಸಿದರು. (ಎದ್ಯಾರಣ್ಕರಿಂದ "ಸರ್ವದರ್ಶನ ಸಂಗ್ರಹ', 


i ಚ Kak Mud ಟು 


ಧಾರವಾಡ ಜಿಲ್ಲೆ 89 


ಸಾಯಣರಿಂದ “ಯಜ್ಞತಂತ್ರಸುಧಾನಿಧಿ', "ಪ್ರಾಯಶ್ಚಿತ್ತ ಸುಧಾನಿಧಿ', 'ಆಯುರ್ವೇದ ಸುಧಾನಿಧಿ' ಮುಂತಾದ ಕೃತಿಗಳ ರಚನೆ 
ಮಾಡಿಸಿದ್ದಕ್ಕೆ ಈ ಪರಂಪರೆಯ ರಕ್ಷಣೆಯ ಜವಾಬ್ದಾರಿಯ ಹಿನ್ನಲೆ ಇದೆ). ಕಂಪಿಲರಾಯ ಮತ್ತು ಕುಮಾರರಾಮರು ದೆಹಲಿ ಸುಲ್ತಾನರ 
ಜೊತೆ ಹೋರಾಡಿ ಮಡಿದಾಗ ಬಹುಶಃ ಮೂಲತಃ ಅವರ ಮತ್ತು ಮುಂದೆ ಅವರ ದಾಯಾದಿಗಳಾಗಿದ್ದ ಹೊಯ್ಸಳರ ಅಧಿಕಾರವನ್ನು 
ಹರಿಹರ ಬುಕ್ಕರು ಒಪ್ಪಿಕೊಂಡರು. ಹರಿಹರನ ಮಗಳನ್ನು ಹೊಯ್ಸಳ ಮೂರನೇಯ ಬಲ್ಲಾಳನ ಸೋದರಳಿಯ ಬಲ್ಲಪ್ಪ ವರಿಸಿದ್ದನೆಂಬ 
ಸಂಗತಿ 1346ರ ಶೃಂಗೇರಿ ಶಾಸನದಿಂದ ಸ್ಪಷ್ಟವಾಗುತ್ತದೆ. (ಎ.ಕ.-6, ಎಸ್‌ಜಿ1) ಶೃಂಗೇರಿಯಲ್ಲಿ ಸ್ವಾಮಿಗಳಿಗೆ ದಾನ ನೀಡಿದ ದಿನ 
ಹೊಯ್ಸಳ ರಾಣಿ" ಹಾಜರಿದ್ದುದು ಹೊಯ್ಸಳರ ಜೊತೆ ಅವರಿಗೆ ಇದ್ದ ಸಂಬಂಧವನ್ನೂ ಸೂಚಿಸುತ್ತದೆ. ಕುಮಾರ ರಾಮನ ಬಗ್ಗೆ 
ಧಾರವಾಡ ಜಿಲ್ಲೆಯಲ್ಲಿ ಕಟ್ಟಿದ ವಿಜಯನಗರ ಕಾಲದ ಸಾಫಕಗಳಿಂದ (ಬಿದರಕಟ್ಟೆ, ವೀರಾಪುರ, ಸಂಗೂರು, ಲಕ್ಷೇಶ್ವರ ಮುಂತಾದೆಡೆ 
ಈ ಬಗ್ಗೆ ಶಾಸನಗಳಿವೆ) ಅವನ ಬಗ್ಗೆ ಇದ್ದ ಭಕ್ತಿಯಿಂದಾಗಿ ಅವನ ಕಾರ್ಯವನ್ನು ಇವರು ಮುಂದುವರಿಸುವರೆಂಬ ಭಾವನೆ ಆ 
ಭಾಗದ ಜನರಲ್ಲಿ ಸಹಜವಾಗಿ ಮೂಡಿ, ಏನೂ ಪರಿಶ್ರಮ ಪಡದೆ ಈ ಪ್ರದೇಶದ ಜನರ ನಿಷ್ಠೆಯನ್ನು ಸಂಗಮ ಸೋದರರು 
ಪಡೆದಿರಬೇಕು. ಲಕ್ಷೆ [ಶ್ವರದಲ್ಲಿ ಕಂಪಿಲರಾಯನ (ಕುಮಾರರಾಮನ ತಂದೆ) ಸಾವಿಗಾಗಿ ಸಾರ್ವತ್ರಿಕವಾಗಿ ದುಃಖ ಸೂಚಿಏವ ಶಾಸನವಿದೆ 
.ಎಸ್‌.ಐ.ಐ.ಒಂ, ಸಂ. 294). ಇದಲ್ಲದೆ ವಿಜಯನಗರದ ಅಧಿಕಾರಿಗಳೇ ಸಂಗೂರು, ಹಿರೇಕೆರೂರು ತಾನ ವೀರಾಪುರಗಳಲ್ಲಿ 
ಕುಮಾರರಾಮನ ಪ್ರತಿಮೆ ಸ್ಥಾಪಿಸಿದ್ದರು. ಕುಮಾರರಾಮನ ಪ್ರಾಣತ್ಕಾಗದ ಬಗ್ಗೆ ವ್ಯಾಪಕ ಸಹಾನುಭೂತಿ ಇದ್ದುದನ್ನು ವಿಜಯನಗರ 
ಸಾಮ್ರಾಜ್ಯವು ತನ್ನ ದೃಢತೆಗೆ ಬಳಸಿಕೊಂಡಿತೆಂದು ಭಾವಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯಲ್ಲಿ ಹರಿಹರ, ಬುಕ್ಕರ ಶಾಸನಗಳು 
ವಿರಳ. ಆದರೆ ಬೇರೆ ಇನ್ನಾವ ಅರಸರ ಆಡಳಿತ ಸೂಚಿಸುವ ಒಂದೂ ಶಾಸನವಿಲ್ಲ ಆದರೆ ಉದ್ದಸ್ಥವಾದ ಪರಂಪರೆಯ ರಕ್ಷಣೆಗೆ 
ವಿಜಯನಗರ ಶಕ್ತಿ ಒದಗಿಸಿದ್ದು ಶಾಸನಗಳಿಂದ ಸ್ಪಷ್ಟ. ಉದಾಹರಣೆಗೆ ಸೊರಟೂರಲ್ಲಿ ಪ್ರಾಚೇನ ಶಿವಾಲಯವೊಂದರ ಜೀರ್ಣೋದ್ಧಾರ 
(1356), ಅಥವಾ ಲಕ್ಷೇಶ್ವ್ಚರದ ಖ್ಯಾತ ಸೋಮೇಶ್ವರ ದೇವಾಲಯದ ಜೀರ್ಣೋದ್ಧಾರ (1353)ದ ಬಗ್ಗೆ ಹೇಳಬಹುದು. 
ಸೋಮೇಶ್ವರ. ದೇವಾಲಯದ ದಕ್ಷಿಣ ಪ್ರವೇಶ ದ್ವಾರವನ್ನು 1392 ರಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು. 


ಹರಿಹರನಿಗೆ ಬುಕ್ಕ ಕಂಪಣ, ಮುದ್ದಪ್ಪ ಮತ್ತು ಮಾರಪ್ಪ ಎಂಬ ಸೋದರರಿದ್ದು 1339 ರಲ್ಲಿ ಆತ ಗುತ್ತಿಯಲ್ಲ 
ಆಡಳಿತಾಧಿಕಾರಿಯಾಗಿದ್ದ ಹಾಗೂ 1340ರಲ್ಲಿ ಬಾದಾಮಿಯಲ್ಲಿ ಕೋಟೆ ಕಟ್ಟಿದ್ದ ಶಾಸನಗಳಿವೆ. ಹೊಯ್ಸಳ ಸತ್ತೆಯು 
ದುರ್ಬಲವಾಗುತ್ತಿರುವುದನ್ನು ಕಂಡು ತುಂಗಭದ್ರಾ ಪರಿಸರದುದ್ದಕ್ಕೂ ತನ್ನ ಅಧಿಕಾರ ಬಲಪಡಿಸಿಕೊಂಡ. ಕಂಪಣನನ್ನು ನೆಲ್ಲೂರಿನ 
ಅಧಿಕಾರಿಯಾಗಿ 1345ರಲ್ಲಿ ನೇಮಿಸಿದ. ಮಾರಪ್ಪ ಚಂದ್ರಗುತ್ತಿಯಿಂದ ಆಡಳಿತ ನಡೆಸುತ್ತಿದ್ದ ಮುದ್ದಪ್ಪ ಮುಳಬಾಗಲಲ್ಲಿ ಇದ್ದ 
ಆದರೆ 1347ರಲ್ಲಿ ದೇವಗಿರಿಯಲ್ಲಿದ್ದ ದೆಹಲಿ ಸುಲ್ತಾನನ ಸೇನಾನಿ ಅಲ್ಲಾ ಉದ್‌ದೀನ್‌ ಬಹಮನಿ ಬಂಡೆದ್ದು ಕಲ್ಬುರ್ಗಿಯಿಂದ 


ಸ್ವತಂತ್ರ ರಾಜ್ಯ ಸ್ಥಾಪಿಸಿದ. ಈ ಬಹಮನಿ ಸುಲ್ತಾನರ ರಾಜ್ಯ ಮುಂದಿನ ದಶಕದಲ್ಲೇ ವಿಜಯನಗರದ ಜೊತೆ ಹೋರಾಡಬೇಕಾಯಿತು. 
ಛು ಎಂ ೪ 


ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂಬ ಬಿರುದಿನಿಂದ ಹರಿಹರನ ರಾಜ್ಯದ ವ್ಯಾಪ್ತಿಯ ಕಲ್ಪನೆ ಬರುತ್ತದೆ. 
ಧಾರವಾಡ ಜಿಲ್ಲೆಯಲ್ಲಿ ಹರಿಹರನ ಪ್ರಥಮ ಶಾಸನ ಅಬ್ಬಲೂರಲ್ಲಿ ಇದ್ದು (1349) ಸಮುದ್ರ ಸಾಳ್ವ ವೀರ ಬಾಚಪ್ಪದೇವ 
ಎಂಬ ಅಧಿಕಾರಿಯ ಉಲ್ಲೇಖವಿದೆ. ಅದು ಒಂದು ವೀರಗಲ್ಲಾಗಿದ್ದು ತೀರಿಕೊಂಡ ವೀರನ ಹೆಸರು ಅಳಿಸಿಹೋಗಿದೆ. 1353ರ 
ಒಂದು ಶಾಸನದಲ್ಲಿ ಸಾವಣ್ಯ ಒಡೆಯನ ಉಲ್ಲೇಖವಿದ್ದು ಲಕ್ಷೇಶ್ವರದ ಸೋಮಯ್ಯ (ಸೋಮೇಶ್ವರ) ದೇ 
ಜೀರ್ಣೋದ್ಧಾರವನ್ನು ಚಿಕ್ಕಕೆರೆಯ ವಾಯಕನು ಮಾಡಿದನೆಂದಿದೆ. ಇಲ್ಲಿ ಹೇಳಿದ್ದ ಸಾವಣ್ಯ ಒಡೆಯ ನಾ ಜ್‌ ಭನ 
ಸಾಧ್ಯತೆ ಇದೆ. 1412ರ ಲಕ್ಷ್ಮೇಶ್ವರದ ಒಂದು ಶಾಸನದಲ್ಲಿ ಹರಿಹರನ ಕಾಲದಲ್ಲೇ ಆ ಊರು ವಿಜಯನಗರಕ್ಕೆ ಸೇರಿತ್ತೆಂದು ಹೇಳಿದೆ. 
[357ರ ಒಂದು ಶಾಸನದಲ್ಲಿ ಕುಮಾರ ವಿರುಪಂಣ ಒಡೆಯರು ಆಳುತ್ತಿದ್ದಾಗ ಮಾದರಸ ಚಟ್ಟನಹಳ್ಳಿ (ಓ.ಕೆ.ತಾ॥॥) ಭೈರವೇಶ್ವರ 
ದೇವರಿಗೆ ದಾನ ನೀಡಿದ ಶಾಸನವಿದೆ. ವಿರುಪಣ್ಣನು ವಿಜಯನಗರದ ಅರಸರ ಬಿರುದುಗಳನ್ನು ತಳೆದಿರುವುದರಿಂದ ಬುಕ್ಕನ 
ಮಗನಾಗಿರಬೇಕು (ಬುಕ್ಕ 1356 ರಿಂದ ಹರಿಹರನ ನಂತರ ನೇರ ಅಧಿಕಾರ ವಹಿಸಿಕೊಂಡ). ಈ ವಿರುಪಣ್ಣ ಪ್ರಾಂತಾಧಿಕಾರಿ 
ಗೋವೆಗಳಿಂದ ಆಳುತ್ತಿದ್ದ ಮಾದರಸ ಒಡೆಯ ಅಥವಾ ಮಾಧವ ಮಂತ್ರಿ ಎಂಬಾತ. 


ಯಾಗಿರಬಹುದು. ಮಾದರಸನು ಚಂದ್ರಗುತ್ತಿ, | ೫ 
1392 ರ ಲಕ್ಷ್ಮೇಶ್ವರ ಶಾಸನದಲ್ಲಿ ಸೋಮೇಶ್ವರ ದೇವಾಲಯದ ತೆಂಕಣ ಬಾಗಿಲ ಜೀರ್ಣೋದ್ಧಾರ ಮಾಡಿದ ಬಜ ಇದನ್ನು 
ಮಾಡಿದವರ ಹೆಸರುಗಳನ್ನು ಗಮನಿಸಿದಾಗ ಅವರು ಸಾಮ್ರಾಜ್ಯದ ಅಧಿಕಾರಗಳೇ ಅಥವಾ ಖಾಸಗಿ ವ್ಯಕ್ತಿಗಳೇ ಎಂದು ಸ್ಪಷ್ಟವಾಗುವುದಿಲ್ಲ, 
ಫ್‌ ಸಿ ೯” 
ಇದಕ್ಕೂ ಹಿಂದಿನ 1387ರ ಸುತಕೋಟಿ ಶಾಸನದಲ್ಲಿ ಚಕ್ರವರ್ತಿ ಎರಡನೇಯ ಹರಿಹರ (1377-1404) ನ ಉಲ್ಲೇಖವಿದ್ದು 
4 


90 ಧಾರವಾಡ ಜಿಲ್ಲೆ 


ವೀರನೋರ್ವನ ಮರಣದ ವಿಚಾರವಿದೆ. ತಾರೀಕಿಲ್ಲದ ಹಿರೇಹಳ್ಳಿ (ಬ್ಯಾಡಗಿ ತಾ!) ಶಾಸನದಲ್ಲಿ ಎರಡನೇಯ ಹರಿಹರನ pi 
ವೀರನೊಬ್ಬನ ಮರಣದ ಉಲ್ಲೇಖವಿದ್ದು ವೀರನ ತಂದೆತಾಯಂದಿರ ಹೆಸರಿದೆ. ಇದರಲ್ಲಿಯೂ ಇನ್ನೊಂದು ಹಾಲಿ ಮುತ್ತಳ್ಳ 
(ಾ॥ಶಿಗ್ಗಾಂವ) ಶಾಸನದಲ್ಲಿಯೂ ಮೇಲೆ ಹೇಳಿದ ಮಾದರಸ ಒಡೆಯನ ಉಲ್ಲೇಖವಿದ್ದು ಇಲ್ಲಿ ಆತನು "ಗೋವೆಯ ಮಸರ 
ಎಂದು ಸ್ಪಷ್ಟಪಡಿಸಿದ್ದು ಎರಡನೇಯ ಹರಿಹರನ ಕಾಲದಲ್ಲೇ ಸೂರಪುಯ್ಯ ಎಂಬವನಿಗೆ ಮುಕ್ತರಳ್ಳಿ ಗ್ರಾಮದ ದಾನಮಾಡಿದ ಎವರವಿದೆ. 
ಇಲಿ ಮಾದನ ಒಡೆಯನ ಮಗ ಸಿಂಗಿನಾಯಕನು ಸೂರಪ್ಪಯ್ಕನ ಮಗ ಜನ್ಮ್ನಪುಯನಿಗೆ ದಾನ ನೀಡಿದ ವಿಚಾರವೂ ಇದೆ. ಈ 
ಸೂರಪುಯ್ಕ ಜನ್ನಪ್ಪಯ್ಯರು ಯಾರೆಂದು ತಿಳಿಯದು. ಬಂಕಾಪುರದ ತಾರೀಕಿಲ್ಲದ ಒಂದು ಅಪೂರ್ವ ಶಾಸನದಲ್ಲೂ ಹರಿಹರ ಮತ್ತು 
ಮಾಧವ ಮಂತ್ರಿ (ಮಾದರಸ್ರಿಯ ಉಲ್ಲೇಖವಿದೆ. ರೋಣ ತಾ॥|ಕಳಕಪ್ಪನ ಗುಡ್ಡದಲ್ಲೂ ಎರಡನೇಯ ಹರಿಹರನ ತ್ರುಟಿತ ಶಾಸನವಿದ್ದು 
ಅಬ್ಬಿಗೇರಿಯಲ್ಲಿ ಮಾಧ್ವ ಬ್ರಾಹ್ಮಣನೊಬ್ಬನಿಗೆ ಹರಿಹರನು ಗ್ರಾಮದಾನ ನೀಡಿದ 1379ರ ಶಾಸನವಿದೆ. ಆದರೆ ಜಿಲ್ಲೆಯಲ್ಲಿನ ಹೆಚ್ಚಿನ 
ಶಾಸನಗಳು ತ್ರುಟಿತವಾಗಿದ್ದು ಈ ಕಾಲದ ಆಡಳಿತದ ವಿವರಗಳನ್ನು ತಿಳಿಯಲು ಕಷ್ಟವಾಗಿದೆ. 1403 ರ ಚಿಕ್ಕಣಜಿ ಶಾಸನದಲ್ಲಿ 
(ಬ್ಯಾಡಗಿ ತಾ) ವೀರನೊಬ್ಬನು ಹರಿಹರನ ಕಾಲದಲ್ಲಿ ಮಡಿದ ಸಂಗತಿ ಇದೆ. 


ಬುಕ್ಕನ ಕಾಲದಲ್ಲಿ (1356-77) ಅರ್ಕಾಟು ಪ್ರದೇಶದ ಶಂಬುವರಾಯನನ್ನು ಸೋಲಿಸಿದ್ದೂ ಮಧುರೆಯ ಸುಲ್ತಾನನನ್ನು 
1371ರಲ್ಲಿ ಅವನ ಪುತ್ರ ಕಂಪಣ ಪರಾಭವಗೊಳಿಸಿದ್ದು ರಾಜ್ಯವು ದಕ್ಷಿಣದಲ್ಲಿ ವಿಸ್ತರಿಸಲು ನೆರವಾಯಿತು. ಬುಕ್ಕನ ಕಾಲದಲ್ಲೇ 
ಬಹಮನಿ ಹಾಗೂ ವಿಜಯನಗರಗಳ ನಡುವಣ ದೋಆಬ್‌ಯುದ್ಧ ಮೊದಲಿಟ್ಟಿತು. ಮುಜಾಹೀದ್‌ ಬಹಮನಿ ವಿಜಯನಗರದ 
ಆದೋನಿಗೆ ಮುತ್ತಿಗೆ ಇಕ್ಕಿದ. ವಿಜಯನಗರದ ಮೇಲೂ ದಾಳಿ ಮಾಡಿದ. ಬುಕ್ಕ ಇದೇ ಕಾಲಕ್ಕೆ ತೀರಿಕೊಂಡ. ವಿಜಯನಗರದ 
ಸೇನೆ ಮುಜಾಹಿದ್‌ನನ್ನು ಹಿಂದಕ್ಕಟ್ಟಿತು. ವೇದಗಳ ಬಗ್ಗೆ ಸಾಯಣರ ನೇತೃತ್ವದಲ್ಲಿ ಆರಂಭವಾದ ಭಾಷ್ಕ ಲೇಖನ ಬುಕ್ಕನ ಮಗ 
. ಎರಡನೇಯ ಹರಿಹರನ ಕಾಲದಲ್ಲಿ(1377-1404) ಮುಗಿಯಿತು. “ವೇದಮಾರ್ಗ ಪ್ರವರ್ತಕ' ಎಂಬುದು ಈ ರಾಜರಿಬ್ಬರೂ ಇದ್ದ 
ಬಿರುದುಗಳು. ಮುಜಾಹೀದ್‌ ಬಹಮನ್‌ಷಾ ತೀರಿಕೊಂಡ ಪರಿಸ್ಥಿತಿಯ ಲಾಭ ಪಡೆದು ಹರಿಹರನು ಕೊಂಕಣದಲ್ಲಿ ಗೋವೆಗೂ 
ಉತ್ತರಕ್ಕೆ ಚಾಉಲ್‌ವರೆಗೂ ರಾಜ್ಯ ವಿಸ್ತರಿಸಿದ. ಆಂಧ್ರದಲ್ಲಿ ಉದಯಗಿರಿ, ನೆಲ್ಲೂರು, ಗುಂಟೂರು ಪ್ರದೇಶ ಹಾಗೂ ವೆಳಮ ಅರಸರ 
ಪನಗಳ ಕೋಟೆಯನ್ನು ಗೆದ್ದ ಕರೀಮ್‌ನಗರ ಜಿಲ್ಲೆಯವರೆಗೂ ಪೂರ್ವದಲ್ಲಿ ರಾಜ್ಯ ವಿಸ್ತರಿಸಿತು. ಕ 


ಎರಡನೇಯ ಹರಿಹರನ ನಂತರ ಅವನ ಮಗ ವಿರೂಪಾಕ್ಷ (1404), ಎರಡನೇಯ ಬುಕ್ಕ (1405-06), ಹಾಗೂ ಕೊನೆಗೆ 
ದೇವರಾಯ (1406-22) ಇವರು ಆಳಿದರು. ಇವರೆಲ್ಲ ಎರಡನೇಯ ಹರಿಹರನ ಪುತ್ರರೇ. ದೇವರಾಯನು ತಂದೆಯ ಕಾಲದಲ್ಲೇ 
ಉದಯಗಿರಿಯ ರಾಜ್ಯಪಾಲನಾಗಿ ಬಹಮನಿ ಹಾಗೂ ರೆಡ್ಡಿ ಮತ್ತು ವೆಳಮ ರಾಜರ ವಿರುದ್ದ .ಹೋರಾಡಿದ್ದ. ಬಹಮನಿಗಳೂ 
ರೆಡ್ಡಿಗಳೂ ಒಟ್ಟಾಗಿ 1406 ರಲ್ಲಿ ವಿಜಯನಗರ ರಾಜ್ಯದ ಮೇಲೆ ದಾಳಿಮಾಡಿದರು (ಇದಕ್ಕೆ ಕಾರಣ ದೇವರಾಯನು ಮುದುಗಲ್ಲಿ 
ಅಕ್ಕಸಾಲಿಗನ ಮಗಳೊಬ್ಬಳನ್ನು ವರಿಸಬೇಕೆಂದು ಪಟ್ಟು ಹಿಡಿದು ಅವಳನ್ನು ರಾಜಧಾನಿಗೆ ತರಲು ಹೇಳಿದಾಗ' ಆ ಹುಡುಗಿ 
ಮುಜಾಹಿದ್‌ನಿಂದ ಆಶ್ರಯ ಯಾಚಿಸಿದ್ದೇ ಕಾರಣ ಎಂಬ ಫರಿಶ್ತಾ ಹೇಳಿರುವ, ಈಗ ಕಟ್ಟುಕತೆಯೆಂದು ತಿಳಿದು ಬಂದಿರುವ, ಕಾರಣ 
ನೀಡಲಾಗಿದೆ). ಬಹಮನಿಯವರು ಬಂಕಾಪುರವನ್ನು ಗೆದ್ದರು. ಫಿರೋಜ್‌ ಬಹಮನಿಗೆ ದೇವರಾಯನು ತನ್ನ ಮಗಳನ್ನು ಮದುವೆ 
ಮಾಡಿಕೊಟ್ಟು ಬಂಕಾಪುರವನ್ನು ಅವನಿಗೆ ಬಳುವಳಿಯಾಗಿ ಕೊಟ್ಟನೆಂದು ಫರಿಷ್ತಾ ಹೇಳಿದ್ದಾನೆ. (ಸೈಯದ್‌ ಅಲಿ, ನುನಿಸ್‌ ಮುಂತಾದ 
ಅಂದಿನ ಬರಹಗಾರರು ಅಕ್ಕಸಾಲಿಗನ ಮಗಳ ಪ್ರಕರಣ, ದೇವರಾಯನು ಬಹಮನಿಯವರ ಜೊತೆ ಬೀಗತನ ಮಾಡಿದ್ದು ಮುಂತಾದ 


ಸಂಗತಿ ಹೇಳಿಲ್ಲ. ಬಂಕಾಪುರ ಬಹಮನಿಯ ವಶವಾದಾಗ ಧಾರವಾಡ ಜಿಲ್ಲೆಯ ಎಷ್ಟು ಪ್ರದೇಶ ಅದರ ವ್ಯಾಪ್ತಿಗೆ ಸೇರಿತ್ತೆಂಬ ವವರ 
ತಿಳಿಯದು. ; 


ರಾಚಕೊಂಡದ ವೆಳ್ಸಮ ಅರಸರ ಜೊತೆ ಸ್ನೇಹಮಾಡಿ ಫಿರೋಜ್‌ ವಿಜಯನಗರಕ್ಕೆ ಸೇರಿದ ರಾಜಮಹೇಂದ್ರಿಯನ್ನು ಗೆಲ್ಲಲು 
ಹೊರಟಾಗ ಅದು ಸುಲಭವಾಗಿ ಬಗ್ಗದಿರಲು ಒರಿಸ್ಸಾದ ಕಡೆ ಸಾಗಿದನು. ದೇವರಾಯನು ವೆಳಮ ರಾಜನ ಸ್ನೇಹಮಾಡಿ ಪನಗಲವನ್ನು 
ಗೆಲ್ಲಲು ಫಿರೋಜ್‌ ರಾಜಧಾನಿಗೆ ಮರಳಿದನು. ಆದರೆ ರಾಯ್ಜೂರ್‌ ದೋಲಬನ್ನು ಗೆಲ್ಲಲು ವಿಜಯನಗರದವರಿಗೆ ಸಾಧ್ಯವಾಗಲಿಲ್ಲ, 
ಆದರೆ ವೆಳಮ ಅರಸರು ಫಿರೋಜನ ಮಿತ್ರನಾದ ಕೊಂಡವೀಡಿನ ಪೆದ್ದ ಕೋಮಟಿ ವೇಮನನ್ನು ಸೋಲಿಸಿಕೊಂದರು. ವೆಳಮರ 
ಜೊತೆ ಸ್ನೇಹ ಸಾಧಿಸಿ ದೇವರಾಯನು ಆಂಧ್ರದಲ್ಲಿ ತನ್ನ ಹಿಡಿತವನ್ನು ವಿಸಠಿಸಿದನು. ಪೊರ್ತುಗೀಸ್‌ ಪ್ರವಾಸಿ ನುನಿಸ್‌ ಹಾಗೂ 
ದೇವರಾಯನ ಕಾಲಕ್ಕೇ ಬಂದಿದ್ದ ಇಟಲಿಯ ನಿಕೊಲೊ ಕೊಂತಿ ದೇವರಾಯನ ಸಾಧನೆಗಳನ್ನು ಹೊಗಳಿದ್ದಾರೆ. 


ಇತಿಹಾಸ 9] 


ದೇವರಾಯನ ಎರಡು ಶಾಸನಗಳು ಸಂಗೂರಲ್ಲಿ ಇದ್ದು ಮಾದರಸ ಎಂಬಾತ ಕುಮಾರ ರಾಮನಾಥನ ಸಾಕ ನಿರ್ಮಾಣ 
ಮಾಡಿದ ವಿಚಾರ ಹೇಳಿದರೆ (1408), ಇನ್ನೊಂದು (1413) ಯುದ್ಧದಲ್ಲಿ ಮಡಿದ ವೀರರ ವಂಶಸ್ಥರಿಗೆ ಭೂಮಿ (ರಕ್ತಕೆಯ್‌) 
ನೀಡಿದ ವಿಚಾರವಿದೆ. ಬಹುಶಃ ಇದು ಬಂಕಾಪುರದಲ್ಲಿ ನಡೆದ ಯುದಕ್ಕೆ ಸಂಬಂಧಿಸಿರಬಹುದು. 1413ರ ಲಕ್ಷೇಶ್ವರದ ಶಾಸನದಲ್ಲಿ 
ಅಲ್ಲಿನ ಶಂಖ ಜಿನಾಲಯ ಮತ್ತು ಸೋಮೇಶ್ವರ ದೇವಾಲಯದ ಆಡಳಿತಕ್ಕೆ ಸಂಬಂಧಪಟ್ಟವರಲ್ಲಿ ತಮಗೆ ಸೇರಿದ ಭೂಮಿಗೆ 
ಸಂಬಂಧಿಸಿ ಒಂದು ವಿವಾದ ಕಾಣಿಸಿರಲು ಮಹಾ ಪ್ರಧಾನ ನಾಗಣ್ಣ ದಣ್ಣಾಯಕ ಮತ್ತು (ವಿಜಯನಗರದ) ಅರಮನೆಯ ಪುರೋಹಿತ 
ಸಂಗಮ ದೇವರು ಶಂಖ ಜಿನಾಲಯದ ಅಪಹೃತವಾಗಿದ್ದ ಭೂಮಿಯನ್ನು ಅದಕ್ಕೆ ಮರಳಿಸಿದರು. 


ದೇವರಾಯನ ನಂತರ ಅವನ ಮಗ ರಾಮಚಂದ್ರ (1422-24) ಆಳಿದ; ಮುಂದೆ ತನ್ನ ತಂದೆ ವಿಜಯರಾಯನ ಕಾಲದಲ್ಲೇ 
ಆಡಳಿತದ ಭಾರಹೊತ್ತಿದ್ದ ಇಮ್ಮಡಿ ದೇವರಾಯನಿಗೆ (1424-46) ಪಟ್ಟವಾಯಿತು. ಸಂಗಮ ವಂಶದಲ್ಲೇ ಖ್ಯಾತನಾದ ಸಮರ್ಥ 
ದೊರೆ ಈತ. 1423ರಲ್ಲಿ ಬಹಮನಿ ಅರಸ (ಫಿರೋಜ್‌ನ ತಮ್ಮ ಒಂದನೇಯ ಅಹದ್‌ನನ್ನು ಸೋಲಿಸಿದ್ದರಿಂದ ಮುಂದೆ ಅಹದ್‌ 
(1422-36) ರಾಜಧಾನಿಯನ್ನು ಗುಲ್ಬರ್ಗದಿಂದ ಬೀದರ್‌ಗೆ ಸ್ಥಳಾಂತರಿಸಿದನು. ಕೊಂಡವೀಡಿನ ರೆಡ್ಡಿಗಳನ್ನು ಪೂರ್ತಿ ಸೋಲಿಸಿ 
1432 ರಲ್ಲಿ ಕೊಂಡವೀಡು ಕೋಟೆಯನ್ನು ಗೆದ್ದನು. ಸಾಮ್ರಾಜ್ಯದ ಪೂರ್ವಗಡಿ ಕೃಷ್ಣಾನದಿಗೆ ತಲುಪಿತು. ವಿಜಯನಗರ ಮತ್ತು 
ಕಳಿಂಗದ ಗಜಪತಿಗಳ ನಡುವೆ ದ್ವಂದ್ವಕ್ಕೆ ನಾಂದಿಯಾಯಿತು. ಅವರನ್ನು ಮೂರು ಯುದ್ದಗಳಲ್ಲಿ ಸೋಲಿಸಿ ದೇವರಾಯನು ಗಡಿಯ 
ರಾಜಮಹೇಂದ್ರಿಯನ್ನು ಉಳಿಸಿಕೊಂಡ. ಬಹಮನಿಗಳ ಜೊತೆ ಯುದ್ಧದಲ್ಲಿ ದೋಲಬ್‌ನ ಕೆಲ ಪ್ರದೇಶಗಳನ್ನು ಕಳೆದುಕೊಂಡರೂ 
ಮುದುಗಲ್‌ ಅವನ ವಶದಲ್ಲಿ ಇತ್ತು (1443). ಕೊಯಿಲೊನ್‌ (ಕೇರಳ), ಸಿಂಹಳದ ಅರಸರಿಂದ ಅವನು ಕಪ್ಪ ಪಡೆದ. 


ಅವನ ಗಣ್ಯ ಸೇನಾನಿ ಹಾಗೂ ವಿದ್ವಾಂಸ ಲಕ್ಷ್ಣಾ (ಶಿವತತ್ತ್ವ ಚಿಂತಾಮಣೆಯ' ಲೇಖಕ) ಮತ್ತು ಇನ್ನೊಬ್ಬ ಸೇನಾನಿ ಜಕ್ಕಣ್ಣ 
ವೀರಶೈವರಾಗಿದ್ದು ದೇವರಾಯನೂ ವೀರಶೈವ ಸಂಪ್ರದಾಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದ. ಸಾಮ್ರಾಜ್ಯದಲ್ಲಿ 101 ಎರಕ್ತರು 
ಕಾಣಿಸಿಕೊಂಡು ವಚನಗಳ ಸಂಪಾದನೆ, ಸಂಗ್ರಹದಲ್ಲಿ ಮಹತ್ತರ ಪಾತ್ರವಹಿಸಿದರು. ಪರ್ಶಿಯದ ಅಬ್ದುರ್‌ ರಜಾಕ್‌ ಇದೇ ಕಾಲಕ್ಕೆ 
ರಾಜಧಾನಿಗೆ ಬಂದಿದ್ದು ರಾಜಧಾನಿಯ ವೈಭವ ಸಂಪತ್ತುಗಳನ್ನು ರಾಜನ ವ್ಯಕ್ತಿತ್ವವನ್ನೂ ಕೊಂಡಾಡಿದ್ದಾನೆ. "ಜಗತ್ತಿನಲ್ಲಿ ಇಂಥ ನಗರವೇ 
ಇಲ್ಲ' ಎಂದಿದ್ದಾನೆ. | 


ಓರೇಕೆರೂರು ತಾ|| ಕಡೂರಿನ 1429ರ ಒಂದು ಶಾಸನದಲ್ಲಿ ಆ ಪ್ರದೇಶವು ಚಂದ್ರಗುತ್ತಿಯಲ್ಲಿದ್ದ ಗೋಪಿನಾಥ ನಾಯಕನ 
ಆಡಳಿತಕ್ಕೆ ಒಳಪಟ್ಟಿತ್ತೆಂದು ಹೇಳುತ್ತ ನಾಗರಸ ಎಂಬ ವೀರನ ಸ್ಮಾರಕವಾಗಿ ಸ್ಥಾಪಿಸಿದ ವೀರಗಲ್ಲನ್ನು ಉಲ್ಲೇಖಿಸುತ್ತದೆ. ರೋಣ ತಾ| 
ಸವಡಿ (ಸೈಎಡಿ)ಯ ಶಾಸನವು ಆ ಊರು ಬಾದಾಮಿ ಸೀಮೆೆ ಸೇರಿದ್ದು ಚೌಡನಾಯಕನೆಂಬುವನು ಸವಡಿಯ ತ್ರೈಪುರುಷ 
ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದನ್ನು ತಿಳಿಸುತ್ತದೆ (1431). ಬ್ಯಾಡಗಿ ತಾ| ಕುಮೂಧ್ರಿನ ಶಾಸನವು ಚಂದ್ರಗುತ್ತಿಯ 
ಅಧಿಕಾರಿ ಮಲ್ಲರಸ ಒಡೆಯನನ್ನು ಉಲ್ಲೇಖಿಸಿ ಬಾಚನಾಯಕ ಎಂಬಾತನ ಮೇಲೆ ಮಲ್ಲರಸನು ದಾಳಿ ಮಾಡಿದನೆಂದು ಹೇಳುತ್ತದೆ 
(1441). ಬಾಚಯ ಅಥವಾ ಬೈಟೆಯನೂ ಸಾಮ್ರಾಜ್ಯದ ಅಧಿಕಾರಿಯಾಗಿದ್ದು ಈ ಅಂತಃಲಹಕ್ಕೆ ಕಾರಣ ತಿಳಿಯದು. ಕುಂದಗೋಳ 
(ಕುಂಧಾಗಲ್ಲ) ಶಾಸನದಲ್ಲಿ ಇನ (ಹೂರ್ಯ)ವಂಶದ(?) ವಲ್ಲಭರಾಯನು ಹನುಮಂತ ದೇವರ ಗುಡಿ ಸ್ಥಾಪಿಸಿದ್ದನ್ನು ಹೇಳಿದೆ. 
ಈತನು ಸಾಮ್ರಾಜ್ಯದ ಅಧಿಕಾರಿ ಇದ್ದಂತಿದೆ. ಸರಿ ಸುಮಾರು ಇದೇ ಕಾಲದಲ್ಲಿ ಅವಸರದ ಬಾಲನಿಂಗೆಯ ನಾಯಕ ಎಂಬ 
ಅಧಿಕಾರಿಯ ಮಗ ಕಲ್ಲಪ್ಪ ಎಂಬಾತನು ಹಿರೇಕೆರೂರು ತಾ॥ನಲ್ಲಿ ಗಂಗಾಪುರ ಊರನ್ನು ಸ್ಥಾಪಿಸಿ ಹನುಮಂತ ದೇವರ ಪ್ರತಿಷ್ಠೆ 
ಮಾಡಿದ ತಾರೀಕಿಲ್ಲದ ಶಾಸನವಿದೆ. 101 ಎರಕ್ತರಲ್ಲಿ ಒಬ್ಬರಾದ ಕಲ್ಲುಮಠದ ಪ್ರಭುದೇವರೂ ತೋಂಟದ ಸಿದ್ದರಿಂಗಯತಿಗಳೂ 
ಅಲ್ಲದೆ ಖ್ಯಾತ ವೀರಶೈವ ಕವಿ ಮಗ್ಗೆಯ ಮಾಯಿದೇವನೂ ಈ ಕಾಲದಲ್ಲಿ ಹಂಪೆಯಲ್ಲಿ ಇದ್ದಿರಬೇಕು. ತೋಂಟದ ಸಿದ್ದದಿಂಗಯತಿಗಳು 
ಡಂಬಳದಲ್ಲಿ ಮಠ ಸ್ಥಾಪಿಸಿ, ಮುಂದೆ ಗದಗಿನಲ್ಲೂ ಅದರ ಶಾಖೆ ಆಯಿತು. ಅವರು ಅಸಾಧಾರಣ ಮತ ಪ್ರಚಾರಕರು, ನಿತ್ಯ 


ಸಂಚಾರಿಗಳು. | 4 
' ದೇವರಾಯನ ನಂತರ ಆಳಿದ ಅವನ ಮಗ ಮಲ್ಲಿಕಾರ್ಜುನ (1446-65)ಅಸಮರ್ಥನೂ ವ್ಯಸನಿಯೂ ಆಗಿದ್ದು ಕಳಿಂಗದ 


ಗಜಪತಿಗಳು ಅವನಿಂದ 1454ರಲ್ಲಿ ರಾಜ ಮಹೇಂದ್ರಿಯನ್ನೂ ಗೆದ್ದರು. ಮುಂದೆ ಉದಯಗಿರಿ, ಚಂದ್ರಗಿರಿಗಳನ್ನೂ ಗೆದ್ದರು. 
ಬಹಮನಿ ಅರಸರು 1450ರಲ್ಲಿ ರಾಜಧಾನಿಯವರೆಗೆ ಒಂದು ಅಪಾರ ಹಣ ಪಡೆದು ಮರಳಿದರು. ವೆಳಮ ಅರಸರು ಕರ್ನೂಲು 


92 'ಧಾರವಾಡ ಜಿಲ್ಲೆ 
ಜಿಲ್ಲೆಯ ವೆಲುಗೋಡಿನವರೆಗೆ ಆಕ್ರಮಣ ಮಾಡಿದರು. ಕಳಿಂಗದ ಕಪಿಲೇಂದ್ರ ಗಜಪತಿ ಆಂಧ್ರದ ಅನೇಕ ಭಾಗಗಳನ್ನು. ಗೆದ್ದು 


ವನ್ನು ಕಳುಹಿಸಿದ. ಮಲ್ಲಿಕಾರ್ಜುನ ಪಟ್ಟಬಂಧದ ನೆನಪಿಗೆ ಧಾರವಾಡ ಬಳಿಯ ನರೇಂದ್ರದ ಹತ್ತಿರದ 


ರಾಮೇಶ್ವರದವರೆಗೂ ತನ್ನ ಸೈನ್ಯ | ದ್ರದ 
ಕುಂಭಾಪುರದಲ್ಲಿ 1448ರಲ್ಲಿ ನಂದಿಯ ಕಂಬ ನಿಲ್ಲಿಸಿದ ಉಲ್ಲೇಖವಿದೆ. ತಿಳವಳ್ಳಿಯ 1449ರ ಒಂದು ಶಾಸನ ಒಂದು ವೀರಗಲ್ಲಾಗಿದೆ. 


ಧಾರವಾಡದ ಈ ಪ್ರದೇಶವು ಗೋವೆಯ ಹೊನ್ನಪ್ಪ ಒಡೆಯರ ಅಧೀನರಾದ ಚಂದ್ರಗುತ್ತಿಯ ಅಧಿಕಾರಿ (ಹೆಸರು ಮಾಸಿದೆ)ಯ 
ಆಡಳಿತಕ್ಕೆ ಒಳಪಟ್ಟುದೆಂದು ತಿಳಿಯುತ್ತದೆ. 


ಮಲ್ಲಿಕಾರ್ಜುನ ನಂತರ ಅವನ ದಾಯಾದಿ (ತಂದೆಯ ತಮ್ಮ ಪ್ರತಾಪರಾಯನ ಮಗ) ಎರೂಪಾಕ್ಷ ( 1465-85) 
ಮಲ್ಲಿಕಾರ್ಜುನನ್ನು ಪಕ್ಕಕ್ಕೆ ತಳ್ಳಿ ಪಟ್ಟಕ್ಕೆ ಬಂದ. ಈತನೂ ದುರ್ಬಲ ಹಾಗೂ ವ್ಯಸನಿ ಅರಸನಾಗಿದ್ದು ಬಹಮನಿ ರಾಜ್ಯದ ಮಂತ್ರಿ 
ಮಹಮೂದ್‌ ಗಾವಾನನು ಗೋವೆಯಿಂದ ಆರಂಭಿಸಿ ಕೊಂಕಣವನ್ನು ಮಲಪ್ರಭೆಯ ಉತ್ತರದ ಬೆಳಗಾವಿ ಜಿಲ್ಲೆಯ ಭಾಗಗಳನ್ನು 
1470ರಲ್ಲಿ ಗೆದ್ದ ಬಹುಶಃ ಧಾರವಾಡ ಹುಬ್ಬಳ್ಳಿಗಳನ್ನು ಆತ ವಶಪಡಿಸಿಕೊಂಡ. ಆದರೆ ಮಲಪ್ರಭೆಯ ದಕ್ಷಿಣದ ಪ್ರದೇಶ ಹೆಚ್ಚುಕಾಲ 
ಬಹಮನಿಗಳ ವಶ ಇರಲಿಲ್ಲ, 


ಇದೇ ಕಾಲದಲ್ಲಿ ಗಜಪತಿಯ ರಾಜ್ಯದಲ್ಲಿ ಅಂತಃಕಲಹವಾಗಲು ಅದರ ಲಾಭ ಪಡೆದು ಬಹಮನಿ ಸುಲ್ತಾನ ಮೂರನೇಯ 
ಮುಹಮದ್‌ ಷಾ ರಾಜಮಹೇಂದ್ರಿ ಹಾಗೂ ಕೊಂಡವೀಡನ್ನು ಗೆದ್ದ ಸಾಮ್ರಾಜ್ಯ ಕುಸಿಯುತ್ತಿರುವ ಈ ವಾತಾವರಣದಲ್ಲಿ ಸಾಮ್ರಾಜ್ಯದ 
ನಿಷ್ಠ ಸೇನಾನಿ ' ಚಂದ್ರಗಿರಿಯ ಮಾಂಡಳಿಕ ಸಾಳುವ ನರಸಿಂಹನು ವಿರೂಪಾಕ್ಷನ ಅಸಮರ್ಪಕ ಆಡಳಿತದಿಂದ ನೊಂದು ಪೂರ್ವ 
ಕರಾವಳಿಯಲ್ಲಿ ದಂಡೆತ್ತಿ ಸಾಗಿ ಗೋದಾವರಿಯವರೆಗೆ ಪ್ರದೇಶವನ್ನು ಗೆದ್ದುಕೊಂಡ. ಈ ಕಾಲದಲ್ಲಿ ಮುಹಮದ್‌ ಷಾ ಮತ್ತೆ ಕಳಿಂಗಕ್ಕೆ 
ಬಂದು ಅಲ್ಲಿಂದ ದಕ್ಷಿಣಕ್ಕೆ ಕಾಂಚಿಯವರೆಗೂ ಸಾಗಿ ಕಾಂಚಿ ದೇವಾಲಯವನ್ನು ಲೂಟಿ ಮಾಡಿದ. ಗೋದಾವರಿ ತೀರದಿಂದ 
ಹಿಂದೆಗೆದಿದ್ದ ಸಾಳುವ ನರಸಿಂಹನೂ ಅವನ ಸೇನಾನಿ .ನರಸನಾಯಕನೂ ನೆಲ್ಲೂರು ಜಿಲ್ಲೆಯ ಕಂದಕೂರಲ್ಲಿ ಬಹಮನಿ ಸೇನೆಯನ್ನು 
ತಡೆದು ಲೂಟಿಮಾಡಿದ ಸಂಪತ್ತನ್ನು ಮತ್ತೆ ಸೆಳೆದುಕೊಂಡರು. ಅವನನ್ನು ಬೆನ್ನಟ್ಟಿ ಪೆನುಕೊಂಡೆಗೆ ಬಂದ ಬಹಮನಿ ಸೇನೆಯನ್ನು 
ನರಸಿಂಹನು ಹಿಂದಕ್ಕಟ್ಟಿದನು. ಕೊಂಡವೀಡನ್ನೂ ಅವನು ಗೆದ್ದನು(1480). 


ಸಾಮ್ರಾಜ್ಯದಲ್ಲಿ ಆದ ಈ ಅವ್ಯವಸ್ಥೆಯಿಂದ ನೊಂದು ವಿರೂಪಾಕ್ಷನ ಮಗ 'ಪ್ರೌಢರಾಯನು 1485ರಲ್ಲಿ ವ್ಯಸನಿಯಾದ 
ಎರೂಪಾಕ್ಷನನ್ನು ಕೊಂದು ತಾನು ಪಟ್ಟವೇರಿದ. ಆದರೆ ಆತನಲ್ಲೂ ಸಾಮ್ರಾಜ್ಯದ ಅವ್ಯವಸ್ಥೆಯನ್ನು ಸುಧಾರಿಸಲು ಸಾಧ್ಯವಿಲ್ಲವಾಯಿತು. 
ಈ ಸಂಧಿಯನ್ನು ಬಳಸಿ ಸಾಳ್ವ ನರಸಿಂಹನು ತನ್ನ ಸೇನಾನಿ ನರಸನಾಯಕನನ್ನು ವಿಜಯನಗರಕ್ಕೆ ಸೈನ್ಯ ಸಮೇತ ಕಳುಹಿಸಲು 
ಕೆಲವೇಕಾಲ(1485) ಆಳಿದ್ದ ಪ್ರೌಢರಾಯನು ರಾಜಧಾನಿಯಿಂದ ಪಲಾಯನಮಾಡಲು ಸಾಳುವ ನರಸಿಂಹನು ರಾಜ್ಯಗ್ರಹಣ ಮಾಡಿದ 
(1485). 1470 ರಲ್ಲಿ ಗೆದ್ದ ಧಾರವಾಡ ಜಿಲ್ಲೆಯ ಬಹುಭಾಗ 1500ರವರೆಗೆ ಬಹಮನಿಗಳ ವಶ ಇದ್ದಿರಬೇಕು. ವಿರೂಪಾಕ್ಷನ 
ಯಾವುದೇ ಶಾಸನ ಜಿಲ್ಲೆಯಲ್ಲಿ ಕಂಡುಬಂದಿಲ್ಲ, 


ಸಾಳುವರು , ತುಳುವರು 


ಕೇವಲ ಐದಾರು ವರ್ಷ ಮಾತ್ರ ಆಳಿದ ಸಾಳುವ ನರಸಿಂಹನು ಸಾಮ್ರಾಜ್ಯವನ್ನು ಗತ ಘನತೆಗೆ ಒಯ್ಯಲು ಶ್ರಮಿಸಿದ. ಶ್ರೀ. 
ವೈಷ್ಣವನಾದ ಆತ ಮಾಧ್ವ ಗುರು ಶ್ರೀಪಾದರಾಯರ ಭಕ್ತನಾಗಿದ್ದ ಆತನ ಕಾಲದಲ್ಲಿ ಉಮತ್ತೂರು, ಪಶ್ಚಿಮ ಕರಾವಳಿಗಳಲ್ಲಿ 
ದಂಗೆಗಳಾದವು. ಗಜಪತಿ ಕಪಿಲೇಂದ್ರ ಉದಯಗಿರಿಯನ್ನು ಗೆದ್ದ. ಆದರೆ, ಅವನು ಸೈನ್ಯವನ್ನು ಬಲಪಡಿಸಿ ಅಶ್ವದಳವನ್ನು ಸುಧಾರಿಸಿದ. 
1491ರಲ್ಲಿ ಸಾಳ್ವ ನರಸಿಂಹನು ತೀರಿಕೊಳ್ಳಲು, ತನ್ನ. ಅಪ್ರಾಪ್ತ ವಯಸ್ಕ ಮಗ ಸಾಳುವ ತಿಮಧಾಜನನ್ನು ತನ್ನ ನೆಚ್ಚಿನ ಸೇನಾನಿ 
ತುಳುವ ನರಸನಾಯಕ ವಶಕ್ಕೆ ಒಪ್ಪಿಸಿದ್ದ ಆದರೆ ಶೀಘ್ರವೇ ನರಸನಾಯಕನ ಶತ್ರುವಾಗಿದ್ದ ಅಧಿಕಾರಿ ಒಬ್ಬನು ತಿಮಾಜನನ್ನು 
ಕೊಂದ. ಆಗ ನರಸನಾಯಕನು ಸಾಳುವ ನರಸಿಂಹನ ಎರಡನೇಯ ಮಗ ಎರಡನೇಯ ಸಾಳುವ ನರಸಿಂಹನನ್ನು ಪಟ್ಟದಲ್ಲಿ ಕುಳ್ಳಿರಿಸಿ, 
ತಾನೇ ಆಡಳಿತ ನಿರ್ವಹಿಸಿದ. ಇಷ್ಟೊತ್ತಿಗೆ ಬಹಮನಿ ರಾಜ್ಯವು ಒಡೆದು, ವಿಜಯನಗರದ ಗಡಿಯಲ್ಲಿ ವಿಜಾಪುರದ ಆದಿಲ್‌ಷಾಹಿಗಳ 
ಆಡಳಿತ ಬಂದಿತ್ತು (1489). ಸಾಮ್ರಾಜ್ಯದಲ್ಲಿ ಅನೇಕ ಬಂಡಾಯಗಳಾದರೂ ಗಜಪತಿಗಳ ಹಾಗೂ ವಿಜಾಪುರದವರ ದಾಳಿಯಿಂದ 
ಸಾಳುವ ನರಸಿಂಹ ಸಾಮ್ರಾಜ್ಯವನ್ನು ರಕ್ಷಿಸಿದ. ಪಶ್ಚಿಮ ಕರಾವಳಿಯ ಅರಬ್ಬರಿಂದ ಒಳ್ಳೆಯ ಕುದುರೆಗಳನ್ನು ಸೈನ್ಯಕ್ಕೆ ಖರೀದಿಸಿದ. 


ಇತಿಹಾಸ 93 


ಆದರೆ ವಯಸ್ಸಿಗೆ ಬಂದ ಇಮ್ಮಡಿ ನರಸಿಂಹನನ್ನು ಪೆನುಕೊಳಡ ಕೋಟೆಯಲ್ಲಿ ಕಣುಕಾಪಿನಲಿ ಇರಿಸಿದ. ಪೂರ್ವದಲ್ಲಿ ಶ್ರೀರಂಗಪಟ್ಟಣ 
೧೧ ಗ] [ee > 
ಉತ್ತರದಲ್ಲಿ ಮಾನ್ವಿವರೆಗೆ ವಿಜಯ ಸಾಧಿಸಿದ. ಉದಯಗಿರಿಯನ್ನು ಮಾತ್ರ ಗಜಪತಿ ಗೆದ್ದುಕೊಂಡ. 


1503ರಲ್ಲಿ ಆತನು ತೀರಿಕೊಳ್ಳಲು ಅವನ ಹಿರಿಮಗ ತುಳುವ ವೀರನರಸಿಂಹ ಪಟ್ಟವೇರಿದ. ಈತ ಪೆನುಕೊಂಡೆಯಲ್ಲಿ ಇದ್ದ 
ಇಮ್ಮಡಿ ಸಾಳುವ ನರಸಿಂಹನನ್ನು ಕೊಲ್ಲಿಸಿದ: (1505). ವಿಜಾಪುರದ ಆದಿಲ್‌ ಖಾನ್‌ ಆದವಾನಿ, ಕರ್ನೂಲುಗಳನ್ನು ಜು 
ಮಾಡಿದ ಯತ್ನಗಳನ್ನು ವಿಫಲಗೊಳಿಸಿದ. ಆದರೆ ರಾಜ್ಯದಲ್ಲಿ ಎಲ್ಲೆಡೆ ಬಂಡಾಯಗಳು ' ಸಾಗಿದವು. ನರಸನಾಯಕನ ಒಂದೇ ಒಂದು 
ಶಾಸನ ಧಾರವಾಡ ಜಿಲ್ಲೆಯ ಒಡೆಯನಪುರದಲ್ಲಿದ್ದು (1500) ಕಾಮೆಯ ಒಡೆಯ ಎಂಬಾತನಿಗೆ ಕೆಂಪಸೋಮನಾಯಕ ಎಂಬ 
ಅಧಿಕಾರಿ ಬಾಸೂರು, ಅರಳಿಕಟ್ಟೆ ಹಾಗೂ ಲಿಂಗಾಪುರ ಗ್ರಾಮಗಳನ್ನು ದಾನಮಾಡಿದನೆಂದಿದೆ. ಈ ಕಾಮೆಯ ಒಡೆಯನಿಂದಾಗಿ ಈ 
ಊರಿಗೆ ಒಡೆಯನಪುರ ಎಂದು ಹೆಸರು ಬಂದಿರಬೇಕು. ಈತ ವೀರಶೈವ ಜಂಗಮನಿರಬಹುದು. | | 


ಕೃಷ್ಣದೇವರಾಯನು ತನ್ನ ಅಣ್ಣ ವೀರನರಸಿಂಹನ ನಂತರ (1509-1929) ಪಟ್ಟವೇರಿದ. ಸಮರ್ಥ ದೊರೆಯೆಂದು ಖ್ಯಾತನಾದ 
ಇವನು ಪಟ್ಟಕ್ಕೆ ಬಂದ ಕೂಡಲೇ ಗಜಪತಿಯನ್ನು ಸೋಲಿಸಿ ಆದಿಲ್‌ ಖಾನನನ್ನು ಡೋಣಿ, ಕೋವಿಲಕೊಂಡಗಳಲ್ಲಿ ಪರಾಭವಗೊಳಿಸಿ ' 
ಆ ವಿಜಯದ ನಂತರವೇ ಪಟ್ಟಾಭಿಷೇಕ ಮಾಡಿಸಿಕೊಂಡ (1510). (ಇಂಥ ಒಂದು ಯುದ್ಧದಲ್ಲಿ ವಿಜಾಪುರದ ಆದಿಲ್‌ಖಾನ್‌ 
" ತೀರಿಕೊಂಡನೆಂಬ ಅಭಿಪ್ರಾಯವೂ ಇದೆ). ಆಮೇಲೆ ಶಿವನ ಸಮುದ್ರ, ಉಮತ್ರೂರು, ಮಂಗಳೂರುಗಳಲ್ಲಿ ಕಾಣಿಸಿದ್ದ ಬಂಡಾಯಗಳನ್ನು 
ಹತ್ತಿಕ್ಕಿದ. ವಿಜಾಪುರದ ವಶವಿದ್ದ ಗೋವೆಯನ್ನು ಗೆಲ್ಲಲು ಪೋರ್ತುಗೀಸರಿಗೆ' ನೆರವಾಗಿ ಅವರ ಜೊತೆ ಕುದುರೆ ವ್ಯಾಪಾರವನ್ನು 
ಕುದುರಿಸಿಕೊಂಡ. ಬರ್ಬೋಸ, ಪಾಯಿಶ್‌ ಮುಂತಾದ ಪೋರ್ತುಗೀಸ್‌ ಪ್ರವಾಸಿಗಳು ವಿಜಯನಗರಕ್ಕೆ ಬಂದು ಅವನನ್ನೂ ಅವನ 
ಸಾಮ್ರಾಜ್ಯದ ಘನತೆಯನ್ನು ಮನಸಾರೆ ಹೊಗಳಿದ್ದಾರೆ. ಭಟ್ಕಳ, ಗೋವೆ ಬಂದರುಗಳಿಂದ ನಡೆಯುವ ವ್ಯಾಪಾರಕ್ಕೆ ಧಾರವಾಡ 
ಜಿಲ್ಲೆಯ ಮಧ್ಯಮಾರ್ಗವಾಯಿತು. ರಾಯರ ಹುಬ್ಬಳ್ಳಿ (ಈಗಿನ ಹಳೇ ಹುಬ್ಬಳ್ಳಿ) ನೇಯ್ಗೆ ಕೈಗಾರಿಕೆ, ವ್ಯಾಪಾರಗಳ ಕೇಂದ್ರವಾಯಿತು. 


ಕೃಷ್ಣದೇವರಾಯನು ಗಜಪತಿಯನ್ನು ಸೋಲಿಸಿ ಅವನ ರಾಜಧಾನಿ ಕಟಕದವರೆಗೂ ವಿಜಯಶಾಲಿಯಾಗಿ ಸಾಗಿದ. ಅದೇ ರೀತಿ 
ವಿಜಾಪುರದ ಅರಸನನ್ನು ಸೋಲಿಸಿ 1520ರಲ್ಲಿ ನಾಲ್ಕುದಿನ ವಿಜಾಪುರ ರಾಜಧಾನಿಯಲ್ಲೇ ತಳವೂರಿದ. ರಾಯ್ಜೂರ್‌ ದೋಆಬನ್ನು 
ಪೂರ್ತಿ ವಶಪಡಿಸಿಕೊಂಡ. ಗುಲ್ಬರ್ಗ, ಬೀದರ್‌ (ಆಗ ಬಹಮನಿಗಳ ರಾಜಧಾನಿಯಾಗಿದ್ದರೂ ಬರೀದ್‌ಷಾಹಿಗಳ ವಶವಾಗಿತ್ತು)ಗಳನ್ನು 
ವಿಜಯಶಾಲಿಯಾಗಿ ಪ್ರವೇಶಿಸಿದ. ಮುಂದೆ 1522ರಿಂದ ಕೊನೆಗಾಲದವರೆಗೆ ಶಾಂತಿಯಿಂದ ಆಳಿದ. ಹಂಪೆಯ ವಿರೂಪಾಕ್ಷ 
ದೇವಾಲಯ ಕಲ್ಯಾಣ ಮಂಟಪ, ಕೃಷ್ಣಸ್ವಾಮಿ ದೇವಾಲಯದ ರಚನೆ, ವಿಠಲಸ್ವಾಮಿ ಹಾಗೂ ಹಜಾರ ರಾಮಸ್ವಾಮಿ ಮಂದಿರದ 
ವಿಸ್ತರಣೆ ಅವನ ಸಾಧನೆಗಳು. ಅವನು ಸ್ವತಃ ವಿದ್ದಾಂಸ,ಕವಿ. ತೆಲುಗು ಕವಿ ಪೆದ್ದನ, ಕನ್ನಡ ಕವಿ ತಿಮ್ಮಣ್ಣ ಅವನಿಂದ ಆಶ್ರಿತರು. 
ಮಾಧ್ವ ಸಂನ್ಯಾಸಿ ವ್ಯಾಸತೀರ್ಥರಿಗೆ ಆತ ಭಕ್ತನಾಗಿದ್ದ. | 

ನವಲಗುಂದ ತಾನ ಶಿಶುವಿನಹಾಳದಲ್ಲಿ ಸಿಕ್ಕ ತಾರೀಕಿಲ್ಲದ ಶಾಸನವನ್ನು ಗಮನಿಸಿದಾಗ ಅಲ್ಲಿನ ಕೃಷ್ಣರಾಯ ಸಮುದ್ರ ಅಗ್ರಹಾರ 
ಹಾಗೂ ಕೆರೆ ಅವನ ಕಾಲದ ರಚನೆಯೇ ಇರಬೇಕೆನಿಸುತ್ತದೆ. 1520ರ ಗದಗಿನಲ್ಲಿ ತಿಮಪ್ಪನಾಯಕ ಅಯ್ಯ ಎಂಬುವನು ಅರವಟ್ಟಿಗೆಗಾಗಿ 
ಭೂದಾನ ನೀಡಿದ ಶಾಸನವಿದೆ. ರೋಣ ತಾ।! ಗಾಡಗೋಳಿಯಲ್ಲಿನ ಹನುಮಂತ ದೇವರ ದೇವಾಲಯದ ಪೂಜಾದಿಗಳಿಗೆ ದಾನ 
ನೀಡಿದ್ದು ಈ ಶಾಸನದಲ್ಲಿ ಚಕ್ರವರ್ತಿಯ ಹೆಸರಿನ ವಿನಾ ಮತ್ತೆಲ್ಲ ಭಾಗ ನಷ್ಟವಾಗಿದೆ. ತೊರಗೆಲೆ (ತೊರಗಲ್‌) ದುರ್ಗಾಧಿಪತಿ 
ವೀರನರಸಿಂಗನಾಯಕ ಅಯ್ಯನ ಗುಮಗೋಳದ (ನವಲಗುಂದ ತಾ॥) ಯಾವುದೋ ದೇವಸ್ಥಾನಕ್ಕೋ ಕೆರೆಗೋ ದಾನಕೊಟ್ಟ ಬಗೆಗಿನ 
ತ್ರುಟಿತ ಶಾಸನವಿದೆ (1529). ಬಹುಶಃ ಸ್ಥಳೀಯ ಪಾಳೆಯಗಾರನಾಗಿದ್ದ ಇಮ್ಮಡಿ ಎಲ್ಲಪ್ಪ ನಾಯಕ ಎಂಬಾತನು ವ್ಯಕ್ತಿಯೊಬ್ಬನಿಗೆ 
ಭೂದಾನ ನೀಡಿದ ಶಾಸನ ಕಬನೂರಲ್ಲಿ (ಶಿಗ್ಗಾಂವಿ ತಾ|) ಇದೆ. ಶಾಸನದಲ್ಲಿ ಚಕ್ರವರ್ತಿಯ ಹೆಸರಿದ್ದರೂ ತಾರೀಕಿಲ್ಲ. ಆ ಇಮಡಿ 
ಎಲ್ಲಪ್ಪ ನಾಯಕನು (ತನಗೆ ಹಾಲೂಡಿಸಿದ್ದು ದಾಯಿಗೆ ಗ್ರಾಮವೊಂದನ್ನು ದಾನಮಾಡಿ ಶಾಸನ ಹನಮಾಪುರದಲ್ಲಿ ಇದೆ 
(1528,ರಾಣೆಬೆನ್ನೂರು ತಾ|). ಬ್ಯಾಡಗಿ ತಾಲೂಕಿನ ಕಳಗೊಂಡ ಶಾಸನದಿಂದ ಬೋಳೆ ಮಲ್ಲರಸ (ಬಹುಶಃ ಒಬ್ಬ ಅಧಿಕಾರಿ)ನ 
ಗುಡದ ತಿರುವಲ (ತಿರುಪತಿ?) ದೇವಾಲಯಕ್ಕೆ ಗ್ರಾಮದಾನ ನೀಡಿದ ಉಲ್ಲೇಖವಿದೆ. ಕೆಲವು ದಶಕಗಳ ನಂತರ ವಿಜಯನಗರವು 
ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಪೂರ್ಣ ಅಧಿಕಾರ ಪಡೆಯಿತೆಂಬುದು ಕೃಷ್ಣದೇವರಾಯನ ಅನೇಕ ಶಾಸನಗಳನ್ನು ಜಿಲ್ಲೆಯಲ್ಲಿ ಕಂಡಾಗ 


ಅನಿಸುತ್ತದೆ. ನೆರೆಯ ಜಿಲ್ಲೆಯ ಸೌಂದತ್ತಿಯಲ್ಲೂ ಅವನ ಶಾಸನವಿದೆ. 


ಕೃಷ್ಣದೇವರಾಯನ ನಂತರ ಅವನ ಮಲ ಸಹೋದರ ಅಚ್ಯುತರಾಯನಿಗೆ (1529-42) ಪಟ್ಟವಾಯಿತು. ಇವನು ಪಟ್ಟವೇರುವ 
ಕಾಲಕ್ಕೆ ಆದ ಗೊಂದಲದ ಲಾಭಪಡೆದು ವಿಜಾಪುರದ ಆದಿಲ್‌ಷಾ ರಾಯ್ಲೂದನ್ನು ಗೆದ್ದಿರಲು ಇವನು ಅದನ್ನು ಮತ್ತೆ 
ಗೆದುಕೊಂಡ(1535). ತಿರುವಾಂಕೂರಲ್ಲಿ ಆದ ಬಂಡಾಯವನ್ನು ಹತ್ತಿಕ್ಕಿದ. ಆತ ಸಮರ್ಥ ದೊರೆಯಾದರೂ ಸಾಮ್ರಾಜ್ಯದಲ್ಲಿ ಅನೇಕ 
ಬಂಡಾಯಗಳನ್ನು ಎದುರಿಸಬೇಕಾಯಿತು. ಹಂಪೆಯಲ್ಲಿ ಅಚ್ಯುತರಾಯ ದೇವಾಲಯ ಈತನ ರಚನೆ. ನುನಿಸ್‌ ಎಂಬ ಪೋರ್ತುಗೀಸ್‌ 


ಪ್ರವಾಸಿ ಇವನ ಕಾಲಕ್ಕೆ ಬಂದವನು. 


ಅಚ್ಯುತರಾಯನ ಎರಡು ಶಾಸನಗಳು ಧಾರವಾಡ ಜಿಲ್ಲೆಯಲ್ಲಿ ದೊರಕಿದ್ದು ಅವನು ಗದಗಿನಲ್ಲಿ ಹಾಗೂ ಅಣ್ಣಿಗೇರಿಯಲ್ಲಿ 
ಬ್ರಾಹಣರಿಗೆ "ಆನಂದ ನಿಧಿ' ಎಂಬ ಭಾರಿ ದಾನವನ್ನು ನೀಡಿದನೆಂದು 1539ರ ಆ ಊರುಗಳಲ್ಲಿ ದೊರೆತ ಶಾಸನಗಳು ತಿಳಿಸುತ್ತವೆ. 
ಗದಗಿನ ಶಾಸನವು ವೀರನಾರಾಯಣ ದೇವಾಲಯದ ಪರಿಸರದಲ್ಲಿ ಇದ್ದು ಕುಮಾರವ್ಯಾಸನಿಗೆ ಪ್ರಸನ್ನನಾದ ವೀರನಾರಾಯಣ, ಎಂದು 
ಕವಿಯ ಹೆಸರನ್ನು ಹೇಳಿದೆ. ಈ ಪ್ರಾಚೀನ ದೇವಾಲಯವನ್ನು ವಿಜಯನಗರ ಕಾಲದಲ್ಲಿ ಜೀರ್ಣೋದ್ದಾರ ಮಾಡಿದ ಲಕ್ಷಣಗಳಿದ್ದು 
ಮೂರ್ತಿಯೂ ಇದೇ ಕಾಲದಲ್ಲಿ ರಚಿತವಾಗಿದ್ದು ಪುನರ್ಪ್ರತಿಷ್ಠಾಪನೆಯಾಗಿರಬೇಕು. ಮೂಲ ದೇವಾಲಯ ಖಚಿತವಾಗಿಯೂ ಕಲ್ಯಾಣ 
ಚಾಳುಕ್ಕರದಿದ್ದು ಹೊರ ಮಂಟಪ, ಪ್ರವೇಶದ್ವಾರದ ಗೋಪುರ ವಿಜಯನಗರ ಶೈಲಿಯವು. (ಮೂರ್ತಿ ವಿಜಯನಗರ ಶೈಲಿಯದೆಂದು 
ಡಾ॥ ಅ. ಸುಂದರ ಅಭಿಪ್ರಾಯಪಟ್ಟಿದ್ದಾರೆ) 


ಮುಂದಿನ ಚಕ್ರವರ್ತಿ ಸದಾಶಿವರಾಯನು ಅಚ್ಯುತರಾಯನ ಸೋದರನ ಪುತ್ರನಾಗಿದ್ದು 1542ರಲ್ಲಿ ಪಟ್ಟವೇರಿದ. ಆದರೆ 
ಈತನು ನಾಮಮಾತ್ರ ಅರಸನಾಗಿದ್ದು ಆಡಳಿತವೆಲ್ಲ ಕೃಷ್ಣದೇವರಾಯನ ಅಳಿಯ ರಾಮರಾಯನ ಕೈಯಲ್ಲಿ ಇತ್ತು. ಆಗ ದಖ್ಬಣದಲ್ಲಿ 
ಬಹಮನಿ ರಾಜ್ಯ ಒಡೆದು ಹುಟ್ಟಿಕೊಂಡ ಐದು ಷಾಹಿ ರಾಜ್ಯಗಳ (ಎಜಾಪುರ, ಗೋಲ್ಕೊಂಡ, ಬೀದರ್‌, ಅಹ್‌ ನಗರ ಮತ್ತು 
ಬಿರಾರ್‌) ಒಳಜಗಳದ ಲಾಭ ಪಡೆದು ಇವನು ರಾಜ್ಯವನ್ನು ಕೃಷ್ಣೆಯ ಆಚೆಗೆ ವಿಸ್ತರಿಸಿದ. ಆದರೆ 1565ರ ಭಾರೀ ಕದನ 
ರಕ್ಕಸಗಿತಂಗಡಗಿ ಗ್ರಾಮಗಳ ನಡುವೆ ನಡೆದಾಗ ವಿಜಯನಗರ ಸೋತಿತು. ರಾಮರಾಯ ಮೃತನಾದ. ಅವನ ಸೋದರ ಅಳಿಯ 
ತಿರುಮಲ ಸದಾಶಿವರಾಯನೊಂದಿಗೆ ಪೆನುಗೊಂಡೆಗೆ ಪಲಾಯನ ಮಾಡಿದ. ವಿಜಯನಗರ ಸಾಮ್ರಾಜ್ಯ ಮತ್ತೆ ಹಲವು ದಶಕಗಳ 
ಕಾಲ ಮುಂದುವರಿದರೂ ಧಾರವಾಡ ಜಿಲ್ಲೆಯಲ್ಲಿ ಅವರ ಪ್ರಭಾವ ಉಳಿಯಲಿಲ್ಲ ವಿಜಾಪುರದ ಆದಿಲ್‌ ಷಾಹಿಗಳು ಧಾರವಾಡ 
ಜಿಲ್ಲೆಯನ್ನು 1565 ರ ನಂತರ ಗೆದ್ದರು. 


ಸದಾಶಿವರಾಯನ ಹತ್ತು ಶಾಸನಗಳು ಧಾರವಾಡ ಜಿಲ್ಲೆಯಲ್ಲಿ ದೊರೆತಿದ್ದು ಅವುಗಳಲ್ಲಿ ಹೆಚ್ಚಿನವು ನಾವಿದರಿಗೆ (ಕಂಕರಿಗೆ) 
ಸುಂಕಗಳಲ್ಲಿ ವಿನಾಯತಿ ನೀಡಿದ ಶಾಸನಗಳೇ ಆಗಿವೆ. (ಇಂಥ ಶಾಸನಗಳು ಸಾಮ್ರಾಜ್ಯದ ಎಲ್ಲ ಕಡೆ ಇವೆ). ಹಿರೇಕೆರೂರಲ್ಲಿ ದೊರಕಿದ 
ಒಂದು ಶಾಸನದಂತೆ “ಸದಾಶಿವ ಮಹಾರಾಯರ ದಕ್ಷಿಣ ಭುಜಾದಂಡ.....ರಾಮರಾಜೇಂದ್ರ ಮಹಾ ಅರಸರುಗಳು ಗಡ್ಡದ ಕೆಲಸಿಗಳಾದ 
ತಿಂಮೋಜ ಕೊಂಡೋಜ ಭದ್ರೋಜಯಿವರು ಮೂವರ ಕೆಲಸಕ್ಕೆ ಮೆಚ್ಚಿ ಮನ್ನಿಸಲಾಗಿ ಸದಾಶಿವರಾಯರು ಆಳುವಂಥ ರಾಜ್ಯವೊಳಗಣ 
ಗಡ್ಡದ ಕೆಲಸಿಗಳಿಗೆ ತೆರಿಗೆ ಸಿದ್ದಾಯ ಮನೆವಣ ಕಾಣಿಕೆ ಕಡ್ಡಾಯ ಮದುವೆಯ ಸುಂಕ ಮಹನಉಮಿಯ ಆಳು ಆ ಕಾಲಚಕ್ರ 
ಮುಂತಾಗಿ ತೆರುವಂತಾ ಹಣವ ಪಾಲಿಸಬೇಕು ಎಂದು ಬಿಂನಾಹ ಮಾಡಲಾಗಿ ತೆರುವಂತಾದು ಎಲ್ಲವನು'' ಸರ್ವಮಾನ್ಯ ಮಾಡಿದರು, 
ಎಂದರೆ ವಿನಾಯತಿ ನೀಡಿದರು ಎಂದಿದೆ. ಇಂಥ ವಿನಾಯತಿಯನ್ನು ಪ್ರಕಟಿಸುವ ಸದಾಶಿವರಾಯನ ಕಾಲದ ಶಾಸನಗಳು ಅಮಿವಭಾವಿ 
(1547), ದೇವರ ಹೆಬ್ಬಳ್ಳಿ (1547), ಹೊಂಬಳ (1547), ಲಕ್ಷೇಶ್ವರ (1547). ಗುಡಿಸಾಗರ (1548), ಗುತ್ತಲ (1548), 
ರಾಣೆಬೆನ್ನೂರು (1550) ಇಲ್ಲೆಲ್ಲ ಕಂಡು ಬಂದಿವೆ. ಲಕ್ಷೇಶ್ವರ ಶಾಸನದಲ್ಲಿ "ಲಕ್ಷುಮಣೇಶ್ವರ ನಾಡನೂರ ಇಪ್ಪತ್ತು ಗ್ರಾಮ ಅಗ್ರಹಾರ 
ದೇವಸ್ಥಾನ ಪುರದೊಳಗೆ' ಈ ವಿನಾಯತಿ ನೀಡಿದ ವಿವರವಿದೆ. ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮಕ್ಕೆ “ಸದಾಶಿವ ಸಮುದ್ರ' 
ಎಂದು ಹೆಸರಿಟ್ಟಿದ್ದು ಬಹುಶಃ ಅಲ್ಲಿಯ ಕೆರೆಯನ್ನು ದುರಸ್ತಿಮಾಡಿ ಅಗ್ರಹಾರವನ್ನು ಆ ಕಾಲದಲ್ಲಿ ನವೀಕರಿಸಿರಬೇಕು. ಲಕ್ಷ್ಮೇಶ್ವರದ 
1547ರ ಇನ್ನೊಂದು ಶಾಸನದಲ್ಲಿ ಹುಲಿಗೆರೆಯ ನಾಡ ಎಲ್ಲ ಜನರಿಗ ಮದುವೆ ಸುಂಕದ ಪೂರ್ತಿ ವಿನಾಯತಿ ನೀಡಿದ ಉಲ್ಲೇಖ 


ಇದೆ. ಸುಡಗಾಡ ಲಿಂಗಿಸೆಟ್ಟಿಯೆಂಬವನು ಪ್ರಜೆಗಳ ಪರವಾಗಿ ರಾಜಧಾನಿಗೆ ಹೋಗಿ ಬಿನ್ನಹ ಮಾಡಿದ್ದರಿಂದ ಈ ವಿನಾಯತಿ 
ಕೊಡಲಾಯಿತೆಂದು ಶಾಸನ ಹೇಳಿದೆ. 


ಇತಿಹಾಸ .: 05 


ವಿಜಯನಗರ ಸಾಮ್ರಾಜ್ಯವು ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಂಥ ಹೊಸದೇವಾಲಯಗಳನ್ನು ಕಟ್ಟಲಿಲ್ಲ ಆದರೆ ಹಳೆಯ ಹಾಗೂ 
ನಾಶವಾದುವನ್ನು ದುರಸ್ತಿ ಮಾಡಿಸಲು ನೆರವಾಯಿತು. ಕೃಷ್ಣದೇವರಾಯನ ಕಾಲದಲ್ಲಿ ಕಂದಾಯ ನಿರ್ಣಯವನ್ನು ಕ್ರಮವಾಗಿ 
ಮಾಡಿದರು. ಇದು "ರಾಯರೇಖೆ' ಎಂದು ಪ್ರಸಿದ್ಧವಾಗಿದ್ದು ಮುಂದಿನ ಬ್ರಿಟಿಷ್‌ ಅಧಿಕಾರಿಗಳಿಂದಲೂ ಹೊಗಳಲ್ಪಟ್ಟಿದೆ. ವಿಜಯನಗರದ 
ರಾಜರ ಅನೇಕ ಚಟುವಟಿಕೆಗಳ ಬಗ್ಗೆ ಖಚಿತ ದಾಖಲೆ ಇರದಿದ್ದರೂ ನೀರಾವರಿ, ವ್ಯಾಪಾರಗಳ ಹೆಚ್ಚಳಕ್ಕೆ ಅವರು ಕಾರಣರಿದ್ದರು. 
ನೇಯ್ಗೆ ಉದ್ಯಮ ಬೆಳೆಯಿತು. ಜಿಲ್ಲೆಯಲ್ಲಿ ಪ್ರವಾಸಮಾಡಿದ ಪಾಯಿಶನಂಥ ಪ್ರವಾಸಿ ಈ ಪ್ರದೇಶದ ಸಮೃದ್ಧಿ ಬಗ್ಗೆ ಹೇಳಿದ್ದಾನೆ. 
ಅನೇಕ ವೀರಶೈವ ಮಠಗಳು ಆಗ ನೆಲೆಗೊಂಡವು. ಮಾಧ್ದತತ್ವಜ್ಞಾನದ ಪ್ರಚಾರವೂ ಆಯಿತು. ಕನಕದಾಸ, ಸರ್ವಜ್ಞ 
ಕುಮಾರವ್ಯಾಸರಂಥ ಗಣ್ಯ ಕವಿಗಳು ಧಾರವಾಡ ಜಿಲ್ಲೆಯಲ್ಲಿ ಕಾಣಿಸಿಕೊಂಡುದು ಆ ಕಾಲದ ಆರ್ಥಿಕ, ಬೌದ್ಧಿಕ ಸಮೃದ್ಧಿಗಳಿಗೆ 
ದ್ಯೋತಕ. ಸರ್ವಜ್ಞನಂತೂ ಬೆಳ್ಳೊಲದ ಸಮೃದ್ಧಿಯನ್ನು ಹೊಗಳಿದ್ದಾನೆ. 1369ರಿಂದ 12 ವರ್ಷಗಳಲ್ಲಿ ಕಾಣಿಸಿದ ಉಗ್ರ ಕ್ಲಾಮಗಳು 
ಮಾತ್ರ. ಭಯಾವಹವಾಗಿದ್ದವು. ನೀರಿಲ್ಲದೆ ರಾಸುಗಳು ಸತ್ತುವಲ್ಲದೆ ಸತ್ತ ಮನುಷ್ಯರ ಮೂಳೆ ತಲೆಬುರುಡೆಗಳು ಎಲ್ಲೆಡೆ ಹರಡಿದ್ದವು. 
ಬಹುಶಃ ಅನಂತರ ನೀರಾವರಿ ಸುಧಾರಣೆಗೆ ಹೆಚ್ಚಿನ ಯತ್ನ ಆಗಿರಬೇಕು. ಶಾಸನಗಳು ಅದನ್ನು ಹೇಳದಿದ್ದರೂ ಅಂಥ ಕೆಲವು 
ಸುಳಿವುಗಳು ಸಿಗುತ್ತವೆ. "ಕೃಷ್ಣರಾಯ ಸಮುದ್ರ' “ಸದಾಶಿವ ಸಮುದ್ರ' ದಾಖಲಾದ ಒಂದೆರಡು ಉದಾಹರಣೆಗಳಷ್ಟೆ. ಎಲ್ಲ ಕಾಮಗಾರಿ 
ಚಟುವಟಿಕೆಗಳ ಬಗ್ಗೆ ಶಿಲಾ ಶಾಸನಗಳ ದಾಖಲೆ ಸಿಗಲಾರದು. ರಾಯಾಪುರ ಕೆರೆ ಇದಕ್ಕೆ ಓಂದು ಉದಾಹರಣೆ. ಬ್ರಿಟಿಷರ ಕಂದಾಯದ 
ದಾಖಲೆಗಳಲ್ಲಿ ಈ ಕಾಲದಲ್ಲಿ ನೀರಾವರಿ ವ್ಯವಸ್ಥೆ ಸುಧಾರಿಸಲು ಮಾಡಿದ ಯತ್ನಗಳ ಉಲ್ಲೇಖವಿದೆ. ವಿಜಯನಗರದ ಪಾಳಯಗಾರ 
ಅಥವಾ ಮಂಡಲಾಧಿಕಾರಿಗಳಾಗಿ ಭುಜಂಗನಗರ(ಹಾವನೂರು), ಲಕ್ಷೇಶ್ವರ, ಡಂಬಳ ಊರುಗಳಲ್ಲಿ ಇದ್ದ ಅಧೀನರ ವಿಚಾರ 
"ಎರೂಪಾಕ್ಷ ವಸಂತೋತ್ಸವದ ಚಂಪುವಿ'ನಿಂದ ತಿಳಿಯುತ್ತದೆ. ಇವರುಗಳು ಹಂಪೆಯ ಉತ್ಸವಕ್ಕೆ ಬಂದಿದ್ದರೆಂದು ಅದರಲ್ಲಿ ಹೇಳಿದೆ. 
ವಿರೂಪಾಕ್ಷ ಮಂದಿರದ ಎದುರಿಗಿರುವ ಭಾರೀ ಗಾತ್ರದ ಮುಖ್ಯ ಗೋಪುರವನ್ನು ಬಿಷ್ಟಪ್ಪಯ್ಯ ಎಂಬ ಅಧಿಕಾರಿ ಕಟ್ಟಿಸಿದನೆಂದು 
ಐತಿಹ್ಯವಿದ್ದು ಇವನು ಮುಂಡರಗಿ ತಾ॥ ವಿಠಲಾಪುರದವನು. | 


ಬಹಮನಿ ಅರಸರು 


1347ರಲ್ಲಿ ಗುಲ್ಬರ್ಗಾದಲ್ಲಿ ಸ್ಥಾಪನೆಯಾದ ಬಹಮನಿ ಅರಸರಿಗೂ ವಿಜಯನಗರಕ್ಕೂ ಸತತ ಯುದ್ಧಗಳು ನಡೆದವು. ಆದರೆ 
ಧಾರವಾಡ ಜಿಲ್ಲೆಯಲ್ಲಿ ಅವರ ಪ್ರವೇಶವಾದುದು 15ನೇಯ ಶತಮಾನದ ನಂತರವೇ. 1406ರಲ್ಲಿ ಸುಲ್ತಾನ ಫಿರೋಜ್‌ 
(1397-1422) ಬಂಕಾಪುರವನ್ನು ವಿಜಯನಗರದಿಂದ ಗೆದ್ದುಕೊಂಡ ಎಂದು ಫರಿಶ್ತಾ ಹೇಳಿದ್ದು ಇದು ಎಷ್ಟರಮಟ್ಟಿಗೆ ಸತ್ಯವೆಂದು 
ತಿಳಿಯದು. ಆದರೆ ಬಂಕಾಪುರ ಪರಿಸರದಲ್ಲಿ ಅಕಾಲದ ವಿಜಯನಗರದ ಶಾಸಹಗಳು ಇಲ್ಲ. ಎರಡನೇಯ ಹರಿಹರನ ತಾರೀಕಿಲ್ಲದ 
ಒಂದು ಶಾಸನ ಬಂಕಾಪುರದಲ್ಲಿ ದೊರೆತಿದೆ. ಆದುದರಿಂದ ಬಂಕಾಪುರ ಹಾಗೂ ಅದರ ಪರಿಸರ ಬಹಮನಿಯವರ ವಶ 
ಇದ್ದಿರಬಹುದು. ಆದರೆ ಇವುಡಿ ದೇವರಾಯನ ಕಾಲಕ್ಕೆ ಇಡೀ ಧಾರವಾಡ ಜಿಲ್ಲೆ ವಿಜಯನಗರದ ವಶದಲ್ಲಿ ಇತ್ತು. ಹಿರೇಕೆರೂರು, 
ಬ್ಯಾಡಗಿ, ಕುಂದಗೋಳ ತಾಲೂಕುಗಳ ಪ್ರದೇಶಗಳಲ್ಲಿ ಅವನ ಶಾಸನಗಳು ಇವೆ. ಈ ಕಾಲಕ್ಕೆ (1426) ಬಹಮನಿಯವರ ರಾಜಧಾನಿ 
ದೂರದ ಬೀದರ್‌ಗೆ ಹೋಗಿತ್ತು. 


ಆದರೆ ಬಹಮನಿ ರಾಜ್ಯದಲ್ಲಿ ಗಣ್ಯ ಅಧಿಕಾರಿಯಾಗಿದ್ದ ಮಹಮೂದ್‌ ಗಾವಾನನು ಬೆಳಗಾವಿ, ಗೋವೆ, ಕೊಂಕಣಗಳನ್ನು 
ಗೆದ್ದನಾದರೂ ಮಲಪ್ರಭಾದ ದಕ್ಷಿಣಕ್ಕೆ ಸುಲ್ತಾನರ ಅಧಿಕಾರವನ್ನು ವಿಸ್ತರಿಸಿದಂತೆ ಜಾಯ ಧಾರವಾಡ, ಹುಬ್ಬಳ್ಳಿಗಳನ್ನು 1470ರಲ್ಲಿ 
ಒಂದು ವೇಳೆ ಗೆದಿದರೂ ಅಲ್ಲಿ ಅವರು ಹೆಚ್ಚುಕಾಲ ಅಳಿದಂತೆ ಕಾಣಿಸದು. 1500ರ ನಂತರ ಇಡೀ ಜಿಲ್ಲೆ ವಿಜಯನಗರದ 
ದಿ ಣಾ 
ವಶದಲ್ಲಿಯೇ ಇತ್ತು. (ಹಳೆಯ ಗ್ಯಾಸೆಟಿಯರ್‌ಗಳಲ್ಲಿ ನವಲಗುಂದದಲ್ಲಿ ಜಲಾಲ್‌ಖಾನ್‌ ಎಂಬ ಬಹಮನಿಯ ಆಡಳಿತಾಧಿಕಾರಿಯಿದ್ದ 
ಅವನು 1454ರಲ್ಲಿ ಬಹಮನಿ ಸುಲ್ತಾನ ಎರುದ್ಧ ಬಂಡೆದ್ದ ಎಂಬ ದೀರ್ಫ ಕಥನ ನೀಡಿದ್ದು ಈ ಘಟನೆಗಳು ನಡೆದುದು ಆಂಧ್ರ 
ಪ್ರದೇಶದ ನಲಗೊಂಡದಲ್ಲಿ ನವಲಗುಂದದಲ್ಲಿ ಅಲ್ಲ). 


ಬಂಕಾಪುರದಲ್ಲೇ 1472ರಲ್ಲಿ ವಿಜಯನಗರದ ಒಬ್ಬ ಮಾಂಡಳಿಕನಿದ್ದು ಅವನೂ ಬೆಳಗಾವಿಯ ಮಾಂಡಳಿಕನೂ ವಿಜಯನಗರದ 

ಅರಸನ ಸೂಚನೆಯಂತೆ ಗೋವೆಯ ಮೇಲೆ ದಾಳಿ ಮಾಡ ಹೊರಟರು. ಇದರಿಂದ ಗಾವಾನ್‌ ಬೆಳಗಾವಿಯನ್ನು ವಶಪಡಿಸಿಕೊಂಡ, 

ಎಂದು ಫರಿಶ್ಲಾ ಹೇಳಿದ್ದಾನೆ. 1510ರಲ್ಲಿ ಪೋರ್ತುಗೀಸರು ಗೋವೆಯನ್ನು ಗೆದ್ದರು. ಅಮೆರಿಕ ಖಂಡದಿಂದ ಅವರು ತಂದ ನೆಲಗಡಲೆ, 
ದಿ ಗ 


90 ಧಾರವಾಡ ಜಿಲ್ಲೆ 


ಮೆಣಸಿನಕಾಯಿ, ಆಲೂಗಡ್ಡೆಗಳ ಕೃಷಿ 18-19ನೇಯ ಶತಮಾನದಲ್ಲಿ ನಿಧಾನವಾಗಿ ಧಾರವಾಡ ಜಿಲ್ಲೆಗೆ ಹರಡಿರಬೇಕು. ಮುಂದೆ 


ಬ್ಯಾಡಗಿ ಪರಿಸರ ಮೆಣಸಿನಕಾಯಿ ಬೆಳೆಗೆ ಖ್ಯಾತವಾಯಿತು. 
ಬಿಜಾಪುರದ ಆದಿಲ್‌ಹಾಹಿಗಳು 


ಬಹಮನಿ ರಾಜ್ಯ ಒಡೆದು ಅಸ್ತಿತ್ವಕ್ಕೆ ಬಂದ ಐದು ರಾಜ್ಯಗಳಲ್ಲಿ ವಿಜಾಪುರದ (ಬಿಜಾಪುರ) ಆದಿಲ್‌ಷಾಹಿ ಮುಖ್ಯವಾದದ್ದು . 
(1489). ವಿಜಯನಗರದ ಪರಾಭವ (1565)ದಲ್ಲೂ ಈ ರಾಜ್ಯ ಗಣ್ಯ ಪಾತ್ರವಹಿಸಿತ್ತು. ವಿಜಯನಗರದ ಪತನದ ನಂತರ 
ವಿಜಯನಗರದ ವಶದಲ್ಲಿದ್ದ ಧಾರವಾಡ ಜಿಲ್ಲೆ 1573 ವಿಜಾಪುರದ ಅಲಿ ಆದಿಲ್‌ಷಾನ ವಶಕ್ಕೆ ಬಂತು. ಇದಕ್ಕೆ ನಸರಾಬಾದ್‌ 
ಎಂದು ಹೆಸರಿಟ್ಟರು. ಧಾರವಾಡ ಜಿಲ್ಲೆಯನ್ನು ಕಿಶ್‌ವರ್‌ಖಾನ್‌ 1567-68ರಲ್ಲಿ ಕಟ್ಟಿದ ಎಂದು ಜುಬೇರಿ ಹೇಳಿದ್ದು ಧಾರವಾಡದಲ್ಲಿದ್ದ 
ವಿಜಯನಗರದ ಭದ್ರಕೋಟೆ ಗೆಲ್ಲಲಾಗದೆ ಮೊದಲು ಈತನು ಅದರ ಹೊರಗಿನ ಮಣ್ಣುಕೋಟೆ (ಮಣಕಿಲಾ) ಕಟ್ಟಿರಬೇಕು. ಅವನು 
ತೊರಗಲ್‌ ಮತ್ತು ಧಾರವಾಡ ಕೋಟೆಗಳನ್ನೂ ಗೆದ್ದ ಆಗ ಧಾರವಾಡದಲ್ಲಿ ಇದ್ದ ವಿಜಯನಗರದ ರಾಮರಾಯನು ನೇಮಿಸಿದ್ದ 
ಕಿಲ್ಲೇದಾರನು ಸ್ವತಂತ್ರನಾಗಲು ಯತ್ನಿಸುತ್ತಿರಲು ಬಿಜಾಪುರದವರು ಅದನ್ನು ಗೆದ್ದರೆಂದು ಫರಿಶ್ತಾ ಹೇಳಿದ್ದಾನೆ. ಅದನ್ನು ಗೆಲ್ಲಲು ಅಲಿ 
ಆದಿಲ್‌ಷಾ (1557-80) ಆರು ತಿಂಗಳು ಮುತ್ತಿಗೆ ಹಾಕಬೇಕಾಯಿತು. ಷಾ ಅಬ್ದುಲ್‌ ಹಸನ್‌ ಎಂಬ ಸೇನಾನಿ ಇಲ್ಲಿ ತೋರಿದ 
ದೌರ್ಬಲ್ಯದಿಂದಾಗಿ ಅವನ ಬದಲಿಗೆ ಮುಸ್ತಫಾ ಖಾನ್‌ ಎಂಬಾತನಿಗೆ “ವಕಿಲುಸ್ಸಲ್ತನತ್‌' ಪದವಿ ನೀಡಿ ಮುಂದಿನ ನೇತೃತ್ವ 
ನೀಡಲಾಯಿತು. ದೇಶ್‌ಮುಖ್‌ ಲಿಂಗಾಜಿ ರಾಮಾಜಿ, ದೇಶಪಾಂಡೆ ಕೊನೇರಿ ದಾಸೊ ಹಾಗೂ ನಾಡಗೌಡ ಲಿಂಗೋಜಿ ರಾಯಾಜಿ 
ಇವರಿಗೆ ಧಾರವಾಡ ಪರಗಣೆಯನ್ನು ಕಂದಾಯ ಸಂಗ್ರಹಕ್ಕೆ ಬಿಜಾಪುರ ಸುಲ್ತಾನನು ಒಪ್ಪಿಸಿದನೆಂದು 1680ರ ಒಂದು ಮರಾಠಿ 
ಮೋಡಿದಾಖಲೆ ಹೆಳುತ್ತದೆ. 1680ರ ಒಂದು ಶಾಸನದಂತೆ ಧಾರವಾಡದ ಮೈಲಾರ ಲಿಂಗನ ಗುಡಿಯನ್ನು ಮಸೀದಿಯಾಗಿ ಆದಿಲ್‌ 
ಷಾ ಪರಿವರ್ತಿಸಿದ. ಬಂಕಾಪುರದಲ್ಲಿದ ವೆಲ್ಲಪ್ಪ ಎಂಬ ವಿಜಯನಗರದ ಅಧಿಕಾರಿಯನ್ನು ಸೋಲಿಸಿ ಮುಸ್ತಫಾಖಾನ್‌ ಅದನ್ನೂ 
` ಗೆದ್ದುಕೊಂಡ. ಬಂಕಾಪುರ ವಿಜಾಪುರದವರ ಒಂದು ಗಣ್ಯ ಠಾಣ್ಯವಾಯಿತು. ಈ ಪರಿಸರ ಅನೇಕ ದೇವಾಲಯಗಳನ್ನು ಅಲಿ ಆದಿಲ್‌ 
ಷಾ ಕೆಡವಿದ ಎಂದು ಜುಬೇರಿ ಹೇಳೆದ್ದು (ಬುಸಾತಿನ್‌ ಉಸ್‌ ಸಲಾತಿನ್‌) ಆಳವಾದ ಪಾಯತೋಡಿ ಬಂಕಾಪುರದಲ್ಲೂ ಹಾಗೂ 
ಸುತ್ತಲ ಪ್ರದೇಶಗಳಲ್ಲೂ ಅನೇಕ ಮಸೀದಿಗಳನ್ನು ಅವನು ರಚಿಸಿದನೆಂದು ತಿಳಿಸಿದ್ದಾನೆ. ಈ ಪರಿಸರದ ಅನೇಕ ವಿಜಯನಗರದ 
ವಶದಲ್ಲಿದ್ದ ಕೋಟೆಗಳನ್ನು ಗೆಪ್ಪು ಅಲ್ಲಿ ವಿಜಾಪುರದ ಧ್ವಜ ಏರಿಸಿದ್ದರಿಂದ ಮುಸ್ತಫಾ ಖಾನನಿಗೆ ಈ ಪ್ರದೇಶವನ್ನು ಜಾಗೀರಾಗಿ 
ಕೊಡಲಾಯಿತು. ಆ ಕಾಲದಲ್ಲಿ ಸ್ವತಃ ಅಲಿ ಆದಿಲ್‌ ಷಾ ಈ ಭಾಗದಲ್ಲಿ ಬಂದಿದ್ದನೆಂದು ಜುಬೇರಿ ತಿಳಿಸುತ್ತಾನೆ. ಈ ಭಾಗದಲ್ಲಿ 
ಮೂರು ವರ್ಷ ಇದ್ದು ಅಪಾರ ಐಶ್ವರ್ಯದೊಡನೆ` ಅಲಿ ವಿಜಾಪುರಕ್ಕೆ ಮರಳಿದ. ಬಹುಶಃ 1565ರಲ್ಲಿ ನವಲಗುಂದದ ದೇಸಾಯಿ 
ಆಗಿದ್ದ ವಿಟ್ಟಗೌಡನು ಎಜಾಪುರದವರಿಗೆ ನೆರವಾಗಲು, ಮುಂದೆ ಆತನಿಗೆ ' ಬೆಳಗಾವಿ ಜಿಲ್ಲೆಯ ಶಿರಸಂಗಿ, ಕೊಕಟ್ನೂರು, 
ತೊರಗಲ್‌ಗಳನ್ನೂ ನೀಡಲಾಗಿತ್ತು. ಆದರೆ 1573ರಲ್ಲಿ ವಿಟ್ಟಗೌಡನು ಬಂಡೆದ್ದು ವಿಜಾಪುರದವರಿಂದ ಕೊಲ್ಲಲ್ಪಟ್ಟ ಎಂದು ಫ್ಲೀಟಿರ 
ಪತ್ತೆ ಹಚ್ಚಿದ್ದ ತೊರಗಲ್‌ನ ಒಂದು ಕಾಗದದ ದಾಖಲೆ ಹೇಳುತ್ತದೆ. 1576ರ ಲಕ್ಷೇಶ್ವರದ ಒಂದು ಶಾಸನದಲ್ಲಿ ಮಲ್ಲಿಕಾರ್ಜುನ 
ದೇವಾಲಯಕ್ಕೆ ಗೌಡಗೆರೆ ಗ್ರಾಮ ದಾನ ಮಾಡಿದ ವಿಚಾರವಿದೆ. ದಾನ ನೀಡಿದ ಅಧಿಕಾರಿ ಬರಿಗಿದೇವನಾಯಕ ಎಂಬಾತನಿದು 
“ಏದ್ದಿಜಾನ ಪಾತಶಾಹಿ ನಮಗೆ ಅಮರ ಮೊಖಾಸಿ ನಾಯಕ ತನಕ್ಕೆ ಪಾಲಿಸಿಯಿದ ಹುಲಿಗೆರೆಯ ನಾಡ ಲಕ್ಷಣೇಶ್ವರ ಸೀಮೆಯ 
ಒಳಗಣ ಗೌಡಗೆರೆ ಗ್ರಾಮ'' ವನ್ನು ದಾನ ನೀಡಿದ್ದಾಗಿ ಹೇಳಿದ್ದು ಈ ಅಧಿಕಾರಿ ತನ್ನನ್ನು "ಶ್ರೀ ಮನಹಾರಾಜ ಶ್ರೀ ಬರಿಗಿದೇವನಾಯಕ' 
ಎಂದು ಕರೆದುಕೊಂಡಿದ್ದಾನೆ, 


ಈ ಪ್ರದೇಶದಲ್ಲಿ ವಿಜಾಪುರದ ಹಿಡಿತ ಭದ್ರವಾದ ಮೇಲೆ ಲಕ್ಷೇಶ್ವರ, ಗುತ್ತಲ, ಸವಣೂರು, ಡಂಬಳ, ಗೋವನಕೊಪ್ಪ, 
ಸೊರಟೂರು, ಅಮಿನಭಾವಿ, ಶಿರಸಂಗಿ, ಕಿತ್ತೂರು, ಶಿರಹಟ್ಟಿ ಮುಂತಾದ ಸ್ಥಳಗಳಲ್ಲಿ ಜೈನ ಮತ್ತು ಲಿಂಗಾಯತ: ದೇಸಾಯಿಗಳು 
ವಿಜಾಪುರದ ಮಾಂಡಳಿಕರಾಗಿ ಇದ್ದರು. ಹಿಂದೆ ಇದ್ದ ನಾಡಗೌಡ ಎಂಬ ಸ್ಥಾನಮಾನವೇ ದೇಸಾಯಿ, ಎಂದು ಜನಪ್ರಿಯವಾಗಿರಬೇಕು. 
1644ರ ಒಂದು ಶಾಸನದಂತೆ ಭದ್ರಾಪುರದ ನಾಡಗೌಡನಾಗಿದ್ದ ದೇಸಾಯಿ ಬುಳ್ಳನ ಉಲ್ಲೇಖವಿದೆ. ಆದಿಲ್‌. ಷಾಹಿ ಆಡಳಿತದ 
ಕೆಲವು ಶಾಸನಗಳು ಅಣ್ಣಿಗೇರಿ, ಬಂಕಾಪುರ, ಸವಣೂರು ಹಾಗೂ ಲಕ್ಷ್ಮೇಶ್ವರಗಳಲ್ಲಿ ಸಿಗುತ್ತವೆ. ಇವರ ಕಾಲದ ಮಸೀದಿಗಳು ಬಂಕಾಪುರ, 
ಗದಗ, ಧಾರವಾಡ, ಸವಣೂರು, ಲಕ್ಷ್ಮೇಶ್ವರ, . ಅಲ್ಲಾಪುರ, ರಾಣೆಬೆನ್ನೂರು ಮುಂತಾದ ಕಡೆಗಳಲ್ಲಿ ಈಗಲೂ ಇವೆ. 


ಇತಿಹಾಸ ಸ 97 


ಈ ವಂಶದ ಅಲಿ ಆದಿಲ್‌ಷಾ ವಿಜಾಪುರದ ಖ್ಯಾತ ಜಾಮಿ ಮಸೀದಿಯನ್ನು ಕಟ್ಟಿಸಿದ. ಅವನ ಉತ್ತರಾಧಿಕಾರಿಯಾದ 
ಎರಡನೇಯ ಇಬ್ರಾಹಿಂ (1580-1626) ಸಹಿಷ್ಣುವಾದ ಅರಸನೆಂದು ಖ್ಯಾತನಾಗಿದ್ದು ಅವನು ವಿಜಾಪುರದಲ್ಲಿ ಕಟ್ಟಿದ ಇಬ್ರಾಹಿಂ 
ಸೋಜಾ ಪ್ರಸಿದ್ಧವಾಗಿದೆ. ಸಂಗೀತ ಪ್ರಿಯನಾದ ಈತನು ತನ್ನ ಆಸ್ಥಾನದಲ್ಲಿ 300 ಹಿಂದೂ ಸಂಗೀತಗಾರರಿಗೆ ಆಶ್ರಯ ನೀಡಿದ್ದನಲ್ಲದೆ 
ಕಿತಾಬ್‌ ಇ ನವರಸ್‌' ಎಂಬ ಸಂಗೀತ ಕೃತಿಯನ್ನು ಉರ್ದುವಿನಲ್ಲಿ ಬರೆದ. ಇದು ಹಿಂದೂ ಸಂಗೀತವನ್ನು ಮುಸಲಾನ್ವರಿಗೆ ತಿಳಿಸಿ 
ಹೇಳುವ ಯತ್ನವಾಗಿದ್ದು ಸರಸ್ವತಿಯ ಸ್ತುತಿಯಿಂದ ಆರಂಭ ಆಗುತ್ತದೆ. ಈತನ ಕಾಲದಲ್ಲಿ (1600 ರಂದ) ಅಕ್ಬರನು ಈತನ ರಾಜ್ಯದ 
ಮೇಲೆ ದಂಡೆತ್ತಿ ಬರಲು ಇಬ್ರಾಹಿಂ ಆತನ ಜೊತೆ ಸಂಧಿಮಾಡಿ ಪೊಗದಿ ಕೊಡಲು ಒಪ್ಪಿ ತನ್ನ ಮಗಳನ್ನು ಅಕ್ಬರನ ಮಗ 
ದಾನ್ಹೇಲನಿಗೆ ಮದುವೆಮಾಡಿಕೊಟ್ಟ. 1619ರಲ್ಲಿ ಬೀದರ್‌ ಅನ್ನು ಇಬ್ರಾಹಿಂ ಗೆದ್ದುಕೊಂಡ. ಮಂಜುಖಾನನೆಂಬ ತನ್ನ ಸೇನಾನಿಯನ್ನು 
ಬಂಕಾಪುರ ಪ್ರದೇಶಕ್ಕೆ ಕಳುಹಿಸಿ ಆ ಭಾಗದಲ್ಲಿ ಆತ ವಿಜಾಪುರದ ಆಡಳಿತವನ್ನು ಬಿಗಿಗೊಳಿಸಿದ. 


1599ರಲ್ಲಿ ಇವನ ಬಂಕಾಪುರ ಕೋಟೆಯಲ್ಲಿದ್ದ ಅಧಿಕಾರಿ ಖಾನ ಎ ಅಜಂ ಸವಣೂರು ತಾಲೂಕು ನೀಲಿಗಿ ಗ್ರಾಮದಲ್ಲಿ 
ಬಾವಿಯನ್ನು ನಿರ್ಮಿಸಿದ ಶಾಸನ ಸವಣೂರಲ್ಲಿ ಇದೆ. 1601ರಲ್ಲಿ ಹುಬ್ಬಳ್ಳಿ ಸೀಮೆ ಜಂಗಮರಿಗೆ ಸುಂಕದಾನ ನೀಡಿದ ಒಂದು 
ಶಾಸನ ಹಳೇ ಹುಬ್ಬಳ್ಳಿಯಲ್ಲಿ ಇದೆ. ಶಿಗ್ಗಾಂವಿಯ ಒಂದು ಶಾಸನವು ಅಲಿ ಮತ್ತು ಮಹಮದರ ನಾಮಸಥಣೆ ಮಾಡುತ್ತದೆ. 
ಲಕ್ಷೇಶ್ವರದ 1612ರ ಒಂದು ಶಾಸನದಂತೆ ಅಂಕುಶ್‌ಖಾನ್‌ ಎಂಬ ಅಧಿಕಾರಿ ಆ ಊರಲ್ಲಿ ಧರ್ಮಶಾಲೆ, ಬಾವಿಗಳನ್ನು 
ನಿರ್ಮಿಸಿದನೆಂಬ ವಿವರಣೆ ಇದೆ. ಈತನೇ ರಾಣೆಬೆನ್ನೂರಲ್ಲಿ ಮಸೀದಿ ಕಟ್ಟಿಸಿದನು. 


ಇವನ ಉತ್ತರಾಧಿಕಾರಿ ಮಹಮದ್‌ (1616-56) ದಕ್ಷಿಣದಲ್ಲಿ ದಂಡಯಾತ್ರೆ ನಡೆಸಿ ಕೆಳದಿ, ಬಸವಾಪಟ್ಟಣ, .ಬೆಂಗಳೂರು 
ಮುಂತಾದ ರಾಜ್ಯದ ಅರಸರಿಂದ ಕಪ್ಪ ಸಂಗ್ರಹಿಸಿದ. ಕೋಲಾರದ ಗಡಿವರೆಗೂ ಸಾಗಿ, ಮುಂದೆ 1646ರಲ್ಲಿ ತಮಿಳು ನಾಡಿನ 
ವೆಲ್ಲೂರನ್ನು ಗೊಲ್ಕೊಂಡದ ಸೈನ್ಯದ ನೆರವಿನಿಂದ ಗೆದ್ದುಕೊಂಡ. ವಿಜಯನಗರದ ನಂತರ ಪೆನುಕೊಂಡ ಮುಂದೆ ಚಂದ್ರಗಿರಿಗಳನ್ನು 
ರಾಜಧಾನಿಯಾಗಿ ಹೊಂದಿದ್ದ ವಿಜಯದ ಅರಸರು ವೆಲ್ಲೂರಿನಿಂದ ಆಳುತ್ತಿರಲು ವೆಲ್ಲೂರನ್ನು ವಿಜಾಪುರದವರು ಗೆದ್ದುದರಿಂದ 
ವಿಜಯನಗರ ಸಾಮ್ರಾಜ್ಯ ನಾಮಶೇಷವಾಯಿತು. ಬೆಂಗಳೂರನ್ನು ಗೆದ್ದ ಈತನ ಸೇನಾನಿ ರಣದುಲ್ಲಾ ಖಾನನು ಬೆಂಗಳೂರು, 
ಕೋಲಾರ ಪ್ರದೇಶಗಳನ್ನು ಹಾಜಿ ಭೋಸ್ಥೆಗೆ ಜಾಗೀರಾಗಿ ಕೊಟ್ಟನು (1638). ಬೆಂಗಳೂರಿನಲ್ಲಿದ್ದ ವಿಜಯನಗರದ ಮಾಂಡಳಿಕ 


ಕಿಂಪೇಗೌಡನನ್ನು ಮಾಗಡಿಯಲ್ಲಿ ಇರುವಂತೆ ಮಾಡಿದನು. 


ಮಹಮದ್‌ಷಾ ವಿಜಾಪುರದ ಗೋಳಗುಂಬಜವನ್ನು ಕಟ್ಟಿದನು. ದಕ್ಷಿಣದ ದಂಡಯಾತ್ರೆಯಿಂದ ಕೈಸೇರಿದ ಅಪಾರ ಹಣದಿಂದ 
ಇಂಥ ಕಾಮಗಾರಿಗಳು ಸಾಧ್ಯವಾದವು. ಮಾಸೂರಿನ ಮಗದದಲ್ಲಿನ ಒಂದು ಕಲ್ಲಿನ ಮೇಲಿರುವ ಶಾಸನದಂತೆ (ಮಾಸೂರಿನ) 
ಕೋಟೆಯನ್ನು 1635ರಲ್ಲಿ ಮಹಮದ್‌ ಷಾನ ಅಧಿಕಾರಿ ಮುಹಮದ್‌ ಖಾನ್‌ ಕಟ್ಟಿದನು. 1630ರಲ್ಲಿ ತಾನು ಮುಘಲರ 
ಅಧೀನರಾಗಿರುವುದಾಗಿ ಮಹಮಥಧ್‌ ಷಾ ಒಪ್ಪಂದ ಮಾಡಿಕೊಂಡದ್ದರಿಂದ ಅವನು ತನ್ನ ಆಕ್ರಮಣಶೀಲತೆಯನ್ನು ದಕ್ಷಿಣದ ಕಡೆಗೆ 
ತೋರಬೇಕಾಯಿತು. | 


1638ರಲ್ಲಿ ಬ್ರಿಟೀಷರು ಈತನ ಜೊತೆ ಒಪ್ಪಂದ ಮಾಡಿಕೊಂಡು ಕಾಳೀನದಿಯ ದಂಡೆಯ (ಈಗಿನ ಕಾರವಾರದ ಹತ್ತಿರ) 
ಕಡವಾಡದಲ್ಲಿ ತಮ್ಮ ವ್ಯಾಪಾರೀ ಮಳಿಗೆ ತೆರೆದರು. ನದಿಯ ಮೂಲಕ ಕದ್ರಾವರೆಗೆ ಸಾಗಿ ಅಲ್ಲಿಂದ ಭೂಮಾರ್ಗದಿಂದ ಹುಬ್ಬಳ್ಳಿಗೆ 
ಹೇರು ಪ್ರಾಣಿಗಳಿಂದ ಸರಕನ್ನು ಸಾಗಿಸುತ್ತಿದ್ದರು. ಹುಬ್ಬಳ್ಳಿ (ಹಳೇ ಹುಬ್ಬಳ್ಳಿಯಲ್ಲಿ ಬ್ರಿಟಿಷರು ಒಂದು ಮಳಿಗೆಯನ್ನು ತೆರೆದರು. 
ವಿಜಯನಗರದ ಕಾಲದಲ್ಲೇ ಗಣ್ಯ ನೇಯ್ಗೆ ಮತ್ತು ವ್ಯಾಪಾರದ ಕೇಂದ್ರವಾಗಿದ್ದ ಹುಬ್ಬಳ್ಳಿಯಿಂದ ಬಟ್ಟೆಯನ್ನು ಖರೀದಿಸಿ ಬ್ರಿಟೀಷರು 
ಕಡವಾಡದಿಂದ ರಫ್ತು ಮಾಡುತ್ತಿದ್ದರು. ಹುಬ್ಬಳ್ಳಿ ಇನ್ನಷ್ಟು ಮಹತ್ವದ ವ್ಯಾಪಾರ ಕೇಂದ್ರವಾಗಿ ಬೆಳೆಯಲು ದಾರಿಯಾಯಿತು. ಇದೇ 
ಕಾಲದಲ್ಲಿ ಕೊಂಕಣದ ವೆಂಗುರ್ಲಾ ಬಂದರಿನಲ್ಲಿ ಡಚ್ಚರು 1637ರಲ್ಲಿ ಒಂದು ಮಳಿಗೆ ತೆರೆದಿದ್ದರು. ಅಣ್ಣಿಗೇರಿಯಲ್ಲಿರುವ 1646ರ 
ಒಂದು ಶಾಸನದಲ್ಲಿ ರುಸ್ತುಂ ಜಮಾನನು ರುಸ್ತುಂಪೇಟೆಯನ್ನು ಕಟ್ಟಿಸಿ 12 ವರ್ಷದ ಕೌಲಿನಿಂದ ವ್ಯಾಪಾರಿಗಳಿಗೆ ಬಿಟ್ಟುಕೊಟ್ಟ 
ವಿಚಾರವಿದೆ. ಮಹಮದ್‌ ಷಾನ ಕಾಲದಲ್ಲೇ ಶಿವಾಜಿಯ ರಾಜ್ಯದ ಉತ್ತರದಲ್ಲಿ 1646ರಲ್ಲಿ ಬಂಡೆದ್ದು ತೋರಣ ಕಿಲ್ಲೆಯನ್ನು ಗೆದ್ದು 
ಮರಾಠ ಸತ್ತೆಗೆ ಅಡಿಪಾಯ ಹಾಕಿದನು. ' 


98 ಧಾರವಾಡ ಜಿಲ್ಲೆ 

ಮಹಮದ್‌ಷಾನ ಉತ್ತರಾಧಿಕಾರಿ ಎರಡನೇಯ ಅಲಿ(1656-72) ಯ ಕಾಲದಲ್ಲಿ ಆತನು ದಖ್ಬಣದಲ್ಲಿ ಮುಘಲ್‌ 
ಸುಬೇದಾರನಾಗಿದ್ದ ಔರಂಗಜೇಬನ ದಾಳಿ ಎದುರಿಸಬೇಕಾಯಿತು. 1657ರಲ್ಲಿ ಅವನು ಬೀದರ್‌, (ಬಸವ) ಕಲ್ಯಾಣಗಳನ್ನು ಗೆದ್ದು 
ವಿಜಾಪುರಕ್ಕೆ ಮುತ್ತಿಗೆ ಹಾಕಿದ. ಆದರೆ, ದೆಹಲಿಯ ಕರೆ ಬಂದುದರಿಂದ ಔರಂಗಜೇಬನು ದಾಳಿಯನ್ನು ಹಿಂದೆಗೆದ. ಇದೇ ಕಾಲಕ್ಕೆ 
ಪ್ರಬಲಿಸಿದ ಶಿವಾಜಿಯ ಸೇನಾನಿ ನೇತಾಜಿ ಫಾಲ್ಕರ್‌ 1659-60ರಲ್ಲಿ ವಿಜಾಪುರಕ್ಕೆ ಸೇರಿದ್ದ ಕೇಂದ್ರಗಳಾದ ರಾಯಬಾಗ (ಬೆಳಗಾವಿ 
ಜಿಲ್ಲೆ, ಗದಗ ಹಾಗೂ ಲಕ್ಷೇಶ್ವರಗಳನ್ನು ಸುಲಿಗೆ ಮಾಡಿದ. 1673 ಅಣ್ಣಾಜಿ ದತ್ತೋ ಎಂಬ ಶಿವಾಜಿಯ ಸೇನಾನಿ ವಿಜಾಪುರ 
ಪ್ರದೇಶಗಳನ್ನು ಲೂಟಿ ಮಾಡುತ್ತಿದ್ದಂತೆ ಹುಬ್ಬಳ್ಳಿಯನ್ನು ಮತ್ತೆ ಲೂಟಿ ಮಾಡಿದ. ಬ್ರಿಟಿಷ್‌ ದಾಖಲೆಗಳು ಹೇಳುವಂತೆ 2773 
ಪೌಂಡ (ಮಾರು 8000 ವರಾಹ) ಬೆಲೆಯ ವಸ್ತುಗಳನ್ನು ಬ್ರಿಟಿಷರ ಮಳಿಗೆಯಿಂದ ಸುಲಿಗೆ ಮಾಡಿದ. ಆಗ ಹುಬ್ಬಳ್ಳಿ ಶ್ರೀಮಂತ 
ನಗರವಾಗಿತ್ತು. ಶಿವಾಜಿ 1665ರಲ್ಲಿ ಮುಘಲರ ಜೊತೆ ಪುರಂದರ ಒಪ್ಪಂದ ಮಾಡಿಕೊಂಡದ್ದರಿಂದ ಮುಘಲರ ಶತ್ರುಗಳಾದ 
(ಆಗಲೇ 11 ವಿಜಾಪುರದ ರಾಜ್ಯದಲ್ಲಿ ಅವನನ್ನು ತಡೆಯುವವರು ಯಾರೂ ಇರಲಿಲ್ಲ ಇದೇ ಕಾಲಕ್ಕೆ 1674ರಲ್ಲಿ ಶಿವಾಜಿಯು 
ನರಗುಂದ, ಗಜೇಂದ್ರಗಡ ಹಾಗೂ ಬೆಳಗಾವಿ ಜಿಲ್ಲೆಯ ಪರಸಗಡ (ಹೌಂದತ್ತಿ ಬಳಿ), ಹೂಲಿ ಮುಂತಾದೆಡೆ ಕೋಟೆ ಕಟ್ಟಿ ಅಲ್ಲಿ. 
ಸೈನೃವನ್ನಿಟ್ಟ ಧಾರವಾಡ ಪ್ರದೇಶದ ಮೇಲೆ ವಿಜಾಪುರದ ಹಿಡಿತ ಬಿಗಿಯಾಗಿ ಇರಲಿಲ್ಲ ' 


1673ರಲ್ಲಿ ವಿಜಾಪುರದ ಕೊನೆಯ ಅರಸು ಸಿಕಂದರ್‌ (1672-86) ಅಬ್ದುಲ್‌ ಕರಿಂಖಾನ್‌ನೆಂಬ ಪಠಾಣ ಸೇನಾನಿಗೆ 
ಬಂಕಾಪುರದ ಪರಿಸರದ 16 ಮಹಲುಗಳ ಜಾಗ್ಗೀರನ್ನು ಕೊಟ್ಟ. ಈತನು ಬಹ್ಲೋಲ್‌ "ಖಾನ್‌ ಎಂಬಾತನ ಮೊಮಗ್ರ; ಕೊಪ್ಪಳದಲ್ಲಿ 
ಜಾಗಿರುದಾರನಾಗಿದ್ದವನೂ ಆದ ರಹೀಂಖಾನನ ಮಗ. ಮುಂದೆ 1685ರಲ್ಲಿ ಮುಘಲ್‌ ರಾಜಪುತ್ರ ಮುಆಜಂ ಧಾರವಾಡ, ಹುಬ್ಬಳ್ಳಿ 
ಕೋಟೆಗಳನ್ನು ಗೆದ್ದುದರಿಂದ ಬಹುಮಟ್ಟಿಗೆ ಧಾರವಾಡ ಜಿಲ್ಲೆಯಲ್ಲಿ ವಿಜಾಪುರದ ಪ್ರಾಬಲ್ಯ ಮುಗಿಯಿತು. 1686ರಲ್ಲಿ ವಿಜಾಪುರವನ್ನು 
ಗೆದ್ದು ಸಿಕಂದರನನ್ನು ಮುಘಲರು ಬಂಧಿಸಿದರು. | 


ಇದಕ್ಕೂ ಮೊದಲು ಧಾರವಾಡ ಜಿಲ್ಲೆಯ ಪೂರ್ವದ ನರಗುಂದ, ರೋಣ, ಗಜೇಂದ್ರಗಡ, ನವಲಗುಂದ ಪ್ರದೇಶಗಳು 
ಶಿವಾಜಿಯ ವಶದಲ್ಲಿ ಇದ್ದವು. 1677ರಲ್ಲಿ ತಂಜಾವೂರಿನ ದಂಡಯಾತ್ರೆಯಿಂದ ಮರಳಿದ ಶಿವಾಜಿ ಧಾರವಾಡ ಜಿಲ್ಲೆಯ ಪರಿಸರದಲ್ಲಿ 
ಇದ್ದಾಗ ವಿಜಾಪುರದ ಮಾಂಡಳಿಕನಾಗಿದ್ದ ಬೆಳವಡಿಯ ದೇಸಾಯಿ ಈಶಪ್ರಭುವನ್ನು ಕೊಂದುದೂ ಮುಂದೆ ಈಶಪ್ರಭುವಿನ ಪತ್ನಿ 
ಮಲ್ಲವ್ವನ ಕೈಯಲ್ಲಿ ಸೋತು (1678) ಅವಳ ಜೊತೆ ಸ್ನೇಹಮಾಡಿಕೊಂಡುದೂ ಪ್ರಸಿದ್ಧ ಪ್ರಸಂಗ. ಈ ಘಟನೆಯ ಸ್ವಾರಕವಾಗಿ 
ಒಂದು ಶಿಲ್ಪ ಧಾರವಾಡ ತಾಲೂಕಿನ ಯಾದವಾಡದಲ್ಲಿ ಇದೆ. ನವಲಗುಂದ ತಾಲೂಕು ಭದ್ರಾಪುರ 1679ರ ಒಂದು ಕನ್ನಡ 
ಶಾಸನದಂತೆ ಶಿವಾಜಿಯು ಆ ಊರ ಗೌಡರು, ಶಾನಭೋಗರುಗಳಿಗೆ ಮಾಡಿದ ನೇಮಕಗಳ ಉಲ್ಲೇಖವಿದ್ದು ಆ ಪರಿಸರ ಅವನ 
ಆಡಳಿತಕ್ಕೆ ಒಳಪಟ್ಟಿತ್ತೆಂಬುದು ಸ್ಪಷ್ಟ. ಇದರಿಂದ ವಿಜಾಪುರದ ಆಡಳಿತ ಕೊನೆಯಾಗುವ ಕಾಲಕ್ಕೆ ಧಾರವಾಡ ಜಿಲ್ಲೆಯ ಕೆಲವು ಭಾಗ 
ಮುಘಲರ, ಕೆಲವು ಭಾಗ ಮರಾಠರ ಥಿವಾಜಿ ಮತ್ತು ಅವನ ಮಗ ಸಂಬಾಜಿಯ) ವಶದಲ್ಲಿದ್ದವು. ಧಾರವಾಡ ಜಿಲ್ಲೆಯ ನರಗುಂದ 
ಹಾಗೂ ಬೆಳಗಾವಿ ಜಿಲ್ಲೆಯ ರಾಮದುರ್ಗ, ಮುರಗೋಡ ಪರಿಸರದಲ್ಲಿ ಮರಾಠರು ಅಧಿಕಾರ ಹೊಂದಿದ್ದ ಬಗೆಗೆ ಖಚಿತ 
ದಾಖಲೆಗಳಿವೆ. 


ಪಾಶ್ಚಾತ್ಯರ ಆಗಮನದಿಂದ ಪಶ್ಚಿಮ ಕರಾವಳಿಯ ಬಂದರುಗಳ ಮೂಲಕ ಹೆಚ್ಚಿದ ವ್ಯಾಪಾರದಿಂದಾಗಿ ವಿಜಾಪುರದವರ ಆಡಳಿತದ 
ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕೃಷಿ ಮತ್ತು ಕೈಗಾರಿಕೆ ವಿಶೇಷವಾಗಿ ನೇಯ್ಗೆ) ಹೆಚ್ಚಿನ ಪ್ರೋತ್ಸಾಹ ದೊರಕಿತು. ಹುಬ್ಬಳ್ಳಿಯು ಆಗ 
ಕಬ್ಬಣ ಮತ್ತು ಸಿಡಿಮದ್ದಿಗೆ ಬೇಕಾದ ಪೆಟ್ಟುಪ್ಪುಗಳ ವ್ಯಾಪಾರದ ದೊಡ್ಡ ಕೇಂದ್ರವೆಂದು ಒಂದು ಪೋರ್ತುಗಿಸ್‌ ದಾಖಲೆ ಹೇಳದೆ. 
ಆಲ್ಲಿಂದ ಈ ವಸ್ತುಗಳು ವಿಜಾಪುರಕ್ಕೆ ಹೋಗುತ್ತಿದ್ದವು. ಧಾರವಾಡ ಜಿಲ್ಲೆಯ ಕೆಲವಡೆ ಅಗರಬತ್ತಿ ಕಾಗದಗಳ ಉತ್ಪನ್ನ 
ಆರಂಭವಾಯಿತು. ಮುಸಲಾನ ಧರ್ಮವು ವ್ಯಾಪಕವಾಗಿ ಹರಡಿತು. ಆ ಕಾಲದಲ್ಲಿ ಷಿಯಾ ಪಂಥಕ್ಕೆ ವಿಜಾಪುರದಲ್ಲಿ ದೊರೆತ 
ಪ್ರೋತ್ಸಾಹದಿಂದ ಎಲ್ಲೆಡೆ ತಾಬೂತ್‌ಗಳನ್ನು ಇಟ್ಟು ಮೊಹರಂ ಆಚರಿಸುವ ಪದ್ಧತಿ ರೂಢಿಗೆ ಬಂದು ಇಂದೂ ಅದು ಸಾಗಿದೆ. 
ಹಿಂದುಗಳೂ ಈ ಉತ್ಸವದಲ್ಲಿ ಪಾಲುಗೊಳ್ಳುತ್ತಾರೆ. ಸೂಫಿ ಸಂತರ ಅನೇಕ ದರ್ಗಾಗಳು ನೆಲೆಗೊಂಡು ಅಲ್ಲಿ ಉರುಸುಗಳೂ _ 
ನಡೆಯುತ್ತಿವೆ. ವಿಜಾಪುರದ ಆಡಳಿತದ ಸಾರಕವೆನ್ನುವಂತೆ 1947ರವರೆಗೂ ಸವಣೂರು ನವಾಬರು ಮುಂದುವರಿದರು. 


ಇತಿಹಾಸ | 99 


ಈ ಕಾಲದಲ್ಲಿ ೧೫೬೫ರ ನಂತರ ಕೆಳದಿನಾಯಕರು ಧಾರವಾಡ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ತಮ್ಮ ಪ್ರಭಾವ ವಿಸ್ತರಿಸಲು 
ಯತ್ನಿಸಿದರು. ಎರಡನೇಯ ವೆಂಕಟಪ್ಪ ನಾಯಕನು ಹಾನಗಲ್ಲಿನಲ್ಲಿ ತೊಲಗದ ಕಂಬವನ್ನು ತನ್ನ ವಿಜಯದ ಸಾಕವಾಗಿ ನಿಲ್ಲಿಸಿದನು. 
ಕೆಳದಿಯ ಒಂದೆರಡು ಶಾಸನಗಳು ಜಿಲ್ಲೆಯಲ್ಲಿವೆ. ಆದರೆ ವಿಜಾಪುರದವರ ಮುಂದೆ ಅವರ ವಿಸ್ತರಣೆ ತಾತ್ಕಾಲಿಕವಾಗಿತ್ತು 


ಮುಘಲರ ಆಡಳಿತ 


ವಿಜಾಪುರದ ಪತನದ ನಂತರ ಧಾರವಾಡದಲ್ಲಿ ಮುಘಲರ ಮತ್ತು ಮರಾಠರ ದ್ವಂದ್ವ ನಡೆಯಿತು. ಅಬ್ದುಲ್‌ ಕರೀಂಖಾನನ 
ಮಗ ಅಬ್ದುಲ್‌ ರಾವುಫ್‌ಖಾನ್‌ ಔರಂಗಜೇಬನಿಗೆ ಶರಣಾಗಿ ಅವರಿಂದ 22 ಮಹಲುಗಳ ಆಡಳಿತವನ್ನು ಪಡೆದುಕೊಂಡ. ಇದು 
ಒಂದು ಸರಕಾರವಾಗಿದ್ದು ಇದರ ಜೊತೆ ತೊರಗಲ್‌ ಮತ್ತು ಬಂಕಾಪುರ ಸರಕಾರಗಳೂ ಅವನಿಗೆ ಒಪ್ಪಿಸಲ್ಪಟ್ಟವು. 1677ರಲ್ಲೇ 
ಮುಘಲರು ಷಾ ಮುಹಮದ್‌ ಖಾನ್‌ ಎಂಬಾತನಿಗೆ ಹುಬ್ಬಳ್ಳಿ ಹಾಗೂ ದೇವರ ಹುಬ್ಬಳ್ಳಿ (ಧಾರವಾಡ ತಾಲೂಕು)ಗಳನ್ನು ಜಾಗೀರಾಗಿ 
ನೀಡಿದ್ದರು. 1685ರಲ್ಲಿ ರಾಜಪುತ್ರ ಮುಆಜಂ ಸಂಭಾಜಿಗೆ ಸೇರಿದ್ದ ಧಾರವಾಡವನ್ನು ಗೆದ್ದಿದ್ದ ಷೇರ್‌ಖಾನ್‌ 1701-02ರಲ್ಲಿ 
ಗದಗಿನಲ್ಲಿ ಮುಘಲರ ಫೌಜ್‌ದಾರವಾಗಿದ್ದ ಇದೇ ವರ್ಷ (1701-02) ಔರಂಗಜೇಬನ ಮಗ ಬಿದರ್‌ ಬಖ್ತ್‌ ಮತ್ತು ಮರಾಠರಿಗೆ 
ಲಕ್ಷೆ (ಶ್ವರದ ಬಳಿ ಉಗ್ರ ಕದನವಾಯಿತು. ಬಹೀರ್ಜಿ ಘೋರ್ಪಡೆಯ ಮಗ ಭುಜಂಗರಾವ್‌ ಈ ಯುದ್ಧದಲ್ಲಿ ತೀರಿಕೊಂಡ. 


ಔರಂಗಜೇಬನ ಮರಣದ (1707) ನಂತರವೂ ಧಾರವಾಡ ಜಿಲ್ಲೆಯಲ್ಲಿ ಮುಘಲರ ನೇರ ಪ್ರಭಾವ, ಚಟುವಟಿಕೆಗಳು ಇದ್ದೇ 
ಇದ್ದವು. ಸವಣೂರು ನವಾಬನು ಕೇವಲ ಮಾಂಡಳಿಕನಾಗಿದ್ದು ಮುಘಲ್‌ ಚಕ್ರವರ್ತಿ ಹಾಗೂ ಆತನ ಪುತ್ರರು ಇಲ್ಲೇ ಇದ್ದು ಅವರ 
ಸೇನೆಯ ಚಲನ ವಲನ ಮರಾಠರ ವಿರುದ್ಧ ಇದ್ದೇ ಇತ್ತು. ಬಿಜಾಪುರ ಕರ್ನಾಟಕ ಎಂಬ ಸುಭಾ(ರಾಜ್ಯ ಅಥವಾ ಪ್ರಾಂತೃದ 
ಭಾಗವಾಗಿದ್ದ ಈ ಪ್ರದೇಶದಲ್ಲಿ ಶಿರಾ, ಬೆಂಗಳೂರು ಕೋಲಾರಗಳ ವರೆಗಿನ ಪ್ರದೇಶಗಳು ಒಳಗೊಂಡಿದ್ದವು. ಕಾಸಿಂಖಾನ್‌ ಎಂಬಾತನು 
ಆಗ ಶಿರಾದಲ್ಲಿ ಮುಘಲ್‌ ಫೌಜ್‌ದಾರನಾಗಿದ್ದು 1696ರಲ್ಲಿ ದೊಡ್ಡೇರಿ ಕದನದಲ್ಲಿ ಮರಾಠರ ಕೈಯಲ್ಲಿ ಅವನು ಮರಣ ಹೊಂದಿದ್ದ 
ಬಿಜಾಪುರ ಕರ್ನಾಟಕದಲ್ಲಿ 1696ಕ್ಕೂ ಮೊದಲು ಮೀರ್‌ ಬಕರ್‌ ಎಂಬಾತನು ದಿವಾನನಾಗಿದ್ದು ಆ ವರ್ಷ ಖಾನ್‌ಜಾದ್‌ಖಾನ್‌ 
(ಇತಿಹಾಸಕಾರ ಕಾಫಿಖಾನನ ಸೋದರನಿರಬೇಕು) ದಿವಾನನಾಗಿ ನೇಮಿಸಿದ್ದನು. 


ಧಾರವಾಡದ ಬಗ್ಗೆ ಹೇಳುವುದಾದರೆ ಇಲ್ಲಿನ ಮಾಳಾಪುರ (ಈಗ ಧಾರವಾಡದ ಬಡಾವಣೆ, ಹಿಂದೆ ಪ್ರತ್ಯೇಕ ಗ್ರಾಮ) 1690ರಲ್ಲಿ 
ಔರಂಗಜೇಬನು ಷೇಕ್‌ ದಾವುದ್‌ ಎಂಬ ಮುಲ್ಲಾನಿಗೆ ನೀಡಿದ ಒಂದು ಭೂದಾನ ಪತ್ರದಲ್ಲಿ ಮಾಳಾಪುರ ಗ್ರಾಮವು ನಸಿರಾಬಾದ್‌ 
(ಛಾರವಾಡ ಪರಗಣೆಯಲ್ಲಿದ್ದು) ಧಾರವಾಡವು ಬಂಕಾಪುರ ಸರಕಾರ ಹಾಗೂ "ದಾರ್‌ ಉಲ್‌ ಜಫರ್‌' ಸುಬಾ ಬಿಜಾಪುರಕ್ಕೆ ಸೇರಿದ್ದಾಗ 
ಹೇಳಿದೆ. ಆರಂಭದಲ್ಲಿ (1785) ಮಿರ್ಜಾ ಸೈಫುಲ್ಲಾ ಧಾರವಾಡದ ಕೆಲ್ಲೆದಾರನಾಗಿದ್ದು ಮುಂದೆ ಧಾರವಾಡದ ಕಿಲ್ಲೇದಾರನಾಗಿ 
ಔರಂಗಜೇಬನ ಕಾಲದಲ್ಲಿ ಇದ್ದ ಸಿಯಾಲ್‌ ಖಾನ್‌ (1792), ನಂತರ ಇದ್ದ ಅಲಾಫ್‌ ಖಾನ್‌, ಮೊಹಿನ್‌ ಉದ್ದೀನ್‌ ಕಲಂದರ್‌ 
ಖಾನ್‌ ಮುಂತಾದವರ ಹೆಸರುಗಳು ಈ ಕೈಫಿಯತ್‌ನಲ್ಲಿ ಇದೆ. 


ಮುಂದೆ 1713ರಲ್ಲಿ ಮಹಮದ್‌ ನಾಸರ್‌ ಎಂಬಾತನು ಕಿಲ್ಲೇದಾರನಾಗಿ ಇದ್ದನೆಂದು ತಿಳಿಯುತ್ತದೆ. ಮೇಲೆ ಹೇಳಿದ ಮುಲ್ಲ 
(ಹಾಗೂ ಅವನ ವಂಶಜರು) ಮೊಹರಂ ಕಾಲಕ್ಕೆ ವಿಧಿಗಳನ್ನು ನಡೆಸುವುದು, ಮದುವೆಗಳನ್ನು ನಡೆಸುವುದು, ಮಸೀದಿಗಳಲ್ಲಿ ದೀಪಗಳಿಗೆ 
ಎಣ್ಣೆ ಒದಗಿಸುವುದು ಈ ಜವಾಬ್ದಾರಿಗಳನ್ನು ವಹಿಸಬೇಕಿತ್ತು. ಕಾಲಕ್ರಮದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮುಘಲರ ನೇರಪ್ರಭಾವ 
ಇರಲಿಲ್ಲ, ಸವಣೂರು ನವಾಬರಿಗೆ ಅದು ಸೇರಿತ್ತು. 1753ರಲ್ಲಿ ಪೇಶ್ವೆ ನಾನಾಸಾಹೇಬ (ಬಾಳಾಜಿರಾವ್‌) ಗೆದ್ದುಕೊಳ್ಳುವವರೆಗೆ 
ಧಾರವಾಡ ಕಿಲ್ಲೆ ನವಾಬನ ವಶದಲ್ಲೇ ಇತ್ತು. (ಈ ಕಿಲ್ಲೆ ಮಾತ್ರ ನೇರ ಮುಘಲರ ವಶವಿತ್ತೆಂದು ಹೇಳಲು ಅವಕಾಶವೂ ಇದೆ). 
ಅಲಾಫ್‌ ಖಾನನ ನಂತರ ಮುಹಮದ್‌ ನಸರುಲ್ಲಾ (1719-33),ಮಂದೆ 1753ರವರೆಗೆ ಪೃಥ್ವೀಸಿಂಗ್‌ ಧಾರವಾಡದ ಕಿಲ್ಲೇದಾರರಾಗಿ 


ಇದರು. 


[5°] 
ಒಂದು ಮುಘಲ್‌ ದಾಖಲೆಯಂತೆ (ಜೇಹ್‌ ಬೆ ದೇಹಿ) ಬಿಜಾಪುರ ಸುಬಾದಲ್ಲಿ 18 ಸರಕಾರ (ಜಿಲ್ಲೆಗಳೂ 281 ಮಹಲು 
(ಕಾಲೂಕು)ಗಳೂ ಇದ್ದವು. ಈ ಪೈಕಿ ಬಂಕಾಪುರ ಸರಕಾರದಲ್ಲಿ ಇದ್ದ 16 ಮಹಲುಗಳಿದ್ದು ಗುರುತಿಸಲು ಸಾಧ್ಯವಾದ ಮಹಲುಗಳ 
ಹೆಸರುಗಳು ಇವು: ಬಂಕಾಪುರ (ಹವೇಲಿ ಎಂದರೆ ಪಟ್ಟಣ), ರಾಯರ ಹುಬ್ಬಳ್ಳಿ (ರಾಯ್ಬಪಲ್ಲಿ)) ಕಾರಡಗಿ, ಹರಿಹರ, ಲಕ್ಷ್ಮೇಶ್ವರ, 


100 ಧಾರವಾಡ ಜಿಲ್ಲೆ 


ನಸೀರಾಬಾದ್‌ (ಧಾರವಾಡ), ಕುಂದಗೋಳ €ಕೊಂದನೂಲ'), ಮಿಶ್ರಿಕೋಟೆ, ಹಳಿಯಾಳ (ಹಳ್ಳಿಹಾಳ') ಸ ಇಸ 
(ರತನ್‌ಪಲ್ಲಿ', "ಮುಕ್ಸರನ್‌', "ಮಹಪುರ್‌', "ಹಲಿಕಲ್‌' ಮತ್ತು "ನರ್ಲಿಕಲ್‌' ಗುರುತಿಸಲು ಇಟ್ಟ ಈ ಪೈಕಿ ಈನಿಪವು ಹೊನ್ನಾಳಿ, 
ಹಳಿಯಾಳ “ಈಗ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲ. (ರತನ್‌ಪಲ್ಲಿ' ಬಹುಶಃ ರಟ್ಟೀಹಳ್ಳಿ, ಹಲಿಕಲ್‌', ಹಾನಗಲ್‌, 'ನರ್ಲಿಕಲ್‌', 
ನರೇಗಲ್‌, "ಮುಕ್ಷರನ್‌' ಮಾಸೂರು ಆಗಿರುವ ಸಾಧ್ಯತೆ ಇದೆ. (ಇದು ಡಾ! ನಯೀಂ ಅವರ “ಮುಘಲ್‌ ಎಡಿದಿಸ್ಟ್ರೇಶನ್‌ ಇನ್‌ 


ಡೆಕ್ಕನ್‌'' ಪು.29-30 ರಿಂದ). 

ಇದಲದೆ ಶಿವಾಜಿಯ ವಶದಲ್ಲಿದ್ದ ಎಂಟು ಕರ್ನಾಟಕದ "ಪ್ರಾಂತ'ಗಳನ್ನು ಸು.1680ಕ್ಕೆ ಸಂಬಂಧಿಸಿ ಡಾ॥|ಚೆಟ್ನಿಸ್‌ ಗುರುತಿಸಿದ್ದು 
ಇವುಗಳಲ್ಲಿ ಈಗಿನ ಧಾರವಾಡ ಜಿಲ್ಲೆಗೆ ಸಂಬಂಧಿಸಿದವುಗಳು ಗದಗ, ಲಕ್ಷೇಶ್ವರ, ನವಲಗುಂದ, ಬೆಟಗೇರಿ (ಉಪ್ಪಿನ ಬೆಟಗೇರಿ ?)ಗಳು 
ಸೇರಿವೆ (ಬೆಳಗಾವಿ, ಸಂಪಗಾವಿ, ಕೊಪ್ಪಳ, ಹಳಿಯಾಳ ಉಳಿದ ಪ್ರಾಂತಗಳು). (ಟಿಟ್ನಿಸ್‌ ಅವರ "“ಗ್ಲಿಂಪ್ಲಸ್‌ ಆಫ್‌ ಮರಾಠಾ 
ಸೋಶಿಯೋ ಇಕೊನಾಮಿಕ್‌ ಹಿಸ್ಟರಿ,'' ಪು. 13). ನ 


ಸವಣೂರು ನವಾಬರು 


ಸವಣೂರಿನ ನವಾಬರ ಇತಿಹಾಸ. ತಿಳಿಯಲು 1841ರಲ್ಲಿ ಪ್ರಕಟವಾದ "ದಿಲೇರ್‌ಜಂಗೀ' ಎಂಬ ಪರ್ಷಿಯನ್‌ ಕೃಶಿ ಮುಖ್ಯ 
ಆಧಾರವಾಗಿದೆ. ಸಿಕಂದರ್‌ ಆದಿಲ್‌ಷಾನ ಕಾಲದಲ್ಲಿ ಅವನ ಸೇನಾನಿ ಅಬ್ದುಲ್‌ ಕರೀಂಖಾನ್‌ ಮರಾಠರ ವಿರುದ ನೃಡೆಸಿದ ಯಶಸ್ವೀ 
ಹೋರಾಟಗಳಿಗಾಗಿ 22 ಮಹಲ್‌ಗಳನ್ನು ಒಳಗೊಂಡ ಜಾಗೀರನ್ನು ಕೊಟ್ಟು ಆದಿಲ್‌ಷಾ ಆತನನ್ನು ಬಂಕಾಪುರಕ್ಕೆ ಕಳುಹಿಸಿದನು. 
ಆತನ ಮಗನಾದ ಅಬ್ದುಲ್‌ ರಾಉಫ್‌ ಖಾನ್‌ (1678-1714) ವಿಜಾಪುರದ ಪತನವಾದಾಗ ಮುಘಲರಿಗೆ ಶರಣಾಗಿ ಆವರ 
ಮಾಂಡಳಿಕತ್ವವನ್ನು ಸ್ವೀಕರಿಸಲು ಔರಂಗಜೇಬನು "ದಿಲೇರ್‌ ಖಾನ್‌ ಬಹಾದೂರ್‌ಜಂಗ್‌' ಎಂಬ ಬಿರುದುಕೊಟ್ಟು ಬಂಕಾಪುರ, 
ಅಜಂನಗರ (ಬೆಳಗಾವಿ) ಮತ್ತು ತೊರಗಲ್‌ಗಳನ್ನು ಒಳಗೊಂಡ 22 ಮಹಲುಗಳ ಅಧಿಕಾರವನ್ನು ಆತನಿಗೆ ಕೊಟ್ಟನು. ಮೂಲದಲ್ಲಿ 
ಈತನ ಆಡಳಿತವು ಕೃಷ್ಣಾದಿಂದ ತುಂಗಭದ್ರಾ ನದಿಗಳ ನಡುವಿನ ಈಗಿನ ಧಾರವಾಡ, ಬೆಳಗಾವಿ ಜಿಲ್ಲೆಗಳ ಭಾಗಗಳನ್ನು ಒಳಗೊಂಡಿತ್ತು. 


ಈತನು 1690ರಲ್ಲಿ ತನ್ನ ಕೇಂದ್ರವನ್ನು ಸವಣೂರಿಗೆ ಬದಲಾಯಿಸಿದನು (ಶ್ರಾವಣಮಾಸದಲ್ಲಿ ತನ್ನ ರಾಜಧಾನಿಯನ್ನು 
ಬದಲಾಯಿಸಿದ್ದರಿಂದ ಸವಣೂರು ಎಂದು ರಾಜಧಾನಿಗೆ ಆ ಹೆಸರಿಟ್ಟರು ಎಂದು ಹೇಳಿಕೆ ಇದ್ದರೂ ಸವಣೂರು "ಎಂಬ ಹೆಸರು 
ಸವಣೂರು 1081ರ ಶಾಸನದಲ್ಲೇ ಉಲ್ಲೇಖಿತಗೊಂಡಿದ್ದು ಇದೊಂದು 200 ಮಹಾಜನರಿದ್ದ ಅಗ್ರಹಾರವಾಗಿತ್ತು) ಹಾವನೂರು, 
ಗುತ್ತಲ, ಶಿರಹಟ್ಟಿ, ಲಕ್ಷೇಶ್ವರ, ಜಾಲಿಹಾಳ, ಹಳೇಹುಬ್ಬಳ್ಳಿ ಮುಳಗುಂದ, ಡಂಬಳ, ಸೊರಟೂರು, ಗದಗ ಮುಂತಾದ ಸ್ಥಳಗಳ 
ದೇಸಾಯಿಗಳು ಈತನಿಗೆ ಅಧೀನರಾಗಿದ್ದರು. ಈತನ ಹಲವಾರು (127) ಗಂಡುಮಕ್ಕಳಲ್ಲಿ ಫತೇಖಾನ್‌ (1714), ಅಬ್ದುಲ್‌ 
ಯಾದ್‌ಖಾನ್‌ (1714-15) ಮತ್ತು ಕೊನೆಯದಾಗಿ ಅಬ್ದುಲ್‌ ಗಫಾರ್‌ ಖಾನ್‌ (1715-19) ಇವರುಗಳು ಅನುಕ್ರಮವಾಗಿ 
ಈತನ ನಂತರ ಆಡಳಿತ ನಡೆಸಿದರು. ಕೊನೆಯಾತನು ತೀರಿಕೊಂಡಾಗ ಈತನ ತಮ್ಮ ಸತ್ತಾರಖಾನ್‌ (1719-24) ಪಟ್ಟವೇರಿದರೂ 
ಗಫಾರ್‌ ಖಾನನ ಮಗ ಮಜೀದ್‌ ಖಾನನನ್ನು ಉತ್ತರಾಧಿಕಾರಿಯಾಗಿ ಗೊತ್ತುಪಡಿಸಿದ್ದು ಆತನು ಅಪ್ರಾಪ್ತ ವಯಸ್ಪನಾಗಿದ್ದನು. ಮಜೀದ್‌ 
ಖಾನನು ಪ್ರಾಯಕ್ಕೆ ಬಂದರೂ ಸತ್ತಾರ್‌ಖಾನ್‌ ಆಡಳಿತವನ್ನು ಬಿಟ್ಟುಕೊಡದಿರಲು ಪ್ರಜೆಗಳು ಬತ್ತಡ ತಂದು ಮಜೀದ್‌ ಖಾನನಿಗೆ 
(1724-49) ಪಟ್ಟಕೊಡಿಸಿದರು. ಭಾರೀ ಕೆರೆ ವೆ ವ ಕಟ್ಟಿಸಿದ್ದು ಸ ವ ಭೂಮಿಯ 
ಳ್ಳಿ ು; 2 ವ್ಯಾಪಾರಿಗಳಿಗೆ ಅನುಕೂಲ 
ಮಾಡಿದ್ದು ಇವನ ಗಣ್ಯ ಸಾಧನೆಗಳು. ` 


ಈತನ ಕಾಲದಲ್ಲಿ ನಿಜಾಂ ಉಲ್‌ ಮುಲ್ಕ್‌ ಹೈದರಾಬಾದಿನಲ್ಲಿ ದಖ್ಬಣನ ಸುಬೇದಾರನಾಗಿ ಬಂದನು. ಮರಾಠರು (ಛತ್ರಪತಿ 
ಶಾಹು, ಶಿವಾಜಿಯ ಮಗ ಸಾಂಬಾಜಿಯ ಪುತ್ರ) ದಕ್ಷಿಣದ ಆರು ಮುಘಲ್‌ ಸುಬಾಗಳಿಂದ ಚೌತ್‌ ಮತ್ತು ಸರ್ದೇವ್‌ಮುಖಿ ಎಂಬ 
ಕಂದಾಯದ ಭಾಗಗಳನ್ನು ಸಂಗ್ರಹಿಸುವ ಸನದನ್ನು 1719 ರಂದು ಮುಘಲ್‌ ಬಾದ್‌ಷಾನಿಂದ ಪಡೆದಿದನು. ಇದರಿಂದ ಸವಣೂರ 
ನವಾಬರೂ ಇತರ ಮುಘಲ್‌ ಮಾಂಡಲಿಕರೂ ಮರಾಠರು (ಪೇಶ್ರೆ ಮತ್ತು ನಿಜಾಮ ಹೀಗೆ ಇಬ್ಬರ ಒತ್ತಡಕ್ಕೆ ಒಳಗಾಗುವ ಇಕ್ಕಟ್ಟಿಗೆ 
ಸಿಲುಕಿದರು. ಮೂರನೇಯ ಶಕ್ತಿಯಾಗಿ ಕೊಲ್ಲಾಪುರದ ಮರಾಠರು (ರಾಜಾರಾಮನ ವಂಶಸ್ಥರು) ಇದ್ದರು. ತನ್ನ ವಿರುದ್ಧ ಬಂದ 


ಇತಿಹಾಸ 101 


ಚಿಮಾಜಿ ಅಪ್ಪಾ (ಪೇಶ್ವೆ ನಾನಾ ಸಾಹೇಬನ ತಮ್ಮ ಅಬ್ದುಲ್‌ ' ಮಜೀದ್‌ ಖಾನನನ್ನು ಸೋಲಿಸಿ ಅವನಿಂದ ಬೆಳಗಾವಿ ಜಿಲ್ಲೆಯ 
ಪ್ರದೇಶದ ಕಿತ್ತೂರು ಮುಂತಾದ ಮಹಲುಗಳನ್ನು ಚೌತಾಯಿಗಾಗಿ ಕಸಿದುಕೊಂಡನು. ಮುಂದಿನ ನವಾಬ ಅಬ್ದುಲ್‌ ಹಕೀಂಖಾನ್‌ 
(1749-94) ಪೇಶ್ವೆಯ ಅಧಿಕಾರವನ್ನು ತಿರಸ್ಕರಿಸಲು ಯತ್ನಿಸಿ ಮತ್ತೆ ಪೇಶ್ವೆ ನಾನಾಸಾಹೇಬನ ಕೈಯಲ್ಲಿ 1756 ರಲ್ಲಿ ಸೋತನು. 
ಇದರಿಂದ ಬೆಳಗಾವಿ ಕೋಟೆ ಅವನ ಕೈಬಿಟ್ಟಿತು. ಆದರೆ ಆತನಿಗೂ ಪೇಶ್ವೆಗೂ ಸ್ನೇಹವಾಗಿ ನಾನಾಸಾಹೇಬನು ಕೆಲಕಾಲ ಸವಣೂರಲ್ಲಿ 
ತಂಗಿರಲು ಆತನ ಪತ್ನಿ ತನ್ನ ಎರಡನೇಯ ಮಗ ಮಾಧವರಾಯನನ್ನು ಸವಣೂರಲ್ಲೇ ಹೆತ್ತಳು. ಮುಂದೆ ಹಕೀಂ ಖಾನನು 
ಬಾಣಂತಿಯನ್ನು ಸವಣೂರಲ್ಲಿ ಇರಿಸಿಕೊಂಡು ಮೂರು ತಿಂಗಳ ನಂತರ ಅಮೂಲ್ಯ ಉಡುಗರೆಗಳೊಂದಿಗೆ ತಾಯಿ ಮಗನನ್ನು 
ಪುಣೆಗೆ ಕಳುಹಿಸಿದನು. ಮುಂದೆ ಪೇಶ್ವೆಯಾದ ಖ್ಯಾತ ಮಾಧವರಾಯನು ಹಕೀಂ ಖಾನನ್ನು "ಮಾಮಾ' ಎಂದು ಕರೆಯುತ್ತಿದ್ದನೆಂದು 
ಐತಿಹ್ಯವಿದೆ. 1764ರಲ್ಲಿ ಹೈದರ್‌ ಅಲಿ ಕೆಳದಿಯನ್ನೂ ಸೋಂದಾ ರಾಜ್ಯವನ್ನೂ ವಶಪಡಿಸಿಕೊಂಡನು. ಸೋಂದಾ ರಾಜನೂ 
ಸವಣೂರಿನ ಸುಪರ್ದಿಯಲ್ಲಿ ಇದ್ದನು. ಮುಂದೆ ಹೈದರ್‌ ಸವಣೂರಿನ ಮೇಲೆ ದಾಳಿ ಮಾಡಲು ಸವಣೂರಿನ ದಿವಾನ ಖಂಡೇರಾಯ 


© 


ಓ ಪ್ರಭಾವಲಯದಲ್ಲಿದ್ದ ಪ್ರದೇಶಗಳಾದ ಕೆಳದಿ, ಸೋಂದಾ, ಸವಣೂರುಗಳ ಮೇಲೆ: ಆದ ಹೃದರನ ಆಕ್ರ 

ಸ್ಥಿತಿಯಲ್ಲಿ ಇರಲಿಲ್ಲ) ಹೈದರ್‌ ಅಲಿಯ ಎರಡನೇಯ ಮಗ ಕರೀಂಖಾನನಿಗೆ ಸವಣೂರಿನ ರಾಜ ಪುತ್ರಿಯನ್ನು ಸವಣೂರಿನ ರಾಜಪು 
ಖೈರ್‌ಖಾನನಿಗೆ ಹೈದರ್‌ ಅಲಿಯ ಮಗಳನ್ನೂ ಕೊಟ್ಟು ಮದುವೆಗಳಾದವು. ಅಬ್ದುಲ್‌ ಹಕೀಂಖಾನನು 

ಸತ್ಯಬೋಧತೀರ್ಥರಿಗೆ ನಿಕಟನಾಗಿದ್ದು ಸತ್ಯಬೋಧರ ಸಮಾಧಿಯೂ ಸವಣೂರಲ್ಲಿ ಇದೆ. 


ಮಧ್ಯಸ್ಥಿಕೆಯಿಂದ ಹೃದರ್‌ನಲ್ಲಿ ನವಾಬನಿಗೆ ಸ್ನೇಹವಾಯಿತು. (1761ರ ಪಾಣಿಪತ ಕದನದಲ್ಲಿ ಭಾರಿ ಸೋಲನ್ನುಂಡ ಮರಾಠರು 
ಪ್ರ 


UU ಕೈ 


ಟಿ 
GL 
9 
ಟಿ 
ತ್ರೆ 
(1 
ಐ 
4 

A 
J 


ಆದರೆ ಪೇಶ್ವೆ ಮಾಧವರಾಯನು ಪ್ರಬಲಿಸಿ ಹೈದರ್‌ ಅಲಿಯನ್ನು ಸೋಲಿಸಲಾಗಿ ಸವಣೂರು ನವಾಬನು ಪೇಶ್ತೆಗಳಿಗೆ 
ತಲೆಬಾಗಬೇಕಾಗಿ ಬಂತು. ಇದರಿಂದ ಟಿಪ್ಪು ಸುಲ್ತಾನ್‌ 1786ರಲ್ಲಿ: ಸವಣೂರನ್ನು ವಶಪಡಿಸಿಕೊಳ್ಳಲು ಹಕೀಂಖಾನ್‌ ಪುಣೆಗೆ 
*ಓಣಹೋಗಿ ಪೇಶ್ರೆಯ ಆಶ್ರಯ ಪಡೆಯಬೇಕಾಯಿತು. 1787ರ ಗಂಜೇಂದ್ರಗಡ ಒಪ್ಪಂದದಂತೆ ಟಿಪ್ಪುವು ಸವಣೂರನ್ನು 
ಮರಳಿಸಬೇಕಾಗಿ ಬಂತು. ಆದರೆ ನವಾಬನು ಪುಣೆಯಲ್ಲೇ ಉಳಿದನು. ಮಲಪ್ರಭಾದ ಉತ್ತರಕ್ಕಿದ್ದ ಸವಣೂರಿನ ಭಾಗಗಳನ್ನು ತಾನು 
ಇಟ್ಟುಕೊಂಡು ಪೇಶ್ವೆಯು ಹಕೀಂಖಾನನಿಗೆ ವರ್ಷಾಶನವನ್ನು ಕೊಟ್ಟನು. ಹಕೀಂಖಾನನು 1794ರಲ್ಲಿ ನಿಧನ ಹೊಂದಿದನು. ಮುಂದೆ 
ಟಿಪ್ಪುವಿನ ಪತನಾನಂತರ ಹಕೀಂಖಾನನ ಪುತ್ರ ಅಬ್ದುಲ್‌ ಖೈರ್‌ಖಾನನಿಗೆ 1806ರ ಸುಮಾರಿಗೆ 25 ಗ್ರಾಮಗಳನ್ನು ಒಳಗೊಂಡ 
ಸವಣೂರು ಸಂಸ್ಥಾನವನ್ನು ಪೇಶ್ವೆಗೆ ಅಧೀನವಾಗಿ ಇರುವ ಷರತ್ತಿನಂತೆ ಕೊಟ್ಟರು. (ಆ ಹಳ್ಳಿಗಳ ಪಟ್ಟಿ ಅಧ್ಯಾಯ ಒಂದರಲ್ಲಿ ಬಂದಿದೆ). 
1818ರಲ್ಲಿ ಪೇಶ್ವೆಯ ಪತನಾನಂತರ ಸವಣೂರು ಬ್ರಿಟಿಷರ ಆಶ್ರಿತ ಸಂಸ್ಥಾನವಾಯಿತು. 

ನವಾಬ ಖೈರಖಾನರು 1827ರಲ್ಲಿ ತೀರಿಕೊಂಡಾಗ ಅವನ ತಮ್ಮ ಮುನ್ಹರ ಖಾನ್‌ 1833ರವರೆಗೆ ಆಳಿದನು. ದಿಲೇರಖಾನ 
ಆಧುನಿಕ ಶಿಕ್ಷಣ ಪಡೆದವನಾಗಿದ್ದು ಭೂಕಂದಾಯವನ್ನು ಪುನರ್ನಿರ್ಣಯ ಮಾಡಿದ್ದು ಇವನ ಉಲ್ಲೇಖನೀಯ ಸಾಧನೆ. "ದಿಲೇರ್‌ಜಂಗಿ' 
ಕೃತಿ ಬರೆದು ಮುದ್ರಿಸಲು (1841) ಇವನೇ ಕಾರಣ. ಇವನ ಉತ್ತರಾಧಿಕಾರಿ ಇವನ ಮಗ ಖೈರ್‌ ಖಾನ್‌ (1862-68) ಅಕಾಲ 
ಮರಣಕ್ಕೆ ತುತ್ತಾಗಲು ಅವನ ಅಪ್ರಾಪ್ತ ವಯಸ್ಕ ಮಗ ಛೋಟೆ ದಿಲೇರ್‌ಖಾನನಿಗೆ ಪಟ್ಟವಾಯಿತು. ಆತನೂ ಮಕ್ಕಳಿಲ್ಲದೆ 
ತೀರಿಕೊಂಡಾಗ ಉತ್ತರಾಧಿಕಾರಕ್ಕಾಗಿ ಜಗಳಗಳಾಗಲು ಬ್ರಿಟಿಷರ ಮಧ್ಯಸ್ಥಿಕೆಯಿಂದ ತಬ್ರೇಜಯಾನ ಪಟ್ಟವನ್ನು ಪಡೆದರು 
(1885-1892). ಅವರ ಅಲ್ಪ ಕಾಲದ ಆಡಳಿತ ನಡೆಸಿ ತೀರಿಕೊಳ್ಳಲು ಅವರ ಅಪ್ರಾಪ್ತ ವಯಸ್ಕ ಪುತ್ರ ಅಬ್ದುಲ್‌ ಮಜೀದ್‌ 
ಖಾನರಿಗೆ ಪಟವಾಗಿ ಅವರು ವಯಸ್ಸಿಗೆ ಬರುವ ತನಕ ಅವರ ತಾಯಿಯ ತಂದೆ ದಾದಾ ಮಹಮದ್‌ ಖಾನ್‌ ರಾಜರಕ್ಷಕರಾಗಿದ್ದರು. 
ಉತ್ತಮ ಆಧುನಿಕ ಶಿಕ್ಷಣ ಪಡೆದವರೂ ಪೋಲೋ, ಕ್ರಿಕೆಟ್‌ ಮುಂತಾದ ಕ್ರೀಡೆಗಳಲ್ಲಿ ಪರಿಣತರೂ ಆದ ಅವರು 1912 
ಪಟ್ಟಾಭಿಷಕ್ತರಾದರು. ಸವಣೂರಲ್ಲಿ 1917ರಲ್ಲಿ ಮಜೀದ್‌ ಹೈಸ್ಕೂಲನ್ನು ಸ್ಥಾಪಿಸಿದವರು ಅವರೇ ಆಗಿದ್ದು ಖ್ಯಾತ ಕವಿ, ವಿದ್ವಾಂಸ 
ಡಾ! ಗೋಕಾಕರು ಆ ಹೈಸ್ಕೂಲಿನ ವಿದ್ಯಾರ್ಥಿಗಳಲ್ಲಿ ಒಬ್ಬರು. ಮಜೀದ್‌ಖಾನರು ಮೋತಿ ತಲಾವ ಕೆರೆಯನ್ನು ದುರಸ್ತಿಮಾಡಿಸಿದರು. 
ಊರಲ್ಲಿ ವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸಿದರು. ಕೃಷಿಗಾಗಿ ಟ್ರಾಕ್ಟರ್‌ ಬಳಸಲು ಪ್ರೋತ್ಸಹ ನೀಡಿದರು. ಸಂಸ್ಥಾನದ ವರಮಾನವನ್ನು 
ಒಂದರಿಂದ ಮೂರು ಲಕ್ಷ ರೂಪಾಯಿಗಳಿಗೆ ಏರಿಸಿದರು. 1948ರ ಮಾರ್ಚ್‌ 8ರಂದು ಸವಣೂರು ಸಂಸ್ಥಾನ ಭಾರತ ಒಕ್ಕೂಟದಲ್ಲಿ 


ಸೇರಿತು. 


102 | ಧಾರವಾಡ ಜಿಲ್ಲೆ 


ಹೈದರ್‌ ಅಲಿ ಮತ್ತು ಟಪ್ಪು ಸುಲ್ತಾನ್‌ 


ಮೈಸೂರು ಸಂಸ್ಥಾನದಲ್ಲಿ ಚಿಕ್ಕದೇವರಾಜ ಒಡೆಯರು ತೀರಿಕೊಂಡ ಮೇಲೆ (1704) ದುರ್ಬಲ ಅರಸರು ಪಟ್ಟವೇರಿ, 
[2 ಷ್ಟ ಸ 

ದಳವಾಯಿಗಳೆಂಬ ಅಧಿಕಾರಿಗಳು ಪ್ರಬಲಿಸಿದರು. ಈ ದಳವಾಯಿಗಳು ಮನಬಂದಂತೆ ದುಸ್ಸಾಹಸಗಳನ್ನು. ಮಾಡಿ, ಆರ್ಕಾಟ್‌ 

ಉತ್ತರಾಧಿಕಾರ ಯುದ್ಧದಲ್ಲಿ ತೊಡಗಿ ಮೈಸೂರು ಸಂಸ್ಥಾನಕ್ಕೆ ಅಪಾರ ನಷ್ಟ ಉಂಟುಮಾಡಿದರು. ಸೈನಿಕರಿಗೆ ಸಂಬಳ eit 

ಅವರು ಅರಮನೆ ಎದುರು ಧರಣಿ ಹೂಡಲು ಸಮರ್ಥಸೇನಾನಿ ಹೈದರ್‌ ಪರಿಸ್ಥಿತಿಯನ್ನು ನಿಭಾಯಿಸಿದ. ಚೌತಾಯಿ ವಸೂಲಿಗೆ 

ಬಂದ ಮರಾಠರನ್ನು ಸೋಲಿಸಿದ. ತಾನೇ ಸರ್ವ ಅಧಿಕಾರವನ್ನು ಪಡೆಯಬೇಕೆಂಬ ಆಸೆ ಸಹಜವಾಗಿ ಹೈದರನಲ್ಲಿ ಮೊಳೆಯಿತು. 


ಮೂರನೇಯ ಪಾಣೀಪತ್‌ ಕದನದಲ್ಲಿ (1761) ಮರಾಠರಿಗೆ ಆದ ಸೋಲಿನಿಂದ ಚೇತರಿಸಿಕೊಳ್ಳಲು ಅವರಿಗೆ ಕೆಲ ವರ್ಷಗಳ 
ಬೇಕಾದವು. ಅದೇ ಕಾಲಕ್ಕೆ ಶ್ರೀರಂಗಪಟ್ಟಣ, ಬೆಂಗಳೂರು ಪರಿಸರಗಳಲ್ಲಿ ಇದ್ದ ಮರಾಠಾ ಸೇನಾನಿ ವಿಸಾಜಿ ಕೃಷ್ಣ ಬಿನಿವಾಲೆ, 
(ಅಧಿಕಾರವನ್ನು ಮೈಸೂರು ಅರಸರಿಂದ ಸೆಳೆದುಕೊಳ್ಳ ಬಯಸಿದ್ದ) ಹೈದರ್‌ ಅಲಿಯನ್ನು ಮೈಸೂರಿನ ಇಮ್ಮಡಿ ಕೃಷ್ಣರಾಜ ಒಡೆಯರ 
ಏನಂತಿಯಂತೆ ಸೋಲಿಸಿದ (1760). ಹೈದರ್‌ ಆನೆಕಲ್‌ನಲ್ಲಿ ಆಶ್ರಯ ಪಡೆದಿದ್ದ ಹಾಗೂ ವಿಸಾಜಿಯ ಜೊತೆ ಮಾತುಕತೆ 
ನಡೆಸುತ್ತಿದ್ದ. ಆದರೆ 1761ರ ಜನವರಿಯಲ್ಲಿ ಆದ ಪಾಣಿಪತ್‌ ದುರಂತದ ವಾರ್ತೆ ತಿಳಿದು ವಿಸಾಜಿ ಪುಣೆಗೆ ಮರಳಿದಾಗ ಹೈದರ್‌ಗೆ 
ಮರಾಠರ ದುಸ್ಥಿತಿ ತಿಳಿಯಿತು. ಮೈಸೂರು ಅರಸರು ಹೈದರ್‌ಗೆ ತಲೆಬಾಗಿ ಆತನನ್ನು "ಕಾರ್ಯಕರ್ತ' ಎಂದು ನೇಮಿಸಿದರು. ಹೈದರ್‌ 
ಮೈಸೂರಿನ ಸರ್ವಾಧಿಕಾರಿಯಾಗಿ ಮುಂದೆ ಹೈದರಾಬಾದ್‌ನ ಬಲಾಸತ್‌ ಜಂಗನಿಗೆ ಮರಾಠರನ್ನು ಸೋಲಿಸಲು ನೆರವಾಗಿ ಶಿರಾದ 
ನವಾಬಗಿರಿ ಪಡೆದ. ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮಡಕಶಿರಾ, ಪೆನುಕೊಂಡಗಳನ್ನು ಗೆದ್ದು (1762) ಮುಂದೆ ಕೆಳದಿ 
ಸಂಸ್ಥಾನವನ್ನು ವಶಪಡಿಸಿಕೊಂಡ (1763). ಆಗ ಅಪಾರ ಸಂಪತ್ತನ್ನೂ ಪಡೆದ. ನಂತರ ಸೋದೆಯನ್ನು ಗೆದ್ದ. “ಮರಾಠರ ಜೊತೆ 
ಸಂಬಂಧ ಹೊಂದಿದ್ದ ಈ ರಾಜ್ಯಗಳನ್ನು ರಕ್ಷಿಸಲು ಮರಾಠರು ಆಗ ಅಸಮರ್ಥರಾಗಿದ್ದರು. ಅಲ್ಲಿಂದ ತುಂಗಭದ್ರೆ ದಾಟಿ ಸವಣೂರನ್ನು 
ಮುತ್ತಿದ. ಸವಣೂರು ನವಾಬನನ್ನು ಸೋಲಿಸಿದ. ಹೈದರನ ಸೇನಾನಿ ಧಾರವಾಡವನ್ನು ಗೆದ್ದು ಕೃಷ್ಣಾನದಿಯ ವರೆಗೆ ವಿಜಯಶಾಲಿಯಾಗಿ 
ಸಾಗಿದ. ಆದರೆ ಹೈದರನ ಕುದುರೆ ಸವಾರರ ತೀವ್ರ ಓಡಾಟದಿಂದ ಸಾಕಷ್ಟು ಹಳ್ಳಿ ಪಳ್ಳಿ ಬೆಳೆಗಳ ನಾಶ ಜಿಲ್ಲೆಯಲ್ಲಿ ಆಯಿತೆಂದು 
ಒಂದು ಮರಾಠಿ ದಾಖಲೆ ಹೇಳುತ್ತದೆ. ಅವನು ಧಾರವಾಡಕ್ಕೆ ಖುರ್ಷಿದ್‌ ಸವಾದ್‌ ಎಂಬ ಹೆಸರು ಕೊಟ್ಟನಂತೆ. 


ಆದರೆ ಮುಂದೆ ಅಧಿಕಾರ ವಹಿಸಿದ ಪೇಶ್ವೆ ಮಾಧವರಾವ್‌ (1762-73) ಮೊದಲು ಮೀರಜ್‌ನ ಗೋಪಾಲರಾವ್‌ 
ಪಟವರ್ಧನನನ್ನು ಧಾರವಾಡಕ್ಕೆ ಕಳುಹಿಸಲು ಧಾರವಾಡದ ಸೇನಾನಿ ಫಜಲ್‌ ಉಲ್ಲಾ ಆತನನ್ನು ಸೋಲಿಸಿದ. ಆದರೆ ಸ್ವತಃ 
ಮಾಧವರಾಯನು ತನ್ನ ಸೇನೆ ಸಹಿತ ಕೃಷ್ಣೆಯನ್ನು ದಾಟಿ (ಮೇ 1764) ಫಜಲ್‌ ಉಲ್ಲಾನನ್ನು ಸೋಲಿಸಿ ಅಟ್ಟಿಸಿಕೊಂಡು ಬಂದ. 
ಹೈದರ್‌ ಮತ್ತು ಫಜಲ್‌ ಉಲ್ಲಾ ರಟ್ಟೀಹಳ್ಳಿಯಲ್ಲಿ ತಳ ಊರಿದರು. ಪೇಶ್ವೆಯು ಮಳೆಗಾಲದಲ್ಲಿ ಧಾರವಾಡ ಬಳಿ ನರೆಂದ್ರದಲ್ಲಿ ತಳ 
ಊರಿ ಮಳೆಗಾಲದ ನಂತರ ಹೈದರನನ್ನು ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿಯಲ್ಲಿ ಸೋಲಿಸಲು ಹೈದರ್‌ ಸವಣೂರನ್ನು ತ್ಯಜಿಸಲು 
ಒಪ್ಪಿದ. 35 ಲಕ್ಷ ರೂ.ಗಳನ್ನು ಮರಾಠರಿಗೆ ನೀಡಿದ. ಧಾರವಾಡ ಕೋಟೆಯನ್ನು ಈ ಮೊದಲೇ ಮರಾಠರು ಗೆದ್ದಿದ್ದರು. 1773 
ರ ವರೆಗೆ ಧಾರವಾಡ ಮರಾಠರ ವಶ ಉಳಿಯಿತು. 


ಆದರೆ 1713 ರಲ್ಲಿ ಮಾಧವರಾವ್‌ ಪೇಶ್ವೆ ಮರಣ ಹೊಂದಲು ಹೈದರ್‌ ತನ್ನ ಮಗ ಟಿಪ್ಪುವನ್ನು ಮತ್ತೆ ತುಂಗಭದ್ರೆಯಿಂದ 
ಉತ್ತರಕ್ಕೆ ಕಳುಹಿಸಿದ. ಜೊತೆಗೆ ಆಗ ಪೇಶ್ವೆಯಾಗಿದ್ದ ನಾರಾಯಣರಾಯನ ಚಿಕ್ಕಪ್ಪ ರಾಘೋಬ (ರಘುನಾಥರಾವ್‌) ಜೊತೆ ಗುಪ್ತ 
ಒಪ್ಪದ ಮಾಡಿಕೊಂಡು ಕೃಷ್ಣಾವರೆಗಿನ ಪ್ರದೇಶ ಪಡೆಯಲು ಅವನ ಅನುಮತಿ ಪಡೆದ. ಹೈದರ್‌ ಬಂಕಾಪುರ, ಸವಣೂರುಗಳನ್ನು 
ಗೆದ್ದು ಮಳೆಯ ಕಾರಣದಿಂದ ಹಿಂಜರಿದ (ಜೂನ್‌ 1776). ಆದರೆ ಪುಣೆಯಲ್ಲಿ ಅಧಿಕಾರದಲ್ಲಿದ್ದ ರಾಘೋಬಾನ ಎರುದ್ಧ ಪಕ್ಷದವರಿಗೆ 
ಈ ವಿಚಾರ ತಿಳಿದು ಹೈದರನನ್ನು ಹಿಂದಕ್ಕಟ್ಟಲು ಕೋನೇರ್‌ರಾವ್‌ ಪಟವರ್ಧನನ ನೇತೃತ್ವದಲ್ಲಿ ದೊಡ್ಡ ಸೈನ್ಯ ಕಳುಹಿಸಲು ಈ ಸೈನ್ಯ 
ಸಂಶಿ ಬಳಿ ಹೈದರನ ಸೇನಾನಿ ಮುಹಮ್ಮದ್‌ ಅಲಿಯನ್ನು 1777ರಲ್ಲಿ ಎದುರಿಸಿ, ಭಾರೀ ರಕ್ತಪಾತದೊಂದಿಗೆ ಸೋತಿತು. 
ಕೊನೇರ್‌ರಾವ್‌ ಸತ್ತು ಪಾಂಡುರಂಗರಾವ್‌ ಪಟವರ್ಧನ್‌ ಎಂಬ ಸೇನಾನಿ ಬಂಧಿತನಾದ. 


ಇತಿಹಾಸ 103 


ಇದರ ಹಿಂದೆಯೇ ನಿಜಾಮನ ನೆರವು ಪಡೆದು ಮಿರ್ಜಿಯ ಪರಶುರಾಮಭಾವು ಪಟವರ್ಧನ್‌ 1778ರಲ್ಲಿ ಮತ್ತೆ ಹೈದರನ 
ಎರುದ್ದ ಸಾಗಿದ. ಆದರೆ ನಿಜಾಮನು ಹೈದರನಿಂದ ಲಂಚಪಡೆದು ಹಿಂದಿರುಗಲು ಪರಶುರಾಮ್‌ಭಾವು ಕೃಷ್ಣಾನದಿ ದಾಟದೆ 
ತಾಸ್‌ಗಾಂವ್‌ನಿಂದ ಮರಳಿದ. ಹೈದರ್‌ 1778ರಲ್ಲಿ ಧಾರವಾಡವನ್ನು ಗೆದ್ದು ಮಲಪ್ರಭಾವರೆಗಿನ ಪ್ರದೇಶದ ಸ್ವಾಮ್ಯ ಪಡೆದ. 
-ನರಗುಂದ, ನವಲಗುಂದ, ಶಿರಹಟ್ಟಿ, ಜಾಲಿಹಾಳದ ದೇಸಾಯಿಗಳನ್ನು ಅಧೀನರಾಗಿ ಮಾಡಿಕೊಂಡು ಸವಣೂರು ನವಾಬನ ಜೊತೆ 
ಸ್ನೇಹ, ರಕ್ತಸಂಬಂಧ ಬೆಳೆಸಿದ (1779); ಕಿತ್ತೂರಿನ ದೇಸಾಯಿಗೆ ನೆರವು ನೀಡಿ ಆತ ಮರಾಠರಿಂದ ಗೋಕಾಕವನ್ನು ಗೆಲ್ಲುವಂತೆ 


ಹೈದರ್‌ ಮಾಡಿದ (1778). ಇದಲ್ಲದೆ ಮರಾಠರಿಂದ ತಾನು ಗೆದ್ದ ಬೆಳಗಾವಿ ಜಿಲ್ಲೆಯ ಭಾಗಗಳನ್ನು ಸವಣೂರಿನ ನವಾಬ 
ಹಕೀಂಖಾನನಿಗೆ ಕೊಟ್ಟ. 


1779ರಲ್ಲಿ ಬ್ರಟಿಷರ ವಿರುದ್ಧ ಹೋರಾಟದಲ್ಲಿ ತೊಡಗಿದ ಪುಣೆಯ ಮರಾಠರು ಕೃಷ್ಣೆಯ ವರೆಗಿನ ಪ್ರದೇಶವನ್ನು ಇಟ್ಟುಕೊಳ್ಳಲು 
ಅವನಿಗೆ ಅವಕಾಶ ಕೊಟ್ಟರು. ಅವನು 11 ಲಕ್ಷ ರೂ. ವಾರ್ಷಿಕವಾಗಿ ಈ ಪ್ರದೇಶದ ಕಂದಾಯವನ್ನು ಮರಾಠರಿಗೆ 
ಕೊಡಬೇಕೆಂದಾಯಿತು. ಈ ಕಾಲದಲ್ಲಿ ಹೈದರನ ಕಿರುಕುಳ ತಾಳಲಾರದೆ ನವಲಗುಂದದ ಲಿಂಗಪ್ಪ ದೇಸಾಯಿ ಪುಣೆಗೆ ಓಡಿಹೋದ. 
ಕಿತ್ತೂರು ದೇಸಾಯಿಯನ್ನು ಪರಶುರಾಮಭಾವು ಬಂಧಿಸಿದ (1779). ಮರಾಠರಿಗೂ ಇಂಗ್ಲಿಷ್‌ರಿಗೂ ಸಾಲ್‌ಬಾಯ್‌ ಒಪ್ಪಂದವಾದಾಗ 
ಪುಣೆಯಲ್ಲಿ ಕಾರುಭಾರಿಯಾಗಿದ್ದ ನಾನಾ ಪಡ್ನೀಸನು ತುಂಗಭದ್ರಾ ವರೆಗಿನ ಪ್ರದೇಶ ಬಿಟ್ಟುಕೊಡಲು ಹೈದರನನ್ನು ಒತ್ತಾಯಿಸಲು 
ಹೈದರ್‌ ಅದಕ್ಕೆ ಒಪ್ಪಲಿಲ್ಲ ಆಗ ಬ್ರಿಟಿಷರ ಜೊತೆ ನಡೆದ ಯುದ್ಧ ಸಾಗಿರಲು ಹೈದರ್‌ 1782ರಲ್ಲಿ ಅನಾರೋಗ್ಯದಿಂದ ತೀರಿಕೊಂಡ. 
1784ರಲ್ಲಿ ಇಂಗ್ಲಿಷರ ಎರುದ್ಧ ಯುದ್ಧ ಮುಗಿದಾಗ ಮರಾಠರು ತಮಗೆ ಬರಬೇಕಾದ ಕಂದಾಯ ಬಾಕಿ ಮತ್ತು `ತುಂಗಭದ್ರೆಯ 
ಉತ್ತರ ಪ್ರದೇಶಗಳ ಮರಳಿಕೆಗೆ ಒತ್ತಾಯಿಸಲು ಟಿಪ್ಪು ಅದಕ್ಕೆ ಒಪ್ಪದೆ (1782 ರಿಂದ ಮರಾಠರ ಪಕ್ಷ ವಹಿಸಿದ್ದ ಸವಣೂರು 
ನವಾಬನನ್ನು ಶಿಕ್ಷಿಸಲು ಮುಂದಾದಾಗ ಆತನು (ಹಕೀಂ ಖಾನ್‌) 1786ರಲ್ಲಿ ಪುಣೆಗೆ ಓಡಿಹೋದ. ಅಲ್ಲದೆ 1785ರ ಮಾರ್ಚ್‌ನಲ್ಲಿ 
ಟಿಪ್ಪು ನರಗುಂದ ದೇಸಾಯಿ ವೆಂಕಟರಾವ್‌ ಭಾವೆಯಿಂದ ಹೆಚ್ಚಿನ ಪೊಗದಿ ಕೇಳಿ ನರಗುಂದವನ್ನು ಮುತ್ತಿದ. ಅದೇ ರೀತಿ ರಾಮದುರ್ಗ, 
ಕಿತ್ತೂರುಗಳ ಮೇಲೂ ದಾಳಿಮಾಡಿದ. ನರಗುಂದದ ಮುತ್ತಿಗೆ ಮುಂದುವರಿಸಿ ಅಕ್ಟೋಬರ್‌ನಲ್ಲಿ ವೆಂಕಟರಾವ್‌ ಭಾವೆ, ಅವನ 
ದಿವಾನ ಕಾಳೋಪಂತ ಹಾಗೂ ಕಾಳೋಪಂತನ ವಿವಾಹಿತ ಮಗಳನ್ನು ಸೆರೆಹಿಡಿದು ಸೇನಾನಿ ಬುರಾನ್‌ ಉದ್ದೀನ್‌ ಸಾಗಿಸಿದ. 


ನರಗುಂದ ಟಿಪ್ಪುವಿನ ವಶವಾಯಿತು. 


ರಾಮದುರ್ಗ, ನರಗುಂದ, ಕಿತ್ತೂರುಗಳು (1781) ಹೀಗೆ ಟಿಪ್ಪುವಿನ ವಶವಾದವು. ಕಿತ್ತೂರಿನ ಮಲ್ಲಸರ್ಜ ಟಿಪ್ಪುವಿನ ಬಂಧನಕ್ಕೆ 
ಒಳಗಾದರೂ ತಪ್ಪಿಸಿಕೊಂಡು ಪುಣೆಗೆ ಓಡಿಹೋದ. 


1786ರಲ್ಲಿ ಮಾರಾಠರೂ ನಿಜಾಮನು ಟಿಪ್ಪುವಿನ ಎರುದ್ಧ ಸಂಧಿಮಾಡಿಕೊಂಡರು. ತುಕೋಜಿ ಹೋಳ್ಕರ್‌ ಮತ್ತು ಬೆಹೆರೆ 
ಕಿತ್ತೂರನ್ನು ಗೆಲ್ಲಲಾಗದಿದ್ದರೂ ಸವಣೂರವರೆಗೆ ಸಾಗಿದರು. ಹರಿಪಂತ್‌ ಫಡ್ಕೆ ಬಾದಾಮಿಯನ್ನು ಟಿಪ್ಪುವಿನಿಂದ ಗೆದ್ದ. ಟಿಪ್ಪುವಿನ 
ಸೇನೆಯನ್ನು ವರದಾ ನದಿಯ ಆಚೆಗೆ ಆನವಟ್ಟಿಗೆ ಅಟ್ಟಿದರು. 1786 ಕೊನೆಗೆ ಸವಣೂರಿನ ಕಡೆ ನಿಜಾಮನ ಸೇನೆಯ ಜೊತೆ 
ಬಂದ ಹರಿಪಂತನನ್ನು ಸೋಲಿಸಿ ಟಿಪ್ಪು ಸವಣೂರನ್ನು ಗೆದ್ದು ಬಂಕಾಪುರಕ್ಕೆ ಮೊಹರಂ ಆಚರಣೆಗೆಂದು ತೆರಳಿದ. ಹರಿಪಂತನು 
ಶಿರಹಟ್ಟಿಯನ್ನು ಗೆದ್ದ. 1796ರ ನವಂಬರ್‌ನಲ್ಲಿ ಟಿಪ್ಪುವಿನ ಸೇನೆ (ಮೊಹಿನ್‌ ಉದ್ದೀನನ ನಾಯಕತ್ವದಲ್ಲಿ) ಮುಂಡರಗಿಯನ್ನು ಗೆದ್ದು 
ಸುಲಿಯಿತು. ಹಾಗೇ ಟಿಪ್ಪು ಮರಾಠರ ಏರುದ್ಧ ನೇರ ಸಾಗಿ ಗದಗಿನ ಮೂಲಕ ಕೊಪ್ಪಳಕ್ಕೆ ನಡೆದು ಬಹಾದೂರ್‌ ಬಂಡಾವನ್ನು 
ಗೆದ್ದ. ಆದರೆ ಮರಾಠರು ಗಜೇಂದ್ರಗಡದ ಕಡೆ ಸಾಗಿದರು. ಇಂಗ್ಲಿಷರಿಗೂ ಮರಾಠರಿಗೂ ಒಪ್ಪೂದವಾಗುವುದೆಂಬ ಭಯದಿಂದ 
1787ರಲ್ಲಿ ಗಜೇಂದ್ರಗಡ ಒಪ್ಪದವನ್ನು ಟಿಪ್ಪು ಮರಾಠರ ಜೊತೆ ಮಾಡಿಕೊಂಡ. ನರಗುಂದ, ಬಾದಾಮಿ, ಕಿತ್ತೂರುಗಳನ್ನು 
ಮರಾಠರಿಗೆ ಮರಳಿಸಿದ. ಆದರೆ 1781ರಲ್ಲಿ ಕಿತ್ತೂರನ್ನು ಮತ್ತೆಗೆದ್ದ ಧಾರವಾಡ ಅವನ ವಶದಲ್ಲೇ ಉಳಿಯಿತು. ಈ ಪ್ರದೇಶಕ್ಕಾಗಿ 


ಟಿಪ್ಪು ಮರಾಠರಿಗೆ ಪೊಗದಿ ಕೊಡಲು ಒಪ್ಪಿ 30 ಲಕ್ಷ ರೂ. ಪಾವತಿ ಮಾಡಿದ. 


ಟಿಪ್ಪು ತನ್ನ ವಶವಿದ್ದ ಧಾರವಾಡ ಪ್ರದೇಶದ ಕಂದಾಯ ವ್ಯವಸ್ಥೆಯ ಸುಧಾರಣೆಗಾಗಿ "ಗಜಮೋಜಿಣಿ' (33 ಇಂಚಿನ ಗಜದಿಂದ) 
ಎಂಬ ಅಳತೆಮಾಡಿಸಿದ. "ಧಾರವಾಡದ ಶುಕ್ರವಾರ ಪೇಟೆಯ ವೆಂಕಟೇಶ ದೇವರ ಪ್ರತಿಷ್ಠಾಪನೆ ಇದೇ ಕಾಲಕ್ಕೆ ಆಗಿ ಇದರ ಪೂಜಾದಿ 


104 ಧಾರವಾಡ ಜಿಲ್ಲೆ 
ಸೆಗಳಿಗೆ ಒಂದು ಬೇಳೆ ಭೂಮಿಯನ್ನು ನವಲೂರು ಗ್ರಾಮದಿಂದ ಸರಕಾರ ದಾನಮಾಡಿತು. ಹಿಂದೆ ಔರಂಗಜೇಬನು ಧಾರವಾಡದ 
ಕ ಆಗೆ ನೀಡಿದ್ದ (1696) ಜೋಡಿ ಇನಾಮನ್ನು ಸರ್ವಮಾನ್ಯ ಇನಾಮಾಗಿ ಟಿಪ್ಪು 
84 ರಿಂದ 1790 ಧಾರವಾಡ ಜಿಲ್ಲೆ ಟಿಪ್ಪುವಿನ ವಶವಿತ್ತು 


ವ್ಯವ 
ಪೀರ್ಜಾದೆ, ಮುಲ್ಲಾ ಖತೀಬ್‌ ಮತ್ತು ಖಾ 
ಪರಿವರ್ತಿಸಿದ. ಇಲ್ಲಿ ಒಂದು ಟಂಕಸಾಲೆಯನ್ನು ಟಿಪ್ಪು ಆರಂಭಿಸಿದ. 17 


(ಡಾ|| ಸಾವಂತ್‌ ಅವರ ಅಪ್ರಕಟಿತ ಪ್ರಬಂಧ). 


ಮುಂದೆ ನಡೆದ ಮೂರನೇಯ ಆಂಗ್ಲೊ ಮೈಸೂರು ಯುದ್ಧ1790-92)ದ ಕಾಲಕ್ಕೆ ಬ್ರಿಟಿಷರಿಗೂ ಮರಾಠರಿಗೂ ಸಂಧಿಯಾಗಿ 
ಬ್ರಿಟಿಷ್‌ ಸೇನಾನಿ ಕ್ಯಾಪ್ಟನ್‌ ಲಿಟ್ಲ್‌ ಮತ್ತು ಪರಶುರಾಮಭಾವು ಪಟವರ್ಧನ ಒಟ್ಟಾಗಿ 1790ರ ಆಗಸ್ಟ್‌ನಲ್ಲಿ ಕೃಷ್ಣೆಯನ್ನು ದಾಟಿ 
ಸೆಪ್ಟೆಂಬರ್‌ 18 ಕ್ಕೆ ಧಾರವಾಡ ಕೋಟೆಯನ್ನು ಮುತ್ತಿದರು. ಟಿಪ್ಪುವಿನ ಕಿಲ್ಲೆದಾರ ಬದ್ರುಜ್ಜಮಾನನು ತನ್ನ 10,000 ಸೈನ್ಯದೊಡನೆ 
ಕಿಲ್ಲೆಯನ್ನು ರಕ್ಷಿಸಲು ಪ್ರಬಲವಾಗಿ ಹೋರಾಡಿದ. ಆರು ತಿಂಗಳ ಮುತ್ತಿಗೆಯ ನಂತರ ಏಪ್ರಿಲ್‌ 3(1791) ಕ್ಕೆ ಕೋಟೆ ಮರಾಠರ 
ವಶವಾಯಿತು. ಮುಂದೆ ಕುಸುಗಲ್‌, .ಹುಬ್ಬಳ್ಳಿಗಳೂ ಮರಾಠರ ವಶವಾದವು. ಇಂಗ್ಲಿಷ್‌ ಮತ್ತು ಮರಾಠಾ ಸೇನೆ ತುಂಗಭದ್ರೆಯನ್ನು 
ದಾಟಿತು. ಮತ್ತೆ ತುಂಗಭದ್ರೆಯನ್ನು ದಾಟಲು ಟಿಪ್ಪುವಿಗೆ ಸಾಧ್ಯವಾಗಲಿಲ್ಲ. ಧಾರವಾಡ ಜಿಲ್ಲೆ ಮರಾಠರ ವಶವಾಯಿತು. 


ಧೋಂಡಿಯಾ ವಾಫ್‌ 


ಮುಘಲರ ದಂಡಯಾತ್ರೆ, ಮರಾಠರ ಚಟುವಟಿಕೆಗಳು, ಹೈದರ್‌ ಮತ್ತು ಟಿಪ್ಪುಗಳ ಆಕ್ರಮಣ, ಅದಕ್ಕೆ ಮರಾಠರ ಪ್ರತಿಭಟನೆ, 
ಹೀಗೆ 18 ನೇಯ ಶತಮಾನವೆಲ್ಲ ಧಾರವಾಡ ಜಿಲ್ಲೆಯಲ್ಲಿ ಯುದ್ಧ ದಂಡಯಾತ್ರೆ, ಸುಲಿಗೆಗಳ ಅವಧಿಯೇ ಆಯಿತು. 1801ರಲ್ಲಿ 
ತುಂಗಭದ್ರೆಯ ಪರಿಸರದಲ್ಲಿ ಸಂಚರಿಸಿದ ಬುಕನನ್‌ ಹೇಳುವಂತೆ ಈ ಪ್ರದೇಶ ಹಿಂದೆ ಸಮೃದ್ಧಿಯದಾಗಿದ್ದರೂ ಬಂಜರಾಗುತ್ತ ಸಾಗಿದೆ. 
"ಜನ ಬಡವರು ಮತ್ತು ಮಾನಸಿಕವಾಗಿಯೂ ದುರ್ಬಲ ಮನಸ್ಸಿನವರು. ವಿವಾಹ ವಿಧಿಗಳಿಗೆ ವೆಚ್ಚ ಮಾಡಲು ಅಸಮರ್ಥರಾಗಿ, 
ಸೀರೆ ಉಡುಗೊರೆ ಕೊಟ್ಟು ಜೋಡಿಗಳಾಗಿ ಬಾಳಲು ನಿರ್ಧರಿಸುತ್ತಾರೆ.' ಇಂಥ ಅವ್ಯವಸ್ಥೆಯ ಸ್ಥಿತಿಯಲ್ಲಿ ಕಾಣಬಂದವನು ಆ ಯುಗದ 
ಪ್ರತಿನಿಧಿ ಧೋಂಡಿಯಾ ವಾಫ್‌. ಚನ್ನಗಿರಿ ಛವಮೊಗ್ಗ ಜಿಲ್ಲೆಯ ಪವಾರ್‌ ಮನೆತನಕ್ಕೆ ಸೇರಿದವನಾದ ಇವನು ಟಿಪ್ಪುವಿನ ಸೈನ್ಯದಲ್ಲಿ 
ಇದ್ದ. 1790ರಲ್ಲಿ ಟಿಪ್ಪುವನ್ನು ತ್ಯಜಿಸಿ ಕೆಲವೊಂದು ಪುಂಡರ ಜೊತೆ ಸೇರಿ ಧಾರವಾಡ ಜಿಲ್ಲೆಯಲ್ಲಿ ಸುಲಿಗೆ ಆರಂಭಿಸಿದ. ಈ 
ಪ್ರದೇಶವು (ಕುಂದಗೋಳ, ಶಿರಹಟ್ಟಿ, ಗುಡಗೇರಿ) ಪರಶುರಾಮಪಂತ ಪಟವರ್ಧನನ ವಶದಲ್ಲಿ ಇತ್ತು. ಅವನು1792ರ ಮೈಸೂರಿನ 
ವಿಜಯದ ನಂತರ ಮರಳಿದಾಗ ಕೊಲ್ಲಾಪುರದ ಛತ್ರಪತಿಯ ವರುದ್ಧ ಹೋರಾಡಬೇಕಾಯಿತು. ಆದರೆ ಪುಣೆಯಿಂದ ಕಳುಹಿಸಿದ್ದ 
ಸೇನಾನಿ ಧೋಂಡೋಪಂತ ಗೋಖಲೆ ' 1794ರಲ್ಲಿ ಧೋಂಡಿಯಾನನ್ನು ಸೋಲಿಸಲು ಧೊಂಡಿಯಾ ಟಿಪ್ಪುವಿನ ಕಡೆ ಹೋದ. 
ಆದರೆ ಧೊಂಡೋಪಂತ ಗೋಖಲೆಯ ಪುಂಡಾಟ ಈ ಭೌಗದಲ್ಲಿ ಸಾಗಿತು. ಆತನನ್ನು ಈ ಪ್ರದೇಶದಲ್ಲಿ ಶಾಂತಿ ಕಾಪಾಡಲು 
ನೇಮಿಸಿದ್ದರೆ ನವಲಗುಂದ, ಗದಗುಗಳ ದೇಸಾಯರನ್ನು ಪದಚ್ಯುತಗೊಳಿಸಿ ಅವರ ದೇಸಗತಿಯನ್ನು ಈತ ತನ್ನ ವಶ ಇಟ್ಟುಕೊಂಡ. 
ಡಂಬಳದ ಭೀಮರಾಯನೆಂಬಾತನು ಧೊಂಡೋಪಂತನ ನೆರವಿನಿಂದ ಅನೇಕ ಸ್ಥಳಗಳನ್ನು ಲೂಟಿ ಹೊಡೆದ. 


ಧೋಂಡಿಯಾ ವಾಘನು ಟಿಪ್ಪುವಿನ- ಆಶ್ರಯಕ್ಕೆ ಮರಳಲು ಆತನು ಈತನಿಗೆ ಮುಸಲಾನನಾಗಲೂ ಒತ್ತಾಯಿಸಿದ್ದನೆಂದೂ 
ಅವನು ಒಪ್ಪದಿರಲು ಅವನನ್ನು ಬಲಾತ್ಕಾರದಿಂದ ಮತಾಂತರಿಸಿ ಬಂಧೀಖಾನೆಗೆ ಅಟ್ಟಿದನೆಂದು ಹೇಳಲಾಗುತ್ತದೆ. ಟಿಪ್ಪುವಿನ 
ಪತನವಾದಾಗ ಆತನು ಶ್ರೀರಂಗಪಟ್ಟಣದಿಂದ ಬಿಡುಗಡೆಹೊಂದಿ ಶಿವಮೊಗ್ಗ ಜಿಲ್ಲೆಗೆ ಓಡಿಹೋಗಿ ಭಾರೀ ಸೈನ್ಯ ಸೇರಿಸಿ ಷಿಕಾರಿಪುರದ 
ಪರಿಸರದಲ್ಲಿ ಸ್ವಾತಂತ್ರ್ಯ ಘೋಷಿಸಿ “ಉಭಯ ಲೋಕಾಧೀಶ್ವರ' ಎಂದು ಬಿರುದು ತಳೆದನು. ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ 
ಆಗ ಭಾರೀ ಬ್ರಿಟಿಷ್‌ ವಿರೋದಿ ದಂಗೆಗಳಾಗಲು ಕರ್ನಾಟಕದಲ್ಲೂ ಧೋಂಡಿಯ್ಯಾ ಬಲಂನ ಕೃಷ್ಣಪ್ಪನಾಯಕ, ದಕ್ಷಿಣ ಮತ್ತು ಉತ್ತರ 
ಕನ್ನಡದ ಕೆಲವು (ಸೋಂದಾ ಇತ್ಯಾದಿ) ಕೂಟಗಳು ಇವರ ಜೊತೆ ಸೇರಿಕೊಂಡರು. (ಸೌತ್‌ ಇಂಡಿಯನ್‌ ರಿಬೆಲ್ಲಿಯನ್‌' ಎಂದು 
ಈ ಬಗ್ಗೆ ಪ್ರೊ| ಕೆ. ರಾಜಯ್ಯನ್‌ ಪುಸ್ತಕ ಬರೆದಿದ್ದಾರೆ). ಬ್ರಿಟಿಷ್‌ ವರದಿಗಳನ್ನು ಒಪ್ಪುವುದಾದರೆ ಧೋಂಡಿಯಾದ ಜೊತೆ 90,000 
ಕುದುರೆ ದಳ ಹಾಗೂ 80,000 ಕಾಲುದಳವಿತ್ತು. 


ಜ್ಜ 1199ರಲ್ಲಿ ಶಿವಮೊಗ್ಗದಿಂದ ಧಾರವಾಡ ಜಿಲ್ಲೆಗೆ 300ಅನುಯಾಯಿಗಳ ಜೊತೆ ಬಂದ ಅವನು ಧೊಂಡೋಪಂತ 
ಲೆಯ ಸೇನೆಯಲ್ಲಿ ಸೇರಬಯಸಿದ. ಧೊಂಡೋಪಂತನು ಅವನಿಗೆ ಸೊಪ್ಪು ಹಾಕದಿರಲು ಸವಣೂರು ಪ್ರದೇಶದಿಂದ ಕೊಲ್ಲಾಪುರಕ್ಕೆ 


ಇತಿಹಾಸ 105 


ತೆರಳಿ ಅಲ್ಲಿ ಛತ್ರಪತಿಯ ಸೇನೆ ಸೇರಿದ. ಆದರೆ ಅಲ್ಲಿಂದ ಜಗಳಾಡಿ ಸ್ಥಳತ್ಯಜಿಸಿ ದಾರಿಯಲ್ಲಿ ಸಿಕ್ಕ ಆಶ್ರಯವಿಲ್ಲದೆ ಪುಂಡರನ್ನೂ 
ಟಿಪ್ಪುವಿನ ಸೈನ್ಯದಿಂದ ಕೆಲಸ ಕಳೆದುಕೊಂಡವರನ್ನೂ ಕೂಡಿಸಿಕೊಂಡು ತನ್ನ ಭಾರೀ ಸೈನ್ಯದೊಂದಿಗೆ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ 
ಭಾರಿ ತಂಡದೊಂದಿಗೆ ಧಾರವಾಡ ಜಿಲ್ಲೆ ಪ್ರವೇಶಿಸಿದ. ಸವಣೂರು, ಅಲ್ಲಿಂದ 1800ರ ಮೇಯಲ್ಲಿ ಡಂಬಳಕ್ಕೆ ಹೋದ. ಹಾವನೂರಿನ 
ವಿನಾ ಜಿಲ್ಲೆಯ ದಕ್ಷಿಣ ಭಾಗದ ಎಲ್ಲ ಕೋಟೆಗಳನ್ನು ಜೂನ್‌ನಲ್ಲಿ ಗೆದ್ದ' ಔರಂಗಾಬಾದ್‌, ಕಡಪಾ, ಹೈದರಾಬಾದ್‌ಗಳಿಂದ ಕಿಲಸ 
ಕಳೆದುಕೊಂಡ ಸೈನಿಕರು ಅವನನ್ನು ಸೇರಿಕೊಂಡರು. 


ಧೋಂಡಿಯಾನನ್ನು ಹಾಗೇ ಬಿಟ್ಟರೆ ಮರಾಠರ ಜೊತೆ ಗಡಿ ನಿರ್ಧರಿಸುವುದು ಕಷ್ಟವಾಗುವುದು, ಹಾಗೂ ಬ್ರಿಟಿಷರು ಗೆದ್ದ 
ಸೋಂದಾ ಮುಂತಾದ ಸ್ಥಳಗಳಲ್ಲಿ ಶಾಂತಿ ಕಾಪಾಡಲು ತೊಡಕಾಗುವುದು ಎಂದು ಕ॥ ಆರ್ಥರ್‌ ವೆಲ್ಲೆಸ್ಲಿಯನ್ನು ಧೋಂಡಿಯಾನನ್ನು 
ಅಡಗಿಸಲು ಬ್ರಿಟಿಷರು ನೇಮಿಸಲು ಆತನು ಶ್ರೀರಂಗಪಟ್ಟಣದಿಂದ ಜೂನ್‌ 16ಕ್ಕೆ ಹರಿಹರಕ್ಕೆ ಬಂದು 20ರ ರಾತ್ರಿ ಧೋಂಡಿಯಾನ 
ಜನ ತ್ಯಜಿಸಿದ್ದ ಐರಣಿಕೋಟೆಯನ್ನು ಗೆದ್ದ ಮುಂದೆ ಒಂದು ವಾರದಲ್ಲಿ ರಾಣೆಬೆನ್ನೂರು ಕೋಟೆಯನ್ನು ಇಂಗ್ಲಿಷ್‌ ಸೇನೆ 
ವಶಪಡಿಸಿಕೊಂಡಿತು. ಈ ಪ್ರದೇಶಗಳನ್ನೆಲ್ಲ ಬ್ರಿಟಿಷರಿಗೆ ನೆರವಾದ ಮರಾಠಾ ಸೇನಾನಿ ಅಪ್ಪಾಸಾಹೇಬ್‌ ಪಟವರ್ಧನನಿಗೆ ಬಿಟ್ಟುಕೊಟ್ಟರು. 
ಜೂನ್‌ 19ಕ್ಕೆ ಧೋಂಡ್ಯಾ ಹುಬ್ಬಳ್ಳಿ ತಲುಪಿದ. ಇದೇ ಕಾಲಕ್ಕೆ ಪುಣೆಯಿಂದ ಬಂದ ಧೋಂಡೋಪಂತ ಗೋಖಲೆಯನ್ನು ಧಾರವಾಡ 
ಮತ್ತು ಹಳಿಯಾಳಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಧೋಂಡಿಯಾ ಕೊಂದುಬಿಟ್ಟ (ಜೂನ್‌ 30). ಅಲ್ಲಿಂದ ಕಿತ್ತೂರಿನೆಡೆ ಸಾಗಿದ್ದ 
ಧೋಂಡಿಯಾ ವೆಲ್ಲೆಸ್ಸಿಯ ಆಗಮನದ ವಾರ್ತೆ ಕೇಳಿ ಕುಂದಗೋಳಕ್ಕೆ ವಾಪಸ್‌ ಬಂದ. ಆದರೆ ವೆಲ್ಲೆಸ್ಸಿಯ ಅಪಾರ ಸೈನ್ಯದ 
ವಾರ್ತೆಯನ್ನು ಕೇಳಿ ಕುಂದಗೋಳದಲ್ಲಿ 600 ಜನರನ್ನು ಬಿಟ್ಟು ಪೂರ್ವಕ್ಕೆ ಕಣವಿಗೆ ಹೋಗಿ ಜುಲೈ 17 ಕ್ಕೆ ಅಣ್ಣಿಗೇರಿ ತಲುಪಿದ. 
ಜುಲೈ 26ಕ್ಕೆ ಡಂಬಳ ಕೋಟೆಯಲ್ಲಿದ್ದ ಧೋಂಡಿಯಾನ ಸುಮಾರು 1000 ಅನುಯಾಯಿಗಳನ್ನು ಮರಾಠಾ ಮತ್ತು ಇಂಗ್ಲಿಷ್‌ ಸೈನ್ಯ 
ಸೋಲಿಸಿ ಕೋಟೆಯನ್ನು ಮರಾಠರ ವಶಕ್ಕೆ ಕೊಟ್ಟರು. ಅಲ್ಲಿದ್ದ ಮರಾಠಾ ಕಿಲ್ಲೇದಾರರನ್ನು ಮೇ 4 ಕ್ಕೆ ತಾನು ಕೋಟೆ ಗೆದ್ದಾಗ 
ಧೋಂಡಿಯಾ ಬಂಧಿಸಿದ್ದು. ಕೋಟೆಯಲ್ಲಿದ್ದ ಶ್ರೀನಿವಾಸ ವೆಂಕಟಾದ್ರಿ ಎಂಬ ಧೋಂಡಿಯಾನ ಅನುಯಾಯಿಗೆ ನೇಣುಹಾಕಿದರು. 
ಅಣ್ಣಿಗೇರಿಯಿಂದ ಸೌಂದತ್ತಿಗೆ ಹೋಗಿ ಧೋಂಡಿಯಾ, ಮುನವಳ್ಳಿ, ಕಿತ್ತೂರು, ಖಾನಾಪುರಗಳ ಮುಖಾಂತರ ಮುಂದೆ ಘಟಪ್ರಭಾದ 
ಉದ್ದಕ್ಕೂ ಸಾಗಿ ಬಾದಾಮಿಗೆ ತಲುಪಿದ. ವೆಲ್ಲೆಸ್ಲಿ ಆತನನ್ನು ಬೆನ್ನಟ್ಟಿದ. ಆಗಸ್ಟ್‌ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಧೋಂಡಿಯಾ ಮತ್ತು 
ವೆಲ್ಲೆಸ್ಸಿಗೆ ಅನೇಕ ಕದನಗಳಾದವು. ಮುಂದೆ ರಾಯ್ದೂದು ಜಿಲ್ಲೆ ಪ್ರವೇಶಿಸಿದ ಅವನನ್ನು ಕೋಣಗಲ್‌ ಎಂಬಲ್ಲಿ ಸೆಪ್ಟೆಂಬರ್‌ 9ಕ್ಕೆ 
(1800) ಬ್ರಿಟಿಷ್‌ ಸೈನ್ಯವು ಕೊಂದಿತು. ಧೋಂಡಿಯಾನ ವಿರುದ್ಧ ವೆಲ್ಲೆಸ್ಲಿ ನಡೆಸಿದ ದೀರ್ಫ ಹೋರಾಟ ಅಪಾರ ವೆಚ್ಚದ್ದೂ 
ಶ್ರಮದ್ದೂ ಆಯಿತು. ಈ ಪ್ರದೇಶವು ಆಗ ಮರಾಠರ ವಶದಲ್ಲಿದ್ದು ಮರಾಠರ ಕೊನೆಗಾಲದಲ್ಲಿ ಅವರ ಆಡಳಿತ ಎಷ್ಟು ದುರ್ಬಲ 
ಮತ್ತು ಅಸಮರ್ಥವಾಗಿತ್ತು ಎಂಬುದಕ್ಕೆ ಈ ಘಟನೆಗಳು ಸಾಕ್ಷಿ ಹೇಳುತ್ತವೆ. 

ಮರಾಠರು : ಪೇಶ್ನೆಯರ ಆಳ್ವಿಕೆ 


ಶಿವಾಜಿಯು ಮರಾಠಾ ಸತ್ತೆಯ ಸ್ಥಾಪಕ. ಅವನೂ ಅವನ ಮಗ ಸಂಭಾಜಿಯೂ ಧಾರವಾಡ ಜಿಲ್ಲೆಯಲ್ಲಿ ನಡೆಸಿದ ಚಟುವಟಿಕೆಗಳ 
ಬಗ್ಗೆ ಸೂಚ್ಯವಾಗಿ ಹಿಂದೆ ಹೇಳಿದೆ. ಮುಘಲರು ಶಿವಾಜಿಯ ವಿರುದ್ದ ಕಳುಹಿಸಿದ್ದ ಬಹಾದೂರ್‌ಖಾನ್‌ ಎಂಬ ಸೇನಾನಿಯನ್ನು 
ಶಿವಾಜಿ ಲಂಚಕೊಟ್ಟು ಒಲಿಸಿಕೊಂಡಿದ್ದ (1679). ವಿಜಾಪುರದ ಪತನವಾಗುವ ಮೊದಲೇ ಬೆಳಗಾವಿ, ಧಾರವಾಡ ಜಿಲ್ಲೆಯ 
ಭಾಗಗಳು ಮರಾಠರ ವಶವಾಗಿ ಧಾರವಾಡ ಜಿಲ್ಲೆಯಲ್ಲಿ ಇದ್ದ ಶಿವಾಜಿಯ ನಾಲ್ಕು ಪ್ರಾಂತ(ಮಹಲ್‌)ಗಳ ಏಚಾರ ಹಿಂದೆ ಹೇಳಿದೆ. 
1685ರಲ್ಲಿ ಮುಘಲರು ಧಾರವಾಡ ಕಿಲ್ಲೆಯನ್ನು ಗೆದ್ದುಕೊಂಡ ನಂತರ ಈ ಇಡೀ ಪ್ರದೇಶ ಸವಣೂರು ನವಾಬನ ವಶವಾದ 
ವಿಚಾರ ಕೂಡ ಮೇಲೆ ಬಂದಿದೆ (ಧಾರವಾಡ ಕಿಲ್ಲೆ ಮಾತ್ರ ಮುಘಲರ ವಶ ಇದ್ದಿರಬಹುದು). 1705ರಲ್ಲಿ ಮರಾಠಾ ಸತ್ತೆಯ 
ಮುಖ್ಯಸ್ಥೆ (ರಾಜಾರಾಮನ ಪತ್ತಿ) ತಾರಾಬಾಯಿಯು ಹಿಂದೂರಾವ್‌ ಘೋರ್ಪಡೆಗೆ ವಹಿಸಿದ್ದ 23 ಪರಗಣೆಗಳಲ್ಲಿ ಗದಗ, ಜಾಲಿಹಾಳ, 
ನವಲಗುಂದ, ಲಕ್ಷೆ ಸ್ವರ, ಕಡಕೋಳ (ಕಟಕೋಳ ಗಳೂ ಸೇರಿದ್ದವು. ನಡುವೆ ಈ ಪ್ರದೇಶ ಸತಾರಾಕ್ಕೆ ಸೇರಿದ್ದೇ ಕೊಲ್ಲಾಪುರದ 
ಛತ್ರಪತಿಗೆ ಸೇರಿದ್ದೆ ಎಂಬ ಅನಿಶ್ಚಿತತೆ 1731ರ ವರ್ಣಾ ಒಪ್ಪಂದದ ನಂತರ ಉಪಸ್ಥಿತವಾಗಿತ್ತು. ಸವಣೂರು ನವಾಬನ ರಕ್ಷಣೆಗೆ 
ನಿಜಾಮನ ಮೇಲಾಧಿಕಾರಿಯಾಗಿ ಇದ್ದುದರಿಂದ ದಕ್ಷಿಣದ ಸುಬೆಗಳಿಂದ ಚೌತಾಯಿ ಮುಂತಾದ ತೆರಿಗೆಗಳನ್ನು ಸಂಗ್ರಹಿಸುವ ಮರಾಠರ 
ಪ್ರಯತ್ನಗಳನ್ನು ಅವನು 1746ರಲ್ಲೇ ಪ್ರತಿಭಟಿಸಿ ಬಾಬೂಜಿ ನಾಯಕನೆಂಬ ಮರಾಠ ಸರದಾರನನ್ನು ಸೋಲಿಸಿದ್ದ 


ಧಾರವಾಡ ಜಿಲ್ಲೆ 


ನಾ 


100 


ಪೇಶೆಯಾಗಿ ಮೊದಲನೇಯ ಬಾಜೀರಾಯನು (ಬಾಳಾಜಿ ವಿಶ್ವನಾಥನ ಮಗ) 1720ರಲ್ಲಿ ಶಾಹುವಿನಿಂದ ನೇಮಕಗೊಂಡಾಗ 
ಅವನು ತನ್ನ ರಾಜನೀತಿ ಪರಿಣತಿ ಮತ್ತು ಪರಾಕ್ರಮಗಳಿಂದ ಮರಾಠರ ಇತಿಹಾಸದಲ್ಲಿ ಎರಡನೇಯ ಶಿವಾಜಿಯೆಂಬ ಕೀರ್ತಿಗೆ 
ಪಾತ್ರನಾದ. ಉತ್ತರದಲ್ಲಿ ದಂಡಯಾತ್ರೆ ಮಾಡಿ ಮುಘಲ್‌ ಬಾದಷಾ ಮುಹಮದ್‌ ಷಾ (1719-48)ನನ್ನು ಹೊನ ಇದೇ 
ಕಾಲಕ್ಕೆ ಒಮ್ಮೆ ಚಿತ್ರದುರ್ಗದವರೆಗೆ (1725-26) ಇನ್ನೊಮ್ಮೆ ಶ್ರೀರಂಗಪಟ್ಟಣದವರೆಗೆ ದಂಡಯಾತ್ರೆ ಮಾಡಿ ಚೌತಾಯಿ ವಸೂಲಿ 
ಕೈಗೊಂಡಾಗ, ಮೊದಲನೇಯ ಸಲ ಚಿತ್ರದುರ್ಗದಿಂದ ಮರಳುವಾಗ ಹಂದಿಗೋಳ, ಗದಗ, ಕುರ್ತುಕೋಟೆ ಮುಳಗುಂದಗಳಿಂದ 
1726ರ ಮೇ ತಿಂಗಳಲ್ಲಿ ಹಾದುಹೋಗಿದ್ದ ಎರಡನೇಯ ಬಾರಿ ಶ್ರೀರಂಗಪಟ್ಟಣದ ದಂಡಯಾತ್ರೆಯ ಕಾಲಕ್ಕೆ ಸೋದೆಯಿಂದ 
ಬಿದನೂರಿಗೆ ಹೋಗುವಾಗ ಲಕ್ಷೇಶ್ವರ ದ್ವಾರಾ ಹೋಗಿದ್ದರೂ ಮರಳುವ ಕಾಲಕ್ಕೆ ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳಿಂದ 


ಹಾದು ಹೋದನೇ ವಿನಾ ಧಾರವಾಡ ಜಿಲ್ಲೆಗೆ ಕಾಲಿಡಲಿಲ್ಲ 


1731ರಲ್ಲಿ ನಿಜಾಮನ ಜೊತೆ ಮಾಡಿಕೊಂಡ ಒಪ್ಪಂದದಂತೆ ತಾನು ಉತ್ತರ ಭಾರತದಲ್ಲಿ ವಿಸ್ತರಣೆ ಮಾಡಬೇಕು, ನಿಜಾಮನ 
ದಕ್ಷಿಣ ಭಾರತವನ್ನು ತನ್ನ ಕಾರ್ಯಕ್ಷೇತ್ರವಾಗಿ ಮಾಡಿಕೊಳ್ಳಬೇಕು, ಎಂದು ನಿರ್ಣಯ ಮಾಡಿಕೊಂಡುದರಿಂದ ಭಾಜೀರಾವ್‌ ದಕ್ಷಿಣ 
` ಭಾರತದ ಕಡೆ ಛಾರವಾಡ ಜಿಲ್ಲೆಯಕಡೆ) ಮತ್ತೆ ಗಮನಹರಿಸಲಿಲ್ಲ ಆದರೆ 1737ರಲ್ಲಿ ದೆಹಲಿಯ ಮೇಲೆ ಬಾಜೀರಾಯನು ದಾಳಿ 
ಮಾಡಿದಾಗ ನಿಜಾಮನು ಮುಘಲರ ನೆರವಿಗೆ ಧಾವಿಸಿದ್ದರಿಂದ ಈ ಒಪ್ಪಂದದ ಮಹತ್ವ ಉಳಿಯಲಿಲ್ಲ. ಆಗ ಬಾಜೀರಾವ್‌ 
ಬೋಪಾಲದಲ್ಲಿ ನಿಜಾಮನನ್ನು ಸೋಲಿಸಿದ. ಮುಂದೆ ಬಾಜೀರಾಯನ ಗಮನ ಪೋರ್ತುಗೀಸರ ಜೊತೆ (ಟೆಸ್ಸಿನ್‌, ಸಾಲ್ಲೆಟ್‌ನಲ್ಲಿ) 
ಹೋರಾಡುವುದರಲ್ಲಿ ಕಳೆಯಿತು. 1740ರಲ್ಲಿ ತನ್ನ 42 ವಯಸ್ಸಿನಲ್ಲಿ ಆತ ತೀರಿಕೊಂಡ. ಅವನ ಮಗ ಬಾಳಾಜಿರಾವ್‌ ಅಥವಾ 
ನಾನಾಸಾಹೇಬ್‌ (1742-61) ಭಾಜೀರಾಯನಂಥ ಧೀರನೂ ಪರಾಕ್ರಮಿಯೂ ಆಗಿರಲಿಲ್ಲ. ಆತನ ಕಾಲದಲ್ಲಿ ಸವಣೂರು 
ನವಾಬನನ್ನು ಪೇಶ್ವೆಯ ತಮ್ಮ ಚಿಮಾಜಿ ಅಪ್ಪಾ ಸೋಲಿಸಿ ಪೇಶ್ವೆಯ ಮಾಂಡಳಿಕನನ್ನಾಗಿ ಮಾಡಿಕೊಂಡ. ಹುಬ್ಬಳ್ಳಿ, ಬಂಕಾಪುರ, 
ಹಾನಗಲ್‌ ಮಹಲ್‌ಗಳನ್ನು ಮಾತ್ರ ನವಾಬನಿಗೆ ಬಿಟ್ಟುಕೊಟ್ಟು ಧಾರವಾಡ, ನವಲಗುಂದ, ಗದಗ, ರಾಣೆಬೆನ್ನೂರು, ಕೋಡ 
ಮಹಲ್‌ಗಳನ್ನು ಪೇಶ್ವೆ ಕಸಿದುಕೊಂಡ. ಬೆಳಗಾವಿ ಪ್ರದೇಶ ಪುನಃ ನವಾಬನ ಕೈತಪ್ಪಿತು. ಆದರೆ ಈ ಒಪ್ಪಂದ ಕಾರ್ಯರೂಪಕ್ಕೆ 
ಬಾರದ್ದರಿಂದ ಇನ್ನೊಮ್ಮೆ ಸ್ವತಃ ಬಾಳಾಜಿರಾಯನೇ ದಂಡೆತ್ತಿ ಬಂದು (ಮೇ, 1753) ತಿಂಗಳ ಮುತ್ತಿಗೆಯ ನಂತರ ನಿಜಾಮನ 
ನೆರವನ್ನು ಪಡೆದು ಸವಣೂರನ್ನು ವಶಪಡಿಸಿಕೊಂಡ. ಸವಣೂರು ನವಾಬನಿಗೆ ಹಿಂದೆ ಒಪ್ಪಂದದಂತೆ ಒಳಪಟ್ಟ ಪ್ರದೇಶಗಳನ್ನು 
ಬಿಟ್ಟುಕೊಟ್ಟು ತನ್ನ ವಶಕ್ಕೆ ಬಂದ ಪ್ರದೇಶಗಳನ್ನು ಬೇರೆ ಬೇರೆ ದೇಸಾಯಿಯರಿಗೆ ಕೊಟ್ಟ. ಆಗಲೇ ಧಾರವಾಡ ಬಳಿಯ ಮೈಲಾರಲಿಂಗ 
ದೇವಾಲಯವನ್ನು ಬಿಜಾಪುರದವರು ಹಿಂದೆ ಮಸೀದಿಯಾಗಿ ಪರಿವರ್ತಿಸಿದ್ದನ್ನು ಮತ್ತೆ ದೇವಾಲಯವಾಗಿ ಮಾಡಲಾಯಿತು. 


ಈ ಕಾಲಕ್ಕೆ ಪ್ರಾಬಲ್ಯಕ್ಕೆ ಬಂದವರು ಪೇಶ್ವೆಯ ಸಂಬಂಧಿಗಳಾಗಿದ್ದ ಇಚಲಕರಂಜಿಯ ಜಾಗಿರ್ದಾರ ಘೋರ್ಪಡೆಯ ಬಳಿ 
ಅರ್ಚಕನಾಗಿದ್ದ ಹರಭಟ್ಟನ ಮಕ್ಕಳಾದ ಗೋವಿಂದ, ರಾಮಚಂದ್ರ ಹಾಗೂ ತ್ರಿಂಬಕ ಪಟವರ್ಧನರು. ಇವರು ಪೇಶ್ವೆಯ ಸೈನ್ಯದಲ್ಲಿ 
ಪರಾಕ್ರಮಿಗಳಾಗಿ ಖ್ಯಾತರಾದರು. ಗೋವಿಂದ ಪಟವರ್ಧನನ ಮಗ ಗೋಪಾಲನಿಗೆ ಸವಣೂರಿನ ದಂಡಯಾತ್ರೆಯ ಕಾಲದಲ್ಲಿ 
ತೋರಿದ ಪರಾಕ್ರಮಕ್ಕಾಗಿ ದಕ್ಷಿಣದಲ್ಲಿ ನವಾಬನಿಂದ ಪಡೆದ ಶಿರಹಟ್ಟಿ ಮುಂತಾದ ಪ್ರದೇಶಗಳನ್ನು ಜಾಗೀರಾಗಿ ಪೇಶ್ವೆ ನೀಡಿದ. 
ಗೋವಿಂದ ಪಟವರ್ಧನ ಮಿರ್ಜಿಯ ಜಾಗಿರ್ದಾರನಾದ. 1771ರಲ್ಲಿ ಈತನು ತೀರಿಕೊಂಡಾಗ ಆತನ ಮಗ ಗಂಗಾಧರ ಮಿರ್ಜಿಯ 
ಜಾಗಿರ್ದಾರನಾದ. ಗೋವಿಂದನ ಇನ್ನೊಬ್ಬ ಮಗ ಪಾಂಡುರಂಗ ಹಾಗೂ ಮುಂದೆ ಪಾಂಡುರಂಗನ ಮಗ ಚಿಂತಾಮಣಿ ಸಾಂಗಲಿಯ 
ಜಾಗಿರ್ದಾರರಾದರು. (ಹರಭಟ್ಟನ ಹಿರಿಯ ಮಗ) ರಾಮಚಂದ್ರ ಪಟವರ್ಧನನ ಮಗ ಪರಶುರಾಮಭಾವು ಬಹಳ ಪ್ರಸಿದ್ಧ 
ಸೇನಾನಿಯಾಗಿದ್ದು ತಾಸಗಾಂವ ಆತನ ಕೇಂದ್ರವಾಯಿತು. ಈ ಬೇರೆ ಬೇರೆ ಶಾಖೆಗಳಾಗಿ ಸೇರಿದವರಿಗೆ ಮುಂದೆ ಸಾಂಗಲಿಗೆ ಸೇರಿದ 
ಶಿರಹಟ್ಟಿ ಮಹಲ್‌, ಮೀರಜ್‌ಗೆ ಸೇರಿದಂತೆ ಗುಡಗೇರಿ ಗ್ರಾಮಗಳ ಗುಂಪು, ಪರಶುರಾಮಪಂತನ ಪುತ್ರರಲ್ಲಿ ಗಣಪತಿರಾವ್‌ಗೆ ಮುಂದೆ 
ತಾಸಗಾಂವ್‌, ಹರಿ ಪಟವರ್ಧನ್‌ಗೆ ಜಮಖಂಡಿ ಇವೆಲ್ಲ ಜಾಗೀರಾದವು. ಕುಂದಗೋಳ ಮಹಲ್‌ ಜಮಖಂಡಿಗೆ ಸೇರಿತ್ತು. ಈ 
ಪಟವರ್ಧನ ಮನೆತನಕ್ಕೆ ಕೊಲ್ಲಾಪುರದ ಪರಿಸರದಲ್ಲಿ ಒಂದು ಜಾಗೀರನ್ನು ಕೊಲ್ಲಾಪುರದ ಛತ್ರಪತಿಗೆ ತಡೆಯೊಡ್ಡುವ ಉದ್ದೇಶದಿಂದ 
ಬಾಳಾಜಿರಾವ್‌. ಮತ್ತು ಮಾಧವರಾವ್‌ ವಿತರಿಸಿದ್ದರು. ಅವರ ಬೇರೆ ಬೇರೆ ಶಾಖೆಗಳು ಕೊಲ್ಲಾಪುರದ ಪರಿಸರದ ಸಾಂಗ್ಲಿ ಮೀರಜ್‌, 
ಜಮಖಂಡಿ, ತಾಸಗಾಂವ್‌ಗಳಲ್ಲಿ ನೆಲೆಸಿದ್ದವು. 1763ರಲ್ಲಿ ತಾಸಗಾಂವ ಜಾಗೀರು ಗೋವಿಂದರಾವ್‌ ಮತ್ತು ಅವನ ತಮನ 
ಮಕ್ಕಳಾದ ಪರಶುರಾಮಭಾವು ಮತ್ತು ನೀಲಕಂಠರಿಗೆ ಕೊಡಲ್ಪಟ್ಟು ಅವರು 800ಸವಾರರನ್ನು ಸಿದ್ಧವಿಡಬೇಕೆಂದು ನಿಯಮಿಸಲಾಗಿತ್ತು. 


ಇತಿಹಾಸ. 1. 107 


ಅದೇ ರೀತಿ ತುಂಗಭದ್ರಾ ತೀರದಲ್ಲಿ (ಧಾರವಾಡ ಜಿಲ್ಲೆಯಲ್ಲಿ) ಇದೇ ವಂಶದವರಿಗೆ ನೀಡಿದ ಜಾಗೀರುಗಳು ಶಿರಹಟ್ಟಿ, ಲಕ್ಷೇಶ್ವರ, 
ಗುಡಗೇರಿ, ಕುಂದಗೋಳಗಳಲ್ಲಿ ಹಂಚಿಹೋಗಿದ್ದವು. ಇದು ಹೈದರನನ್ನು ತಡೆಯುವ ಉದ್ದೇಶದಿಂದ ಮಾಡಿದ್ದ ವ್ಯವಸ್ಥೆ (ಈ ಪ್ರತೀ 
ಭಾಗದಲ್ಲಿ ಇದ್ದ ಗ್ರಾಮಗಳ ವಿವರವನ್ನು ಅಧ್ಯಾಯ 1ರಲ್ಲಿ ಕೊಟ್ಟಿದೆ). ಇದರಲ್ಲಿ ಹುಬ್ಬಳ್ಳಿಯೂ ಸೇರಿದ್ದು ಅದು ಸಾಂಗಲಿಯವರ 
ಪಾಲಿಗೆ ಬಂತು. ಹಳೇ ಹುಬ್ಬಳ್ಳಿ ಪೇಶ್ವೆಯ ಸಂಬಂಧಿ ಫಡ್ಕೆ ಎಂಬಾತನ ವಶವಿತ್ತು. ಈ ಎಲ್ಲಾ ಪಟವರ್ಧನ್‌ ಮನೆತನದ ಸಮರ್ಥ 
ಸೇನಾನಿಗಳು ಹೈದರನ ಮತ್ತು ಟಿಪ್ಪುವಿನ ವಿರುದ್ಧ ನಡೆದ ಯುದ್ಧಗಳಲ್ಲಿ ಉತ್ಸಾಹದಿಂದ ಪಾಲುಗೊಂಡಿದ್ದರು. ನೀಲಕಂಠ (ತ್ರಿಂಬಕನ 
ಮಗ) ಮೋತಿತಲಾವ್‌ನಲ್ಲಿ ಹೈದರನ ವಿರುದ್ಧ ನಡೆದ ಯುದ್ಧದಲ್ಲಿ ಹತನಾಗಿದ್ದ (1771). ಗೋವಿಂದನ ಮಗ ಪಾಂಡುರಂಗರಾವ್‌ 
ಹೈದರನ ವಿರುದ್ಧ ಸಂಶಿಯಲ್ಲಿ ನಡೆದ (1776) ಕಾಳಗದಲ್ಲಿ ಬಂಧಿತನಾದ. ಆದರೆ ಪರಶುರಾಮ ಪಂತನು ನಿಜಾಮನ ನೇರವಿನಿಂದ 
ಹೃದರನ ಬೆನ್ನಟ್ಟಲು, ಹೈದರ್‌ ನಿಜಾಮನ ಸೇನೆಗೆ ಲಂಚಕೊಟ್ಟು ನಿಷ್ಕ್ರಿಯಗೊಳಿಸಿ ಧಾರವಾಡ ಕೋಟೆ ಗೆದ್ದ ವಿಚಾರ ಹಿಂದೆ ಹೇಳಿದೆ. 
ವಜಾಪುರದವರೆಗೆ ಅವನ ಪ್ರಾಬಲ್ಯ ಬೆಳೆಯಿತು. ಆದರೆ ಕೃಷ್ಣಾ ನದಿಯವರೆಗಿನ ತಾನು ಗೆದ್ದ ಪ್ರದೇಶಕ್ಕೆ ಹೈದರ್‌ ವಾರ್ಷಿಕ 11 
ಲಕ್ಷ ರೂ.ಮೊಗದಿ ಕೊಡಲು ಒಪ್ಪಿದ್ದನ್ನು ಆಗಲೇ ಗಮನಿಸಿದೆ. ಹೈದರನ ಮರಣಾನಂತರ ಟಿಪ್ಪುವಿನ ಕಾಟ ತಾಳಲಾರದೆ ಸವಣೂರು 
ನವಾಬನು ಮರಾಠರ ಸಖ್ಯ ಬೆಳೆಸಿದನು. ಟಿಪ್ಪು ನರಗುಂದ, ಬಾದಾಮಿ, ಕಿತ್ತೂರುಗಳನ್ನು ಗೆದ್ದು 1790ರಲ್ಲಿ ಈ ಎಲ್ಲ ಪ್ರದೇಶವನ್ನು 
ಕಳೆದುಕೊಂಡ ಸಂಗತಿಯನ್ನು ಗಮನಿಸಿದೆ. ಮುಂದೆ ಧೋಂಡಿಯಾವಾಘನ ಜೊತೆ ನಡೆದ ಯುದ್ಧದಲ್ಲಿ ಮರಾಠರಿಗೆ ಬ್ರಿಟಿಷರು 
ನೆರವಾದರೂ, ಈ ಕಾಲದಲ್ಲಿ ಪೇಶ್ವೆ ಮತ್ತು ಪಟವರ್ಧನರ ನಡುವಣ ಸಂಬಂಧ ಕೆಡುತ್ತ ಬಂತು. 


ಮಾಧವರಾಯನ ನಂತರ ಪೇಶ್ವೆಯ ಗಾದಿಗೆ ಬಂದ ಅವನ ತಮ್ಮ ನಾರಾಯಣರಾಯನು (1772-73) ಅವನ ಚಿಕ್ಕಪ್ಪ 
ರಾಘೋಬಾನ ಪಿತೂರಿಯಿಂದ ಕೊಲೆಯಾಗಿ ರಾಘೋಬನೇ ಗಾದಿಗೆ ಬಂದರೂ (1773) ಕೊಲೆಗಾರನೆಂದು ತಿಳಿದುಬಂದ ಅವನನ್ನು 
ನಾನಾ ಫಡ್ನವೀಸನ ನೇತೃತ್ವದ ಬಾರಾಭಾಯಿ (12 ಸೋದರರು) ಎಂಬ ಪುಣೆದರ್ಬಾರಿನ ಮುತ್ಸದಿಗಳ ತಂಡ ಅಧಿಕಾರದಿಂದ 
ದೂರವಿರಿಸಿ ಮಾಧವರಾಯನ ಮರಣೋತ್ತರ ಪುತ್ರ ಸವಾಯ್‌ ಮಾಧವರಾಯನ ಹೆಸರಲ್ಲಿ ಆಡಳಿತ ನಡೆಸಲು ಆರಂಭಿಸಲು 
ಪುಣೆಯ ಆಡಳಿತ ದುರ್ಬಲವಾಗಿ ಬೇರೆ ಬೇರೆ ಕಡೆ ಕಂದಾಯ ಸಂಗ್ರಹಕ್ಕಾಗಿ ನೇಮಿಸಿದ್ದ ಜಾಗಿರ್ದಾರರು ಧಾರವಾಡ ಪ್ರದೇಶದಲ್ಲಿ 
ಪುಂಡಾಟ ನಡೆಸಲು ಆರಂಭಿಸಿದರು. 


ಇಚಲಕರಂಜಿಯ ಜಾಗೀರ್ದಾರ ಘೋರ್ಪಡೆಯ ಪತ್ನಿ ಅನುತಾಯಿಯು (ಈ ವಂಶಕ್ಕೆ ಬಾಜೀರಾಯನ ಸೋದರಿ 
ಅನುತಾಯಿಯನ್ನು ಮದುವೆ ಮಾಡಿಕೊಟ್ಟಿತ್ತು) ಬಾಳಾಜಿರಾಯನು 1753ರಲ್ಲಿ ಧಾರವಾಡವನ್ನು ಗೆದ್ದಾಗ ಬಾಳಾಜಿರಾಯನ ಸೈನ್ಯದ 
ಜೊತೆಹೋಗಿದ್ದು ಧಾರವಾಡವನ್ನು ತನ್ನ ಜಾಗೀರಾಗಿ ಪಡೆದಳು; ಮುಂದೆ ಹೈದರ್‌ ಅದನ್ನು ಆಕ್ರಮಿಸಿದಾಗ ಅದು ಘೋರ್ಪಡೆಗಳ 
ಕೈತಪ್ಪಿತ್ತು. ಕೊಲ್ಲಾಪುರದ ಪ್ರದೇಶದ ಮೇಲೆ ಘೋರ್ಪಡೆ ಒತ್ತುವರಿ ನಡೆಸಲು ಕೊಲ್ಲಾಪುರದ ಛತ್ರಪತಿ ಎರಡನೇಯ ಶಿವಾಜಿ 
ಪ್ರತಿಭಟಿಸಿದ. ಹಾಗೂ ಕಿತ್ತೂರ ದೇಸಾಯಿ ವೀರಪ್ಪಗೌಡನ ಜೊತೆ ಸ್ನೇಹಮಾಡಿದ. ಪೇಶ್ವೆ ಹಾಗೂ ಹೈದರನ ಎರುದ್ಧ ಬಂಡೇಳುವ 
ಮನಸ್ಥಿತಿಯಲ್ಲಿ ಇವರಿಬ್ಬರೂ ಇದ್ದರು. ಇಚಲಕರಂಜಿ ಮತ್ತು ಕೊಲ್ಲಾಪುರಗಳ ನಡುವಿನ ಜಗಳವನ್ನು ಶಮನಮಾಡಲು ಕೋನ್ಹೇರಿರಾವ್‌ 
ಪಟವರ್ಧನನನ್ನು ಪುಣೆದರ್ಬಾರ್‌ ನೇಮಿಸಲು ಕೊನ್ನೆ೦ಿರಾವ್‌ ವೀರಪ್ಪಗೌಡನನ್ನು ಸೋಲಿಸಿ ಅವನಿಂದ ಭಾರೀ ಯುದ್ಧ ಪರಿಹಾರ 
ಕೇಳಿದ. ಮತ್ತೆ ಕೊಲ್ಲಾಪುರದ ಮೇಲೆ ದಾಳಿಯಿಟ್ಟು ಅಲ್ಲಿನ ಮಠವನ್ನು ಸುಲಿದ. ಆಗ ಕೊಲ್ಲಾಪುರದ ಛತ್ರಪತಿಯು ಹೊರದೂಡಲ್ಪಟ್ಟಿ 
ಪೇಶ್ವೆ ರಾಘೋಬಾನ ನೆರವಿನಿಂದ ಪಟವರ್ಧನನ ಸೇನೆ ವಶಪಡಿಸಿಕೊಂಡಿದ್ದ ಚಿಕ್ಕೋಡಿ, ನಾಗರಮನೋಳಿಗಳನ್ನು ಬಿಡಿಸಿಕೊಂಡನು. 
ಆಗ ಖ್ಯಾತ ಸೇನಾನಿ ಮಹದಾಜಿ ಸಿಂಧ್ಯಾನನ್ನೇ ಪುಣೆ ದರ್ಬಾರ್‌ ಕೊಲ್ಲಾಪುರದ ವಿರುದ್ಧ ಕಳುಹಿಸಿಕೊಡಲು ಕೊಲ್ಲಾಪುರದವರು 
ಸಂಧಿಮಾಡಿ ಚಿಕ್ಕೋಡಿ, ನಾಗರಮನೋಳಿಗಳನ್ನು ಬಿಟ್ಟುಕೊಟ್ಟು ಯುದ್ಧ ಪರಿಹಾರಕ್ಕೆ 15 ಲಕ್ಷ ರೂ. ಕೊಡಲು ಒಪ್ಪಿದರು (1778). 


1796ರಲ್ಲಿ ಎಳೆಯ ಪೇಶ್ವೆ ಸವಾಯ್‌ ಮಾಧವರಾವ್‌ ಆತಹತ್ಯೆ ಮಾಡಿಕೊಳ್ಳಲು ರಾಘೋಬಾನ ಮಗ ಎರಡನೇಯ 
ಬಾಜೀರಾವ್‌ ಪೇಶ್ವೆಯಾದ. ಕೆಲಕಾಲ ನಾನಾಫಡ್ನವೀಸನೇ ಅಧಿಕಾರ ನಿರ್ವಹಿಸಿದ. ಆದರೆ ಆತನ ನಿಧನದ ನಂತರ (1800) 
ಪುಣೆಯ ಆಸ್ಥಾನದಲ್ಲಿ ಅಳುದುಳಿದ ಬಿಗುವು, ಮುತ್ತದಿತನಗಳು ಮಾಯವಾದುವು. ಪೇಶ್ವೆ ಬಾಜೀರಾಯನು ತನ್ನ ತಂದೆ 
ರಾಘೋಬನಂತೆ ವೀರನೇನೂ ಅಲ್ಲ, ಆದರೆ ತಂದೆಯ ಒಳಸಂಚುಗಳ ವೃಶ್ತಿಯಲ್ಲಿ ಪರಿಣತ. ಇದರಿಂದ ಮರಾಠಾ ಸತ್ತೆಯ ಪತನಕ್ಕೆ 


ದಾರಿಯಾಯಿತು. 


108 


ಪಟವರ್ಧನರು 


ಪೇಶ್ವೆಯ ಅನೇಕ ಯುದ್ಧಗಳಲ್ಲಿ ಗಣ್ಯಪಾತ್ರವ 
ಟಿಪ್ಪುವಿನ ಪರಾಜಯದಲ್ಲಿ ಗಣ್ಯ ಪಾತ್ರ ವಹಿಸಿ 


ಹಿಸಿದ್ದ ಪಟವರ್ಧನರಲ್ಲಿ ತಾಸಗಾಂವಿನ ಪರಶುರಾಮ ಭಾವು 1792ರಲ್ಲಿ 
ದವನು. ಆದರೆ ಇಚಲಕರಂಜಿಯ ಅನುತಾಯಿ ಘೋರ್ಪಡೆ ಪೇಶ್ವೆಯ 
ಸಂಬಂಧಿಯಾಗಿದ್ದು ಕೊಲ್ಲಾಪುರದ ರಾಜಕಾರಣದಲ್ಲಿ ಚಂಚು ಪ್ರವೇಶಮಾಡಿದಳು. ಪೇಶ್ವೆಗೂ ಕೊಲ್ಲಾಪುರಕ್ಕೂ ಒಳ್ಳೆಯ 
ಸಂಬಂಧವಿದ್ದರೂ ಗಮನಿಸದೆ, ಕೊಲ್ಲಾಪುರದ ತಂಟೆಕೋರ ಅಧೀನ ಅಧಿಕಾರಿ ಕಾಗಲದ ಘಾಟಗೆಯ ಮಾತಿನಂತೆ ಮಿರ್ಜಿಯ 
ಪಟವರ್ಧನರ ನೆರವು ಪಡೆದು ಕೊಲ್ಲಾಪುರಕ್ಕೆ ಸೇರಿದ ಚಿಕ್ಕೋಡಿಯಲ್ಲಿ ಪುಂಡಾಟಿಕೆಗೆ ಅವಕಾಶ ಮಾಡಿಕೊಟ್ಟಿಳು. ಕೊಲ್ಲಾಪುರದ 
ಎರಡನೇಯ ಶಿವಾಜಿ 1760ರಲ್ಲಿ ತೀರಿಕೊಂಡಾಗ ಮೂರನೇಯ ಶಿವಾಜಿ ಎಂಬಾತ ಪಟ್ಟವೇರಿದನು. ಗೋವಿಂದರಾವ್‌ 
ಪಟವರ್ಧನನಿಗೆ 1761ರಲ್ಲಿ ಮಿರ್ಜಿಯನ್ನು ಜಾಗೀರಾಗಿ ಕೊಟ್ಟಾಗ ಪುಣೆ ಕೊಲ್ಲಾಪುರಗಳ ನಡುವೆ ಭಿನ್ನಮತ ಹೆಚ್ಚಿತು. 


ಪಾಣಿಪತ್‌ ಕದನ (1761) ಮುಗಿದು ಬಾಳಾಜಿರಾಯನ ಮರಣವಾದ ನಂತರ ಹೈದರ್‌ ಪ್ರಬಲಿಸಿ ಕೊಲ್ಲಾಪುರದ ಜೊತೆ 
ಗುಪ್ತ ಸಂಬಂಧ ಬೆಳೆಸಲು ಪುಣೆಯ ಜೊತೆ ಛತ್ರಪತಿಯ ಸಂಬಂಧ ಇನ್ನು ಕೆಟ್ಟಿತು. 1762ರಲ್ಲಿ ಎಳೆಯ ಮೂರನೇಯ ಶಿವಾಜಿಯ 
ತಾಯಿ ಜೀಜಾಬಾಯಿ ಪೇಶ್ವೆ. ಮಾಧವರಾಯನ ಜೊತೆ ಸ್ನೇಹಮಾಡಲು ತನ್ನ ವಶವಿದ್ದ ಬೆಳಗಾವಿ ಜಿಲ್ಲೆಯ ನಾಲ್ಕು ಪರಗಣೆಗಳನ್ನು 
ಆಕೆಗೆ ಮರಳಿಸಿ ಏಳು ಲಕ್ಷ ರೂ. ಪಡೆಯಲು ಒಪ್ಪಿದನು. ಆದರೆ ಈ ಹಣವನ್ನು ಆಕೆ ಸಾಲಪಡೆದು ಕೊಟ್ಟಿದ್ದು ಸಾಲಿಗರು ರಾಣಿಗೆ 
ಕಿರುಕುಳ ಕೊಡುತ್ತಿರಲು, ಇದನ್ನು ತಪ್ಪಿಸಬೇಕೆಂದು ಮಾಧವರಾಯನು ಚಿಕ್ಕೋಡಿ ಮತ್ತು ನಾಗರಮನೋಳಿಗಳನ್ನು ಕಂದಾಯ 
ವಸೂಲಿಗಾಗಿ ಪರಶುರಾಮ ಭಾವು ಪಟವರ್ಧನನಿಗೆ ಬಿಟ್ಟುಕೊಡಲು ಇದರಿಂದ ಕೊಲ್ಲಾಪುರದವರಿಗೆ ತೀವ್ರ ಅಸಮಾಧಾನವಾಗಿ, 
ಸಾಧ್ಯ ಇದ್ದಷ್ಟು ಹಣವನ್ನು ಪೇಶ್ವೆಗೆ ನಗದಾಗಿ ಕೊಟ್ಟು ಈ ಪ್ರದೇಶಗಳನ್ನು ತನಗೆ ಮರಳಿಸಲು ರಾಣಿ ವಿನಂತಿಸಿದಳು. ಪೇಶ್ವೆ 
ಅದರಂತೆ 1767ರಲ್ಲಿ ಪರಶುರಾಮ ಭಾವುವಿಗೆ ಸೂಚನೆ ನೀಡಿದ. ಆದರೆ ಪರಶುರಾಮಭಾವು ಈ ಮಾತಿಗೆ ವಿಧೇಯನಾಗಿ 
ನಡೆಯಲಿಲ್ಲ. ಪೇಶ್ವೆ ಅಸೌಖ್ಯಬಿದ್ದು 1772ರಲ್ಲಿ ತೀರಿಕೊಂಡು ಮುಂದೆ ಆದ ಘಟನಾವಳಿಗಳನ್ನು ಹಿಂದೆ ಹೇಳಿದೆ. ಕೊನೆಗೆ 
1778ರಲ್ಲಿ ಕೊಲ್ಲಾಪುರದವರು ಪೇಶ್ವೆಗೆ ರೂ.15 ಲಕ್ಷವನ್ನು ಯುದ್ಧ ಪರಿಹಾರವಾಗಿ ನೀಡಿ ಶಾಂತಿ ಸ್ಥಾಪನೆಯಾದರೂ, ಮೂರನೇಯ 
ಆಂಗ್ಲೋ ಮೈಸೂರು ಯುದ್ಧದ ನಂತರ ಪರಶುರಾಮಭಾವು ಕೊಲ್ಲಾಪುರ ಪ್ರದೇಶದ ಮೇಲೆ ಒತ್ತುವರಿ ನಡೆಸಲಾರಂಭಿಸಿದನು. 
ಪುಣೆಯಲ್ಲಿ ಅಧಿಕಾರದಲ್ಲಿದ್ದ ನಾನಾಫಡ್ನವೀಸನಿಗೂ ಪರಶುರಾಮಭಾವುವಿಗೂ ಒಳ್ಳೆಯ ಸೆಂಬಂಧಗಳಿರದ್ದರಿಂದ ಅವನು ಛತ್ರಪತಿಗೆ 
ಪರಶುರಾಮ ಭಾವುವಿನ ವಿರುದ್ಧ ಹೋರಾಡಲು ಪ್ರೋತ್ಸಾಹ ನೀಡಿದ್ದ ಆಗ ಛತ್ರಪತಿ ಪರಶುರಾಮ ಭಾವುವಿನ ತಾಸಗಾಂವ್‌ ಅನ್ನು 
ಗೆದ್ದು ಅಲ್ಲಿನ ಅರಮನೆಯನ್ನು ಸುಟ್ಟು, ಚಿಕ್ಕೋಡಿ, ನಾಗರ ಮನೋಳಿಗಳನ್ನು ವಶಪಡಿಸಿಕೊಂಡು ಗೋಕಾಕವನ್ನು 1798ರಲ್ಲಿ ಗೆದ್ದು 
ಸತಾರಾ ಕಡೆ ಸಾಗಲು ಪರಶುರಾಮ ಭಾವು ಮತ್ತು ಫಡ್ನವೀಸ್‌ ಮತ್ತೆ. ಕೈಜೋಡಿಸಿದರು. ಪರಶುರಾಮ ಭಾವು ಗೋಕಾಕದ 
ಕಡೆಯಿಂದ ಕೊಲ್ಲಾಪುರಕ್ಕೆ ಸಾಗಲು ಪಟ್ಟಣಕುಡಿಯಲ್ಲಿ ಯುದ್ಧದಲ್ಲಿ ಹತನಾದ. ಪುಣೆಯ ಸೇನೆ ರಾಮಚಂದ್ರ ಪಟವರ್ಧನನ 
ನೇತೃತ್ವದಲ್ಲಿ ಕೊಲ್ಲಾಪುರ ಮುತ್ತಿತು. ಆಗ ನಾನಾಫಡ್ನವೀಸ್‌ ತೀರಿಕೊಳ್ಳಲು, ಎರಡನೇಯ ಬಾಜೀರಾವ್‌ ಮುತ್ತಿಗೆ ಹಿಂತೆಗೆದುಕೊಳ್ಳಲು 
ಹೇಳಿದನು (1800). ಆದರೆ ಈ ಪ್ರದೇಶದಲ್ಲಿ ಭಾರಿ ಪುಂಡನಾದ ನಿಪ್ಪಾಣಿಯ ದೇಸಾಯಿ ಬಾಜೀರಾಯನ ಪ್ರಚೋದನೆಯಿಂದ 
1812ರಲ್ಲಿ ಕೊಲ್ಲಾಪುರದ ಮೇಲೆ ದಾಳಿಮಾಡಿ ಕೊಲ್ಲಾಪುರದ ಛತ್ರಪತಿ ಬ್ರಿಟಿಷರ ತೆಕ್ಕೆಗೆ ಬೀಳುವಂತೆ ಮಾಡಿದ. ಮುಂದೆ ಪೇಶ್ವೆಯ 
ಎರುದ್ಧ ಬ್ರಿಟಿಷರು ನಡೆಸಿದ ಯುದ್ಧದಲ್ಲಿ ಛತ್ರಪತಿ ಬ್ರಿಟಿಷರಿಗೆ (1818) ನೆರವಾಗಿ ಚಿಕ್ಕೋಡಿ, ನಾಗರಮನೋಳಿಗಳನ್ನು ಮತ್ತೆ 
ಪಡೆದರೂ ಕೊಲ್ಲಾಪುರದ ಮುಂದಿನ ಅರಸರಾದ ಶಂಭು (1812-21) ಹಾಗೂ ಷಾಜಿ (1821-37) ಹಾಗೂ ನಾಲ್ಕನೇಯ 
ಶಿವಾಜಿ (1837-66) ತಮ್ಮ ಅನೇಕ ಚಟುವಟಿಕೆಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿದ್ದ ತಮ್ಮ ಹೆಚ್ಚಿನ ಭಾಗಗಳನ್ನು ಕಳಕೊಂಡರು. 
ಒಟ್ಟಿನಲ್ಲಿ ಮರಾಠಾ ಸತ್ತೆ ದುರ್ಬಲವಾಗಲು ಈ ವಂಶದ ಮಹತ್ಸಾಕಾಂಕ್ಷೆಗಳೂ ಕಾರಣವಾದವು. . 


ಪರಶುರಾಮ ಪಟವರ್ಧನನ ಮರಣಾನಂತರ ಅವನ ಮಗ ರಾಮಚಂದ್ರನು ಕೊಲ್ಲಾಪುರದ ಮುತ್ತಿಗೆಗಾಗಿ ಪೇಶ್ಚೆಯ ನೆರವು 
ಕೇಳಲು, ಪೇಶ್ವೆಯು ಪಟವರ್ಧನನಿಗೆ ನೆರವು ನೀಡಬೇಕೆಂದು ಉತ್ತರ ಕರ್ನಾಟಕದ ತನ್ನ ಸರ್‌ ಸುಬೇದಾರ ದೊಂಡೋಪಂತ 
ಗೋಖಲೆಗೆ ತಿಳಿಸಿದನು. ಆತನು ಕ ಕಾರ್ಯಾಚರಣೆಯಲ್ಲಿ ವ 
ಧೋಂಡಿಯಾ ವಾಘನ ಎರುದ್ಧ ರಲು ಪಟವರ್ಧನನೂ ಅವನ ಜೊತೆ 
ಸೇರಿದನು. ಗೋಖಲೆ ಈ ಕಾರ್ಯಾಚರಣೆಯಲ್ಲಿ ಹತನಾದರೂ ಚಿಂತಾಮಣರಾವ್‌ ಪಟವರ್ಧನ್‌ ವೆಲ್ಲಿಸ್ಲಿಗೆ ನೆರವಾಗಲು 


ಇತಿಹಾಸ 1()0 


ಧೋಂಡಿಯಾನ ಎರುದ್ಧ ನಡೆದ ಕಾರ್ಯಾಚರಣೆ ಮುಗಿದ ನಂತರ ಪಟವರ್ಧನರಿಗೆ ಸೇರಿದ್ದ ಧೋಂಡಿಯಾ ಗೆದ್ದ ಪ್ರದೇಶಗಳನ್ನು 
ವೆಲ್ಫೆಸ್ಲಿ ಅವರಿಗೆ ಮರಳಿಸಿದನು. ಆದರೆ ಬಾಜೀರಾಯನ ಧೂರ್ತತನದಿಂದ ಎಲ್ಲ ಪ್ರದೇಶಗಳ ಮರಳಿಸುವಿಕೆ ನಿಧಾನವಾಗಿ 1811ರಲ್ಲಿ 
ಪಟವರ್ಥನರ ಧಾರವಾಡ, ಬೆಳಗಾವಿ, ಸಾಂಗಲಿ ಜಿಲ್ಲೆಯ ಪ್ರದೇಶಗಳು ಪಟವರ್ಧನರಿಗೆ ಸಿಕ್ಕು ಅವರು ಪೇಶ್ವೆಯ ವಿರುದ್ಧ ಬ್ರಿಟಿಷರ 
ಮಿತ್ರರಾದರು. ಪೇಶ್ವೆಯನ್ನು 1818ರಲ್ಲಿ ಬ್ರಿಟಿಷರು ಸೋಲಿಸಿದಾಗ ಅವರು ತಮಗೆ ಸೇರಿದ ಸಾಂಗಲಿ, ಹಿರೇಮಿರ್ಜಿ, ಜಮಖಂಡಿ, 
ಕಿರೇಮಿರ್ಜಿ (ಬುಧಗಾಂವ್‌) ಮುಂತಾದ ಪ್ರದೇಶಗಳನ್ನು ಉಳಿಸಿಕೊಂಡರು. ಆದ್ದರಿಂದ ಧಾರವಾಡ ಜಿಲ್ಲೆಯಲ್ಲಿ ಅವರ 
ಮಹಲುಗಳಾಗಿದ್ದ ಶಿರಹಟ್ಟಿ, ಲಕ್ಷ್ಮೇಶ್ವರ, ಕುಂದಗೋಳ, ಗುಡಿಗೇರಿಗಳು ಅವರ ಸಂಸ್ಥಾನಗಳ ಭಾಗವಾಗಿ ಉಳಿದವು. 1824ರಲ್ಲಿ 
ಸೈನ್ಯ ಸಹಾಯ ಮೈತ್ರಿಯಂತೆ ತಾನು ಕೊಡಬೇಕಾದ ಪೊದಿಯ ಬದಲು ಹೊಸ ಹುಬ್ಬಳ್ಳಿ ಹಾಗೂ 41 ಗ್ರಾಮಗಳನ್ನು (ಒಟ್ಟು 
ಉತ್ಪನ್ನ 62,500 ರೂ) ಸಾಂಗಲಿಯ ಚಿಂತಾಮಣರಾವ್‌ ಪಟವರ್ಧನ್‌ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು. 


ಪೇಶ್ಚೆಯ ಪತನ 


ಬಾಜೀರಾವ್‌ ಪೇಶ್ವೆ ಮತ್ತು ಪಟವರ್ಧನರ ನಡುವಿನ ದ್ವೇಷ ಎಷ್ಟಿತ್ತೆಂದರೆ ಧೋಂಡಿಯಾ ವಾಘನ ಸೋಲಿನ ನಂತರ, ಈ 
ಯುದ್ಧದಲ್ಲಿ ಬ್ರಿಟಿಷರಿಗೆ ನೆರವಾಗಿ ಸತ್ತಿದ್ದ ಪೇಶ್ಚೆಯ ಸರ್‌ ಸುಬೇದಾರ ಧೋಂಡೋಪಂತ ಗೋಖಲೆಯ ಸೋದರನಪುತ್ರ ಬಾಪು 
ಗೋಖಲೆಗೆ ಪಟವರ್ಧನನಿಗೆ ಸೇರಿದ ಪ್ರದೇಶಗಳನ್ನು ಸುಲಿಯುವಂತೆ ಪೇಶ್ವೆ ಹೇಳಿದ. 1802ರಲ್ಲಿ ಬಾಪುವು ಸವಣೂರು, 
ಹಾವೇರಿಗಳನ್ನು ಸೂರೆ. ಮಾಡಿದ. ಇದೇ ಕಾಲಕ್ಕೆ, ಇಂದೋರಿನ ಹೋಳ್ಕರನು ಪೇಶ್ವೆಯನ್ನು ಪುಣೆಯಿಂದ ಹೊರದೂಡಲು 
ಬಾಜೀರಾಯನು ಬ್ರಿಟಿಷರ ಜೊತೆ ಬೆಸ್ಸೀನ್‌ ಒಪುಂದಮಾಡಿಕೊಂಡು ಅವರ ಅಧೀನನಾಗಲು ಸಮತಿ ಕೊಟ್ಟ (1802). ಅವರ 
ಸೈನ್ಶಕ್ಕೆ ಕೊಡಬೇಕಾದ ಸಹಾಯ ಧನಕ್ಕೆ 10.22 ಲಕ್ಷ ರೂ ಉತ್ಪನ್ನದ ಸವಣೂರು ಹಾಗೂ 5.517 ಲಕ್ಷ ರೂ. ಉತ್ಪನ್ನದ 
ಬಂಕಾಪುರವನ್ನು ಬಿಟ್ಟುಕೊಟ್ಟನಾದರೂ ಮುಂದೆ 1803ರಲ್ಲಿ ಈ ಪ್ರದೇಶಗಳ ಬದಲಿಗೆ ಬುಂದೇಲ್‌ ಖಂಡವನ್ನು ಬ್ರಿಟಿಷರಿಗೆ 
ಬಿಟ್ಟುಕೊಟ್ಟ. | 


ಬಾಜೀರಾಯನನ್ನು ನೆಲೆಗೊಳಿಸಿ ಧಾರವಾಡಕ್ಕೆ ಬಂದ ವೆಲ್ಲೆಸ್ಲಿ ಧಾರವಾಡ ಜಿಲ್ಲೆಯ ಅರಾಜಕತೆಯಿಂದ ದಂಗಾದ. ಅಪ್ಪಾಸಾಹೇಬ 
ಪಟವರ್ಧನ (ನಾಲ್ಕು ಲಕ್ಷ ಉತ್ಪನ್ನದ ಪ್ರದೇಶ), ನರಗುಂದ ಹಾಗೂ ರಾಮದುರ್ಗದ ವೆಂಕಟರಾವ್‌ ಭಾವೆ (1,25,000 ರೂ. 
ಉತ್ಪನ್ನದ ಪ್ರದೇಶ), ನವಲಗುಂದ ಮತ್ತು ಗದಗ ಪ್ರದೇಶ (ಐದು ಲಕ್ಷ ರೂ. ಉತ್ಪನು ಹೊಂದಿದ್ದ ಬಾಪು ಗೋಖಲೆ ಹಾಗೂ 
ದಕ್ಷಿಣ ಬಿಜಾಪುರದಲ್ಲಿ ಇದ್ದ ಗಣಪತರಾವ್‌ ಪಾನಸೆ (ರಾಣೆಬೆನ್ನೂರು ಹಾಗೂ ಹಾನಗಲ್‌ಗಳ 1,20,000 ಉತ್ಪನ್ನದ ಪ್ರದೇಶ) 
ಆಡಳಿತಗಾರರಾಗಿದ್ದರು. ಕೊನೆಯದರ ಮಾಲಿಕ ಪುಣೆಯಲ್ಲಿ ಇರುತ್ತಿದ್ದ ರೂಪಾರಾಮ್‌ ಚೌಧುರಿ ಎಂಬಾತ ಧಾರವಾಡದಲ್ಲಿ 
1794ರಿಂದ ಕಿಲ್ಲೇದಾರನಾಗಿದ್ದ ಬಾಪೂಜಿ ಸಿಂಧೆ, ಬೆಟಗೇರಿ, ಮಾರದಗಿಗಳ 1,20,000 ರೂ. ಉತ್ಪನ್ನದ ಪ್ರದೇಶ ಹೊಂದಿದ್ದ 
ಪೇಶ್ಚೆಯ ದತ್ತಕ ಸೋದರ ಅಮೃತರಾವ್‌ ಅಣ್ಣಿಗೇರಿ ಹಾಗೂ ಪರಸಗಡ (ಈಗ ಬೆಳಗಾವಿ ಜಿ!)ಗಳನ್ನು (50,000 ರೂ. ಉತ್ಪನ) 
ಹೊಂದಿದ್ದ, ಅದಲ್ಲದೆ. ಈ ಎಲ್ಲ ಅಧಿಕಾರಿಗಳು ಪೇಶ್ವೆಗೆ ತಲೆಬಾಗದೆ ಅರೆಬರೆ ಸ್ವಾಯತ್ತರಾಗಿ ಇದ್ದರು; ಇವರಲ್ಲಿ ದ್ವಂದ್ಹಗಳಿಗೂ 
ಕೊನೆ ಇರಲಿಲ್ಲ. ಇವರ ಹಿಡಿತವಿಲ್ಲದ ಪೇಶ್ವೆ ಹಾಗೂ ಈ ಕಂದಾಯ ಸಂಗ್ರಹವನ್ನು ಗುತ್ತಿಗೆಗೆ ಪಡೆದಿದ್ದ ಅಧಿಕಾರಿಗಳ ನಡುವೆ ಸಿಕ್ಕ 
ಜನರ ಪಾಡು ಗರಗಸದ ಅಲಗುಗಳ ನಡುವೆ ಸಿಕ್ಕಂತೆ ಇತ್ತು. 1814ರಲ್ಲಿ ಈ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಕಳುಹಿಸಲಾದ 
ಪೇಶ್ವೆಯ ಅಧಿಕಾರಿ ತ್ರಿಂಬಕಜಿ ಡೇಂಗ್ಲೆಗೆ "ಯಾರೂ ತಲೆಬಾಗಲು ಸಿದ್ಧರಿರಲಿಲ್ಲ. 


1817ರಲ್ಲಿ ಪೇಶ್ವೆ ಮಾಡಿಕೊಂಡ ಪುಣೆ ಒಪ್ಪಂದದಂತೆ ಧಾರವಾಡ, ಕುಸುಗಲ್‌ಗಳನ್ನು ಬ್ರಿಟಿಷರಿಗೆ ಅವರ ಸೈನ್ಯದ ವೆಚ್ಚಕ್ಕಾಗಿ 
ಬಿಟ್ಟುಕೊಟ್ಟ. ಪಿಂಡಾರಿಗಳ ಎರುದ್ಧ ಕಾರ್ಯಾಚರಣೆಗೆ ಮುಂದಾಗಬೇಕಾದ ಬ್ರಿಟಿಷರಿಗೆ ಈ ಭೂಮಿಯಿಂದ ಅನುಕೂಲವಾಯಿತು. 
ಸರ್‌ ಥಾಮಸ್‌ ಮನ್ರೋ, ಬ್ರಿ. ಪ್ರಿಜ್ಜರ್‌ನ ಜೊತೆ ಧಾರವಾಡಕ್ಕೆ ಸಾಗಿದ. ಮುಂಚೂಣಿಯಾಗಿ ಬಂದಿದ್ದ ಮೇಜರ್‌ ನೆವಾಲ್‌ 
ಧಾರವಾಡಕ್ಕೆ ಜುಲೈ 1817ರಲ್ಲಿ ತಲಪುವಾಗ ಮನ್ರೊ ಧಾರವಾಡ ಕೋಟೆಯನ್ನು ವಶಪಡಿಸಿಕೊಂಡಿದ್ದ ಮೇಜರ್‌ ನೆವಾಲ್‌ 
ಧಾರವಾಡ, ಕುಸುಗಲ್‌ ಹಾಗೂ ರಾಣೆಬೆನ್ನೂರನ್ನೂ ಗೆದ್ದ ಏಕೆಂದರೆ ಬಾಜೀರಾಯನು ಮತ್ತೆ ಬ್ರಿಟಿಷರ ವಿರುದ್ಧ ಯುದ್ಧ ಸಾರಿದ್ದ 


110 ಧಾರವಾಡ ಜಿಲ್ಲೆ 
ಬ್ರಿಟಿಷರಿಗೆ ಬಿಟ್ಟಿದ್ದ ಪ್ರದೇಶವನ್ನು ಮತ್ತೆ ಗೆಲ್ಲಲು ತನ್ನ ಅಧಿಕಾರಿ ಕಾಶೀರಾವ್‌ ಗೋಖಳನೆ ಎ13 ಆಜ್ಞಾಫಿಸಿದ. ಆದರೆ 
ಸ್ಥಳೀಯ ಜನರ ಸಹಕಾರ ಲಭಿಸಿದ್ದರಿಂದ ತನ್ನಲ್ಲಿದ್ದ ಮಿತಬಲದಿಂದ ಈ ಪ್ರದೇಶ ಗೆಲ್ಲಲು ಚಂ ಕಷ್ಟವಾಗಲಿಲ್ಲ. ಪೇಶ್ವೆಯ 
ಪ್ರದೇಶದಲ್ಲಿ ಸ್ಥಳೀಯರನ್ನೇ ಅಮಲ್ಲಾರರನ್ನಾಗಿ ನೇಮಿಸಿ ಇಂಥ 25ಅಮಲ್ಪಾರರನ್ನು ತಯಾರುಮಾಡಿ ಅವರ ನೆರವಿನಿಂದ ಸಾಧ್ಯವಿದ್ದಷ್ಟು 
` ಫೇದೆಗಳನ್ನು ಭರ್ತಿ ಮಾಡಿದ. ಡಿಸೆಂ. 19ಕ್ಕೆ (1817) ಕಾಶೀರಾವ್‌ ಗೋಖಲೆಯ ಮಗನ ವಶವಿದ್ದ ನವಲಗುಂದವು ರಾಮರಾವ್‌ 
ಎಂಬ ಬ್ರಿಟಿಷರ ಅಮಲ್ದಾರನ ವಶವಾಯಿತು. ನವಲಗುಂದಕ್ಕೆ ಬಾದಾಮಿಯಿಂದ ಬಂದ ಕಾಶೀರಾವ್‌ನನ್ನು ಮನ್ರೋ ಧಾರವಾಡದಿಂದ 
ಬಂದು ಹಿಂದಕ್ಕಟ್ಟಿದ. ಆಗ ಬಳ್ಳಾರಿಯಿಂದ ಬಂದ ಸೇನೆಯ ನೆರವಿನಿಂದ ಜನವರಿ 6ಕ್ಕೆ (1818) ಗದಗು, 8 ಕ್ಕೆ ಡಂಬಳ, 14 
ಕ್ಕೆ ಹುಬ್ಬಳ್ಳಿ, 15 ಕ್ಕೆ ಮಿಶ್ರಿಕೋಟಿಗಳನ್ನು ಗೆದ್ದ. ಜ.18 ಕ್ಕೆ ಸೋಂದಾ, ನಂತರ ಹಳಿಯಾಳ (ಇವೆರಡೂ ಕೆನರಾ ಜಿಲ್ಲೆಯ ಭಾಗವಾಗಿ 
1799 ರಲ್ಲಿ ಟಿಪ್ಪವಿನ ಪತನಾ ನಂತರ ಬ್ರಿಟಿಷರಿಗೆ ಸೇರಿದ್ದವು, ಅಲ್ಲಿಂದ ನವಲಗುಂದ, ಹುಲ್ಲೂರು, ಮಾರ್ಗವಾಗಿ ರೋಣ 
ತಲುಪಿ ಅಲ್ಲಿ ಮನ್ರೋ ಬೀಡು ಬಿಟ್ಟ. ಛೆ.8). ಫೆ 10ಕ್ಕೆ ಬ್ರಿಟಿಷ್‌ರು ಉತ್ತರದಲ್ಲಿ ಸತಾರಾ ಗೆದ್ದು ಫೆ.11 ಕ್ಕೆ ಪೇಶ್ವೆಯನ್ನು 
ಪದಚ್ಯುತಗೊಳಿಸಿದಾಗ ಧಾರವಾಡ ಜಿಲ್ಲೆ ಬ್ರಿಟಿಷ್‌ರ ವಶಬಂದಂತೆ ಆಯಿತು. ಮುಂದೆ ವಿಜಾಪುರ, ಸೊಲ್ಲಾಪುರ, ಬೆಳಗಾವಿಗಳಲ್ಲಿ 
ಬ್ರಿಟಿಷ್‌ ಧ್ವಜ ಏರಿಸುವ ಕೆಲಸವನ್ನು ಮನ್ರೊ ಮೇ 15ರ ಒಳಗೆ ಮುಗಿಸಿದ. ಜೂನ್‌ 15 ಕ್ಕೆ ಆತ ಹುಬ್ಬಳ್ಳಿಗೆ ಮರಳಿದ. ಲೆ॥ 
ಕ ನೆವಾಲ್‌ ಧಾರವಾಡ ಕೋಟೆಯನ್ನು ವಹಿಸಿಕೊಂಡ. ಹುಬ್ಬಳ್ಳಿ ಆಗ ಸಾಂಗಲಿಯ ಪಟವರ್ಧನರ ವಶವಿದ್ದು ಮುಂದೆ ಆತ 
ಅದನ್ನು ಬ್ರಿಟಿಷ್‌ರಿಗೆ ಬಿಟ್ಟುಕೊಟ್ಟ. ಈ ಪ್ರದೇಶಗಳಿಗೆ ಬ್ರಿಟಿಷರು ಮನ್ರೋನನ್ನು ಕಮಿಶನರ್‌ ಆಗಿ ನೇಮಿಸಿದರು. 
ಮರಾಠರ ಆಡಳಿತ : 


ಬ್ರಿಟಿಷರು 1818ರಲ್ಲಿ ಗೆದ್ದ ಕರ್ನಾಟಕದ ಪ್ರದೇಶಗಳಲ್ಲಿನ ಈಗಿನ ಧಾರವಾಡ ಬೆಳಗಾವಿ ವಿಜಾಪುರ ಜಿಲ್ಲೆಗಳ ಪ್ರದೇಶಗಳಿದ್ದವು. 
ಅಲ್ಲದೆ ಸವಣೂರು, ನರಗುಂದ, ಕಿತ್ತೂರು, ರಾಮದುರ್ಗ, ಮುಧೋಳ, ಜಮಖಂಡಿ, ಕಾಗವಾಡ, ನಿಪ್ಪಾಣಿ, ಚಿಂಚಣಿ ಮುಂತಾದ 
ಪ್ರದೇಶಗಳೂ, ಈಗ ಮಹರಾಷ್ಟ್ರದಲ್ಲಿರುವ ಸಾಂಗಲಿ, ಮಿರ್ಜಿ, ಬುಧಗಾಂವ್‌ (ಕಿರೇ ಮಿರ್ಜಿ)ಗಳಿಗೆ ಸೇರಿದ ಪ್ರದೇಶಗಳೂ 
ಸಂಸ್ಥಾನಗಳಾಗಿ ಇದ್ದವು. ಬ್ರಿಟಿಷರಿಗೆ ಒಳಪಟ್ಟು ಇದ್ದ ಪ್ರದೇಶಗಳಲ್ಲಿ ಮರಾಠರ ಕಾಲದಲ್ಲಿ ಇದ್ದ ಧಾರವಾಡ, ಹುಬ್ಬಳ್ಳಿ, ಅಗಡಿ, 
ಗದಗ, ಲಕ್ಷೇಶ್ವರ, ಡಂಬಳ, ಅಮಿನಭಾವಿ ಮುಂತಾದ ಪ್ರದೇಶಗಳ ದೇಸಾಯರೂ ಇದ್ದರು. ಕೃಷ್ಣಾ: ತುಂಗಭದ್ರಾ ನಡುವಿನ ದೋಆಬ್‌ 
ಪ್ರದೇಶವನ್ನು ಮರಾಠರು 13 ತಾಲೂಕು (ಪರಗಣಾ)ಗಳಾಗಿ ವಿಭಜಿಸಿದ್ದು ಇವನ್ನು ನೋಡಲು ಕಾಮ್‌ವೀಸ್‌ದಾರ್‌ ಅಥವಾ 
ಮಾಮಲೇದಾರನೆಂಬ ಅಧಿಕಾರಿ ಇದ್ದನೆಂದು ಡಾ|| ಚಿಟ್ನಿಸ್‌ ಹೇಳಿದ್ದಾರೆ. ಇದರಲ್ಲಿ ಧಾರವಾಡ ಜಿಲ್ಲೆಗೆ ಸಂಬಂಧಿಸಿದಂತೆ ಇದ್ದ 
ತಾಲೂಕುಗಳು ನವಲಗುಂದ, ನರಗುಂದ, ನಂದವಾಡಿ (ನಲವಡಿ 7), ಧಾರವಾಡ, ಗದಗ ಮತ್ತು ಸವಣೂರು. ಧಾರವಾಡವು 
ಇಚಲಕರಂಜಿ' ಘೊರ್ಪಡೆಗೂ ನರಗುಂದವು ಭಾವೆ ಮನೆತನಕ್ಕೂ ಜಾಗೀರಾಗಿದ್ದು ಅವು ಪೇಶ್ವೆಯ ನೇರ ಆಡಳಿತಕ್ಕೆ ಒಳಪಟ್ಟಿದ್ದವು. 


ಶಿವಾಜಿಯಿಂದ ರಾಜಾರಾಮನ ಕಾಲದವರೆಗೆ ರಾಮಚಂದ್ರಪಂತ ಅಮಾತ್ಮನು ಈ ಪ್ರದೇಶದ ಆಡಳಿತಾಧಿಕಾರಿಯಾಗಿದ್ದನು. 
ಇಡೀ ಕನ್ನಡ ಪ್ರದೇಶ ಸುಬಾ ಕರ್ನಾಟಕ ಎನಿಸಿತ್ತು. ಪೇಶ್ಲೆಯ ಕಾಲದಲ್ಲಿ ಮೊದಲು ಮೋರೋಬಾಪೂಜಿ ಸರ್‌ಸುಬೇದಾರನಾದನು. 
1775ರಲ್ಲಿ ಈ. ಸ್ಥಾನಕ್ಕೆ ಯಶವಂತರಾವ್‌ ಸಿಂಧೆ, ಮುಂದೆ 1787ರಲ್ಲಿ ಲಕ್ಷಣ್‌ ಬಾಬುರಾವ್‌, 1804 ರಲ್ಲಿ ತ್ರಿಂಬಕಜಿ ಡೇಂಗಳೆ 
ನೇಮಕಗೊಂಡರು. 1808ರಿಂದ ಆನಂದರಾವ್‌ ರಾಮಚಂದ್ರ ಕೆಲಕಾಲವಿದ್ದು ಡೇಂಗಳೆ ಮತ್ತೊಮ್ಮೆ ನೇಮಕಗೊಂಡು 1818ರವರೆಗೆ 
ಅವನೇ ಇದ್ದ. ವ್ಯಾಪಾರೀ ಪೇಟೆಗಳ ನಿರ್ವಹಣೆಗೆ ಪಟ್ಟಣಶೆಟ್ಟಿ ಎಂಬ ಸ್ಥಳೀಯ ವ್ಯಾಪಾರಿಯನ್ನು ನೇಮಿಸುತ್ತಿದ್ದು ಕಿಲ್ಲೆಗಳಿಗೆ 
ಕಿಲ್ಲೇದಾರನಿರುತ್ತಿದ್ದ ಬಾಪೂಜಿ ಸಿಂಧೆ ಎಂಬ ಧಾರವಾಡದ ಕಿಲ್ಲೇದಾರನ ಹೆಸರು ಕಾಣಬರುತ್ತದೆ. ಕಸಬಾ ಅಥವಾ ಕೃಷಿ ಪ್ರಧಾನ 
ವಸತಿಯ ಕೇಂದ್ರಗಳಿಗೆ ಪ್ರತ್ಯೇಕ ಅಧಿಕಾರಿ ಇರುತ್ತಿದ್ದ 1795ರಲ್ಲಿ ಹಾವೇರಿಯಲ್ಲಿ ಹಿಂದಿನ ಕಸಬಾ ಊರೇ ಅಲ್ಲದೆ ಪ್ರತ್ಯೇಕ 
ಪೇಟೆಯನ್ನು (ಪೇಟ್‌') ಸ್ಥಾಪಸಿದ್ದನ್ನು ಡಾ| ಚಿಟ್ನಿಸ್‌ ಗುರುತಿಸಿದ್ದಾರೆ. ಇಲ್ಲಿ ಹೊರಊರಿನಿಂದ ಬಂದು ಆಗ ನೆಲಸಿದ ರೈತರ 
ಹೆಸರುಗಳೂ ಲಭ್ಯವಿವೆ. ಆದರೆ ಅದು ವ್ಯಾಪಾರೀ ಪೇಟೆಯಾಗಿತ್ತು. ಅಲ್ಲಿ ವೀರಶೈವ ಮಠ ಸ್ಥಾಪನೆಗೆ ಪೇಶ್ವೆ ನೆರವಿತ್ತ 

ಪರಗಣ, ಸೀಮೆ, ಪ್ರಾಂತ ಎಂಬ ಶಬ್ದಗಳನ್ನು ನಾನಾ ಪ್ರಸಂಗಗಳಲ್ಲಿ ಬಳಸಿದ್ದಾರೆ. 1640 ರಲ್ಲಿ ಲಕ್ಷ್ಮೇಶ್ವರ ಪರಗಣೆಯನ್ನು 


ತಡಿ ಶಿ ಆತಿ ಕ — ` ಮಿ 
ಸೋಸು sir ಸಡಾ! ಆ ತಾಗ ಒಂದು ದಾಖಲೆಯಲ್ಲಿ ರಾಯರಹುಬ್ಬಳ್ಳಿ “ಪರಗಣಾ' ಎಂದಿದ್ದುದು 
ಇನ್ನೊಂದೆಡೆ ಅದನ್ನೇ 'ಸೀಮೆ ಎಂದಿದಿ. ಹಿಂದಿನ "ನಾಡಗೌಡಕಿ' ಎಂಬ ಶಬ್ದವನ್ನು "ಮಿರಾಶಿ' ಎಂದೂ ಬಳಸಿದಾರೆ. ಪರಗಣಾದ 
ಪು ಟು 


ಇತಿಹಾಸ 111 
< kl [3 » ಎ ) 
ಕೆಳಗೆ 'ಮಹಲ್‌' ಅಥವಾ "ತರಫ್‌ ಮತ್ತು 'ಕರಿಯಾತ್‌' ಎಂಬ ಭಾಗಗಳಿದ್ದುವೆಂದು ಡಾ।। ಸಾವಂತ್‌ ಹೇಳಿದ್ದಾರೆ. ಧಾರವಾಡ 
ಪರಗಣಾದಲ್ಲಿ ಧಾರವಾಡ ಮಹಲ್‌ ಇತ್ತು. ಅದೇ ರೀತಿ ಬೇರೆಡೆ ಇದ್ದ ತರಫ್‌ ಮಾರಡಗಿ, ಕರಯಾತ್‌ ಬೆಟಗೇರಿ ಮುಂತಾದ 
ಉಲ್ಲೇಖಗಳನ್ನೂ ಅವರು ಹೇಳಿದ್ದಾರೆ. 


1794ರ ಧಾರವಾಡದ ಒಂದು ದಾಖಲೆಯಲ್ಲಿ ಕಿಲ್ಲೆದಾರ್‌ (ಬಾಪೂಜಿಸಿಂಧೆ), ಹವಾಲ್ದಾರ್‌ (ಬಾಪೂರಾವ್‌), ಸರ್ನೋಬತ್‌ 
(ಕೇದಾರ್‌ಜಿ ಪವಾರ್‌), ಕಾರ್ಯಾನೀಸ್‌ (ಹೈಬತ್‌ರಾವ್‌ ಶಂಕರ್‌), ಹೀಗೆ ಅಧಿಕಾರಿಗಳ ಸರಣಿಯೇ ಕಿಲ್ಲೆಯಲ್ಲಿ ಕಾಣಬರುತ್ತಿದೆ. 
ಧಾರವಾಡ ಮತ್ತು ಲಕ್ಷೇಶ್ವರಗಳಲ್ಲಿ ಪೇಶ್ಲೆಯರ ಕಾಲದ ಟಂಕಸಾಲೆಗಳೂ ಇದ್ದವು. ಈ ಕಾಲದ ಧಾರವಾಡ ಪರಗಣೆ (ಇದರಲ್ಲಿ 
33 ಗ್ರಾಮ 11 ಉಪಗ್ರಾಮಗಳಿದ್ದವುಯ ದಾಖಲೆಗಳನ್ನು ಗಮನಿಸಿ ಡಾ॥ ಚಿಟ್ನಿಸ್‌ ಅವರು ಹೇಳುವುದೇನೆಂದರೆ, ಕಿಲ್ಲೇದಾರನಾಗಿ 
ಮರಾಠಾ ಜಾತಿಯವರೂ ಹಳ್ಳಿಗಳಲ್ಲಿ ಬ್ರಾಹ್ಮಣ, ಮರಾಠಾ ಅಥವಾ ಲಿಂಗಾಯತರೂ ಅಧಿಕಾರಿಗಳಾಗಿದ್ದರು. ಪಟೇಲ (ಪಾಟೀಲ್‌) 
ಹುದ್ದೆಯಲ್ಲಿ ಲಿಂಗಾಯತ ಅಥವಾ ಮರಾಠಾ ಹಾಗೂ ಶಾನುಬೊಗ(ುಲಕರಣಿ)ನಾಗಿ ಬ್ರಾಹ್ಮಣರಿದ್ದು ಬಾರಾಬಲೂತಿ ಎಂಬ 
ಆಯಗಾರರಲ್ಲಿ ಊರಿನ ಎಲ್ಲ ವೃತ್ತಿಸಂಬಂಧಿ ಜಾತಿಗಳ ಪ್ರತಿನಿಧಿಗಳು ಇದ್ದರು. ವಿಜಯನಗರ ಮತ್ತು ಅದರ ಹಿಂದೆ ಇದ್ದ 
ಗ್ರಾಮಸಭೆಗಳು ಇದ್ದುವೇ ಎಂದು ಖಚಿತವಾಗದಿದ್ದರೂ ಊರಿನ ಬಗ್ಗೆ ನಿರ್ಣಯ ಕೈಕೊಳ್ಳುವಾಗ ಅಸ್ಪಶ್ಯ ಜಾತಿಯವರೂ ಸೇರಿ 
ಬಾರಾಬಲೂತಿಯನ್ನು ವಿಚಾರಿಸುವ ಸಂಪ್ರದಾಯವಿತ್ತು. ಇದು ಆದಿಲ್‌ ಷಾಹಿಗಳ ಕಾಲದಿಂದಲೂ ಮುಂದುವರಿದಿತ್ತು ಬಹುಶಃ 
ಆಗಲೇ ಗ್ರಾಮ ಸಭೆಗಳ ಮಹತ್ವ ಕುಂದಿತ್ತು. 1754ರಲ್ಲಿ ಧಾರವಾಡದಲ್ಲಿ ಪೇಟೆ ರಚಿಸಿಕೊಳ್ಳಲು ಪೇಶ್ವೆಕೊಟ್ಟ ಕೌಲುನಾಮೆಯಂತೆ 
ಅನುಮತಿ ಪಡೆದವರಲ್ಲಿ ವಿರಾಟ್‌ ಶೇಟಿ, ರದ್ದು ಶೇಟ್ಯಾ ಶಿವಲಿಂಗಪ್ಪ ಹುಬ್ಬಳ್ಳಿ, ಅಯಣ್ಣ ವಹಲಿ, ಬಸವಲಿಂಗಪ್ಪ ಅಗಡಿ, ಕೊಕಣ 
ಅಣ್ಣಿಗೇರಿ, ವೆಂಕಣ್ಣ ಮಲಕಂದ ನೀರಗಾರ್‌ ಮತ್ತು ಮುದ್ದಪ್ಪ ಹಾಗೂ ಇತರರು ಎಂದು ಹೇಳಿದ್ದು ಇವರಿಗೆ ಏಳು ವರ್ಷಗಳವರಗೆ 
ಅಂಗಡಿ ನೆಲಗಟ್ಟಿನ ಕಂದಾಯ ವಿನಾಯತಿ ನೀಡಲಾಗಿತ್ತು. (ಇದು ಮಂಗಳವಾರ ಪೇಟೆ). ವಿರಾಟ್‌ ಶೇಟ್‌ಗೆ ಬಂಗಾರ, ಬೆಳ್ಳಿ 
ನಾಣ್ಯಗಳ ಟಂಕಸಾಲೆ ನಡೆಸಲು ಅಧಿಕಾರ ನೀಡಲಾಗಿತ್ತು. ಬರುವ ಸಾಮಾನುಗಳಿಗೆ ಒಂದು ವರ್ಷ ಸುಂಕ (ಜಕಾತ್‌) ವಿನಾಯತಿ 


ನೀಡಲಾಯಿತು. ತಮ್ಮ ಪೇಟೆಯ ನ್ಯಾಯತೀರ್ಮಾನದ ಹಕ್ಕು ವ್ಯಾಪಾರಿಗಳಿಗೆ ಇತ್ತು. 


ಕೋಟೆಯಲ್ಲಿರುವ ಜನ ತಮಗೆ ಈಗಿನ ಪೇಟೆಗೆ ಹೋಗಲು ಕಷ್ಟವಾಗುವುದೆಂದು ತಿಳಿಸಲು ಕೋಟೆಯ ಈಖಪಾನಕ್ಕೆ 
ಹೊಸದೊಂದು ಪೇಟೆ ಕಟ್ಟಿ ಅದಕ್ಕೆ ಪೇಶ್ವೆಯ ಸೋದರ ಖ್ಯಾತ ಸೇನಾನಿ ಸದಾಶಿಭಾವುವಿನ ಹೆಸರಲ್ಲಿ ಸದಾಶಿವಪೇಟ್‌ ಎಂದು 


ಹೆಸರಿಟ್ಟರು. (ಅದೇ ಈಗಿನ ರವಿವಾರಪೇಟೆ ಆಗಿದೆ). 


ಧಾರವಾಡ ಪರಗಣೆಯ ಬಗ್ಗೆ ಡಾ|| ಸಾವಂತ್‌ ಅವರ ಸಂಶೋಧನೆಗಳನ್ನು ಗಮನಿಸಿದಾಗ ಸರಕಾರವು ಧಾರವಾಡದ ವೆಂಕಟೇಶ, 
ಉಳವಿ ಬಸವಪ್ರ ನರಸಿಂಹ, ದುರ್ಗಾದೇವಿ, ಮಾರುತಿ ಮುಂತಾದ ದೇವಾಲಯಗಳಿಗೆ "ಮೊಯಿನಿ' ಎಂಬ ದೇಣಿಗೆ (ತಸದೀಕ್‌) 
ಕೊಡುತ್ತಿದ್ದುದು ಕಾಣಬರುತ್ತದೆ. ಮೊಹರಂ ಹಬ್ಬದ ಪ್ರಯುಕ್ತ ಅಶುರ್‌ಗೆ (ಚಪ್ಪರಕ್ಕೆ) ನಾಲ್ಕು ರೂ. 'ಬೆಂಕಿ ಉರಿಸಲು (ಅಲಾವೆ) 
2 1/2 ರೂ.ಗಳನ್ನು ಕಿಲ್ಲೆದಾರನು ಸರಕಾರದ ಖಾತೆಯಿಂದ ಕೊಟ್ಟ ವಿಚಾರ 1794ರ ದಾಖಲೆಯಿಂದ ತಿಳಿಯುತ್ತವೆ. ಮಾಳಾಪುರದ 
ಮಸೀದಿಗೆ ವಾರ್ಷಿಕ 12 ರೂ. ದೇಣಿಗೆ ಸರಕಾರದಿಂದ ಸಲ್ಲುತ್ತಿತ್ತು. “ ಈ ಕಾಲದಲ್ಲಿ ಧಾರವಾಡದಲ್ಲಿ ವ್ಯಾಪಾರವು ಚುರುಕಾಗಿದ್ದು 
ಸ್ಥಳೀಯ ವ್ಯಾಪಾರಿಗಳೇ ಹೆಚ್ಚು ಕ್ರಿಯಾಶೀಲರಾಗಿದ್ದರು”' ಎಂದು ಡಾ|| ಸಾವಂತ್‌ ಹೇಳಿದ್ದು ಮಂಗಳವಾದ ಪೇಟೆ ಒಂದರಿಂದಲೇ 
1763-64 ರಲ್ಲಿ ರೂ. 1114 ವ್ಯಾಪಾರಿ (ವೃಶ್ರಿ ತೆರಿಗೆ ಸಂಗ್ರಹವಾಗುತ್ತಿದ್ದು ಈ ಪೈಕಿ ನೇಕಾರರಿಂದ 170 ರೂ., ಕಂಚುಗಾರರಿಂದ 


159 ರೂ ಹೊಲಿಗೆಯವರಿಂದ 7 ರೂ, ಜವಳಿವ್ಯಾಪಾರಿಗಳಿಂದ 35 ರೂ ಸುಣಗಾರರಿಂದ 28 ರೂ, ಎಂದು ಮುಂತಾಗಿ 
ವಿವರ ನೀಡಿದ್ದಾರೆ. 
ಧಾರವಾಡ, ಹುಬ್ಬಳ್ಳಿ, ಬೆಟಗೇರಿ, ನವಲಗುಂದ, ರಾಣೆಬೆನ್ನೂರು, ಮೋಟೆಬೆನ್ನೂರು, ನರಗುಂದ, ಗದಗ, ಲಕ್ಷೇಶ್ವರ, ಸವಣೂರು 
ಹಾವೇರಿಗಳು ಪೇಶ್ವೆಯರ ಕಾಲದ ಮುಖ್ಯ ವ್ಯಾಪಾರ ಕೇಂದ್ರಗಳು. ನವಲಗುಂದ ಹತ್ತಿ ವ್ಯವಸಾಯ, ಬಟ್ಟೆ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು. 
ವನು ನೋಡಿಕೊಳ್ಳಲು ಮರಾಠಿ ಅಧಿಕಾರಿಗಳನ್ನು ಕಳುಡಿಸುತ್ತಿದ್ದು. ಎಲ್ಲಾ ದಾಖಲೆಗಳು 
ಪೇಶ್ವ್ಚೆಯರ ಕಾಲದಲ್ಲಿ ಆಡಳಿತವನ್ನು : ಳ್ಳ ; 


ಮರಾಠಿಯಲ್ಲಿ ಆದುವು. ಆದರೆ, ಪುಣೆ ಅಥವಾ ಅದರ ಪರಿಸರದಿಂದ ಬಂದ ಈ ಅಧಿಕಾರಿಗಳಿಂದ ಆಡಳಿತದಲ್ಲಿ ಮಾತ್ರ ಬಿಗುವು 


ಇರಲಿಲ್ಲ. ಕೇಂದ್ರ ಸರಕಾರದ ಹಿಡಿತ ಅಷ್ಟೊಂದು ಇಲ್ಲದೆ ಅಧಿಕಾರಿಗಳು ಪದವಿಯ ದುರುಪಯೋಗ, ಕರ್ತವ್ಯದ ಕಡೆ ನಿರ್ಲಕ್ಷ 
ಮ 


112 ಧಾರವಾಡ ಜಿಲ್ಲೆ 


ಮಾಡಿದು ಕಂಡು ಬರುತ್ತದೆ, ಎಂದು ಡಾ|| ಚಿಟ್ನೆಸ್‌ ಹೇಳಿದ್ದಾರೆ. ವಿಶೇಷತಃ 1800 ರ ನಂತರ, ಮುಖ್ಯವಾಗಿ ಎರಡನೇಯ 
ಬಾಜಿರಾಯನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಅರಾಜಕತೆಯೇ ಇದ್ದಂತೆ ಇತ್ತು. 
ಸಂದರ್ಶಿಸಿದ ಮೂರ್‌ ಎಂಬ ಬರಹಗಾರ ಹೇಳುವಂತೆ ಧಾರವಾಡ ಊರಿನ ಪರಿಸರ 
ಶ್ರೀಮಂತವಾದ ತೋಟಗಳು ಬೇರೆಡೆ ಇರಲಿಲ್ಲ. ದನಕರು ಸಮೃದ್ಧವಾಗಿದ್ದು ಮೇವು 
ಹುಲುಸಾಗಿತ್ತು ಭೂಮಿಯನ್ನು ಉತ್ಕೃಷ್ಟವಾಗಿ ಕೃಷಿ ಮಾಡುತ್ತಿದ್ದರು. ಹುಬ್ಬಳ್ಳಿ ಹಸಿರಿನಿಂದ ತುಂಬಿದ್ದು ನೀರಿನ ಕೊರತೆ ಇರಲಿಲ್ಲ 
ಹುಬ್ಬಳ್ಳಿ ಗಣ್ಯ ವ್ಯಾಪಾರೀ ಕೇಂದ್ರವಾಗಿತ್ತು. "ಗೋವೆಯ ಜೊತೆ ಆಯಾತ ನಿರ್ಯಾತ ಸಂಬಂಧ ಹೊಂದಿತ್ತು. ಇಲ್ಲಿ ಒಳ್ಳೆಯ 
ಸಾಲಕೊಡಬಲ್ಲ ಸಾಹುಕಾರರು(ಬ್ಯಾಂಕರ್ಸ್‌) ಇದ್ದು ದೂರದ ನಗರಗಳ ಸಂಪರ್ಕ ಹೊಂದಿದ್ದರು. ಸವಣೂರಿನ ಪರಿಸರದಲ್ಲೂ 
ಹಳ್ಳಿಗಳೆಲ್ಲ ಸಮೃದ್ಧ ಕೃಷಿಯಿಂದ ಕೂಡಿದ್ದವು. ಮೋಟೆಬೆನ್ನೂರು ತುಂಬಾ ಚಟುವಟಿಕೆಯ ವ್ಯಾಪಾರೀ ಪೇಟೆಯಾಗಿದ್ದು ಮೈಸೂರಿನ 
ಜೊತೆ ಸಂಪರ್ಕ ಹೊಂದಿತ್ತು. ರಾಣೆಬೆನ್ನೂರು ಕೂಡ ಮಹತ್ವದ ವ್ಯಾಪಾರೀ ಪಟ್ಟಣವಾಗಿದ್ದು ಇದರ . ಪರಿಸರದಲ್ಲಿ ವಿಶಾಲ 
ತೋಟಗಳೂ ತೋಪುಗಳೂ ಇದ್ದವು. ಶಾಂತಿ ಕಾಲದಲ್ಲಿ ಈ ಪ್ರದೇಶದಲ್ಲಿ ಪಶುಸಂಪತ್ತು ಪುಷ್ಕಳವಾಗಿತ್ತು. ಕುರಿಗಳು ರೂಪಾಯಿಗೆ 
ನಾಲ್ಕು ಕೋಳಿಗಳು ರೂಪಾಯಿಗೆ 20 ಸಿಗುತ್ತಿದ್ದವು. ಮೀನನ್ನು ತಿನ್ನುವವರೇ ಇರಲಿಲ್ಲ. ಜೀವನಾವಶ್ಯಕ ವಸ್ತುಗಳ ಪೂರೈಕೆ ಸದಾ 
ವಿಪುಲವಾಗಿದ್ದು ಅವುಗಳನ್ನು ಜನ ದಾಸ್ತಾನು ಮಾಡಬೇಕಾಗಿರಲಿಲ್ಲ, 160ಪೌಂಡ್‌ (80ಸೇರು) ಜೋಳದ ಬೆಲೆ ಒಂದು ರೂಪಾಯಿ. 
ಆದರೆ ತರಕಾರಿ, ಹಣ್ಣುಗಳು, ಧಾನ್ಯದಷ್ಟು ವಿಪುಲವಾಗಿ ಸಿಗವು. ತೆಂಗಿನ ತೋಟ ವಿಪುಲ; ಬಾಳೆಹಣ್ಣು ಸಾಕಷ್ಟು ಲಭ್ಯ; ಅಕ್ಕಿ 
ದ್ವಿದಳಧಾನ್ಯ ಅಷ್ಟೊಂದಿಲ್ಲ, ಎಂದೆಲ್ಲ ವಿವರಣೆ ನೀಡಿದ್ದಾನೆ. (ಈತ ಕ್ಯಾಪ್ಟನ್‌ ಲಿಟ್ಲ್‌ ಜೊತೆ ಇದ್ರು. 

ಬ್ರಿಟಿಷರ ವಶದಲ್ಲಿ 


ಆದರೆ 1790ರಲ್ಲಿ ಪ್ರದೇಶವನ್ನು 
ಸಮೃದ್ಧ ಪ್ರದೇಶವಾಗಿತ್ತು. ಇದಕ್ಕಿಂತ 


ಬ್ರಿಟಿಷರು ಆಡಳಿತವನ್ನು ವಹಿಸಿಕೊಂಡ ಹಿನ್ನಲೆಯಲ್ಲೇ 1818ರ ಜುಲೈ ಡಿಸೆಂಬರ್‌ ತಿಂಗಳಲ್ಲಿ ವಾಂತಿಭೇದಿ (ಕಾಲೆರಾ) ಪಿಡುಗು 
ಆರಂಭವಾಗಿ ಜಿಲ್ಲೆಯಲ್ಲಿ ತುಂಬ ಹಾನಿಮಾಡಿತು. ಹುಬ್ಬಳ್ಳಿಯಲ್ಲಿ ಬೀಡುಬಿಟ್ಟ ಇಂಗ್ಲಿಷ್‌ ಸೈನ್ಯದಲ್ಲಿ ನೂರಕ್ಕೂ ಮೇಲ್ಪಟ್ಟು ಬಿಳಿಯ 
ಸೈನಿಕರೇ ತೀರಿಕೊಂಡರು. ಇದೇ ಕಾಲಕ್ಕೆ ಅನಾರೋಗ್ಯದಿಂದ ಬಳಲಿದ ಮನ್ರೋ ಬಳ್ಳಾರಿಗೆ ಮರಳಲು ಅವರ ಸ್ಥಾನದಲ್ಲಿ ಬಳ್ಳಾರಿಯ 
ಜಿಲ್ಲಾಧಿಕಾರಿಯಾಗಿದ್ದ ಚ್ಯಾಫ್ಟಿನ್‌ "ಕೃಷ್ಣಾನದಿಯ ದಕ್ಷಿಣದ ಮರಾಠಾ ದೇಶದ ' ಪ್ರಿನ್ಸಿಪಾಲ್‌ ಕಲೆಕ್ಟರ್‌ ಎಂದು ನೇಮಕಗೊಂಡ. ಈತ 
ಮುಂಬೈಯಲ್ಲಿದ್ದ ಎಲ್ಫಿನ್‌ಸ್ಟನ್‌ನ ಅಧೀನ ಅಧಿಕಾರಿಯಾದ. ಈಗಿನ ಬೆಳಗಾವಿ ವಿಜಾಪುರ, ಸೊಲ್ಲಾಪುರ ಜಿಲ್ಲೆಗಳೂ ಧಾರವಾಡ 
ಕೇಂದ್ರದ ಈ ಪ್ರದೇಶದಲ್ಲಿ ಸೇರಿದ್ದವು. ಹುಬ್ಬಳ್ಳಿಯಲ್ಲಿ ಜ॥ ಪ್ರಿಜ್ಞರ್‌ ಹಾಗೂ ಧಾರವಾಡದಲ್ಲಿ ನೆವಾಲ್‌ ತಮ್ಮ ಸೇನೆಯೊಡನೆ 
ಇದ್ದರು. ಚ್ಯಾಪ್ಟಿನ್‌ ಬದಲಿಗೆ 1819ರಲ್ಲಿ ಥ್ಯಾಕರೆಯೇ ಜಿಲ್ಲಾಧಿಕಾರಿಯಾಗಿ ಬಂದವನು 1824ರಲ್ಲಿ ಕಿತ್ತೂರಿನಲ್ಲಿ ಚನ್ನಮ್ಮಾಜಿಯ 
ವಿರುದ್ಧ ಹೋರಾಟದಲ್ಲಿ ಹತನಾದ. ಕಿತ್ತೂರು ಸಂಸ್ಥಾನದ ಪ್ರದೇಶ ಈಗ ಬೆಳಗಾವಿ ಜಿಲ್ಲೆಯ ಪ್ರದೇಶದಲ್ಲಿದೆ. 1793ರಲ್ಲಿ 285 
ಗ್ರಾಮಗಳನ್ನು 4.10 ಲಕ್ಷ ರೂ. ವಾರ್ಷಿಕ ಉತ್ಪನ್ನವನ್ನೂ ಹೊಂದಿದ್ದ ಇದರ ದೇಸಾಯಿ ಮಲ್ಲಸರ್ಜ 1824 ರಲ್ಲಿ ದತ್ತಕನೊಬ್ಬನನ್ನು 
ಸ್ವೀಕರಿಸಿ ತೀರಿಕೊಂಡಾಗ ಆತನ ದತ್ತಪುತ್ರನನ್ನು ಬ್ರಿಟಿಷರು ಮಾನ್ಯ ಮಾಡಲಿಲ್ಲ. ಕಲೆಕ್ಟರ್‌ ಥ್ಯಾಕರೆ ಅದರ ಆಡಳಿತವನ್ನು ತನ್ನ ಕೈಗೆ 
ತೆಗೆದುಕೊಂಡು ದೇಸಾಯಿಯ ವಾಡೆಯ ಖಜಾನೆಗೆ ಬೀಗ ಮುದ್ರೆ ಹಾಕಿ ಕಾವಲನ್ನಿಟ್ಟ. ಮಲ್ಲಿಸರ್ಜನ ಪತ್ನಿ ಚನ್ನಮಾಜಿ ಇದನ್ನು 
ತೀವ್ರವಾಗಿ ಪ್ರತಿಭಟಿಸಲು ಅವಳ ಜೊತೆ ಮಾತುಕತೆಗೆಂದು. ಹೋದ ಥ್ಯಾಕರೆ ತೀರ ಒರಟಾಗಿ ನಡೆದುಕೊಳ್ಳಲು ಕಿತ್ತೂರಸೇನೆ 
ಥ್ಯಾಕರೆ, ಬ್ಲಾಕ್‌, ಸ್ಕುಯೆಲ್‌, ಡೈಟನ್‌ ಮುಂತಾದ ಏಳು ಅಧಿಕಾರಗಳನ್ನು ಕೊಂದಿತು. ಅವರ ಸಮಾಧಿಗಳು ಧಾರವಾಡದಲ್ಲಿ ಇವೆ. 
ಆಗ ದಕ್ಷಿಣ ವಿಭಾಗದ ಕಮಿಶನರ್‌ ಆಗಿದ್ದ ಚ್ಯಾಪ್ಸಿನ್‌ ಮುಂದೆ ಭಾರೀ ಸೈನ್ಯ ಕೂಡಿಸಿ ದೇಸಾಯಿನಿ ಚನ್ನಮಾಜಿಯನ್ನು ಡಿಸೆಂಬರ್‌ 
(1824) ಸೋಲಿಸಿ ಬಂಧಿಸಿದ. ಕಿತ್ತೂರ ಆಡಳಿತ ಧಾರವಾಡದ ಆಡಳಿತಕ್ಕೆ ಬಂತು. 1830ರಲ್ಲಿ ಮೇಲೆ ಹೇಳಿದ ಎಲ್ಲ ಪ್ರದೇಶವನ್ನು 
ಮುಂಬೈ ಪ್ರಾಂತದ ಒಂದು ಜಿಲ್ಲೆಯಾಗಿ ಮಾನ್ಯ ಮಾಡಿದರು. ಧಾರವಾಡ ಇದರ ಕೇಂದ್ರವಾಗಿತ್ತು. 1836ರಲ್ಲಿ ಬೆಳಗಾವಿಯನ್ನು 
ಇದರಿಂದ ಪ್ರತ್ಯೇಕಿಸಿ ಬೇರೆ ಜಿಲ್ಲೆಯಾಗಿ ಮಾಡಿದರು. 1839 ರಲ್ಲಿ ನಿಪ್ಪಾಕಿಯ ದೇಸಾಯಿಯ ಪ್ರದೇಶವನ್ನು ಬೆಳಗಾವ: ಜಿಲ್ಲೆಗೆ 

ಸೇರಿಸಿದಾಗ ಅಣ್ಣಿಗೇರಿ ಪರಿಸರದ ಅವನಿಗೆ ಸೇರಿದ್ದ 13 ಗ್ರಾಮಗಳನ್ನು ಧಾರವಾಡ ಜಿಲ್ಲೆಗೆ ಸೇರಿಸಿದರು. 


ಇದೇ ಕಾಲದಲ್ಲಿ 1818 ರಲ್ಲಿ ವಶಪಡಿಸಿಕೊಂಡಿದ್ದ ಧಾರವಾಡ ಪರಿಸರದ (ಕೃಷ್ಣೆಯ ದಕ್ಷಿಣದ) ಪ್ರದೇಶವನ್ನು ಕನ್ನಡ 
ಪ್ರದೇಶವೆಂದು ಮನಗಂಡ ಮನ್ರೋ ಇದನ್ನು ಕನ್ನಡ ಜಿಲ್ಲೆಯಾದ ಬಳ್ಳಾರಿಯ ಜೊತೆಗೆ ಮದ್ರಾಸ್‌ ಪ್ರಾಂತ ಅಧಿಪತ್ಯುಕ್ಕಿ 


ಇತಿಹಾಸ 113 
ಸೇರಿಸಬೇಕೆಂದು ಸೂಚಿಸಿದ್ದ (1826). ಆದರೆ, ಈ ಪ್ರದೇಶದಲ್ಲಿ ಕೃಷ್ಣೆಯ ಉತ್ತರಕ್ಕಿರುವ ಅನೇಕ ಮರಾಠಾ ಸಂಸಾನಿಕರ ಪ್ರದೇಶಗಳು 
ಇರುವುದರಿಂದ ಹಾಗೂ ಅವರಿಗೆ ಪುಣೆ, ಮುಂಬೈಗಳ ಜೊತೆ ನಿಕಟತಮ ಸಂಪರ್ಕವಿರುವುದರಿಂದ ಈ ಪ್ರದೇಶಗಳನ್ನು ದೂರದ 
ಮದ್ರಾಸಿಗೆ ಸೇರಿಸದೆ ಮುಂಬೈ ಅಧಿಪತ್ಯದಲ್ಲಿ ಮುಂದುವರಿಸಬೇಕೆಂಬ ನಿರ್ಣಯವಾಗಿ ಅದರಂತೆ 1830ರಲ್ಲಿ ಚನಾ 
ಜಿಲ್ಲೆಯಾಯಿತು. 1829ರಲ್ಲಿ ಬೆಳಗಾವಿ ಜಿಲ್ಲಾ ಪ್ರದೇಶದಲ್ಲಿ ಬಂಡುಹೂಡಿದ್ದ ಸಂಗೊಳ್ಳಿ ರಾಯಣ್ಣನನ್ನು ಫಿ ಏಪ್ರಿಲ್‌ 
1830ರಲ್ಲಿ ಧಾರವಾಡಕ್ಕೆ ತರಲಾಗಿತ್ತು. ಅದೇ ವರ್ಷ ಫೆಬ್ರವರಿಯಲ್ಲಿ ಕಿತ್ತೂರ ದೇಸಾಯಿನಿ "ವೀರಮನನ್ನು ಚಾ ಹನ 
ಬಂಧನದಲ್ಲಿ ಇಡಲಾಗಿತ್ತು. ರಾಯಣ್ಣನ ವಿಚಾರಣೆ ಕೂಡ ಡಿಸೆಂಬರ್‌ 16 ಕೈ ಧಾರವಾಡದಲ್ಲಿ ಆಯಿತು. | 


ಮರಾಠರ ಆಡಳಿತ ಕಾಲದಲ್ಲಿ ಕಂದಾಯ ಸಂಗ್ರಹವನ್ನು ಹರಾಜು ಹಾಕುತ್ತಿದ್ದು ಅನೇಕ ಸರದಾರರೂ ಶ್ರೀಮಂತರೂ 
ಸಾಲಕೊಡುವ ಸಾಹುಕಾರರಿಂದ ಹಣ ಪಡೆದು ಅನೇಕ ಬಾರಿ ಕಂದಾಯವಸೂಲಿಯನ್ನು ಅವರಿಗೇ ವಹಿಸುತಿದರು. ಇದರಿಂದ 
ಎಷ್ಟೋ ಬಾರಿ ಆಡಳಿತದ ಜವಾಬ್ದಾರಿ ಇಲ್ಲದ ಈ ಜನ ಮಾಡುವ ಸುಲಿಗೆಯಿಂದ ಪ್ರಜೆಗಳು ಬೇಸತ್ತು ಊರು ಬಿಟ್ಟಿದ್ದರು. 
1818-21 ರ ನಡುವೆ ಇಡೀ ವಿಶಾಲ ಜಿಲ್ಲೆಯ 71 ಗ್ರಾಮಗಳಲ್ಲಿ ಮತ್ತೆ ವಸತಿಗೆ ಜನರನ್ನು ಆಕರ್ಷಿಸಿ ಕೃಷಿ ಜ್‌ 
ಆರಂಭಿಸಲಾಯಿತು.. ಮತ್ತು 1821 ರಿಂದ ಈ ಭಾಗದಲ್ಲಿ ಭೂಕಂದಾಯ ನಿರ್ಣಯ ಯಛೆಟ್ಸ್‌ಮೆಂಟ್‌) ಆರಂಭಿಸಲಾಯಿತು. 
ಭೂಮಿಯನ್ನು ಕ್ರಮವಾಗಿ ಅಳತೆ ಮಾಡಿದರು. 1823 ರಲ್ಲಿ ಸಾಕಷ್ಟು ಮಳೆ ಬಾರದೆ ಕ್ಷಾಮದ ಪರಿಸ್ಥಿತಿ ಸೃಷ್ಟಿಯಾಯಿತು. 


1828 ರಲ್ಲಿ ಜಿಲ್ಲೆಯಲ್ಲಿ ಇದ್ದ ತಾಲೂಕುಗಳನ್ನು 21 ರಿಂದ 19 ಕ್ಕೆ ಇಳಿಸಿದರು. ಪ್ರತೀ ತಾಲೂಕಿಗೆ ಒಬ್ಬ ಅಮಲ್ದಾರ 
(ಮಾಮ್ಸತ್‌ದಾರ)ನಿದ್ದ ಭೂಮಿಯನ್ನು ಅಳತೆ ಮಾಡಿ ಕಂದಾಯ ಗೊತ್ತುಪಡಿಸುವುದು ಸಾಗಿತ್ತು. 1836ರಲ್ಲಿ ಮಳೆ ಬಾರದೆ ಜನ 
ತೊಂದರೆಪಟ್ಟರೂ 1837 ರಲ್ಲಿ ಒಳ್ಳೆಯ ಮಳೆಬಂತು. ಆದರೆ 1838 ರಲ್ಲಿ ಮತ್ತೆ ಮಳೆ ಇಲ್ಲದ ಸ್ಥಿತಿ ಬಂತು. 


ಬ್ರಿಟಿಷರ ಆಗಮನದ ಪೂರ್ವದಲ್ಲಿ ಇಡೀ ದೇಶದಲ್ಲಿ ಇದ್ದಂತೆ ಧಾರವಾಡ ಜಿಲ್ಲೆಯಲ್ಲೂ ಮನೆ ಮನೆಯಲ್ಲೂ ಹೆಂಗಸರು 
ನೂಲುತ್ತಿದ್ದರು. ಒಬ್ಬ ದಿನವಿಡೀ ನೂಲುವ ವ್ಯಕ್ತಿಗೆ ಹೊಲದಲ್ಲಿ ಕೆಲಸ ಮಾಡುವವನಷ್ಟೇ ಕೂಲಿ ಸಿಗುತ್ತಿತ್ತು. ಹೀಗಾಗಿ ಹೆಂಗಸರು 
ತಮದೇ ದುಡಿಮೆಯಿಂದ ಸಾಮಾಜಿಕ ಸ್ಥಾನಮಾನ ಹೊಂದಿದ್ದರು. ಹತ್ತಿ ಬೆಳೆವ ನಾಡಾದ ಧಾರವಾಡ ಜಿಲ್ಲೆ ನೂಲುವ ಮತ್ತು 
ನೇಯ್ಗೆಯ ಉದ್ಯೋಗಕ್ಕೆ ಖ್ಯಾತವಾಗಿತ್ತು. ಆದರೆ ಇಂಗ್ಲೆಂಡ್‌ನಲ್ಲಾದ ಕೈಗಾರಿಕಾ ಕ್ರಾಂತಿ ಮತ್ತು ಅಲ್ಲಿನ ಆಯಾತ ತೆರಿಗೆ (ಟಾಧಿಫ್‌) 
ನೀತಿಯಿಂದ ಬಟ್ಟೆ ಉದ್ಯಮ ಬಹುಮಟ್ಟಿಗೆ ಹಾಳಾಯಿತು. ಮೇಲುವರ್ಗದವರು ನೂಲುವುದು ಪೂರ್ತಿ ನಿಂತುಹೋಗಿ ಮಹಿಳೆಯರು 
ತಮ್ಮ ದುಡಿಮೆ ಕಳೆದುಕೊಂಡು ಪುರುಷರಿಗೆ ಪೂರ್ತಿ ಆರ್ಥಿಕವಾಗಿ ಅಧೀನರಾದರು. ಆದರೆ ಧಾರವಾಡ ಜಿಲ್ಲೆಯಲ್ಲಿ ಸಿದ್ಧವಾಗುವ 
ರೇಷ್ಮೆ ಸೀರೆ, ಖಣ, ರುಮಾಲುಗಳಿಗೆ ವಿಶಿಷ್ಟ ದೇಶೀಯ ಮಾರುಕಟ್ಟೆ ಇದ್ದುದರಿಂದ ನೇಯ್ಗೆ ಪೂರ್ತಿ ಕಣಫ್ರೆ ಆಗಲಿಲ್ಲ. ಅಣ್ಣಿಗೇರಿ, 
ಉಪ್ಪಿನ ಬೆಟಗೇರಿ, ಡಂಬಳ, ಗದಗ ಬೆಟಗೇರಿ, ಗರಗ, ಹುಬ್ಬಳ್ಳಿ, ನರಗುಂದ, ನವಲಗುಂದ, ಲಕ್ಕುಂಡಿಗಳು ಕಲಾಬತ್‌ನ ಬಟ್ಟೆ, 
ಸೀರೆಗಳ ಉತ್ಪನ್ನದಲ್ಲಿ ಪ್ರಸಿದ್ಧವೆಂದು 1884ರ ಗ್ಯಾಸೆಟಿಯರ್‌ ಹೇಳಿದೆ. (ಪು.375). ಆಗ 2400 ನೇಯ್ಸೆಯವರು ಇದ್ದರು ಎಂದು 
ತಿಳಿಯುತ್ತದೆ. ಆದರೆ 1872ರ ನಂತರ ಸ್ಥಳೀಯರು ಕೈಯಿಂದ ನೂತ ನೂಲಿನ ಬಳಕೆ ನಿಂತಿತು ಎಂದೂ ಹೇಳಿದೆ. ಆವರೆಗೆ 
(1872) ನೂಲುತ್ತಿದ್ದವರು ಮುಖ್ಯವಾಗಿ ಅಸ್ಪಶ್ಯ ಜಾತಿಯ ಮಹಿಳೆಯರು ಎಂದಿದ್ದು ಆಗಲೇ ಚರಕದಿಂದ ನೂಲುವುದು 
ಮೇಲ್ಜಾತಿಯವರಿಗೆ ಲಾಭಕರವಲ್ಲವಾಗಿ ಅವರು ಅದನ್ನು ಬಿಟ್ಟು ತೀರ ಬಡವರಾದ ಅಸ್ಪಶ್ಯ ಜಾತಿಯವರಷ್ಟೇ ಅದನ್ನು 1872 
ರವರೆಗೆ ಮಾಡುತ್ತಿದ್ದು (ಆಗ ನೂಲುತ್ತಿದ್ದವರು 1.14 ಲಕ್ಷ) ಅವರೂ ಅದನ್ನು ಕೈಬಿಟ್ಟರು. ಆದರೆ ನೇಕಾರರಿಗೆ ಆಗ ಯಂತ್ರದಿಂದ 
ಬರುವ ಅಗ್ಗದ ಮುಂಬೈಯ ನೂಲು ಸಿಕ್ಕು ತಮ್ಮವೃತ್ತಿ ಕುದುರಿದರೂ ಇದು ಅಲ್ಪಕಾಲಿಕವಾದ ಪರಿಸ್ಥಿತಿ. 1876ರ ಕ್ಷಾಮ ಅವರನ್ನು 
ಹಿಪ್ರೆ ಹಿಂಡಿಮಾಡಿತು. ರೇಷ್ಮೆಯು ಸಿಗದೆ, ಉತ್ಪನ್ನವಾದ ಬಟ್ಟೆಕೊಳ್ಳುವವರಿಲ್ಲದೆ ಹೊಟ್ಟೆಪಾಡಿಗೆ ಅವರು ನೇಯ್ಗೆಯ ಸಲಕರಣೆಗಳನ್ನೂ 
ಮಾರಿ ಅಭಾವ ಕಾಮಗಾರಿಗಳಿಗಾಗಿ ಕೂಲಿಗಳಾಗಿ ಹೋದರು. ಸಾವಿರಾರು ನೇಕಾರರು ಉಪವಾಸಬಿದ್ದು ಸತ್ತರು. ಆದರೆ ಈ _ 
ಕಾಲದಲ್ಲಿ ಹತ್ತಿಯ ಕಾಳು ಬಿಡಿಸುವ ಜಿನ್ನಿಂಗ್‌ ಉದ್ಯಮದಲ್ಲಿ ಸಾಕಷ್ಟು ಮಹಿಳೆಯರು ತೊಡಗಿದ್ದರು. ಈ ಕಾಲದಲ್ಲಿ ಅಮೆರಿಕನ್‌ 
ಹತ್ತಿಯನ್ನು ಧಾರವಾಡ ಜಿಲ್ಲೆಯಲ್ಲಿ ಬೆಳೆಯುವ ಯತ್ನ ಸರಕಾರದಿಂದ ವಿಶೇಷವಾಗಿ ಪ್ರೋತ್ಸಾಹ ಪಡೆಯಿತು. ಲ್ಯಾಂಕಶಯರ್‌ 
ಗಿರಣಿಗಳಿಗೆ ಈ ಹತ್ತಿ ಬೇಕಿತ್ತು. 1858-60 ರಲ್ಲಿ 600 ಹಸ್ತ ಚಾಲಿತ ಜಿನ್‌ಗಳು ಕಾರ್ಯಾಚರಣೆಯಲ್ಲಿ ಇದ್ದವು. ಆದರೆ ಸ್ಥಳೀಯ 


ರವಾಡ ಜಿಲ್ಲೆ 
114 ಧಾ 


ಉದ್ಯಮದ ನಷ್ಟದಿಂದ ಆದ ನಿರುದ್ಯೋಗ ಇನ್ನೂ ವ್ಯಾಪಕವಾಗಿತ್ತು. (ಜಿಲ್ಲೆಯಲ್ಲಿ ಅಮೆರಿಕನ್‌ ತತ್ತಿ ಬೆಳೆ 1842 ರಲ್ಲಿ ಕೇವಲ 


ಎರಡು ಎಕ್ರೆ ಇದ್ದುದು 1878ರಲ್ಲಿ 2.46 ಲಕ್ಷ ಎಕ್ರೆ ಆಯಿತು). 
ಬ್ರಿಟಿಷ್‌ರ ಆಗಮನದ ನಂತರ ಶಿಕ್ಷಣ, ಸಾರಿಗೆ, ವೈದ್ಯಕೀಯದ ಕಡೆ ಗಮನ ಹರಿಸಿದರು. ಆವರೆಗೆ ಸಾಲಿಮಠ, ಕೂಲೀಮಠ 

ಎಂಬ ಹೆಸರಿನ ಖಾಸಗಿ ಶಾಲೆಗಳೇ ಇದ್ದವು. ಅಲ್ಲಿ ಶಿಕ್ಷಣ ಸಾರ್ವತ್ರಿಕವಾಗಿರಲಿಲ್ಲ. ಆದರೆ 1826ರಲ್ಲಿ ಸರಕಾರ ಧಾರವಾಡ ಮತ್ತು 
ಹುಬ್ಬಳ್ಳಿಗಳಲ್ಲಿ ಒಂದೊಂದು ಮರಾಠಿ ಶಾಲೆಯನ್ನು ತೆರೆಯಿತು. ಲ್ಲಿ ಶುಲ್ಕವನ್ನು ತೆರಬೇಕಾಗಿತ್ತು. 1835ರಲ್ಲಿ ಈ ಎರಡೂ 
ಊರುಗಳಲ್ಲಿ ಒಂದೊಂದು ಕನ್ನಡ ಶಾಲೆ ತೆರೆದರು. 1836ರಲ್ಲಿ ರಾಣೆಬೆನ್ನೂರಲ್ಲಿ ಒಂದು ಕನ್ನಡ ಶಾಲೆ ತೆರೆದರು. 1848ರಲ್ಲಿ 
ಧಾರವಾಡದಲ್ಲಿ ಮೊದಲ ಇಂಗ್ಲೀಷ್‌ ಶಾಲೆ ಆರಂಭವಾಯಿತು. 1855 -56 ರ ಹೊತ್ತಿಗೆ ಜಿಲ್ಲೆಯಲ್ಲಿ ಈ ಇಂಗ್ಲೀಷ್‌ ಶಾಲೆ ಮತ್ತು 
ಟ್ರೇನಿಂಗ್‌ ಶಾಲೆ ಸೇರಿ 14 ಶಾಲೆಗಳಾದವು. ಇದು ಮರಾಠೀ ಪ್ರದೇಶವೆಂದು ಬ್ರಿಟಿಷರಿಗೆ ನಂಬಿಕೆಯಿದ್ದ ಕಾಲದಲ್ಲಿ ಎಲಿಯಟ್‌ 
ಎಂಬ ಇಂಗ್ಲೀಷ್‌ ಅಧಿಕಾರಿ ಇದು ಕನ್ನಡ ಪ್ರದೇಶವೆಂದು ಹೇಳಿ, ತಾನೇ ಶ್ರಮಪಟ್ಟು ಈ ಕನ್ನಡ ಶಾಲೆಗಳನ್ನು ಮೊದಲು ತೆರೆಯಲು 
ಬಹಳ ಮುತುವರ್ಜಿವಹಿಸಿದನು. ಮುಂದೆ ಡೆಪ್ಯೂಟಿ ಚೆನ್ನಬಸಪ್ಪನವರೆಂಬ ಶಿಕ್ಷಣ ಇಲಾಖೆಯ ಅಧಿಕಾರಿ 1869ರಲ್ಲಿ ಧಾರವಾಡಕ್ಕೆ ' 
ಬಂದಾಗ ಇಲ್ಲಿ ಕನ್ನಡ ಶಾಲೆಗಳು ಬೆಳೆಯಲು ವಿಶೇಷ ಕಾರಣವಾಯಿತು. ಇದಲ್ಲದೆ 1867ರಲ್ಲಿ ಮೊದಲ ಬಾಲಿಕಾ ಶಾಲೆ 
ಧಾರವಾಡದಲ್ಲಿ ಆರಂಭವಾಗಿ ಮುಂದಿನ 15 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಅವುಗಳ ಸಂಖ್ಯೆ 11ಕ್ಕೆ ಏರಿತು. 1856ರಲ್ಲಿ ಧಾರವಾಡದಲ್ಲಿ 

ಅಧ್ಯಾಪಕರಿಗೆ ತರಬೇತಿ ನೀಡುವ ನಾರ್ಮಲ್‌ ಶಾಲೆ ಆರಂಭವಾಯಿತು. 1861ರಲ್ಲಿ PR ಬೆಳಗಾವಿಗೆ ಸ್ಥಳಾಂತರಿಸಲ್ಪಟ್ಟರೂ 
1875ರಲ್ಲಿ ಅದು ಧಾರವಾಡಕ್ಕೆ ಬಂತು. ಈ ಟ್ರೇನಿಂಗ್‌ ಕಾಲೇಜು ಬೌದ್ಧಿಕವಾಗಿ ಒಂದು ವಿಶ್ವವಿದ್ಯಾಲಯದಂತೆ ಆಗ ಕೆಲಸ 
ಮಾಡಿತು. ಕನ್ನಡ ಅಧ್ಯಾಪಕರ ತರಬೇತಿಗೆ ವಿಶೇಷ ಗಮನ ನೀಡಿತು. ರಾಷ್ಟ್ರೀಯ ಜಾಗೃತಿ, ಕನ್ನಡ ಭಾಷೆಯ ಬಗ್ಗೆ ಜಾಗೃತಿ, ಪುಸ್ತಕಗಳ 
ಲೇಖನ, ಪತ್ರಿಕೋದ್ಯಮ, ರಂಗಭೂಮಿ ಹಾಗೂ ಸಂಗೀತದಂಥ ಚಟುವಟಿಕೆಗಳಿಗೆಲ್ಲ ಈ ಸಂಸ್ಥೆಯೇ ಸ್ಪೂರ್ತಿ ನೀಡಿತೆಂದು 
ಹೇಳಬಹುದು. (ಶಿಕ್ಷಣದ ವಿಸ್ತರಣ ಬಗ್ಗೆ ಅಧ್ಯಾಯ 13 ರಲ್ಲಿ ನೋಡಿ). ಇದೇ ಕಾಲಕ್ಕೆ ಧಾರವಾಡಕ್ಕೆ ಬಂದ (1836) ಬಾಸೆಲ್‌ 
ಮಿಶನ್‌ ತನ್ನದೇ ಆಂಗ್ಲೊ ವರ್ನಾಕ್ಕುಲರ್‌ ಶಾಲೆಗಳನ್ನು ತೆರೆಯಿತು. ಶಿಕ್ಷಣದ ಬಗ್ಗೆ ಆಸ್ಥೆಯುಳ್ಳ ಹೆಬಿಕ್‌, ಮೋಗ್ಲಿಂಗ್‌, ಕಿಟೆಲ್‌, 
ರುಗ್ಗರ್‌, ಉತ್ತಂಗಿ ಚೆನ್ನಪ್ಪ ಮುಂತಾದವರ ಪ್ರಯತ್ನದಿಂದ ಶೈಕ್ಷಣಿಕ ಮತ್ತು ಬೌದ್ಧಿಕ ಕ್ಷೇತ್ರದಲ್ಲಿ ಹೊಸಗಾಳಿ ಬೀಸಿತು. 


1848ರಲ್ಲಿ ಆರಂಭವಾದ ಧಾರವಾಡದ ಇಂಗ್ಲೀಷ್‌ ಶಾಲೆ ಜಿಲ್ಲೆಯಲ್ಲಿ ಅಂದೊಂದೇ ಇತ್ತು. ಬಾಸೆಲ್‌ ಮಿಶನ್‌ನವರು 
1863ರಲ್ಲಿ ಒಂದು ಹೈಸ್ಕೂಲನ್ನು ಧಾರವಾಡದಲ್ಲಿ ಸ್ಥಾಪಿಸಿದರು. ಬೇರೆ ಹೈಸ್ಕೂಲು ಜಿಲ್ಲೆಯಲ್ಲಿ ಇರಲಿಲ್ಲ. ಈ ಎರಡು ಸಂಸ್ಥೆಗಳಿಂದಾಗಿ 
ಜಿಲ್ಲೆಯ ವಿವಿಧ ತಾಲೂಕುಗಳ ದೇಸಾಯರು, ದೇಶಪಾಂಡೆಯವರು, ನಾಯಕರು, ಮುಂತಾದ ಶ್ರೀಮಂತ ಜಮೀನುದಾರರು ತಮ್ಮ 
ಮಕ್ಕಳ ಶಿಕ್ಷಣಕ್ಕಾಗಿ ಧಾರವಾಡದಲ್ಲಿ ಬಂದು ಮನೆಮಾಡಿ ನೆಲಸುವಂತಾಯಿತು. ಇವರೇ ಧಾರವಾಡದಲ್ಲಿ ನಡೆವ ಧಾರ್ಮಿಕ, 
ಸಾಂಸ್ಕೃತಿಕ, ರಾಜಕೀಯ ಚಟುವಟಿಕೆಗಳಿಗೆ ನೀರೆರೆಯುವ ಉತ್ಸಾಹಿಗಳಾಗಿ ಧಾರವಾಡ 'ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಕೇಂದ್ರವಾಗಿ 
(ರಾಜಾಶ್ರಯವಿರದಿದ್ದರೂ) ಬೆಳೆಯಲು ಸಾಧ್ಯವಾಯಿತು. ಧಾರವಾಡದಲ್ಲಿದ್ದ ಮುರಘಾಮಠ, ಮುಂದೆ ಬೆಳೆದ ಸಾಂಸ್ಕೃತ ಪಾಠಶಾಲೆ 
ಮುಂತಾದವು ಇದಕ್ಕೆ ಪೋಷಕವಾದವು. 


ಬ್ರಿಟಿಷರು ಬಂದಾಗ ಆರಂಭಿಸಿದ ಭೂಕಂದಾಯ ನಿರ್ಣಯದ ಸೆಟ್ಸ್‌ಮೆಂಟ್‌ ಮೊದಲ ಸುತ್ತು 1851 ರ ಸುಮಾರಿಗೆ 
ಮುಗಿಯಿತು. ಇದಲ್ಲದೆ 1841 ರಿಂದ 1855 ರವರೆಗೆ ಪಕ್ಕಾ ಸರ್ವೇಕ್ಷಣೆ ಆಯಿತು. ಇದರಿಂದ ಭೂ ಮಾಲಿಕರ ಸಾಲದ ಹೊರೆ 
ಕಡಿಮೆಯಾಯಿತು. ಪಟ್ಟಣಗಳ ಹತ್ತಿರವಿರುವ ಭೂಮಿಯ ಮೌಲ್ಯ ಹೆಚ್ಚಿತು. ರೈತರು. ಹೆಚ್ಚು ದನಕರುಗಳನ್ನು ಸಾಕಲು ಸಾಧ್ಯವಾಗಿ 

ಭೂಮಿಗೆ ಹೆಚ್ಚಿನ ಗೊಬ್ಬರ ಸಿಕ್ಕುವಂತಾಯಿತು. 'ಕಂದಾಯ ಬಾಕಿ ಇಲ್ಲದಂಥ ಸ್ಥಿತಿ ಬಂತು. 1840ರ ಕಂದಾಯದ ಆದಾಯಕ್ಕಿಂತ 
1854 ರ ಆದಾಯ ಹೆಚ್ಚಿತ್ತಲ್ಲದೆ, 1840-41ರಲ್ಲಿ ಕಂದಾಯ ಬಾಕಿ 21,843 ರೂ ಇದ್ದು 1854-55 ರಲ್ಲಿ ರೂ.166 ಕ್ಕಿ 
ಇಳಿಯಿತು. ಇದೆಲ್ಲವೂ ಆಗಿನ ಸರಕಾರ ಮಾಡಿರುವ ವರದಿ. 1843 ರಲ್ಲಿ ಕೃಷಿಪ್ರದೇಶ ಜಿಲ್ಲೆಯಲ್ಲಿ 587,693 ಎಕ್ರೆ ಇದ್ದುದು ' 
1855-56 ರಲ್ಲಿ 10,76,350 ಎಕ್ರೆ ಆಯಿತು ಎಂದೂ ಈ ವರದಿ ಹೇಳುತ್ತದೆ (ಧಾರವಾಡ ಜಿಲ್ಲೆ ಗ್ಯಾಸೆಟಿಯರ್‌ 1884, 
ಪು.೨25;27 (ಈ ಎಲ್ಲ ಅಂಕೆ ಸಂಖ್ಯೆಗಳು ಬ್ರಿಟಿಷರ ನೇರ ಆಡಳಿತಕ್ಕೆ ಸಂಬಂಧಿಸಿವೆ. ಕುಂದಗೋಳ, ಶಿರಹಟ್ಟಿ, ಗುಡಿಗೇರಿ, ` ' 


ಲಕ್ಷ್ಮೇಶ್ವರ ಪರಿಸರದ ಸುಮಾರು ನೂರಕ್ಕೂ ಮೇಲ್ಪಟ್ಟು ಗ್ರಾಮಗಳೂ 4-5 ಪಟ್ಟಣಗಳೂ ಸೇರಿಲ್ಲ). ಆದರೆ 1852 ರಲ್ಲಿ ನೇಮಿಸಲ್ಪಟ್ಟ 


ಇತಿಹಾಸ 115 


ಇನಾಂ ಕಮಿಶನ್‌ ಅನೇಕ ಜಮೀನ್ದಾರರ ಇನಾಮುಗಳನ್ನು ಕಸಿದುಕೊಂಡು ಕಾಲಕ್ರಮದಲ್ಲಿ ನಾನಾ ರೀತಿಯ ಅಸಮಾಧಾನಗಳು 
ಹೊಗೆಯಾಡಲು ದಾರಿಯಾಯಿತು. ಮುಂದೆ 1874 ರಿಂದ ಸರ್ವೇಯ ಪರಿಷ್ಕರಣ (ವಿಜನ್‌ ಸರ್ವೆ) ಆರಂಭವಾಯಿತು (ಈ 
ಬಗ್ಗೆ ಅಧ್ಯಾಯ ಎಂಟು ನೋಡಿ). 


ಈ ಅವಧಿಯಲ್ಲಿ 1851 ರ ಕಾನೂನಿನಂತೆ ಹುಬ್ಬಳ್ಳಿ (1855), ಧಾರವಾಡ (1856), ರಾಣೆಬೆನ್ನೂರು (1858), ಗದಗ 
ಬೆಟಗೇರಿ (1859), ನರಗುಂದ (1871), ನವಲಗುಂದ (1870) ಈ ಊರುಗಳಲ್ಲಿ ಪುರಸಭೆಗಳು ಆರಂಭ ಆದುವು. 1873 
ರ ಕಾನೂನಿನಂತೆ ಬ್ಯಾಡಗಿ, ಹಾವೇರಿ, ಹಾನಗಲ್‌ಗಳಲ್ಲಿ ಪುರಸಭೆಗಳಾಗಿ, ಮುಂದೆ ಹಾನಗಲ್‌ ಪುರಸಭೆ ರದ್ದಾಯಿತು. 


"ಧಾರವಾಡ ವೃತ್ತ' ವೆಂಬ ಮರಾಠೀ ಪತ್ರಿಕೆ ಧಾರವಾಡದ ಮೊದಲ ಪತ್ರಿಕೆ. "ಛಾವಾ' ಎಂಬುದು ಇನ್ನೊಂದು. ಅನಂತರ 
“ಚಂದ್ರೋದಯ” (1877) ವೆಂಬ ಜಿಲ್ಲೆಯ ಮೊದಲ ಕನ್ನಡ (ಕಲ್ಲಚ್ಚಿನ) ಪತ್ರಿಕೆ ಆರಂಭವಾಯಿತು. 1818ರ ನಂತರ 1865-66 | 
ರಲ್ಲಿ ಜಿಲ್ಲೆಯಲ್ಲಿ ಕಾಲೆರಾ ಹರಡಿ 10,024 ಜನ ಸತ್ತರು. 1869ರಲ್ಲಿ ಇನ್ನೊಮ್ಮೆ ಕಾಲೆರಾ ಬಂದು 1,459 ಜನ ತೀರಿಕೊಂಡರು. 
ಈ ಪೈಕಿ ಧಾರವಾಡ ಊರಲ್ಲೇ 305 ಜನ ಸತ್ತರು. 1876-78 ರ ಕ್ಲಾಮವು ಜಿಲ್ಲೆಯಲ್ಲಿ ಉಗ್ರವಾಗಿತ್ತು. ಸಾವಿರಾರು ಜನರ 
ಸಾವಿಗೆ ಕಾರಣವಾಯಿತು. ಕಾಲೆರಾ ಕೂಡ ಇದೇ ಕಾಲಕ್ಕೆ ಹರಡಿತು. ಸ್ಥಳೀಯ ಕೈಮಗ್ಗ ಮುಂತಾದ ಕೈಗಾರಿಕೆಗಳು ಮುಕ್ಕಾದವು. 
1830ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾದ ಸಿವಿಲ್‌ ಆಸ್ಪತ್ರೆಯ ವಿನಾ ಗದಗ (1864) ಹುಬ್ಬಳ್ಳಿ (1859) ಹಾವೇರಿಗಳಲ್ಲಿ (1874) 
ಅನುದಾನಿತ ಆಸ್ಪತ್ರೆಗಳಾದವು. 


ನರಗುಂದ ಬಂಡಾಯ 


ಬ್ರಿಟಿಷರ ಆಡಳಿತಕ್ಕೆ ಜಿಲ್ಲೆಯಲ್ಲಿ ತೀವ್ರ ಸಶಸ್ತ್ರ ಪ್ರತಿಭಟನೆ 1858 ರಲ್ಲಿ ಕಾಣಿಸಿತು. ನರಗುಂದದಲ್ಲಿ ಪೇಶ್ವೆಯ ಕಾಲಕ್ಕೂ 
ಹಿಂದಿನಿಂದ ಛತ್ರಪತಿ ಶಾಹುವಿನಿಂದ (1711)ನೇಮಿಸಲ್ಪಟ್ಟ ಭಾವೆ ಮನೆತನದ ಜಾಗಿರ್ದಾರರು ನರಗುಂದದಲ್ಲಿ ಇದ್ದರು. ರಾಮರಾವ್‌ 
ಭಾವೆಗೆ 1711 ರಲ್ಲಿ ಶಾಹು ಒಂದು ಗ್ರಾಮ ಇನಾಂ ಕೊಟ್ಟಿದ್ದು ಸವಣೂರು ನವಾಬನು ಕೊಣ್ಣೂರು ತರಫ್‌ ಅನ್ನೂ ಕೊಟ್ಟಿದ್ದನು. 
ರಾಮರಾಯನು' ರಾಮದುರ್ಗದಲ್ಲಿ (ಈಗಿನ ಬೆಳಗಾವಿ ಜಿ) ಇದ್ದರೆ ಅವನ ಸೋದರ ಬಳವಂತರಾವ್‌ ನರಗುಂದದಿಂದ ಆಡಳಿತ 
ನಡೆಸುತ್ತಿದ್ದು (1760) ನಡುವೆ. 1740-42 ರಲ್ಲಿ ಮಧ್ಯೆ ಎರಡನೇಯ ದಾದಾಜಿರಾವ್‌ ಆಡಳಿತ ನಡೆಸುತ್ತಿದ್ದ ಮುಂದೆ 
ರಾಮದುರ್ಗದಲ್ಲಿ ಅನೇಕ ಕಲಹ, ರಕ್ತಪಾತಗಳಾಗಿ 1760-63 ರ ನಡುವೆ ಭಾಸ್ಕರರಾವ್‌ ಭಾವೆ ನರಗುಂದದ ಜಾಗಿರ್ದಾರನಾಗಿದ್ದ. 
ಅವನ ಮಗ ವೆಂಕಟರಾವ್‌ (1773-85) ನರಗುಂದದಲ್ಲಿ ಇದ್ದು ಟಿಪ್ಪುವಿನ ಕಾಲದಲ್ಲಿ ನರಗುಂದವನ್ನು ಕಳಕೊಂಡರೂ 1792 
ರಲ್ಲಿ ಪೇಶ್ವೆ ಸವಾಯ್‌ ಮಾಧವರಾಯನು ಅವನಿಗೂ ಅವನ ಸಂಬಂಧಿ ನರಗುಂದ ರಾಮರಾವ್‌ ಭಾವೆಗೂ ಮತ್ತೆ ಜಾಗೀರನ್ನು 
ಪ್ರದಾನ ಮಾಡಿದ. 1809 ರಲ್ಲಿ ಪೇಶ್ವೆ ಎರಡನೇಯ ಭಾಜೀರಾಯನು ನರಗುಂದ ಮತ್ತು ರಾಮದುರ್ಗಗಳ ನಡುವೆ ಪ್ರದೇಶಗಳ 
ವಿಭಜನೆ ಮಾಡಿದಾಗ ನರಗುಂದದ ವೆಂಕಟರಾಯನ ಮಗ ಮೂರನೇಯ ದಾದಾಜಿರಾವ್‌ ಭಾವೆಗೆ (1817-42) 33 ಗ್ರಾಮಗಳು 
ಸಂದವು. ಆತನ ಮಗ ಎರಡನೇಯ ಭಾಸ್ಕರರಾವ್‌ (1842-58) ಬ್ರಿಟಿಷರ ವಿರುದ್ಧ ಬಂಡೆದ್ದ ಪ್ರಸಂಗ ಪ್ರಸಿದ್ಧ ಬ್ರಿಟಿಷರು, 
ಪಟವರ್ಧನರಂತೆ ಈತನಿಗೂ ತನ್ನ ಸಂಸ್ಥಾನವನ್ನು ಮುಂದುವರಿಯಗೊಟ್ಟಿದ್ದರು. 


ಭಾಸ್ಕರರಾವ್‌ ಅಥವಾ ಬಾಬಾಸಾಹೇಬ್‌ ಭಾವೆಯು ತೀರ ಬುದ್ಧಿವಂತನೆಂದೂ 3-4 ಸಾವಿರ ಸಂಸ್ಕೃತ ಕೃತಿಗಳನ್ನುಳ್ಳ ಪುಸ್ತಕ 
ಭಂಡಾರವನ್ನು ಪಡೆದಿದ್ದನೆಂದೂ ಬ್ರಿಟಿಷ್‌ ದಾಖಲೆಗಳು ಈತನ ಬಗ್ಗೆ ಹೇಳಿವೆ. 1846ರಲ್ಲಿ ಈತನು ದತ್ತಕ ಪಡೆಯಲು ಬ್ರಿಟಿಷರ 
ಅನುಮತಿ ಪಡೆಯಲು ಯತ್ನಿಸಿ ಎಫಲನಾಗಿ ಬ್ರಿಟಿಷರ ವಿರುದ್ದ ಕೆಂಡಕಾರ ತೊಡಗಿದನು. ಗದಗ ತಾಲೂಕಿನ ಮುಂಡರಗಿಯ 
ಪಾರಂಪರಿಕ ಜಿಲ್ಲಾಧಿಕಾರಿ (ತಹಶಿಲ್ದಾರ) ಭೀಮರಾವ್‌ ನಾಡಗೀರ್‌ ಮತ್ತು ಸೊರಟೂರಿನ ದೇಶಮುಖನೂ ಅವನ ಸ್ನೇಹಿತರಾಗಿದ್ದರು 
ಎಂದು ಬ್ರಿಟಿಷ್‌ ದಾಖಲೆಗಳು ಹೇಳುತ್ತವೆ. ನರಗುಂದ] ರಾಮದುರ್ಗ ಆಗ ಬ್ರಿಟಿಷರ ವಶವಿದ್ದ ಆನೆಗೊಂದಿ ಹಾಗೂ ಇನ್ನೂ ಅನೇಕ 
ದೇಸಾಯಿಗಳೂ ಬಂಡಾಯದ ಎಚಾರ (1857ರ ಮೇ ಯಲ್ಲಿ ಉತ್ತರ ಭಾರತದಲ್ಲಿ ಆರಂಭ ಆದುದು)ದಲ್ಲಿ ಇದ್ದರೆಂಬ ಗುಮಾನಿ 
ಸರಕಾರಕ್ಕೆ ಇದ್ದರೂ 1857 ಮತ್ತು 1858 ಆರಂಭದ ತಿಂಗಳುಗಳು ಏನು ಘಟನೆಗಳಿಲ್ಲದೇ ಸಂದವು ಎಂದು ಬ್ರಿಟಿಷ್‌ ದಾಖಲೆಗಳು 


116 ಧಾರವಾಡ ಜಿಲ್ಲೆ 
ಹೇಳಿವೆ. ಶಿರಹಟ್ಟಿ, ಮತ್ತು ಹಮಿಗಿಯ ದೇಸಾಯಿ ಕೆಂಚನಗೌಡ ಇವರ ಜೊತೆ ಸೇರಿದ್ದು ಅವನು ಅಪಾರ ಶಸ್ತ್ರಾಸ್ತ್ರ ಸಂಗ್ರಹಿಸಿದ್ದ. 
ಗೋವನಗೊಪ್ಪದ ದೇಸಾಯಿ ಕೂಡ ಇವರ ಒಳಸಂಚಿನಲ್ಲಿದ್ದ ನಾನಾಸಾಹೇಬ ಪೇಶ್ವೆ ಬ್ರಹಾವರ್ತ (ಕಾನಪುರದಿಂದ) ವ 
ಬಂಡಾಯಕ್ಕೆ ಪ್ರೇರಣೆ ನೀಡುವ ಪತ್ರದ ಪ್ರತಿಗಳು ಮುಂಡರಗಿ ಭೀಮರಾಯನ ವಶದಲ್ಲಿದ್ದು ಮುಂದೆ ಬ್ರಿಟಿಷರಿಗೆ ದೊರೆತಿವೆ. 
ಡಂಬಳ ದೇಸಾಯಿಯ ನೆರವನ್ನು ಬಾಬಾಸಾಹೇಬನು ಕೇಳಿದ್ದನಲ್ಲದೆ ತೊರಗಲ್‌ನ ಜನ ಬಂಡೇಳುವರೆಂದು ನಿರೀಕ್ಷಿಸಿದ್ದ 


ತನ್ನಲ್ಲಿ ಇರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಫಿರಂಗಿಗಳನ್ನೂ ಧಾರವಾಡಕ್ಕೆ ಕಳುಹಿಸಬೇಕೆಂದು ಬ್ರಿಟಿಷ್‌ ಕಲೆಕ್ಟರ್‌ ಒಗಿಲ್ಫಿ 
ಬಾಬಾಸಾಹೇಬನಿಗೆ ಆದೇಶ ನೀಡಿದ. ಅದರಂತೆ ಬಂಡಿಗಳಲ್ಲಿ ಹೇರಿ ಶಸ್ತ್ರಾಸ್ತ್ರ ಮದ್ದು ಗುಂಡನ್ನು ಮೇ 7ಕ್ಕೆ ಸಾಗಿಸುವಾಗ ದಾರಿಯಲ್ಲಿ 
ಜಗಾಪುರದಲ್ಲಿ ಅವು ಲೂಟಿಯಾದುವೆಂದು ತಿಳಿಸಿದ ಬಾಬಾಸಾಹೇಬ ವಾಸ್ತವವಾಗಿ ತಾನೇ ಅದನ್ನು ಲೂಟಿಮಾಡಿಸಿದ. ಮೂರು 
ದೊಡ್ಡ ಫಿರಂಗಿಗಳನ್ನು ಮಳೆಯ ಕಾರಣ ಸಾಗಿಸಲು ಸ್ವಲ್ಪ ಕಷ್ಟವೆಂದು ನೆಪ ಹೇಳಿ ತಾನೇ ಇರಿಸಿಕೊಂಡು ಮುಂದೆ ಅದನ್ನು ತನ್ನ 
ಕೋಟೆಯ ಮೇಲೆ ಏರಿಸಿದ (ಮೇ 28). ಈ ವಿಚಾರ ಅಂದು ವರದಿಮಾಡಿದ ನವಲಗುಂದದ ಮಾಮಲತ್‌ದಾರನು ತನ್ನ 


ಖಜಾನೆಯಲ್ಲಿನ ಹಣವನ್ನು ಹಿಂದಿನ ದಿನ ಧಾರವಾಡಕ್ಕೆ ಕಳುಹಿಸಿದ್ದಾಗಿ ತಿಳಿಸುತ್ತಾನೆ. 


ಮುಂಡರಗಿ ಭೀಮರಾಯ 


ಶಿರಹಟ್ಟಿಯ ಕೆಂಚನಗೌಡನ ಹಮಿಗ್ರಿಯಲ್ಲಿರುವ ವಾಡೆಯಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ ಮಾಡಲಾಗಿದೆಯೆಂಬ ವಾರ್ತೆ ತಿಳಿದು 
ಡಂಬಳದಿಂದ ಚೀಫ್‌ಕಾನ್ಸ್‌ಟೇಬಲ್‌ ಒಬ್ಬನನ್ನು ಹಮಿಗ್ಗೆಗೆ ಕಳುಹಿಸಿದರು. ಅಲ್ಲಿ ಅಪಾರ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳ 
ಸಂಗ್ರಹವಿರುವುದನ್ನು ನೋಡಿ ಡಂಬಳದಿಂದ ಹೋದ ಬ್ರಿಟಿಷ್‌ ನೌಕರ ಅದನ್ನೆಲ್ಲ ವಾಡೆಯಲ್ಲಿ ಕೂಡಿಹಾಕಿ ಅದಕ್ಕೆ ಬೀಗಮುದ್ರೆ 
ಮಾಡಿ, ಅಲ್ಲಿ ಪಹರೆ" ನಿಲ್ಲಿಸಿ ಧಾರವಾಡಕ್ಕೆ ವರದಿಮಾಡಿದ. ಇದನ್ನು ತಿಳಿದ ಮುಂಡರಗಿ ಭೀಮರಾಯನು* (ಈತನು ಹಿಂದೆ 
ತಹಶೀಲ್ದಾರನಾಗಿ ಬ್ರಿಟಿಷ್‌ ಸರಕಾರದ ನೌಕರಿಯಲ್ಲಿ ಹರಪನಹಳ್ಳಿ, ಬಳ್ಳಾರಿಗಳಲ್ಲಿ ಇದ್ದು 1854 ರಲ್ಲಿ ವಜಾ ಮಾಡಲ್ಪಟ್ಟಿದ್ದು ಆತ 
ವಿದ್ಯಾವಂತನಾಗಿದ್ದು ಇಂಗ್ಲೀಷ್‌ ಭಾಷೆ ಬಲ್ಲವನು) ಪಹರೆಯವನನ್ನು ಕೊಂದು ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡು ಡಂಬಳದ 
ಖಜಾನೆಯ ಮೇಲೆ ದಾಳಿ ಮಾಡಿದ. ಅಲ್ಲಿದ್ದ ಹಣವನ್ನು ಮೊದಲೇ ಗದಗಿಗೆ ಕಳುಹಿಸಿದ್ದರು. ಆನೆಗೊಂದಿಯ. ಜಾಗಿರ್ದಾರನೂ 
ಈತನ ಜೊತೆ ಸೇರುವನೆಂದು ನಿರೀಕ್ಷೆ ಇತ್ತು. ಹೆಚ್ಚುಜನ ಅವರ ಜೊತೆ ಸೇರಲು (300-400 ಜನ) ಇವರು ಗದಗನ್ನು ಆಕ್ರಮಿಸಿ 
ಅಂಚೆ ಮತ್ತು ತಂತಿ ಕಛೇರಿಯನ್ನು ಸುಲಿಗೆ ಮಾಡಿದರು. ಅಲ್ಲಿಗೆ ಪೋಲೀಸ್‌ ಪಡೆ ಬರುತ್ತಿದೆಯೆಂದು ತಿಳಿದು ಕೆಂಚನಗೌಡನೂ 
ಭೀಮರಾಯನೂ ಕೊಪ್ಪಳಕ್ಕೆ ಸಾಗಲು ಆ ಊರಲ್ಲಿ ಆಸರೆಪಡೆದಿದ್ದ ಭೀಮರಾಯನ ಇಬ್ಬರು ಹೆಂಡಿರನ್ನು ಮಕ್ಕಳನ್ನು ಕೊಪ್ಪಳದ 
ತಹಶಿಲ್ದಾರನು ತನ್ನ ವಶಕ್ಕೆ ತೆಗೆದುಕೊಂಡನು. ಜೂನ್‌ 30 ಕ್ಕೆ ಭೀಮರಾವ್‌ ಹಾಗೂ ಕೆಂಚನಗೌಡ ಕೊಪ್ಪಳದ ಕೋಟೆಯನ್ನು 
ವಶಪಡಿಸಿಕೊಂಡರು. 


ಬಳ್ಳಾರಿ, ರಾಯ್ಜೂರು, ಧಾರವಾಡ ಮತ್ತು ಹೃೈದರಾಬಾದ್‌ಗಳಿಂದ ಬ್ರಿಟಿಷರ ಸೈನ್ಯವನ್ನು ಕೊಪ್ಪಳಕ್ಕೆ ನುಗ್ಗಿಸಿದರು. ಮೇಜರ್‌ 
ಹ್ಯೂಸ್‌ ನೇತೃತ್ವದಲ್ಲಿ ಮೇ 31 ಕ್ಕೆ ಸೈನ್ಯ ಜಮಾಯಿಸಿ ಕೋಟೆ ಸುತ್ತು ನಿಲ್ಲಿಸಿದರು. ಕೋಟೆಯ ಕಾವಲುಗಾರ ಭೀಮರಾಯನನ್ನು 
ವಂಚಿಸಿ ಬಾಗಿಲು ತೆಗೆಯಲು, ಈ ವಾರ್ತೆ ಕೀಳಿದ ಕೆಂಚನಗೌಡ ಮತ್ತು ಭೀಮರಾವ್‌ ಹೆಬ್ಬಾಗಿಲ ಬಳಿ ಬಂದು ವಂಚಕರನ್ನು 
ಕಡಿದೊಗೆದು ಬ್ರಿಟಿಷರ ಸೈನ್ಯವನ್ನು ಎದುರಿಸಲು ಹೊರನುಗ್ಗಿ ಹೋರಾಟ ನಡೆಸಿದರು. ಕೆಲ ತಾಸುಗಳ ಘರ್ಷಣೆಯ ನಂತರ 
ಕೋಟೆಯಲ್ಲಿನ ಮದ್ದುಗುಂಡು ತೀರಲು, ಭೀಮರಾವ್‌ ಕೆಂಚನಗೌಡನನ್ನು ಕೊಂದು ತಾನೂ ಗುಂಡು ಹಾಕಿಕೊಂಡನೆಂದು 
ಹೇಳಲಾಗುತ್ತದೆ. ಮುಂದೆ ಜೂನ್‌ 1ರ ಮಧ್ಯಾಹ್ನ 3 ಕ್ಕೆ ಇಡೀ ಕೋಟೆ ಬ್ರಿಟಿಷ್‌ ಸೈನ್ಯದ ವಶವಾಗಿ 150 ಜನ ಬಂಡಾಯಗಾರರು 


ಬಂಧಿತರಾದರು. ಭೀಮರಾಯನು ಯಾವುದೇ ಪಾಳಯಪಟ್ಟಿಗೆ ಸಂಬಂಧಪಟ್ಟವನಾಗಿರದೆ ವಿದ್ಯಾವಂತ ನಾಗರಿಕನಾಗಿದ್ದು ನಿಸ್ವಾರ್ಥ 
ಭಾವದಿಂದ ಹೋರಾಡಿ, ಶರಣಾಗದೆ ಪ್ರಾಣಾರ್ಪಣೆ ಮಾಡಿದನು. 


ನರಗುಂದದ ಪತನ 


ಇತ್ತ ಬಾಬಾಸಾಹೇಬನ ಯುದ್ಧ ಸಿದ್ಧತೆಯ ವಾರ್ತೆ ಕೇಳಿ ದಕ್ಷಿಣ ಭಾಗದ ಕಮಿಶನರ್‌ ಮ್ಯಾನ್ಸನ್‌ ಮಹಾರಾಷ್ಟ್ರದ 
ಕುರುಂದವಾಡದಲ್ಲಿ ಮೇ 20 ರಂದು ಇದ್ದವನು ರಾಮದುರ್ಗಕ್ಕೆ ಬಂದು ರಾಮದುರ್ಗದ ಭಾವೆಗೆ ನರಗುಂದದವರ ಜೊತೆಗೆ 
ಸೇರಬಾರದೆಂದು ತಿಳಿಸಿದ. ಕೆಲವೇ ಅನುಯಾಯಿಗಳ ಜೊತೆ ಮುಂದೆ ನರಗುಂದಕ್ಕೆ ಸಾಗಲು ಸೂರೇಬಾನನಲ್ಲಿ ಬೀಡುಬಿಟ್ಟ. ಆ 
ವಾರ್ತೆ ತಿಳಿದಿದ್ದ ಬಾಬಾಸಾಹೇಬನು ರಾತ್ರಿ ಅಲ್ಲಿಗೆ ಬಂದು ಮ್ಯಾನ್ಸನ್‌ ಇದ್ದ ಸ್ಥಳಕ್ಕೆ ಮುತ್ತಿಗೆ ಹಾಕಲು ಪಲ್ಲಕಿಯಲ್ಲಿ ಮಲಗಿದ್ದ 
ಮ್ಯಾನ್ಸನ್‌ ಗುಂಡುಹಾರಿಸಿ ಒಬ್ಬನ ಹತ್ಯೆಗೆ ಕಾರಣನಾದಾಗ ಬಾಬಾಸಾಹೇಬನು ಅವನನ್ನು ಬಂಧಿಸಿ, ಅವನ ತಲೆ ಕಡಿಸಿದನು (ಮೇ 
29). ಇನಾಂ ಕಮಿಶನ್‌ನ ಸದಸ್ಯನಾಗಿದ್ದ ಮ್ಯಾನ್ಸನ್‌ ಬಾಬಾಸಾಹೇಬನ ಅನೇಕ ಗ್ರಾಮಗಳನ್ನು ಕಸಿದುಕೊಳ್ಳಲು ಕಾರಣನಾಗಿ 
ಬಾಬಾಸಾಹೇಬನು ಅವನ ಮೇಲೆ ತೀರ ಕ್ರುದ್ಧನಾಗಿದ್ದ ಮ್ಯಾನ್ಸನ್‌ನ ತಲೆಕಡಿದು, ದೇಹವನ್ನು ಹತ್ತಿರದಲ್ಲಿ ಚಳಿ ಕಾಯಿಸಲು ಹಾಕಿದ್ದ 
ಬೆಂಕಿಯಲ್ಲಿ ಎಸೆದು, ಅವನ ತಲೆಯನ್ನು ತಂದು ನರಗುಂದದ ಕೋಟೆಯ ಬಾಗಿಲಮೇಲೆ ಇಟ್ಟರು. ಮ್ಯಾನ್ಸನ್‌ ಜೊತೆ ಇದ್ದ 14 
ಸವಾರರೂ ಕೊಲ್ಲಲ್ಪಟ್ಟರು. | 


ಆದರೆ ತನ್ನ ವಿಶ್ವಾಸಿಕರಾದ ಕೃಷ್ಣಾಜಿ ಜೋಶಿ ಮತ್ತು ಬನ್ಮಾಬಾಪು ತನ್ನ ಎಲ್ಲ ಚಟುವಟಿಕೆಗಳ ವಿವರವನ್ನು ಗುಪ್ತವಾಗಿ 
ಮ್ಯಾನನ್‌ಗೆ ತಿಳಿಸುತ್ತಿದ್ದರೆಂಬ ಸಂಗತಿ ಮ್ಯಾನ್ಸನ್‌ ಬಳಿ ದೊರೆತ ಕಾಗದ ಪತ್ರಗಳಿಂದ ಬಾಬಾಸಾಹೇಬನಿಗೆ ಗೊತ್ತಾಯಿತು. ಅಲ್ಲದೆ 
ಕೋಟೆಯಲ್ಲಿದ್ದ ಮದ್ದುಗುಂಡನ್ನು (ಸಿಡಿಮದ್ದಿನ ಪುಡಿ) ಹಾಳುಗೆಡವಲಾಗಿತ್ತೆಂದೂ ಅವನಿಗೆ ಕಂಡುಬಂತು. ಬಾಬಾಸಾಹೇಬನು ತನ್ನ 
ಸ್ನೇಹಿತ ಮುಂಡರಗಿ ಭೀಮರಾಯನಿಗೆ ನೆರವಿಗೆ ಹೇಳಿ ಕಳುಹಿಸಲು ಅವನಾಗಲೇ ಕೊಪ್ಪಳ ತಲುಪಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ 
ಮಗ್ನನಾಗಿದ್ದ. ಭೀಮರಾಯನು ಕೊಪ್ಪಳವನ್ನು ಮುತ್ತಿದಾಗ ಬಾಬಾಸಾಹೇಬನು ಧಾರವಾಡವನ್ನು ಮುತ್ತಬೇಕೆಂಬುದು ಪೂರ್ವ 
ಯೋಜನೆಯಾಗಿತ್ತು. ಮ್ಯಾನ್ಸನ್‌ನ ಕೊಲೆಯ ವಾರ್ತೆ ತಿಳಿದ ತಕ್ಷಣ ಧಾರವಾಡದಿಂದ ಸೇನೆ ಕಳುಹಿಸಲು ಅದು ನರಗುಂದ ಬಳಿ 
ಅಮರಗೋಳದಲ್ಲಿ ಬೀಡುಬಿಟ್ಟಿತು. ಕರ್ನಲ್‌ ಮಾಲ್ಕಂನ ನೇತೃತ್ವದಲ್ಲಿ ಇನ್ನೊಂದು ಪಡೆ ಕೊಪ್ಪಳದಿಂದ ಬಂದು ಮೇ 31ಕ್ಕೆ ಅವರು 
ನರಗುಂದ ಮುತ್ತಿದರು. ಹಾಗೂ ಜೂನ್‌ 1ರಂದು ಕೋಟೆಯೆಡೆಗೆ ಸಾಗಿದರು. ತಮನ್ನು ಎದುರಿಸಿದ ಸುಮಾರು 700 ಜನರನ್ನು 
ಎದುರಿಸಿ 70 ಜನರನ್ನು ಕತ್ತರಿಸಿ ಹಾಕಿದರು. ಮರುದಿನ ಕೋಟೆಯನ್ನು ಹೊಕ್ಕು ಅರಮನೆಯನ್ನು ತಲುಪಿದಾಗ ಅಲ್ಲಿ ಯಾರೂ 
ಇರಲಿಲ್ಲ ಅಲ್ಲಿನ ಅಮೂಲ್ಯ ಗ್ರಂಥಾಲಯವನ್ನು ಬ್ರಿಟಿಷ್‌ ಸೇನೆ ಸುಟ್ಟುಹಾಕಿತು. ಈಗಾಗಲೇ ವಂಚನೆಗಳಿಂದ ನಿರಾಶನಾದ 
ಬಾಬಾಸಾಹೇಬ ತನ್ನ ಹೋರಾಟ ವ್ಯರ್ಥವೆಂದು ಕೋಟೆಯಿಂದ ತಪ್ಪಿಸಿಕೊಂಡಿದ್ದ ಮುಂದೆ ಅವನನ್ನು ತೊರಗಲ್‌ ಬಳಿ ಅಡವಿಯಲ್ಲಿ 
ಬಂಧಿಸಿದರು. ಅವನ ತಾಯಿ ಯಮುನಬಾಯಿ ಹಾಗೂ ಪತ್ನಿ ಸಾವಿತ್ರಿಬಾಯಿ ನದಿಗೆ ಹಾರಿ ಆತಹತ್ಯೆ ಮಾಡಿಕೊಂಡರು. ಇವರ 
ದೇಹ ಮುಂದೆ ಬೂದಿಹಾಳದಲ್ಲಿ ಸಿಕ್ಕಿತು. ಬಾಬಾಸಾಹೇಬನನ್ನು ಬೆಳಗಾವಿಯಲ್ಲಿ ವಿಚಾರಣೆಗೊಳಪಡಿಸಿ ಜೂನ್‌ 12 ಕ್ಕೆ ಫಾಶಿಗೆ 


ಹಾಕಿದರು. 


ಹೀಗೆ 1857-58 ರ ಹೋರಾಟದಲ್ಲಿ ಧಾರವಾಡ ಜಿಲ್ಲೆಯ ಅಧ್ಯಾಯ ಜೂನ್‌ ಮೊದಲವಾರದಲ್ಲೇ ಮುಗಿಯಿತು. ಈ 
ಎರಡೂ ಹೋರಾಟಗಳಿಗೆ ಸಂಬಂಧಿಸಿ 40 ಜನರಿಗೆ ನೇಣು ಹಾಕಿದರಲ್ಲದೆ ಇನ್ನೂ ಸುಮಾರು 100 ಜನರನ್ನು ಎವಿಧ ಅವಧಿಯ 
ಶಿಕ್ಷೆ ಮತ್ತು ದ್ವೀಪಾಂತರ ವಾಸಕ್ಕೆ ಒಳಪಡಿಸಿದರು. ಕೊಪ್ಪಳ ಮತ್ತು ನರಗುಂದದಲ್ಲಿ ಬಂಧಿತರಾದ ಸುಮಾರು ನೂರು ಜನರನ್ನು 
ಸೈನಿಕ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಿ ಗುಂಡಿಟ್ಟು ಕೊಂದರು. ಭೀಮರಾಯನ ಕುಟುಂಬೀಯರಿಗೆ ಪಿಂಚಣಿ ನೀಡಲಾಯಿತು. 
ಅವರ ಅಸ್ತಿ ಪಾಸ್ತಿಗಳನ್ನು ಮಾತ್ರ ಕಸಿದುಕೊಳ್ಳಲಾಯಿತು. ನರಗುಂದಕ್ಕೆ ಸೇರಿದ 41 ಗ್ರಾಮಗಳನ್ನು ಬ್ರಿಟಿಷರು ತಮ್ಮ ವಶಕ್ಕೆ 
ತೆಗೆದುಕೊಂಡರು (ಮುಂದೆ ಅದು ನರಗುಂದ ಪೇಠಾ ಆಯಿತು). ಈ ಕಾಲಕ್ಕೆ ಧಾರವಾಡದ ಕೋಟೆಯು ಬಂಡಾಯಗಾರರ ವಶಕ್ಕೆ 


ಹೋದೀತೆಂದು ಬ್ರಿಟಿಷರು ಅದರ ಕೆಲವು ಭಾಗ ಒಡೆದು ಹಾಕಿದರು. 


118 


ಈ ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸಾರ್ವಕಾಲಿಕವಾಗಿ ಬಳಕೆಯಾಗಬಲ್ಲ ಬಂಡಿ ದಾರಿಗಳು 1844 ರವರೆಗೂ ಇರಲಿಲ್ಲ 
ಮಳೆಗಾಲದಲ್ಲಿ ಇವುಗಳ ಸಂಪರ್ಕ ತಪ್ಪತ್ತಿತ್ತು. ಹೇರು ಪ್ರಾಣಿಗಳಿಂದಲೇ ಸಾರಿಗೆ ಸಾಧ್ಯವಿತ್ತು. 1856 ರ ಹೊತ್ತಿಗೆ ಹುಬ್ಬಳ್ಳಿಯಿಂದ 
ಹರಿಹರದವರೆಗೆ ಸರ್ವಯತು ರಸ್ತೆ ನಿರ್ಮಾಣವಾಗಿತ್ತು. 1866ರಲ್ಲಿ ಪುಣೆ ಬೆಂಗಳೂರು ರಸ್ತೆಯ ವರದಾನದಿಗೆ ಸೇತುವೆ ಕಟ್ಟಿದರು. 
ಇದಲ್ಲದೆ ಹುಬ್ಬಳ್ಳಿಯಿಂದ ಮುಂಡಗೋಡ, ಶಿರಸ್ಕಿ ದೇವಿಮನೆ ಘಟ್ಟದಿಂದ ಕುಮಟಾ ಬಂದರು ತಲುಪಲು ಒಂದು ರಸ್ತೆಯಿತ್ತು. 
ಸ್ಥಳೀಯ ಸಂಸ್ಥೆಗಳಿಂದ ರಸ್ತೆ ರಚನೆ ಕಾರ್ಯ 1866 ರಿಂದ ಆರಂಭವಾಗಿ ಸೇತುವೆಗಳ ಕಟ್ಟುವಿಕೆ ಕೂಡ ಆರಂಭವಾಯಿತು. 


ಅರಳೆಯ ಉಬ್ಬರ 

ಆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಆದ ಒಂದು ವಿಲಕ್ಷಣ ಸಂಗತಿ ಎಂದರೆ "ಅರಳೆಯ ಉಬ್ಬರ' ಅಥವಾ "ಕಾಟನ್‌ ಬೂಮ್‌': 
ಅಮೆರಿಕದಲ್ಲಿ ನಡೆದ ಯಾದವೀ ಯುದ್ಧದ ಕಾಲಕ್ಕೆ ಆ ದೇಶದಿಂದ ಇಂಗ್ಲೆಂಡ್‌ಗೆ ಬರುವ ಹತ್ತಿಯ ಆಮದು ನಿಂತುದರಿಂದ ಭಾರತದ 
ಹತ್ತಿಯ ಮೇಲೆ ಹೆಚ್ಚಿನ ಅವಲಂಬನವಾಯಿತು. ಪ್ರಮುಖ ಹತ್ತಿ ಬೆಳೆಯುವ ಜಿಲ್ಲೆಯಾದ ಧಾರವಾಡ ಪ್ರದೇಶದಲ್ಲಿ ಆಗ ಕಾಣಿಸಿಕೊಂಡ 
ಅರಳೆ ಉಬ್ಬರದಿಂದ ಜಿಲ್ಲೆ ಸಾಕಷ್ಟು ಏರಿಳಿತಗಳನ್ನು ಕಂಡಿತು. ಆವರೆಗೂ ಖಂಡಿಗೆ ಸುಮಾರು 75 ರಿಂದ 100 ರೂ ಇದ್ದ 
ಅಮೆರಿಕನ್‌ ತಳಿಯ ಅರಳೆಯ ಬೆಲೆ 1863 ರಲ್ಲಿ 380ರೂ, 1864ರಲ್ಲಿ 465 ರೂ. ಆಯಿತು. ರೈತರು ಅರಳೆಯನ್ನೇ ಬೆಳೆಯ- 
ಹತ್ತಿ ರೈತರು ಕೈಯಲ್ಲಿ ಹಣದ ಓಡಾಟ ಮಿತಿಮೀರಿ ಹೆಚ್ಚಿತು. "ಹತ್ತಿಬಿತ್ತಿ ರೈತ ಹಾಳಾದ' ಎಂಬ ಮಾತು ಅತಿಯಾಗಿ ಹರಿದ ಹಣದ 
ಹೊಳೆಯಿಂದ ಆದ ದುಷ್ಪರಿಣಾಮವನ್ನು ಸೂಚಿಸುತ್ತದೆ. ಶ್ರೀಮಂತ ರೈತರು ಎಷ್ಟು ಅಪವ್ಯಯಕ್ಕೆ ತೊಡಗಿದರೆಂದರೆ, , ಒಂದು 
ಉಲ್ಲೇಖದಂತೆ ಎತ್ತುಗಳ ಕೊಂಬುಗಳಿಗೆ ಬಂಗಾರದ ಅಣಸು ಮಾಡಿಸಿದರಂತೆ. ಜಗಳ, ಖಟ್ಟೆಗಳು ಹೆಚ್ಚಿ, ವಕೀಲ ವೃತ್ತಿಗೆ ಅನೇಕರು 
ನುಗ್ಗುವಂತಾಯಿತು. ಭೂಮಿಯ ಬೆಲೆ ಹೆಚ್ಚಿತು. ಅತಿಯಾದ ವರದಕ್ಷಿಣೆ ರೂಢಿಗೆ ಬಂತು. ಇದೇ ಕಾಲಕ್ಕೆ ಉಳಿತಾಯದ ಸ್ವಭಾವವೂ 
ಬೆಳೆದು ಕೂಡು ಬಂಡವಾಳದ ಸಂಸ್ಥೆಗಳು ಅನೇಕರ ಉಳಿತಾಯವನ್ನು ಆಕರ್ಷಿಸಿದ್ದವು. 


ಇದಲ್ಲದೆ ಹತ್ತಿ ಸಾಗಣಿಕೆಗೆ ಒಳ್ಳೆಯ ರಸ್ತೆಗಳಾದವು. ಅರಳೆ ಉಬ್ಬರ ಇತರಕಡೆ ಇಳಿದರೂ ಧಾರವಾಡದಲ್ಲಿ ಅಂಥ ಭಾರೀ 
ಇಳಿತವಾಗಲಿಲ್ಲ. ಹತ್ತಿ ಬೆಳೆ ವ್ಯಾಪಕವಾದುದರಿಂದ ಭಾರತದಲ್ಲೇ ನೂಲುವ, ನೇಯುವ ಗಿರಣಿಗಳಾದವು. ಸ್ಥಳೀಯ ಜಾತಿಯ ತತ್ತಿಗೆ 
ಮುಂಬೈ, ಮುಂದೆ ಸೊಲ್ಲಾಪುರದ ಹೊಸ ಗಿರಣಿಗಳಲ್ಲಿ ಬೇಡಿಕೆ ಬಂತು. ಇದಲ್ಲದೆ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ನಾಲ್ಕು ಉಗಿಯಂತ್ರ 
ಚಾಲಿತ ಯಾಂತ್ರಿಕ ಜಿನ್ನಿಂಗ್‌ ಘಟಕಗಳು ಸ್ಥಾಪನೆಗೊಂಡವು. ಎಸ್‌.ಎಂ. ಸ್ಥಿನ್ನಿಂಗ್‌ ಅಂಡ್‌ ವೀವಿಂಗ್‌ ಮಿಲ್‌ 1881ರಲ್ಲಿ 
ಹುಬ್ಬಳ್ಳಿಯಲ್ಲಿ ಹುಟ್ಟಿತು. ಆದರೆ 1880ರ ನಂತರ ಹತ್ತಿಯ ಬೆಲೆಯಲ್ಲಿ ಹಾಗೂ ಬೆಳೆಯಲ್ಲಿ ಇಳಿತವಾಯಿತು. ಆದರೂ ಧಾರವಾಡ 
ಜಿಲ್ಲೆಯಲ್ಲಿ ನೇಯ್ಗೆ ಹಾಗೂ ಜಿನ್ನಿಂಗ್‌ ಉದ್ಯಮ ತಮ್ಮ ಪ್ರಾಮುಖ್ಯತೆಯನ್ನು ಉಳಿಸಿಕೊಂಡು ಬಂದವು. ಮುಂಬೈಗೆ ರೈಲು ಸಂಪರ್ಕ 
ಬೆಳೆಯಲು (1887) ಕೂಡ ಇದೇ ಕಾರಣವಾಯಿತು. ಧಾರವಾಡದಿಂದ ವಾಸ್ಕೊ (ಗೋವಾ)ಗೆ ಕೂಡ ರೈಲು ಸಂಪರ್ಕ 1889 
ರಲ್ಲಿ ಆಯಿತು: 1888 ರಲ್ಲಿ ಹುಬ್ಬಳ್ಳಿಯಲ್ಲಿ ರೈಲ್ವೆ ವರ್ಕ್‌ ಶಾಪ್‌ ಆರಂಭವಾಯಿತು. ಹುಬ್ಬಳ್ಳಿ ಹೀಗೆ ಕೈಗಾರಿಕಾ ನಗರವಾಯಿತು. 
ಧಾರವಾಡದಲ್ಲಿ ಸದರ್ನ್‌ ಮರಾಠಾ ರೈಲ್ವೇಯ ಆಡಳಿತ ಕಚೇರಿ ಕೂಡ 1888 ರಲ್ಲಿ ಬಂತು. 


1876-78 ಉಗ್ರ ಕ್ಷಾಮದ ಕಾಲದಲ್ಲಿ ಅನೇಕ ಕಾಮಗಾರಿಗಳನ್ನು ಆರಂಭಿಸಿ ರಸ್ತೆಗಳನ್ನು ವಿಸ್ತರಿಸಲಾಯಿತು. ಕ್ಷಾಮದ ಕಾಲದಲ್ಲಿ 
ಬ್ರಿಟಿಷ್‌ ಪ್ರದೇಶದಲ್ಲಿರುವ ಧಾರವಾಡ ಜಿಲ್ಲೆಯಲ್ಲೇ 60,000 ಮೇಲ್ಪಟ್ಟು ಜನ ಉಪವಾಸ ಸತ್ತಿದ್ದು ಆಗಿನ ಸಂಸ್ಥಾನ ಪ್ರದೇಶಗಳ 
ಸಹಿತ ಆಗಿನ ಇಡೀ ಜಿಲ್ಲೆಯ ಪ್ರದೇಶದಲ್ಲಿ ಒಂದು ಲಕ್ಷ ಜನರಾದರೂ ಸತ್ತಿರಬಹುದು. ಮುಂಬೈ ಸರಕಾರದ ವಾರ್ಷಿಕ ವರದಿಯಂತೆ 
1876-77 ರಲ್ಲಿ (ಕ್ಲಾಮ ಆರಂಭವಾಗುವ ವರ್ಷದ ಹಿಂದಿನ ವರ್ಷ) ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಧಾರವಾಡ ಜಿಲ್ಲೆಯಲ್ಲಿ 
ಸತ್ತವರ ಸಂಖ್ಯೆ 31,726 (ಸಿದು ಸಹಜ ಮರಣಗಳ ಸಂಖ್ಯೆ). ಆದರೆ 1877-78 ರಲ್ಲಿ ಕ್ಷಾಮ ಉಲ್ಬಣಿಸಿದಾಗ ಒಟ್ಟು ಸತ್ತವರು 
83,857 (ಎಂದರೆ 50,000 ಕ್ಕೂ ಮೇಲ್ಪಟ್ಟು ಜನ ಕ್ಲಾಮದಿಂದ ತೀರಿಕೊಂಡಿರಬೇಕು). 1878-79 ರ ಮರಣಗಳ ಸಂಖ್ಯೆ 
42,365; 1879-80 ರಲ್ಲಿ ಒಟ್ಟು ಮರಣಗಳು 24,550. 1881 ರಲ್ಲಿ ಜಿಲ್ಲೆಯ ಜನಸಂಖ್ಯೆ 8,82,907 ಇದ್ದು 1872 ರ 


ಜನಸಂಖ್ಯೆಗಿಂತ 1,06,764 ರಷ್ಟು ಕಡಿಮೆ ಆಗಿದ್ದು ಈ ಇಳಿತಕ್ಕೆ ಕ್ಷಾಮ ii ವಲಸೆ ಕಾರಣವೆಂದು 1884 ರ ಜಿಲ್ಲಾ 
ಗ್ಯಾಸಿಟಿಯರ್‌ ಹೇಳುತ್ತದೆ (ಪು. ಲ 


ಇತಿಹಾಸ 110 


ಅಭಾವ ಕಾಮಗಾರಿಗಳಲ್ಲಿ ನೀರಾವರಿ ಕೆಲಸಗಳನ್ನೂ ಕೈಗೊಂಡರು. ಇದರಲ್ಲಿ ವಿಜಯನಗರ ಕಾಲದ ಡಂಬಳದ ಕೆರೆಯನ್ನು 
ವಿಸ್ತರಿಸಲಾಯಿತು. ಮೆಡ್ಲೇರಿ ಮತ್ತು ಅಸುಂಡಿ ಕೆರೆಗಳ ಕೆಲಸವನ್ನು ಆಗಲೇ ಆರಂಭಿಸಿದಂತೆ ತೋರುತ್ತದೆ. 


ರಾಷ್ಟ್ರೀಯ ಜಾಗೃತಿ 


ಪೇಶ್ವೆಯರ ಬ್ರಾಹ್ಮಣ ಪ್ರಭಾವದ ಆಡಳಿತ ಮತ್ತು ಕೊನೆಯ ಪೇಶ್ವೆ ಬಾಜೀರಾಯನ ದುರಾಡಳಿತ, ಮೇಲಿಂದ ಮೇಲೆ ಪೇಶ್ವೆಯ 
ಸೇನಾನಿಗಳೂ ಇತರರೂ ನಡೆಸುತ್ತಿದ್ದ ಪುಂಡ ಪೋಕರಿ ದಂಡಯಾತ್ರೆ ಮತ್ತು ಸುಲಿಗೆ, ಕಂದಾಯ ಸಂಗ್ರಹವನ್ನು ಹರಾಜು ಮಾಡುವ 
ಪದ್ಧತಿ, ಇದರಿಂದಾಗಿ ಬೇಸತ್ತಿದ್ದ ಜನರಿಗೆ ಬ್ರಿಟಿಷರ ಆಡಳಿತ ಆರಂಭದಲ್ಲಿ ಅಪ್ಯಾಯಮಾನವೆನಿಸಿದರೂ ಅವರ ವಸಾಹತುಶಾಹೀ 
ಧೋರಣೆ, ಪ್ರಕೃತಿ ಪ್ರಕೋಪಗಳು, ಗೃಹ ಕೈಗಾರಿಕೆಗಳ ಮೇಲೆ ಅದರ ಪರಿಣಾಮ, ಕಂದಾಯ ನೀತಿ ಮುಂತಾದವುಗಳಿಂದ ಕಾಲಕ್ರಮದಲ್ಲಿ 
ಬ್ರಿಟಿಷ್‌ ವಿರೋಧಿ ಭಾವನೆಗಳು ಬೆಳೆದು, ನಿಧಾನವಾಗಿ ರಾಷ್ಟ್ರೀಯ ಭಾವನೆಗಳು ಜಿಲ್ಲೆಯಲ್ಲಿ ವಿಕಸಿಸಲು ಹಾದಿಯಾಯಿತು. ಆದರೂ 
1930 ಕ್ಕೆ ಮೊದಲು ರಾಷ್ಟ್ರೀಯ ಭಾವನೆ ಅಷ್ಟೊಂದು ಸಾರ್ವತ್ರಿಕವಾಗಿರಲಿಲ್ಲ. ಆದರೆ 1942 ರಲ್ಲಿ ಅತ್ಯಂತ ವ್ಯಾಪಕವಾಯಿತು. 
ಆದರೆ ರಾಷ್ಟ್ರೀಯ ಜಾಗೃತಿಯು ಅಥವಾ ಸ್ವಾತಂತ್ರ್ಯ ಚಳುವಳಿಯ ಕಲ್ಪನೆಯು ಜಿಲ್ಲೆಯಲ್ಲಿ ಎಲ್ಲ ವರ್ಗಗಳ ಮನಸ್ಸನ್ನು ಲೌರ್ಷಿಸಲು 
ದೀರ್ಥಕಾಲ ಹಿಡಿಯಿತು. | 


ಬ್ರಿಟಿಷರು ಸ್ಥಾಪಿಸಿದ ಶಾಂತಿ, ಕಾನೂನುಬದ್ಧವೆಂದು ತೋರುವ ಆಡಳಿತ, ಸಾರ್ವತ್ರಿಕ ಶಿಕ್ಷಣಕ್ಕೆ ಹಾಕಿದ ಬುನಾದಿ, 
ಬ್ರಾಹಣೇತರರಿಗೂ ಸಾಕಷ್ಟು ಪ್ರಮಾಣದಲ್ಲಿ ನೌಕರಿ ಕೊಡುವಲ್ಲಿ ತೋರಿದ ಒಲವು, ಸುಧಾರಿಸಿದ ಸಾರಿಗೆ ಹಾಗೂ ಸಂಪರ್ಕ ವ್ಯವಸ್ಥೆ 
ಇವುಗಳು ಒಂದು ಕಡೆ ಜನರ ಒಲವಿಗೆ ಪಾತ್ರವಾದುವು. ಅಸಮಾಧಾನ, ಅಸಂತೋಷದ ಪ್ರಕಟಣೆ ಆದಾಗ ಕಿತ್ತೂರು ಚನ್ನಮ್ಮ 
ಸಂಗೊಳ್ಳಿರಾಯಣ್ಣ ಬಾಬಾಸಾಹೇಬ ಭಾವೆ, ಮುಂಡರಗಿ ಭೀಮರಾಯ, ಇವರನ್ನು ಬಗ್ಗುಬಡಿದ ಹಾಗೂ ಟಿಪ್ಪು ಪೇಶ್ವೆಯರಂಥ 
ರಾಜಸತ್ತೆಗಳನ್ನು ಮೂಲೆಪಾಲು ಮಾಡಿದ ಈ ಸರಕಾರದ ವಿರುದ್ಧ ಶಸ್ತ್ರ ಎತ್ತಿ ಯಶ ಕಾಣುವುದು ಸಾಧ್ಯವಿಲ್ಲವೆಂದೂ ಜನರಿಗೆ 
ತಿಳಿದಿತ್ತು. ಬ್ರಿಟಿಷ್‌ ಸತ್ತೆ ಸೂರ್ಯಮಂಡಲದಷ್ಟು ಚಿರ ಎಂಬ ಭಾವನೆ ಬಂದಿತ್ತು. 


ಇನಾಂ ಕಮಿಶನ್‌ ನೇಮಿಸಿದಾಗ (1843-44) ಜಿಲ್ಲೆಯಲ್ಲಿ 6,80,943 ಎಕ್ರೆಯಷ್ಟು ಭೂಮಿಯನ್ನು ದಾಖಲೆಗಳಿಲ್ಲವೆಂದು 
ಕಸಿದುಕೊಳ್ಳಲಾಗಿತ್ತು. ಬಾಬಾಸಾಹೇಬ, ಮುಂಡರಗಿ ಭೀಮರಾಯ ಮುಂತಾದ ಕೆಲವರು ಸಶಸ್ತ್ರ ಪ್ರತಿಭಟನೆ ತೋರಿದ್ದರೂ ಇತರ 
ಭೂಮಿಯನ್ನು ಕಳೆದುಕೊಂಡ ಸಾವಿರಾರು ಕುಟುಂಬಗಳು ತಲೆತಲಾಂತರವಾಗಿ ಬ್ರಿಟಿಷ್‌ ಸರಕಾರದ ಬಗ್ಗೆ ದ್ವೇಷವನ್ನು ಮೌನವಾಗಿ 
ಬೆಳೆಸಿಕೊಂಡು ಬಂದಿದ್ದರು. 

ಉಗ್ರ ಕ್ವಾಮ ಬಂದಾಗ ಭೂಕಂದಾಯ ಸಂಗ್ರಹವನ್ನು ಮುಂದೂಡಿದರೇ ಏನಾ ಮನ್ನಾ ಮಾಡಲಿಲ್ಲ. ಅಭಾವ ಕಾಮಗಾರಿ 
ನಡೆಸಿದರೂ ಕಾಯಂ ಉದ್ಯೋಗ ಅದಾಗಿರದೆ, ಅನೇಕ ಕೈಕಸುಬುದಾರರು (ನೇಯ್ಗೆ ಇತ್ಯಾದಿ) ಮತ್ತೆ ಚೇತರಿಸಿಕೊಳ್ಳಲಿಲ್ಲ. ಇದಕ್ಕೂ 
ಮೊದಲೇ ಯಂತ್ರೋತ್ಪಾದಿತ ನೂಲು ಬಂದು 1810-15 ರ ಸುಮಾರಿಗೆ ಲಕ್ಷಾಂತರ ಜನ ನೂಲುವ ಕಾಯಕಕ್ಕೆ ಎರವಾಗಿದ್ದರು. 
ಆದರೂ ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಜನ ಈ ವೃತ್ತಿ ನಡೆಸುತ್ತಿದ್ದು 1872 ರ ನಂತರ ದೇಶೀಯ ಗಿರಣಿಗಳ ನೂಲು ಬಂದಾಗ 
ಕಿಳಜಾತಿಯ ನೂಲುವ ಸಾವಿರಾರು ಬಡವರೂ ಕ್ರಮೇಣ ಈ ಉದ್ಯೋಗಕ್ಕೆ ಎರವಾದ ಸಂಗತಿ ಗಮನಿಸಿದೆ. 1872 ರಲ್ಲೂ 
ಧಾರವಾಡ ಜಿಲ್ಲೆಯಲ್ಲಿ 1,14,416 ಜನ ನೂಲುತ್ತಿದ್ದರೆಂದರೆ ಅಚ್ಚರಿಯಾದೀತು (ಜನಗಣತಿ ವರದಿ). 


1873ರ ಉಪ್ಪಿನ ಕಾನೂನಿನಿಂದ ಕಲ್ಲುಪ್ಪು ತಯಾರಿಸುವ ನೂರಾರು ಉಪ್ಪಾರರು ಉದ್ಯೋಗ ಕಳೆದುಕೊಂಡುದಲ್ಲದೆ ಉಪ್ಪೂ. 
ತುಟ್ಟಿಯಾಯಿತು. ವಿದೇಶದಿಂದ ಕಾಗದ ಬಂದಾಗ ಧಾರವಾಡ ಗದಗ, ಗುತ್ತಲ, ಹುಬ್ಬಳ್ಳಿ, ಕರ್ಜಗಿ, ನವಲಗುಂದ, ರಾಣೆಬೆನ್ನೂರು 
ಮುಂತಾದ ಊರುಗಳಲ್ಲಿ ಕೇಂದ್ರೀಕೃತವಾಗಿದ್ದ (ಜ.ಗ್ಯಾ.1884ಪು.388) ಕಾಗದದ ಉದ್ದಿಮೆ ಕಣಧೆಯಾಯಿತು. 1876ರಿಂದ ದೀಪ 
ಉರಿಸಲು ಸೀಮೆ (ಟಿಮಣಿ) ಎಣ್ಣೆ ಆಯಾತವಾಗಲು ಆರಂಭ ಆದಾಗ ದೀಪ ಉರಿಸುವ ಉದ್ದೇಶಕ್ಕೆ ಬಳಸುವ ಎಣ್ಣೆಯ ಪ್ರಮಾಣ 
ಕಡಿಮೆಯಾಗಿ ಇದರಿಂದ ಗಾಣಿಗ ವೃತ್ತಿ ಕೈಕೊಳ್ಳುವವರ ಉದ್ಯಮಕ್ಕೆ ಬಹಳ ಏಟು ಬಿತ್ತು. ಜಿ.ಗ್ಯಾ.1884, ಪು.386). 


120 ಧಾರವಾಡ ಜಿಲ್ಲೆ 
ಹ್‌ ವರ್ಗೀಕರಣ ಅಪಾಗಿ ಆಗಿ ಅದರಿಂದ ಕಂದಾಯ 
ಸರಿಯಾಗಿ ಆಗಿದ್ದರು ಭೂಮಿಯ ವಗೀ ಗಿ 


ಭೂಮಿಯ ಅಳತೆ ಥ್ಯಾಕರೆಯ ಕಾಲದಲ್ಲಿ ವ 
ಲ 1843 ರವರೆಗೆ ನಡೆದು ಸ್ಥಳೀಯ ನೌಕರರ ಲಂಚಗುಳಿತನಕ್ಕೆ 


ಆಕರಣೆಯೂ ದೋಷಯುಕ್ತವಾಗಿದ್ದು ಈ ತೇಪೆಯ ಕಂದಾಯ ಆಕರಣೆ 
ದಾರಿಯಾಯಿತು, ಎಂದು ಚೋಕ್ಲಿ (ಪು.25) ಹೇಳಿದ್ದಾರೆ. 

ಭೂ ಕಂದಾಯ ನಿರ್ಣಯ 1843-44 ರಲ್ಲಿ ಮೊದಲ ಬಾರಿ ಪೂರ್ತಿಗೊಂಡಾಗ 5,68,328 ಎಕ್ರೆ ಭೂಮಿ ಅಳತೆಯಾಗಿ 
ಇಡೀ ಜಿಲ್ಲೆಯಲ್ಲಿ 8.25 ಲಕ್ಷ ರೂ ಕಂದಾಯ ನಿಗದಿ ಆಯಿತು; ಆದರೆ ವಾಸ್ತವ ಸಂಗ್ರಹ 9.68 ಲಕ್ಷ ಆಗಲು ಉತ್ಪನ್ನ 
ಜಾಸ್ತಿಯಾಯಿತೆಂದು ಅಧಿಕಾರಿಗಳು ಬೆನ್ನುತಟ್ಟಿಕೊಂಡರು. ಆಗಾಗ ಮಳೆಯ ಸ್ಥಿತಿ ಚೆನ್ನಾಗಿರದೆ. ರೈತರ ಕಷ್ಟ ಕೇಳುವವರಿಲ್ಲದಂತೆ 
ವಾಸ್ತವ ಸ್ಥಿತಿ ಇತ್ತು. ಬ್ರಿಟಿಷ್‌ ಸರಕಾರದ ಆರಂಭದ ದಿನಗಳಲ್ಲಿ ಕಂದಾಯ ನಿಗದಿಪಡಿಸಿ ನಿರ್ದಿಷ್ಟ ಮೊತ್ತ ಮಾತ್ರ ವಸೂಲು 
ಮಾಡುವ ನ್ಯಾಯಪರ ಸರಕಾರ ಇದು, ಎಂಬ ಭಾವನೆ ಬೆಳೆದುದರ ಬೆನ್ನಲ್ಲೇ ಮಳೆಬಾರದ ಕಾಲದಲ್ಲಿ ಕಂದಾಯ ಸೂಟುಮಾಫಿ) 
ಬಿಡುವ ಹಿಂದಿನ ಸಂಪ್ರದಾಯ ಇಲ್ಲದೆ ಹೋಯಿತು. 1881-82ರಲ್ಲಿ ಮುಗಿದ ಕಂದಾಯದ ನಿರ್ಣಯದಂತೆ (ಟ್ಲ್‌ಮೆಂಟ್‌) 
12,73,437 ಎಕ್ರೆ ಭೂಮಿ ಜಿಲ್ಲೆಯಲ್ಲಿ ಕೃಷಿಗೆ ಯೋಗ್ಯವೆಂದು ಅಳತೆಮಾಡಿ 15.97 ಲಕ್ಷ ರೂ. ಒಟ್ಟು ಮೊತ್ತ ನಿಗದಿತವಾಗಿ 
15.80 ಲಕ್ಷ ರೂ. ವಸೂಲಿ ಮಾಡಲಾಗಿತ್ತು. ವಾಸ್ತವವಾಗಿ ನೇಕಾರರೇ ಮುಂತಾದ ಕೈಗಾರಿಕೆಗಳಲ್ಲಿ ತೊಡಗಿದ್ದ ಜನರೂ ತಮ್ಮ 
ಉದ್ಯೋಗಕ್ಕೆ ಎರವಾಗಿ ಕೃಷಿಗೆ ತೊಡಗಬೇಕಾಗಿ ಬಂದು ಪಾಳು ಭೂಮಿ, ಬೀಳು ಭೂಮಿ ಕೃಷಿ ಮಾಡಲು ಆರಂಭಿಸಿದ್ದರು. ಹೀಗಾಗಿ 
ಕೃಷಿಯ ವಿಸ್ತರಣೆಯಾದರೂ ಆ ಭೂಮಿ ಫಲವತ್ತಾಗಿರದೆ ಕೃಷಿ ಲಾಭದಾಯಕವಾಗಿರಲಿಲ್ಲ. ಕೃಷಿಯ ಮೇಲೆ ಒತ್ತಡ ಮಾತ್ರ ಹೆಚ್ಚಿತು; 
ಹಾಗೂ ಅರ್ಥ ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಹೆಚ್ಚು ಕೃಷಿ ಪ್ರಧಾನವಾಯಿತು. ಆದರೆ ಜೋಳದಂಥ ಧಾನ್ಯದ ಬೆಳೆಯನ್ನೇ ಗಮನಿಸಿದರೆ 
1833 ರಲ್ಲಿ ರೂಪಾಯಿಗೆ 54 ಪೌಂಡ್‌ ಇದ್ದ ಜೋಳದ ಬೆಲೆ ಇಳಿಯುತ್ತ ಸಾಗಿ 1838 ರಲ್ಲಿ ರೂ.ಗೆ102 ಪೌಂಡ್‌ ಆಗಿ 1841 
ರಲ್ಲಿ ರೂಗೆ 120 ಪೌಂಡ್‌ ಆಯಿತು ಟೋಕ್ಷಿ ಪು.26). ಈ ಕಾಲದಲ್ಲಿ ರೈತರು ಭೂಕಂದಾಯ ಕೊಡುವುದು ಕಷ್ಟವಾಯಿತು. 
"ಭಾರವಾದ ಕಂದಾಯ ಆಕರಣೆಯೇ ರೈತರ ಬಡತನಕ್ಕೆ ಕಾರಣ' ಎಂದು ಈ ಕಾಲದಲ್ಲಿ ಬಂದ ಪ್ರತಿಯೊಬ್ಬ ಗಣ್ಯ ಬ್ರಿಟಿಷ್‌ ಅಧಿಕಾರಿ 
ಹೇಳಿದ್ದಾನೆ, ಎಂದು ಚೊಕ್ಸಿ ಹೇಳುತ್ತಾರೆ. ಜಿಲ್ಲೆಯಲ್ಲಿ ಅಕ್ಕಿಬೆಳೆಯ ಕಣಜವೆನಿಸಿದ ಕೋಡ ತಾಲೂಕಿನಲ್ಲಿ 1848 ರಲ್ಲಿ ಬೀಳು 
ಭೂಮಿಯಾಗಿ ಗದ್ದೆಗಳಲ್ಲಿ ಕಾಡು, ಬಯಿನೆ. (ಸಂಧಿ) ಮರಗಳಿಂದ ತುಂಬಿದ್ದವು. ಜಾರ್ಜ್‌ ವಿಂಜೇಟ್‌ ಎಂಬ ಅಧಿಕಾರಿ ಕೃಷಿಯ 
ಬಗ್ಗೆ ಹೇಳುತ್ತ ಕರ್ನಾಟಕವು “ಬಹಳ ಘನತೆ ಕಳೆದುಕೊಂಡ ಸ್ಥಿತಿಯಲ್ಲಿ ಇದೆ' ಎಂದಿದ್ದಾನೆ. ಎರಡನೇಯ ಬಾರಿ ಆದ ಕಂದಾಯ 
ನಿರ್ಣಯದ ಕಾಲಕ್ಕೆ ಅರಳೆ ಉಬ್ಬರವಾದುದರಿಂದಲೂ ಧಾನ್ಯಗಳ ಬೆಲೆ ಹೆಚ್ಚುತ್ತ ಸಾಗಿದ್ದರಿಂದಲೂ ರೈತರ ಸ್ಥಿತಿ ಸುಧಾರಿಸಿದಂತೆ 
ಕಂಡರೂ, 1870ರ ನಂತರ ಪರಿಸ್ಥಿತಿ ಮತ್ತೆ ಕೆಡುತ್ತ ಹೋಯಿತು. ಜೋಳದ ಬೆಲೆ, ಚೋಕ್ಷಿಯವರು ತೋರಿದ್ದಂತೆ 1865 ರಲ್ಲಿ 
ರೂಪಾಯಿಗೆ 19 ಸೇರು ಇದ್ದು 1875ರಲ್ಲಿ 29 ಸೇರು ಆಯಿತು. ಇದಕ್ಕೆ ಕೈಗಾರಿಕೆಗಳ ಕ್ಷೇತ್ರದಲ್ಲಿ (ಕೈಕಸುಬುಗಳು) ಹಿಂಜಿರಿತ 
ಮುಖ್ಯ ಕಾರಣ. 1876-78 ರ ಕ್ಷಾಮವಂತೂ ಎಲ್ಲರನ್ನು ದಿಕ್ಕುಗೆಡಿಸಿ ಕೈಗಾರಿಕೆಗಳ (ಮುಖ್ಯವಾಗಿ ನೇಯ್ಗೆ) ಕ್ಷೇತ್ರಕ್ಕೆ ಭಾರೀ ಏಟು 
ಕೊಟ್ಟಿತು. ಜೊತೆಗೆ 1875-76ರಲ್ಲಿ ಸರಾಸರಿ 31 ಇಂಚು ಮಳೆ ಆದಾಗ ಒಟ್ಟು ಕಂದಾಯ ಸಂಗ್ರಹ 19.60 ಲಕ್ಷ ರೂ. ಆಗಿದ್ದರೆ 
1876-77 ರಲ್ಲಿ ಮಳೆ ಸರಾಸರಿ 16 ಇಂಚೇ ಆಗಿದ್ದರೂ ಕಂದಾಯ ಸಂಗ್ರಹ 20.16 ಲಕ್ಷ ರೂ. ಆಗಿತ್ತು. 


ರೈತರಿಗೆ ಹತ್ತಿ ಬೆಳೆಯಲು ಸರಕಾರ ಹೆಚ್ಚಿನ ಪ್ರೋತ್ಸಾಹ ಕೊಡುತ್ತಿತ್ತು. ಆದರೆ ಜಿಲ್ಲಾ ಗ್ಯಾಸೆಟಿಯರ್‌ ತಿಳಿಸುವಂತೆ (1884, 
ಪು.283) ಹತ್ತಿಯು. ಭೂಮಿಯನ್ನು ಬೇಗ ಸತ್ತಹೀನಗೊಳಿಸುತ್ತದೆ. ಮತ್ತು ಹತ್ತಿಯ ಬೆಳೆ ಅತಿಯಾದಾಗ ರೈತನಿಗೆ ಬೀಜ ಬಿಡಿಸಲು 
ನೀಡಬೇಕಾದ ಕೂಲಿಯೂ ಸಿಗದಂಥ ಸನ್ನಿವೇಶ. 1880ರಿಂದ ಹತ್ತಿ ಬೆಳೆಯುವ ಬಗ್ಗೆ ಉತ್ಸಾಹ ಕುಂದಿತೆಂದು ಇದೇ ಗ್ಯಾಸೆಟಿಯರ್‌ 
ಹೇಳಿದೆ. ಆದರೆ ಧಾನ್ಯಕ್ಕೂ ಅಂಥ ಆಕರ್ಷಕ ಬೆಲೆ ಇರಲಿಲ್ಲ ಕಾಲರಾ ರೋಗ ಮುಂಬೈ ರಾಜ್ಯದಲ್ಲಿ ಸಾವಿರಾರು ಜನರನ್ನು 
ಕೊಲುತ್ತಿತ್ತು. ಇಡೀ ರಾಜ್ಯದಲ್ಲಿ 1875ರಲ್ಲಿ 47,555 ಜನ ಸತ್ತರೆ 1877ರಲ್ಲಿ 57,252 ಜನ ಸತ್ತರು. ಇದು 30-40 ಸಾವಿರದ 
ಪ್ರಮಾಣದಲ್ಲಿ ಸಾಗುತ್ತ 1897 ರಲ್ಲಿ 57,109 ಜನರನ್ನು ಬಲಿ ತೆಗೆದುಕೊಂಡಿತು. ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಧಾರವಾಡ 
ಜಿಲ್ಲೆಯಲ್ಲಿ ಇದರಿಂದಾದ ಮರಣ ಪ್ರಮಾಣ ಶೇ.3.86 ಹಾಗೂ ಇದು ಜಿಲ್ಲೆಗಳ ಪೈಕಿ ಅತ್ಯಧಿಕ ಎಂದು ಹೇಳಿದೆ. ಕೃಷಿಕಾರ್ಯ 
ಮಾಡಲು ಕಾರ್ಮಿಕರು ಸಿಗದ ಸ್ಥಿತಿ ಬಂತು. ಜೊತೆಗೆ 1897 ರಲ್ಲಿ ಬಂದ ಪ್ಲೇಗ್‌ ಜಿಲ್ಲೆಯಲ್ಲಿ 38 ಜನರನ್ನು ಬಲಿತೆಗೆದುಕೊಂಡರೆ 
1898 ರಲ್ಲಿ 27,764 ಜನರನ್ನು ಬಲಿತೆಗೆದುಕೊಂಡಿತು. ಈ ಸಂಖ್ಯೆ ಇಡೀ ಮುಂಬೈ ರಾಜ್ಯದ ಜಿಲ್ಲೆಗಳಲ್ಲಿ ಅತ 


ೈಂತ ಹೆಚ್ಚಿನ 


ಇತಿಹಾಸ 121 


ಪ್ರಮಾಣದ್ದಾಗಿತ್ತು. ಜಿಲ್ಲೆಯ 120 ಗ್ರಾಮ ಮತ್ತು ಪಟ್ಟಣಗಳಲ್ಲಿ ಅದು ಕಾಣಿಸಿತ್ತು. ಇದಲ್ಲದೆ ಜಿಲ್ಲೆಯ ಸಂಸ್ಥಾನೀ ಪ್ರದೇಶಗಳಿಗೆ 
ಸಂಬಂಧಿಸಿದಂತೆ ಕುಂದಗೋಳ ಮಹಲಿನ ಮಾಹಿತಿ ಸಿಕ್ಕುತ್ತಿದ್ದು ಅಲ್ಲಿ ಸತ್ತ 2,385 ಜನರ ಸಂಖ್ಯೆ ಇಲ್ಲಿ ತಾಯ (ಶಿರಹಟ್ಟಿ, 
ಲಕ್ಷ್ಮೇಶ್ವರ, ಗುಡಿಗೇರಿ ಪ್ರದೇಶಗಳ ಮಾಹಿತಿ ಇಲ್ಲ). ಇದರ ಜೊತೆ ಕ್ಷಾಮ ಹಾಗೂ ಅದರ ಹಿಂದೆಯೇ 1898 ಧಾರವಾಡ ಜಿಲ್ಲೆಯಲ್ಲಿ 
ಮಾತ್ರ ಕಾಲರಾ ಬಂದು ಜಿಲ್ಲೆಯಲ್ಲಿ 4,054 ಜನ ಸತ್ತರು (ಈ ಮಾಹಿತಿ ಎಲ್ಲವೂ ಮುಂಬೈ ಸರಕಾರದ ವಾರ್ಷಿಕ ಆಡಳಿತ 
ವರದಿಯಿಂದ ಸಂಗ್ರಹಿಸಿದ್ದು. ಇದರಲ್ಲಿ ಗದಗ ಪಟ್ಟಣದಲ್ಲಿ 342 ಸಾವಾದರೆ ಕರ್ಜಗಿ ಸರ್ಕಲ್‌ನಲ್ಲಿ 733 ಹಾಗೂ ಹಾನಗಲ್‌ 
ಸರ್ಕಲ್‌ (ಹೋಬಳಿ)ನಲ್ಲಿ 591 ಸಾವುಗಳಾದವು. (1898-99ರ ವರದಿ, ಪು.234). ಪ್ಲೇಗ್‌ನ ಹಾವಳಿ ಅಲ್ಲಿಗೂ ನಿಲ್ಲದೆ ಪ್ರತೀವರ್ಷ 
ಸಾವುಗಳಾಗುತ್ತಲೇ ಇದ್ದು 1901-02 ರಲ್ಲಿ 35,889, 1902-03 ರಲ್ಲಿ 34,679 ಹಾಗೂ 1903-04 ರಲ್ಲಿ 39,339 ಜನ 
ಸತ್ತರು. (ಜಿ॥ ಗ್ಯಾಸೆಟಿಯರ್‌ನ ಪುರವಣಿ, 1904 ಪು.3). 


ಇಡೀ ಮುಂಬೈ ರಾಜ್ಯದಲ್ಲಿ ಹೊಸ ರೋಗವಾದ ಪ್ಲೇಗ್‌ಗೆ ಬ್ರಿಟೀಷರೇ ಕಾರಣವೆಂಬ ಅಭಿಪ್ರಾಯ ಬೆಳೆದು ಪ್ಲೇಗ್‌ ಪರಿಹಾರ 
ಕ್ರಮವಾಗಿ ಕೈಕೊಂಡ ಪ್ರತಿರೋಧದ ಸರಕಾರೀ ಚಟುವಟಿಕೆಗಳು ತೀರ ಹಿಂಸಾತಕ್ಷವಾಗಿ ಉಗ್ರ ಪ್ರತಿಭಟನೆಗೆ ಕಾರಣವಾಗಿದ್ದವು. 
ಜನರನ್ನು ವಾಸದ ಮನೆ ಬಿಡಿಸಿ ಬಯಲು ಪ್ರದೇಶಗಳಿಗೆ ಕಳುಹಿಸಲು ಪುಣೆಯಲ್ಲಿ ಸೈನಿಕರನ್ನು ಬಳಸಿದಾಗ ಬಿಳಿಯ ಸೈನಿಕರು 
ನಡೆಸಿದ ಅತಿಕ್ರಮಗಳು ತೀವ್ರ ಪ್ರತಿಭಟನೆಗೆ ಕಾರಣವಾಗಿ, ರ್ಯಾಂಡ ಮತ್ತು ಆಯರ್ಟ್ಸ್‌ ಎಂಬ ಇಬ್ಬರು ಬಿಳಿಯ ಅಧಿಕಾರಗಳನ್ನು 
ಪುಣೆಯಲ್ಲಿ ಚಾಫೇಕರ್‌ ಸೋದರರು ಕೊಂದರು. ಕ್ಷೇಸರಿ' ಪತ್ರಿಕೆಯಲ್ಲಿ ಟಿಳಕರು ಬರೆದ ಲೇಖನಗಳು ಎಲ್ಲೆಡೆ ಪ್ರತಿಧ್ವನಿತವಾದವು. 
ಉತ್ತರ ಕರ್ನಾಟಕದಲ್ಲಿ ಟಿಳಕರು ಮತ್ತು ಅವರ "ಕೀಸರಿ' (1881) ಪತ್ರಿಕೆಗಳೇ ರಾಷ್ಟ್ರೀಯ ಜಾಗೃತಿಗೆ ವಿಶೇಷ ಕಾರಣವಾಗಿದ್ದವು. 


“1896 ಮತ್ತು 1897 ನೇಯ ಇಸ್ತಿಗಳೆಂದರೆ ದೇಶವನ್ನು ಅನೇಕ ರೀತಿ ಅಲ್ಲೋಲಕಲ್ಲೋಲ ಮಾಡಿದ ವರ್ಷಗಳು. 
ಹಿಂದುಸ್ಥಾನದಲ್ಲಿ ಮೊದಲಿಗೆ ಮುಂಬಯಿ ಪಟ್ಟಣಕ್ಕೆ ಪ್ಲೇಗು ಬಂದದ್ದು 1896 ನೆಯ ಇಸ್ವಿಯ ನವೆಂಬರ್‌ ತಿಂಗಳಲ್ಲಿ ಹಾಹಾ 
ಎನ್ನುವುದರೊಳಗೆ ಅದು ಪುಣೆಯಲ್ಲಿ ಹಬ್ಬಿ ಹಾಹಾಕಾರವನ್ನು ಉಂಟುಮಾಡಿತು....ಇತ್ತ ಧಾರವಾಡ ಬೆಳಗಾವಿಯ ಕಡೆ ಅದು 
ಹಬ್ಬಬಾರದೆಂದು ಉಗಿಬಂಡಿಯೊಳಗಿಂದ ಬರುವ ಪ್ರವಾಸಿಕರಿಗೆ ಕ್ವಾರಂಟಾಯಿನ ಮುಂತಾದವುಗಳ ಮೂಲಕ ತೊಂದರೆಯಾಯಿತು. 
ಇಷ್ಟಾದರೂ 1897 ನೆಯ ಅಕ್ಟೋಬರ್‌ ಸುಮಾರಕ್ಕೆ ಹುಬ್ಬಳ್ಳಿ ಬಂದೇ ಬಿಟ್ಟಿತು. 1897 ನೇಯ ಇಸ್ವಿಯ ಕೊನೆಯ ಒಳಗಾಗಿ 
ಧಾರವಾಡ, ಹುಬ್ಬಳ್ಳಿ ಮತ್ತು ಗದಗು ಈ ಊರುಗಳಲ್ಲಿ ಸಿಗ್ರಿಗೇಶನ್‌ ಕ್ಯಾಂಪ್‌ ಚಾಲೂ ಆಗಿತ್ತು. ಏಪ್ರಿಲ್‌ ತಿಂಗಳಲ್ಲಿ ಧಾರವಾಡದ 
ಮಾರ್ಕಿಟಿನಲ್ಲಿ ಸೋಲ್ಡರರು ಬಂದರೆಂಬ ಹೂಲಿ ಹುಟ್ಟಿ ಜನ ದಿಕ್ಕಾಪಾಲಾಗಿ ಓಡಿಹೋದರು. ಹುಬ್ಬಳ್ಳಿಯಲ್ಲಿ ಪ್ಲೇಗು ನಿಲ್ಲಿಸುವುದಕ್ಕೆ 
ಓಣಿ ಓಣಿಗಳೇ ಸುಡಲ್ಲಡುತ್ತಿದ್ದವು”, ಎಂದು ಆಲೂರು ವೆಂಕಟರಾಯರು ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡು ವರ್ಣಿಸಿದ್ದು ಮುಂದೆ 
«ಆ ಕಾಲದಲ್ಲಿಯೇ ಫ್ಲೇಗಿನ ಮಂತ್ರಿಯಾಗಿ ದುಷ್ಕಾಳ ರಾಯರೂ ಬಂದೇ ಬಿಟ್ಟರು. 1896-97 ನೆಯ ಇಸ್ವಿಗಳೆಂದರೆ ಭಯಂಕರ 
ಬರಗಾಲದ ಕಾಲ. ಧಾರವಾಡ ಪಟ್ಟಣದಲ್ಲಿ ಆಗ ದರೋಡೆಯ ಮೇಲೆ ದರೋಡೆಗಳು. 1897 ನೆಯ ಇಸ್ವಿಯಲ್ಲಿ ಹುಬ್ಬಳ್ಳಿಯ 
ಪೇಟೆಯು ದುಷ್ಕಾಳದ ಮೂಲಕ ಎರಡು ಸಲ ಲೂಟು ಮಾಡಲ್ಪಟ್ಟಿತು. ಜನರು ಅಷ್ಟು ಅನ್ನಾನ್ನಗತಿಕರಾಗಿದ್ದರು” (ನನ್ನ ಜೀವನ 
ಸ್ವತಿಗಳು ಪು.32). ಇದರ ಹಿಂದೆಯೇ ಮಿಡಿತೆಗಳ ಹಾವಳಿಯಾಗಿ ಇದ್ದಬಿದ್ದ ಬೆಳೆ ನಾಶವಾಯಿತು. 

ಈ ಎಲ್ಲ ಹಿನ್ನಲೆಯಲ್ಲಿ ಬ್ರಿಟಿಷ್‌ ಎರೋಧಿ ಭಾವನೆ ರೈತರಲ್ಲೂ ಕಸಬುದಾರರಲ್ಲೂ ಭೂಮಾಲಿಕರಲ್ಲೂ ಬೆಳೆಯುತ್ತ ಬಂತು. 
ಇದೇ ಕಾಲಕ್ಕೆ ಶಿಕ್ಷಣದ ಪ್ರಮಾಣವೂ ಪತ್ರಿಕೆಗಳ ಸಂಖ್ಯೆಯಲ್ಲೂ ಹೆಚ್ಚಿ ನಗರ ಭಾಗಗಳಲ್ಲಿ ಎಚಾರವಂತರು ಬೆಳೆದು ರಾಷ್ಟ್ರೀಯ 
ಚಟುವಟಿಕೆಗಳು ಪ್ರಾರಂಭವಾದವು. 1885 ರಲ್ಲಿ ಆರಂಭವಾದ ಕಾಂಗ್ರೆಸ್‌ ಮತ್ತು ಲೋಕಮಾನ್ಯರ "ಕೇಸರಿ'ಗಳ ಪ್ರಭಾವದಿಂದ 
ವಿವಿಧ ಸ್ವರೂಪದ ಸಂಘ ಸಂಸ್ಥೆಗಳು ಹುಟ್ಟಿ ಸಭೆ, ಉತ್ಸವ ಮುಂತಾದ ಚಟುವಟಿಕೆಗಳು ರಾಷ್ಟ್ರೀಯತೆಯ ಪೋಷಣೆಗೆ ಕಾರಣವಾದವು. 


ರಾಷ್ಟ್ರೀಯ ಚೆಟುವಟಕೆಗಳ ಆರಂಭ 


“ನಾನು ಸುಮಾರು 25 ವರುಷದವನಿದ್ದಾಗ ರಾಷ್ಟ್ರೀಯ ಸಭೆ ಸ್ಥಾಪಿತವಾಯಿತು. ಆದರೆ ದೇಶದಲ್ಲಿ ನಿಜವಾಗಿ ಚಳುವಳಿಯು 
ಹಬ್ಬಿದ್ದು 1895-96 ರ ಸುಮಾರಕ್ಕೆ' ಎಂದು ಆಲೂರು ವೆಂಕಟರಾಯರು ಹೇಳಿದ್ದು ಧಾರವಾಡ ಜಿಲ್ಲೆಯ ಮಟ್ಟಿಗೂ ನಿಜ. 
[99] 


ಧಾರವಾಡ ಜಿಲ್ಲೆ 


ಮಹಾರಾಷ್ಟ್ರದಿಂದ ಬರುತ್ತಿದ್ದ “ಜ್ಞಾನಪ್ರಕಾಶ'' ( 1849), “ಇಂದು ಪ್ರಕಾಶ” (1852) ಬೆಳಗಾವಿಯಿಂದ ವೆಂಕಟ ರಂಗೋ 
ಕಟ್ಟೆಯವರು ಹೊರಡಿಸಿದ್ದ ಕನ್ನಡ “ಕರ್ನಾಟಕ ಪತ್ರ” (1881), ಟಿಳಕರ "ಕೀಸರಿ' (1881) ಇವೆಲ್ಲ ಆ ಕಾಣದಲ್ಲಿ, ಧಾರವಾಡ, 
ಹುಬ್ಬಳ್ಳಿ, ಗದಗ, ಹಾವೇರಿಗಳಲ್ಲಿ ಪ್ರಸಾರವಿದ್ದ ಪತ್ರಿಕೆಗಳು. 1885 ರ ಮುಂಬೈ ಸರಕಾರದ ವಾರ್ಷಿಕ ವರದಿಯಂತೆ “ಕೇಸರಿ' ಆಗ 
ಮುಂಬೈ ಪ್ರಾಂತದಲ್ಲೇ ಅತ್ಯಂತ ಅಧಿಕ ಪ್ರಸಾರದ (4,700) ಪತ್ರಿಕೆ. ಸರಕಾರದ ಪುನರ್ವಿಮರ್ಶಿತ ಕಂದಾಯ ನಷ್ಟು ವಿಜನ್‌ 
ಸೆಟ್ಟಮೆಂಟ್‌) ಪತ್ರಿಕೆಗಳಿಂದ ಆ ವರ್ಷ ತೀವ್ರ ಟೀಕೆಗೆ ಒಳಗಾಗಿದೆ, ಎಂದು ಅದೇ ವರದಿ ಹೇಳುತ್ತದೆ (ಎ.ಎ.ರಿ. 1885-86, 
ಪು.181). ಅಲ್ಲದೆ ಸರಕಾರವು ಜಾರಿಗೆ ತಂದ ಅರಣ್ಯ ಕಾನೂನಿನ ಬಗ್ಗೆ ಧಾರವಾಡ ಮುಂತಾದ ಜಿಲ್ಲೆಯ ಜನರಲ್ಲಿ ಅಸಮಾಧಾನ 
ವ್ಯಕ್ತವಾಗಿದೆ, ಎಂದು ವರದಿ ಹೇಳುತ್ತದೆ. 


ಪತ್ರಿಕೆಗಳೇ ವಿದ್ಯಾವಂತರಲ್ಲಿ ಜನಜಾಗೃತಿಗೆ ಕಾರಣವಾಗಿದ್ದು ಮುಂದಿನ 10 ವರ್ಷಗಳಲ್ಲಿ "ಕೇಸರಿ'ಯ ಪ್ರಸಾರ 13,000 
ವಾಯಿತು. ರಂ.ರಾ. ದಿವಾಕರರು ಹೇಳಿರುವಂತೆ ಲೋಕಮಾನ್ಯ ಟೆಳಕರ “ಕೇಸರಿ' ಮರಾಠಿ ಭಾಷೆಯ ಪತ್ರಿಕೆ ಜನಪ್ರಿಯವಾಗಿದ್ದು 
ಮುಂದೆ ಎಲ್ಲ ಭಾಷಾ ಪತ್ರಿಕೆಗಳಿಗೂ "ಕೇಸರಿ' ಎಂಬ ಸಾಮಾನ್ಯ ಹೆಸರು “ಪೇಪರ್‌' ಎಂಬಂತೆ ಬಳಸಲ್ಪಡುತ್ತಿತ್ತು. ಇದಲ್ಲದೆ 
“ವೃತ್ತಾಂತ ಮಂಜರಿ” (1885) “ಲೋಕಬಂಧು” (1880) ಹಾಗೂ “ರಸಿಕ ರಂಜನಿ’; ಗದಗ (1884) ಹಾಗೂ “ಹುಬ್ಬಳ್ಳಿ 
ವೃತ್ತ” ಮುಂತಾದ ಪತ್ರಿಕೆಗಳೂ ಜಿಲ್ಲೆಯಲ್ಲಿ ಇದ್ದವು ಎಂದು ಡಾ! ಹಾವನೂರ್‌ ಹೇಳಿದ್ದಾರೆ. ಧಾರವಾಡದಿಂದ "ಚಂದ್ರೋದಯ' 
ಎಂಬ ಕನ್ನಡ ಪತ್ರಿಕೆ 1876 ರಿಂದ ಹೊರಡುತ್ತಿದ್ದು ಹುಚ್ಚಯ್ಕಾ ವಿಭೂತಿ ಇದರ ಪ್ರಕಾಶಕರು. ಮುಂದೆ "ಕರ್ನಾಟಕ ಪತ್ರ' 
(ಕಟ್ಟಿಯವರು 1883 ರಲ್ಲಿ ಬೆಳಗಾವಿಯಿಂದ ಧಾರವಾಡಕ್ಕೆ ತಂದುದು), "ಕರ್ನಾಟಕ ವೃತ್ತ' (1895, ಮುದವೀಡ ಕೃಷ್ಣರಾವ್‌), 
"ರಾಜಹಂಸ' (1891, ಬಳವಂತರಾವ್‌ ಜಠಾರ) "ಧನಂಜಯ' (ದಿನಪತ್ರಿಕೆ, 1895), ನಾಗ್ಭೂಷಣ (1896), "ಚಂದ್ರೋದಯ' 
ಇವೆಲ್ಲ ಆ ಕಾಲದ ಕನ್ನಡ ಪತ್ರಿಕೆಗಳಾಗಿದ್ದು ಅವು "ಕೇಸರಿ'ಯನ್ನೇ ಹೆಚ್ಚಾಗಿ ಅನುಸರಿಸುತ್ತಿದ್ದವು. ಗದಗಿನಿಂದ “ಸತ್ಯವೃತ್ತ' (1888) 
ಪ್ರಕಟವಾಗಿ ಅಲ್ಪ ಕಾಲ ನಡೆಯಿತು. "ಭವಾನಿ ತಲವಾರ' ಎಂಬ ಶಿವಾಜಿಗೆ ಸಂಬಂಧಿಸಿದ ಗೀತೆ ಪ್ರಕಟಿಸಿದ್ದಕ್ಕೆ 1898 ರಲ್ಲಿ 
“ರಾಜಸಿಂಹ' ಕಛೇರಿ ರುಡ್ತಿಯಾಗಿ ಕೆಲಕಾಲ ಪತ್ರಿಕೆ ನಿಂತಿತು. ಈ ಕಾಲದಲ್ಲಿ ಧಾರವಾಡದ ಟ್ರೇನಿಂಗ್‌ ಕಾಲೇಜಿನಲ್ಲಿ ಮುಖ್ಯ 
ಅಧ್ಯಾಪಕರಾಗಿದ್ದ ಖರೆ ಎಂಬ ಪ್ರಚ್ಛನ್ನ ಕ್ರಾಂತಿಕಾರರೇ ಮುದವೀಡು ಕೃಷ್ಣರಾವ್‌, ಗದಿಗೆಯ್ಯ ಹೊನ್ನಾಪುರಮಠ, ಹೊಸಕೇರಿ 
ಅಣ್ಣಾಚಾರ್ಯ ಮುಂತಾದವರಿಗೆ ರಾಷ್ಟ್ರೀಯ ದೀಕ್ಷೆ ನೀಡಿದವರು. ಮೇಲೆ ಹೇಳಿದ ಪತ್ರಿಕೆಗಳಲ್ಲಿ ದುಡಿಯುತ್ತಿದ್ದವರಲ್ಲಿ ಇವರುಗಳೇ 
ಮುಖ್ಯರು. ಶಿವರಾಮಪಂತ ಖಾನೋಳಕರ “ಧನಂಜಯ'ದ ಪಾಲುಗಾರರಲ್ಲಿ ಒಬ್ಬರು. ಆಗಿನ ಪತ್ರಿಕೆಗಳು ಜನಜಾಗೃತಿ ಸರಕಾರದ 
ಟೀಕೆಗಳಲ್ಲಿ ಮುಖ್ಯ ಪಾತ್ರವಹಿಸಿದ್ದವು. 1890ರ ಕಾಂಗ್ರೆಸ್ಸಿಗೆ ಅಧ್ಯಕ್ಷರು ಯಾರಾಗಬೇಕೆಂದು "ಚಂದ್ರೋದಯ' ಪತ್ರಿಕೆ ಚರ್ಚಿಸಿದೆ. 
ಇಂಗ್ಲೆಂಡ್‌ ರಷ್ಯಗಳ ನಡುವಿನ ಯುದ್ಧ ಅದರ ವೆಚ್ಚವನ್ನು ಅದು ಉಗ್ರವಾಗಿ ಟೀಕಿಸಿದೆ. ಬ್ರಿಟಿಷ್‌ ಅಧಿಕಾರಿಗಳ ದುಬಾರಿ ಸಂಬಳ 
ಭತ್ತೆಗಳ ಬಗ್ಗೆ ಲೇಖನಿ ಹಿರಿದಿದೆ. 


1893 ರಲ್ಲಿ ಏ.ಓ. ಹ್ಯೂಂ (ಂಗ್ರೆಸಿನ ಸ್ಥಾಪಕರಲ್ಲಿ ಒಬ್ಬರು) ಬೆಳಗಾವಿ (16.12.1893) ಮತ್ತು ಧಾರವಾಡಗಳನ್ನು 
ಸಂದರ್ಶಿಸಿ ರಾಜಕೀಯ ಚಟುವಟಿಕೆಗಳಿಗೆ ಚಾಲನೆ ನೀಡಿದ್ದರು. | 


ಸಹಜವಾಗಿ ರಾಷ್ಟ್ರೀಯ ಚಳುವಳಿಯ ಮುಖ್ಯ ಕೇಂದ್ರ ಬೌದ್ಧಿಕ ಚಟುವಟಿಕೆಗಳ ಕೇಂದ್ರವಾದ ಧಾರವಾಡವೇ ಆಗಿತ್ತು. ಇಲ್ಲಿನ 
ಸರಕಾರೀ ಹೈಸ್ಕೂಲು, ಬಾಸೆಲ್‌ ಮಿಶನ್‌ ಹೈಸ್ಕೂಲು, ಟ್ರೇನಿಂಗ್‌ ಕಾಲೇಜು, ನ್ಯೂ ಇಂಗ್ಲೀಷ್‌ ಸ್ಕೂಲ್‌ (1882), ಮುಂತಾದ 
ಶೈಕ್ಷಣಿಕ ಸವಲತ್ತುಗಳಿಂದಾಗಿ ಜಿಲ್ಲೆಯ ನಾಲ್ಕು ಕಡೆಯಿದ್ದ ಭೂಮಾಲೀಕ ಶ್ರೀಮಂತರು ಇಲ್ಲಿ ನೆಲೆಸಿದ್ದರು. ಇದಲ್ಲದೆ ಬಾಸೆಲ್‌ 
ಮಿಶನ್‌ನ ಜರ್ಮನ್‌ ವಿದ್ವಾಂಸರು ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಮಹತ್ವ ನೀಡಿ ವಿದ್ಯಾವಂತ ಆಜ್ಞರಲ್ಲಿ ಉತ್ಸಾಹ ಮೂಡಿಸುತ್ತಿದ್ದರು. 
ಇವೆಲ್ಲದರ ಪರಿಣಾಮವಾಗಿ ಧಾರವಾಡದಲ್ಲಿ (ಆ ಭಾಗದ ಪ್ರಥಮ ಸ್ನಾತಕೋತ್ತರ ಪದವೀಧರ) ಆರ್‌.ಹೆಚ್‌. ದೇಶಪಾಂಡೆ (ಮೊದಲ 
ಎಂ.ಎ. ಪಡೆದವರಾಗಿ "ಎಂ.ಎ. ದೇಶಪಾಂಡೆ' ಎಂದು ಪರಿಚಿತರು) ಅವರ ಪ್ರಯತ್ನದಿಂದ 1890 ರಲ್ಲಿ ಸ್ಥಾಪಿತವಾದ ಕರ್ನಾಟಕ 
ಎದ್ಯಾವರ್ಧಕ ಸಂಘವು ಕನ್ನಡ ಜಾಗೃತಿಗೆ, ಪರೋಕ್ಷವಾಗಿ ರಾಷ್ಟ್ರೀಯ ಜಾಗೃತಿಗೆ ಕಾರಣವಾಯಿತು. ವಿದ್ಯಾವರ್ಧಕ ಸಂಘಕ್ಕೆ ಅಧ್ಯಕ್ಷರಾಗಿ 
ಗಣ್ಯ ವಕೀಲ ಮುಂಬೈವಾಸಿ ಶಾಮರಾವ್‌ ಕಾಯ್ಕಿಣಿ, ರ್ಲುಗ್ಗರ್‌ ಮುಂತಾದವರಿದ್ದರು. ಮುಂದೆ ಆಲೂರು ವೆಂಕಟರಾಯರು 1905ರ 
ನಂತರ ಅದರಲ್ಲಿ ಗಣ್ಯ ಪಾತ್ರ ವಹಿಸಲಾರಂಭಿಸಿದರು. ಪುಣೆಯಲ್ಲಿ ಶಿಕ್ಷಣ ಪಡೆದಿದ್ದ ಅವರು ದೇಶ ಹಾಗೂ ಭಾಷಾಭಿಮಾನಗಳೆರಡನ್ನೂ 


ಇತಿಹಾಸ 


123 


ಮೈಗೂಡಿಸಿಕೊಂಡವರು. `ಈ ಕಾಲದಲ್ಲಿ ಪ್ರಕಟವಾದ ಫ್ಲೀಟರ ಕನ್ನಡ ಜಿಲ್ಲೆಗಳ ಇತಿಹಾಸ (ಇಂಗ್ಲೀಷ್‌ನಲ್ಲಿ ಮುಂದೆ 1901 ರಲ್ಲಿ 
ಪ್ರಕಟವಾದ ಸ್ಕುಯೆಲ್ಲರ ವಿಜಯನಗರದ ಇತಿಹಾಸ (ಎ ಫಾರ್‌ಗಾಟನ್‌ ಎಂಪಯರ್‌) ಜನಜಾಗೃತಿಗೆ ಸಾಕಷ್ಟು ಹಿನ್ನೆಲೆ ಒದಗಿಸಿತು. 
ಧಾರವಾಡದಲ್ಲಿ ಸ್ಥಾಪಿತವಾದ ರೈಲ್ವೆ ಕಛೇರಿ (1888)* ರಂಗಭೂಮಿಯ ಚಟುವಟಿಕೆಗೂ ನೀರೆರೆಯಿತು. ಸಾಹಿತ್ಯ ಇತಿಹಾಸಗಳ 
ಅಧ್ಯಯನ, ರಂಗಭೂಮಿ, ಕ್ರಿಡೆ, ಸಂಗೀತ ಮುಂತಾದ ಚಟುವಟಿಕೆಗಳಿಗೆ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿದ್ದ ಚಟುವಟಿಕೆಗಳಿಂದ ಪ್ರೇರಣೆ 
ಸಿಕ್ಕು ಮಿತ್ರ ಸಮಾಜ ಕ್ಷಬ್‌ (1895-967) ಗೋರಕ್ಷಣೆಯ ಸಂಸ್ಥೆ ಪ್ರಾಚ್ಯ ಕ್ರೀಡಾ ಸಂವರ್ಧಕ ಮಂಡಲ (1895), ಗಾಯನ 
ಪಾಠಶಾಲಾ (1896), ವಕ್ತತ್ತೋತ್ತೇಜಕ ಸಭಾ (1896) ಇಂಥ ಸಂಸ್ಥೆಗಳು ಧಾರವಾಡದಲ್ಲಿ ಮೂಡಿದವು. ಗಣಪತಿ ಉತ್ಸವ, 
ಶಿವಾಜಿ ಉತ್ಸವಗಳೂ 1895 ರಿಂದಲೇ ಧಾರವಾಡ, ಹುಬ್ಬಳ್ಳಿ ಮತ್ತು ಇತರ ಊರುಗಳಲ್ಲಿ ಆರಂಭವಾದವು. ವಿದ್ಯಾವರ್ಧಕ 
ಸಂಘವೇ ಅಲ್ಲದೆ ನ್ಯೂ ಇಂಗ್ಲಿಷ್‌ ಸ್ಕೂಲ್‌ (1882), ಗುರುನಾಥರಾವ್‌ ಪಾಠಕ ಶ್ರಮದಿಂದ ಸ್ಥಾಪನೆಯಾದ ಸಂಸ್ಕತ ಪಾಠಶಾಲೆ 
(1849; 1896 ರಲ್ಲಿ ಕಾಲೇಜಾಯಿತು) ಮುಂತಾದ ಸಂಸ್ಥೆಗಳೂ ರಾಷ್ಟ್ರೀಯ ಚಟುವಟಿಕೆಗೆ ಪೋಷಕವಾಗಿದ್ದವು. ಧಾರವಾಡದಲ್ಲಿ 
ಗುರುನಾಥರಾವ್‌ ಪಾಠಕ, ಕೃಷ್ಣಾಜಿ ಗುರೂಜಿ ' ಮುಂತಾದ ಹಿರಿಯರು ರಾಷ್ಟ್ರೀಯೆ ಹಾಗೂ ಸಾರ್ವಜನಿಕ ಕಾರ್ಯಗಳಲ್ಲಿ ಆಗ 
ಗಣ್ಯರೆನಿಸಿದ್ದ ಹಿರಿಯರು. ಲೇಲೇಯವರು ಸ್ಥಾಪಿಸಿದ್ದ ನ್ಯೂ ಇಂಗ್ಲಿಷ್‌ ಸ್ಕೂಲ್‌ (1882) ಮುಂದು ವಿಕ್ಟೋರಿಯಾ ಕೈನ ಲಾಯಿತು. 
ಶಿವಾಜಿ ಉತ್ಸವ, ಗಣೇಶ ಉತ್ಸವ, ಮುಂದೆ ಆಲೂರರು ಆರಂಭಿಸಿದ್ದ ನಾಡಹಬ್ಬಗಳಲ್ಲಿ ಸಾಮೂಹಿಕ ಗಾನಸ್ಪರ್ಧೆ, ಆಟೋಟಗಳ 
ಸ್ಪರ್ಧೆ, ನಾಟಕ, ಸಂಗೀತ ಮುಂತಾದ ಚಟುವಟಿಕೆಗಳು ಹುಬ್ಬಳ್ಳಿ, ಹಾವೇರಿ, ಗದಗ ಮುಂತಾದ ಊರುಗಳಲ್ಲೂ ಸಾಗಿದವು: 1897 
ರಲ್ಲಿ ಕುಂದಗೋಳದಲ್ಲಿ ಶಿವಾಜಿ ಜಯಂತಿ ಉತ್ಸವವಾಯಿತು. ಗದಗಿನಲ್ಲಿ 1896 ರಲ್ಲಿ ಸಂಸ್ಕತ ಪಾಠಶಾಲೆ ಆರಂಭವಾಯಿತು. 
ಅದೇ ಊರಲ್ಲಿ 1887ರಲ್ಲಿ ಹುಯಿಲಗೋಳ ಶ್ರೀನಿವಾಸರಾಯರ ಯತ್ನದಿಂದ ಯಂಗ್‌ಮೆನ್ಸ್‌ ಫೂಟ್‌ಬಾಲ್‌ ಕ್ಲಬ್‌ ಆರಂಭವಾಯಿತು. 
ಮುಂದೆ ಇದು ಕಲಾ ವಿಲಾಸೀ ಸಂಘವೂ ಆಗಿ ರಾಷ್ಟ್ರೀಯ ವೃತ್ತಿಯ ನಾಟಕಗಳನ್ನು ಆಡುತ್ತಿತ್ತು. 


1899 ರಲ್ಲಿ ಪ್ಲೇಗಿನ ವಿರುದ್ಧ ಮೈಲಿ ಚುಚ್ಚುವ ಕ್ರಮದಿಂದ ಧಾರವಾಡದಲ್ಲಿ ಒಂದು ರೀತಿಯ ರಾಜಕೀಯ ಸ್ವರೂಪದ 
ಚಳವಳಿಯಾಯಿತು. 1898ರಲ್ಲಿ ಜೈಲು ಸೇರಿದ್ದ ಟಿಳಕರು 1899ರಲ್ಲಿ ಬಿಡುಗಡೆ ಆಗಿ ಬಂದಿದ್ದರು. ಅವರ ಲೇಖನಗಳು ಜನರನ್ನು 
ಕೆರಳಿಸುವಂತೆ ಇದ್ದವು. ಪ್ಲೇಗ್‌ ಮೈಲಿಯು (ವ್ಯಾಕ್ಷಿನೇಶನ್‌) ಇನ್ನೂ ಪ್ರಾಯೋಗಿಕ ಸ್ಥಿತಿಯಲ್ಲಿ ಇದ್ದು ಅದರಿಂದ ಆಗುತ್ತಿದ್ದ ಪಾರ್ಶ್ವ 
ಪರಿಣಾಮಗಳು ವಿಲಕ್ಷಣವಾಗಿ, ಜನರು ನಾನಾ ರೀತಿಯ ತೀವ್ರತರ ದೈಹಿಕ ತೊಂದರೆಗಳಿಗೆ ಒಳಗಾಗಲು ಕೃಷ್ಣಾಜಿ ಗುರೂಜಿ = 
ಬಗ್ಗೆ ಧಾರವಾಡದಿಂದ ಒಂದು ಪತ್ರ `ಬರೆದು "ಕೀಸರಿ'ಯಲ್ಲಿ ಮುದ್ರಿಸಿದರು. ಧಾರವಾಡದ ಕನ್ನಡ ಪತ್ರಿಕೆಗಳು (ಕರ್ನಾಟಕದ ವೃತ್ತ' 
ಹಾಗೂ ರಾಜಹಂಸ) ಈ ಬಗ್ಗೆ ಲೇಖನ ಬರೆದವು. ಇದೆಲ್ಲದರ ಪರಿಣಾಮವಾಗಿ 1900 ರಲ್ಲಿ ಒತ್ತಾಯದಿಂದ ವ್ಯಾಕ್ಷಿನೇಶನ್‌ 
ಮಾಡದಿರಲು ಸರಕಾರೀ ಆದೇಶ ಬಂತು. ಚಳವಳಿಗಳಿಂದ ಸರಕಾರ ನಿಲುವನ್ನು ಬದಲಾಯಿಸಲು ಬರುವುದೆಂಬ ಬಗ್ಗೆ ರಾಷ್ಟ್ರೀಯ 
ಕಾರ್ಯಕರ್ತರಲ್ಲಿ ಹುಮಸ್ಸು ಮೂಡಿತು. 1902 ರಲ್ಲಿ ಧಾರವಾಡದಲ್ಲಿ ಥಿಯೊಸಫಿಕಲ್‌ ಸೊಸೈಟಿ ಆರಂಭವಾಯಿತು. ಅಲ್ಲಿನ 
ಭಾಷಣಗಳು ಭಾರತೀಯ ಧರ್ಮ, ಪರಂಪರೆಗಳನ್ನು ಟೀಕಿಸುವವರಿಗೆ ಪಾಶ್ಚತ್ಯರಿಂದಲೇ ಸಿಗುತ್ತಿದ್ದ ಉತ್ತರಗಳನ್ನು ಕೇಳಲು ಜನರಿಗೆ 
ಅವಕಾಶವಾಯಿತು. ಈ ಕಾಲಕ್ಕೆ ಕಾಂಗ್ರೆಸಿನ ಅಧೀವೇಶನಗಳಿಗೂ ಇತರ ರಾಜಕೀಯ ಸಮ್ಮೇಳನಗಳಿಗೂ 'ಧಾರವಾಡದಿಂದ 
ಕಾರ್ಯಕರ್ತರು ಹೋಗುತ್ತಿದ್ದು 1902 ರಲ್ಲಿ ಸತಾರಾದಲ್ಲಿ ನಡೆದ ಮುಂಬೈ ಪ್ರಾಂತರ ರಾಜಕೀಯ ಪರಿಷತ್ತಿಗೆ ಅನೇಕ ಧಾರವಾಡ 
ಜಿಲೆಯ ಜನ ಹೀಗೆ ಹೋಗಿದ್ದರು. ಇದಕ್ಕೂ ಪೂರ್ವದಲ್ಲಿ 1895ರಲ್ಲಿ ಇಂಥದೇ ಸಮ್ಮೇಳನ ದಿನ್‌ಷಾ ವಾಚಾ ಅವರ ಅಧ್ಯಕ್ಷತೆಯಲ್ಲಿ 
ಬೆಳಗಾವಿಯಲ್ಲಿ ಆಗಿತ್ತು. | | | 

1901 ರಲ್ಲಿ ಸರಕಾರವು ತಂದ ಸೊಸ ಭೂಕಂದಾಯ ಮಸೂದೆಯನ್ನು ಪ್ರತಿಭಟಿಸಿ ಧಾರವಾಡದಲ್ಲಿ ಭಾರಿ ಸಭೆಯು ಜುಲ್ಫೈ 
17 ಕ್ಕೆ ನಡೆಯಿತು. ಅದೇ ವರ್ಷ ಧಾರವಾಡದ ರಾಷ್ಟ್ರೀಯ ಮನೋವೃತ್ತಿಯ ಆ ಬಕ ಕೇತನ್‌ ಹೀ (1882) 
ಸ್ಥಾಪಿಸಿದ್ದ ನ್ಯೂ ಇಂಗ್ಲಿಷ್‌ ಸ್ಕೂಲನ್ನು ವಿಕ್ಟೋರಿಯಾ ಹೈಸ್ಕೂಲೆಂದು ಹೆಸರಿಟ್ಟು ತಮ್ಮ ವಶಕ್ಕೆ ತೆಗೆದುಕೊಂಡರು (ಅದೇ ಈಗಿನ 
ಎದ್ಯಾನಣ್ಯ ಹೈಸ್ಕೂಲ). 


( | . ಮಕರ 
* ಆ ಕಛೇರಿಯ ಬಗ್ಗೆ ಆಲೂರರು ಹೀಗೆ ಹೇಳಿದ್ದಾರೆ: "ಅಲ್ಲಿಯ ಕಾರಕೂನರೇ ಮುಂತಾದವರು ಸುಶಿಕ್ಷಿತರಿದ್ದು ಸರಕಾರೀ ನವಕರರಷ್ಟು ನಿರ್ಟಂಧಗಳು 


ಅವರಿಗೆ ಇದಿರಲಿಲ್ಲ ಆದ ಕಾರಣ ಅವರು ಚಳವಳಿಗಳಲ್ಲಿ ಭಾಗ ತೆಗೆದುಕೊಳ್ಳುತ್ತಿದ್ದರು.' 


124 ಧಾರವಾಡ ಜಿಲ್ಲೆ 


1902 ರ ಸತಾರಾ ಪರಿಷತ್ತಿನ ನಂತರ 1903 ರಲ್ಲಿ ಧಾರವಾಡದಲ್ಲಿ ಮುಂಬೈ ಪ್ರಾಂತ ರಾಜಕೀಯ ಪರಿಷತ್ತು ನಡೆದು 
ಲೋಕಮಾನ್ಕರ ಮಿತ್ರರಾದ ದಾಜಿ ಅಬಾಜಿ ಖರೆ ಅಧ್ಯಕ್ಷರಾದರು. ಸ್ವಾಗತ ಸಮಿತಿಯ ಅಧ್ಯಕ್ಷರು ಅಠವಲೆ ಹಾ 10. 
ಗದಿಗೆಯ್ಯ ಹೊನ್ನಾಪುರಮಠ ಸ್ವಾಗತ ಸಮಿತಿ ಕಾರ್ಯದರ್ಶಿಗಳಲ್ಲಿ ಒಬ್ಬರು. ಟಿಳಕರೂ ಈ ಪರಿಷತ್ತಿಗೆ ಬಂದಿದ್ದರು. ಅಲ್ಲ 
ಫಿರೋಜ್‌ ಷಾ ಮೆಹ್ರಾ ದಿನಶಾ ವಾಚಾ, ಗೋಪಾಲಕೃಷ್ಣ ಗೋಖಲೆ ಇವರುಗಳೂ ಬಂದಿದ್ದರು. ಅದ್ದೂರಿಯಿಂದ ನಡೆದ ಈ 
ಪರಿಷತ್ತು ಜಿಲ್ಲೆಯಲ್ಲಿ ವಿಶೇಷ ಜಾಗೃತಿಗೆ ಕಾರಣವಾಯಿತು. ವಕೀಲ ಗುರುನಾಥರಾವ್‌ ಪಾಠಕ್‌ ಇದಕ್ಕಾಗಿ , ತುಂಬ ಹಣ 
ಖರ್ಚುಮಾಡಿದರು. 

ಈ ಹಿನ್ನೆಲೆಯಲ್ಲಿ ವಂಗಭಂಗದ ಸೂಚನೆ ಬಂದು ಈ ಬಗ್ಗೆ ಸಾಕಷ್ಟು ಪ್ರತಿಕ್ರಿಯೆ, ಉಗ್ರ ಚಳುವಳಿಗಳು ಮಹಾರಾಷ್ಟ್ರ ಪಂಜಾಬ್‌, 
ಬಂಗಾಳಗಳಲ್ಲಿ ಆದರೂ ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಇನ್ನೂ ಅದರ ಬಿಸಿ ಏರಿರಲಿಲ್ಲ ಅದೇ ಆಗ ವಕೀಲ ಶಿಕ್ಷಣ ಮುಗಿಸಿ 
ಪುಣೆ, ಮುಂಬೈಗಳಲ್ಲಿನ ಉಗ್ರ ಚಳವಳಿಗಳ ವಾತಾವರಣವನ್ನು ಕಂಡು ಧಾರವಾಡಕ್ಕೆ ಮರಳಿದ ಆಲೂರು ವೆಂಕಟರಾಯರಿಂದ 
ಧಾರವಾಡದ ಅಂದಿನ ಸ್ಥಿತಿಯು “ಕಾಲೇಜದಿಂದ ಕರ್ನಾಟಕಕ್ಕೆ ಬಂದ ಕೂಡಲೇ ಕತ್ತಲೆ ಕವಿದ ಕಟ್ಟಡವಿಯಲ್ಲಿ ಕಣ್ಣು ಕಟ್ಟಿ 
ಬಿಡಲ್ಪಟ್ಟವರಂತೆ ನನ್ನ ಅವಸ್ಥೆ ಆಗುತ್ತಿತ್ತು” (ನ.ಜೀ.ಸ್ಮತಿಗಳು, ಪು.72) ಎಂದು ವರ್ಣಿಸಲ್ಪಟ್ಟಿದ್ದು “ಸ್ವದೇಶ ಚಳವಳಿಯು ಎಷ್ಟೇ 
ಜೋರಿನಲ್ಲಿದ್ದರೂ, ಧಾರವಾಡಕ್ಕೆ ಅದರ ತೆರೆಗಳು ಬಲವಾಗಿ ಬಂದು ಅಪುಳಿಸಿರಲಿಲ್ಲ. ಸಾಯಂಕಾಲಕ್ಕೆ ಸಾರ್ವಜನಿಕ ಸಭೆಗಳನ್ನು 
ಮಾಡಿದರೆ ಸಾಕಾಗುತ್ತಿತ್ತು”, ಎಂದು ಅವರು ಹೇಳಿದ್ದು (ಪು. 87) ““ಬಂಗಾಲವು ಎರಡೇ ಭಾಗಗಳಾಗಿ ಮಾಡಲ್ಪಟ್ಟರೆ ಬಂಗಾಲಿಗಳು 
ಇಷ್ಟು ವಿಲಕ್ಷಣವಾದ ಚಳವಳಿಯನ್ನು ಮಾಡುತ್ತಿರಲು, ಹರಿದು ಹರಪಡಿಯಾಗಿ ಹೋದರೂ ಕರ್ನಾಟಕವೂ ಇನ್ನು ಎಚ್ಚತ್ತಿಲ್ಲವಲ್ಲಾ” 
ಎಂದು ಹಲುಬಿದ್ದಾರೆ. ಅಲ್ಲದೆ “ಕರ್ನಾಟಕವು ಘೋರ ನಿದ್ರೆ ಮಾಡುತ್ತಿರುವುದಕ್ಕೆ ಅದು ಒಡೆದು ತುಂಡಾಗಿರುವುದೇ ಮುಖ್ಯ 
ಕಾರಣವೆಂಬ ಕಲ್ಪನೆಯು ಆಗ ನನ್ನ ಮನಸ್ಸಿನಲ್ಲಿ ರುಗ್ಗನೆ ಮಿಂಚಿನಂತೆ ಹೊಳೆಯಿತು” ಎಂದು ವಿವರಿಸಿದ್ದಾರೆ (ಪು. 88). 


ಮುಂದೆ ಅದೇ ವರ್ಷ ಹಂಪೆಯನ್ನು ಸಂದರ್ಶಿಸಿದ ಅವರು ಅಲ್ಲಿನ ಪ್ರಾಚೀನ ಭವ್ಯ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳನ್ನು 
ಕಂಡು ವಿಜಯನಗರದ ಇತಿಹಾಸದಿಂದ ಉತ್‌ಸ್ಫೂರ್ತರಾಗಿ ಏಕೀಕರಣ ಮತ್ತು ಸ್ವಾತಂತ್ರ್ಯ ಇವೆರಡಕ್ಕೂ ಕೂಡಿಯೇ ಚಳವಳಿಯನ್ನು 
ನಡೆಸಬೇಕೆಂದು ಕಂಡುಕೊಂಡು ಕಾರ್ಯಾರಂಭ ಮಾಡಿದರು. ವಿದ್ಯಾವರ್ಧಕ ಸಂಘದ ಕಾರ್ಯಕರ್ತರಾಗಿ 1907ಮತ್ತು 1908ರಲ್ಲಿ 
ಅಲ್ಲಿ ಕನ್ನಡ ಗ್ರಂಥಕರ್ತರ ಸಮ್ಮೇಳನವನ್ನು ಏರ್ಪಡಿಸಿದರು. ಏಕೀಕರಣದ ಪರ "ವಾಗ್ದೂಷಣ' ಪತ್ರಿಕೆಯಲ್ಲಿ ಲೇಖನ ಬರೆದರು 
(1907). ಕರ್ನಾಟಕದ ಇತಿಹಾಸದ ಅಧ್ಯಯನಕ್ಕೆ ತೊಡಗಿ 1917ರಲ್ಲಿ ಕರ್ನಾಟಕ ಗತವೈಭವ' ಪ್ರಕಟಿಸಿದರು. ನಾಡಹಬ್ಬ ಹಾಗೂ 
ಕರ್ನಾಟಕದ ವಿವಿಧ ಕವಿ, ಸಂತರಾದಿ ಗಣ್ಯರಿಗೆ ಸಂಬಂಧಿಸಿ ಉತ್ಸವಗಳನ್ನು ಆಚರಿಸಲು ಪ್ರೇರೇಪಣೆ ನೀಡಿ "ಕರ್ನಾಟಕ 
ಕುಲಪುರೋಹಿತೆರೆನಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೂ (1915) ಕಾರಣಕರ್ತರಾಗಿ ದುಡಿದರು. ಮುಂದೆ ನಡೆದ 
ಸಾಹಿತ್ಯ ಸಮ್ಮೇಳನಗಳು ಕನ್ನಡ ಬುದ್ಧಿಜೀವಿಗಳಲ್ಲಿ ಭಾವೈಕ್ಕಕ್ಕೆ ದಾರಿಮಾಡಿದ ವಿಚಾರ ಸರ್ವವಿದಿತ; 1915ರಲ್ಲಿ ಏಕೀಕರಣವನ್ನು 


ಗುರಿಯಾಗಿ ಹೊಂದಿದ್ದ “ಕರ್ನಾಟಕ ಸಭೆ' ಧಾರವಾಡದಲ್ಲಿ ಹೊನ್ನಾಪುರಮಠ ಅವರ ಮನೆಯಲ್ಲಿ ಸೇರಿದ ಸಭೆಯಲ್ಲಿ ಆರಂಭವಾಗಲು 
ಆಲೂರರು ಕಾರಣ. 


ಹೀಗೆ. ಸ್ವಾತಂತ್ರ್ಯ ಚಳವಳಿ ಹಾಗೂ ಏಕೀಕರಣ ಚಳವಳಿಗಳು ಜೊತೆ ಜೊತೆಯಾಗಿ ಎರಡೂ ಬಲವತ್ತರವಾಗಿ ಇಡೀ 
ಕರ್ನಾಟಕದಲ್ಲಿ ಬೆಳೆಯಲು ಆಲೂರರು ಮೂಲ ಕಾರಣರಾಗಿ ಧಾರವಾಡವೇ ಇದಕ್ಕೆ ಕೇಂದ್ರವಾಗಿತ್ತು. “ಧಾರವಾಡವೇ ರಾಷ್ಟ್ರೀಯ 
ನವಜಾಗೃತಿಯ ಬೀಡಾಗಿತ್ತು. ವಿಶೇಷತಃ ಕನ್ನಡ, ಕರ್ನಾಟಕ, ಕರ್ನಾಟಕ ಏಕೀಕರಣ ಇವುಗಳ ಬಗ್ಗೆ ಇಡೀ ಕರ್ನಾಟಕದಲ್ಲಿ ನವ 
ಜೀವನವನ್ನು ಹುಟ್ಟಿಸಿದ ಶ್ರೇಯಸ್ಸು ಆಗಿನ ಧಾರವಾಡದ ಮುಖಂಡರಿಗೆ ಸೇರುವುದು” ಎಂದು ಡಾ|ರಂ.ರಾ. ದಿವಾಕರರು ಒಂದೆಡೆ 
ಹೇಳಿದ್ದು (ಹೊನ್ನಪುರ, ಪು. 20) ಆಲೂರರ ಸಾಧನೆಯಾದ ಏಕೀಕರಣದ ಗುರಿ ಎಷ್ಟು ಸಮರ್ಪಕವಾಗಿ ರಾಷ್ಟ್ರಿಯ ಜಾಗೃತಿಗೂ 
ನೆರವಾಯಿತು ಎಂಬ ವಿಚಾರ ಒತ್ತಿ ಹೇಳುತ್ತ "ಸುಮಾರು 1905ರಿಂದ 1920ರವರೆಗಿನ ಕಾಲದಲ್ಲಿ ಭಾರತದ ರಾಜಕೀಯ 
ರಂಗದಲ್ಲಿ ಕಾಲಿಟ್ಟ ಕರ್ನಾಟಕದ ಕಾರ್ಯಕರ್ತರು ಎರಡು ಕನಸುಗಳನ್ನು ಕಂಡರು, ಎರಡು ಕಲ್ಪನೆಗಳನ್ನು ಕಟ್ಟಿದರು, ಎರಡು 
ನಕಾಷೆಗಳನ್ನು ಮುಂದಿಟ್ಟುಕೊಂಡರು, ಒಂದು ಭಾರತದ ಸ್ವಾತಂತ್ರ್ವ ಇನ್ನೊಂದು ಕರ್ನಾಟಕದ ಏಕೀಕರಣ', ಎಂದು ಈ ಬಗೆಗಿನ 
ಸನ್ನಿವೇಶದ ಚಿತ್ರವನ್ನು ನಮ್ಮ ಮುಂದಿಡುತ್ತಾರೆ (ಕರ್ನಾಟಕ ಏಕೀಕರಣದ ಕಥೆ' ಪು. 1). ಧಾರವಾಡದಲ್ಲಿ ಆಗ ಕನ್ನಡದ ಹಾಗೂ 


ಇತಿಹಾಸ 125 


ರಾಷ್ಟ್ರೀಯ ಚಳವಳಿಗಳೆರಡರಲ್ಲೂ ಮುಖ್ಯ ಪಾತ್ರ ವಹಿಸುತ್ತಿದ್ದ ಆಲೂರರು, ಮುದವೀಡು ಕೃಷ್ಣರಾವ್‌ ಮತ್ತು ವೆಂಕಟರಾವ್‌, 
ನರಗುಂದ ರು ಕಡಪಾ ರಾಘವೇಂದ್ರರಾಯರು, ನಾ ಶ್ರೀ. ರಾಜಪುರೋಹಿತ ಹಾಗೂ ದೇಶಪಾಂಡೆ 
ನಾರಾಯಣರಾಯರನ್ನು "ಕನ್ನಡದ ಸಪ್ಪರ್ಷಿ'ಗಳೆಂದು ಕರೆಯಲಾಗುತ್ತಿತ್ತು. (ಸ್ವಾ.ಸಂ.ಸ್ಮ.111 ಪು. 325) 


' ಆದರೆ ಈ ಕಾಲದಲ್ಲಿ ಸ್ವಾತಂತ್ರ್ಯ ಚಳವಳಿಯು ಧಾರವಾಡದಲ್ಲಿ ತೀವ್ರವಾಗಿತ್ತಾದರೂ ಜಿಲ್ಲೆಯ ಉಳಿದ ಕೇಂದ್ರಗಳಲ್ಲಿ ಇರಲೇ 
ಇಲ್ಲವೆಂದು ಭಾವಿಸಲಾಗದು. ಉಳಿದ ಪಟ್ಟಣಗಳಲ್ಲೂ ಒಂದಲ್ಲ ಒಂದು ರೀತಿಯ ಚಟುವಟಿಕೆ ನಡೆದಿದರೂ ಧಾರವಾಡದಲ್ಲಿ ಅದು 
ತಕ್ಕಮಟ್ಟಿಗೆ ತೀವ್ರವಾಗಿ ಇತ್ತು. ನ್‌ ? 


ಹುಬ್ಬಳ್ಳಿಯಲ್ಲೂ ರಾಷ್ಟ್ರೀಯ ಚಟುವಟಿಕೆಗಳು ಸಾಗಿದ್ದವು. ಶಾಲಾ ವಿದ್ಯಾರ್ಥಿಯಾಗಿದ್ದ ನಾ.ಸು.ಹರ್ಡೀಕರರು ಆಗ ಲ್ಯಾಮಿಂಗ್ಟನ್‌ 
ಹೈಸ್ಕೂಲ್‌ ವಿದ್ಯಾರ್ಥಿಯಾಗಿದ್ದು 1904ರ ಸುಮಾರಿಗೆ ಆರ್ಯಬಾಲ ಸಭಾ ಎಂಬ ಎಳೆಯರ ಸಂಘಟನೆ ಆರಂಬಿಸಿ. ಓರಗೆಯ 
ಬಾಲಕರಿಗೆ ಅಂಗಸಾಧನೆ, ವಾಚನಾಲಯ, ವಂಗಭಂಗದ ಹಿನ್ನೆಲೆಯಲ್ಲಿ ಸ್ವದೇಶಿ ವಸ್ತುಗಳ ಮಾರಾಟದ ಪ್ರಚಾರ ಸಭೆ ಮುಂತಾದವನ್ನು 
ನಡೆಸುತ್ತಿದ್ದರು. ಗಣೇಶೋತ್ಸವ, ಶಿವಾಜಿ ಉತ್ಸವ, ಸ್ವದೇಶಿ ಆಟಗಳು ಇವೆಲ್ಲವನ್ನೂ ಸಂಘಟಿಸುತ್ತಿದ್ದರು. ಕಲಘಟಗಿಗೂ ಹೋಗಿ 
ಶಿವಾಜಿ ಉತ್ಸವ ನಡೆಸಿದರು. 1906 ರ ಸುಮಾರಿಗೆ ವಿಶ್ವನಾಥ್‌ರಾವ್‌ ಜೋಶಿ ಎಂಬ ವಕೀಲರು ಚಳವಳಿಯ ಚಟುವಟಿಕೆಯಲ್ಲಿ 
ಮುಂದಾದರು. ಎಲ್ಲ ಸಾರ್ವಜನಿಕ ಕಾರ್ಯಗಳಲ್ಲಿ ಉತ್ಸಾಹದಿಂದ ಹುಬ್ಬಳ್ಳಿಯಲ್ಲಿ ಭಾಗವಹಿಸುತ್ತಿದ್ದ ಹರ್ಡೀಕರರು ಇನ್ನೂ 14 
ವರ್ಷದ ಬಾಲಕರಾಗಿದ್ದಾಗ ಹುಬ್ಬಳ್ಳಿಯ ರಾಬರ್ಟ್‌ಸನ್‌ ಮಾರ್ಕೆಟಿಗೆ ಭಾರಿ ಬೆಂಕಿ ಬಿದ್ದಾಗ ಅದನ್ನು ನಂದಿಸಲು ತೋರಿದ ಅಪಾರ 
ಧೈರ್ಯ. ಸಾಹಸಗಳಿಂದ ಬೆಂಕಿಯಿಂದ ನೊಂದ ವ್ಯಾಪಾರಿಗಳಲ್ಲಿ ಮುಂದೆ ತೀರ ಜನಪ್ರಿಯರಾದರು. 


ಈ ಬೆಂಕಿ ಪ್ರಕರಣವು ಹುಬ್ಬಳ್ಳಿಯ ಇತಿಹಾಸದಲ್ಲಿ ಮಹತ್ವದ್ದು ಒತ್ತೊತ್ತಾಗಿದ್ದ ಸಂದಿಗೊಂದಿಗಳ ಪೇಟೆ ನಾಶವಾಗಿ ಈಗಿನ 
ವಿಶಾಲ ದುರ್ಗದ ಬೈಲಿನ ಹೊಸ ಮಾರುಕಟ್ಟೆ ರೂಪ ತಾಳಲು ಈ ಅಗ್ನಿಕಾಂಡ ಕಾರಣವಾಯಿತು. ಇದೇ ಕಾಲಕ್ಕೆ ಹರ್ಡೇಕರ್‌ 
ಮಂಜಪ್ಪನವರು "ಧನುರ್ಧಾರಿ' (1904) ಪತ್ರಿಕೆಯನ್ನು ಕೆಲವು ಕಾಲ ಇಲ್ಲಿಂದ ನಡೆಸಿದರು. ಮುಂದೆ ಬಿಂದೂರಾವ್‌ ಮುತಾಲಿಕ 
ದೇಸಾಯಿ ಎಂಬವರು “ನ್ನಡ ಕೇಸರಿ' (1906) ಪತ್ರಿಕೆ ಆರಂಭಿಸಲು ಹರ್ಡಿಕರರು ಅದರಲ್ಲಿ ಲೇಖನ ಬರೆಯುತ್ತಿದ್ದರು. ಇದು 
ಮರಾಠಿ "ಕೇಸರಿ'ಯ ಅನುಕರಣೆಯೇ ಆಗಿತ್ತು. ಮುಂದೆ 1908ಕ್ಕೆ ಹುಬ್ಬಳ್ಳಿಗೆ ಬಂದ ರಂಗರಾವ್‌ ದಿವಾಕರರು ಟಿಳಕರಿಗೆ ಶಿಕ್ಷೆ 
ಆದಾಗ ಲ್ಯಾಮಿಂಗ್ಸನ್‌ ಹೈಸ್ಕೂಲಿನಲ್ಲಿ ರಾಮರಾವ್‌ ಶೆವಡೆ (ಆಗ ಬೇರೆ ಊರಿಗೆ ಶಿಕ್ಷಣಕ್ಕೆ ತೆರಳಿದ್ದ ಹರ್ಡೀಕರರ ಸಂಬಂಧಿ), ಎಷ್ಟು 
ಟೆಂಬೆ, ಮದ್ವರಾವ್‌ ಕಬ್ಬೂರ್‌ ಇವರ ಜೊತೆ ಒಂದು ದಿನ ಶಾಲೆ ತ್ಯಜಿಸಿ ಶಾಲೆಯಿಂದ ದಂಡಕ್ಕೆ ಒಳಪಟ್ಟರು. ಊರಲ್ಲಿ ತಕ್ಕಮಟ್ಟಿಗೆ 
ರಾಷ್ಟ್ರೀಯ ವಾತಾವರಣ ಇತ್ತು. 


1907ರಲ್ಲಿ ಟಿಳಕರು ಧಾರವಾಡಕ್ಕೆ ಬಂದು' ಈಗಿನ ಅಂಜುಮಾನ್‌ ಮೈದಾನದಲ್ಲಿ ಭಾಷಣ ಮಾಡಿದರು. ಗದಿಗೆಯ್ಯ ಹೊನ್ನಾಪುರ 
ಮಠ ಅವರು ಆಗ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು. (ಯೊನ್ನಪುರ, ಪು. 36). “ರಾಷ್ಟ್ರೀಯ ಕಾಂಗೆಸಿಗೆ ಬೆಂಬಲಕೊಟ್ಟ ಮೊದಲ 
ವೀರಶೈವ ವೀರಾಳು”, ಎಂದು ಆರ್‌.ವಿ. ಜಠಾರರು ಗದಿಗೆಯ್ಯನವರನ್ನು ಉಲ್ಲೇಖಿಸಿದ್ದಾರೆ. ((ಹೊನ್ನಪುರೆ, ಪು. 39). ಟಿಳಕರ 
ಬಂಧನವಾದಾಗ ಕಲಘಟಗಿ ತಾಲೂಕಿನ ಮಿಶ್ರಿಕೊಟಿಯಂಥ ಊರಲ್ಲೂ ಆಗ ರಾಷ್ಟ್ರೀಯ ಚಟುವಟಿಕೆಗಳು ಆರಂಭವಾಗಿದ್ದು. 
ಹಾವೇರಿಯಲ್ಲಿ ಕೃಷ್ಣಾಚಾರ್ಯ ಕೊಲ್ಲಾಪುರ ಅವರು ವಂಗಭಂಗದ ಪ್ರತಿಭಟನಾರ್ಥ ಚಳವಳಿ ಆರಂಭಸಿ ಮನೆಮನೆಯಿಂದ ಅಕ್ಕಿ 
ಸಂಗ್ರಹಿಸಿ (ಮುಷ್ಟಿಫಂಡ್‌) ಟಿಳಕರಿಗೆ ಹಣ ಕಳುಹಿಸುತ್ತಿದ್ದರು (ಸ್ವಾ.ಸಂ.ಸ್ಮೃ!|, ಪು. 758). ಇದೇ ಕಾಲಕ್ಕೆ ಧಾರವಾಡದಿಂದ ಬಂದ 
ನಾಯಕರು ಪರದೇಶಿ ವಸ್ತುಗಳ ಬಹಿಷ್ಕಾರದ ಬಗ್ಗೆ ಉಪನ್ಯಾಸ ನೀಡುತ್ತಿದ್ದರು. ಆಲೂರು ವೆಂಕಟರಾಯರು ಆಗ ತಮ್ಮವಕೀಲಿಯನ್ನು 


ತ್ಯಜಿಸಿದ್ದರು. 
ಸ ಫೆ 


ಹಲವು ರೂಪ ತಳೆದವು: ಹಲವೆಡೆ ರಾಷ್ಟ್ರೀಯ 


1905-06ರಿಂದ ಆರಂಭವಾದ ಸ್ವದೇಶಿ ಚಳವಳಿಯ ಚಟುವಟಿಕೆಗಳು 
ಯವೆಂಬ ರಾಷ್ಟ್ರೀಯ ಶಾಲೆಯನ್ನು ಆಲೂರರು 


ಶಾಲೆಗಳು ಆರಂಭವಾದವು. ಧಾರವಾಡದಲ್ಲಿ ಕರ್ನಾಟಕ ನೂತನ ಎದ್ಯಾಲ 

ಆರಂಭಿಸಿದರು (1908). ಇಂಥದೇ ಶಾಲೆಗಳು ಹುಬ್ಬಳ್ಳಿ (ಛುರ್ಸೆ ಎಂಬವರ ಪ್ರಯತ್ನದಿಂದ), ನವಲಗುಂದ (ರಾಮಭಾವು ಜೋಶಿ, 

ಜೀವಪ ಆನೆಗೊಂದಿ ಇವರ ಯತ್ನದಿಂದ) ನರಗುಂದ, ಹಾನಗಲ್‌, ಅಗಡಿಗಳಲ್ಲಿ (ಟೇಂಬೆ ಮುಂತಾದವರಿಂದ), ಆರಂಭವಾದವು. 
( 


126 ಧಾರವಾಡ ಜಿಲ್ಲೆ 

(ನ.ಜೀ.ಸ್ಮತಿಗಳು, ಪು. 118). ಅಗಡಿಯ ಆನಂದವನದ ಶೇಷಾಚಲ ಸದ್ಗುರು ಆಶ್ರಮದ ಸನ್‌ ಸದ್ದೊಧ ಚಂದ್ರಿಕೆ 
(1907) ಮಾಸ ಪತ್ರಿಕೆಯನ್ನೂ ಶೇಷಾಚಲ ಗ್ರಂಥ ಮಾಲೆಯನ್ನೂ ಗಳಗನಾಥರು ಆರಂಭಿಸಿದ್ದು pi ಮಹಾರಾಷ್ಟ್ರದ 
ಇತಿಹಾಸದ ಬಗ್ಗೆ ಶೇಷಾಚಲ ಗ್ರಂಥ ಮಾಲೆ ಪ್ರಕಟಿಸಿದ ಕನ್ನಡ ಕಾದಂಬರಿಗಳು ತರುಣರಲ್ಲಿ ದೇಶ ಭಕ್ತಿಯನ್ನು ಬಡಿದಟಿಸಿದವೆ 
(ವಾಟವೆ ಎಂಬ ಹಾವೇರಿ ತಾಲೂಕಿನ ಸ್ವಾತಂತ್ರ್ಯ ಯೋಧರು ಹೇಳುವಂತೆ “ನಮ್ಮಭಾಗದಲ್ಲಿ ತರುಣರಲ್ಲಿ ದೇಶಭಕ್ತಿ ಹೊಡೆದೆಬ್ಬಿಸಿದ್ದು 
ಗಳಗನಾಥರ ಕಾದಂಬರಿಗಳು” ಸ್ವಾ.ಸಂ.ಸ್ಮ.111, ಪು. 397). ಮುಂದೆ ಗಳಗನಾಥರು ಗುತ್ತಲಕ್ಕೆ ಬಂದು ಅಧ್ಯಾಪಕರಾದರು. 
ಹಾನಗಲ್ಲಿನಲ್ಲಿ ಬಾಳಂಭಟ್ಟ ಹಾವನೂರರು ಗಣೇಶ ಉತ್ಸವವನ್ನು ಈ ಶತಮಾನದ ಆರಂಭದಿಂದ ನಡೆಸುತ್ತಿದ್ದು ಶ್ರೀನಿವಾಸರಾವ್‌ 
ಕೋಟಿ, ಶ್ಯಾಮಾಚಾರ್ಯ ಹಾನಗಲ್‌, ಹನುಮಂತ ಕುಲಕರ್ಣಿ, ರಂಗಾಚಾರ್ಯ ಗದಗಕರ ಇವರೆಲ್ಲ ಆರಂಭದ ದಿನದ ನಾಯಕರು 
ಗ್ರಾ.ಸಂ.ಸ್ಥ.! ಪು. 826). ಈ ಕಾಲದಲ್ಲಿ ಎಲ್ಲ ದೊಡ್ಡ ಊರುಗಳಲ್ಲೂ ಒಂದಲ್ಲ ಒಂದು ವಿಧದ ರಾಷ್ಟ್ರೀಯ ಚಟುವಟಿಕೆಗಳು 
ನಡೆಯುತ್ತಿದ್ದು ಕೇಂದ್ರ ಪಟ್ಟಣಗಳಿಂದ ನಾಯಕರು ಸಣ್ಣ ಊರುಗಳಿಗೂ ಹೋಗಿ ಪ್ರಚಾರ ನಡೆಸುತ್ತಿದ್ದರು. 


ಇದೇ ಕಾಲಕ್ಕೆ ಸ್ವದೇಶಿ ಚಳುವಳಿಯೂ ಆರಂಭವಾಯಿತು. ಪುಣೆಯಲ್ಲಿ ಪರದೇಶಿ ವಸ್ತದ ಹೋಳಿಯಾಯಿತು (1906). 
ಧಾರವಾಡ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಶಾಲೆಗಳ ಆರಂಭದ ಜೊತೆಗೇ ತಡ್ಡಿಪೆಟ್ಟಿಗೆ, ಪೆನ್ಸಿಲ್‌, ಹಂಚಿನ ಕಾರಖಾನೆಗಳ ಸ್ಥಾಪನೆ ಸ್ವದೇಶಿ 
ವಸ್ತ್ರ (ಯಾದಿ) ಉತ್ಪಾದನೆ, ಅದೇ ರೀತಿ ಸಕ್ಕರೆ, ಬಳೆ, ಶೀಗೆಕಾಯಿಪುಡಿ ತಯಾರಿಸುವ ಯತ್ನಗಳೂ ನಡೆದುವೆಂದು ಆಲೂರರು 
ಹೇಳಿದ್ದು “ವಿಲಾಯತಿ , ವಸ್ತ್ರವು ಅಸ್ಪಶ್ಯ ಕೋಟಿಯಲ್ಲಿ ಸೇರಿತು. ಪರದೇಶಿ ಸಕ್ಕರೆಗೆ ಬಹಿಷ್ಕಾರ ಬಿದ್ದಿತು. ಚಿಮಿಣಿ ಎಣ್ಣೆಗೂ ಆಗ 
ಬಹಿಷ್ಕಾರ ಬಿದ್ದಿತ್ತು ನಾವು ಮನೆಯಲ್ಲಿ ಹುಲಗಲ ಎಣ್ಣೆಯನ್ನು ಉಪಯೋಗಿಸುತ್ತಿದ್ದೆವು. ಹೆಣ್ಣುಮಕ್ಕಳ ಪರದೇಶಿ ಬಳೆಗಳನ್ನು 
ಒಡೆಯುವ ಕೆಲಸವು ಭರದಿಂದ ನಡೆದಿತ್ತು. ಟ್ರೇನಿಂಗ್‌ ಕಾಲೇಜಿನಲ್ಲಿ ಗ್ಲಾಸಿನ ದೀಪಗಳು ಮಾಯವಾದವು, ಒಳ್ಳೆಯಣ್ಣೆ ಹುಲಗಲ 
ಎಣ್ಣೆಯ ಸಮೆ (ಕಾಲುದೀಪುಗಳು ಕಂಗೊಳಿಸಿದವು” (ನ.ಜಿ.ಸ್ಮ. ಪು. 119). | 


ಇದಲ್ಲದೆ ಗಣಪತಿ ಉತ್ಸವ, ಶಿವಾಜಿ ಉತ್ಸವ, ರಾಷ್ಟ್ರೀಯ ಶಾಲೆ, ಪೈಸಾಫಂಡ್‌ ಸಂಗ್ರಹ (ಟಿಳಕರಿಂದ ಪ್ರೇರಿತ), ಮದ್ಯಪಾನ 
ನಿಷೇಧ, ಹೀಗೆ ಅನೇಕ ಚಳವಳಿಗಳು ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಸಾಗಿದವೆಂದು ಆಲೂರರು ತಿಳಿಸಿದ್ದಾರೆ. “ಹೀಗೆ 
ಮುಂಚಿನಂತೆ ಅನೇಕ ವರುಷಗಳವರೆಗೆ ಉತ್ತರ ಕರ್ನಾಟಕದಲ್ಲಿ ಜನಜೀವನವು ಲೋಕಮಾನ್ಯರ ಮುಖಂಡತ್ವದಲ್ಲಿ ಸಾಗಿತು”, 
ಎಂದೂ ಟಿಳಕರಿಂದ ಪಡೆದ ಸ್ಪೂರ್ತಿಯ ವಿಚಾರವನ್ನು ಅವರು ಒತ್ತಿ ಹೇಳಿದ್ದಾರೆ. ಆದರೆ ಬೆಳಗಾವಿಯಲ್ಲಿ ಈ ಕಾಲದಲ್ಲಿ ನಡೆದಂತೆ. 
ಕಾನೂನುಭಂಗಿಸಿ ಸೇಂದಿ ಅಂಗಡಿಗಳ ಮುಂದೆ ಪಿಕೆಟಿಂಗ್‌ ನಡೆಸಿ ಬಂಧನಗಳು ಧಾರವಾಡದಲ್ಲಿ ಆಗಲಿಲ್ಲ. ಹಾಲಗೆರೆ (ಧಾರವಾಡದ 
ಒಂದು ಕೆರೆ ಇದ್ದ ಮೈದಾನ) ಯಲ್ಲಿ ಪಿತ್ರೆ ವಕೀಲರು, ಜೋಶಿ, ಕೃಷ್ಣರಾವ್‌ ಮುದುವೀಡ್‌ಕರ್‌, ಹೊನ್ನಾಪುರಮಠ, ಬಿಂದೂರಾವ್‌ 
ಮುತಾಲಿಕ್‌ ದೇಸಾಯಿ ಇವರುಗಳು ಭಾಷಣ ನಡೆಸುತ್ತ ಪ್ರಚಾರ ನಡೆಸಿದ್ದರು ಎಂದ ಆಲೂರರು “ನಾನೂ ಸ್ವದೇಶೀ ಚಳುವಳಿಯ 
ಬಗ್ಗೆ ಧಾರವಾಡ ಜಿಲ್ಲೆಯಲ್ಲೆಲ್ಲ ಉಪನ್ಯಾಸಗಳನ್ನು ಕೊಡುತ್ತ ತಿರುಗಿದೆ”, ಎಂದಿದ್ದಾರೆ (ನ.ಜೀ.ಸ್ವಪು. 120)* 


1907 ರಲ್ಲಿ ಸೂರತ್‌ನಲ್ಲಿ ನಡೆದ ಕಾಂಗ್ರೆಸಿಗೆ ಆಲೂರರು ಅಣ್ಣಾಚಾರ್ಯ ಹೊಸಕೇರಿಯವರೂ ಹೋಗಿದ್ದು ಅಲ್ಲಿ ಟಿಳಕರ 
ಎರುದ್ಧ ಸೌಮ್ಯವಾದಿಗಳು ಮಾಡಿದ್ದ ಅಕ್ರಮಣ, ಹೊಡೆದಾಟಗಳಲ್ಲಿ ಟಿಳಕರ ಪರ ಇವರುಗಳೂ ಕರ್ನಾಟಕದ ಇತರ ಪ್ರತಿನಿಧಿಗಳೂ 
(ಶ್ರೀನಿವಾಸರಾವ್‌ ಕೌಜಲಗಿ ಇತ್ಯಾದಿ) ಪಾಲುಗೊಂಡು ಪೋಲೀಸರ ಕಣ್ಣಿಗೂ ಬಿದ್ದುದು ಗಮನಾರ್ಹ. 1910ರಲ್ಲಿ ಮುಂಬೈ ಸರಕಾರ 
ತಂದ ಅನರ್ಥಕಾರಿ ಶಿಕ್ಷಣ (ಪರ್ನಿಶಿಯಸ್‌ ಎಜುಕೇಶನ್‌) ಪ್ರತಿಬಂಧಿಸುವ ಆಜ್ಞೆಯಿಂದ ಜಿಲ್ಲೆಯ ಎಲ್ಲಾ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳೂ 
ಮುಚ್ಚಿದವು. ಆಲೂರರು ಮತ್ತೆ ವಕೀಲ ವೃತ್ತಿ ಆರಂಭಿಸಿದರು. ಆದರೆ ವಿಕ್ಟೋರಿಯಾ ಹೈಸ್ಕೂಲಿಗೆ ಗಣ್ಯ ದೇಶಭಕ್ತ ಹುಕ್ಕೇರಿಕರ 
ರಾಮರಾಯರು ಪ್ರಿನ್ನಿಪಾಲರೌಗಿ ಬಂದುದರಿಂದ (1912) ಧಾರವಾಡದ ಮಟ್ಟಿಗೆ ದೇಶಭಕ್ತಿ ಪ್ರಸಾರದ ಕಾರ್ಯ ನಿಲ್ಲಲಿಲ್ಲ 
ಧಾರವಾಡದಲ್ಲಿನ ಆಗಿನ ಮೂರು ಹೃಸ್ಕೂಲುಗಳಲ್ಲಿ ಅದು ಒಂದಾಗಿತ್ತು. 

* “ಬೂಟುಹೇಟು ಫಿರಂಗೇರು ಬಂದರೋ | ಪರದೇಶಿ ಸಕ್ಕರೆ ಬಿಳಿ ಬಟ್ಟೆ ತಂದರೋ |ನಮ್ಮ ದೇಶ ಹಾಳು ಮಾಡಿದರೋ | ನೋಡಿರೋ | ಎಂದು 


10-12 ಸ್ವಯಂ ಸೇವಕರು ಸವಣೂರ ಬೀದಿಯಲ್ಲಿ ಬಂದು ಹಾಡು ಹೇಳಿ ಪ್ರಚಾರ ಮಾಡಿದರು. ಆಗ ಆಲೂರ ವೆಂಕಟರಾಯರು ಅವರನ್ನು ಅಲ್ಲಿಗೆ 
ಕರೆದು ತಂದಿದ್ದರು.” ಎಂದು ಆ ಕಾಲದ ತಮ್ಮ ಅನುಭವವನ್ನು ಶ್ರೀನಿವಾಸರಾವ್‌ ಮಂಗಳವೇಡೆ ಹೇಳಿದ್ದಾರೆ. “ನಾನು ಆ ಹಾಡಿನಿಂದ 


ಓವಿ 


ಆಕರ್ಷಿತನಾಗಿ ಜಯಕಾರ ಮಾಡುತ್ತ ಊರಲ್ಲಿ ಸುತ್ತಾಡಿದೆ”, ಎಂದು ಮಂಗಲವೇಡೆ ಹೆಳಿದ್ದಾರೆ. (ಸ್ವಾಸಂ.ಸ್ಮೃ!11, ಪು. 1374) 


ಇತಿಹಾಸ 127 


1907ರಲ್ಲಿ ಸದರ್ನ್‌ ಮರಾಠಾ ಕೋಆಪರೇಟಿವ್‌ ಬ್ಯಾಂಕ್‌ ಧಾರವಾಡದಲ್ಲಿ ಆರಂಭವಾಯಿತು. (ಈಗ ಮಹಾಲಕ್ಷ್ಮಿ ಬ್ಯಾಂಕ್‌ 
ಎನಿಸಿದೆ). | 


1909ರಲ್ಲಿ ಧಾರವಾಡದಲ್ಲಿ ಕೃಷಿ ಪ್ರದರ್ಶನ ಸರಕಾರದ ವತಿಯಿಂದ ಆದಾಗ ಇಲ್ಲಿ ಒಂದು ಕಾಲೇಜು ಆರಂಭಿಸಬೇಕೆಂಬ 


ಹಿಂದಿನ ವಿಚಾರಕ್ಕೆ ಚಾಲನೆ ಸಿಕ್ಕು 1917ರಲ್ಲಿ ಕರ್ನಾಟಕ ಕಾಲೇಜು ಆರಂಭವಾಯಿತು. ಇದಕ್ಕಾಗಿ ಅರಟಾಳ ರುದ್ರಗೌಡ, ರೊದ್ದ 
ಶ್ರೀನಿವಾಸರಾವ್‌ ಮುಂತಾದವರು ಶ್ರಮಿಸಿದ್ದರು. 


1908ರಲ್ಲಿ ಮುಜಫರ್‌ಪುರ, 1909ರಲ್ಲಿ ನಾಸಿಕ ಜಾಕ್ಸನ್‌) ಮುಂತಾದ ಕಡೆ ಯುರೋಪಿಯನ್‌ ಅಧಿಕಾರಿಗಳ ಕೊಲೆಗಳಾದಾಗ 
ಇದಕ್ಕೆ ರಾಷ್ಟ್ರೀಯ (ಅರ್ಥಾತ್‌ ರಾಜದ್ರೋಹದ) ವಿಚಾರಗಳ ಪ್ರಚಾರವೇ ಕಾರಣವೆಂದು ತಿಳಿದು 1910ರಂದು ಮುಂಬೈ ಸರಕಾರವು 
ಪ್ರೆಸ್‌ ಆಕ್ಟ್‌ ಮಂಜೂರು ಮಾಡಲು ಧಾರವಾಡ ಜಿಲ್ಲೆಯ "ಧಾರವಾಡ ವೃತ್ತ', "ಚಂದ್ರೋದಯ', "ಹಿಂದೂಸ್ಥಾನ ಸಮಾಚಾರ್‌', 
"ರಾಜಹಂಸ', "ಕ್ಷೇಮ ಸಮಾಚಾರ', "ಕನ್ನಡ ಕೇಸರಿ' (ಹುಬ್ಬಳ್ಳಿ), "ಲೋಕಬಂಧು' (ಧಾರವಾಡ) ಮುಂತಾದ ಪತ್ರಿಕೆಗಳು ನಿಂತು 
ಹೋದವು. ಈ ಕಾಲಕ್ಕೆ ಟಿಳಕರು ಮಂಡಾಲೆಯಲ್ಲಿ ಜೈಲುವಾಸ ಅನುಭವಿಸುತ್ತಿದ್ದು (1908-1914) ರಾಷ್ಟ್ರೀಯ ಚಟುವಟಿಕೆಗಳಿಗೆ 
ಸೂಕ್ತ ಮಾರ್ಗದರ್ಶನ ಇರದಂತೆ ಆಗಿತ್ತು. ಕರ್ನಾಟಕದ ಹೆಚ್ಚಿನ ರಾಷ್ಟೀಯ ಕಾರ್ಯಕರ್ತರು ಟಿಳಕರ ತೀವ್ರಗಾಮೀ ಪಕ್ಷದ 
ಅನುಯಾಯಿಗಳಾಗಿದ್ದರು. 


ಆದರೆ 1914ರಲ್ಲಿ ಕರ್ನಾಟಕ ಇತಿಹಾಸ ಸಂಶೋಧನ ಮಂಡಳದ ಸ್ಥಾಪನೆ, 1915ರಲ್ಲಿ ಕರ್ನಾಟಕ ಸಭೆಯ ಸ್ಥಾಪನೆ, 
ಆಲೂರರ “ಕರ್ನಾಟಕ ಗತವೈಭವ' (1917) ಪ್ರಕಟಣೆ ಈ ಕಾಲದ ಕೆಲವು ಉಲ್ಲೇಖನೀಯ ಘಟನೆಗಳು.* 


ಹೋಂರೂಲ್‌ ಲೀಗ್‌ 


ಟಿಳಕರು, ಅನ್ನಿಬೆಸೆಂಟರು ಬೇರೆ ಬೇರೆ ಹೋಂರೂಲ್‌ ಲೀಗ್‌ಗಳನ್ನು ಆರಂಭಿಸಿದರು. ಹುಬ್ಬಳ್ಳಿಯಲ್ಲಿ ಇದ್ದ ಬೆಸೆಂಟರ್‌ 
ಅನುಯಾಯಿಗಳಾದ ಡಾ!।। ಗೋರೆ, ಡಾ! ಗೋಖಲೆ ಹಾಗೂ ತಬೀಬ್‌ ಅವರು ಬೆಸೆಂಟರ ಹೋಂರೂಲ್‌ ಲೀಗ್‌ನ ಚಟುವಟಿಕೆ 
ಆರಂಭಿಸಿದರು. ಆದರೆ ಟಿಳಕರ ಹೋಂರೂಲ್‌ ಲೀಗ್‌ ಕರ್ನಾಟಕದಲ್ಲಿ ಪ್ರಬಲವಾಗಿ ಅದರ ಪ್ರಚಾರಕ್ಕಾಗಿ ಟಿಳಕರು ಧಾರವಾಡ, 
ಹುಬ್ಬಳ್ಳಿ,ಗದಗುಗಳಿಗೂ ಬಂದಿದ್ದರು (1916).1917ರ ಫೆ. 18ಕ್ಕೆ ಹುಬ್ಬಳ್ಳಿಯಲ್ಲಿ ಹೋಂ ರೂಲ್‌ ಲೀಗ್‌ ಶಾಖೆ ಆರಂಭವಾಯಿತು. 


ಆಲೂರು ವೆಂಕಟರಾವ್‌, ಕೃಷ್ಣರಾವ್‌ ಮುದವೀಡು, ಕಡಪಾ ರಾಘವೇಂದ್ರ ರಾವ್‌, ಹಾಗೂ ಗದಿಗೆಯ್ಯಾ ಹೊನ್ನಾಪುರಮಠ 
ಮುಂತಾದವರು ಈ ಹೊಸ ಚಳವಳಿಗೆ ಬೆಂಬಲವಾಗಿ ನಿಂತರು. ಹೋಮರೂಲ್‌ ಚಳವಳಿ ಆರಂಭ ಆದಾಗ ಅದನ್ನು "ಕರ್ನಾಟಕ 
ಪ್ರಾಂತೀಯ ಹೋಮ ರೂಲ ಲೀಗ' ಎಂದು ಕರೆಯಬೇಕು ಮತ್ತು ಅದರ ಪ್ರಕಾರ ಸಾಹಿತ್ಯವೆಲ್ಲ ಕನ್ನಡದಲ್ಲಿ ಇರಬೇಕೆಂದು 
ಆಲೂರರು ಪಟ್ಟು ಹಿಡಿದರು. ಈ ನಿಲುವು “ಗಣ್ಯ ಐತಿಹಾಸಿಕ ಮಹತ್ವದ್ದು” ಎಂದಿರುವ ರಂ.ರಾ. ದಿವಾಕರರು ಟ್ರಾಸಂಸ್ವ1॥ 
ಪು. 273) ಜನರ ಭಾಷೆಯಲ್ಲಿ ಪ್ರಚಾರ ಮಾಡದೆ ಯಾವ ಚಳವಳಿಯೂ ಯಶಸ್ವಿಯಾಗದು ಎಂಬ ದೃಷ್ಟಿ ಹಾಗೂ ಭಾಷಾವಾರು 


ಪ್ರಾಂತರಚನೆಗೆ ನಾಂದಿಯಾಗುವಂಥ ಈ ಕ್ರಮ ಇಂಥ ನಿಲುವಿಗೆ ಕಾರಣವೆಂದಿದ್ದಾರೆ. 


1916ರಲ್ಲಿ ಟಿಳಕರು ಧಾರವಾಡಕ್ಕೆ ಬಂದಿರಲು ಅವರ ಸಾರ್ವಜನಿಕ ಭಾಷಣದ ಮೇಲೆ ಪ್ರತಿಬಂಧ ಹೇರಿರಲು 
ಮಾಳಮಡ್ಡಿಯಲ್ಲಿ ಒಂದು ಖಾಸಗಿ (ವಕೀಲ ಬಳ್ಳಾರಿ ರಾಮರಾವ್‌) ಮನೆಯ ವಿಶಾಲ ಆವರಣದಲ್ಲಿ ಅವರ ಭಾಷಣ ನಡೆಯಿತು. 
ಮದ್ವರಾವ್‌ ಕಬ್ಬೂರ ಗೋವಿಂದರಾವ್‌ ಗುತಲ, ದ.ಪ. ಕರಮರಕರ್‌ ಮುಂತಾದವರು ಆಗ ಚಳವಳಿಯಲ್ಲಿ ಸ್ವಯಂ ಸೇವಕರಾಗಿ 
ಸೇರಿಕೊಂಡರು ಎಂದು ದಿವಾಕರರು ಹೆಳಿದ್ದಾರೆ. "ಕರು ಧಾರವಾಡಕ್ಕೆ ಭೆಟ್ಟಿಕೊಟ್ಟಾಗ ಊರೊಳಗಿನ ಪ್ರಮುಖ ಓಣಿಗಳಿಂದ 


ಅವರ ಮೆರವಣಿಗೆಯಾಗಿ, ಸಂಸ್ಕೃತ ಪಾಠಶಾಲೆಯಲ್ಲಿ ಅವರಿಗೆ ಮಾನಪತ್ರ ನೀಡಲಾಯಿತು” ಎಂದು ಈ ಬಗ್ಗೆ ಕರಮರಕರರು 


# 4ೀ ರ "ಗತವೈಭವ' ಓದಿ ಹೇಳಿದಾಗ ಅನೇಕ ವಿದ್ಯಾರ್ಥಿಗಳು ತನ್ಮಯರಾಗಿ ಕಣ್ಣೀರು ಸುರಿಸುತ್ತಿದ್ದರು'' (ಕಲ್ಲನಗೌಡ ಪಾಟೀಲ, ಹಂಸಭಾವಿಶಾಲೆ 
ಏದ್ಕಾರ್ಥಿಗಳ ಬಗ್ಗೆ ಸ್ವಾ.ಸ೦ ಸ I, ಪು. 833, ಇದೇ ರೀತಿ ಮಾತುಗಳು ಇದೇ ಪುಸ್ತಕದ ಸಂ. 111, ಪು. 308 ಹಾಗೂ 597 ರಲ್ಲಿ ಬಂದಿವೆ). 
eid 


ಆ ಇ 
ಧಾರವಾಡ ಜಿಲ್ಲೆ 


128 


ಹೇಳಿದ್ದಾರೆ. (ಸ್ತಾ.ಸಂ.ಸ್ಮ 111 ಪು. 333 ). ಇದೆ ರೀತಿ ಹುಬ್ಬಳ್ಳಿಯಲ್ಲಿ ಊರ ಹೊರಗೆ ಪಿಂಜರಾಪೋಲ್‌ ಸಿದ್ದಾರೂಢ ಆಶ್ರಮದ 
ಬಳಿ) ಟಿಳಕರ ಭಾಷಣವಾಯಿತು. ಸಿದ್ಧಾರೂಢ ಸ್ವಾಮಿಗಳು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 


1916 ಪೂರ್ವದಲ್ಲಿ ರಾಷ್ಟ್ರೀಯ ಜಾಗೃತಿ ಇರಲಿಲ್ಲ. ಟಿಳಕರು ನಮ್ಮ ಊರಿಗೆ ಅಕಸಾತ್ಸ್‌ ಭೆಟ್ಟಿ ಕೊಟ್ಟಿದ್ದು ಜನರಲ್ಲಿ ರಾಷ್ಟ್ರೀಯ 
ಭಾವನೆ ಬೆಳೆಯಲು ಕಾರಣವಾಯಿತು. ನಮ್ಮ ಊರಿನ ಆಗಿನ ಮುಖಂಡರಾದ ಅನಂತರಾವ್‌ ಜಾಲೀಹಾಳ ವಕೀಲ, ಡಾಟ 
- ವೆಂಕಟರಾವ್‌ ಹುಯಿಲಗೋಳ, ಇವರು ಲೋಕಮಾನ್ಯ ಟಿಳಕರ ಭಾಷಣದ ಏರ್ಪಾಡು ಮಾಡಿದರು...... ಲೋಕಮಾನ್ಯ ಟಿಳಕರು 
ಮಾಡಿದ ಭಾಷಣದಿಂದ ಜನರಲ್ಲಿ ವಿದ್ಯುತ್‌ ಸಂಚಾರವಾಯಿತು,” ಎಂದು ಗದಗಿನ ವಕೀಲ ಸ್ವಾತಂತ್ರ್ಯ ಯೋಧ ಶ್ರೀನಿವಾಸ ಮಳಗಿ 
ಹೇಳಿದ್ದಾರೆ ಯ್ವಾಸಂ.ಸ್ಮ. 1 ಪು. 689). ಈ ಭಾಷಣವನ್ನು ಅಲೂರು ವೆಂಕಟರಾಯರು ಭಾಷಾಂತರ ಮಾಡಿದರೆಂದು ಬೇರೆ 
ಮೂಲಗಳಿಂದ ತಿಳಿಯುತ್ತದೆ. ಆವರೆಗೆ ಯಂಗ್‌ಮೆನ್ಸ್‌ ಫುಟ್‌ಬಾಲ್‌ ಕ್ಷಬ್‌, ಸರಸ್ವತಿ ವಾಚನಾಲಯ, ಸರಸ್ವತಿ ಫೂಟ್ಸ್‌ಬಾಲ ಕ್ಷಬ್‌ 
ಹಾಗೂ ಕಲಾ ವಿಲಾಸೀ ನಾಟ್ಯ ಸಂಘಗಳು ಒದಗಿಸಿದ್ದ ಹಿನ್ನೆಲೆಯಲ್ಲಿ ಗದಗಿನಲ್ಲಿ ಟಿಳಕರ ಆಗಮನಾನಂತರ ಜಲಿಯಾನ್‌ವಾಲಾ 
ಬಾಗ್‌ ಹತ್ಯಾಕಾಂಡ ಹಿನ್ನೆಲೆಯಲ್ಲಿ ಮೇಲೆ ಹೇಳಿದ ಇಬ್ಬರು ಗದಗಿನ ಗಣ್ಯರೇ ಅಲ್ಲದೆ ' ಡಾ ವಾಸುದೇವರಾವ ಉಮಚಗಿ ಅವರೂ 
ಕಾಂಗ್ರೆಸ್ಸಿನ ಪ್ರಮುಖರಾದರು. “1920 ರ ಸುಮಾರಿಗೆ ಜಾಲಿಹಾಳ ಅನಂತರಾಯರು ಪ್ರಥಮ ವರ್ಗದ ವಕೀಲರೆಂದು 
ಪ್ರಸಿದ್ಧರಾಗಿದ್ದರು. ತಿಂಗಳಿಗೆ ಸಾವಿರಾರು ರೂ.ಗಳ ಆದಾಯವಿತ್ತು. ಗದಗ, ಮುಂಡರಗಿ ರೋಣ ಈ ತಾಲೂಕಿನ ಮೂಲೆಗಳೆಲ್ಲ 
ಅವರಿಗೆ ಗೊತ್ತಾಗಿದ್ದವು,” ಎಂದು ಈ ಭಾಗದಲ್ಲಿ ರಾಷ್ಟ್ರೀಯತೆಯ ವಿಚಾರ ಪ್ರಸಾರವಾಗಲು ಕಾರಣವನ್ನು ಹೇಳಲಾಗಿದೆ (ಗದಗಿನ 
ಪರಿಸರದ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸ', ಪು. 8) 


ಹೋಂರೂಲ್‌ ಲೀಗಿನ ಕರ್ನಾಟಕ ಶಾಖೆಗೆ ಗಂಗಾಧರರಾವ್‌ ದೇಶಪಾಂಡೆ (ಟಿಳಗಾವ) ಅಧ್ಯಕ್ಷರಾಗಿ ಆಲೂರು ವೆಂಕಟರಾಯರು 
ಕಾರ್ಯದರ್ಶಿಗಳಾದರು. ಈ ಕಾಲದಲ್ಲಿ ಹೋಂ ರೂಲ್‌ನ ಪ್ರಚಾರಕ್ಕಾಗಿ ಐದಾರು ಹೊತ್ತಿಗೆಗಳನ್ನು ಕನ್ನಡದಲ್ಲಿ ಪ್ರಕಟಿಸಲಾಯಿತು. 
ಧಾರವಾಡದಲ್ಲಿ ಉಗ್ರ ಇನ್‌ಫುಯೆಂಜಾ ವ್ಯಾಧಿ ಹರಡಿದಾಗ ಹೋಂರೂಲ್‌ ಲೀಗಿನ ವತಿಯಿಂದ ಒಂದು ಆಸ್ಪತ್ರೆ ನಡೆಸಿ ಆಲೂರರು, 
ಶ್ರೀನಿವಾಸರಾವ್‌ ಜೋಗ್‌ ಅವರೂ ನೂರಾರು ಜನರಿಗೆ ಔಷಧಿ ಉಪಚಾರ ನೀಡಿದರು. ಇದೇ ಅವಧಿಯಲ್ಲಿ ಶಾಂತಕವಿಗಳು 
(ಬಾಳಾಚಾರ್ಯ ಸಕ್ಕರಿ) ಹೋಂರೂಲ್‌ನ ಪರವಾಗಿ ಎಲ್ಲೆಡೆ ಜಿಲ್ಲೆಯಲ್ಲೂ ಹೊರಗೂ ಹರಿಕತೆಗಳನ್ನು ನಡೆಸಿದ್ದು ಉಲ್ಲೇಖನೀಯ. 
"ವಿದ್ಯಾರಣ್ಯ'ರ ಬಗ್ಗೆ ಅವರ ಹರಿಕಥೆ ಜನಪ್ರಿಯವಾಗಿತ್ತು. 
ಅಸಹಕಾರ ಚಳವಳಿ 


ಜಲಿಯನ್‌ ವಾಲಾ ಹತ್ಯಾಕಾಂಡದಿಂದ ಇಡೀ ದೇಶದಲ್ಲಿ ತೀವ್ರ ಬ್ರಿಟೀಷ್‌ ವಿರೋಧಿ ಬಿಸಿ ವಾತಾವರಣ ಉಂಟಾಯಿತು. 
1920ರ ಆಗಸ್ಟ್‌ 1 ಕ್ಕೆ ಟಿಳಕರು ತೀರಿಕೊಂಡಾಗ ಎಲ್ಲೆಡೆ ದುಟು ಪ್ರದರ್ಶನ, ಸಾರ್ವಜನಿಕ ಶ್ರದ್ಧಾಂಜಲಿ ಕಾರ್ಯಕ್ರಮಗಳಾದವು. 
ಆ ಮಹಾನ್‌ ದೇಶ ಭಕ್ತರ ಮರಣ ಲಕ್ಷಾಂತರ ತರುಣ ಮನಗಳನ್ನು ಕಲಕಿತು. ಆಗ ಧಾರವಾಡದ ಟ್ರೇನಿಂಗ್‌ ಕಾಲೇಜಿನ ' 
ವಿದ್ಯಾರ್ಥಿಯಾಗಿದ್ದ ವಾಮನ ಹೊದಿಕೆ ಅವರ ಹೇಳಿಕೆ ಸುತ್ತಲ ಪರಿಸ್ಥಿತಿಯ ಪರಿಚಯ ನೀಡುತ್ತದೆ: “ಟಿಳಕರ ನಿಧನದ 13 ನೆಯ 
ಶ್ರಾದ್ಧ ದಿನದಂದು ಅಪೂರ್ವ ಮೆರವಣಿಗೆಯೊಂದಿಗೆ ಸಾವಿರಾರು ಜನರು ಮಂದಿರ ಸೇರಿ ವಿಧವಿಧದ ದೇಶಭಕ್ತಿಯ ಪ್ರತಿಜ್ಞೆ 
ಸ್ವೀಕರಿಸಿದರು. ಸಕ್ಕರೆ ತಿನ್ನಲಿಕ್ಕಿಲ್ಲ ಚಹಾಕುಡಿಯಲಿಕ್ಕಿಲ್ಲ ಬೀಡಿ ಸೇದಲಿಕ್ಕಿಲ್ಲ ವಿದೇಶಿ ಬಟ್ಟೆ ಧರಿಸಲಿಕ್ಕಿಲ್ಲ ಎಂಬಿತ್ಯಾದಿ...” 
ಸ್ವಾ.ಸಂ.ಸ್ಟ್ರ! ಪು. 204). ಆಗ ಮುಂಬೈಯಲ್ಲಿ ಇದ್ದು ಮುಂದೆ ಹುಬ್ಬಳ್ಳಿಗೆ ಬಂದ ಉಮಾಬಾಯಿ ಕುಂದಾಪುರರು ಹೇಳುವಂತೆ, 
“ಲೋಕಮಾನ್ಯ ಟಿಳಕರು ತೀರಿಕೊಂಡಾಗ ಮುಂಬೈಯಲ್ಲಿ ನಾನೂ ಇದ್ದೆ. ಅಂದಿನ ಶಶಾನ ಯಾತ್ರೆಯ ಪ್ರಸಂಗದಲ್ಲಿ ನಾನೂ ಚಳವಳಿ 
ಸೇರಬೇಕೆಂದು ನಿರ್ಧಾರ ಮಾಡಿದೆ” (ಮೇಲಿನದೆ, ಪು. 678), ಎಂದು ಅಂದಿನ ಅಪೂರ್ವ ಪ್ರೇರಕ ವಾತಾವರಣದ ಬಗ್ಗೆ ಹೇಳಿದ್ದಾರೆ. 


ಖಿಲಾಫತ್‌ - ಅಸಹಕಾರ 


ಒಂದನೇಯ ಮಹಾಯುದ್ಧ ಮುಗಿದಾಗ “ಶಾಂತಿದಿನ' ಎಂದು ವಿಜಯೋತ್ಸವ ಆಚರಿಸಬೇಕೆಂಬ ಸರಕಾರದ ಕರೆಗೆ ಕಾಂಗ್ರೆಸ್‌ 
1919ರಲ್ಲಿ ಪ್ರತಿಭಟನೆ ಸೂಚಿಸಿತು. ತುರ್ಕಿಯ (ಖಲೀಫನ) ಕೊನೆಯಾದುದರಿಂದ ಮುಸಲ್ಮಾನರೂ ಈ ಬಗ್ಗೆ 
ಅಸಮಾಧಾನಗೊಂಡಿದ್ದರು. “ಡಿಸೆಂಬರ್‌ 22 ರಂದು (1919) ಧಾರವಾಡದಲ್ಲಿ ಈ ಬಗ್ಗೆ ನಡೆಸಿದ ಮೆರವಣಿಗೆಯಲ್ಲಿ ಹೆಚ್ಚಿನ 


ಇತಿಹಾಸ ಚ 129 


ಉತ್ಸಾಹ ಕಾಣಿಸಲಿಲ್ಲ, ಸರಕಾರೀ ನೌಕರರಷ್ಟೇ ಇದ್ದರು ಬ್ರಾಹ್ಮಣರೂ ಮುಸಲ್ಮಾನರೂ ಅದರಲ್ಲಿ ಪಾಲುಗೊಳ್ಳಲಿಲ್ಲ'” ಎಂದು ಸರಕಾರೀ 
ವರದಿ ತಿಳಿಸುತ್ತದೆ. “ಡಿಸೆಂಬರಾ 15ರಂದು ಹುಬ್ಬಳ್ಳಿಯಲ್ಲಿ ಶಾಂತಿ ದಿನದ ಆಚರಣೆಯ ವಿರುದ್ಧ ಅಬುಬಕರ್‌ ಹಾಜೀ ಜಾಫರ್‌ 
ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಶಾಂತಿ ದಿನ ಆಚರಣೆ ಖಂಡಿಸಿ, ಹಿಂದೂ ಮುಸ್ಲಿಂ ಐಕ್ಕವನ್ನು ಒತ್ತಾಯಿಸಿ ಠರಾವಾಯಿತು. ಮಿರ್ಜಾ 
ಮುಹಮದ್‌ ಅಲಿ ಬೇಗ್‌ ಠರಾವನ್ನು ಮಂಡಿಸಿ (ಹೋಂರೂಲ್‌ ಲೀಗ್‌ ಕಾರ್ಯದರ್ಶಿ) ಶೀನಿವಾಸ ವಿಷ್ಣು ತಬೀಬ್‌ ಠರಾವನ್ನು 
ಅನುಮೋದಿಸಿದರು'' ಎಂದು ವರದಿ ಹೇಳುತ್ತದೆ. 


ಮಾರ್ಚ್‌ 26 ರಂದು (1919) ಖಿಲಾಫತ್‌ ದಿನಾಚರಣೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡಲಾಗಿದ್ದು ಇದಕ್ಕೆ ಕರೆಕೊಟ್ಟು 26 
ಹಿಂದೂಗಳೂ ಮುಸಲ್ಮಾನರೂ ಸಹಿ ಮಾಡಿದ ಕರಪತ್ರ ಹೊರಡಿಸಿದರು. ಅಂದು ಸಭೆಯು ನಡೆಯಿತು.* ಹೀಗೆ ಗಾಂಧೀಜಿ 
ಅಸಹಕಾರ ಚಳವಳಿ ಹೂಡಿ ಹಿಂದೂ ಮುಸ್ಲಿಂ ಐಕ್ಕತಾ ಸಾಧನೆಗಾಗಿ 1920 ರಲ್ಲಿ ಕರೆ ನೀಡಿರಲು ಅದಕ್ಕೆ ಬೇಕಾದ ಹಿನ್ನೆಲೆ 1919 


ರಲ್ಲಿ ಜಿಲ್ಲೆಯಲ್ಲಿ ರೂಪು ತಾಳಿತ್ತು. ಟಿಳಕರೂ ಖಿಲಾಫತ್‌ ಚಳವಳಿಗೆ ಬೆಂಬಲ ಸೂಚಿಸಿದ್ದರು. 


ಟಿಳಕರ ನಿಧನದ ನಂತರ ಟಿಳಕಯುಗ ಮುಗಿದು ಗಾಂಧೀಯುಗ ಆರಂಭವಾಯಿತು. ಟಿಳಕರಂತೆ ತೀವ್ರಗಾಮಿಗಳಾದ ಗಾಂಧೀಜಿ 
ಅಹಿಂಸಾಮಾರ್ಗದ ಸತ್ಯಾಗ್ರಹ ವಿಧಾನವನ್ನು ಮುಂದಿಟ್ಟರು. ಸರಕಾರದ ದಬ್ಬಾಳಿಕೆಯಿಂದ ನಿಂತಿದ್ದ ಪತ್ರಿಕೆಗಳಲ್ಲಿ ಕೆಲವು ಮತ್ತೆ 
ಆರಂಭವಾದವು. "ರಾಜಹಂಸ' (ಸಂ॥ ಜಠಾರ), "ವಿಜಯ' (ಸಂ॥ ಹೊಸಕೇರಿ, 1920), ಶುಭೋದಯ (1918, ಕೆ. 
ವಾಸುದೇವಾಚಾರ್ಯ), "ಕರ್ನಾಟಕ ವೃತ್ತ' (ಮುದವೀಡು ಕೃಷ್ಣರಾವ್‌), ವಾಗ್ದೇವಿ (1916, ಹೊನ್ನಾಪುರಮಠ) ಹಾಗೂ "ಕರ್ಮವೀರ' 
ಸಂ॥ ದಿವಾಕರ 1921) ಇವೆಲ್ಲ ಅ ಕಾಲದ ಸ್ಥಳೀಯ ಪತ್ರಿಕೆಗಳು. 


1920ರ ಮೇ ತಿಂಗಳಲ್ಲಿ ಧಾರವಾಡದಲ್ಲಿ ಪ್ರಥಮ ಕರ್ನಾಟಕ ರಾಜಕೀಯ ಪರಿಷತ್ತು ಮೈಸೂರಿನ ಮಾಜಿ ದಿವಾನ ವಿ.ಪಿ. 
ಮಾಧವರಾಯರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಬ್ಯಾಹಟ್ಟಿ ಸುಬ್ಬರಾಯರು (ಹುಬ್ಬಳ್ಳಿ) ಇದರ ಸ್ವಾಗತಾಧ್ಯಕ್ಷರಾಗಿದ್ದರು. “ಉಳವಿ ಬಸಪ್ಪನ 
ಗುಡ್ಡದ ಮೇಲೆ ಭವ್ಯವಾದ ಸಭಾಂಗಣ....... ಸ್ವಯಂ ಸೇವಕರಿಗಾಗಿ ಕೊಟ್ಟಿದ್ದ ಟೊಪ್ಪಿಗೆ, ಬ್ಯಾಜ್‌, ರಾಷ್ಟ್ರೀಯ ವಾತಾವರಣ ಮತ್ತು 
ಆ ಓಡಾಟ, ಇವೆಲ್ಲ ನನಗೆ ಹೊಸದೆನಿಸಿದವು. ಸಭೆ ಸೇರಲಿರುವ ಮೊದಲ ದಿನ ಇಳಿಹೊತ್ತಿನಲ್ಲಿ ವಿ.ಪಿ. ಮಾಧವರಾಯರು 
ರೇಲಿನಿಂದ ಆಗಮಿಸಿದರು...... ವೈಭವಯುತವಾಗಿ ಮೆರವಣಿಗೆಯೂ ನಡೆಯಿತು..... ಕನ್ನಡ ಮಾತೆಯ ಅಂದಿನ ಜಯಘೋಷವು 
ರೋಮಹರ್ಷಕವಾಗಿತ್ತು” ಎಂದು ಸಮ್ಮೇಳನದಲ್ಲಿ ಸ್ವಯಂ ಸೇವಕರಾಗಿ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದ ಬೆಟಗೇರಿ ಕೃಷ್ಣಶರ್ಮ 
ಹೇಳಿದ್ದಾರೆ (ಹೊನ್ನಪುರ', ಪು. 16). ರಾಷ್ಟ್ರೀಯ ಚಟುವಟಿಕೆಯನ್ನು ಬಲಗೊಳಿಸಲು ಹಾಗೂ ಕರ್ನಾಟಕವನ್ನು ಒಂದು ಪ್ರದೇಶವಾಗಿ 
ಕಾಂಗ್ರೆಸ್‌ ಸಂಸ್ಥೆಯು ಮಾನ್ಯ ಮಾಡುವಂತೆ ಒತ್ತಾಯಿಸಲು ನಾಗಪುರದಲ್ಲಿ ಡಿಸೆಂಬರ್‌ ತಿಂಗಳಲ್ಲಿ ನಡೆಯಲಿರುವ ಅ.ಭಾ. ಕಾಂಗ್ರೆಸಿಗೆ 
ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರತಿನಿಧಿಗಳು ಕರ್ನಾಟಕದಿಂದ ಭಾಗವಹಿಸಲು ಸಮ್ಮೇಳನದಲ್ಲಿ ಠರಾವು ಮಾಡಲಾಯಿತು. ಇದರ ಹಿಂದೆಯೇ 
ಗಣ್ಯನಾಯಕರು, ವಿಶೇಷವಾಗಿ ಕಡಪಾ ರಾಘವೇಂದ್ರರಾಯರು ಕರ್ನಾಟಕದಲ್ಲೆಲ್ಲ ಸಂಚಾರ ಮಾಡಿ ನಾಗಪುರಕ್ಕೆ ಹೆಚ್ಚು ಪ್ರತಿನಿಧಿಗಳು 
ಬರುವಂತೆ ಹುರಿದುಂಬಿಸಿ ಭಾಷಣ ಮಾಡಿದರು. ಇದರಿಂದಾಗಿ ನಾಗಪುರ ಕಾಂಗ್ರೆಸ್ಸಿಗೆ ಕರ್ನಾಟಕದಿಂದ ಅತ್ಯಧಿಕ ಪ್ರತಿನಿಧಿಗಳು 
(ಸುಮಾರು 800) ತೆರಳಿ ಅಲ್ಲಿ ಕರ್ನಾಟಕಕ್ಕೆ ಪ್ರತ್ಯೇಕ ಪ್ರಾಂತೀಯ ಸಮಿತಿಯನ್ನು (6.ಪಿ.ಸಿ.ಸಿ) ಕಾಂಗ್ರೆಸ್ಸು ನೀಡಿ ಗಂಗಾಧರರಾವ್‌ 
ದೇಶಪಾಂಡ್‌ ಕೆ.ಪಿ.ಸಿ.ಸಿ. ಅಧ್ಯಕ್ಷರಾದರು. ಕೆ.ಪಿ.ಸಿ.ಸಿ.ಯ ಪ್ರಾಂತೀಯ ಕಾರ್ಯಾಲಯವನ್ನು ಗದಗಿನಲ್ಲಿ ತೆರೆದರು. ವಿನಾಯಕರಾವ್‌ 
ಜೋಶಿ ಜಿಲ್ಲಾ ಕಾಂಗ್ರೆಸ್‌ ಸಮಿತಿ ಅಧ್ಯಕ್ಷರಾಗಿ, ಆಲೂರರು ಉಪಾಧ್ಯಕ್ಷರಾಗಿದ್ದರು; ಒಂದು ವರ್ಷದ ನಂತರ ಆಲೂರರ ಬದಲಿಗೆ 
ರಾ ದಿವಾಕರರು ಉಪಾಧ್ಯಕ್ಷರಾದರು. ರಾಮರಾವ್‌. ಹುಕ್ಕೇರಿಕರರು, ಕಾರ್ಯದರ್ಶಿಗಳಾದರು. ಖಿಲಾಫತ್‌. ಚಳವಳಿಗೆ ಕಾಂಗ್ರೆಸ್‌ 


ಬೆಂಬಲ ಸೂಚಿಸಿದ್ದರಿಂದ ಕಾಂಗ್ರೆಸ್‌ನಲ್ಲಿ ಮುಸಲಾನರು ಆಗ ವಿಶೇಷ ಸಂಖ್ಯೆಯಲ್ಲಿ ಸೇರಿಕೊಂಡರು. 
ಏಡೆಡ್‌ ಕಾಲೇಜ್‌ ಒಂದನ್ನು ಧಾರವಾಡದಲ್ಲಿ 1920 ರಲ್ಲಿ ಕರ್ನಾಟಕ ಎಜುಕೇಶನ್‌ ಸೊಸೈಟಿಯು ಆರಂಭಿಸಿತು. ರ್ಯಾಂಗ್ಟರ್‌ 
ಕಟ್ಟಿ. ಅದರ ಪ್ರಿನ್ಸಿಪಾಲರಾದರು. ಬಳವಂತರಾವ್‌ ದಾತಾರರೂ ದಿವಾಕರರೂ ಅಲ್ಲಿ ಕೆಲಕಾಲ ಅಧ್ಯಾಪಕರಾಗಿದ್ದರು. ಆದರೆ ಒಂದು 


* ಮೇಲಿನ ವರದಿಗಳಿಗೆ ಆಧಾರ "ಸೋರ್ಸ್‌ ಮೆಟೀರಿಯಲ್‌ ಫಾರ್‌ ಎ ಹಿಸ್ಟರಿ ಆಫ್‌. ಫ್ರೀಡಂ. ಮೂವ್‌ಮೆಂಟ್‌, 
ಖಿಲಾಫತ್‌ ಮೂವ್‌ಮೆಂಟ್‌ 1920-21] (1982) : ಪು 167 


125 
130 
ವರ್ಷ ಅದು ನಡೆದು ಮುಂದೆ ನಿಂತು ಹೋಯಿತು. ಅಸಹಕಾರ ಪರ್ವದ ಹಿನ್ನೆಲೆ ಈ ಕಾಲೇಜು ಮುಚ್ಚಲು ಕಾರಣವಾಗಿತ್ತು. 
ಅಸಹಕಾರ ಚಳವಳಿ ನಡೆದಾಗ ಧಾರವಾಡದಲ್ಲಿನ ವಿಕ್ಟೋರಿಯಾ ಹೈಸ್ಕೂಲು ಮುಚ್ಚಿ 1920ರಲ್ಲಿ ರಾಷ್ಟ್ರೀಯ ಹೈಸ್ಕೂಲು ಸ್ಥಾಪಿಸಲು 
ಹುಕ್ಕೇರಿಕರರೇ ಅದಕ್ಕೆ ಮುಖ್ಯೋಪಾಧ್ಯಾಯರಾಗಿ ಹಳೆಯ ವಿಕ್ಟೋರಿಯಾ ಹೈಸ್ಕೂಲಿನ ಕೆಲ ಅಧ್ಯಾಪಕರು ಬೇರೆ ಶಾಲೆ ತೆರೆದರು. 
ಹುಕ್ಕೇರಿಕರರು ತೆರೆದ ಶಾಲೆಯಲ್ಲಿ ಶಂ.ಬಾ.ಜೋಶಿ, ಬೇಂದ್ರೆ, ಖಾನೋಳ್ಕರ್‌ ಇವರೆಲ್ಲ ಅಧ್ಯಾಪಕರಾಗಿದ್ದರು. 1927 ರವರೆಗೆ ಈ 
ಶಾಲೆ ನಡೆಯಿತು. ಇದೇ ರೀತಿ ಹುಬ್ಬಳ್ಳಿಯಲ್ಲಿ ಬಾಲಕರ ರಾಷ್ಟ್ರೀಯ ಶಾಲೆಯೇ ಅಲ್ಲದೆ ಟಿಳಕ ಕನ್ಯಾ ಶಾಲೆ 1922 ರಲ್ಲಿ 
ಸ್ಥಾಪನೆಗೊಂಡಿತು. ಇದರ ಜವಾಬ್ದಾರಿಯನ್ನು ಉಮಾಬಾಯಿ ಕುಂದಾಪುರ ಮುಂದೆ ಹೊತ್ತರು. ಗದಗಿನಲ್ಲಿ ಧಾರವಾಡದಿಂದ ವಕೀಲಿ 
ತ್ಯಜಿಸಿ ಬಂದ ಡಂಬಳ ಶ್ರೀನಿವಾಸರಾವ್‌ ಅವರ ನೇತೃತ್ವದಲ್ಲಿ (1921) ರಾಷ್ಟ್ರೀಯ ಹೈಸ್ಕೂಲು ಆರಂಭಿಸಲು ಶ್ರೀನಿವಾಸಾಚಾರ್ಯ 
ಮಳಗಿ (ಧಾರವಾಡದ ಕಟ್ಟಿ ಕಾಲೇಜು ತ್ಯಜಿಸಿ ಬಂದ ವಿದ್ಯಾರ್ಥಿ), ಬಿಂದಾಚಾರ್ಯ ಜೋಶಿ, ಕಾಂತಾಚಾರ್ಯ ಜೋಶಿ, ಧಾರವಾಡ 
ವಿಕ್ಟೋರಿಯಾ ಹೈಸ್ಕೂಲಿನಿಂದ ಬಂದ ಶ್ರೀನಿವಾಸರಾವ್‌ ಸಾಹುಕಾರ್‌ ಮತ್ತು ಅನಂತರಾವ್‌ ಸಾಹುಕಾರ್‌ ಸೋದರರು, ಡಂಬಳ 
ವೆಂಕಟರಾವ್‌, ಖಾಂಡೇಕರ್‌ ಮುಂತಾದವರು ಅಧ್ಯಾಪಕರಾಗಿದ್ದರು. ಗದಗ ಬೇಟಗೇರಿಯಲ್ಲಿ ಒಟ್ಟು ಐದು ಪ್ರಾಥಮಿಕ ರಾಷ್ಟ್ರೀಯ 
ಶಾಲೆಗಳನ್ನೂ ಆಗ ತೆರೆದರು. ಹಾವೇರಿಯಲ್ಲಿ ಮಖನ್‌ಲಾಲ್‌ ಗುಪ್ತ ಅವರ ಯತ್ನದಿಂದ ರಾಷ್ಟ್ರೀಯ ಶಾಲೆ ಆರಂಭವಾಯಿತು. 
ಪುರುಷೋತ್ತಮಾಚಾರ್ಯ ರಾಯಚೂರ ವಕೀಲರು, ರಾಮಾಚಾರ್ಯ ಗುಡಿ, ಚಿಮಲಗಿ, ಪಿ.ಜಿ. ಗಣಪುಲೆ, ಶ್ರೀನಿವಾಸರಾವ್‌ 
ತೊರಗಲ್‌, ಕೃಷ್ಣರಾವ್‌ ತೊರಗಲ್‌, ಅಧ್ಯಾಪಕರಾಗಿದ್ದ ಈ ಶಾಲೆ ಕೆಲಕಾಲ ನಡೆಯಿತು. ಹಾನಗಲ್‌ನಲ್ಲಿ ಶಾಮಚಾರ್ಯ ಹಾನಗಲ್‌ 
ಎಂಬವರ ನೇತೃತ್ವದಲ್ಲಿ ರಾಷ್ಟ್ರೀಯ ಶಾಲೆ ಆರಂಭವಾಯಿತು. ಇವರು ಕಾಲೇಜು ತ್ಯಜಿಸಿ ಬಂದಿದ್ದರು. ರಾ.ವೆ. ಕರಗುದರಿ, ದತ್ತಪ್ಪ 
ಕಪಿಲೇಶ್ವರ, ವಾಮನರಾವ್‌ ದೇಸಾಯಿ, ಅ.ನಾ. ಕುಂದಾಪುರ ಇಲ್ಲಿ ಕಲಿಸುತ್ತಿದ್ದರು. ಮಲ್ಲಾರಿ ಭಟ್ಟ ಕಾಗಿನೆಲ್ಲಿ ಹೆಣ್ಣುಮಕ್ಕಳಿಗೆ 
ಹಾನಗಲ್‌ನಲ್ಲಿ ಶಾಲೆ ತೆರೆದರು. ಮಿಶ್ರಿಕೋಟಿಯಲ್ಲಿ (1925) ಕೃಷ್ಣಾಜಿ ಮುರಹರ ಕುಲಕರ್ಣಿ ಅಧ್ಯಾಪಕರಾಗಿ ಸ್ಥಾಪಿಸದ ಶಾಲೆ 
1929ರವರೆಗೆ ನಡೆಯಿತು. 


ಕಲ್ಕತ್ತಾದಲ್ಲಿ ಕಾಂಗ್ರೆಸ್ಸಿನ ವಿಶೇಷಾಧಿವೇಶನ ನಡೆದು (1920, ಸೆಪ್ಟೆಂಬರ್‌) ಅಸಹಕಾರ ಮತ್ತು ಖಿಲಾಫತ್‌ ಚಳವಳಿಗಳ 
ನಿರ್ಣಯವಾದ ನಂತರ ಈ ಎಲ್ಲ ಸಂಗತಿಗಳು ನಡೆದವು. ಗಾಂಧೀಜಿ ಆ ವರ್ಷ ಅಕ್ಟೋಬರ್‌ನಲ್ಲಿ ಬೆಳಗಾವಿಗೆ ಬಂದು ಖಾನಾಪುರ, 
ನಂದಗಡ, ಅಳ್ಳಾವರ (ಧಾರವಾಡ ಜಿಲ್ಲೆ, ಹಳಿಯಾಳ (ಉ.ಕ. ಜಿಲ್ಲೆ ಮುಖಾಂತರ ಧಾರವಾಡ, ಹುಬ್ಬಳ್ಳಿ, ಗದಗುಗಳನ್ನು 
ಸಂದರ್ಶಿಸಿದರು. ಎಲ್ಲೆಡೆ ಭಾರೀ ಸಾರ್ವಜನಿಕ ಸಭೆಗಳಾಗಿ ಟಿಳಕ ಸ್ವರಾಜ್ಯ ನಿಧಿಗೆ ಹಣವೂ ಸಂಗ್ರಹ ಆಯಿತು. ಗದಗಿನಲ್ಲಿ 
ಗುರುರಾವ್‌ ಕುರ್ತಕೋಟಿ ವಕೀಲರ ಅಧ್ಯಕ್ಷತೆಯಲ್ಲಿ ಮುನ್ಸಿಪಲ್‌ ಮೈದಾನಿನಲ್ಲಿ ಸಭೆ ಆಯಿತು. ಶೌಕತ್‌ ಅಲಿ ಕೂಡ ಭಾಷಣ 
ಮಾಡಿದರು. ಗದಗಿನಲ್ಲಿ ಆಗ ಬಿಂಕದಕಟ್ಟೆ ಭೀಮಫ್ರ ರಾಮಚಂದ್ರಪ್ಪ ಕುಷ್ಟಗಿ, ಗೋವಿಂದಪ್ಪ ಕುಷ್ಟಗಿ, ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿ ಎಚ್ಚರಪ್ಪ 
ಕುಂದರಗಿ ಇವರೆಲ್ಲ ಕಾಂಗ್ರೆಸ್‌ ಸೇರಿದರು. ಮುಂದೆ ಜಾಲಿಹಾಳ ಅನಂತರಾಯರು ಪಾದಯಾತ್ರೆಯಿಂದ ಹಳ್ಳಿಹಳ್ಳಿಗೆ ಕಾಂಗ್ರೆಸ್‌ 
ಸಂದೇಶ ಮುಟ್ಟಿಸಿದರು. (ಗದಗ ಪರಿಸರ.....ಪು. 10-11). 


ನಾಗಪುರ ಕಾಂಗ್ರೆಸ್ಸಿನ ಠರಾವಿನಂತೆ ಅಸಹಕಾರ ಆಂದೋಲನ ಆರಂಭವಾಗಿ . ಸರಕಾರಿ ನೌಕರಿ, ಶಾಲೆ ಕಾಲೇಜು ತ್ಯಾಗ 
ಅನೇಕರಿಂದ ನಡೆಯಿತು; ವಕೀಲಿ ತ್ಕಾಗವೂ ಆಯಿತು. ಗಡಗಿನಲ್ಲಿ ಅನಂತರಾವ್‌ ಜಾಲಿಹಾಳ, ಧಾರವಾಡದಲ್ಲಿ ಆಲೂರು ವೆಂಕಟರಾವ್‌ 
(ಇವರು 1911 ರಲ್ಲಿ ಮತ್ತೆ ವಕೀಲಿ ಆರಂಭಿಸಿದ್ದರು), ಅವರ ಜೊತೆಗಾರ ಮುದವೀಡು ವೆಂಕಟರಾವ್‌ ಹಾಗೂ ಕೆಲ. ಅಂಕಲಗಿ, 
ಕಡಪಾ ರಾಘವೇಂದ್ರರಾವ್‌, ಡಂಬಳ ಶ್ರೀನಿವಾಸರಾವ್‌, ಗೋವಿಂದರಾವ್‌ ಗುತ್ತಲ, ವಿಠಲರಾವ್‌ ಜೋಶಿ, ಹುಬ್ಬಳ್ಳಿಯ 
ವಿಶ್ವನಾಥರಾವ್‌ ಜೋಶಿ, ಹಾವೇರಿಯ ಪುರುಷೋತ್ತಮಾಚಾರ್ಯ ರಾಯಚೂರ ಮುಂತಾದವರು ವಕೀಲಿ ತ್ಯಜಿಸಿದರು. ಧಾರವಾಡದ 
ಬಿ.ಆರ್‌. ಪಟವರ್ಧನ ಸರಕಾರೀ ವಕೀಲಿಗೆ ರಾಜೀನಾಮೆ ಕೊಟ್ಟರು. ಈ ಎಲ್ಲ ವಕೀಲರು ಪೂರ್ಣಕಾಲೀನ ಕಾರ್ಯಕರ್ತರಾಗಿ 
ಕಾಂಗ್ರೆಸಿನಲ್ಲಿ ಕೆಲಸಮಾಡಿದರು. 


ಜಯರಾಮಾಚಾರ್ಯ (ವಾಡಪ್ಪಿ) ಕೊಪ್ಪಳ ಎಂಬವರು ಈ ಕಾಲದಲ್ಲಿ ರೈಲ್ದೇಯಲ್ಲಿ ಇದ್ದ ನೌಕರಿ ತ್ಯಜಿಸಿ ಎಲ್ಲೆಡೆ ಕಾಂಗ್ರೆಸಿನ 
ಪ್ರಚಾರಕ್ಕಾಗಿ ಪ್ರಭಾವಶಾಲೀ ಹರಿಕಥೆಗಳನ್ನು ನಡೆಸಿದರು. ಮುದವೀಡು ಕೃಷ್ಣವಾಯರೂ, ಶಾಂತಕವಿಗಳೂ ಈ ಕೆಲಸ ಮಾಡುತಲೇ 
ಇದ್ದರು. ಮುಂದೆ ಗದಗಿನ (ಬೆಟಗೇರಿ) ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿಗಳು ಜಯರಾಮಾಚಾರ್ಯರಿಂದ ಸ್ಫೂರ್ತಿ ಪಡೆದು ಇದೇ ರೀತಿ ಹರಿಕತೆ 
ಮಾಡಿ ರಾಷ್ಟ್ರೀಯ ಜಾಗೃತಿ ಮಾಡಿದರು. ಎಲ್ಲೆಡೆ ತಾಲೂಕು ಮಟ್ಟದ ಸಮಿತಿಗಳಾದವು. ಹುಬ್ಬಳ್ಳಿ ತಾ॥ ಸಮಿತಿಗೆ 1922 ರಲ್ಲಿ 


ಇತಿಹಾಸ 131 


ಹುಬ್ಬಳ್ಳಿಗೆ ಅಮೆರಿಕದಿಂದ ಮರಳಿದ ಡಾ ಹರ್ಡೀಕರರೇ ಕಾರ್ಯದರ್ಶಿಗಳು. ಹಾವೇರಿ ತಾಲೂಕು ಸಮಿತಿಗೆ ಶಂಕರಪ್ಪ ತಾಂಡೂರ 
ಅಧ್ಯಕ್ಷರು, ಗೋವಿಂದಾಚಾರ್ಯ ಅಗ್ನಿಹೋತ್ರಿ ಕಾರ್ಯದರ್ಶಿಗಳು. ಅಗ್ನಿಹೋತ್ರಿಯವರೇ ಅಲ್ಲಿನ ಖಾದೀ ಭಂಡಾರವನ್ನೂ 
ನೋಡಿಕೊಳ್ಳುತ್ತಿದ್ದರು. ಶಿಗ್ಗಾಂವಿಯಲ್ಲಿ ದಿಗಂಬರರಾವ್‌ ಹಳೇಪೇಟೆ, ಬಂಕಾಪುರದ ಗುಂಡೇರಾವ್‌ ಸವಣೂರ್‌, ಕ್ಕಾಲಕೊಂಡದ 
ತಿಪ್ಪೇರಾವ್‌ ಕುಲಕರ್ಣಿ, ಶಂಕರ ದೀಕ್ಷಿತ್‌ ಮುಂತಾದವರನ್ನು ಒಳಗೊಂಡ ತಾಲೂಕು ಸಮಿತಿಯಾಗಿ ಅಲ್ಲಿ ಖಾದಿ ಭಂಡಾರ, 
ಮಾರುತಿ ವಾಚನಾಲಯವನ್ನೂ ತೆರೆದರು. ಹಾನಗಲ್‌ನಲ್ಲೂ ಇದೇ ರೀತಿ ತಾ|!ಸಮಿತಿ ರಚಿಸಿದರು. ಮಲ್ಲಪ್ಪ ಅಕ್ಕಿ ಅಧ್ಯಕ್ಷ) ಹಾಗೂ 
ಅ.ನಾ. ಕುಂದಾಪುರ ಕಾರ್ಯದರ್ಶಿಯಾಗಿದ್ದರು. ಅಬ್ದುಲ್‌ ರಜಾಕ್‌ಸಾಹೇಬ್‌ ಪಟವೇಗಾರ್‌, ಶಮಸಖಾನ ಪಠಾಣ ಮುಂತಾದವರು 
ಸಮಿತಿಯಲ್ಲಿ ಇದ್ದ ಕೆಲವರು. ನವಲಗುಂದದಲ್ಲಿ 1922ರಲ್ಲಿ ಜೀವಪ್ಪ ಆನೆಗೊಂದಿಯವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಾಂಗ್ರೆಸ್‌ 
ಸಮಿತಿ ಆಯಿತು. ಅಲ್ಲಿ ಎದ್ಕಾರಣ್ಯ ವಾಚನಾಲಯ ರಾಷ್ಟ್ರೀಯ ಚಟುವಟಿಕೆಯ ಕೇಂದ್ರವಾಯಿತು. 


ಧಾರವಾಡ ಗೋಳಿಬಾರ್‌ 


ಸಭೆ ಮೆರವಣಿಗೆಗಳೇ ಅಲ್ಲದೆ ಸೇಂದಿ ಸಾರಾಯಿ ಅಂಗಡಿಗಳ ಮುಂದೆ ಪಿಕೆಟಿಂಗ್‌ ಆ ಕಾಲದಲ್ಲಿ ಬಿರುಸಾಗಿ ಸಾಗಿತು. 
ಪತ್ರಿಕೆಗಳೂ ಈ ವಿಚಾರ ಉಗ್ರವಾಗಿ ಬರೆಯುತ್ತಿದ್ದವು. ಜಿಲ್ಲಾಧಿಕಾರಿಯಾದ ಪೇಂಟರ್‌ ಎಂಬಾತನು ದಬ್ಬಾಳಿಕೆ ಆರಂಭಿಸಿದನು. 
ಸುರಾಯಿ ಪಿಕೆಟಿಂಗ್‌ಗೆ ಸಂಬಂಧಿಸಿ ಇಬ್ಬರು ಖಿಲಾಫತ್‌ ಸ್ವಯಂ ಸೇವಕರಿಗೆ ಆರು ತಿಂಗಳ ಶಿಕ್ಷೆಯನ್ನು ವಿಧಿಸಲು ಅದರ 
ಪ್ರತಿಭಟನಾರ್ಥ 1ನೇ ಜುಲೈ 1921ರಂದು ಧಾರವಾಡದಲ್ಲಿ ಹರತಾಳ ಆಚರಿಸಿದರು. ಒಂದು ಪ್ರತಿಭಟನಾ ಸಭೆಯೂ ನಡೆಯಿತು. 
ಆಗ ಸಾರಾಯಿ ಅಂಗಡಿ ಸುಡಲು ಯತ್ನಿಸಿದರು, ದೊಂಬಿ ಮಾಡಿದರು ಎಂದೆಲ್ಲ ಕಾರಣ ಹೇಳಿ ಪೋಲೀಸರು ಗೋಳಿಬಾರು ಮಾಡಿ 
ಮೂವರು ಖಿಲಾಫತ್‌ ಕಾರ್ಯಕರ್ತರನ್ನು ಕೊಂದರು; 39ಜನರಿಗೆ ಗಾಯವಾಯಿತು.* ಈ ಬಗ್ಗೆ ಸರಕಾರವು ವಿಚಾರಣೆ ನಡೆಸಬೇಕೆಂಬ 
ಬೇಡಿಕೆ ಬಂದಾಗ ಸರಕಾರವು ಹಾಗೆ ಮಾಡದಿರಲು ಅ.ಭಾ.ಕಾಂಗ್ರೆಸ್‌ ಸಮಿತಿಯೇ ಅಬ್ಬಾಸ್‌ ತಯಜ್ವಿ ಭವಾನಿಶಂಕರ್‌ ನಿಯೋಗಿ 
ಮತ್ತು ಎಸ್‌.ಎಸ್‌.ಸೆಟ್ಟೂರ್‌ ಇವರನ್ನು ಒಳಗೊಂಡ ವಿಚಾರಣಾ ಆಯೋಗ ನೇಮಿಸಿತು. ಇಡೀ ದೇಶದಲ್ಲಿ ಈ ಘಟನೆಗೆ ವಿಶೇಷ 
ಪ್ರಚಾರ ಸಿಕ್ಕಿತು. ' 


ಈ ಸಂಬಂಧವಾಗಿ ಸರಕಾರವು 29 ಜನರನ್ನು ಬಂಧಿಸಿ ದೊಂಬಿಯ ನೆಪಹೇಳಿ 27 ಜನರ ಮೇಲೆ ಸುಳ್ಳು ಖಟ್ಟಿ ಹಾಕಿತು. 
ಈ ಖಟ್ಲೆ ದೀರ್ಫಕಾಲ ನಡೆದಿರಲು ಅದೇ ಕಾಲಕ್ಕೆ ಲಾಲಾ ಲಜಪತರಾಯ್‌ ಧಾರವಾಡಕ್ಕೆ ಬಂದು ಕೈದಿಗಳನ್ನೆಲ್ಲ ಕಂಡು ಅವರಿಗೆ 
ಧೈರ್ಯ ಹೇಳಿ ಸಾರ್ವಜನಿಕ ಭಾಷಣ ಕೂಡ ಮಾಡಿದರು. ಬಂಧಿತರ ನೈತಿಕ ಧೈರ್ಯ ಕಂಡು ತನಗೆ ಸಂತಸವಾಗಿದೆ ಎಂದೂ 


ಅವರು ಪ್ರಕಟಿಸಿದರು. 


ಖಟ್ಲೆ ಹಾಕಲ್ಪಟ್ಟ ಜನರಲ್ಲಿ ರಂ.ರಾ.ದಿವಾಕರ, ಹನುಮಂತರಾವ್‌ ದೇಸಾಯಿ, ಗೋಪಾಳರಾವ್‌ ದೇಶಪಾಂಡೆ ಹಾಗೂ ಮದಾರ್‌ 
ಸಾಬ್‌ ಕಟಗಾರ್‌ ನಿರಪರಾಧಿಗಳೆಂದು ಬಿಡುಗಡೆಯಾದರು. ಮಧ್ದರಾವ್‌ ಕಬ್ಬೂರ್‌, ವೆಂಕಟರಾವ್‌ ಮುದುವೀಡ್‌ಕರ್‌, ಧಾರವಾಡ 
ಪುರ ಸಭೆಯ ಅಧ್ಯಕ್ಷ ದಾಮೋದರ ಹೆರ್ಲೆಕರ್‌, ಅಬ್ದುಲ್ಲಾ ಖಲಾಸಿ (ಖಿಲಾಫತ್‌ ಸಮಿತಿ ಅಧ್ಯಕ್ಷರು) ಹಾಗೂ ಅಬ್ದುಲ್‌ ರಹಿಮಾನ್‌ 
ರೋಟೀವಾಲಾ ಇವರಿಗೆ ತಲಾ ಮೂರು ವರ್ಷ ಕಠಿಣ ಶಿಕ್ಷೆಯಾಯಿತು. ಅನಂತ ದಾಬಡೆ, ಉಸಾನ್‌ ಮುಲ್ಲಾ ಸುಲ್ತಾನ್‌ 
ಮೊಹಿದಿನ್‌ ರಾಯದುರ್ಗ, ಶೇಕ್‌ ಮೋಹಿದ್ದೀನ್‌ ದರ್ಜಿ, ಅಬ್ದುಲ್‌ ಖಾದರ್‌ ಅತ್ತಾರ್‌, ಮೊಹಮದ್‌ ಹುಸೇನ್‌ ರೋಟಿವಾಲಾ, 
ಅಬುಲ್‌ ವಾಜುದ್ದೀನ್‌ ದರೋಗ, ನರಸಿಂಗ ನಾರಾಯಣ ಭಿಸೆ, ಶಾಲಂಭಟ್‌ ಖಂಡಭಟ್‌ ಹಾಗೂ ಬುಡಾನ್‌ ಚಪ್ಪರಬಂದ್‌ 
ಉ 

ಇವರುಗ ಅಗೆ ತಲಾ ಎರಡು ವರ್ಷ ಕಠಿಣ ಸಜಿ ಆಯಿತು. ತಿರುಮಲರಾವ್‌ ಜೋಶಿ, ವಾಮನ ಜಠಾರ್‌, ಅಣ್ಣಾಚಾರ್ಯ ಹೊಸಕೇರಿ, 
೯ ಕಲಕೇರಿ, ಮಾಧವ. ಕಮಲಾಪುರ, ಇಮಾಮ್‌ ಮಣಿಯಾರ್‌, ಮೊಹಮದ್‌ ಸಾಬ್‌ ಸೌದಾಗರ್‌ (ಖಿಲಾಫತ್‌ 
ಗ್ರಂಥಾಲಯದ ಕಾರ್ಯದರ್ಶಿ) ಹಾಗೂ ಗೋವಿಂದಾಚಾರ್ಯ ಗುತ್ತಲ ಇವರಿಗೆ ತಲಾ ಒಂದು ವರ್ಷ ಕಠಿಣ ಶಿಕ್ಷೆ ಆಯಿತು. 


(ಮುಂಬೈ ಹೋಂ ಪೊಲಿಟಿಕಲ್‌ ಫೈಲ್‌, ನಂ. 88-1921ರಂದು). . 


ಷರಾ ಎ ಪ ಗಾಲಿ ಕ್‌ ಕರತಲ ದನ್ನು ಉತ್‌ ಹಾಹ್‌ ಜನ್‌ 


132 ಧಾರವಾಡ ಜಿಲ್ಲೆ 

ಗೋವಿಂದರಾವ್‌ ಗುತ್ತಲರು ವಕೀಲಿ ತ್ಯಜಿಸಿದ್ದ ನಾಯಕರಾಗಿದ್ದು ಜೂನ್‌ 14 ರಂದು ಸೇಂದಿ ಅಂಗಡಿ ಮುಂದೆ ಪಿಕೆಟಿಂಗ್‌ 
ಮಾಡುವ ಕಾಲಕ್ಕೆ ಅಲ್ಲಿನ ಪಾರ್ಸಿ ಕಂಟ್ರಾಕ್ಟರನಿಂದ ಹೊಡೆತಕ್ಕೆ ಒಳಗಾಗಿ ಗಾಯಗೊಂಡು ದೀರ್ಫಕಾಲ ಚಿಕಿತ್ಸೆ ಪಡೆಯುತ್ತಿದ್ದರು. 
ಅವರೂ ಈ ಸುಳ್ಳು ಖಟ್ಟೆಯಲ್ಲಿ ಸೇರಿಸಲ್ಪಟ್ಟಿದ್ದರು. ಇದು ದಬ್ಬಾಳಿಕೆಯಿಂದ ಜನರನ್ನು ಹಡಿದು ಮತ್ತು ಜಾತಿಭೇದಮಾಡಿ 
ಬ್ರಾಹ್ಮಣರನ್ನು ಮುಸಲಾವರನ್ನೂ ದೇಶದ್ರೋಹಿಗಳೆಂದು ಹಿಂಸೆಗೊಳಪಡಿಸುವ ಯತ್ನವಾಗಿತ್ತು. "ಬ್ರಿಟಿಷ್‌ ಅಳರಸರು ಬ್ರಾಹ್ಮಣ 
ಬ್ರಾಹಣೇತರರಲ್ಲಿ ವೈಮನಸ್ಸನ್ನು ಹುಟ್ಟಿಸಿದ್ದರು..... ಆ ಕಾಲಕ್ಕೆ ಮುಸಲಾನ ಸಮಾಜವು ಖಿಲಾಫತ್‌ ಕಾರಣದಿಂದ ಕಾಂಗ್ರೆಸ್ಸಿಗೆ ಎಂದರೆ 
ಬಹುಸಂಖ್ಯೆ ಬ್ರಾಹ್ಮೂ ಮುಂದಾಳುಗಳಿಗೆ ಬೆಂಬಲ ಕೊಡುತ್ತಿದ್ದರು. ಆದ್ದರಿಂದ ಪೇಂಟರನಿಗೆ ಖೊಟ್ಟಿ ಖಟ್ಟೆಯನ್ನು ರಚಿಸುವಾಗ್ಗೆ 
ಲಿಂಗಾಯುತ ಸಾಕ್ಷೀದಾರರ ಸಹಾಯಬೇಕಿತ್ತು. ಆದ್ದರಿಂದ ಅವನು 29 ಜನರನ್ನು ಕೈದು ಮಾಡಿದ್ದರೂ ಲಿಂಗಾಯತರ ಪೈಕಿ ಒಬ್ಬನನ್ನೂ 
ಕೈದು ಮಾಡಿರಲಿಲ್ಲ... ಗೋಳಿಬಾರಿನಲ್ಲಿ ಗಾಯಗೊಂಡವರಲ್ಲಿ (ಸಾರಾಯಿ ಅಂಗಡಿ ಮುಂದೆ ಪಿಕೆಟಿಂಗ್‌ ಮಾಡುತ್ತಿದ್ದ ಅಥವಾ 
ನೋಡುತ್ತಿದ್ದವರಲ್ಲಿ) ಅನೇಕ ಜನ ಲಿಂಗಾಯುತರಿದ್ದರೆಂಬ ಸಂಗತಿ ಮರೆಯಲಾಗದ್ದು... ಕೈದು ಮಾಡಲ್ಪಟ್ಟ 29 ಜನರಲ್ಲಿ 15 ಜನ 
ಬ್ರಾಹಣರು, 13 ಮುಸಲ್ಮಾನರು ಹಾಗೂ ಒಬ್ಬನೇ ಒಬ್ಬ ಮರಾಠಾ ಇದ್ದರು.” ಎಂದು ಸ್ವಾತಂತ್ರಯೋಧ ರಘುನಾಥ ವಾಮನ 
ಜಠಾರರು ಹೇಳಿದ್ದಾರೆ. (ಸ್ವಾ.ಸಂ.ಸ್ಥೃ. 1, ಪು. 593). ಹನುಮಂತರಾವ್‌ ದೇಸಾಯಿ ಎಂಬವರನ್ನು ನಿದೋಷಿಯೆಂದು ಬಿಡುಗಡೆ 
ಮಾಡಿದ ಸೆಶನ್‌ ಜಜ್‌ "“ಇವರ ವಿರುದ್ಧ ಸಾಕ್ಷಿಕೊಟ್ಟ 19 ಜನರ ಪೈಕಿ 13 ಜನ ಸಾಕ್ಷಿದಾರರು ಜಾತಿ ದ್ವೇಷದ ಮೂಲಕ ಸಾಕ್ಷಿ 
ಕೊಟ್ಟಿದ್ದಾರೆ,'' ಎಂದಿರುವರು. 


ಈ ಗೋಳಿಬಾರು ನಡೆದ ದಿನ ಮುದವೀಡು ಕೃಷ್ಣರಾಯರು ಹರಿಕತೆ ಮಾಡಲು ಹಳಿಯಾಳಕ್ಕೆ ಹೋಗಿದ್ದರು. ಆರೋಪಿಗಳಾದ 
ಅವರ ಎರುದ್ಧ 19 ಸಾಕ್ಷಿಗಳಿವೆಯೆಂದು ಅವರಿಗೆ ಜಾಮೀನು ನಿರಾಕರಿಸಲಾಯಿತು. ಆದರೆ ಆ ದಿನ (ಜಲೈ . 1)-ಅವರು 
ಹಳಿಯಾಳದಲ್ಲಿದ್ದರೆಂದು ಹಳಿಯಾಳ ಪೋಲೀಸರ ಡೈರಿಯಲ್ಲಿ ಇದ್ದುದನ್ನು ಕಂಡು ಅವರನ್ನು ಬಿಡುಗಡೆ ಮಾಡಿದರು. ಆರೋಪಿತರಲ್ಲಿ 
ಗುತ್ತಲ ಅವರಂತೆ ವಾಮನರಾವ್‌ ಜಠಾರ್‌ ಆಗ ಹಾಸಿಗೆ ಹಿಡಿದು ಮಲಗಿದ್ದರು. ಅಣ್ಣಾಚಾರ್ಯ ಹೊಸಕೇರಿಯವರಿಗೆ ಕಾಲು 
ಕುಂಟು, ಹಾಗೂ ಮದ್ವರಾವ್‌ ಕಲಕೇರಿ, ತಿರುಮಲರಾವ್‌ ಜೋಶಿ ಮತ್ತು ಅನಂತರಾವ್‌ ದಾಬಡೆ ತೀರ ವೃದ್ಧರು. “ಇವರೆಲ್ಲರೂ 
ಒಂದೆರಡು ಮಣದಷ್ಟು ತೂಕದ ಕಲ್ಲುಗಳನ್ನು ಶೆರೆದಂಗಡಿ ಮೇಲೆ ಒಗೆದರು, ಲೂಟಿ ಮುಂತಾದ ಹೇಯ ಗುನ್ನೆಗಳನ್ನು ಮಾಡಿದರೆಂದು 
ಸಂಪೂರ್ಣವಾಗಿ ಸುಳ್ಳು ಸುಳ್ಳು ಹೇಳಲಿಕ್ಕೆ ಕೆಲ ಸಾಕ್ಷಿದಾರರು ಹಿಂಜರಿಯಲಿಲ್ಲ'' (ಸ್ವಾ.ಸಂ.ಸ್ಮೃ.1ಪು. 592-94).ಯಾವ ಆಪಾದಿತನೂ 
ತನ್ನ ಪರ ವಕೀಲನನ್ನು ಇಡಬಾರದೆಂದು ಕಾಂಗ್ರೆಸ್ಸು ಸೂಚಿಸಿದ್ದರಿಂದ ಎಲ್ಲ ಬಂಧಿತ ಕಾರ್ಯಕರ್ತರೂ ಅದರಂತೆ ನಡೆದು ಜೈಲು 
ಸೇರಿ ಅಪಾರ ತ್ಯಾಗ, ಸ್ಟೈರ್ಯಗಳನ್ನು ತೋರಿದರು. 


“ಗೋಳಿಬಾರ ಆದ ಸಂಜೆ ನಾನು ಖಿಲಾಫತ್‌ ಮೈದಾನ್‌ ಎಂಬ ಬಯಲಿನಲ್ಲಿ ಜಾಹೀರ ಸಭೆಯಲ್ಲಿ (ಏನಾಯಕರಾವ್‌ 
ಜೋಷಿಯವರ ಅಧ್ಯಕ್ಷತೆಯಲ್ಲಿ ಮಾತನಾಡುತ್ತಲಿದ್ದೆ. ಬೆಜವಾಡಾ ಕಾಂಗ್ರೆಸ್‌ ಸಭೆಯ ನಿರ್ಣಯದಂತೆ ಧಾರವಾಡ ಜಿಲೆಯಲ್ಲಿ ಆದ 
ಕಾರ್ಯದ ಎವರಗಳನ್ನು ಇಂತಿಷ್ಟು ರಾಟೆಗಳ ಸ್ಥಾಪನೆ, ಇಂತಿಷ್ಟು ಕಾಂಗ್ರೆಸ್‌ ಸಭಾಸದರ ಸೇರ್ಪಡೆ, ಇಂತಿಷ್ಟು ಟಿಳಕ ಸ್ವರಾಜ್ಯ ನಿಧಿಯ 
ಸಂಗ್ರಹ ಇತ್ಕಾದಿ ಎವರ ಕೊಡುತ್ತಿದ್ದೆ” ಎಂದ ರಂ.ರಾ.ದಿವಾಕರರು ತಾನು ಗೋಳಿಬಾರ್‌ ನಡೆದ ಸ್ಥಳದಿಂದ ಅರ್ಧಮೈಲು 
ದೂರದಲ್ಲಿ ಇದ್ದರೂ ತಮ್ಮ ಮೇಲೆ ಸರಕಾರ ಸುಳ್ಳು ಖಟ್ಲೆ ಹಾಕಿತು ಎಂದು ತಿಳಿಸುತ್ತ “ಈ ಘಟನೆಯ ಮೂಲಕ ಧಾರವಾಡ 
ಹಾಗೂ ಕರ್ನಾಟಕಗಳು ಭಾರತದ ಮುಖಂಡರ: ಮತ್ತು ಜನ ಸಾಮಾನ್ಯರ ಮನಸ್ಸನ್ನು ಆಕರ್ಷಿಸಿತು,” ಎಂದಿರುವರು (ಸ್ವಾ.ಸಂ.ಸ್ಥ್ರ 
111, ಪು. 274). 


ಧಾರವಾಡ ಗೋಳೀಬಾರಿನ ಪ್ರತಿಕ್ರಿಯೆ ತೀವ್ರವಾಗಿತ್ತು. ಅನೇಕ ವರ್ಷ ಅದರ ದಿನಾಚರಣೆ ಮಾಡಲಾಗುತ್ತಿತ್ತು. ಅದು ಜನ 
ಜಾಗೃತಿಗೆ ದೊಡ್ಡ ಕಾರಣವಾಯಿತು. “ಜುಲೈ ತಿಂಗಳ ಮೊದಲು ಲಯದ ದಿವಸವು 1 ಒಲೆಯ ಹತ್ತಿಸುವುದು ಅಂದು ಮಂದ 


ಬುದ್ಧಿಯು ॥'' ಎಂಬ ಲಾವಣಿಯಿಂದ ಹರತಾಳ, ಉಪವಾಸಗಳಿಗೆ ಪ್ರತೀವರ್ಷ ಕರೆಕೊಡಲಾಗುತ್ತಿತ್ತು. ಅಸಹಕಾರ ವರ್ಷದಲ್ಲಿ 
ಶಿಕ್ಷೆಗೊಳಗಾದವರು ಕರ್ನಾಟಕದಲ್ಲಿ ಧಾರವಾಡದವರೇ ಹೆಚು 


ಚ್‌ 


ಇತಿಹಾಸ | ` 


೨ 
ಓ 


ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದ) ಶ್ರೀಧರ ಖಾನೋಲ್ಕರ ಬರೆದ ದೇಶಭಕ್ತಿಪರ ಲಾವಣಿ "ದೇಶಿಯಧುಮದುಮೆ 


ಪ್ರಕಟಿಸಿದ್ದಕ್ಕಾಗಿ ಮತ್ತೆ 
ಎರಡು ವರ್ಷ ಶಿಕ್ಷೆ ಆಯಿತು. 


ಗೋಲಿಬಾರ್‌ ಖಟ್ಟೆಯಲ್ಲಿ ಆಪಾದಿತರಲ್ಲಿ 6-7 ಜನ ಪತ್ರಕರ್ತರೇ ಇದ್ದರು. ಅವರಲ್ಲಿ ದಿವಾಕರರು ಒಬ್ಬರು. "ಕರ್ಮವೀರ' 
ದ ಸಂಪಾದಕ. ಹಾಗೂ ಪ್ರಕಾಶಕರು (ಮಧ್ವರಾವ್‌ ಕಬ್ಬೂರ) ಒಮ್ಮೆ ಜಿಲ್ಲಾಧಿಕಾರಿ ಪೇಂಟರನನ್ನು ಕಾಣಹೋದಾಗ "ಐ ಯಾಂ 
ಥರ್ಸ್‌ಟಿ ಆಫ್‌ ಯುವರ್‌ ಬ್ಲಡ್‌' ಎಂದು (ಆತನು ಬೆದರಿಸಿದ್ದು ಅದರಂತೆ. ಅವನು. ಕ್ರಮ ಕೈಕೊಂಡಿದ್ದನು. ಆದರೆ ಇದರಿಂದ 
ಪತ್ರಿಕೆಗಳು ಬೆದರಲಿಲ್ಲ `ಜಲಿಯಾನ್‌ವಾಲಾ ದುರಂತಕ್ಕೆ ಕಾರಣನಾದ ಡೈಯರ್‌ನ ಜೊತೆ ಪೇಂಟರ್‌ನನ್ನು ಹೋಲಿಸಿ "ಡೈಯರ್‌ 
ಎಂದರೂ ಬಣಗಾರನೇ ಪೇಂಟರ್‌ ಎಂದರೂ ಬಣಗಾರನೇ' ಎಂದು ಅಂದಿನ ಪತ್ರಿಕೆಗಳು ಬರೆದವು. (ಆ ಕಾಲದಲ್ಲಿ ಜೈಲಿನಲ್ಲಿದ್ದ 
ಸಂಪಾದಕರುಗಳೆಲ್ಲರ ಪರ ಧಾರವಾಡದ ಪತ್ರಿಕೆಗಳಿಗೆ ಆಲೂರರೇ ಲೇಖನ ಬರೆಯುತ್ತಿದ್ದರು). 


ಸೇವಾದಳ ಸ್ಥಾಪನೆ 


ಚೌರಿಚೌರಾ ಘಟನೆಯ ನಂತರ ಮಹಾತpಥು ಅಸಹಕಾರವನ್ನು ಹಿಂದೆಗೆದರು. ಎಲ್ಲೆಡೆ ಚಳವಳಿ ತಣ್ಣಗಾಗಿತ್ತು. ಆದರೆ 
ನಾಗಪುರದಲ್ಲಿ ರಾಷ್ಟ್ರಧ್ವಜವನ್ನು ಸೈನಿಕರು ಅವಮಾನಿಸಿದ ಪ್ರಸಂಗದಿಂದ ಅಲ್ಲಿ ಧ್ವಜ ಸತ್ಯಾಗ್ರಹ 1923 ರಲ್ಲಿ ನಡೆದು ಎಲ್ಲ 
ಪ್ರಾಂತ್ಯಗಳಂತೆ ಕರ್ನಾಟಕದಿಂದಲೂ ಧಾರವಾಡ ಜಿಲ್ಲೆಯಿಂದಲೂ ಸತ್ಯಾಗ್ರಹಿಗಳು ಹೋದರು. ನೂರಾರು ಜನ ಬಂಧಿತರಾದರು. 
ಆಗ ಒಂದು ತಂಡದ ನಾಯಕರಾಗಿ ಹುಬ್ಬಳ್ಳಿಯಿಂದ ಹೋಗಿದ್ದ ಡಾ।!ಹಡೀಕರರು ಹಿಂದುಸ್ತಾನೀ ಸೇವಾದಳ ಸ್ಥಾಪನೆಯ ಕಲ್ಪನೆಯನ್ನು 
ಪಡೆದರು. “ಆಗಿನ ಕಾರಾವಾಸ ನರಕ ಸದ್ಭಶವಾಗಿತ್ತು. ಅರೆಬೆಂದ ಕೆಲವು ಹಸಿಬಿಸಿ ತರುಣರು ಕ್ಷಮಾ ಪತ್ರ ಬರೆದು ಕೊಟ್ಟರೆಂಬ 
ಸುದ್ದಿ ನಮ್ಮ ಕಿವಿಗೆ ಬಿತ್ತು. ಇದರ ಕಾರಣವನ್ನು ನಾವು ಕೆಲವರು ವಿವೇಚಿಸಿದೆವು ಮತ್ತು ದೇಶದಲ್ಲಿಯ ತರುಣರ ಸಂಘಟನೆ ಮಾಡಿ 
ಅವರಿಗೆ ಶಿಸ್ತು ಸಂಯಮ, ಕಷ್ಟ ಸಹಿಷ್ಣತೆ, ಶರೀರ ಬಲವರ್ಧನೆ ಇವೆಲ್ಲವುಗಳನ್ನು ಒದಗಿಸುವ ಒಂದು ಸಂಘಟನೆಯನ್ನು ಕಟ್ಟಬೇಕೆಂದು 
ನಿರ್ಧರಿಸಿದೆವು,” ಎಂದು ಸೇವಾದಳದ ಸ್ಥಾಪನೆಯ ಹಿನ್ನೆಲೆಯನ್ನು ಡಾ॥। ಹರ್ಡಿಕರರು ಹೇಳಿದ್ದಾರೆ (ಸ್ವಾ.ಸಂ.ಸ್ಮ. 111, ಪು. 262). 


ಮುಂದೆ ಕಾಕಿನಾಡ ಕಾಂಗ್ರೆಸ್‌ ಕಾಲಕ್ಕೆ ಈ ಬಗ್ಗೆ ಸ್ವಯಂಸೇವಕ ಸಮ್ಮೇಳನ ನಡೆಸಿ ಜವಾಹರಲಾಲ್‌ ನೆಹರೂ ಅಧ್ಯಕ್ಷರಾಗಿ 
ಡಾ! ಹರ್ಡೀಕರರು ಕಾರ್ಯದರ್ಶಿಗಳಾಗಿ ಹಿಂದೂಸ್ಥಾನೀ ಸೇವಾದಳದ ಅ.ಭಾ.ಕೇಂದ್ರ ಹುಬ್ಬಳ್ಳಿಯಲ್ಲಿ ಆಯಿತು. ಧಾರವಾಡ 
ಜಿಲ್ಲೆಯಿಂದ ಒಡಮೂಡಿದ ಈ ಸಂಸ್ಥೆ ಅಖಿಲ ಭಾರತ ಮಟ್ಟದಲ್ಲಿ ಉಲ್ಲೇಖನೀಯ ಕೆಲಸ ಮಾಡಿತು. ಲೋಕರೆ, 
ಕೆ.ಎ.ವೆಂಕಟರಾಮಯ್ಯ, ಮಹಾಶಬ್ಧೆ, ಏಕಾಂಬರ್‌ ಅಯ್ಯರ್‌ ಮುಂತಾದ ಕಾರ್ಯಕರ್ತರು ಕಾಂಗ್ರೆಸ್‌ ಅಧಿವೇಶನಗಳಲ್ಲಿ 
ಸ್ವಯಂಸೇವಕರನ್ನು ತರಬೇತಿ ಮಾಡಲು ಬೇರೆ ಬೇರೆ ಪ್ರಾಂತಗಳಿಗೆ ಹುಬ್ಬಳ್ಳಿಯಿಂದ ಹೋಗಿ ಶಿಸ್ತಿನ ಸಿಪಾಯಿಗಳನ್ನು ಸಾವಿರಾರು 
ಸಂಖ್ಯೆಯಲ್ಲಿ ಸಿದ್ಧ ಪಡಿಸಿದರು. 1930ರ ಉಪ್ಪಿನ ಸತ್ಯಾಗ್ರಹ, 1932ರ ಕಾನೂನು ಭಂಗ ಸತ್ಯಾಗ್ರಹದಲ್ಲಿ ಸಮರ್ಥವಾಗಿ ದುಡಿದು 
ಸೇವಾದಳದವರು ಅಪೂರ್ವ ಕಾರ್ಯ ಮಾಡಿದರು. ಜಾತ್ರೆ, ಸಮ್ಮೇಳನಗಳಲ್ಲಿ ಜನಜಂಗುಳಿಯ ನಿಯಂತ್ರಣಕ್ಕೆ ತಾವಾಗಿ ತೆರಳುತ್ತಿದ್ದರು. . 
ಬರಗಾಲ, ಪ್ರವಾಹಗಳ ಕಾಲದಲ್ಲಿ ನಿಸ್ಕೃಹತೆಯಿಂದ ಪರಿಹಾರ ಕಾರ್ಯಗಳಲ್ಲಿ ಕೆಲಸ ಮಾಡುತ್ತಿದ್ದರು. 1934ರ ಬಿಹಾರ ಭೂಕಂಪದ 
ಕಾಲಕ್ಕೆ ಅಲ್ಲಿ ಹೋಗಿ ಪರಿಹಾರ ಕಾರ್ಯದಲ್ಲಿ ಶ್ರಮಿಸಿದರು. ಸರಕಾರವು 1932ರಲ್ಲಿ ಪ್ರತಿಬಂಧಿಸಿದ ಈ ಸಂಘಟನೆಯ ಮೇಲಿನ 
ಪ್ರತಿಬಂಧವನ್ನು ಹಿಂದೆಗೆಯದಿದ್ದರೂ ಆಗ ತರಬೇತಾದ ತರುಣರು ಕರ್ನಾಟಕದ ಕ್ವಿಟ್‌ ಇಂಡಿಯಾ ಚಳವಳಿಯಲ್ಲೂ ಉತ್ತಮ 
ಕಾರ್ಯ ಮಾಡಿದರು. "ವಾಲಂಟಿಯರ್‌' ಎಂಬ ಆಂಗ್ಲ ಮಾಸಪತ್ರಿಕೆ (1924) ಯನ್ನು ಕೆಲಕಾಲ ಸೇವಾದಳ ಹುಬ್ಬಳ್ಳಿಯಿಂದ 
ಪ್ರಕಟಿಸುತ್ತಿತ್ತು. ಮೈಸೂರು ಸರಕಾರ ಮೈಸೂರಿನ ಕಾಂಗ್ರೆಸ್‌ ಪರ "ಜನಪ್ರಿಯ ಪತ್ರಿಕೆ "ಪ್ರಜಾಮತ' ವನ್ನು ಬಹಿಷರಿಸಿದಾಗ 
ಹುಬ್ಬಳ್ಳಿಯಿಂದ ಅದನ್ನು ಪ್ರಕಟಿಸಲು ಡಾ|| ಹರ್ಡೀಕರರು ನೆರವಾದರು (1937). (ಇದಲ್ಲದೆ 1937 ರಿಂದ "ಹುಬ್ಬಳ್ಳಿ ಗೆಜೆಟ್‌' 
ಎಂಬ ಪಾಕ್ಷಿಕ ಪತ್ರಿಕೆಯನ್ನು ಆರಂಭಿಸಿ ಮುಂದೆ 1946 ರಿಂದ ಅದನ್ನು "ಜಯ ಹಿಂದ್‌' ಎಂಬ ಹೆಸರಿನ ಸಾಪ್ತಾಹಿಕವಾಗಿ 
ಪರಿವರ್ತಿಸಿದರು). ಹುಬ್ಬಳ್ಳಿಯಲ್ಲಿ ಹತ್ತಿ ಗಿರಣಿಯ ಕಾರ್ಮಿಕ ಸಂಘಟನೆಗೂ ಅವರು ದುಡಿದರು. ಶಂಕರರಾವ್‌ ಜೋಶಿ, ದೇವಪುರೆ 


ಅದರ ಇತರ ನಾಯಕರಲ್ಲಿ ಕೆಲವರು. 


ರವಾಡ ಜಿಲ್ಲೆ 
134 ಧಾ 


ರೆ ಬೇರೆ ಕಡೆ ನಡೆದ ಗಣ್ಯ ಕಾರ್ಯಕ್ರಮಗಳಲ್ಲಿ 1921ರಲ್ಲಿ ಧಾರವಾಡ ಜಿಲ್ಲಾ. 


ಬೇ 
ಅಸಹಕಾರ ಪರ್ವದಲ್ಲಿ ಜಿಲ್ಲೆಯಲ್ಲಿ ಸ 


ರಾಜಕೀಯ ಪರಿಷತ್ತು ನವಲಗುಂದದಲ್ಲಿ ಗಂಗಾಧರರಾವ್‌ ದೇಶಪಾಂಡೆಯವರ ಅಧ್ಯಕ್ಷತೆಯಲ್ಲಿ ಆಯಿತು. 
ಸಾ ೈಕ್ಷರು. ಅಲ್ಲಿ ಮಾಡಿದ ಭಾಷಣಕ್ಕಾಗಿ ಗಂಗಾಧರರಾಯರಿಗೆ ಆರು ತಿಂಗಳ ಶಿಕ್ಷೆಯಾಯಿತು. 


1923 ರಲ್ಲಿ ಧಾರವಾಡ ಜಿಲ್ಲಾ ರಾಜಕೀಯ ಪರಿಷತ್ತು ಹಾನಗಲ್‌ನಲ್ಲಿ ಶ್ರೀನಿವಾಸರಾವ್‌ ಕೌಜಲಗಿಯವರ ಅಧ್ಯಕ್ಷತೆಯಲ್ಲಿ 
ಆಯಿತು. ಮಲ್ಲಪ್ಪ ಅಕ್ಕಿ ಸ್ವಾಗತಾಧ್ಯಕ್ಷರು. ಪಂಡಿತ ತಾರಾನಾಥ, ಕಾರ್ನಾಡ್‌ ಸದಾಶಿವರಾವ್‌, ಗಂಗಾಧರರಾವ್‌ ದೇಶಪಾಂಡೆ 


ಇದರಲ್ಲಿ ಪಾಲುಗೊಂಡರು. 


ಇಂಥದೇ ಜಿಲ್ಲಾ ರಾಜಕೀಯ ಪರಿಷತ್ತನ್ನು 1924 ಹಾವೇರಿಯಲ್ಲಿ ಹರ್ಡೇಕರ: ಮಂಜಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. 
ಆ ಕಾಲಕ್ಕೆ ಡಾ| ಹರ್ಡೀಕರರು ಸೇವಾ ದಳದ ಶಿಬಿರವನ್ನು ನಡೆಸಿದರು. ಹನುಮಾನ್‌ ವ್ಯಾಯಾಮಶಾಲೆ (ಪ್ರೇರಕರು 
ನಾರಾಯಣಾಚಾರ್ಯ ಆನವಟ್ಟಿ) ಹಾಗೂ ಬಸವೇಶ್ವರ ವ್ಯಾಯಾಮ ಶಾಲೆ (ಚನ್ನಬಸವಯ್ಯ ಹಾಲಯ್ಯಗೋಳ) ಸ್ಥಾಪಿಸಿ ಹಾವೇರಿಯಲ್ಲಿ 
ತರುಣರನ್ನು ದೇಶದ ಕಾರ್ಯಕ್ಕೆ ಆಕರ್ಷಿಸಲು ಆರಂಭಿಸಿದರು. "ಬಸವರಾಜ' ಎಂಬ ಪತ್ರಿಕೆಯನ್ನೂ ಮುಂದೆ (1928) 
ಹಾಲಯ್ಯಗೋಳ ಅವರು ರಾಷ್ಟ್ರೀಯ ಎಚಾರಗಳ ಪ್ರಚಾರಕ್ಕೆಂದು ಆರಂಭಿಸಿದರು. ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಹಾವೇರಿ ಕಾಂಗ್ರೆಸ್ಸಿನ 
ಒಂದು ಪ್ರಬಲ ಕೇಂದ್ರವಾಗಿ ಬೆಳೆಯ ಹತ್ತಿತು. ವೆಂಕಟೇಶ ಚವಟಿ: ಅವರು ಕಾಂಗ್ರೆಸ್‌ ಕಛೇರಿ ಕಟ್ಟಲು 11 ಗುಂಟೆ ಜಮೀನು 
ಕೊಟ್ಟರು. 

1924ರಲ್ಲಿ ಕರ್ನಾಟಕದಲ್ಲಿ ನಡೆಯಬೇಕಾಗಿದ್ದ ಕಾಂಗ್ರೆಸ್‌ ಅಧಿವೇಶನ ಧಾರವಾಡ, ವಿಜಾಪುರ, ಮಂಗಳೂರು ಮುಂತಾದೆಡೆ 
ಆಗಬೇಕೆಂದಾಗಿ ಕೊನೆಗೆ ಬೆಳಗಾವಿಯಲ್ಲಿ ಆಯಿತು. ಮಹಾತಾಗಾಂಧಿ ಅಧಿವೇಶನಾಧ್ಯಕ್ಷರು ಧಾರವಾಡ ಜಿಲ್ಲೆಯಿಂದ ಸಾವಿರಾರು 
ಜನ ಅದಕ್ಕೆ ತೆರಳಿದರು. ದೇಶದ ಎಲ್ಲ ಗಣ್ಯ ನಾಯಕರು ಅದಕ್ಕೆ ಬಂದಿದ್ದರು. “ವಿಜಯನಗರ' ಎಂದು ಹೆಸರಿಟ್ಟ ವಿಶಾಲ ಸ್ಥಳದಲ್ಲಿ 
ಭವ್ಯವಾಗಿ ಅಧಿವೇಶನದ ವ್ಯವಸ್ಥೆ ಮಾಡಲಾಗಿತ್ತು. ಈ ಭಾರೀ ಆಕರ್ಷಣೆಯ ಕಾರ್ಯಕ್ರಮಕ್ಕೆ ಕೇವಲ ಪ್ರೇಕ್ಷಕರಾಗಿ ಹೋದ ಜನರೂ 
ಕೂಡ ಕಾಂಗ್ರೆಸ್ಸಿನ ಕಡೆ ಆಕರ್ಷಿತರಾದರು. “ಅಲ್ಲಿನ ಭಾರೀ ಜನಸ್ತೋಮ, ಸ್ವಯಂಸೇವಕರ ಕವಾಯತು, ಡಾ ಹರ್ಡೀಕರರಂಥ 
ನಾಯಕರು ಕುದುರೆಯ ಮೇಲೆ ಕೂತು ನಡೆಸುತ್ತಿದ್ದ ಓಡಾಟ, ನಾಯಕರ ಭಾಷಣ ಇವನ್ನೆಲ್ಲ ಕಂಡು ನನಗೂ ಸ್ಫೂರ್ತಿ ಬಂದು 
ದೇಶಕ್ಕಾಗಿ ದುಡಿಯಬೇಕೆಂಬ ಹುಮಸ್ಸು ಬಂತು,” ಎಂದಿರುವ ಆಗ 13 ವರ್ಷದ ಬಾಲಕರಾಗಿದ್ದ ಶಂಕರ ಕುರ್ತಕೋಟಿ, ತಮ್ಮ 
ಕುರ್ತಕೋಟಿ ಊರಿನಿಂದಲೇ 50 ಜನ ಅಧಿವೇಶನಕ್ಕೆ ಹೋಗಿದ್ದರು, ಎಂದಿದ್ದಾರೆ. ಹ್ರಾಸಂಸ್ಕ 1, ಪು. 637) 


1924 ರ ಅಂತ್ಯದಲ್ಲಿ ನಡೆದ ಬ್ರಾಹ್ಮಣೇತರ ಪರಿಷತ್ತಿಗೂ, ಬೆಳಗಾವಿ ಕಾಂಗ್ರೆಸ್‌ ಅಧಿವೇಶನಕ್ಕೂ ನೋಡಲಿಕ್ಕೆ ತಾನು 
ಹೋಗಿದದಿದ್ದಲ್ಲಿ “ನನ್ನ ಜೀವನದಲ್ಲಿ ಒಂದು ದೊಡ್ಡ ತುಂಬಲಾರದ ಕೊರತೆ ಉಳಿದು ಬಿಡುತ್ತಿತ್ತು. ಬೆಳಗಾವಿ ಅಧಿವೇಶನ ನೋಡಿದ 
ನಂತರ ನನ್ನ ರಾಷ್ಟ್ರೀಯ ಭಾವನೆಗಳಿಗೆ ಪ್ರೋತ್ಸಾಹ ದೊರೆತು ದೇಶಕ್ಕಾಗಿ ನಾನೂ ಏನಾದರೂ ಮಾಡಬೇಕೆಂಬ ವಿಚಾರ ಕುದುರಿತು,” 
ಎಂದು ಕಲ್ಲನಗೌಡ 6ೆ.ಎಫ್‌) ಪಾಟೀಲರು ಹೇಳಿದ್ದಾರೆ (ನೆನಪಿನ ಒರತೆ 1, ಪು. 26) 


ಬ್ರಾಹಣೇತರ ಚಳವಳಿ 


ಪೇಶ್ವೆಯರ ರಾಜ್ಯ, ಎರಡನೇಯ ಬಾಜೀರಾಯನ ದುರಾಡಳಿತ, ಆ ಕಾಲದಲ್ಲಿ ಬ್ರಾಹಣರಿಗೆ ಆಡಳಿತದಲ್ಲಿ ನೀಡಿದ ಹೆಚ್ಚಿನ 
ಸ್ಥಾನಮಾನ, ಮರಾಠಿ ಭಾಷೆಗೆ ನೀಡಿದ ಮಹತ್ವ ಇವೆಲ್ಲವುಗಳಿಂದ ಮುಂಬೈ ಕನಾಟಕ ಪ್ರದೇಶದ ಬಹು ಜನರು ಬ್ರಿಟಿಷರ 
ಆಡಳಿತವನ್ನು ಸ್ವಾಗತಿಸುವಂತೆ ಆಗಿತ್ತು. ಬುದ್ದಿ ಜೀವಿಗಳಲ್ಲಿ ಗಣ್ಯರಾದ ಬ್ರಾಹ್ಮಣರಲ್ಲಿ ಕೆಲವರು ಬ್ರಿಟೀಷರ ದುರಾಡಳಿತವನ್ನು ಗಮನಿಸಿ 
ಅದನ್ನು ಟೀಕಿಸಿ ಸ್ವಾತಂತ್ರ್ಯದ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಬ್ರಾಹ್ಮಣೇತರರು ಅದನ್ನು ಸಂಶಯದಿಂದ ಕಂಡರು. ಬ್ರಾಹ್ಮಾರು 
ಕಳೆದುಹೋದ ಪೇಶ್ವೆಯ ರಾಜ್ಯವನ್ನು ಮತ್ತೆ ಪಡೆಯಲು ನಡೆಸಿದ ಫಿತೂರಿ ಈ ಸ್ವಾತಂತ್ರ್ಯದ ಬೇಡಿಕೆ, ಎಂದು ಅವರು ನಂಬಿದ್ದರು. 
ಶಿಕ್ಷಣವು ಸಾರ್ವತ್ರಿಕವಾಗಿ ಬ್ರಾಹ್ಮಣೇತರರಿಗೂ ಸರಕಾರಿ ನೌಕರಿ ಲಭಿಸುವ ಅವಕಾಶಗಳು ಹೆಚ್ಚಿದಾಗ ಬ್ರಾಹ್ಮಣರಿಗೆ ಸರಕಾರೀ ನೌಕರಿಯ 
ಕ್ಷೇತ್ರದಲ್ಲಿ ಇದ್ದ ಏಕಸ್ವಾಮ್ಯ ಕೊನೆಯಾಗುತ್ತಿದೆ ಎಂದು ಅವರು ಭಾವಿಸಿದರು. ಮತ್ತು ಸ್ವಾತಂತ್ರ್ಯದ ಬಗೆಗಿನ ಎಲ್ಲ ಬೇಡಿಕೆಗಳನ್ನು 
ಅವರು ಖಂಡಿಸಿದರು. ಕಾಂಗ್ರೆಸ್ಸಿನಲ್ಲೇ ಇದ್ದ ಸೌಮ್ಯವಾದಿಗಳಾದ ಗೋಖಲೆ, ಚಂದಾವರ್ಕರ್‌ ಮುಂತಾದ ನಾಯಕರೇ ದೇಶವು 


130 ಇತಿಹಾಸ 135 


ಸ್ವಾತಂತ್ರ್ಯಕ್ಕೆ ಇನ್ನೂ ಪಕ್ಷವಾಗಿಲ್ಲವೆಂದು ಭಾವವಿಸಿರಲು ಬ್ರಾಹ್ಮಣೇತರ ನಾಯಕರು ಸ್ವಾತಂತ್ರ್ಯದ ಕಲ್ಪನೆಯನ್ನು ಖಂಡಿಸಿದ್ದರಲ್ಲಿ 
ಅಚ್ಚರಿಯಿಲ್ಲ, ಇದಲ್ಲದೆ ಬ್ರಾಹ್ಮ್ಯದ ಖಂಡನೆಯನ್ನು ಬ್ರಾಹ್ಮಣೇತರರು ಮಾಡಿದಾಗ ಕಾಂಗ್ರೆಸ್ಸಿನಲ್ಲಿ ಆಗ ಇದ್ದ ಗಣ್ಯ ಬ್ರಾಹ್ಮಣ 
ನಾಯಕರು ಸ್ವಾತಂತ್ರ್ಯ ಚಳವಳಿಯಷ್ಟೇ ಉಗ್ರವಾಗಿ ಚಾತುರ್ವರ್ಣ, "“ಬ್ರಾಹ್ಯ್ಯೂ'ಗಳ ಸಮರ್ಥನೆಗೆ ಯತ್ನಿಸಿದ್ದು ಹಾಸ್ಕಾಸ್ತದವಾದ 
ತೊಡಕಾಗಿತ್ತು. ಆದರೆ ಕಾಲಕ್ರಮದಲ್ಲಿ ಈ ನಿಲುವು ಮೆಲ್ಲನೆ ಕಳಚಿತು. ಆಗ ಆಲೂರು ವೆಂಕಟರಾಯರಂಥ ಗಣ್ಯರು 
ಗಾಂಧೀಜಿಯವರ ಕೆಲವೊಂದು ಸಾಮಾಜಿಕ ಕಲ್ಪನೆಗಳನ್ನು ವಿರೋಧಿಸಿ ಕಾಂಗ್ರೆಸ್‌ನ ಕಾರ್ಯಸಮಿತಿಗೆ ರಾಜೀನಾಮೆ ನೀಡಿದ್ದೂ ಇಲ್ಲಿ 
ಗಮನಿಸಬೇಕಾದದ್ದು ಆಲೂರರ ದೇಶಭಕ್ತಿಯಾಗಲೀ ಬ್ರಾಹಣೇತರರ ಬಗ್ಗೆ ಇದ್ದ ಒಲವಾಗಲೀ ಕಡಿಮೆಯದಲ್ಲ ಆದರೆ ವಿವಿಧ 
ರೀತಿಯ ವೈಚಾರಿಕ ಗೊಂದಲ ಇಂಥ ನಿಲುವಿಗೆ ಕಾರಣ; ಆದರೆ ಅವರ ಚಟುವಟಿಕೆಗಳು ಹಾಗೇ ಸಾಗಿದವು. 


ಸರಕಾರವೂ ಬ್ರಾಹ್ಮಣ- ಬ್ರಾಹಣೇತರರಲ್ಲಿ ವೈಷಮ್ಯ ಹೆಚ್ಚಿಸಲು ಹೇಗೆ ಯತ್ನಿಸುತ್ತಿತ್ತು ಎಂಬುದು ಧಾರವಾಡ) ಗೋಳೀಬಾರ್‌ 
ಪ್ರಕರಣದಲ್ಲಿ ಸ್ಪಷ್ಟವಾಗಿದೆ. ಬ್ರಾಹಣರ ವಿರುದ್ಧ ಸುಳ್ಳು ಖಟ್ಟೆಗಳನ್ನು ಹಾಕಿ ಬ್ರಾಹ್ಮಣೇತರರಿಂದ ಅವರನ್ನು ಕೆಲವೊಮ್ಮೆ ದುಡ್ಡು 
ಆಮಿಷಗಳಿಂದ ಒಲಿಸಿ ಸಾಕ್ಷ್ಯ ಹೇಳಿಸಿದ ಸಂಗತಿ ಹಿಂದೆ ಉಲ್ಲೇಖಿಸಿದೆ. ಧಾರವಾಡದ ಹಿರಿಯ ಬ್ರಾಹಣೇತರ ರಾಷ್ಟ್ರೀಯ ನಾಯಕರಾದ 
(ಟಿಳಕರ ಸಹಪಾಠಿ) ಗದಿಗೆಯ್ಯ ಹೊನ್ನಾಪುರಮಠ ಅವರ ನಿಕಟ ಸಂಬಂಧಿಯೊಬ್ಬರು ಗದಿಗೆಯ್ಯನವರ ನಿಕಟ ಮಿತ್ರರಾಗಿದ್ದ ಕಾಂಗ್ರೆಸ್‌ 
ನಾಯಕರ ವಿರುದ್ಧ ಈ ಖಟ್ಟೆಯಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದರಿಂದ ಗದಿಗೆಯ್ಕನವರು ನೊಂದು ತಮ್ಮ ಕಾಂಗ್ರೆಸ್‌ ಮಿತ್ರರ ಎದುರಿಗೆ 
ಮುಖಭಂಗ ಹೊಂದಿ ಕಾಂಗ್ರೆಸ್‌ ಚಟುವಟಿಕೆಗಳಿಂದ ಕೆಲವು ಕಾಲ ಹಿಂದೆ ಸರಿಯುವಂತೆ ಆಯಿತು. (ಹೊನ್ನಪುರ ಪು. 77-18, 
ಈ ಕೃತಿಯಲ್ಲಿ ಆ ಸಂಬಂಧಿಯ ಹೆಸರೂ ಹೇಳಿದೆ). 


ಈ ಕಾಲದಲ್ಲಿ ಮದ್ರಾಸ್‌, ಮುಂಬೈ, ಕೊಲ್ಲಾಪುರ, ಪುಣೆಗಳಲ್ಲಿ ಬ್ರಾಹ್ಮಣೇತರರ ಸಂಘಟನೆಗಳು ನಡೆದವು. ಮುಖ್ಯವಾಗಿ 
ಬ್ರಾಹಣೇತರ ಜಾತಿಗಳು ಸಂಘಟಿತರಾಗಿ ತಮ್ಮ ತಮ್ಮ ಜಾತಿಯ ಹಿಂದುಳಿದ ಜನ ಶಿಕ್ಷಣ ಪಡೆದು ಮುಂದೆ ಬರಬೇಕು, ಹಾಗೂ 
ಸರಕಾರೀ ನೌಕರಿ, ಪ್ರಜಾಪ್ರತಿನಿಧಿ ಸಂಸ್ಥೆಗಳಲ್ಲೂ ಆಯ್ಕೆಗೊಂಡು, ಅಧಿಕಾರ ಗ್ರಹಿಸಿ ತಮ್ಮ ಹಿಂದುಳಿದ ವರ್ಗಗಳ ಪ್ರಗತಿಗಾಗಿ ನೀತಿ, 
`ಧೋರಣೆ ರೂಪಿಸಬೇಕು, ಹಾಗೂ ನಗರಪಟ್ಟಣಗಳಿಗೆ ಆಚಿನ ಹಳ್ಳಿಗಳ ಕೃಷಿಕರಾಗಿ ವರ್ಗಗಳ ಹಿತರಕ್ಷಣೆ ಆಗಬೇಕು, ಎಂಬುದೂ 
ಅವರ ಆಶಯವಾಗಿತ್ತು. ಮಹಾರಾಷ್ಟ್ರದಲ್ಲಿ (ಪುಣೆ) ಮಹಾತ್ಮ ಫುಲೆ ಅವರು ಆರಂಭಿಸಿದ ಸತ್ಯಶೋದಕ ಸಮಾಜ, 
ಜಮಖಂಡಿಯವರಾದ ವಿಠಲ ರಾಮಜಿ ಶಿಂಧೆ ಎಂಬವರು ಪುಣೆಯಲ್ಲಿ ಸ್ಥಾಪಿಸಿದ ಡಿಪ್ರೆಸ್ಟ್‌ ಕ್ಲಾಸಸ್‌ ಮಿಶನ್‌ ಸೊಸೈಟಿ (1906) 
ಇವುಗಳ ಪ್ರಭಾವ ಕರ್ನಾಟಕದಲ್ಲೂ ಆಗದೆ ಇರಲಿಲ್ಲ ಶಿಂಧೆಯವರ ಸಂಸ್ಥೆಯ ಶಾಖೆಯನ್ನು ಹುಬ್ಬಳ್ಳಿಯಲ್ಲೂ ತೆರೆದರು. ಇದಲ್ಲದೆ 
ಬೇರೆ ಬೇರೆ ಬ್ರಾಹಣೇತರ ಜಾತಿಯವರು ತಮ್ಮ ಜಾತಿಗಳಿಗೆ ಅನುಗುಣವಾಗಿ ಸಂಘಟನೆಗಳನ್ನು ಕಟ್ಟಿ ಶಿಕ್ಷಣ ಸಂಸ್ಥೆ, ವಿದ್ಯಾರ್ಥಿ 
ನಿಲಯಗಳನ್ನು ನಡೆಸುತ್ತಿದ್ದರು. ಈ ಪೈಕಿ 1883ರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸಿದ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ಮುಖ್ಯವಾದುದು. 
«ಅಡಕೀ ಓಣಿಯಲ್ಲಿದ್ದ ಚೆನ್ನಮಲ್ಲಪ್ಪ ಟೆಂಗಿನಕಾಯ ಅವರ ಮನೆಯಲ್ಲಿ ಸಭೆ ಸೇರಿ ಸೆಪ್ಟೆಂಬರ್‌ 30ಕ್ಕೆ ಸ್ಥಾಪನಾ ನಿರ್ಣಯವಾಯಿತು””. 
ಗಿಲಗಂಚೆ ಗುರುಸಿದ್ದಪ್ಪ ಮತ್ತು ಅರಟಾಳ ರುದ್ರಗೌಡ ಎಂಬ ವೀರಶೈವ ಗಣ್ಯ ನಾಯಕರು ಇದರ ಸ್ಥಾಪನೆಗೆ ಕಾರಣರಾಗಿದ್ದು ಈ 
ಸಂಸ್ಥೆ ವೀರಶೈವ ವಿದ್ಯಾರ್ಥಿಗಳಿಗೆ ಉಚ್ಚ ಶಿಕ್ಷಣಕ್ಕೆ ಹಣದ ನೆರವು ನೀಡುತ್ತಿತ್ತು. ಇಂಗ್ಲೆಂಡಿಗೆ ವ್ಯಾಸಂಗಕ್ಕೆ ಹೋಗುವವರಿಗೂ ಧನ 
ಸಹಾಯ ನೀಡುತ್ತಿದ್ದು ಮಹಾರಾಷ್ಟ್ರದ ಬಾರ್ಶಿ ತಾಲೂಕಿನ ಹೊಸಾಳಿ ಎಂಬವವರಿಗೆ ಐ.ಸಿ.ಎಸ್‌. ತರಬೇತಿಗೆ ಕಳುಹಿಸಿದ್ದು ಇದಕ್ಕೆ 
ಮೊದಲ ಉದಾಹರಣೆ. ಇದಲ್ಲದೆ 1893 ರಲ್ಲಿ ಬೆಳಗಾವಿ ಮತ್ತು ಧಾರವಾಡಗಳಲ್ಲಿ ಮರಾಠಾ ವಿದ್ಯಾ ಪ್ರಸಾರಕ ಮಂಡಳವೆಂಬ 


ಸಂಸ್ಥೆ ಆರಂಭವಾಗಿ ಅದು ಧಾರವಾಡದಲ್ಲಿ ಒಂದು ಮಾಧ್ಯಮಿಕ ಶಾಲೆಯನ್ನು ತೆರೆದಿರಲು ಅದು 1897ರ ಪೇಗ್‌ನಿಂದ 
ಮುಚ್ಚಿಹೋಯಿತು. 


ವೀರಶೈವ ವಿದ್ಯಾಭಿವೃದ್ಧಿ ಸಂಘವು 1922ರಲ್ಲಿ ಧಾರವಾಡದಲ್ಲಿ ಕೆ.ಎಲ್‌ ಸೊಸೈಟಿ ಆರಂಭ ಮಾಡಿದ ಆರ್‌ ಎಲ್‌.ಎಸ್‌. 
ಹೈಸ್ಕೂಲಿಗೆ ನೆರವು ನೀಡಿತಲ್ಲದೆ ಲಿಂಗಾಯತ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್‌ ತೆರೆಯಿತು. ಇದಕ್ಕೂ ಮಹತ್ವದ ಸಂಗತಿಯೆಂದರೆ 1904 
ಮೇ 13ಕ್ಕೆ ಧಾರವಾಡದಲ್ಲಿ ಹಾನಗಲ್‌ ಶ್ರೀ ಕುಮಾರಸ್ತಾಮಿಗಳ ಹಿರಿತನದಲ್ಲಿ ಶಿರಸಂಗಿ ಲಿಂಗರಾಜರೆ ಅಧ್ಯಕ್ಷತೆಯಲ್ಲಿ ನಡೆದ 
ಪ್ರಥಮ ವೀರಶೈವ ಮಹಾಸಭೆಯ ಅಧಿವೇಶನ. ವೀರಶೈವರು ಕೇವಲ ಒಕ್ಕಲತನವನ್ನೇ ಅವಲಂಬಿಸದೆ ವ್ಯಾಪಾರ ಉದ್ದಿಮೆಗಳಲ್ಲೂ 
ಆಸ್ಥೆವಹಿಸಬೇಕೆಂದು ಲಿಂಗರಾಜರು ಕರೆಕೊಟ್ಟರು. ಈ ಸಂಸ್ಥೆಯು ವೀರಶೈವರ ಸರ್ವತೋಮುಖ ಪ್ರಗತಿಗಾಗಿ ವವಧ ಸ್ವರೂಪದ 


ಕ ಧಾರವಾಡ ಜಿಲ್ಲೆ 


ಚಟುವಟಿಕೆಗಳನ್ನು ಆರಂಭಿಸಿತು. ಮುಂದೆ ಇದರ 11ನೇಯ ಅಧಿವೇಶನವು ಧಾರವಾಡದಲ್ಲೇ ಫ.ಗು. ಹಳಕಟ್ಟೆಯವರ ಅಧ್ಯಕ್ಷತೆಯಲ್ಲಿ 


ನಡೆಯಿತು. 

ಆದರೆ 1916ರಲ್ಲಿ ಬೆಳಗಾವಿಯಲ್ಲಿ ಆರಂಭಿಸಲ್ಪಟ್ಟ ಕರ್ನಾಟಕ ಲಿಂಗಾಯತ ಎಜುಕೇಶನ್‌ ಸೊಸೈಟಿ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ 
ವೀರಶೈವರ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿತು. ಆಗ ನಡೆದ ಸಂಘಟನೆಗಳ ರಾಜಕೀಯ ನಿಲುವನ್ನು ಸೂಚಿಸಲು ಧಾರವಾಡದ ವೀರಶೈವ 
ವಿದ್ಯಾಭಿವೃದ್ಧಿ ಸಂಘದವರು 1913ರಲ್ಲಿ ಮುಂಬೈ ಗವರ್ನರರಿಗೆ ಬರೆದ ಪತ್ರದಿಂದ ಕೆಲವೊಂದು ಭಾಗಗಳನ್ನು ಇಲ್ಲಿ ಉದ್ದರಿಸ 
ಬಹುದು. “ಮುಂಬೈ ಸರಕಾರದವರು ನಮಲ್ಲಿ ಯೋಗ್ಯರಾದವರಿಗೆ ಮೇಲ್ತರದ ಮತ್ತು ಜವಾಬುದಾರಿಯ ಸ್ಥಳಗಳನ್ನು ಕೊಟ್ಟು 
ಪ್ರೋತ್ಸಾಹಿಸಿದ್ದಕ್ಕಾಗಿ ನಾವು ಕೃತಜ್ಞತಾಪೂರ್ವಕವಾಗಿ ಸರಕಾರದವರನ್ನು ನೆನೆಸುತ್ತೇವೆ..... ನಮ್ಮ ಈಗಿನ ಪ್ರಗತಿಗೆ ಕಾರಣವಾದ. 
ದಯಾಭರಿತವಾದ ಬ್ರಿಟಿಷ್‌ ಸಾಮ್ರಾಜ್ಯಕ್ಕೆ ನಾವು ಯಣಿಯಾಗಿದ್ದೇವೆ. ಬ್ರಿಟಿಷ್‌ ಸಿಂಹಾಸನಕ್ಕೆ ನಮ್ಮ ಸಮಾಜದವರು ಅತ್ಯಂತ 
ದೃಢವಾದ ರಾಜನಿಷ್ಠೆಯಿಂದ ವರ್ತಿಸುತ್ತಿರುವರೆಂದು ನಾವು ಮಹಾಪ್ರಭುಗಳಿಗೆ ಖಂಡಿತವಾಗಿ ಹೇಳುತ್ತೇವೆ...” (ಲಿಂ.ವಿ.ಸಂ; 
ಶತಮಾನೋತ್ಸವ, ಪು. 21) 


ಇದೇ ಕಾಲಕ್ಕೆ ನೆರೆಯ ಬೆಳಗಾವಿಯಲ್ಲಿ ನಾಮದೇವ ಶಿಂಪಿ ಸಮಾಜದ ಸಮ್ಮೇಳನ (ಮೇ 1915),ಮರಾಠಾ ಶಿಕ್ಷಣ ಸಮಾಜದ 
ಸಮ್ಮೇಳನ (1915) ಇವು ನಡೆದು ಅದರ ಪರಿಣಾಮವೂ. ಬ್ರಾಹ್ಮಣೇತರ ಚಳವಳಿಯ ಮೇಲೆ ಆಯಿತು. ಮುಂಬೈ ಕೇಂದ್ರವಾಗಿ 
ಇದ್ದ ಮೊಹಮ್ಮಡನ್‌ ಎಜುಕೇಶನ್‌ ಕಾನ್ಸ್‌ರೆನ್ಸ್‌ನ ಆರನೇಯ ಸಮ್ಮೇಳನವು 1917ರ ಏಪ್ರಿಲ್‌ 16-17ಕ್ಕೆ ಧಾರವಾಡದಲ್ಲಿ ಆಯಿತು. 
ಇದೇ ಸಮಯಕ್ಕೆ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು ಆರಂಭವಾಗುವ ಹಿನ್ನೆಲೆಯಲ್ಲಿ (1917) ಮುರುಘಾರಾಜೇಂದ್ರ ಪ್ರಸಾದ 
ನಿಲಯ ಶುರುವಾಯಿತು (1916). ಮದ್ರಾಸಿನ ಜಸ್ಟಿಸ್‌ ಪಕ್ಷ (1916) ದ ಹಾಗೂ ಮೈಸೂರಿನ "ಪ್ರಜಾಮಿತ್ರ ಮಂಡಳಿ' (1917) 
ಗಳ ಪ್ರಭಾವವೂ ಈ ಭಾಗದಲ್ಲಿ ಆಯಿತು. | 

ಈ ಎಲ್ಲ ವಿವಿಧ ಚಳುವಳಿಗಳ ಕಲಶದಂತೆ ಮುಂಬೈ ರಾಜ್ಯ ಬ್ರಾಹ್ಮಣೇತರ ಪರಿಷತ್ತನ್ನು ಹುಬ್ಬಳ್ಳಿಯಲ್ಲಿ ಸಿದ್ದಪ್ಪ ಕಂಬಳಿ 
ವಕೀಲರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸಂಘಟಿಸಲಾಯಿತು. ಇದನ್ನು ಕೊಲ್ಲಾಪುರದ ಮಹಾರಾಜ ಶಾಹುರಾಜೆ ಉದ್ಭಾಟಿಸಿದರು. 
ಮದ್ರಾಸಿನ ಜಸ್ಟಿಸ್‌ ಪಕ್ಷ (ಬ್ರಾಹ್ಮಣೇತರ ಪಕ್ಷುದ ನಾಯಕ ತ್ಯಾಗರಾಜ ಚೆಟ್ಟಿ ಇದರ ಅಧ್ಯಕ್ಷರು. ಜೈನ ಮುಖಂಡ ಅಣ್ಣಾ ಸಾಹೇಬ್‌ 
ಲಠೈೈ ಮರಾಠಾ ನಾಯಕರಾದ ಮಹಾರಾಷ್ಟ್ರದ ಕೇಶವರಾವ್‌ ಜೇಧೆ ಇದರಲ್ಲಿ ಪಾಲುಗೊಂಡರು. “ಬಹು ಸಂಖ್ಯಾತ ಸಮಾಜದಲ್ಲಿ 
ಆ ಪರಿಷತ್ತು ಹೊಸಹುಮನ್ಸು ಮೂಡಿಸಿತು. ಈ ಜನರಿಗೆ ತಮತ್ರನದ ಅರಿವನ್ನು ತಂದು ಕೊಟ್ಟಿತು. ಪರಿಷತ್ತು ಭಾರೀ ಯಶಸ್ಸಿನಿಂದ 
ವಿಜ್ಯಂಬಿಸಿತು. ಹುಬ್ಬಳ್ಳಿ ಮತ್ತು ಕಂಬಳಿಯವರಿಗೆ ಒಮೆಗೆ ವಿಶೇಷ ಪ್ರಾಧಾನ್ಯ ಲಭಿಸಿದವು,” ಎಂದು ಪಾಟೀಲ ಪುಟ್ಟಪ್ಪ ಹೇಳಿದ್ದಾರೆ 
(ಸರ್‌ ಸಾಹೇಬರು', ಪು. 40). 


ಮರುವರ್ಷ ದೇವಾಸದ ಮಹಾರಾಜರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಪರಿಷತ್ತು ನಡೆಯಿತು. ಕಾಂಗ್ರೆಸ್‌ ಚುನಾವಣೆಗಳನ್ನು 


ಬಹಿಷ್ಕರಿಸಿದ್ದರಿಂದ (ಅಸಹಕಾರ ನಿರ್ಣಯದಂತೆ) 1923ರಲ್ಲಿ ಮುಂಬೈ ಎಧಾನ ಸಭೆಗೆ ನಡೆದ ಚುನಾವಣೆಯಲ್ಲಿ ಈ ಪಕ್ಷವು 
ಬಹುಮತ ಪಡೆಯಿತು. ' 


ಬ್ರಾಹ್ಮಣೇತರ ಪರಿಷತ್ತಿನ ಕಾರ್ಯದಲ್ಲಿ ಕಂಬಳಿಯವರಿಗೆ ನೆರವಾಗುತ್ತಿದ್ದ ಅನ್ಯಗಣ್ಯರೆಂದರೆ ರಾವ್‌ ಬಹಾದೂರ್‌ ಬಿ.ಎಲ್‌. 
ಪಾಟೀಲ (ಧಾರವಾಡ), ಎ.ಎಫ್‌. ಪಠಾಣ, ಸಿದ್ದಪ್ಪ ಬಣಗಾರ, ಡಾ॥ ಕುರಡೀಕೇರಿ ಮುಂತಾದವರು. 


ಇದೇ ಕಾಲಕ್ಕೆ ಸತ್ಯಶೋಧಕ ಸಮಾಜದ ಹತ್ತನೇಯ ಸಮ್ಮೇಳನವು ಅದೇ ವರ್ಷ ಬೆಳಗಾವಿಯಲ್ಲಿ ಬಿ.ಎ. ಜಾಧವರ ಅಧ್ಯಕ್ಷತೆಯಲ್ಲಿ 
ನಡೆಯಿತು. ಬ್ರಾಹ್ಮಣೇತರ ಪರಿಷತ್ತಿನ ನಾಲ್ಕನೇಯ ಸಮ್ಮೇಳನ ಬೆಳಗಾವಿಯಲ್ಲಿ 1924 ರಲ್ಲಿ ಎ. ರಾಮಸ್ವಾಮಿ ಮುದಲಿಯಾರರ 
ಅಧ್ಯಕ್ಷತೆಯಲ್ಲಿ ಅಯಿತು. ಅಣ್ಣಾಸಾಹೇಬ ಲಶೈೆ ಸ್ವಾಗತಾಧ್ಯಕ್ಷರು. 


ಇದಕ್ಕೆ ಮೊದಲೇ 1921ರಲ್ಲಿ ಕಂಬಳಿಯವರು ಹುಬ್ಬಳ್ಳಿ ನಗರ ಸಭೆಗೆ ಆರಿಸಿ ಬಂದು 1921ರಲ್ಲಿ`ಅದರ ಪ್ರಥಮ ಚುನಾಯಿತ 
ಅಧ್ಯಕ್ಷರಾದರು. ಹುಬ್ಬಳ್ಳಿಯಲ್ಲಿ ಮಹಬೂಬ್‌ ಅಲೀಖಾನ್‌ ಎಂಬವರು ಅವರ ಜೊತೆಗಾರರು. ಅಲ್ಲದೆ 1923 ರಲ್ಲಿ ಮುಂದೆ 


ಇತಿಹಾಸ ೨... 716 


ಎಧಾನ ಪರಿಷತ್ತಿಗೆ ಕಂಬಳಿಯವರು ಆರಿಸಿ ಬಂದು 1923 ರಲ್ಲಿ ಅದರ ಉಪ ಸಭಾಪತಿಗಳೂ 1926ರಲ್ಲಿ ಸಭಾಪತಿಗಳೂ 
ಆದರು. ಜಿಲ್ಲಾ ಲೋಕಲ್‌ ಬೋರ್ಡ್‌ಗೂ ಅಧ್ಯಕ್ಷರಾದರು (1926-28). 1924 ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್‌ ಅಧಿವೇಶನದ 
ಕಾಲಕ್ಕೇ ನಡೆದ ಕರ್ನಾಟಕ ಏಕೀಕರಣ ಪರಿಷತ್ತಿಗೆ ಅಧ್ಯಕ್ಷರಾದರು. ಮತ್ತು 1930ರಲ್ಲಿ ಮುಂಬೈ ರಾಜ್ಯದಲ್ಲಿ ಶಿಕ್ಷಣ ಸಚಿವ ಪದವಿಗೂ 
ಏರಿದರು. ಸರಕಾರ ಮುಚ್ಚಬೇಕೆಂದಿದ್ದ ಕರ್ನಾಟಕ ಕಾಲೇಜನ್ನು ಉಳಿಸಿ ಅದನ್ನು ಪ್ರಥಮ ದರ್ಜೆಗೆ ಏರಿಸುವಂತೆ ಮಾಡಿದ್ದೂ 
ಧಾರವಾಡದಲ್ಲಿ ಕನ್ನಡ ಸಂಶೋಧನೆ ಸಂಸ್ಥೆ ಸ್ಥಾಪಿಸಿದ್ದೂ (8.ಆರ್‌.ಐ) ಅವರ ಮುಖ್ಯ ಸಾಧನೆಗಳು. 


ಅಲ್ಲದೆ ಕಂಬಳಿ ಮತ್ತು ಅರಟಾಳ ರುದ್ರಗೌಡರ ನೆರವಿನಿಂದ ಧಾರವಾಡದಲ್ಲಿ ರಾವ್‌ ಬಹದೂರ ಶಾಂತಿವೀರಪ್ಪ ಮೆಣಸಿನಕಾಯಿ 
ಅವರು 1916ರಲ್ಲಿ ಧಾರವಾಡ ಕರ್ನಾಟಕ ಕೇಂದ್ರ ಸಹಕಾರಿ ಬ್ಯಾಂಕ್‌ ಸ್ಥಾಪಿಸಿದರು. ಹೀಗೆ ಬ್ರಾಹ್ಮಣೇತರ ಸಮಾಜದಲ್ಲಿ ಜಾಗೃತಿ, | 
ಶೈಕ್ಷಣಿಕ ಪ್ರಗತಿಗೆ ಬ್ರಾಹ್ಮಣೆತರ ಪರಿಷತ್ತು ಮತ್ತು ಅದರ ನಾಯಕರು ವಿಶೇಷವಾಗಿ ಶ್ರಮಿಸಿ ಜಿಲ್ಲೆಯ ಬಹುಮುಖ ಪ್ರಗತಿಗೆ 
ಕಾರಣರಾದರು. ಆ ಕಾಲದಲ್ಲಿ ಬೆಳಗಾವಿಯಲ್ಲಿ ಆರಂಭವಾದ ಕೆ.ಎಲ್‌.ಇ. (1916) ಸೊಸೈಟಿ ಇಡೀ ಕರ್ನಾಟಕದಲ್ಲಿ ಇಂದಿಗೂ 
ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣ್ಯ ಕಾರ್ಯ ಮಾಡುತ್ತಿದೆ. | 


ಆದರೆ ಬ್ರಾಹ್ಮಣೇತರರ ಕಾಂಗ್ರೆಸ್‌ ವಿರೋಧೀ ದೋರಣೆ ರಾಷ್ಟ್ರೀಯ ಚಳವಳಿಯ ತೀವ್ರ ಬೆಳವಣಿಗೆಗೆ ಘಾತಕವಾಯಿತು. 
ಕಾಂಗ್ರೆಸನ್ನು ಎಲ್ಲೆಡೆ ಬ್ರಾಹ್ಮಣರ ಸಂಘಟನೆಯೆಂದು ಖಂಡಿಸಲಾಗುತ್ತಿತ್ತು. ವಿಜಾಪುರ, ನಿಪ್ಪಾಣಿಗಳಲ್ಲಿ ಬಂದಿದ್ದ ಗಾಂಧೀಜಿ ಭಾಷಣ 
ಮಾಡುತ್ತಿದ್ದಾಗ ಅವರನ್ನು ಬ್ರಾಹ್ಮಣರ ಕೈಗೊಂಬೆಯೆಂದು ಛೇಡಿಸಲಾಯಿತು. 1920ರಲ್ಲಿ ಹುಬ್ಬಳ್ಳಿಗೆ ಬಂದ ಅವರು ಸಿದ್ದಪ್ಪ 
ಕಂಬಳಿಯವರನ್ನು ಬೇಟಿ ಮಾಡಿ ಗುಪ್ತವಾಗಿ ಮಾತುಕತೆ ನಡೆಸಿದರು. “ಬ್ರಾಹ್ಮಣೇತರ ಚಳವಳಿಯ ಈ ನಾಯಕರು ಗಾಂಧೀಜಿಯವರ 
ಜೊತೆ ಏಕಾಂತದಲ್ಲಿ ಒಂದು ಗಂಟೆ ನಡೆಸಿದ ಚರ್ಚೆಯ ವಿವರವು ಹಿಂದಿನಿಂದ ನಮಗೆ ತಿಳಿಯಿತು. ಬ್ರಾಹ್ಮಣರು ಸ್ವಾತಂತ್ರ್ಯ 
ಚಳವಳಿಯ ನಾಯಕತ್ವ ವಹಿಸಿದ್ದು ನಿಜ. ಅದರೆ ಅವರು ಸ್ಪಾರ್ಥಿಗಳಾಗಿದ್ದು ಅವರಲ್ಲಿ ಕೆಲವರು ಚಳವಳಿಯಲ್ಲೂ ಅವರಲ್ಲಿ ಕೆಲವರ 
ಸಂಬಂಧಿಗಳು ಸರಕಾರೀ ನೌಕರಿಯಲ್ಲೂ ಇರುವರು. ಇದು ಬ್ರಾಹಣರ ವಂಚಕ ಬುದ್ಧಿಗೆ ಉದಾಹರಣೆ ಎಂದು ಕಂಬಳಿ ಹೇಳಿದರಂತೆ. 
ಬ್ರಾಹ್ಮಣರೆಲ್ಲ ಈಗ ಸಾಕಷ್ಟು ವಿದ್ಯಾವಂತರಾಗಿದ್ದು ನವಕರಿಗಳನ್ನು ಗಳಿಸಿಬಿಟ್ಟಿದ್ದಾರೆ. ಬ್ರಾಹ್ಮಣೇತರರಿಗೆ ನೌಕರಿ ಸಿಗಬಾರದೆಂದೇ ಈ 
ಶೈಕ್ಷಣಿಕ ಬಹಿಷ್ಕಾರದ ಸೋಗಿನ ಚಳವಳಿ ಆರಂಭಿಸಿದ್ದಾರೆ ಎಂದೂ ಹೇಳಿದರಂತೆ.” (6ಂ.ರಾ.ದಿವಾಕರ. ಸ್ವಾ.ಸಂ.ಸ್ಮ.111, ಪು. 274). 
ಈ ಸಂಗತಿ ತಿಳಿಸಿದ ದಿವಾಕರರು “1930ರವರೆಗೆ ಬ್ರಾಹಣೇತರರಲ್ಲಿ ಗಣ್ಕರಾದವರಾರೂ ಕಾಂಕ್ಟೆಸ್ಸಿಗೆ ಹೆಚ್ಚಾಗಿ ಸೇರಲಿಲ್ಲ. ಬ್ರಾಹ್ಮಣರು, 
ಇತರ ಕೆಲವು ಜಾತಿಯವರು ಹಾಗೂ ಖಿಲಾಫತ್‌ ಚಳವಳಿಯ ಕಾರಣ ಮುಸಲಾನರು ಇವರಷ್ಟೆ ಆಗ ಕಾಂಗ್ರೆಸ್ಸಿನಲ್ಲಿ ಹೆಚ್ಚಾಗಿ 
ಸೇರಿದವರು” ಎಂದಿದ್ದಾರೆ (ಅದೇ ಪುಟ). 


ಧಾರವಾಡದ ಗದಿಗೆಯ್ಯ ಹೊನ್ನಾಪುರಮಠ, ಅಬ್ಬಿಗೇರಿಯ ಸಂಗನಗೌಡ ಪಾಟೀಲ್‌ ಹಾಗೂ ಕರವೀರಪ್ಪ ಕುಲಕರ್ಣಿ ಇವರುಗಳು 
ಸಹಕರಿಸಿ 1920ರಲ್ಲಿ ಮೇ ತಿಂಗಳಲ್ಲಿ ಧಾರವಾಡದಲ್ಲಿ ನಡೆಸಿದ್ದ ರಾಜಕೀಯ ಪರಿಷತ್ತನ್ನು ಬ್ರಾಹ್ಮಣೇತರ ಸಂಘಟನೆಯವರು 
ವಿರೋಧಿಸಿದರು. “ಬ್ರಾಹ್ಮಣೇತರ ಪಾರ್ಟಿಯ ಜನರು ಒಂದು ಪ್ರಕಟಣೆ ಹೊರಡಿಸಿ ಹೊರಗೆಲ್ಲ ಹಂಚುತ್ತಿದ್ದರು. “ಸಂಗನಗೌಡ 
ಪಾಟೀಲ, ಕರವೀರಪ್ಪ ಕುಲಕರ್ಣಿ ಅವರು ಈ ಸಭೆಯನ್ನು ಒಪ್ಪುತ್ತಿಲ್ಲ, ಅವರು ಬೇಡವೆಂದರೂ ಅವರ ಹೆಸರು ಆಮಂತ್ರಣ 
ಪತ್ರಿಕೆಯಲ್ಲಿ ಪ್ರಿಂಟಾಗಿದೆ''..... ಆಗ ಥಟ್ಟನೆ ವಕೀಲ ಹೊನ್ನಾಪುರಮಠ ಅವರು ಎದ್ದುನಿಂತ “ಬೇಡ ಅಂದವರ ಯಾರ ಹೆಸರನ್ನೂ 
ನಾವು ಹಾಕಿಲ್ಲ ಈ ಬಗ್ಗೆ ಕರವೀರಪ್ಪ ಕುಲಕರ್ಣಿ ಮತ್ತು ಸಂಗನಗೌಡ ಪಾಟೀಲರೇ ಸಭೆಯೆದುರು ಬಂದು ಸ್ಪಷ್ಟೀಕರಣ ನೀಡಲಿ”, 

Kl ಘು 4 ೩. ಮೋಕಾ 

ಎಂದು ಸಿಂಹಧ್ದನಿಯಲ್ಲಿ ಹೇಳಿದಾಗ ಇಡೀ ಗದ್ದಲ ಶಾಂತವಾಯಿತು” ಎಂದಿರುವ ಬೆಟಗೇರಿ ಕೃಷ್ಣಶರ್ಮ“ ಮೇಲೆ ಹೇಳಿದ ಇಬ್ಬರು 
ಸ್ಪಷ್ಟೀಕರಣ ನೀಡಿದ ಮೇಲೆ ಕೂಗಾಡುತ್ತ. ಕರಪತ್ರ ಹಂಚುವುದು ನಿಂತಿತು”, ಎಂದು ಹೇಳಿದ್ದಾರೆ. ("ಹೊನ್ನಪುರ' ಪು. 18) 


ಧಾರವಾಡ ಗೋಳೀಬಾರು ಪ್ರಕರಣದಿಂದ ಕಾಂಗ್ರೆಸ್‌ ಮತ್ತು ಬ್ರಾಹ್ಮಣೇತರ ನಾಯಕರಲ್ಲಿ ವೈಮನಸ್ಯ ಇನ್ನಷ್ಟು ಹೆಚ್ಚಿತು. ಇದಕ್ಕೂ 
ಹಿಂದೆ ಹುಬ್ಬಳ್ಳಿಯ ಮೂರು ಸಾವಿರಮಠದ ಸ್ವಾಮಿಗಳ ಅಡ್ಡಪಲ್ಲಕ್ಕಿ ಮೆರವಣಿಗೆ(ಸುಮಾರು 1900ರಲ್ಲಿ)ಗೆ ಕೂಡಲಿ ಶೃಂಗೇರಿ 
ಮಠದ ' ಭಕರು ವಿರೋಧ ಮಾಡಿ ಪ್ರಕರಣ ಕೋರ್ಟಿನ ಕಟ್ಟೆಹತ್ತಿ ವೀರಶೈವರು ವಿಜಯಶಾಲಿಗಳಾದುದು, ಮುಂತಾದ ಅನೇಕ 
ಪ್ರಕರಣಗಳಲ್ಲಿ ಬ್ರಾಹ್ಮಣ ಸಮಾಜದವರು ವೀರಶೈವರನ್ನು ಕೆರಳಿಸಿದ್ದರು. ವೀರಶೈವರು ಆಗಾಗ ವ್ಯಾಸನ ತೋಳು ಮೆರವಣಿಗೆ ಎಂಬ 
ಇ [xe 
ಉತ್ಸವ ನಡೆಸಿ ಬ್ರಾಹಣರ ಅವಹೇಳನ ಮಾಡಲು ಯತ್ನಿಸಿದ್ದ ಈ ಪ್ರಕರಣ ಬೆಳಗಾವಿ ಜಿಲ್ಲೆಯ ಅಥಣಿಯಿಂದ 1913ರಲ್ಲಿ 


| 38 


ಕೋರ್ಟು ಹತ್ತಿ ಒಂದು ದಶಕಗಳ ಕಾಲ ನಾನಾ ರೀತಿಯ ಕಹಿ ಭಾವನೆಗಳನ್ನು ಉತ್ತರ ಕರ್ನಾಟಕದಲ್ಲಿ ಮೂಡಿಸಿತ್ತು. ಬೆಳಗಾವಿ 

ಜಿಲ್ಲೆಯ ಯೆಡೂರು ವೀರಭದ್ರ ದೇವಾಲಯದ ಅರ್ಚಕರು ವೀರಶೈವ ಜಂಗಮರಾಗಿದ್ದು ಅದು ಅಕ್ರಮವೆಂದು ಬ್ರಾಹ್ಮಣರು ಕೋರ್ಟಿನ 

ಕಟಿ ಹಶಿ ಹಗರಣ ಮಾಡಿ ಸೋತರು. ಇದೇ ಕಾಲದಲ್ಲಿ ಕೊಲ್ಲಾಪುರದ ಶಾಹು ಮಹಾರಾಜರು ಬ್ರಾಹ್ಮಣೇತರ ಚಳವಳಿಗೆ ತಮ್ಮ 
ು ದೂ 


ಸರಕಾರೀ ಯಂತ್ರವನ್ನೇ ಬಳಸಿ ಸಕ್ರಿಯ ಬೆಂಬಲ ನೀಡುತ್ತಿದ್ದರು (ಬೆಳಗಾವಿ ಜಿಲ್ಲೆ ಗ್ಯಾಸೆಟೆಯರ್‌ 1987, ಪು. 137-38). 


ಸಮಾಜವ್ಮಾಪಿ ಕಾಂಗೆಸ್‌ 

ಆದರೂ ಕೆಲವೊಂದು ವೀರಶೈವರು ಆರಂಭದಿಂದಲೂ ಕಾಂಗ್ರೆಸ್ಸಿಗೆ ಸೇರಿದ್ದರು. ಅವರಲ್ಲಿ ಕರ್ಜ್ಬಗಿಯ ಪರಮಣ್ಣ 
ಹೊಸಮನಿಯವರು ಗಣ್ಯರು. ಊರೂರು ತಿರುಗಿ ಹೋದಲ್ಲೆಲ್ಲ ಲಿಂಗಾಯತ ಗಣ್ಯರನ್ನು ಕಂಡು ಕಾಂಗ್ರೆಸ್‌ ಸೇರಲು ಅವರು 
. ವಿನಂತಿಸುತ್ತಿದ್ದರು. ಆ ಕಾಲದಲ್ಲಿ ಒಬ್ಬ ಲಿಂಗಾಯತ ವಕೀಲರು ನೀಡಿದ ಪ್ರತಿಕ್ರಿಯೆಯನ್ನು ಅವರು ಉದ್ದರಿಸಿದ್ದಾರೆ. “ಈ ಬ್ರಿಟಿಷ್‌ 
ಸರಕಾರದವರು ನಮ್ಮ ಜನರಿಗೆ ಒಳ್ಳೊಳ್ಳೆ ಹುದ್ದೆಗಳನ್ನೂ ದೊಡ್ಡ ದೊಡ್ಡ ಪದವಿಗಳನ್ನೂ ಕೊಟ್ಟು ಗೌರವಿಸುತ್ತಿದ್ದಾರೆ. ನಮ್ಮಮಕ್ಕಳಿಗೆಲ್ಲಾ 
ಸ್ಕಾಲರ್‌ಶಿಪ್‌ ಕೊಟ್ಟು ಮುಂದೆ ತರುತ್ತಿದ್ದಾರೆ. ಇಂಥದರಲ್ಲಿ ಕಾಂಗ್ರೆಸಿಗೆ ಮದ್ದತ ಮಾಡಿದರೆ, ನಾವು ಕಡೆತನಕ ಹಿಂದುಳಿಯ 
ಬೇಕಾಗುತ್ತದೆ”. ಹೀಗೆ ಹೇಳಿದ ವಕೀಲರು ಪರಮಣ್ಣನವರಿಗೆ ಈಗಲೇ ಚಳವಳಿ ಬಿಟ್ಟು ಮನೆಗೆ ಹೋಗಿರಿ, ಎಂದು ಬೋಧಿಸಿದರಂತೆ 
(1921, "ಸ್ವಾ.ಸಂ.ಸ್ಮ.' 111, ಪು. 382). ಪರಮಣ್ಣ ಹೊಸಮನಿಯವರು 1923ರಿಂದಲೇ ಕರ್ಜಗಿಯಲ್ಲಿ ಒಂದು ಸ್ವಯಂಸೇವಕ 
ಸಂಘ, ವಾಚನಾಲಯ ಸ್ಥಾಪಿಸಿ ಸಮಾಜ ಸೇವೆ ಕೈಕೊಂಡರು. ಅಧ್ಯಾಪಕ ವೃತ್ತಿ ಬಹಿಷ್ಕರಿಸಿದ್ದ ಸಾಲಿ ರಾಮ ಚಂದ್ರರಾಯರೂ ಅವರ 
ಊರಿಗೆ ಬಂದು ಅವರ ಜೊತೆ ಸೇರಿಕೊಂಡರು. ಮುಂದೆ ಹಾವೇರಿ ಸ್ಟೇಶನ್‌ ಬಳಿ ಗಾಂಧೀ ತತ್ವದಂತೆ ನಡೆವ ಒಂದು ಆಶ್ರಮ 
ಕಟ್ಟಿ ಗಾಂಧೀಪ್ರಣೀತ ಚಟುವಟಿಕೆ ನಡೆಸಿದರು. ಈ ವಾತಾವರಣ ಎಷ್ಟು ತೀವ್ರವಾಗಿತ್ತೆಂದರೆ, : ಆ ಕಾಲದಲ್ಲಿ ಗದಗಿನಲ್ಲಿ ಇದ್ದ 
ರಾಯಚೂರ ಜಿಲ್ಲೆಯ ವೀರಭದ್ರಪ್ಪ ಶಿರೂರ ಅವರು ಲಾಹೋರ ಕಾಂಗ್ಲೆಸಿನಲ್ಲಿ ಆದ ನೆಹರೂರ ಭಾಷಣದಿಂದ ಪ್ರಬಾವಿತರಾಗಿ 
ಖಾದಿ ತೊಡಲು ಪ್ರಾರಂಭಿಸಿದರು (1929). “ಆಗ ನನ್ನ ಈ ಬದಲಾವಣೆಯನ್ನು ಕಂಡು ಅನೇಕರು ನಾನಾ ರೀತಿಯಾಗಿ ನನ್ನನ್ನು 
ಅಪಾರ್ಥ ಮಾಡಿದರು. ಕೆಲವರು ಖಾದಿ ಹಾಕುವುದು ದ್ರೋಹವೆಂದೂ ನಿಮ್ಮಂಥ ನೌಕರರಿಗೆ ಇದು ತರವಲ್ಲವೆಂದೂ ಬುದ್ಧಿಕೂಡ 
ಹೇಳಿದರು” (ಶಿರೂರ ವೀರಭದ್ರಪ್ಪನವರು, ಪು. 8). 


ಆದರೆ ರಾಷ್ಟೀಯ ನಾಯಕರ ಸತತ ಪ್ರವಾಸ, ಭಾಷಣಗಳು, "ಕರ್ಮವೀರ', "ವಿಜಯ', "ರಾಜಹಂಸ', “ಧನಂಜಯ', 
"ವಾಗ್ದೇವಿ', “ಇದ್ಭೋದ ಚಂದ್ರಿಕೆ' (ಅಗಡಿ), “ಕರ್ನಾಟಕ ವೈಭವ' (ಐಜಾಪುರ), "ಲೋಕಮತ' (ಹುಬ್ಬಳ್ಳಿ, ಸಂಪಾದಕ-ವಿ.ಬಿ. ಪುರಾಣಿಕ). 
ಮುಂತಾದ ಪತ್ರಿಕೆಗಳ ಬರಹ ತರುಣರ ಮನವನ್ನು ಬದಲಾಯಿಸಹತ್ತಿದವು. ಧಾರವಾಡ ಹುಬ್ಬಳ್ಳಿಗಳಲ್ಲಿ ಹಳ್ಳಿಗಳಿಂದ ಬಂದ 
ಬ್ರಾಹ್ಮಣೇತರ ವಿದ್ಯಾರ್ಥಿಗಳು ಸ್ಥಳೀಯ ನಾಯಕರಾದ ಗಂಗಾಧರರಾವ್‌ ದೇಶಪಾಂಡೆ, ಆಲೂರರು, ಕಡಪಾ ರಾಘವೇಂದ್ರರಾವ್‌, 
ಮುದವೀಡು ಕೃಷ್ಣರಾವ್‌, ಪರಮಣ್ಣಾ ಹೊಸಮನಿ ಹಾಗೂ ರಾಷ್ಟ್ರೀಯ ನಾಯಕರಾದ ಕೆ.ಎಫ್‌. ನರಿಮನ್‌ (1928ರಲ್ಲಿ 
ಧಾರವಾಡದಲ್ಲಿ ನಡೆದ ರಾಜಕೀಯ ಪರಿಷತ್ತಿಗೆ ಬಂದವರು), ಸಿ. ರಾಜಗೋಪಾಲಾಚಾರಿ, ಮುಂತಾದವರ ಭಾಷಣಗಳು ಹಾಗೂ 
ಇತರ ಪತ್ರಿಕೆಗಳಲ್ಲಿ ಬರುವ ಗಾಂಧಿ ನೆಹರೂ ವಿಚಾರಗಳಿಂದ ಪ್ರಭಾವಿತರಾದರು. ಹುಬ್ಬಳ್ಳಿಯಲ್ಲಿ ಹರ್ಡೀಕರರು ಸೇವಾದಳದ 
ಕಾರ್ಯ, ಕಾರ್ಮಿಕ ಸಂಘಟನೆಗಳಿಂದ ಸಾರ್ವಜನಿಕರ ಒಲವುಗಳಿಸಿಕೊಂಡರು. ಧಾರವಾಡದಲ್ಲಿ ರಾಷ್ಟ್ರೀಯ ಹೈಸ್ಕೂಲಿನ 
ಮುಖ್ಯೋಪಾಧ್ಯಾಯ ಹುಕ್ಕೇರಿಕರರ ಪ್ರಭಾವವೂ ಇತ್ತು. ಇಂಥ ಕಾಲದಲ್ಲಿ 1927-28 ರಲ್ಲಿ ಸೈಮನ್‌ ಕಮಿಶನ್‌ನ ಎರುದ್ದ ನಡೆದ 
ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಧಾರವಾಡ ಹುಬ್ಬಳ್ಳಿ, ಹಾವೇರಿ, ಗದಗಿನಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಮೆರವಣಿಗೆ. ನಡೆಸಿ 
ಪಾಲು ಗೊಂಡರು. 1929ರಲ್ಲಿ ಹುಬ್ಬಳ್ಳಿಯಿಂದ ಬೈಲಹೊಂಗಲದ ಎಲ್‌.ಎಸ್‌.ಪಾಟೀಲರು "ತರುಣ ಕರ್ನಾಟಕ' ದಿನ ಪತ್ರಿಕೆ 
ಆರಂಭವಾಯಿತು. 


ಧಾರವಾಡದಲ್ಲಿ ಎದ್ಯಾರ್ಥಿಗಳಾಗಿದ್ದ ಕೆಲವು ಬ್ರಾಹ್ಮಣೇತರ ತರುಣರು ರಾಷ್ಟ್ರೀಯ ಕಾರ್ಯ ಮಾಡುವ ಉದ್ದೇಶದಿಂದ 1927ರ 
ಸುಮಾರಿಗೆ ಭಾರತೀಯ ತರುಣ ಸಂಘವೆಂಬ ರಾಷ್ಟ್ರೀಯ ವಿಚಾರದ ಸಂಘಟನೆ ಕಟ್ಟಿದರು. ಎನ್‌.ಬಿ. ಹಿರೆಮಠ ಇದರ ಸ್ಥಾಪಕ 
ಅಧ್ಯಕ್ಷರು (ಬಂಕಾಪುರ ಬಳಿಯ ಶಿವಪೇಟೆಯವರು). ಜಿ.ವಿ.ಹಳ್ಳಿಕೇರಿ, ವೆಂಕಟೇಶ ಮಾಗಡಿ, ಸಿದ್ದಲಿಂಗಯ್ಯ ಕಜರಿಸ್ವಾಮಿ, ಕೆ.ಎಫ್‌. 
ಪಾಟೀಲ, ಮೈಲಾರ ಮಹಾದೇವಪ್ಪ ಇವರೆಲ್ಲ ಇದರ ಕಾರ್ಯಕರ್ತರಾಗಿದ್ದವರು. “ಧಾರವಾಡದಲ್ಲಿ ವಿಕ್ಟೋರಿಯಾ ಹೈಸ್ಕೂಲಿಗೆ ಶಿಕ್ಷಣಕ್ಕೆ 


ಇತಿಹಾಸ 139 


ಬಂದಾಗ ರಾಷ್ಟ್ರೀಯ ವಿಚಾರಗಳಿಂದ ಪ್ರಭಾವಿತನಾದೆ. ಅಲ್ಲಿ ಉಪಾಧ್ಯಾಯರಾಗಿದ್ದ ಕವಿವರ್ಯ ಬೇಂದ್ರೆ, ಕೆ.ಎಸ್‌. ಜೋಶಿ, 
ಸಖಾರಾಮ ಪಂಜೇಕರ (ಕೃಷ್ಣಾಬಾಯಿ ಪಂಜೇಕರರ ಯಜಮಾನರು) ಹಾಗೂ ವಿಶೇಷವಾಗಿ ಇತಿಹಾಸದ ಪಾಠ ಹೇಳುತ್ತಿದ್ದ 
ಮಧ್ವಾಚಾರ್ಯ ಕಟ್ಟಿ ಇವರುಗಳ ಕಲಿಕೆ ನನ್ನ ಮೇಲೆ ವಿಶೇಷ ಪ್ರಭಾವ ಬೀರುತ್ತಿತ್ತು. ಈ ಕಾಲದಲ್ಲಿ ಧಾರವಾಡದಲ್ಲಿ "ಕರ್ಮವೀರ' 
ಓದುತ್ತಿದ್ದೆನಲ್ಲದೆ ಊರಲ್ಲಿ ನಡೆಯುತ್ತಿದ್ದ ಕಾಂಗ್ರೆಸ್‌ನ ಸಭೆಗಳಿಗೆ ತಪ್ಪದೆ ಹೋಗುತ್ತಿದ್ದೆ. ಹುಕ್ಕೇರಿಕರ, ದಿವಾಕರ, 'ಕರಮರಕರರಿಗೆ ನನ್ನ 
ಮೇಲೆ ವಿಶೇಷ ಆಸ್ಥೆ ಇತ್ತು”, ಎಂದಿರುವ ವೆಂಕಟೇಶ ಮಾಗಡಿ ಸಾಯಮೆನ್‌ ಕಮಿಶನ್‌ ಬಹಿಷ್ಕಾರದ ಕಾರ್ಯಕ್ರಮಗಳಲ್ಲಿ ತಾವು 
ಪಾಲುಗೊಂಡುದನ್ನೂ ಭಾರತೀಯ ತರುಣ ಸಂಘದ ಸ್ಥಾಪನೆಯ ಹಿನ್ನೆಲೆಯನ್ನೂ ಹೇಳಿದ್ದಾರೆ. ಇದೇ ರೀತಿಯ ಪ್ರತಿಕ್ರಿಯೆ 
ರಾಣೆಬೆನ್ನೂರಿನವರಾದ ಪಾಟೀಲ ಕಲ್ಲನಗೌಡ (.ಎಫ್‌. ಪಾಟೀಲ) ರದು. ತಾವು ಬೆಳಗಾವಿ ಕಾಂಗ್ರೆಸ್ಸಿಗೆ ಹೋಗಿ ಪ್ರಭಾವಿತರಾದರೂ 
ಕಾಂಗ್ರೆಸ್ಸಿನ ಸಕ್ರಿಯ ಚಟುವಟಿಕೆಗಳಲ್ಲಿ ಪಾಲುಗೊಳ್ಳಲಿಲ್ಲ. 1928 ರಲ್ಲಿ ಸೈಮನ್‌ ಪ್ರತಿಭಟನಾ ಸಭೆಯಲ್ಲಿ ಪಾಲುಗೊಂಡುದಲ್ಲದೆ 
ಧಾರವಾಡದಲ್ಲಿ ಸಿ. ರಾಜಗೋಪಾಲಾಚಾರ್ಯರ ಭಾಷಣ ಮೊದಲ ಸಲ ಹೇಳಿ ಅಂದಿನಿಂದ ಖಾದಿಧಾರಿಯಾಗುವ ಪ್ರತಿಜ್ಞೆ 
ತೊಟ್ಟುದಾಗಿ ಹೇಳಿದ್ದಾರೆ. ಅವರು ಭಾರತೀಯ ತರುಣ ಸಂಘದ ಕಾರ್ಯಕರ್ತರೂ ಆದರು, ("ನೆನಪಿನ ಒರತೆ”, 1 ಪು. 35). 


ಇದೇ ಕಾಲದಲ್ಲಿ ಸಾಹಿತ್ಯ ಬೌದ್ಧಿಕ ಕ್ಷೇತ್ರದಲ್ಲೂ ಧಾರವಾಡದಲ್ಲಿ ಬದಲಾವಣೆಗಳಾಗುತ್ತಿದ್ದವು. ಬೇಂದ್ರೆಯವರ ಸುತ್ತು ಗೆಳೆಯರ 
ಗುಂಪು ಬೆಳೆಯಿತು. ಕನ್ನಡ ಸಾಹಿತಿಗಳ ಯಾತಾಯಾತ ಹೆಚ್ಚಾಯಿತು. ವಿಜಾಪುರ ಜಿಲ್ಲೆಯ ಧೂಲಾ, ಮಧುರಚನ್ನ, ಕಾಪಸೆ ರೇವಪ್ಪ, 
ಇದರ ಪ್ರಭಾವಕ್ಕೆ ಒಳಗಾದರು. ಬಸವನಾಳ, ಹಳಕಟ್ಟಿ ಗದ್ಗಿಮಠ, ಹರ್ಡೇಕರ್‌, ಮುಂತಾದವರ ಸಾಹಿತ್ಯಿಕ ಸಾಧನೆಗಳನ್ನು 
ಸಾರ್ವತ್ರಿಕವಾಗಿ ಗೌರವಿಸಲಾಗುತ್ತಿತ್ತು. 1920-30ದಶಕದಲ್ಲಿ ಸಮೆಜ ಎರಸಗಳಿಂದ ಸರಸ ಸಮರಸಗಳಿಗೆ ತಿರುಗುತ್ತಲಿತ್ತು. "ನರಗುಂದ 
ಬಂಡಾಯ' (ಹುಯಿಲುಗೋಳ ನಾರಾಯಣರಾವ್‌ ಕೃತ) ಹಾಗೂ ಕಿತ್ತೂರ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮುಂತಾದ ನಾಟಕಗಳು 
ವೃತ್ತಿರಂಗಭೂಮಿಯಿಂದ ಅಭಿನಯಿಸಲ್ಪಟ್ಟು ಜನರನ್ನು ಬಡಿದೆಬ್ಬಿಸಿದವು. ವಾಮನರಾವ್‌ ಮಾಸ್ತರರ ಕಂಪನಿ ರಾಷ್ಟ್ರೀಯ ನಾಟಕಗಳನ್ನು 
ಆಡುತ್ತಿತ್ತು. "ನರಗುಂದ ಬಂಡಾಯ' ನಾಟಕಕ್ಕೆ ಪ್ರತಿಬಂಧ ಹಾಕಿದಾಗ ಅದನ್ನು "ಮಾಲ್ಕಂ ವಿಜಯ' ಎಂದು ಆಡುತ್ತಿದ್ದರು. ಗರೂಡ 
ಸದಾಶಿವರಾಯರು, ಅಬ್ಬಿಗೇರಿ ಕಂಪನಿ, ಶಿರಹಟ್ಟಿ ಕಂಪನಿ ಇತರ ಸಂಸ್ಥೆಗಳು; ವಾಮನರಾವ್‌ ಮಾಸ್ತರರ ಕಂಪನಿ ಆಡುತ್ತಿದ್ದ 
"ಎರಡನೇಯ ಬಾಜೀರಾವ್‌' ನಾಟಕ ನೋಡಿ (ಓಂ. 1928) “ಮೊಟ್ಟ ಮೊದಲು ನನ್ನಲ್ಲಿ ಬ್ರಿಟಿಷ್‌ ಆಡಳಿತ ಬಗ್ಗೆ ದ್ವೇಷ ಭಾವನೆ 
ಉಂಟಾಯಿತು”, ಎಂದು ಅಂದಾನೆಪ್ಪ ದೊಡ್ಡಮೇಟಿಯವರು ಹೇಳಿದ್ದು “1929ರ ನವೆಂಬರ್‌ ಅವಧಿಯಲ್ಲಿ ಇರಬೇಕು. ಅಬ್ಬಿಗೇರಿ 
ಕಂಪನಿಯವರ ವೀರರಾಣಿ ಕಿತ್ತೂರ ಚೆನ್ನಮ್ಮ ನೋಡಿದ ಮೇಲಂತೂ ನನ್ನಲ್ಲಿ ಅಗಲೇ ಬಿಡಮೂಡುತ್ತಿದ್ದ ದೇಶಪ್ರೇಮ ಬ್ರಿಟೀಷ್‌ 
ದ್ವೇಷಗಳು ಕೆರಳಿ ನಿಂತವು...” ಎಂದು ಅವರೇ ಹೆಳಿದ್ದಾರೆ. ("ದೊಡ್ಡಮೇಟಿ ಅಂದಾನಪ್ಪನವರು'', ಪು. 19-20). ದೊಡ್ಡಮೇಟಿ 
ಅಂದಾನಪ್ಪನವರು ಕಾಂಗ್ರೆಸ್‌ ಸೇರಿದಾಗ ಇಡೀ ರೋಣ ತಾಲೂಕೇ ಕಾಂಗ್ರೆಸ್‌ ಪರವಾಯಿತು. 


ಕರ್ನಾಟಕ ಲಿಂಗಾಯತ ಎಜುಕೇಶನ್‌ (6.ಎಲ್‌.ಇ) ಸೊಸೈಟಿಯ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದ ಕಚವಿಯ (ಹಿರೇಕೆರೂರು 
ತಾಲೂಕು) ವೀರನಗೌಡ ಪಾಟೀಲರು ಆರಂಭದಿಂದ ಕಾಂಗ್ರೆಸ್ಸಿನ ಬಗ್ಗೆ ಸಹಾನುಭೂತಿ ಹೊಂದಿದ್ದರೂ ಒಮೆಗೇ ಚಳವಳಿಗೆ 
ದುಮುಕಿದವರಲ್ಲ, “ಕರ್ನಾಟಕದಲ್ಲಿ ವೀರಶೈವರದು ದೊಡ್ಡ ಸಮಾಜ. ಕಾಂಗ್ರೆಸ್ಸಿನ ಕೆಲಸದಲ್ಲಿ ಜಾತೀಯ ಬಣ್ಣ ಬಳಿದು ಕೊಂಡಿತ್ತು; 
ನಾನು ಏನು ಮಾಡಬೇಕು ಎಂಬ ವಿಚಾರದಲ್ಲಿ ಬಿದ್ದೆ. 1928 ರೆಲ್ಲಿ ದಿವಾಕರ, ಮುದವೀಡು ಕೃಷ್ಣರಾಯರು ಮುಂತಾದವರೆಲ್ಲರ 
ಕೂಡಿ ಕಲ್ಕತ್ತೆ ಕಾಂಗ್ರೆಸಿಗೆ ಹೋದೆನು. ಕಾಂಗ್ರೆಸ್‌ ವಾತಾವರಣ, ಮುಖಂಡರ ದರುಶನದಿಂದ ನನ್ನ ರಾಷ್ಟ್ರೀಯ ಆಂದೋಲನಕ್ಕೆ 
ಇನ್ನೂ ಹೆಚ್ಚು ಚಾಲನೆ ಪ್ರೋತಾಹನೆ ದೊರೆಯಿತು..... ಈ ಬಗ್ಗೆ ವಿಚಾರಮಂಥನ ನೆಡೆದೇ ಇದ್ದಾಗ 193 0ರಲ್ಲಿ ಕರ್ನಾಟಕ 
ಬ್ರಾಹಣೇತರ ಸಮ್ಮೇಲನ ಕರೆದರು. ಅದರಲ್ಲಿ ಬಹು ಸಂಖ್ಯಾತ ಜನರು (ಲಿಂಗಾಯತರು) ಕಾಂಗ್ರೆಸ್ಸಿನಲ್ಲಿ ಸೇರ ಬಾರದೆಂದರು.... 
ಈ ನಿರ್ಣಯದಿಂದ ನನಗೆ ಆಘಾತವಾಯಿತು. ಈ ಬಹು ದೊಡ್ಡ ಸಮಾಜ ಮುಂದಾಗದಿದ್ದರೆ: ಕರ್ನಾಟಕದಲ್ಲಿ ಸ್ವರಾಜ್ಯ ಆಂದೋಲನ 
ಮುನ್ನಡೆಯುವುದೆಂತು ? ಇದನ್ನೆಲ್ಲ ಗಮನಿಸಿ ನಾನು ಕರ್ನಾಟಕದ ಮಧ್ಯಸ್ಥಳ, ವ್ಯಾಪಾರಕೇಂದ್ರ ಹುಬ್ಬಳ್ಳಿಗೆ ಬಂದು ನೆಲೆಸಲು 
ನಿರ್ಧರಿಸಿದೆ. ಕರ್ನಾಟಕ ಲಿಂಗಾಯತ ಎಜುಕೇಶನ್‌ ಸೊಸೈಟಿಯ ನಿಯಮಕ್ಕನುಗುಣವಾಗಿ ಅದರ ಆಜೀವ ಸದಸ್ಯತ್ವ ಪಡೆಯಲು 
ನನಗೆ ಕೆಲವೇ ದಿನಗಳು ಕಡಿಮೆ ಇದ್ದರೂ ಅದನ್ನು ಲಕ್ಷಿಸದೆ ಅದಕ್ಕೆ ರಾಜೀನಾಮೆ ಇತ್ತು ಕಾಂಗ್ರೆಸ್ಸು ಸೇರುವುದಾಗಿ ಘೋಷಿಸಿದೆನು. 
ಯಾವ ಸಂಸ್ಥೆಯನ್ನು ಆದರ್ಶವಾಗಿ ಕಟ್ಟಿದ್ದೇನೋ ಅದನ್ನು ಬಿಡುವುದೆಂದರೆ ಸಾಮಾನ್ಯ ಮಾತಾಗಿರಲಿಲ್ಲ. 1930ರಲ್ಲಿ ಕರಾಚಿ ಕಾಂಗ್ಲೆಸ್ಸಿಗೆ 
ಹೋದವನು ವಲ್ಲಭಭಾಯಿ ಪಟೇಲರ ಕಾರ್ಯಕ್ಷೇತ್ರ ಬಾರಡೋಲಿಗೂ ಹೋಗಿ ಬಂದೆ... ಸರದಾರರು ರೈತರ ಮಕ್ಕಳು, 


140 ಧಾರವಾಡ ಜಿಲ್ಲೆ 


ಪದವೀಧರರು, ಅವರು ಸಂಘಟಿಸಿದ್ದ ಈ ಚಳವಳಿ (1928ರ ಬರ್ಡೋಲಿ' ಸತ್ಯಾಗ್ರಹ) ಯಿಂದ ಪ್ರೇರಿತನಾಗಿ ನಾನು. ಕರ್ನಾಟಕಕ್ಕೆ 
ಹಿಂದಿರುಗಿ ಹಿರೇಕೆರೂರಲ್ಲಿ ಕಾರ್ಯಪ್ರವೃತ್ತೆನಾಗಬೇಕೆಂದು ನಿಶ್ಚಯಿಸಿದೆನು””. (ಸ್ವಾ.ಸಂ.ಸ್ಮ, ಪು. 294-95). ಮುಂದೆ ಹಿರೇಕೆರೂರು 
ತಾಲೂಕಿನಲ್ಲಿ ವೀರನಗೌಡರು ಕರನಿರಾಕರಣ ಚಳವಳಿ ಸಂಘಟಿಸಿ 1930-31ರಲ್ಲಿ "ಸರದಾರ' ಎನಿಸಿದರು. 


ಇದೇ ರೀತಿ ಆ ಕಾಲದಲ್ಲಿ ಕಾಂಗ್ರೆಸ್‌ ಸೇರಿದ ಗಣ್ಯರಲ್ಲಿ ಗದಗಿನ ಸಿ.ಎಸ್‌.ಹುಲಕೋಟೆ, ಹಂಸಬಾವಿಯ ತಿಮಪ್ರ ನೇಸ್ವಿ ಹಾಗೂ 
ಬ್ರಾಹ್ಮಣೇತರ ಪರಿಷತ್ತಿನ ಗಣ್ಯ ನಾಯಕರಾಗಿದ್ದ ಸಿದ್ದಪ್ಪ ಹೊಸಮನಿ (ಹಾವೇರಿ) ಉಲ್ಲೇಖನೀಯರು. ಸಿದ್ದಪ್ಪ ಹೊಸಮನಿಯವರು 
1934 ರಲ್ಲಿ ಕೆ.ಪಿ.ಸಿ.ಸಿ. ಅಧ್ಯಕ್ಷರಾದರಲ್ಲದೆ ಕಾಂಗ್ರೆಸ್‌ನಿಂದ ಕೇಂದ್ರ ಲೇಜಿಸ್ಸೆಟಿವ್‌ ಎಸೆಂಬ್ಲಿಗೂ ಆರು ಜಿಲ್ಲೆಗಳ ಪ್ರತಿನಿಧಿಗಳಾಗಿ 
ಆರಿಸಿ ಬಂದರು. ನೇಸ್ವಿಯವರು ಕೃಷಿ ಪದವೀಧರರಾಗಿದ್ದು ಹಂಸಭಾವಿಯಲ್ಲಿ ಒಂದು ಖಾಸಗಿ ಶಾಲೆಯ ಅಧ್ಯಾಪಕರಾಗಲು 
(1928-32) ಅಲ್ಲಿ .ಕೆ.ಎಫ್‌. ಪಾಟೀಲರೂ ಅಧ್ಯಾಪಕರಾಗಿ. ಬಂದರು. ಈ ಶಾಲೆಯಲ್ಲಿ ಮೈಲಾರ ಮಹಾದೇವಪ್ಪ ಮುಂತಾದ . 
ದೇಶಭಕ್ತ ತರುಣರ ತಂಡವೇ ತಯಾರಾಯಿತು. ಹಿಂದೂಸ್ತಾನೀ ಸೇವಾದಳ ಸೇರಿ ಮಾಗಡಿ, ಕರಿಯಪ್ಪ ಸಂಗೂರ, ಮೂರು ಸಾವಿರಪ್ಪ 
ಇಚಗೇರಿ ಇವರೆಲ್ಲ ಗಣ್ಯ ತರಬೇತಾದ ಕಾರ್ಯಕರ್ತರಾದರು. 1931ರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಸೇವಾದಳದ ಶಿಬಿರದಲ್ಲಿ ಹಲವಾರು 
ನವತರುಣರು ತರಬೇತಿ ಪಡೆದು ಅಲ್ಲಿಗೆ ಬಂದಿದ್ದ ನೆಹರೂರಿಂದಲೇ ಪ್ರಶಸ್ತಿ ಪಡೆದರು (1931ರ ಮೇ. 12) 


ಕಾನೂನುಭಂಗ ಚಳವಳಿ 


ಲಾಹೋರ್‌ ಕಾಂಗ್ರೆಸ್ಸಿನ ಠರಾವಿನಂತೆ ಜನವರಿ 26 (1930)ಕ್ಕೆ ಎಲ್ಲೆಡೆ ಹೊಸ ತ್ರಿವರ್ಣ ಧ್ವಜ ಹಾರಿಸಿ ಸ್ವಾತಂತ್ರ್ಯ ದಿನ 
ಆಚರಿಸಬೇಕೆಂಬ ಸೂಚನೆಯಂತೆ ಸೇವಾದಳ ಧಾರವಾಡ, ಹುಬ್ಬಳ್ಳಿ, ಗದಗ ಹೀಗೆ ಎಲ್ಲ ಶಹರುಗಳಲ್ಲಿ ಈ ಕಾರ್ಯಕ್ರಮ ಸಂಘಟಿಸಿತು. 
ಸೇವಾದಳದ ಕಾರ್ಯಕರ್ತ ಗುರುನಾಥ ಜೋಶಿ ತಮ್ಮ ಊರಾದ ಕಲಘಟಗಿಗೆ ತೆರಳಿ ಧ್ವಜಾರೋಹಣ ಮಾಡಿದರು... ಬಹುಜನ 
ಸಮಾಜದಲ್ಲಿ ಮನಃ ಪರಿವರ್ತನೆಯಾಗುತ್ತಿದ್ದ ಈ ಸಂದಿಗ್ಧ ಸ್ಥಿತಿಯ ಉತ್ಸಾಹದ ಹಿನ್ನೆಲೆಯಲ್ಲಿ 1930ರಲ್ಲಿ ಉಪ್ಪಿನ ಸತ್ಕಾಗ್ರಹದಿಂದ 
ಆರಂಭಿಸಿ ಕಾನೂನುಭಂಗ ಚಳವಳಿ ಆರಂಭವಾಗಲು ಧಾರವಾಡ ಜಿಲ್ಲೆಯ ಗದಗ, ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಅಗಡಿ, 
ರಾಣೆಬೆನ್ನೂರು ಮುಂತಾದ ಕಡೆಗಳಿಂದ ನೂರಾರು ತರುಣ ತರುಣಿಯರು ಸೇವಾದಳದ ನೇತೃತ್ವದಲ್ಲಿ ಕೆ.ಪಿ.ಸಿ.ಸಿ. ಅಂಕೋಲಾ 
(ಉತ್ತರ ಕನ್ನಡ)ದಲ್ಲಿ ಸಂಘಟಿಸ ಬೇಕೆಂದಿದ್ದ ಉಪ್ಪಿನ ಸತ್ಯಾಗ್ರಹಕ್ಕೆ ಕಾಲ್ನಡೆಯಿಂದ ತೆರಳಿ ಆ ಜಿಲ್ಲೆಯಲ್ಲಿ ಅಪೂರ್ವ ಸಾಧನೆ 
ಮಾಡಿದರು. ಏಪ್ರಿಲ್‌ 13 ರಿಂದ 45 ದಿನ ಅಲ್ಲಿ ನಿತ್ಯ ಉಪ್ಪಿನ ಸತ್ಕಾಗ್ರಹವಾಯಿತು. ಡಾ! ಹರ್ಡಿಕರರು ಅಲ್ಲೇ ಬಂಧಿತರಾದರು. 


ಧಾರವಾಡ ಜಿಲ್ಲೆಯಲ್ಲೂ ಧಾರವಾಡದಲ್ಲಿ ಏಪ್ರಿಲ್‌ 15ಕ್ಕೆ ಧಾರವಾಡದಲ್ಲಿ ದಿವಾಕರರು ಅಂಕೋಲಾದಿಂದ ತರಲಾದ ಕರಮುಕ್ತ 
ಉಪ್ಪನ್ನು ಸಾರ್ವಜನಿಕ ಸಭೆಯಲ್ಲಿ ಹರಾಜು ಹಾಕಿ ಬಂಧಿತರಾದರು. ಮುಂದೆ ಕರಮರಕರೂ ಉಪ್ಪು ಮಾರಿದರು. ಅವರನ್ನು 
ಬಂಧಿಸಲಿಲ್ಲ. ಅದೇ ರೀತಿ ನವಲಗುಂದ ಬಳಿ ಬೆಣ್ಣೆಹಳ್ಳದಲ್ಲಿ ನವಲಗುಂದದ ಕಾರ್ಯಕರ್ತರು ಉಪ್ಪು ತಯಾರಿಸಿ ಮಾರಿದರು. 
ಯಾರನ್ನೂ ಬಂಧಿಸಲಿಲ್ಲ. ಕಿರೇಸೂರು, ಯಾವಗಲ್ಲುಗಳಲ್ಲೂ ಉಪ್ಪು ತಯಾರಿಸಿದರು. ಇದರಲ್ಲಿ ಗದಗಿನ ಸ್ವಯಂಸೇವಕರು 
ಪಾಲುಗೊಂಡಿದ್ದರು. ಪರಮಣ್ಣ ಹೊಸಮನಿಯವರು ಘಟಪರ್ತಿಗೆ ಹೋಗಿ ಸೌಳುಮಣ್ಣು ತಂದು ಹಾವೇರಿಯಲ್ಲಿ ಉಪ್ಪು ತಯಾರಿಸಿ 
ಮಾರಿದರು. ಅಲ್ಲದೆ 12 ಸ್ವಯಂ ಸೇವಕರ ಗುಂಪು ಸಂಘಟಿಸಿ ಅಂಕೋಲೆಗೆ ಸತ್ಯಾಗ್ರಹಕ್ಕೆ ಕಳುಹಿಸಿದರು. ಆ ವಾತಾವರಣ ಎಷ್ಟೊಂದು 
ಕಾವಿನದಾಗಿತ್ತೆಂದರೆ ಪರಮಣ್ಣ ಅವರೇ ಹೇಳುವಂತೆ “ಇಲ್ಲಿಯವರೆಗೆ ಕಾಂಗ್ರೆಸ್ಸನ್ನು ವಿರೋಧಿಸುತ್ತಿದ್ದ ಬ್ರಾಹ್ಮಣೇತರ ಪಾರ್ಟಿಯವರು 
ಈ ಚಳವಳಿಯಿಂದ ಪ್ರಭಾವಿತರಾಗಿ ಸತ್ಯಾಗ್ರಹಕ್ಕೆ ಮುಂದೆ ಬಂದರು. ನನ್ನ ಅಣ್ಣ (ವಾಸ್ತವವಾಗಿ ದಾಯಾದಿ) ಎಸ್‌. (ದ್ದವು ಕೆ. 
ಹೊಸಮನಿ ರಾಷ್ಟ್ರೀಯ ಆಂದೋಲನಕ್ಕೆ ಸೇರಿದ್ದು ಇದೇ ಕಾಲದಲ್ಲಿ (1930). ಆಗಿನಿಂದ ಕರ್ನಾಟಕದಲ್ಲಿ ಕಾಂಗ್ರೆಸಿಗೆ ಹೊಸರೂಪವೇ 
ಬಂತು.” (ಸ್ವಾ.ಸಂ.ಸ್ಮ111, ಪು. 387). 


ಇದರ ಹಿಂದೆಯೇ ಸಿಂಧೀ ಗಿಡಗಳನ್ನು ಕಡೆಯುವ ಅರಣ್ಯ ಸತ್ಕಾಗ್ರಹ ಹಾಗೂ ಸಾರಾಯಿ ಅಂಗಡಿ ಮತ್ತು ವಿದೇಶೀ ವಸುಗಳ 
(ಎಶೇಷತಃ ಬಟ್ಟೆ) ಮಾರಾಟದ ಎರುದ್ಧ ಪಿಕೆಟಿಂಗ್‌ ನಡೆಸಿದರು. ಎಲ್ಲೆಡೆ ಸಭೆ ಮೆರವಣಿಗೆಗಳಿಂದ ವಾತಾವರಣ ಬಿಸಿಯೇರುವಂತೆ 
ಆಯಿತು. ಕೆ.ಪಿ.ಸ.ಯ ಒಂದು. ವರದಿಯಂತೆ “ಧಾರವಾಡ ` ಜಿಲ್ಲೆಯ ಬಂಕಾಪುರ, ಶಿಗ್ಗಾಂವಿ, ಹಾವೇರಿ, ಹಾನಗಲ್‌ ಮುಂತಾದ 
ಭಾಗಗಳಲ್ಲಿ ಕಾನನ ಸತ್ಕಾಗ್ರಹವು ಉತ್ತಮವಾಗಿ ನಡೆಯಿತು. ಹಾವೇರಿ ಸಮೀಪದ ಕಲ್ಲೇದೇವರು ಮತ್ತು ಬುಡೆಪ್ಪನ ಹಳ್ಳಿ ಎಂಬಲ್ಲಿ 
ಹಾವೇರಿ, ರಾಣೆಬೆನ್ನೂರಿನವರು ಪ್ರತೀ ಸೋಮವಾರ ಅಡವಿಯ ಸತ್ಯಾಗ್ರಹವನ್ನು ಕೈಕೊಳ್ಳುವುದೇಂದು ನಿರ್ಧರಿಸಿದ್ದರು. ಈ 


ಇತಿಹಾಸ 141 


ಕಾರ್ಯಕ್ರಮವು ನಡೆದು ಸುಮಾರು 75 ಸತ್ಯಾಗ್ರಹಿಗಳು ಈ ಬಗ್ಗೆ ಸೆರೆಮನೆಗೆ ತೆರಳಿದರು. ಹುಲಬನ್ನಿ! ನಿರಾಕರಣವು ಮೇಲೆ 
ಹೇಳಿದ ಸ್ಥಳಗಳಲ್ಲಿ ಸಾರ್ವತ್ರಿಕವಾಗಿ ನಡೆಯಿತು. ಹಾನಗಲ್ಲ ತಾಲೂಕಿನ ಸುಮಾರು 20 ಹಳ್ಳಿಗಳಲ್ಲಿ ಹುಲಬನ್ನಿ ಸಂಪೂರ್ಣ 
ನಿರಾಕರಿಸಿದರು. ಹಾವೇರಿ ತಾಲೂಕಿನ ಆಲದಕಟ್ಟಿ ಕಬ್ಬೂರ, ಸಂಗೂರ, ನಾಗನೂರ, ಬೆಂಚೇಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಜನರು 
ಹುಲಬನ್ನಿ ಲೀಲಾವನ್ನು ಹಿಡಿಯಲಿಲ್ಲ” ಶ್ರೀ ಪರಮಣ್ಣ ಹೊಸಮನಿ, ಶ್ರೀ ವೆಂಕಟೇಶ ಚವಟಿ ಮತ್ತು ಗೋವಿಂದಾಚಾರ್ಯ 
ಅಗ್ನಿಹೋತ್ರಿಯವರು ವ್ಯಾಖ್ಯಾನದಿಂದಲೂ ಮನೆ ಮನೆಗೆ ಹೋಗಿಯೂ ಯಾರೂ ಲೀಲಾವಿಗೆ ನಿಲ್ಲಕೂಡದೆಂದು ಹೇಳಿದ್ದರು..... 
ಬಂಕಾಪುರ ತಾಲೂಕಿನ ಧುಂಡಸಿ ಕೇಂದ್ರವಾಗಿ ಮಾಡಿಕೊಂಡು ನವಂಬರದಲ್ಲಿ ಮೂರುಸಲ ಕಾನನದ ಮೇಲೆ ಮುತ್ತಿಗೆ ಹಾಕಿ 
ಸತ್ಯಾಗ್ರಹದ ದೌಡುಗಳಾದವು..... ಹಾನಗಲ್ಲ ತಾಲೂಕಿನ ಬಮನಹಳ್ಳಿಯವರು ಹುಲಬನ್ನಿಯ ನಿರಾಕರಣ ಮತ್ತು ಗಂಧದ ಗಿಡಗಳ 
ಸಂಹಾರಮಾಡಿದರು...' (ಕರ್ನಾಟಕದಲ್ಲಿ ಸತ್ಕಾಗ್ರಹದ ವರದಿಯು, 1930-31, ಪು. 16-17). 


ಚಳವಳಿ ಎಷ್ಟು ವ್ಯಾಪಕವಾಯಿತೆಂದರೆ, ಶಿಗ್ಗಾಂವಿ ತಾಲೂಕಿನಲ್ಲಿ ನೀರಲಗಿ ಗ್ರಾಮದಲ್ಲಿ ಜುಲೈ ತಿಂಗಳಲ್ಲಿ ಸತ್ಯಾಗ್ರಹ 
ಮಾಡಹೋದ ಕೆಲವು ಸ್ವಯಂಸೇವಕರನ್ನು ಸಿಂದಿಗಿಡದ ಗುತ್ತಿಗೆದಾರರು ಹೊಡೆಯಿಸಲು, ಮುಂದಿನ ಸೋಮವಾರವೇ ಬಂಕಾಪುರದಲ್ಲಿ 
ಆಗ ಇದ್ದ ಮುದವೀಡು ಕೃಷ್ಣರಾಯರೂ ಕೃಷ್ಣಾಬಾಯಿ ಪಂಜೇಕರರು ಶಿಗ್ಗಾಂವಿಗೆ ಬಂದರು. “ಅಂದೇ ಸತ್ಯಾಗ್ರಹ ಮಾಡುವುದು 
ನಿರ್ಧರಿಸಿದ ಪ್ರಕಾರ ಮೆರವಣಿಗೆ ಹೊರಡುವುದು ತಯಾರು ಮಾಡಲಾಯಿತು. ಮೆರವಣಿಗೆಯ ಮುಂದೆ ಒಂದು ದೊಡ್ಡ ಕುದುರೆಯ 
ಮೇಲೆ ಮುದವೀಡು ಕೃಷ್ಣರಾಯರು ಕೈಯಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಹೊರಟಾಗ ಹೆಂಗಳೆಯರು ಅವರಿಗೆ ಕುಂಕುಮ ತಿಲಕವನ್ನಿಟ್ಟು 
ಆರತಿಯನ್ನು ಮಾಡಿ ನಮ್ಮ ಭವ್ಯ ಸೇನೆಗೆ ಶುಭಕೋರಿದರು. ಅಂದಿನ ಮೆರವಣಿಗೆಯಲ್ಲಿ ಸುಮಾರು 800-1000 ಜನ 
ಕೊಡ್ಲಿಧಾರಿಗಳಾಗಿ ಶಿಸ್ತಿನ ಸಿಪಾಯಿಗಳಂತೆ ಹೊರಟಿರುವುದನ್ನು ಕಂಡರೆ ಯಾರಿಗಾದರೂ ರೋಮಾಂಚನವಾಗುವುದು''. ನೀರಲಗಿಯು 
ಶಿಗ್ಗಾಂವಿಯಿಂದ. ಮೂರುವರೆ ಮೈಲು ದೂರದಲ್ಲಿ ಇದ್ದು ಬಾಜಾಬಜಂತ್ರಿ ಸಹಿತ ನಡೆದ ಈ ಮೆರವಣಿಗೆಯನ್ನು ತಡೆಯಲು 
ತಾಲೂಕಾಧಿಕಾರಿಗಳು ಸಶಸ್ತ್ರ ಪೋಲೀಸ್‌ ಪಡೆಯೊಂದಿಗೆ ನಿಂತಿರಲು ಮುದವೀಡರು ಅದನ್ನು ಲಕ್ಷಿಸಲಿಲ್ಲ ಅವರು ಸೂಚಿಸಿದಂತೆ 
“ನಮ್ಮ ಕೊಡ್ಡಿಧಾರಿ ಪರಶುರಾಮ ಸೈನ್ಯವು ಪಟಪಟನೇ ಗಿಡಗಳನ್ನು ಕಡಿದು ಉರುಳಿಸ ಹತ್ತಿದರು. ಆಗಿನ ಕೊಡಲಿಗಳ ಶಬ್ದ ಗಿಡಗಳ 
ಉರುಳುವಿಕೆಯ ನಾದ ಎಂಥ ಮನುಷ್ಯರಿಗೂ ಭಯ, ಆಶ್ಚರ್ಯಗಳನ್ನು ಉಂಟು ಮಾಡುತ್ತಿತ್ತು”. ಪೋಲೀಸ್‌ ಅಧಿಕಾರಿ ಸ್ಥಳ 
ಬಿಟ್ಟನು. 11 ಗಂಟೆಯಿಂದ 5 ಗಂಟೆಯವರೆಗೆ 25,000 ಶೇಂದಿ ಗಿಡಗಳು ಉರುಳಿದವು. “ಈ ಮೊದಲೇ ನಮ್ಮ ಕಾರ್ಯಕ್ಕೆ 
ಅಡ್ಡಿಯನ್ನುಂಟು ಮಾಡಿದ ಶೇಂದಿಗಿಡದ ಗುತ್ತಿಗೆದಾರನು ಈ ದೃಶ್ಯ ಮತ್ತು ಉರುಳಿದ ಶೇಂದಿಗಿಡದ ಸಂಖ್ಯೆಯನ್ನು ಕಂಡು 
ಎದೆಯೊಡೆದು ಕೊಂಡೇ ಸತ್ತನು”. ಮುಂದೆ ಐದು ವಾರಗಳವರೆಗೆ ಪ್ರತೀ ಸೋಮವಾರ ಈ ಸತ್ಯಾಗ್ರಹ ಮುಂದುವರಿಸಲು ಶಿಗ್ಗಾಂವಿ 
ಪರಿಸರದಲ್ಲಿ 80,000 ರಿಂದ 1,00,000 ಈಚಲ ಮರಗಳು ಉರುಳಿದವು, ಎಂದು ಪ್ರತ್ಯಕ್ಷದರ್ಶಿ ಅನಂತಭಟ್ಟ ಹುರುಳಿಕುಪ್ಪಿ 
ಹೇಳಿದ್ದಾರೆ. (ಸ್ವಾ.ಸಂ.ಸ್ಕೃ1, ಪು. 819-20). ಇದೇ ಕಾಲಕ್ಕೆ ಬ್ರಿಟಿಷ್‌ ಸರಕಾರವು ರಾಜನಿಷ್ಠರ ಸಭೆಯೊಂದನ್ನು ಅಕ್ಟೋಬರ್‌ 20 
(1930)ರಲ್ಲಿ ಶಿಗ್ಗಾಂವಿಯಲ್ಲಿ ನಡೆಸಲು ಯತ್ನಿಸಿದಾಗ ಸಭೆಯಲ್ಲಿ 200 ರಷ್ಟು ಗೌಡ, ಕುಲಕರ್ಣಿ, ತಳಾರ, ವಾಲೀಕಾರರು ಮಾತ್ರ 
ಸೇರಿರಲು, ದರ್ಬಾರಿನ ಮೊದಲೇ ಸತತ ಪ್ರಚಾರಮಾಡಿ ಆದಿನ 3,000 ದಷ್ಟು ಜನ ಸೇರಿ ಪ್ರತಿಭಟನೆ ತೋರಿದರಲ್ಲದೆ ಸಭೆ 
ಆರಂಭವಾದಂತೆ ಜಿ.ಆರ್‌. ಸ್ವಾಮಿ ಎಂಬ ಬೆಂಗಳೂರಿನಿಂದ ಬಂದಿದ್ದ ಸೇವಾದಳದ ಸ್ವಯಂಸೇವಕರು ಕಪ್ಪು ಮಾ ತೋರಿಸಿ 
ಪ್ರತಿಭಟಿಸಲು ದರ್ಬಾರಿಗೆ ಬಂದಿದ್ದ ಜಿಲ್ಲಾ ಕಲೆಕ್ಟರರು ಬಂಧಿಸಿದ್ದ ಸ್ವಾಮಿಯವರ ಬಿಡುಗಡೆಗೆ ಸೂಚನೆ ನೀಡಿ ನಡುವೆಯೇ 
ತೆರಳಿದರು. ಇದೇ ರೀತಿ 1930ರ ನವೆಂಬರ್‌ನಲ್ಲಿ ಧುಂಡಸಿಯಲ್ಲಿ ಸಾವಿರಾರು ಜನ ಸೇರಿ ಗಂಧದ ಮರ ಕಡಿದರು. ಕಡಿದ 
ಗಂಧದ ಮರದ ಬಗ್ಗೆ ಪಂಚನಾಮೆ (ಮಹಜರ್‌) ನಡೆಸಲು ಪೋಲೀಸರು ಯತ್ನಿಸಿದಾಗ ಪಂಚರಾಗಲೂ ಯಾರೂ ಮುಂದೆ ಬರಲಿಲ್ಲ 
ಸಾವಿರಾರು ಜನರನ್ನು ಬಂಧಿಸಲಾಗದೆ ಪೋಲೀಸರು ಕೆಲವರನ್ನು ಮಾತ್ರ ಬಂಧಿಸಿದರು. ಬಂಧಿತರನ್ನು ಶಿಗ್ಗಾಂವಿ ಲಾಕಪ್ರಿಗೆ ನ ಸಾ 
ಜನ ಹಿಂಬಾಲಿಸಲು ಲಾಠಿಚಾರ್ಜಮಾಡಿದರೂ ಪ್ರಯೋಜನವಾಗಲಿಲ್ಲ ಬಂಧಿತರು ತಾವಾಗಿ ಮರುದಿನ ಕಛೇರಿಗೆ ಹಾಜರಾಗುವುದಾಗಿ 
ಹೇಳಿದಾಗ ಅವರನ್ನು ಬಿಡುಗಡೆ ಮಾಡಲು ನೆರೆದ ಸಾವಿರಕ್ಕೂ ಮೇಲ್ಪಟ್ಟ ಜನ ಚದರಿದರು. (ಮೇಲಿನದೇ, ಪು. 823-24). 


|. ಸರಕಾರೀ ಅರಣ್ಯದಲ್ಲಿ ಮೇಯಲು ಹೋಗುವ ದನಕರಗಳಿಗಾಗಿ ಕೊಡುವ ವಾರ್ಷಿಕ ಸುಂಕ (ಬಾಲಕ್ಕೆ ಎರಡಾಣೆಯಂತೆ ಇತ್ತು. 


2. ಇದರೆ ವಸೂಲಿಯ ಗುತ್ತೆಯನ್ನು ವರ್ಷಕ್ಕೊಮ್ಮೆ ಹರಾಜು ಹಾಕುತ್ತಿದ್ದರು. 


ಡ ಜಿಲ್ಲೆ 
142 ಧಾರವಾಡ ಲ್ಲ 


ಈ ಕೆಲವೇ ಉದಾಹರಣೆಗಳಿಂದ ಜಿಲ್ಲೆಯ ಎಲ್ಲೆಡೆ ಚಳವಳಿ ಎಷ್ಟು ಉಗ್ರವಾಗಿತ್ರೆಂಬುದರ ಪರಿಚಯ ಆಗಬಹುದು. ಅದರೆ 


ಗೆ 1921 ರ" ಗೋಳೀಬಾರಿನ ಪ್ರಕರಣದ 
ಜಿಲ್ಲಾ ಕಲೆಕ್ಟರ್‌ 'ಅಬ್ಬಟ್‌ ಸೌಮ ಸ್ವಭಾವದವರಿದ್ದರು. ಬಹುಶಃ ಅವರಿ ಅ 
ಜ್‌ ಸರದ ಬಗ್ಗೆ ದ.ಪ.ಕರಮರಕರರ ವರದಿ ಗಮನಿಸಿದಾಗ ಇದು 


ಪುನರಾವೃತ್ತಿ ಆಗುವುದು ಬೇಕಾಗಿರಲಿಲ್ಲ, ಧಾರವಾಡ ಪರಿ ತ 

ಅರ್ಥವಾಗುವುದು. “ಧಾರವಾಡ ಜಿಲ್ಲೆಯಲ್ಲಿ ಖಾಸಗಿ ಮಾಲಕಿಯ ಸಿಂದಿಗಿಡ ಕಡಿಯುವ ಸತ್ಯಾಗ್ರಹ ಆರಂಭ ಆಗಿರಲು, ಧಾರವಾಡ 
ಜಿಲ್ಲೆಯಲ್ಲಿ ಖಾಸಗಿ ಮಾಲಕಿಯ ಸಿಂದಿಗಿಡ ಕಡಿದರೆ ಅಧಿಕಾರಿಗಳು ಸುಮವ್ರರುತ್ತಿದ್ದರಷ್ಟೇ ಅಲ್ಲ, ಸರಕಾರಿ ಮಾಲಕಿಯ ಸಿಂದಿಗಿಡ 
3೩೭ ಕೂಡ, ಕಡಿದಷ್ಟು ಗಿಡಗಳನ್ನು ಸರಕಾರೀ ಲೆಕ್ಕದಲ್ಲಿ ಕಡಿಮೆಮಾಡುವಂತೆ ಕಲೆಕ್ಟರರು ಸರಕಾರೇ ಅಧಿಕಾರಿಗಳಿಗೆ ಸೂಚನೆ 
ಮಾಡುತಿದರು”. ಧಾರವಾಡದಲ್ಲಿ ಬಂಧಿತರಾದ ಸ್ವಯಂಸೇವಕರನ್ನು ಬಿಡುಗಡೆ ಮಾಡುವಂತೆ. ಮ್ಯಾಜಿಸ್ಟ್ರೇಟರಿಗೆ ಜಿಲ್ಲಾಧಿಕಾರಿ 
ಸೂಚಿಸಿದ್ದರು. «ಅಬಟಿರು ಜಿಲ್ಲಾಧಿಕಾರಿಗಳಾಗಿರುವವರೆಗೆ ನಾವು ಏನು ಮಾಡಿದರೂ ದಕ್ಕುವಂತಾಗಿ ನೂರಾರು ಜನ ದೊಡ್ಡ 
ಪ್ರಮಾಣದಲ್ಲಿ ಚಳವಳಿ ಮಾಡಿದರೂ ಕೆಲವೇ ಪ್ರಮುಖರ ಬಂಧನ ಆಗುವಂತೆ ಆಯಿತು.” (ಸ್ವಾ.ಸಂ.ಸ್ವ111, ಪು. 336). ಇದೇ ' 
ವಿಚಾರ ಮುಂದುವರಿಸುತ್ತ ಕರಮರಕರರು “ನಾನು ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಯ ಊರುಗಳಿಗೂ ಹೋಗಿ ಚಟುವಟಿಕೆ 
ನಡೆಸತೊಡಗಿದೆ. ಸಿಂದಿ ಗಿಡ ಕಡಿಯುವ ಚಳವಳಿಯನ್ನು ಡಾ||ಕಬ್ಬೂರರು ನಡೆಸುತ್ತಿದ್ದರು. ಧಾರವಾಡದಲ್ಲಿ ವಿದೇಶೀ ಬಟ್ಟೆ ಅಂಗಡಿ 
ಪಿಕೆಟಿಂಗ್‌ ತೀರ ಯಶಸ್ವಿಯಾಗಿ ವಿದೇಶೀ ಬಟ್ಟೆಗಳ ಗಂಟುಕಟ್ಟಿಸಿ ಸೀಲು ಮಾಡಿಸಲಾಯಿತು,” ಎಂದಿದ್ದಾರೆ ಆದೇ ಪು. 336). 
ಇದಲ್ಲದೆ ಧಾರವಾಡದಲ್ಲಿ ಮುನಿಸಿಪಾಲಿಟಿ ಮೇಲೆ ಮೊದಲಿನಿಂದ ತ್ರಿರ್ಣದ್ದಜ ಹಾರಿಸಿದ್ದು, ಚಕ್ರವರ್ತಿಯ ಹುಟ್ಟು ಹಬ್ಬದ ದಿನ 
(ಹೂನ್‌ 3) ಅದಕ್ಕೂ ಎತ್ತರದಲ್ಲಿ ಯೂನಿಯನ್‌ ಜಾಕ್‌ ಹಾರಿಸಿರಲು ಹುಕ್ಕೇೆರಿಕರರೂ ಕರಮರಕರರೂ ಅದನ್ನು ಮಾಳಿಗೆ ಮೇಲೆ 
ಏರಿ ಕಿತ್ತು ತೆಗೆದರು. “ಮುಂದೆ ಕಲೆಕ್ಟರರು ಈ ಬಗ್ಗೆ ನನಗೆ ಹೇಳಿ ಕಳುಹಿಸಿರಲು ಬೇರೆ ರಾಷ್ಟ್ರದ ಧ್ವಜವನ್ನು ಕೆಳಕ್ಕಿಳಿಸಿದ್ದು 
ನ್ಯಾಯವೆಂದು ನಾನು ಸಮರ್ಥಿಸಿಕೊಂಡು ಅದನ್ನು ಭದ್ರವಾಗಿ ಇರಿಸಿ ಕೊಂಡಿರುವೆನಾಗಿ ಹೇಳಿ ಅದನ್ನು ಮರಳಿಸಿದೆ”, ಎಂದು 
ಕರಮರಕರರು ಹೇಳಿದ್ದಾರೆ. ಅಬ್ಬಟ್‌ ವಿದ್ಯಾವಂತರಾದ ಕರಮರಕರರ ಜೊತೆ ಸ್ನೇಹದಿಂದ ವರ್ತಿಸುತ್ತಿದ್ದರು. ಎಲ್ಲೆಡೆ ಅಸಾಧಾರಣ 
ಜನ ಜಾಗೃತಿ ಆಗಿರಲು ಪ್ರತಿಭಟನೆ, ರಕ್ತಪಾತ ವ್ಯರ್ಥವೆಂದು ಬಹುಶಃ ಅವರು ಮನಗಂಡಿದ್ದರು. ಅಂಥ ಅಪೂರ್ವ ಜನಜಾಗೃತಿ 
1930 ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಆಗಿತ್ತು. ಪೇಟೆಗಳಲ್ಲಿ ಎಲ್ಲೆಡೆ ಪಿಕೆಟಿಂಗ್‌ನಿಂದ ವಿದೇಶೀ ಬಟ್ಟೆಗಳನ್ನು ಮಾರದಂತೆ ಗಂಟು 
ಕಟ್ಟಿಸಲಾಗಿತ್ತು. 

1931ರ ಜನವರಿಯಲ್ಲಿ (ದ. 12) ಸೊಲ್ಲಾಪುರದಲ್ಲಿ ಮಲ್ಲಪ್ಪ ಧನಶೆಟ್ಟಿ ಪ್ರಭೃತಿಗಳಿಗೆ ಫಾಶಿಯಾಗಲು ಎಲ್ಲೆಡೆ ತೀವ್ರ ಪ್ರತಿಭಟನೆ 
ಆಯಿತು. ಧಾರವಾಡದಲ್ಲಿ ಕರಮರಕರರ ನೇತೃತ್ವದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಮೆರವಣಿಗೆ ಆಯಿತು. ಇದೇ ಕಾಲದಲ್ಲಿ ಭಗತ್‌ಸಿಂಗ್‌ 
ಮುಂತಾದ ಕ್ರಾಂತಿಕಾರಿಗಳಿಗೂ ಫಾಶಿ-ಆಗಿದ್ದು ಜ್ಞಾಫಿಸಬೇಕಾದ ಸಂಗತಿ (ಮಾರ್ಚ್‌ 29) . ತರುಣರ ಮನವನ್ನು ಅತ್ಯಂತ ತೀವ್ರವಾಗಿ 


ತಟ್ಟಿದ ಪ್ರಕರಣಗಳು ಇವು. 


1931ರ ಫೆಬ್ರವರಿಯಲ್ಲಿ ಹಿರೇಕೆರೂರು ತಾಲೂಕಿನಲ್ಲಿ (ಮಳೆಯಾಗದ ಕಾರಣ) ಕ್ಷಾಮ ಪರಿಸ್ಥಿತಿ ಇರಲು ಕಂದಾಯ ಕೊಡದಂತೆ 
ವೀರನಗೌಡ ಪಾಟೀಲರ ನೇತೃತ್ವದಲ್ಲಿ ಕರನಿರಾಕರಣ ಸತ್ಯಾಗ್ರಹ ಸಂಘಟಿಸಿದರು. ತಿಮಪ್ಪ ನೇಸ್ವಿ, ಕಲ್ಲನಗೌಡ (ಕಿ.ಎಫ್‌.ಪಾಟೀಲ), 
ಜಿ.ವಿ.ಹಳ್ಳಿಕೇರಿ ಇದರ ಸಂಘಟನೆಗೆ ನೆರವಾದರು. ಸೇವಾದಳದ ಸ್ವಯಂಸೇವಕರು ಇದ್ದೇ ಇದ್ದರು. ಮೊದಲು ಕಂತಿನಲ್ಲಿ (ಫೆ. 15) 
ರೂ. 1.91 ಲಕ್ಷ ವಸೂಲಿ ಮೊತ್ತದಲ್ಲಿ ಕೇವಲ ಏಳು ಸಾವಿರ ರೂ. ಸಂಗ್ರಹವಾಯಿತು. ಮಾರ್ಚ್‌ 15 ಕ್ಕೆ ಎರಡನೇಯ ಕಂತು 
ಇದ್ದು ಒಟ್ಟು ವಸೂಲಿ 12,000ರೂ. ಮಾತ್ರ ಆಯಿತು. ಮಾರ್ಚ್‌ 25 ರಿಂದ ಜಪ್ತಿ ಆರಂಭವಾಯಿತು. ಹಂಸಭಾವಿ ಮತ್ತು 
ಸುತ್ತಲ ಹಳ್ಳಿಗಳಲ್ಲಿ ವೀರನಗೌಡರ ಜಮೀನು ಸಹಿತ 51 ಜನರ ಜಮೀನನ್ನು ಸೆಳೆದರು. ಅಷ್ಟರಲ್ಲಿ ಗಾಂಧಿ ಇರ್ವಿನ್‌ ಒಪ್ಪಂದವಾಗಿ 
(ಮಾರ್ಚ್‌ 5) ದೇಶದಲ್ಲಿ ಚಳವಳಿ ನಿಂತಿತು. ಆದರೆ ಈ ಚಳವಳಿ ನಿಲ್ಲಲಿಲ್ಲ. 


ಮೇ 7 ಕ್ಕೆ ಶಿರಸಿ. ಸಿದ್ದಾಪುರಗಳ ಬಗ್ಗೆ (ಅಲ್ಲೂ ಕರನಿರಾಕರಣ ಮಾಡಿದ್ದರು) ಸರಕಾರಕ್ಕೂ ಕೆ.ಪಿ.ಸಿ.ಸಿ. ಅಧ್ಯಕ್ಷ ದಿವಾಕರರಿಗೂ 
ಒಪ್ಪಂದವಾದರೂ ಇಲ್ಲಿ ಯಾವುದೆ ಒಪ್ಪದ ತಕ್ಷಣ ಆಗಲಿಲ್ಲ. (ಸತ್ಕಾಗ್ರಹದ ವರದಿಯು], ಪು. 45-49). ಹಿರೇಕೆರೂರು ತಾಲೂಕಿನ 
ಅನೇಕ ಗೌಡ (ಪಟೇಲ), ಕುಲಕರ್ಣಿಗಳು ಆನುವಂಶಿಕ ಹುದ್ದೆಗಳಿಗೆ ಚಳವಳಿಯ ಕರೆಗೆ, ಓಗೊಟ್ಟು ರಾಜೀನಾಮೆ ನೀಡಿದ್ದರು. ಕಡೆಗೆ 
ಸರಕಾರವು ತಾಲೂಕಿನಲ್ಲಿ ಕಾಲು ಭಾಗ (€ಾಲ್ಕಾಣಿ) ಬೆಳೆ ಬಂದಿದೆಯೆಂದೂ ಲೆಕ್ಕ ಹಾಕಿ 40,000 ರೂ. ರಿಯಾಯಿತಿ ಕೊಟ್ಟರು 


138 ನ ಇತಿಹಾಸ. | 143 


(ವೀರನಗೌಡರ ಬರಹ, “ಸ್ವಾ.ಸಂ.ಸ್ಥ', 111, ಪು. 296). ಇದು ರೈತರಿಗೆ ಸಿಕ್ಕ ದೊಡ್ಡ ರಿಯಾಯತಿಯಾಗಿ ಕಾಂಗ್ರೆಸ್‌ ಮತ್ತು ಅದರ 
ನಾಯಕರ ಮೇಲೆ ರೈತಾಪಿ ಜನರಲ್ಲಿ ಮೂಡಿದ ವಿಶ್ವಾಸಕ್ಕೆ ಇದು ಸಾಕ್ಷಿಯಾಯಿತು. “ಈ ಚಳವಳಿಯಿಂದ ಜನತೆ ಸ್ಫೂರ್ತಿಗೊಂಡಿತು. 
ಕಾಂಗ್ರೆಸ್ಸು ಹಾಗೂ ನನ್ನಲ್ಲಿ ಒಂದು ರೀತಿಯ ಆತ್ಮೀಯ ಭಾವನೆ ಜನರಲ್ಲಿ ಬೆಳೆಯಿತು...” ಎಂದ ವೀರನಗೌಡರು ಜನ ತಮನ್ನು 
(ಸರ್ದಾರ ಪಟೇಲರಂತೆ) "ನಮ್ಮ ಸರದಾರ' ಎಂದು ಕರೆಯ ಹತಿದರೆಂದು ಹೇಳಿದ್ದಾರೆ. 


ಧಾರವಾಡ ಜಿಲ್ಲೆಯಲ್ಲಿ ಜನರನ್ನು ಇತಿಮಿತಿಯಲ್ಲಿ ಬಂಧಿಸಿದರೂ 1930-31ರಲ್ಲಿ 202 ಜನರಿಗೆ ಶಿಕ್ಷೆಯಾಯಿತು. 
(ತಾಲೂಕುವಾರಾಗಿ ಹುಬ್ಬಳ್ಳಿ 48, ಗದಗ 26, ರೋಣ 1, ಹಾವೇರಿ 73, ರಾಣೆಬೆನ್ನೂರ 31, ಧಾರವಾಡ 6, ಬಂಕಾಪುರ 16). 
ಜಿಲ್ಲಾಧಿಕಾರಿಯ ಮೆದು ಧೋರಣೆಯಿಂದ ಮಹಿಳೆಯರನ್ನು ಯಾರನ್ನೂ ಬಂಧಿಸಲಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು, 
ಪಿಕೆಟಿಂಗ್‌, ಸತ್ಯಾಗ್ರಹಗಳಲ್ಲಿ ಪಾಲುಗೊಂಡಿದ್ದರು. ಇದಲ್ಲದೇ ಧಾರವಾಡದ ಅನೇಕ ಕಾರ್ಯಕರ್ತರು ಉತ್ತರ ಕನ್ನಡ ಜಿಲ್ಲೆಯಲ್ಲೂ 
ಬಂಧಿತರಾಗಿದ್ದರು. (ಸತ್ಯಾಗ್ರಹದ ವರದಿಯು, ಪು. 23 ರಿಂದ 31ರವರೆಗಿನ ಧಾರವಾಡ ಜಿಲ್ಲಾ ಶಿಕ್ಷಿತರ ಪಟ್ಟಿ. ಈ ಕಾಲಕ್ಕೆ 
ಗದಗಿನಲ್ಲಿದ್ದ ಕೆ.ಪಿ.ಸಿ.ಸಿ. "ಕಛೇರಿ ಬಂದಾಗಿ ಬೆಂಗಳೂರಿನಲ್ಲಿ ಕಛೇರಿ ತೆರೆದು ಕೆಲಸಗಳನ್ನು ಗುಪ್ತವಾಗಿ ಸಾಗಿಸುತ್ತಿದ್ದರು. ಸಂಪಿಗೆ 
ವೆಂಕಟಪತಯ್ಯ ವಕೀಲರು ಈ ಕಛೇರಿ ನೋಡಿಕೊಳ್ಳುತ್ತಿದ್ದರು. 


ಮತ್ತೆ ಕಾನೂನು. ಭಂಗ 


ದುಂಡು ಮೇಜಿನ ಪರಿಷತ್ತಿಗೆ ಲಂಡನ್‌ಗೆ ಹೋಗಿ ಗಾಂಧೀಜಿ ಬರಿಗೈಯಲ್ಲಿ ಮರಳಿದಾಗ ಗಾಂಧೀಜಿ ಸಹಿತ ಎಲ್ಲ ಗಣ್ಯ 
"ನಾಯಕರ ಬಂಧನವಾಗಿ 1932ರಲ್ಲಿ ಮತ್ತೆ ಕಾನೂನುಭಂಗ ಚಳವಳಿ ಆರಂಭವಾಗಲು ಧಾರವಾಡ ಜಿಲ್ಲೆಯಲ್ಲೂ ಎಲ್ಲೆಡೆ ಹಿಂದಿನಂತೆ 
ಅರಣ್ಯ ಸತ್ಯಾಗ್ರಹ ಪಿಕೆಟಿಂಗ್‌ ಇತ್ಯಾದಿ ಬಿರುಸಾಗಿ ನಡೆದು 1934ರವರೆಗೆ ಚಳವಳಿ ಸಾಗಿತು. ಉತ್ತರ ಕನ್ನಡದಲ್ಲಿ ಕರನಿರಾಕರಣ 
ಚಳವಳಿ ಆಗಲು ಅದಕ್ಕೂ ಧಾರವಾಡದಿಂದ ಕರಮರಕರ, ಕೃಷ್ಣಾಬಾಯಿ ಪಂಜೇಕರ, ಬಿಂದುಮಾಧವ ಬುರ್ಲಿ, ವೆಂಕಟೇಶ ಮಾಗಡಿ, 
ಧಾರವಾಡದ ಭಾಲಚಂದ್ರ ಫಾಣೇಕರ, ಮುಂಡರಗಿಯ ಯಲ್ಲಪ್ಪ ಫತ್ತೇಪುರ, ಕರಿಯಪ್ಪ ಯರೇಶೀಮೆ (ಸಂಗೂರು), ದಿವಾಕರ, ಡಾ| 
ಕಬ್ಬೂರ ಮುಂತಾದ ನಾಯಕರು ತೆರಳಿದರು. “ಇದೊ ಹೊರಟೆವು ಬಿಡುಗಡೆಗಾಗಿ” ಮುಂತಾದ ಗೀತೆಗಳನ್ನು ಚಳವಳಿಗೆ 
ಬರೆದುಕೊಟ್ಟ, ಬೇಂದ್ರೆಯವರಿಗೂ ಈ ಅವಧಿಯಲ್ಲಿ ಶಿಕ್ಷೆಯಾಯಿತು. ಜಿಲ್ಲೆಯ "ತರುಣ ಕರ್ನಾಟಕ', "ವಿಜಯ' ಹಾಗೂ "ಕರ್ಮವೀರ' 
ಪತ್ರಿಕೆಗಳ ಮೇಲೆ ಪ್ರತಿಬಂಧ ಹೇರಿದರು. ಏಪ್ರಿಲ್‌ 1932ರ ಒಳಗೆ ಧಾರವಾಡ ಜಿಲ್ಲೆಯಲ್ಲಿ 625 ಜನರನ್ನು ಬಂಧಿಸಲಾಗಿತ್ತು. 
ಜನವರಿ 12ಕ್ಕೆ ಮಲ್ಲಪ್ಪ ಧನಶೆಟ್ಟಿ ದಿನಾಚರಣೆ ಆಚರಿಸಿ ಅನೇಕರು ಬಂಧಿತರಾದರು. 


ಜನವರಿ 26 (1932) ಸ್ವಾತಂತ್ರ್ಯ ದಿನಾಚರಣೆ ಮುಖ್ಯ ಮೊದಲ ಕಾರ್ಯಕ್ರಮವಾಗಿತ್ತು. ಆ ದಿನ ಉಮಾಬಾಯಿ ಕುಂದಾಪುರ 
ಹುಬ್ಬಳ್ಳಿಯಲ್ಲಿ ಕೆ.ಪಿ.ಸಿ.ಸಿ.ಯ ಪ್ರಥಮ "ಡಿಕ್ಟೇಟರ್‌' ಆಗಿ ಧ್ವಜ ಹಾರಿಸಿ ಬಂಧಿತರಾದರು (1932). ಗದಗಿನಲ್ಲಿ ಧ್ವಜ ಹಾರಿಸಿದ್ದಕ್ಕೆ 
ಮಧ್ವರಾವ್‌ ಶಿರಹಟ್ಟಿ, ಕೃಷ್ಣಾಚಾರ್ಯ ಹುಯಿಲುಗೋಳ ಆದಿನ ಬಂಧಿತರಾದರು. ಅದೇ ಊರಲ್ಲಿ ಶ್ರೀನಿವಾಸ ಮಳಗಿ ಮೆರವಣಿಗೆ 
ಹೊರಡಿಸಲು ಯತ್ನಿಸಿ ಬಂಧಿತರಾದರು. ಡಾ! ಹರ್ಡಿಕರರು ಅದೇ ದಿನ ಮುಂಬೈಯಲ್ಲಿ ಬಂಧಿತರಾದರು. ಗುತ್ತಲದ ಕಾರ್ಯಕರ್ತರು 
ಆರಂಭಿಸಿದ್ದ ಗ್ರಾಮ ಸಂಘಟನಾ ದಳವನ್ನು ಪ್ರತಿಬಂಧಿಸಿ ಅದರ ಕಟ್ಟಡಕ್ಕೆ ಬೀಗಹಾಕಿದರು. ಜನವರಿ 26ಕ್ಕೆ ಹಾವೇರಿಯಲ್ಲಿ ಮೆರವಣಿಗೆ 
ನಡೆಸಲು ಯತ್ನಿಸಿದ ರಾಮಕೃಷ್ಣ ಗಣಪುಲೆ, ಚನ್ನಬಸಯ್ಯ ಮುಂತಾದ ಎಂಟು ಜನರನ್ನು ಬಂಧಿಸಿದರು. ಮೆರವಣಿಗೆ ಚದರಿಸಲು 
ಲಾಠಿ ಚಾರ್ಜ ಮಾಡಿದರು. ಮುಂದೆ ಕೆಲದಿನಗಳಲ್ಲಿ ಅದೇ ಊರಲ್ಲಿ ಪರಮಣ್ಣ ಹೊಸಮನಿಯವರನ್ನು ಪ್ರತಿಬಂಧಕಾಜ್ಞೆ ಉಲ್ಲಂಘಿಸಿ 
ಭಾಷಣ ಮಾಡಿದ್ದಕಾಗಿ ಬಂಧಿಸಿದರು. ಜನವರಿ 9ಕ್ಕೆ ಹಂಸಭಾವಿಯ ಶಾಲೆಯ 40 ವಿದ್ಯಾರ್ಥಿಗಳು ಜಂಗಲ್‌. ಸತ್ಯಾಗ್ರಹ ಮಾಡಲು 
ತೆರಳಿರಲು ಆ ಪೈಕಿ ಚನ್ನಯ್ಯ ಸೂಳೇಕೆರಿಮಠ ಎಂಬ 14 ವರ್ಷದ ಹುಡುಗನಿಗೆ 15 ಛಡಿ ಏಟಿನ ಶಿಕ್ಷೆ ಎಧಿಸಿದರು. ಹಿಂದಿನ 
ಬಾರಿ (1930ರಲ್ಲಿ ಜಂಗಲ ಸತ್ಕಾಗ್ರಹದಿಂದ ಅಪಾರಹಾನಿ ಆದುದನ್ನು ಗಮನಿಸಿ ಈ ಬಾರಿ ಸರಕಾರವು ಜಿಲ್ಲೆಯಲ್ಲಿ ಮೊದಲೇ 
ನಾಯಕರನ್ನು ಬಂಧಿಸುವ ಕೆಲಸಮಾಡಿತ್ತು. ಅನೇಕ ನಾಯಕರು ಭೂಗತರಾಗಿದ್ದರು. ಹಾಗೂ ಉತ್ತರ ಕನ್ನಡದ ಕರನಿರಾಕರಣ ಯಶಸ್ವಿನ 


ಬಗ್ಗೆ ಹೆಚ್ಚು ಗಮನ ನೀಡಲಾಗಿತ್ತು. 


144 ಧಾರವಾಡ ಜಿಲ್ಲೆ 

20.6.1932ರಂದು ಮಿ ಕಾಂಗ್ರೆಸ್‌ ಪ್ರಾಂತಿಕ ಸಮ್ಮೇಳನ ನಡೆಸಬೇಕೆಂದಿದ್ದಾಗ ಅದರ ಹಿಂದಿನ ದಿನವೇ 
ಗೋವಿಂದರಾವ್‌ ಗುತ್ತಲ, ಶೀನಪ್ಪ, ಜೋಗ, ಅನಂತರಾವ್‌ ಕರಮರಕರ, ಡಾಟ ಕಾಂತರಾವ್‌ ಕಮಲಾಪುರ, ದರಾ. ಬೇಂದ್ರೆ 
ಮುಂತಾದವರನ್ನು ಬಂಧಿಸಿದರು. ಆದರೆ ಶಂಕರದೀಕ್ಷಿತ ಕರ್ಮಠ ಎಂಬ ಶಿಗ್ಗಾಂವಿಯ ತರುಣರು 5-6 ಜೊತೆಗಾರರ ಜೊತೆ 
ಧಾರವಾಡ ಮುನಿಸಿಪಾಲಿಟಿ ಬಳಿ ಸೇರಿ, ಧ್ವಜ ಹಿಡಿದು ಜಯಘೋಷ ಹಾಕಿ, ಸಮ್ಮೇಳನದ ಠರಾವು ಓದಿ ಬಂಧಿತರಾದರು. | 
ಜನವರಿಯಲ್ಲೇ ರಾಣೆಬೆನ್ನೂರಲ್ಲಿ ಸತ್ಕಾಗ್ರಹ ಮಾಡಿ ಶಿದ್ದಪ್ಪಾ ಹುಂಬಿ, ಮುರಿಗೆಪುಗೌಡ ಪಾಟೀಲ ಮುಂತಾದ 7-8 ಜನ 
ಬಂಧಿತರಾದರು. ಹಿರೇಕೆರೂರು ತಾಲೂಕಿನಲ್ಲಿ ಆರಿಕಟ್ಟಿ ಜಂಗಲಿನಲ್ಲಿ 5 000 ಜನರ ಜೊತೆ ಹೇಮಣ್ಣ ಅಂಗಡಿ, ಮೆಣಸಿನಹಾಳು 
ತಿಮ್ಮಣಗೌಡ, ಸಿದ್ದಪ್ಪ ಹಿರೇಮಾರ ಮುಂತಾದ 8 ಜನರು ಜಂಗಲ್‌ ಸತ್ಕಾಗ್ರಹಕ್ಕಾಗಿ ಬಂಧಿತರಾದರು. 1932- -33ರಲ್ಲಿ ಧಾರವಾಡ 
ಜಿಲ್ಲೆಯಲ್ಲಿ ಒಟ್ಟು ಬಂಧಿತರ ಸಂಖ್ಯೆ 1000 ಆಗಿರಬಹುದೆಂದು ಅಂದಾಜು. 


ಮುಂದೆ ಮ್ಯಾಕ್‌ಡನಾಲ್ಡ್‌ ಅವಾರ್ಡ್‌ ವಿರುದ್ಧ ಗಾಂಧೀಜಿ ಅಸ್ಪಶ್ಯತಾ ನಿವಾರಣೆಗಾಗಿ ಉಪವಾಸ ಆರಂಭಿಸಲು ಧಾರವಾಡ 
ಜಿಲ್ಲೆಯಲ್ಲಿ ಹರಿಜನರನ್ನು ದೇವಾಲಯಗಳಿಗೆ, ಸಾರ್ವಜನಿಕ ಕೆರೆ, ಬಾವಿಗಳಿಗೆ ಕರೆದೊಯ್ಯುವ ಕಾರ್ಯಕ್ರಮಗಳಾದವು. ಹರಿಜನ 
ಸೇವಕ ಸಂಘ ಆರಂಭ ಆದಾಗ ಸರದಾರ ವೀರನಗೌಡರು ಅದಕ್ಕೆ ರಾಜ್ಯಮಟ್ಟದ ಅಧ್ಯಕ್ಷರಾದರು. 


ಮುಂದೆ ಚಳವಳಿ ನಿಂತ ಮೇಲೆ ಗಾಂಧೀಜಿ ಹರಿಜನ ಪ್ರವಾಸ ಕೈಗೊಂಡಾಗ ಹಾವೇರಿಗೆ ಮಾರ್ಚ್‌ 1ಕ್ಕೆ ಬಂದರು (1934). 
ಅಲ್ಲಿ ಚಿತ್ರದುರ್ಗದ ಸ್ವಾಮಿಗಳ ಭೇಟಿ ಆಯಿತು. ಅಲ್ಲಿಂದ ಮೋಟೆಬೆನ್ನೂರು, ಬ್ಯಾಡಗಿಗಳಿಗೆ ತೆರಳಿರಲು ಬ್ಯಾಡಗಿಯಲ್ಲಿ ಮಹಿಳೆಯರು 
ಹರಿಜನ ನಿಧಿಗೆ ಆಭರಣ ಕಳಚಿಕೊಟ್ಟರು. ಸಂಜೆ ಹಾವೇರಿಯಲ್ಲಿ ಸಭೆಗೆ 30,000 ಜನ ಕೂಡಿದ್ದರು. ಅಲ್ಲಿಂದ ಮರುದಿನ 
ದಾವಣಗೆರೆಗೆ ತೆರಳಿದರು. ನಂತರ ಬಳ್ಳಾರಿ ಜಿಲ್ಲೆಗೆ ಹೋಗಿ ಮಾರ್ಚ್‌ 5 ಕ್ಕೆ ಹೊಸಪೇಟೆಯಿಂದ ಗದಗಿಗೆ ಬಂದು ಅಲ್ಲಿಂದ ಜಕ್ಕಲಿಗೆ 
ಪ್ರಯಾಣ ಮಾಡಿದರು. ಜಕ್ಕಲಿಯಲ್ಲಿ ಭಾರೀ ಸಭೆ ನಡೆದು ಅಂದಾನಪ್ಪ ದೊಡ್ಡಮೇಟಿ ಹರಿಜನ ನಿಧಿಗೆ ಒಂದು ಸಾವಿರ ರೂ. 
ಕೊಟ್ಟರು. ಗದಗಿನಲ್ಲೂ ಸಭೆ ನಡೆಸಿ ಅಲ್ಲಿಂದ ಹುಬ್ಬಳ್ಳಿಗೂ ಬಂದು ಹರಿಜನರ ಕೇರಿಯನ್ನು ಗಾಂಧೀಜಿ ಸಂದರ್ಶಿಸಿದರು. ರೈಲ್ವೇ 
ಕಾರ್ಮಿಕರು ಗಾಂಧೀಜಿಗೆ ಬಿನ್ನವತ್ತಳೆ ಕೊಟ್ಟರು. ಗುಳಕವ್ವನ ಕೆರೆಯಲ್ಲಿ ಬಾರಿ ಸಭೆ ಆಯಿತು. ಇದು ಮಾರ್ಚ್‌, 6. ಹುಬ್ಬ ಬಳ್ಳಿಯಿಂದ 
ಉಪ್ಪಿನ ಬೆಟಗೇರಿ ಖಾದೀ ಕೇಂದ್ರಕ್ಕೆ ಹೋದರು. ಬಳ್ಳಿಗೇರಿ ಊರಿನ ಹನುಮಂತ ದೇವಾಲಯವನ್ನು ಹರಿಜನರಿಗೆ 
ಮುಕ್ತಗೊಳಿಸಲಾಯಿತು. ಕರೀಕಟ್ಟೆಯಲ್ಲಿ ಅದೇ ದಿನ ಮಹಾದೇವ ದೇವಾಲಯಕ್ಕೆ ಹರಿಜನರನ್ನು ಕರೆದೊಯ್ದರು. “ಬ್ರಾಹ್ಮಣ 
ಬ್ರಾಹ್ಮಣೇತರ ಭೇದವಿಲ್ಲದೆ ಮಂದಿರಗಳು ಹರಿಜನರಿಗೆ ಮುಕ್ತವಾದವು. ಇದನ್ನು ಠಕ್ಕರ ಬಾಪಾರು "ಎ ರೆಕಾರ್ಡ್‌ ಡೇ' ಎಂದು 
ಕರೆದರು”, ಎಂದು ಸರದಾರ ವೀರನಗೌಡರು ಹೇಳಿದ್ದಾರೆ. 


ಮುಂದೆ ಹರಿಜನ ಸೇವಕ ಸಂಘದಿಂದ ಬಾಲಿಕಾಶ್ರಮವನ್ನು ಹುಬ್ಬಳ್ಳಿಯಲ್ಲಿ ಸರದಾರ ವೀರನಗೌಡರು ತೆರೆಯಲು (1934) 
ಅದು ಕಾಲಕ್ರಮದಲ್ಲಿ ಮಹಿಳಾ ವಿದ್ಯಾಪೀಠವಾಗಿ ಬೆಳೆದು ನೂರಾರು ಹರಿಜನ ತರುಣಿಯರಿಗೆ ಶಿಕ್ಷಕರಾಗಲು ತರಬೇತಿ ನೀಡುವ 
ಸಾರ್ಥಕ ಕ್ರಮವಾಯಿತು. 


ಗಾಂಧೀಜಿಯವರ ಪ್ರವಾಸದ ನಂತರ ಕೇಂದ್ರ ಎಸೆಂಬ್ಬಿಗೆ ಚುನಾವಣೆ ನಡೆಯಲು 1934 ರಿಂದ ಕೆ.ಪಿ.ಸಿ.ಸಿ. ಅಧ್ಯಕ್ಷರಾಗಿದ್ದ 
(ಆವರೆಗೆ 1929ರಿಂದ 34ರಂ.ರಾ. ದಿವಾಕರರು ಅಧ್ಯಕ್ಷರಾಗಿದ್ದರು) ಹೊಸಮನಿ ಸಿದ್ದಪ್ಪನವರು ಕೇಂದ್ರ ಎಸೆಂಬ್ಬಿಗೆ ದಕ್ಷಿಣ ಮುಂಬೈಯ 
ಆರು ಜಿಲ್ಲೆಗಳಿಂದ (ತ್ತರ ಕರ್ನಾಟಕ, ರತ್ನಾಗಿರಿ, ಕುಲಾಬಾ) ಆರಿಸಿ ಬಂದರು. ಬ್ರಾಹ್ಮಣೇತರ ಪರಿಷತ್ತಿನ ಡಾ॥ ಬ॥ ಬಿ.ಎಲ್‌. 
ಪಾಟೀಲ ಮತ್ತು ಸ್ವತಂತ್ರರಾದ ವಿಶ್ವನಾಥರಾವ್‌ ಜೋಗ್‌ ಒಟ್ಟಾಗಿ ಪಡೆದುದಕ್ಕಿಂತ ಹೆಚ್ಚು ಮತಗಳು ಅವರಿಗೆ ಲಭಿಸಿದವು. 
11.5.1930ರಲ್ಲಿ ಬೆಳಗಾವಿಯಲ್ಲಿ ವೀರನಗೌಡ ಪಾಟೀಲರು ಸ್ವಾಗತಾಧ್ಯಕ್ಷರಾಗಿ ಸಿದ್ದಪ್ಪ ಹೊಸಮನಿಯವರ ಅಧ್ಯಕ್ಷತೆಯಲ್ಲಿ ಸೇರಿದ 
ಬ್ರಾಹಣೇತರ ಸಮ್ಮೇಳನ ಕಾಂಗ್ರೆಸ್‌ಗೆ ಹಾಗೂ ಕಾಂಗ್ರೇಸ್‌ನ ಬಹಿಷ್ಕಾರ ಚಳವಳಿಗೆ ಬೆಂಬಲ ಕೊಡಬೇಕೆಂದು ನಿರ್ಣಯಿಸಿತು. 
ಅದರಂತೆ' ಹೊಸಮನಿ ಕಾಂಗ್ರೆಸ್‌ ಸೇರಿ ಜೇಲು ಕಂಡಿದ್ದರು. 1935 ಅ.ಭಾ.ಕಾಂಗ್ರೆಸ್‌ ಅಧ್ಯಕ್ಷ ರಾಜೇಂದ್ರ ಪ್ರಸಾದರು ಧಾರವಾಡ 
ಜಿಲ್ಲೆಯಲ್ಲಿ ಸಂಚಾರ ಮಾಡಿದರು. 1935ರಲ್ಲಿ ಎಲ್ಲೆಡೆ ಕಾಂಗ್ರೆಸಿನ ಸ್ವರ್ಣ ಮಹೋತ್ಸವವನ್ನು ಅದ್ಧೂರಿಯಿಂದ ಆಚರಿಸಿದರು. 


ಇತಿಹಾಸ 145 


1937ರ . ಫೆಬ್ರವರಿ ವಿಧಾನಸಭಾ ಚುನಾವಣೆಯ ಕಾಲಕ್ಕೆ ನೆಹರೂ ಎಲ್ಲೆಡೆ ಮಿಂಚೆನ ಪ್ರವಾಸ ಮಾಡಿದ್ದಂತೆ ಧಾರವಾಡ 
ಜಿಲ್ಲೆಯಲ್ಲೂ ಭಾರೀ ಸಭೆಗಳಲ್ಲಿ ಪ್ರಚಾರ ಭಾಷಣಗಳನ್ನು ಮಾಡಿದರು. ಧಾರವಾಡ ಜಿಲ್ಲೆಯ ಉತ್ತರ ಭಾಗದಲ್ಲಿ ಅಂದಾನಪ್ಪ 
ದೊಡ್ಡಮೇಟಿ, ದುಂದೂರ ವಕೀಲರು ಗೆದ್ದರು. ವೀರನಗೌಡ ಪಾಟೀಲರು ಸೋತರು. ದಕ್ಷಿಣ ಭಾಗವಿಂದ ನೇಸ್ವಿ, ಕರಗುದರಿ ಮತ್ತು 
ನಾಗಮ್ಮ ಪಾಟೀಲ (ಮಹಿಳೆಯರ ಮೀಸಲು) ಹೀಗೆ ಮೂರು ಸ್ಥಾನಗಳೂ ಕಾಂಗ್ರೆಸ್ಸಿಗೆ ದೊರೆತವು. ಈ ಹಿಂದೆ ಅಸಹಕಾರ ತತ್ವದಂತೆ 
ಕಾಂಗ್ರೆಸ್‌ ಚುನಾವಣೆಗಳನ್ನು ಬಹಿಷ್ಕರಿಸಿದ್ದದಿಂದ ಕಾಂಗ್ರೆಸ್‌ ವಿರೋಧಿಗಳು ಆಯ್ಕೆ ಆಗುತ್ತಿದ್ದರು. ಮುಂದೆ ಜಿಲ್ಲಾ ಬೋರ್ಡ್‌ 
ಚುನಾವಣೆ ಆಗಿ ಕಾಂಗ್ರೆಸಿಗೆ ಬಹುಮತ ದೊರೆತು ವೀರನಗೌಡ. ಪಾಟೀಲರು ಜಿಲ್ಲಾ ಬೋರ್ಡ್‌ ಅಧ್ಯಕ್ಷರಾದರು. 


ಮುಂಬೈಯಲ್ಲಿ ಕಾಂಗ್ರೆಸ್‌ ಮಂತ್ರಿಮಂಡಲ ಬಿ.ಜಿ.ಖೇರರ ನೇತೃತ್ವದಲ್ಲಿ ಅಧಿಕಾರ ಸ್ವೀಕರಿಸಿತು. ಅದು ಅನೇಕ ರೈತಪರ 
ಕಾರ್ಯಕ್ರಮಗಳನ್ನು ರೂಪಿಸಿತು. ಕರ ನಿರಾಕರಣ ಚಳವಳಿಯಲ್ಲಿ ಭೂಮಿ ಜಪ್ತಿ ಮಾಡಿಸಿಕೊಂಡ (1931) ಹಿರೇಕೆರೂರು ರೈತರ 
ಭೂಮಿಯನ್ನು ಅದು ಮರಳಿಸಿತು. ಯಣ ಮುಕ್ತಿಯ ಪ್ರಗತಿಪರ ಕಾನೂನನ್ನ ಜಾರಿ ಮಾಡಿತು (1939). 


ಧಾರವಾಡದ ಕಾಂಗ್ರೆಸಿಗರು ಬಹುಮಟ್ಟಿ 1938ರಲ್ಲಿ ಪಟ್ಟಾಭಿಯವರ ವಿರುದ್ಧ ಸುಭಾಷಚಂದ್ರ ಬೋಸರಿಗೆ ಅ.ಬಾ.ಕಾಂಗ್ಲೆಸ್ಸಿನಲ್ಲಿ 
ಅಧ್ಯಕ್ಷ ಪಟ್ಟಕ್ಕೆ ಚುನಾವಣೆಯಲ್ಲಿ ಮತವಿತ್ತು ಸುಭಾಷರು ಗೆದ್ದರೂ ಮುಂದೆ ಸುಭಾಷರು ಗಾಂಧೀಜಿಯವರ ಜೊತೆ ಬಿನ್ನಾಭಿಪ್ರಾಯ 
ತೋರಿ ಕಾಂಗ್ರೆಸ್‌. ತ್ಯಜಿಸಿ ಫಾರ್ವರ್ಡ್‌ ಬ್ಲಾಕ್‌ ಸ್ಥಾಪಿಸಿದರು. ಮೇ ತಿಂಗಳಲ್ಲಿ ಬೋಸರು ಧಾರವಾಡಕ್ಕೆ ಬಂದಾಗ ಹೊಸಮನಿ 
ಸಿದ್ದಪ್ಪನವರು ಕಾಂಗ್ರೆಸ್‌ ತ್ಯಜಿಸಿ ಕರ್ನಾಟಕ ಫಾರ್ವರ್ಡ್‌ ಬ್ಲಾಕ್‌ ಘಟಕದ ಅಧ್ಯಕ್ಷರಾದರು; ಬೆಳಗಾವಿಯ ಮಂಡಗಿ, ವಿಜಾಪುರ . 
ಜಿಲ್ಲೆಯ ಮರುಳಾರಾಧ್ಯ ಶಾಸ್ತ್ರಿ ಕಾರ್ಯದರ್ಶಿಗಳಾದರು. ಸುಭಾಶ್ಚಂದ್ರರು ಧಾರವಾಡ, ಬ್ಯಾಡಗಿ, ಹಾವೇರಿಗಳಿಗೂ, 1939ರ ಜುಲೈ 
ತಿಂಗಳಲ್ಲಿ ಭೇಟಿ ನೀಡಿದರು. ಧಾರವಾಡದ ಇಡಗುಂಜಿ ಜಿಲ್ಲಾ ಫಾರ್ವರ್ಡ್‌ ಬ್ಲಾಕ್‌ ಅಧ್ಯಕ್ಷರಾದರೆ ಪಾಟೀಲ ಕಲ್ಲನಗೌಡರು 
ಕಾರ್ಯದರ್ಶಿಗಳಾದರು. | | 


ಆಲೂರು ವೆಂಕಟರಾವ್‌, ಫ.ಗು. ಹಳಕಟ್ಟಿ, ಹರ್ಡೇಕರ ಮಂಜಪ್ಪ ಭೂಪಾಲಂಚಂದ್ರಶೇಖರಯ್ಯ 6ಿವಮೊಗ್ಗು, ಪಂಡಿತ ಬಿ. 
ಶಿವಮೂರ್ತಿ ಶಾಸ್ತ್ರಿ ಮುಂತಾದವರು ಆಗ ಕಾಂಗ್ರೆಸಿನ ಭಾಗವಾಗಿದ್ದ ಹಿಂದೂ ಮಹಾ ಸಭೆಯಲ್ಲಿ ಇದ್ದು 1940ರಲ್ಲಿ ಸಾವರ್ಕರರು 
(ಇವರು ಆಲೂರರ ಸಹಪಾಠಿ ಪುಣೆ ಕಾಲೇಜಿನಲ್ಲಿ ಧಾರವಾಡಕ್ಕೆ 1940ರಲ್ಲಿ ಬಂದು ಉಪನ್ಮಾಸ ಮಾಡಿದರು. 


ಇದಲ್ಲದೆ ಬಾಂಬೆ ಸ್ಟೇಟ್‌ ಮುಸ್ಲಿಂ ಲೀಗ್‌ನ ಸಮ್ಮೇಳನವು 24.5.1940ರಂದು ಹುಬ್ಬಳ್ಳಿಯಲ್ಲಿ ಮಹಮದಧಾಬಾದ್‌ನ ರಾಜರ 
ಅಧ್ಯಕ್ಷತೆಯಲ್ಲಿ ನಡೆಯಿತು. 


ಸಾಂಸ್ಕೃತಿಕ ಚಟುವಟಿಕೆಗಳು, ಕನ್ನಡ ಜಾಗೃತಿ ಎಡೆಬಿಡದೆ ಸಾಗಿದವು. 1933ರಲ್ಲಿ ಕರ್ನಾಟಕ ನಾಟ್ಯವಿಲಾಸಿ ಎಂಬ ಹವ್ಯಾಸಿ 
ನಟರ ಸಂಸ್ಥೆಯನ್ನು ಧಾರವಾಡದಲ್ಲಿ ಅಧ್ಯಾಪಕರಾಗಿದ್ದ ಶ್ರೀರಂಗರು, ಸ್ಥಾಪಿಸಿ "ಹರಿಜನ್ಹಾರ' ಮುಂತಾದ ನಾಟಕ ಆಡಿದರು. ಇದಲ್ಲದೆ 
ಆರ್ಥಿಕ ವಿಚಾರಗಳ ಚರ್ಚೆಗೆಂದೇ 1934ರಲ್ಲಿ "ಧನಂಜಯ'- ಎಂಬ ಮಾಸ ಪತ್ರಿಕೆಯನ್ನು ಹುಕ್ಕೇರಿಕರರು ಆರಂಭಿಸಿದರು. ಅದೇ 
ರೀತಿ ಏಕೀಕರಣ, ಕರ್ನಾಟಕದ ಪ್ರಗತಿಗಳ ಚೆಂತನೆಗಾಗಿ "ಯುನಾಯಿಟೆಡ್‌ ಕರ್ನಾಟಕ' ಎಂಬ ಇಂಗ್ಲೀಷ್‌ ವಾರಪತ್ರಿಕೆಯನ್ನು ಅವರೇ 
1937ರಲ್ಲಿ ಆರಂಭಿಸಿದರು. ಬೆಳಗಾವಿಯಲ್ಲಿ ಇದ್ದ "ಸಂಯುಕ್ತ ಕರ್ನಾಟಕ' ದಿನಪತ್ರಿಕೆ 1937ರಲ್ಲಿ ಹುಬ್ಬಳ್ಳಿಗೆ ಇಂತು. ರಾಷ್ಟ್ರೀಯ 
ವಾಜ್ಯಯ ಮಂಡಳ ಇದನ್ನು ನಡೆಸುತ್ತಿತ್ತು. ನಿಂತು ಹೋಗಿದ್ದ "ಕರ್ಮವೀರ'ವೂ ಮುಂದೆ ಇದೇ ಮಂಡಳದ ಆಡಳಿತಕ್ಕೆ ವರ್ಗಾವಣೆ 
ಹೊಂದಿತು.. ಈ ಪ್ರಕಟಣೆಗಳು ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಣ್ಯ ಪಾತ್ರ ವಹಿಸಿದವು. 1936ರಲ್ಲಿ ವಿಜಯನಗರ 
ಷಟ್‌ಶತಮಾನೋತ್ಸವವು ವಿದ್ಯಾವರ್ಧಕ ಸಂಘದ ನೇತೃತ್ವದಲ್ಲಿ ವೀರಭದ್ರಪ್ಪ ಹಾಲಭಾವಿ ಸ್ವಾಗತಾಧ್ಯಕರಾಗಿ ಸಂಘಟಿತವಾಗಿ 
ಹಂಪಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಆಲೂರರ ಪ್ರೇರಣೆಯಂತೆ ದಸರಾವನ್ನು ಆಗಿನಿಂದ ಎಲ್ಲೆಡೆ "ನಾಡಹಬ್ಬ'ವೆಂದು ರಾಷ್ಟ್ರೀಯ 
ಉತ್ಸವವಾಗಿ ಆಚರಿಸುವುದನ್ನು ಮೊದಲಿಟ್ಟರು. 1931ರಲ್ಲಿ "ಜಯಂತಿ' ಮಾಸಪತ್ರಿಕೆಯನ್ನು ಬೆಟಗೇರಿ ಕೃಷ್ಣಶರ್ಮರು ಆರಂಭಿಸಿದ 
ಗೆಳೆಯರ ಗುಂಪು "ಜೀವನ' ಮಾಸಿಕ ಆರಂಭಿಸಿತು. 1938ರಲ್ಲಿ ರಾಣೆಬೆನ್ನೂರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ವಾರ್ಷಿಕ ಪರಿಷತ್ತು 


ಊಂ 
ಅಧ್ಯಕ್ಷರಾದರು. ಜಿ.ವಿ.ಹಳ್ಳಿಕೇರಿ (ಆವರೆಗೆ ಜೊತೆ. ಕಾರ್ಯದರ್ಶಿ ಇದ್ದವರು) 


ಸೇರಿದಾಗ ಗಂಗಾಧರರಾವ್‌ ದೇಶಪಾಂಡೆ ಕೆ.ಪಿ.ಸಿ.ಸಿ. ] 


ಪ್ರಧಾನ ಕಾರ್ಯದರ್ಶಿ ಆದರು. 


146 ಧಾರವಾಡ ಜಿಲ್ಲಿ 
ಮುಂದೆ 1939ರಲ್ಲಿ ಮಹಾಯುದ್ಧ ಆರಂಭ ಆದಾಗ ಕಾಂಗ್ರೆಸ್‌ ಮಂತ್ರಿಮಂಡಲಗಳು ರಾಜೀನಾಮೆ ಕೊಟ್ಟ ಖೇರ್‌ ಸಂಪುಟವೂ 
ರಾಜೀನಾಮೆ ನೀಡಿತ್ತು. ಅನಂತರ ಯುದ್ಧ ವಿರೋಧಿ ವೈಯಕ್ತಿಕ ಸತ್ಯಾಗ್ರಹ ನಡೆದಾದ 1940-41ರಲ್ಲಿ ರಾಜ್ಯದಲ್ಲಿ ಗಾಂಧೀಜಿಯವರ 


ಅನುಮತಿ ಪಡೆದ ಸುಮಾರು 1,100 ಜನರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 274 ಜನ ಜೈಲು ಕಂಡರು. ಮುನಿಸಿಪಾಲಿಟಿ, ಜಿಲ್ಲಾ 
ಬೋರ್ಡ್‌, ಶಾಸನ ಸಭೆಗಳ ಸದಸ್ಯರಾಗಿದ್ದ ಎಲ್ಲ ಕಾಂಗ್ರೆಸ್ಸಿಗರೂ ಸತ್ಕಾಗ್ರಹ ಹೂಡಲು ಗಾಂಧೀಜಿ ಕರೆ ನೀಡಿದ್ದರು. ಸ 


ಕ್ವಿಟ್‌ ಇಂಡಿಯಾ ಚಳವಳಿ 


ಕ್ವಿಟ್‌ ಇಂಡಿಯಾ ಚಳುವಳಿ ಆರಂಭವಾಗುವುದಕ್ಕೂ ಮುಂಚೆ ಕೆ.ಪಿ.ಸಿ.ಸಿ. ಕಾರ್ಯಸಮಿತಿ ಸಭೆಯು ಆಗಸ್ಟ್‌ 4ಕ್ಕೆ ಧಾರವಾಡದಲ್ಲಿ 
ನಡೆಯಿತು. ಆಗ ಕೆ.ಪಿ.ಸಿ.ಸಿ. ಅಧ್ಯಕ್ಷರಾಗಿದ್ದ ಡಾ।। ಆರ್‌. ನಾಗನಗೌಡರು ಅಧ್ಯಕ್ಷ ಪದವಿಗೆ ರಾಜೀನಾಮೆ ನೀಡಿದ್ದರು. ಅವರ 
ರಾಜೀನಾಮೆ ಅಂಗೀಕರಿಸಿ ದ.ಪ. ಕರಮಕರರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಮುಂಬೈಯಲ್ಲಿ ಕೆಲವೇ ದಿನಗಳಲ್ಲಿ 
ನಡೆಯಲಿದ್ದ ಏ.ಐ.ಸಿ.ಸಿ.ಯ ಮಾರ್ಗದರ್ಶನದಂತೆ ಕೆಲಸ ಮಾಡಲು ನಿರ್ಧರಿಸಲಾಯಿತು. ಬಂಧಿಸಬೇಕೆಂದಿದ್ದ ಕಾರ್ಯಕರ್ತರ 
ಒಂದು ಪಟ್ಟಿಯನ್ನೇ ಸರಕಾರವು ಮೊದಲೇ ಸಿದ್ದಪಡಿಸಿದ್ದು ಆಗಸ್ಟ್‌ 8 ರ ರಾತ್ರಿ ಗಾಂಧೀಜಿ ಭಾಷಣ ನೀಡಿದ ನಂತರ ದೇಶದ 
ಗಣ್ಯ ನಾಯಕರನ್ನು ಮುಂಬೈಯಲ್ಲೇ ಬಂಧಿಸಿದರು. ಕಾಂಗ್ರೆಸ್‌ ಕಾನೂನು ಬಾಹಿರವೆಂದು ಪ್ರಕಟಿಸಿ ಅದರ ಕಚೇರಿಗಳಿಗೆ ಎಲ್ಲೆಡೆ 
ಬೀಗಮುದ್ರೆ ಹಾಕಿ ಕಾವಲು ಹಾಕಲಾಯಿತು. ಹುಬ್ಬಳ್ಳಿಯಲ್ಲಿ ಡಾ! ಹರ್ಡೀಕರ್‌, ಡಿ.ಸಿ.ಸಿ. ಕಾರ್ಯದರ್ಶಿ ಹಾಗೂ ಕಾರ್ಮಿಕ ನಾಯಕ 
ದೇವಪುರೆ, ತಾಲೂಕು ಕಾಂಗ್ರೆಸ್‌ ಕಾರ್ಯದರ್ಶಿ ಸಯ್ಯದ್‌ ಬಂದಾರ್‌, ಆರ್‌.ವಿ. ಕರಗುದರಿ, ವಿರಕ್ತಮಠ ಇವರನ್ನೆಲ್ಲ ಬಂಧಿಸಿತು. 


ಆಗಸ್ಟ್‌ 9 ರಂದು ಭಾನುವಾರವಾದರೂ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಮೆರವಣಿಗೆ ನಡೆಸಿದರು. ಪೋಲೀಸರು ಅದನ್ನು 
ತಡೆದಾಗ ವಿದ್ಯಾರ್ಥಿಗಳು ರಸ್ತೆಯಲ್ಲೇ ಕೂತು ರಾಮಧುನ್‌ ಹಾಡಹತ್ತಿದರು. ಜಿಲ್ಲಾಧಿಕಾರಿಗಳು ಮಧ್ಯೆ ಪ್ರವೇಶಿಸಿ ಮೆರವಣಿಗೆಯನ್ನು 
ಸಾಗಗೊಟ್ಟರು. ಅದೇ ದಿನ ಸಂಜೆ ಮಳೆ ಸುರಿಯುತ್ತಿದ್ದರೂ ಕಡಪಾ ಬಯಲಲ್ಲಿ ಭಾಷಣ ಮಾಡಿದ ನಂತರ ಡಾಗಿ ಕಬ್ಬೂರರನ್ನು 
ಬಂಧಿಸಿದರು. ಹುಬ್ಬಳ್ಳಿಯಲ್ಲಿ ಅಲ್ಲಿನ ಮೂರು ಹೈಸ್ಕೂಲಿನ ವಿದ್ಯಾರ್ಥಿಗಳು ಮೆರವಣಿಗೆ ನಡೆಸಿದರು. ಜಿಲ್ಲೆಯಲ್ಲಿ ನಾಯಕರಾಗಿದ್ದ 
ಪರಮಣ್ಣ ಹೊಸಮನಿ, ಜಿ.ವಿ.ಹಳ್ಳಿಕೇರಿ, ಅಂದಾನಪ್ಪ ದೊಡ್ಡಮೇಟ, ವಿರನಗೌಡಪಾಟೀಲ ಮುಂತಾದವರನ್ನು ಒಂದೆರಡು ದಿನಗಳಲ್ಲೇ 
ಬಂಧಿಸಿದರು. ಎಲ್ಲ ಪ್ರಮುಖ ಊರುಗಳಲ್ಲೂ ಹರತಾಳ ಮೆರವಣಿಗೆಗಳು 10 ರಂದು, ಕೆಲವೆಡೆ 11 ರಂದು ನಡೆದವು. ಶಿರಹಟ್ಟಿ 
ಬಳಿಯ ಶಿಗ್ಲಿ (ಆಗಿನ ಸಾಂಗ್ಲೀಸಂಸ್ಥಾನ)ದಲ್ಲೂ ಆಗಸ್ಟ್‌ 11 ರಂದು ಹರತಾಳವು ಪ್ರಜಾ ಸಂಘದ ಅಧ್ಯಕ್ಷರ ಮನವಿಯಂತೆ ಆಯಿತು. 
ಆಗಸ್ಟ್‌ 12 ರಂದು ಗದಗಿನಲ್ಲಿ ಹರತಾಳವಾಗಿ ಸಾರ್ವಜನಿಕ ಸಭೆಯಲ್ಲಿ ಎಂ. ಹರಿದಾಸರಾವ್‌ ಮತ್ತು ಅಬಲೂರ್‌ ಭಾಷಣ 
ಮಾಡಿದರು. ಆ ಊರಲ್ಲೂ ಜಾಲಿಹಾಳ ವಕೀಲರೇ ಮುಂತಾದ ಹಿರಿಯ ನಾಯಕರನ್ನು ಬಂಧಿಸಿದರು. 12 ರಂದು ಹುಬ್ಬಳ್ಳಿಯಲ್ಲಿ 
ಎದ್ಯಾರ್ಥಿಗಳ ಮೆರವಣಿಗೆಯಾಗಿ ಗೊಬ್ಬಣ್ಣನವರ್‌ ಭಾಷಣ ಮಾಡಿದರು. ಹಾನಗಲ್‌, ಮೊರಬ, ಗಜೇಂದ್ರಗಡ ಮುಂತಾದ ಕಡೆಯೂ 
ಆ ದಿನ ಮೆರವಣಿಗೆ ಆಯಿತು. 13 ರಂದೂ ಹುಬ್ಬಳ್ಳಿಯಲ್ಲಿ ಮೆರವಣಿಗೆ ನಡೆಯಿತು. ಗಾಂಧೀಜಿ ಮತ್ತು ರಾಷ್ಟ್ರನಾಯಕರ ಬಂಧನಕ್ಕೆ 
ನಡೆದ ಈ ಪ್ರತಿಭಟನೆ ಶಾಂತವಾಗಿ ಸಾಗಿತು. ಗಣ್ಯ ನಾಯಕರ ಬಂಧನವಾದುದರಿಂದ ಚಳವಳಿ ಅನಾಯಕವಾಗುವ ಸಂದರ್ಭ 
ಕಾಣಿಸಿತು. ಕಾಂಗ್ರೆಸ್‌ ಬುಡಮೇಲು ಕೃತ್ಯಗಳನ್ನು ನಡೆಸಲು ನಿರ್ಧರಿಸಿತ್ತು ಎಂಬ ಎವರವನ್ನು ಒಳಗೊಂಡ ಭಾಷಣವನ್ನು ಬ್ರಿಟಿಷ್‌ 
ಪಾರ್ಲಿಮೆಂಟಿನಲ್ಲಿ ಮಂತ್ರಿ ಅಮೆರಿ ಮಾಡಿರಲು ಈ ವಾರ್ತೆ ಎಲ್ಲೆಡೆ 13-14 ಕೈ ಹರಡಿ, ಇದೇ ಕಾಂಗ್ರೆಸ್ಸಿನ ಕಾರ್ಯಕ್ರಮವೆಂಬ 
ಕಲ್ಪನೆ ಕಾರ್ಯಕರ್ತರಲ್ಲಿ ಬಂದು ಟೆಲಿಗ್ರಾಫ್‌ ತಂತಿ ಕತ್ತರಿಸುವುದು ಸರಕಾರೀ ಕಟ್ಟಡಗಳಿಗೆ ಹಾನಿ ಮಾಡುವುದು ಆರಂಭವಾಯಿತು. 
ಮೊದಲ ವಿಧ್ವಂಸಕ ಕೃತ್ಯ 13ರ ರಾತ್ರಿ ಬೆಳಗಾವ ಜಿಲ್ಲೆಯ ಸುಲಧಾಳ-ಗೋಕಾಕಗಳ ನಡುವೆ ತಂತಿ ಕತ್ತರಿಸಿದಾಗ ಆರಂಭವಾಯಿತು. 
ಆಗಸ್ಟ್‌ 14 ಕ್ಕೆ ಲ್ಯಾಮಿಂಗ್ಟನ್‌ ಹೈಸ್ಕೂಲೆನಿಂದ ಹೊರಟ ಮೆರವಣಿಗೆಯನ್ನೂ ಹುಬ್ಬಳ್ಳಿ ಪೋಲೀಸರು ಸರಾಫಕಟ್ಟೆ ಬಳ ತಡೆದರು. 
ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿನಿಂದ ಅದೇ ದಿನ ಕರ್ನಾಟಕ 'ಹೃಸ್ಕೂಲ್‌ವರೆಗೆ ಮೆರವಣಿಗೆ ಆಯಿತು. 


ಆಗಸ್ಟ್‌ '15 ರಂದು ಮಹಾದೇವಭಾಯಿ ವೇಸಾಯರು ನಿಧನರಾದುದರಿಂದ ಮತ್ತೆ ಎಲ್ಲೆಡೆ ಚಳವಳಿ ಭುಗಿಲೆಂದು ಎದಿತು. 

ತ ಸ (Se 
ಹ ನಿಧನದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಬಗಿ ಬಂಧೋಬಸ್ಟ್‌ ಮಾಡಿರಲು, ವಾರ್ತೆಗಳಲಿ ಪತ್ರಿಕೆಗಳಲ್ಲಿ ಮೊದಲು ಬಾರದ್ದರಿಂದ 
"ಡಿಯೋ ವ ದ ಜನ ರೊಚಿಗೆದರ ವ 
ಖೂಲಕ ತಿಳಿದ ಸುದ್ದಿಯಿಂದ ಜನ ರೂಚಿಗೆದ್ದರು. ಹುಬ್ಬಳ್ಳಿಯಲ್ಲಿ ಭಾರೀ ಮೆರವಣಿಗೆ (ಐದಾರು ಸಾವಿರ ಜನರದು) 


ಇತಿಹಾಸ 147 


ಕೊಪ್ಪೀಕರ ಬೀದಿಯಿಂದ ದುರ್ಗದ ಬೈಲು ಕಡೆ ಸಾಗಲು ಸಂಜೆ ಗೋಳಿಬಾರಾಗಿ ನಾರಾಯಣ ಡೋಣಿ ಎಂಬ ವಿದ್ಯಾರ್ಥಿ ನಿಧನನಾದ. 
ಗಾಯಗೊಂಡ ಈಶ್ವರಠಾಕೂರ್‌ ಕಾಟ್ಕರ್‌ ಎಂಬವರ ಕಾಲನ್ನು ಮರುದಿನ ಶಸ್ತ್ರಕ್ರಿಯೆ ಮಾಡಿ ಕತ್ತರಿಸಿದರು. ಧಾರವಾಡ, ಗದಗ, 
ಹಾವೇರಿ ಮುಂತಾದ ಎಲ್ಲ ಊರುಗಳಲ್ಲಿ 15, 16, 17 ರಂದು ಉಗ್ರ ಪ್ರತಿಭಟನೆ, ಮೆರವಣಿಗೆ, ಹರತಾಳ ಆಯಿತು. ಧಾರವಾಡ 
ಜಿಲ್ಲೆಯ ಯಾವ ಗಣ್ಯ ಊರೂ ತಣ್ಣಗಿರದಂತೆ ಕಾರ್ಯಕ್ರಮಗಳು ನಡೆದವು. ಬೆಂಗಳೂರು, ದಾವಣಗೆರೆ, ನಿಪ್ಪಾಣಿ, ತಿಪಟೂರು, 
ಬೈಲಹೊಂಗಲಗಳಲ್ಲಿ ಆದ ಗೋಳೀಬಾರು ಸಾವುಗಳ ಸುದ್ದಿ ಜಿಲ್ಲೆಯಲ್ಲಿ ಭಾರೀ ಕ್ಷೋಭೆ ಉಂಟು ಮಾಡಿತು.* “ಮಾಡು ಇಲ್ಲವೆ 
ಮಡಿ” (ಡೂ ಆರ್‌ ಡೈ) ಎಂಬ ಮಹಾತಥ ಕರೆ ಎಲ್ಲರನ್ನು ಬಡಿದೆಬ್ಬಿಸಿತ್ತು. 


ಈ ಚಳವಳಿಯಲ್ಲಿ ಶೀಘ್ರ ಸುಸಂಘಟಿತ ಬುಡಮೇಲು ಕೃತ್ಯಗಳು ಯೋಜಿತವಾಗಿ ವಿಶೇಷತಃ ಧಾರವಾಡ ಮತ್ತು ಬೆಳಗಾವಿ 
ಜಿಲ್ಲೆಗಳಲ್ಲಿ ಎರಡು ವರ್ಷಗಳ ತನಕ ಸಾಗಿದವು. ಈ ಚಟುವಟಿಕೆ "ಕರ್ನಾಟಕ ಪ್ಯಾಟರ್ನ್‌' ಎಂದು ಪ್ರಸಿದ್ಧವಾಗಿ ಜಯಪ್ರಕಾಶ 
ನಾರಾಯಣದಿಂದಲೂ ಸ್ತತಿಸಲ್ಪಟ್ಟಿತು. ಈ ಕಾರ್ಯಕ್ರಮಗಳನ್ನು ಮುಂಬೈಗೆ ಏ.ಐ.ಸಿ.ಸಿಗೆ ತೆರಳಿದ್ದ ನಾಯಕರು ಬಂಧನಕ್ಕೆ ಒಳಗಾಗದೆ 
ಭೂಗತರಾಗಿ ಸಂಘಟಿಸಿದರು. ಈ ಬಾರಿಯ ಚಳವಳಿಯ ಸ್ವರೂಪವೇ ಬೇರೆ, ಎಂದಿದ್ದ ಗಾಂಧೀಜಿ ಚಳವಳಿಯ ಸ್ವರೂಪ ಏನೆಂದು 
ಪ್ರಕಟಿಸುವ ಮೊದಲೇ ಬಂಧಿತರಾಗಿದ್ದರು. 


ಏ.ಐ.ಸಿ.ಸಿ. ಮುಗಿದಾಗ ಬಂಧನಕ್ಕೆ ಒಳಗಾಗದೇ ತಪ್ಪಿಸಿಕೊಂಡಿದ್ದ ದಿವಾಕರರು ಮುಂಬೈಯಲ್ಲಿದ್ದ ಆಲ್‌ ಇಂಡಿಯಾ ಕಾಂಗ್ರೆಸ್‌ 
ಕಮಿಟಿಯ ಕೆಲವು ಸದಸ್ಯರು ಪರಸ್ಪರ ಭೇಟಿಯಾದರೂ “ಕೈಕ್ಷೊಳ್ಳಬೇಕಾದ ಕಾರ್ಯಕ್ರಮದ ಬಗ್ಗೆ ಯಾವುದೇ ತಲೆಬುಡ ನಮಗೆ 
ತಿಳಿದಿರಲಿಲ್ಲ..ಕಾರ್ಯಕ್ರಮದ ರೂಪರೇಷೆ ತಿಳಿದಮೇಲೆ ಅದನ್ನು ಕಾರ್ಯಾಚರಣೆಗೆ ತರಲೆಂದು ಐವರ ಕ್ರಿಯಾಸಮಿತಿಯೊಂದನ್ನು 
ಕರ್ನಾಟಕಕ್ಕಾಗಿ ನಿರ್ಮಿಸಬೇಕೆಂದು ನಾವು ನಿರ್ಧರಿಸುವುದು ಸಾಧ್ಯವಾಯಿತು”, ಎಂದಿದ್ದು ವಿಜಾಪುರದ ಚನ್ನಬಸಪ್ಪ ಅಂಬಲಿ 
ಅಧ್ಯಕ್ಷರಾಗಿ ತಾವು ಕಾರ್ಯದರ್ಶಿಗಳಾಗಿ, ಕರಮರಕರ, ಹುಕ್ಕೇರಿಕರ ಮತ್ತು ಮಂಗಳೂರಿನ ಶ್ರೀನಿವಾಸಮಲ್ಯ ಸದಸ್ಯರಾಗಿ ಇರುವ 
ಒಂದು ಕ್ರಿಯಾಸಮಿತಿಯನ್ನು ಕೆ.ಪಿ.ಸಿ.ಸಿ ಪರವಾಗಿ ರಚಿಸಿಕೊಂಡುದಾಗಿ ಹೆಳಿದ್ದಾರೆ. (ಕರ್ನಾಟಕದಲ್ಲಿ ಕ್ವಿಟ್‌ ಇಂಡಿಯಾ ಚಳವಳಿ, 
ಪು.246) ಫಿ 


ಕ್ರಿಯಾ ಸಮಿತಿಯು ಗುಪ್ತವಾಗಿ ಮುಂಬೈಯಿಂದ ಕಾರ್ಯಾಚರಣೆ ನಡೆಸುತ್ತಿದ್ದು ಮುಂಬೈಯಿಂದ ಹಣ ಸಂಗ್ರಹಿಸಿ, ಅದೇ ರೀತಿ 
ಚಟುವಟಿಕೆಗಳಿಗೆ ಮಾರ್ಗದರ್ಶನ ಮಾಡುವ ಸೂಚನೆಗಳನ್ನು ಸೈಕೊಸ್ಸೈಲ್‌ ಮಾಡಿ ಇಲ್ಲವೆ ಮುದ್ರಿಸಿ ಕಳುಹಿಸುತ್ತಿತ್ತು. ಸ್ವತಃ ಅಂಬಲಿ 
ಮುದ್ರಣಕಾರರಾಗಿದ್ದು ಪುಣೆಯಲ್ಲಿ ಗುಪ್ತವಾಗಿ ಒಂದೆಡೆ ಕನ್ನಡ ಮೊಳೆಗಳನ್ನು ತರಿಸಿ ಇಟ್ಟುಕೊಂಡು ಕನ್ನಡದಲ್ಲೂ ಮುದ್ರಣ 
ಮಾಡುತ್ತಿದ್ದರು. ಬಿಂದು ಮಾಧವ ಬುರ್ಲಿ, ಶಂಕರ ಕುರ್ತಕೋಟಿ, ನರಸಿಂಹ ದಾಬಡೆ ಇವರೆಲ್ಲ ಆಗಾಗ, ಮುಂಬೈಯಿಂದ ಜಿಲ್ಲೆಗೆ 
ಬಂದು ಮಾರ್ಗದರ್ಶನ ಮಾಡುತ್ತಿದ್ದರು. ಸಂಯುಕ್ತ ಕರ್ನಾಟಕದ ಸಂಪಾದಕ ಮೊಹರೆ ತಮ್ಮ ವೃತ್ತಿ ಸಂಬಂಧ ಚಟುವಟಿಕೆಗಳಿಗಾಗಿ 
ಮುಂಬೈಗೆ ಆಗಾಗ ಬರುತ್ತಿದ್ದು ಹಣವಿತರಣೆ ಇತ್ಯಾದಿ ಕಾರ್ಯಗಳಿಗೆ ಮಧ್ಯಸ್ಥರಾಗಿದ್ದರು. 


ಭೂಗತ. ಚಟುವಟಿಕೆ ನಡೆಸಲು ಹಲವಾರು ತಂಡಗಳಿದ್ದು ಬೆಳಗಾವಿಯ ಶ್ರೀರಂಗ ಕಾಮತ್‌, ಗೋವಿಂದರೆಡ್ಡಿ ಹೂಲಿ 
ಮುಂತಾದವರು ದಾರವಾಡ ಜಿಲ್ಲೆಯ ಉತ್ತರ ಭಾಗದ ಕೆಲಸ ನೋಡಿಕೊಳ್ಳುತ್ತಿದ್ದರು. ವೆಂಕಟೇಶ್‌ ಮಾಗಡಿ, ಶಿವರಾಯ 
ಮಾನಣ್ಣನವರ್‌, *ದುಂದೂರ್‌, ವಕೀಲರೇ ಮುಂತಾದವರನ್ನು ಒಳಗೊಂಡ ಧಾರವಾಡ, ನವಲಗುಂದ ತಾಲೂಕಿನ ಹಳ್ಳಿಗಳಲ್ಲಿ 
ನೂರಾರು ಜನರನ್ನುಳ್ಳ ತಂಡದ ಸಂಪರ್ಕವನ್ನು ಹೊಂದಿದ್ದರು. ಕರ್ಲವಾಡ, ಹೆಬಸೂರು, ಯವನೂರು, ಜಗಾಪುರ, ಅರೆಕುರಹಟ್ಟಿ 
ಊರಿನ ಕಾರ್ಯಕರ್ತರು ಇದರಲ್ಲಿದ್ದರು. ಬ್ಯಾಹಟ್ಟಿ, ಮೊರಬ, ಉಪ್ಪಿನ ಬೆಟಗೇರಿ ಊರಿನ ಗುಂಪುಗಳೂ ಇದರ ಜೊತೆ ಸೇರುತ್ತಿದ್ದರು. 
ಗದಗಿನಲ್ಲಿ ಶಿವಪ್ಪ ಕುಬಸದ ಅವರ ತಂಡವಿತ್ತು. ಹಿರೇಕೆರೂರಲ್ಲಿ ಕರಿಯಪ್ಪ ಯರೇಶಿಮೆ (ಸಂಗೂರ), ರಾಣೆಬೆನ್ನೂರಲ್ಲಿ ತಿಮಣ್ಣಗೌಡ 
ಮೆಣಸಿನಹಾಳ ಹಾಗೂ ಹಾವೇರಿಯಲ್ಲಿ ಮೈಲಾರ ಮಹದೇವಪ್ಪ ಅವರ ಗುಂಪುಗಳಿದ್ದವು. 


ಮಾಡತಕ್ಕ ಚಟುವಟಿಕೆಗಳಲ್ಲಿ ನಿತ್ಯ ಪ್ರಕಟವಾಗಿ ನಡೆಯುವ ಸಭೆ, ಮೆರವಣಿಗೆ, ದಿನಾಚರಣೆಗಳು ಉದಾ: ಗಾಂಧೀಜಿಯವರ 
ಬಂಧನ ಪ್ರತಿಭಟಿಸಿ ಪ್ರತೀ ತಿಂಗಳ 9ಕ್ಕೆ ಗಾಂಧೀದಿನ ಇತ್ಯಾದಿ), ಅಲ್ಲದೆ ಸರಕಾರವು ತಾನೇ ಪತ್ತೆ ಹಚ್ಚೆ ತಿಳಿಸಿರುವಂತೆ (ಸರಕಾರವೇ 
ನಡೆಯದಂತೆ ಮಾಡಲು ಹಾಗೂ ಆಗ ನಡೆಯುತ್ತಿದ್ದ ಮಹಾಯುದಕ್ಕೆ ಯಾವುದೇ ನೆರವು ಸಿಗದಂತೆ ಮಾಡಲು) (1) ಸಂಪರ್ಕ 
ಬಾರಾ ST ET TE EEE ಪಾ | 


* ಇಲ್ಲಿನವರೆಗಿನ ಕಥನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ವರದಿಗಳ ಮೇಲೆ ಆಧಾರಿತ 


148 ಧಾರವಾಡ ಜಿಲ್ಲೆ 

ರೈಲು ಸಾರಿಗೆಯನ್ನು ತಡೆಯುವುದು ಮತ್ತು ಸರಕು ಸಾರಿಗೆ (ಗೂಡ್ಸ್‌) ರೈಲು 

ಬಂಡಿಗಳನ್ನು ಉರುಳಿಸುವುದು, (3) ಎಲ್ಲ ಗ್ರಾಮದಫ್ಪರುಗಳನ್ನು ಸುಡುವುದು, (4) ರೈಲು ನಿಲ್ದಾಣ, ಗ್ರಾಮಚಾವಡಿ, ಧರ್ಮಶಾಲೆ, 

ಡಾಕ್‌ ಬಂಗ್ಲೆಗಳನ್ನು ಸುಡುವುದು, (5) ತಮ್ಮ ವಿರುದ್ಧ ಬರುವ ಪೋಲೀಸರು ಮತ್ತು ಇತರರನ್ನು ನಿಶಸ್ತಗೊಳಿಸುವುದು, (6) 
ವ ದಾರ — 

ಕಂದಾಯ ಸಂಗ್ರಹಣೆ ಮಾಡುವ ಕೇಂದ್ರಗಳನ್ನು ಸೂರೆ ಮಾಡುವುದು, ಮತ್ತು (7) ಮೇಲ್‌ ಬ್ಯಾಗುಗಳನ್ನು ಅಪಹರಿಸುವುದು 


ಸಾಧನಗಳ ನಾಶ, (2) ರೈಲು ಹಳಿಗಳನ್ನು ಕಿತ್ತು 


(ಮೇಲಿನದೇ, ಪು.92-93). 

ಭೂಗತ ಕಾರ್ಯಕರ್ತರು ರೈಲು, ಬಸ್ಸು ಬಳಸದೆ, ನಡೆದೇ ಪ್ರಯಾಣ ಮಾಡಬೇಕಾಗುತ್ತಿತ್ತು. ಹಗಲು ಬೆಟ್ಟ ಗುಡ್ಡ ಅಡವಿ, 
ತೋಳದ ಬೆಳೆಯ ನಡುವೆ ಆಶ್ರಯ. ಊಟ ಸಿಕ್ಕರೆ ಉಂಟು, ಇಲ್ಲವಾದರೆ ಇಲ್ಲ. ಎಲ್ಲ ಕಾರ್ಯಾಚರಣೆ ರಾತ್ರಿಕಾಲಹಲ್ಲೇ. 
10-20-30 ತಂಡ ಕಟ್ಟಿಕೊಂಡು ಭೂಗತರಾಗಿದ್ದು ಕೆಲಸ ಮಾಡಬೇಕಿತ್ತು. ಅನಾರೋಗ್ಯವಾದರೆ ಔಷಧೋಪಚಾರವಿರಲಿಲ್ಲ ಸದಾ 
ಪೋಲಿಸರ ಭಯ. ಅನೇಕ ಕಾರ್ಯಕರ್ತರ ಬಂಧನಕ್ಕೆ ಸುಳಿವು ನೀಡಿದವರಿಗೆ ನೂರು, ಇನ್ನೂರು, ಸಾವಿರದಿಂದ ಐದು ಸಾವಿರ 
ರೂ.ವರೆಗೆ ಬಹುಮಾನ ಘೋಷಿಸಿದ್ದರು. ' 

ಪ್ರಕಟ ಚಳವಳಿ ಹಲವು ವಾರಗಳವರೆಗೆ ಧಾರವಾಡ, ಹುಬ್ಬಳ್ಳಿ, ಗದಗ, ಹಾವೇರಿ, ಶಿಗ್ಗಾಂವಿಗಳಲ್ಲಿ ನಡೆಯಿತು. ಶಾಲೆ ಕಾಲೇಜು 
ಪೂರ್ತಿ ಬಹಿಷ್ಕರಿಸಿದರು. ಧಾರವಾಡ ಕರ್ನಾಟಕ ಹೈಸ್ಕೂಲಿನ ಕೆ.ಜಿ. ಜೋಶಿ ಮಾಸ್ತರ ಹುದ್ದೆಗೆ ರಾಜೀನಾಮೆ ನೀಡಿ ಉತ್ತರ ಕನ್ನಡ 
ಜಿಲ್ಲೆಗೆ ತೆರಳಿ ಚಳವಳಿ ನಡೆಸಲು ಭೂಗತರಾದರು. ಅದೇ ಶಾಲೆಯ ರುದ್ರಪ್ಪ ಪತ್ತಾರ ಗರಗಕ್ಕೆ ತೆರಳಿದ್ದರು. ಕೆ.ಇ. ಬೋರ್ಡ್‌ 
ಸಂಸ್ಥೆಯ ಮೂರು ಹೈಸ್ಕೂಲುಗಳ ಅಧ್ಯಾಪಕರಾದ ಶಿನೋಳಿಕರ್‌, ಎಸ್‌.ಜಿ. ನಾಡಗೀರ್‌, ಹೋಳಿಕಟ್ಟೆ, ಹರಪನಹಳ್ಳಿ ಹಾಗೂ 
ಮುಧೋಳ್ಕರ್‌ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುತ್ತಿದ್ದರು. ಕಲ್ಕತ್ತಾದಿಂದ ಬಂದ ವಿಮಲ”ಗುಲವಾಡಿ, ಹಾಗೂ ಗೋಪಾಲ್‌ ನಖಾತೆ, 
ನಾರಾಯಣ ಕೊರವಾರ, ರವಿ ಕೊಯಮತ್ತೂರ, ಗಂಗಾಧ ಚಿತ್ತಾಳ, ಗುಂಡು ನರಬೋಳಿ, ವಿಕ್ರಮ ಬುರ್ಲಿ ಮತ್ತು ಜಿ.ಎಸ್‌. 
ಜೋಶಿ ಧಾರವಾಡದ ಗಣ್ಯ ವಿದ್ಯಾರ್ಥಿನಾಯಕರು. 


10.9.42 ರಂದು ಹರತಾಳ ಆಚರಿಸಿ ವಿದ್ಯಾರ್ಥಿಗಳ ಅಧ್ಯಾಪಕರುಗಳಿಗೆ ಖಾದಿ ಟೋಪಿ ಉಡುಗೊರೆ ನೀಡಿದ್ದರು. ಮರುದಿನ 
32 ವಿದ್ಯಾರ್ಥಿಗಳನ್ನು ಧಾರವಾಡದಲ್ಲಿ ಬಂಧಿಸಿದರು. ದಸರಾ ರಜೆ ನಂತರ ಸೆಪ್ಟೆಂಬರ್‌ 17 ಕ್ಕೆ ಕರ್ನಾಟಕ ಕಾಲೇಜು ತೆರೆದಾಗ 
ಹಾಜರಾತಿ ಕಡಿಮೆ ಇತ್ತು. ಸೆಪ್ಟೆಂಬರ್‌ 23 ಕ್ಕೆ ಪ್ರೌಢಶಾಲೆಗಳು ತೆರೆದಾಗಲೂ ಹಾಜರಾತಿ ಕಡಿಮೆ ಇತ್ತು. 25:9:42 ಕರ್ನಾಟಕ 
ಕಾಲೇಜು ಕಚೇರಿಗೆ ಕೊಳ್ಳಿ ಇಟ್ಟರು. ಗಾಂಧಿಜಯಂತಿ (ಅಕ್ಟೋಬರ್‌ 2ಕ್ಳೆಯಂದು ಊರಲ್ಲಿ ಮೆರವಣಿಗೆ ನಡೆಸಲು ಅನೇಕ 
ಮಹಿಳೆಯರ ಸಹಿತ ಹಲವು ವಿದ್ಯಾರ್ಥಿಗಳ ಬಂಧನವಾಯಿತು. 


ವಿಮಲ ಗುಲ್ವಾಡಿ ಮತ್ತು ಶಿನೋಳಿಕರ್‌ ಎಂಬ ವಿದ್ಯಾರ್ಥಿನಿಯರು 24.10.42 ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ 
ನ್ಯಾಯಾಧೀಶರ ಕೊಠಡಿಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ಈ ಇಬ್ಬರಿಗೂ ಮೂರು ತಿಂಗಳ ಶಿಕ್ಷೆ ಆಯಿತು. 29.10.42 ರಂದು 
ಧಾರವಾಡದ ವಿದ್ಯಾರ್ಥಿಗಳು ಸಭೆ ನಡೆಸಿ ಚಳವಳಿ ಮುಂದುವರಿಸಲು ನಿರ್ಧರಿಸಿದರು. ಆದರೆ ಮುಂಚೆ ಕೆಲವೇ ದಿನಗಳಲ್ಲಿ ಶಾಲೆ 
ಕಾಲೇಜುಗಳ ಯಥಾಪ್ರಕಾರ ನಡೆದವು. ಆದರೆ ಅನೇಕ ವಿದ್ಯಾರ್ಥಿವಿದ್ಯಾರ್ಥಿನಿಯರು ಕಾಯಂ ಆಗಿ ಶಾಲೆಕಾಲೇಜು ತ್ಯಜಿಸಿದ್ದರು. 
ಕೆ.ಜಿ. ಜೋಶಿಯವರು ಉತ್ತರ ಕನ್ನಡದಲ್ಲಿ ಬಂಧನವಾದ ಬಗ್ಗೆ 8.1.43 ರಂದು ಕರ್ನಾಟಕ ಹೈಸ್ಕೂಲಿನ ವಿದ್ಯಾರ್ಥಿಗಳು ಮುಷ್ಕರ 
ಹೂಡಿದರು. 


ಹುಬ್ಬಳ್ಳಿಯಲ್ಲಿ 9.9.42 ರಂದು ನಾಯಕರ ದಿನ ಆಚರಿಸಿ ಮೆರವಣಿಗೆ ನಡೆಸುವ ಯತ್ನ ಮಾಡಿದ ವಿದ್ಯಾರ್ಥಿಗಳಲ್ಲಿ 10 
ಮಂದಿಯನ್ನು ಬಂಧಿಸಿದರು. ಲ್ಯಾಮಿಂಗನ್‌ ಹೈಸ್ಕೂಲಿಗೆ ಅಗ್ನಿಸ್ಪರ್ಶ ಮಾಡಿದ ಕಾರಣಕ್ಕೆ 29.9.42 ರಂದು ಇಬ್ಬರನ್ನು ಬಂಧಿಸಿದರು. 
ಈ ಹೈಸ್ಕೂಲೇ ಅಲ್ಲದೆ ಸಿಟಿ ಮತ್ತು ನ್ಯೂ ಇಂಗ್ಲಿಷ್‌ ಹೈಸ್ಕೂಲು ವಿದ್ಯಾರ್ಥಿಗಳು ಚಳವಳಿಯಲ್ಲಿ ಉತ್ಸಾಹದಿಂದ ಪಾಲುಗೊಂಡರು. 


ಇತಿಹಾಸ 140 


ಗದಗಿನಲ್ಲಿ 5.9.42 ರಂದು 10 ವಿದ್ಯಾರ್ಥಿಗಳನ್ನು ಬಂಧಿಸಿ ರಾತ್ರಿ ಬಿಡುಗಡೆ ಮಾಡಲು. ಅವರ ಸಹಿತ ವಿದ್ಯಾರ್ಥಿಗಳು 
ಗದಗಿನಲ್ಲಿ ರಾತ್ರಿಯೇ ಮೆರವಣಿಗೆ ಮಾಡಿದರು. ಸೆಪ್ಟೆಂಬರ್‌ 8 ಕ್ಕೂ ಗದಗಿನಲ್ಲಿ ವಿದ್ಯಾರ್ಥಿ ಮೆರವಣಿಗೆಯಾಯಿತು. 26.1.43ರಂದು 
ವಿದ್ಯಾರ್ಥಿಗಳು ಹುಬ್ಬಳ್ಳಿಯಲ್ಲಿ ಸ್ವಾತಂತ್ರ್ಯ ದಿನ ಆಚರಿಸಿದರು. 


: ಹಾವೇರಿಯಲ್ಲಿ ' ಸೆಪ್ಟೆಂಬರ್‌ 9 ಕ್ಕೂ ಎದ್ಯಾರ್ಥಿಗಳು ಹರತಾಳ ಆಚರಿಸಿದರು. ಅಕ್ಟೋಬರ್‌ 2 ಕ್ಕೆ (ಗಾಂಧೀ ಜಯಂತಿ) 
ಮೆರವಣಿಗೆ ನಡೆಸಿದ 11 ವಿದ್ಯಾರ್ಥಿಗಳಿಗೆ ಶಿಕ್ಷೆಯಾಯಿತು. ಶಾಲಾ ದಾಖಲೆಗಳನ್ನು 15.2.43ರಂದು ಹಾವೇರಿಯಲ್ಲಿ ಸುಡಲಾಯಿತು. 
ಹಂಸಭಾವಿ ಶಾಲೆಯ ವಿದ್ಯಾರ್ಥಿಗಳೂ ಹಲವು ದಿನ ಮೆರವಣಿಗೆ, ಸಭೆ ನಡೆಸಿದರು. ಶಿಗ್ಗಾಂವಿಯಲ್ಲಿ ಸೆಪ್ಟೆಂಬರ್‌ 20 ಕ್ಕೆ ಪ್ರಭಾತ 
ಫೇರಿ ನಡೆಸಿದ್ದಕ್ಕೆ 16 ವಿದ್ಯಾರ್ಥಿಗಳನ್ನು ಬಂಧಿಸಿದರು. ಸೆಪ್ಟೆಂಬರ್‌ 27 ಕೈಃ ಇದೇ ಕಾರಣಕ್ಕೆ ಮತ್ತೆ 16 ವಿದ್ಯಾರ್ಥಿಗಳನ್ನು ಕೈದು 
ಮಾಡಿದರು. ನರಗುಂದದಲ್ಲಿ ಸೆಪ್ಟೆಂಬರ್‌ 20 ರಂದು ಎದಾ ರ್ಥಿಗಳು ಪ್ರೆಭಾತಪೇರಿ ಮಾಡಿದರು. ಅದೇ ದಿನ ನವಲಗುಂದದಲ್ಲಿ 
ಪ್ರಭಾತಫೇರಿ ನಡೆಸಿದ್ದಕ್ಕೆ ಇಬ್ಬರನ್ನು ಬಂಧಿಸಿದರು (ಉಳಿದ ಊರುಗಳಲ್ಲೂ ಚಟುವಟಿಕೆಗಳು ನಡೆದಿದ್ದರೂ ಆ ಬಗ್ಗೆ 'ದಾಖಲೆಗಳು 
ದೊರೆತಿಲ್ಲ) ಸಂಸ್ಥಾನೀ ಪ್ರದೇಶದ ಕುಂದಗೋಳ, ಶಿರಹಟ್ಟಿ, ಲಕ್ಷೇಶ್ವರಗಳಲ್ಲೂ ಮೊದಲ ಬಾರಿ ಚಳವಳಿ ನಡೆಯಿತು. 


ಭೂಗತ ಚಳವಳಿಯ ಸ್ವರೂಪವೇ ಬೇರೆ. ಸೆಪ್ಟೆಂಬರ್‌ 15ರಂದು ಓಂದೇ ರಾತ್ರಿ ಕ್ರಿಯಾಸಮಿತಿಯ ಸೂಚನೆಯಂತೆ ಧಾರವಾಡ 
ಜಿಲ್ಲೆಯ ಅಮರಗೋಳ ಹೆಬಸೂರು, ಕುಸುಗಲ್‌ ಮತ್ತು ಬ್ಯಾಡಗಿ ರೈಲು ನಿಲ್ದಾಣಗಳನ್ನು ಸುಡಲಾಯಿತು. ಮುಂಬೈ ರಾಜ್ಯದ 
ಪೋಲೀಸ್‌ ಇಲಾಖೆಯ ಪಾಕ್ಷಿಕ ಗುಪ್ತವರದಿ ಪ್ಕಾರಾ 925 ರಂತೆ, ರಾಜಕೀಯ ಉದ್ದೇಶಗಳಿಗಾಗಿ ಜನಜಂಗುಳಿ ನಡೆಸುತ್ತಿರುವ 
ಹಿಂಸಾಕೃತ್ಯಗಳು ಬೆಳಗಾವ, ಧಾರವಾಡ, ಕೆನರಾ (ಉತ್ತರ ಕನ್ನಡ) ಜಿಲ್ಲೆಗಳಿಂದ ವರದಿಯಾಗಿದೆ. (ಮುಂಬೈ ರಾಜ್ಯದ ಇತರ ಜಿಲ್ಲೆಗಳ 
ಹೆಸರು ಈ ವರದಿಯಲ್ಲಿ ಇಲ್ಲ ಕರ್ನಾಟಕದ ಜಿಲ್ಲೆಗಳಲ್ಲೇ ಈ ಚಟುವಟಿಕೆ ಹೆಚ್ಚೆಂದು ಭಾವಿಸಬೇಕು). ಈ ವರದಿಯಲ್ಲಿ ಹೇಳಿದ 
ಘಟನೆಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅಂಚೆ ರನ್ನರರಿಂದ ಅಂಚೆಚೀಲ ಅಪಹರಿಸಿದ (ಸೆಪ್ಟೆಂಬರ್‌ 30) ವರದಿ ಇದೆ. ವರದಿಯ 
940ರ ನೇಯ ಪ್ಯಾರಾದಂತೆ ಸಿಡೇನೂರಬಳಿ ಅಕ್ಟೋಬರ್‌ 2 ರಂದು 80 ಜನರು ಬಸ್‌ ನಿಲ್ಲಿಸಿ ಮೇಲ್‌ಬ್ಯಾಗ್‌ ಅಪಹರಿಸಿದ್ದು 
50 ಜನರ ಗುಂಪು ರಟ್ಟಿಹಳ್ಳಿ ಪಿ.ಡಬ್ಲ್ಯು.ಡಿ. ಬಂಗ್ಲೆ ಸುಟ್ಟದ್ದು ವರದಿಯಾಗಿದೆ. ಅಕ್ಟೋಬರ್‌ 10 ರ ರಾತ್ರಿ ಮೊರಬ, ತಿರ್ಲಾಪುರ 
ಹಾಗೂ ಬ್ಯಾಹಟ್ಟಿ ಗ್ರಾಮಗಳ 200 ಜನರ ಗುಂಪು ಮೊರಬ ಹಂಗಾಮಿ ಪಟೇಲನ ಮನೆ ಮುಂದೆ ಸೇರಿ ಆತ ರಾಜೀನಾಮೆ 
ಕೊಡುವಂತೆ ಒತ್ತಾಯಿಸಿದರು. (ಹಿಂದಿನ ಪಟೇಲ ಸುಬ್ಬರಾವ್‌. ಮೊದಲೇ ಕಾಂಗ್ಲೆಸ್ಸಿನ ಕರೆಯಂತೆ. ರಾಜೀನಾಮೆ ನೀಡಿದ್ದರು). 
ವೆಂಕಟೇಶ ಮಾಗಡಿಯವರ ತಂಡ ಈ ಪ್ರದರ್ಶನ ಮಾಡಿದ್ದು ಅವರೇ ಸೆಪ್ಟೆಂಬರ್‌ 15 ಕ್ಕೆ ಅಮರಗೊಳಕ್ಕೆ ರೈಲು ನಿಲ್ದಾಣ, ಸೆಪ್ಟೆಂಬರ್‌ 
22 ಕ್ಕೆ ಅಮಿನಬಾವಿ ಬಂಗ್ಲೆ ಹಾಗೂ ಅಕ್ಟೋಬರ್‌ 30ಕ್ಕೆ ಹುಲಕೋಟಿ ರೈಲು ನಿಲ್ದಾಣ ಇವುಗಳಿಗೆ ಕೊಳ್ಳೀ ಇಟ್ಟಿದ್ದರು. ಮೊರಬದಲ್ಲಿ 
ಸ್ವಾತಂತ್ರ್ಯ ಘೋಷಿಸಿ ಪೋಲೀಸರು ಬರದಂತೆ ರಸ್ತೆಗೆ ಅಡ್ಡಲಾಗಿ ಹೊಂಡ ತೋಡಿ ಅದನ್ನು ಖೆಡ್ಡಾದಂತೆ ಮುಚ್ಚಿದ್ದರು. ಪೋಲೀಸರು 
ಬೆದರಿ ತಗ್ಗು ಮೊರಬ ಎಂದು ಆ ಊರಿಗೆ ಅನ್ನುತ್ತಿದ್ದರು. ಆ ಊರಿನಿಂದಲೇ 124 ಜನ ಜೈಲು ಕಂಡು ಅಪಾರ ಕಷ್ಟನಷ್ಟ 


ಅನುಭವಿಸಿದರು. 


ಅಕ್ಟೋಬರ್‌ 16 ರಿಂದ 22ರ ನಡುವೆ ನಾಲ್ಕು ಅಂಚೆ ರನ್ನರರಿಂದ ಚೀಲ ಅಪಹರಿಸಿದ್ದು ಶಿರಹಟ್ಟಿ ಬಳಿಯ ಮಾಗಡಿ ಬಳಿ 
12 ಜನ ಬಸ್‌ ತಡೆದು ಮೇಲ್‌ ಬಸ್‌ ನಿಂದ ಅಂಚೆ ಚೀಲಗಳನ್ನು ಲೂಟಿ ಮಾಡಿದ್ದು ಅದೇ ರೀತಿ ಹಾನಗಲ್‌ ಬಳಿ ಕ್ಯಾಲಕೊಂಡದಲ್ಲಿ 

ಮಾಡಿದ್ದು ವರದಿಯಾಗಿದೆ. ಹಿರೇಕೆರೂರ ಪೋಲೀಸ್‌ ಠಾಣೆಯ ವ್ಯಾಪ್ತಿಯ 15 ಗ್ರಾಮಗಳಿಂದ. 130 ಜನ ವಿಧ್ವಂಸಕರನ್ನು 
ಅಕ್ಟೋಬರ್‌ನಲ್ಲಿ ಬಂಧಿಸಲಾಯಿತು. ಭೂಗತರ ಚಟುವಟಿಕೆ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಎಷ್ಟು ತೀವ್ರವಾಯಿತೆಂದರೆ, 
ಈ ಎರಡೂ ಜಿಲ್ಲೆಗಳಲ್ಲಿ ಚಳವಳಿ ನಿಯಂತ್ರಿಸಲು ಬಿಳಿಯ ಸೈನಿಕರನ್ನು ತರಬೇಕಾಯಿತು. 


ನವೆಂಬರ್‌ 14ರಿಂದ 19ರ ವರೆಗೆ ಧಾರವಾಡ ಜಿಲ್ಲೆಯಲ್ಲಿ 1200 ಅಡಿ ತಂತಿ ಕತ್ತರಿಸಿದ್ದು 30 ತಂತಿ ಕಂಬಗಳನ್ನು ಹಾನಿ 
ಮಾಡಿದ್ದರು. ಇಂಥ ಘಟನೆಗಳು ಸಾಗಿಯೇ ಇದ್ದವು. ಡಿಸೆಂಬರ್‌ . 29 ರಂದು "13 ಜನರ ಗುಂಪು ರಾಣೆಬೆನ್ನೂರು ಸ್ಟೇಶನ್‌ ಬಳಿ 
ರನ್ನರ್‌ ಮತ್ತು ಜೊತೆಗಿನ ಕಾನ್ಸ್‌ಟೇಬಲರಿಂದ ಹಾಡೇ ಹಗಲು ಅಂಚೆಚೀಲ, - ಬಂದೂಕು ಕಸಿದುಕೊಂಡರು. 150 ಜನ ಇದನ್ನು 
ನೋಡುತ್ತ ಇದ್ದರೂ ಯಾರೂ ಇವರ (ಸರಕಾರೀ ನೌಕರರ) ನೆರವಿಗೆ ಬರಲಿಲ್ಲಿ ಎಂದು ಸರಕಾರೀ ವರದಿ ಹೇಳುತ್ತದೆ. ಡಿಸೆಂಬರ್‌ 


150 ಧಾರವಾಡ ಜಿಲ್ಲೆ 


12 ರಂದು ಪುಣೆ-ಹರಿಹರ, ಹಾಗೂ ಹುಬ್ಬಳ್ಳಿ-ಬಾಗಲಕೋಟೆ ನಡುವಿನ ಎಲ್ಲ ರೈಲ್ವೇ ಸ್ಟೇಶನ್‌ಗಳ ನಡುವಣ ತಂತಿ ಕತ್ತರಿಸುವ 
ಕ್ರಿಯಾಸಮಿತಿಯ ನಿರ್ಣಯ ಹಾಡೇಹಗಲೇ ಇಡೀ ಜಿಲ್ಲೆಯಲ್ಲಿ ಕಾರ್ಯರೂಪಕ್ಕೆ ಬಂತು. 


ಡಿಸೆಂಬರ್‌, ಜನವರಿಗಳಲ್ಲಿ ತಡಸ, ಬೀರನಕೊಪ್ಪ ನೆಲ್ಲಿಕೊಪ್ಪ ಕುಮೂಧು, ಸುಂಕೊಪ್ಪ ಮದನಬಾವಿ, ಯಾದವಾಡ, ಗರಗ, 
ಬೇಗೂರು, ಭಾವಿಹಾಳ್‌, ಕೋಟೂರು ವೆಂಕಟಾಪುರ ಮುಂತಾದ ಊರುಗಳ ಕುಲಕರ್ಣಿಗಳಿಂದ ಗ್ರಾಮದಫ್ಪರ (ಕಂದಾಯ ದಾಖಲೆ) 
ಅಪಹರಿಸಿ ಸುಟ್ಟರು (6ಂದಾಯ ವಸೂಲಿ ಸಾಧ್ಯವಾಗಬಾರದೆಂದು ಈ ಕ್ರಮ): ಹಿರೇಕೆರೂರು ತಾ|| ಕಡೂರು, ಕುಡಪಲ್ಲಿ ಹಾಗೂ 
ಸೂಡಂಬಿ ಊರುಗಳು ಮೇಲೆ 4,000 ರೂ. ಪುಂಡುಗಂದಾಯ ಹಾಕಿದರು (ಸಂಯುಕ್ತ ಕರ್ನಾಟಕ, ಜನವರಿ 12 ರ ವರದಿ). 


1943ರ ಜನವರಿ 26 ರಂದು ಸ್ವಾತಂತ್ರ್ಯ ದಿನ ಎಂದು ಎಲ್ಲ ಪಟ್ಟಣಗಳಲ್ಲಿ ಮೆರವಣಿಗೆ ಇತ್ಯಾದಿ ನಡೆದುವಲ್ಲದೆ ವಿಧ್ವಂಸಕ 
ಕೃತ್ಯಗಳೂ ಅಪಾರವಾಗಿ ಆದವು. 


ಜನವರಿ 28ರಂದು ಅಮಿನಭಾವಿ, ಗುಡಿಸಾಗರ, ಖನ್ನೂರು, ಕೆಲವಡಿಗಳ ಗ್ರಾಮಚಾವಡಿ ಸುಟ್ಟರು. ಹೊಂಬಳ, ಮಂಗಳಗಟ್ಟಿ 
ಬೆಳವಣಿಕಿ, ಯಾವಗಲ್‌, ಗುಮಗೋಳ, ಶಿರೂರ, ಬ್ಯಾಲಾಳ, ಜೇವೂರುಗಳ ಚಾವಡಿಗಳನ್ನು ಜನವರಿ 28 ರಿಂದ 31ರ ನಡುವೆ 
ಸುಟ್ಟರು. ಫೆಬ್ರವರಿ ಆರಂಭಕ್ಕೆ ಹಾರೋಬೆಳವಡಿ, ಬ್ಯಾಹಟ್ಟಿ, ಮೊರಬ ಚಾವಡಿ ಸುಟ್ಟರು. ದಕ್ಷಿಣದ ಹಿರೇಕೆರೂರು ತಾಲೂಕಿನಲ್ಲಿ. 
16 ಊರ ಚಾವಡಿ ಸುಟ್ಟರು. 


ಇದೇ ರೀತಿ ಗ್ರಾಮರಕ್ಷಕರ (ತಳಾರ, ಪಟೇಲ) ಶಸ್ತ್ರಾಸ್ತ್ರ ಕಸಿಯುವ ಕೆಲಸ ಕೈಗೊಂಡರು. ಆಗ ಸಾಂಗ್ಲಿಸಂಸ್ಥಾನದಲ್ಲಿ ಇದ್ದ 
ದೊಡ್ಡವಾಡದ ಚಾವಡಿಯನ್ನು 200ಜನ ಸುತ್ತುವರಿದು ದಫ್ಜರ್‌ ಸುಟ್ಟು ಎರಡು ಬಂದೂಕು, 1000ರೂ. ನಗದು ಅಪಹರಿಸಿದರು. 
ಹೊನ್ನಾಪುರದಿಂದ ಎರಡು, ತೇಗೂರಿನಿಂದ ಎರಡು ಬಂದೂಕು ಅಪಹರಿಸಿ ತೇಗೂರಿನ ಡಾಕ್‌ ಬಂಗ್ಲೆ ಸುಟ್ಟರು. ಇವು ಕೆಲವೇ 
ಉದಾಹರಣೆಗಳು. ಜನವರಿ ಕೊನೆಯ ವಾರದಲ್ಲಿ ಜೀರಿಗೆವಾಡ, ಹೂಲಿಕೇರಿ, ಕ್ಯಾರಕೊಪ್ರ ತಡಕೋಡ (ಇಲ್ಲಿದ್ದ ನಾಲ್ಕು ಗ್ರಾಮಗಳ) 
ದಫ್ಪರ ಸುಟ್ಟರು. ಅದೇ ರೀತಿ ಉಪ್ಪಿನ ಬೆಟಗೇರಿ, ತೇಗೂರು, ಮುಗಳಿ, ಅಮಿನಬಾವಿ (ಇಲ್ಲಿದ್ದ ಐದು ಊರಿನ)ಗಳ ದಾಖಲೆಗಳ 
ದಹನ ಮಾಡಿದರು. ಫೆಬ್ರವರಿಯಲ್ಲಿ ಕೊಗ್ನೋಳಿ, ಉಡಿಕೇರಿ, ತೇಗೂರು, ತಡಕೋಡ, ಕಾಗಿನೆಲ್ಲಿ (ಹಾಗೂ ಹಿರೇಕೆರೂರು ತಾ॥ 
ನ ಅನೇಕ ಗ್ರಾಮಗಳ) ದಫ್ನರ ಭಸವಾದವು. ಬ್ಯಾಹಟ್ಟಿಯ ಚಾವಡಿ, ದಫ್ತರ, ಸೇಂದಿ ಅಂಗಡಿ, ಬಂಗ್ಲೆ ಇವೆಲ್ಲವೂ ಫೆಬ್ರವರಿ ಆರಂಭಕ್ಕೆ 
ಅಗ್ನಿಗಾಹುತಿಯಾದವು. ದೇಶದಲ್ಲಿ ಎಲ್ಲೆಡೆ ನಡೆದ ವಿಧ್ವಂಸಕ ಕಾರ್ಯಗಳ ವರದಿ ತಿಳಿದು ಜೈಲಿನಲ್ಲಿದ್ದ ಗಾಂಧೀಜಿಗೆ ಫೆಬ್ರವರಿ 10 
ರಿಂದ ಪುಣೆಯಲ್ಲಿ ಉಪವಾಸ ಮಾಡಿದರು. ಇದರ ವರದಿ ಭೂಗತರಿಗೆ ತಿಳಿದರೂ ಉಪವಾಸದ ಕಾರಣ ತಿಳಿಯದೆ ಚಟುವಟಿಕೆಗಳನ್ನು 
ಹಾಗೆಯೇ ಮುಂದುವರಿಸಿದರು. ಮಹಾತ್ಮರ ಆರೋಗ್ಯಕ್ಕಾಗಿ ಅನೇಕ ಊರುಗಳಲ್ಲಿ (ಧಾರವಾಡ, ಗದಗ, ಹಾವೇರಿ ಇತ್ಯಾದಿ) ಬಹಿರಂಗ 
ಪ್ರಾರ್ಥನಾ ಸಭೆಗಳಾದವು. 


ಹುತಾತರು 


ಪೋಲೀಸರನ್ನೂ ಸರಕಾರೀ ನೌಕರರನ್ನೂ ಬೆದರಿಸಲು ಪಿಸ್ತೂಲು, ಕೈಬಾಂಬು (ಗ್ರೆನೇಡ್‌)ಗಳನ್ನು ಸ್ವಾತಂತ್ಯ್ರಯೋಧರು 
ಹೊಂದಿದ್ದರೂ ಯಾರಿಗೂ ಪ್ರಾಣಹಾನಿ ಮಾಡಿದವರಲ್ಲ (ಜಿಲ್ಲೆಯಲ್ಲಿ ಅಂಥ ಒಂದೂ ಪ್ರಕರಣವಿಲ್ಲ). ಸುಣಕಲ್‌ ಬಿದರಿ ಗ್ರಾಮದಲ್ಲಿ 
ಹೊಲದಲ್ಲಿ ಹೂತಿಟ್ಟ ಕೈಬಾಂಬ್‌ಗಳನ್ನು ತೆಗೆಯುವಾಗ ಸ್ಫೋಟವಾಗಿ ಕರಿಯಪ್ಪ ಯರೇಶಿಮೆಯವರ ಕೈಗೆ ಗಾಯವಾಗಿ ದಾವಣಗೆರೆಯಲ್ಲಿ 
ಚಿಕಿತ್ಸೆ ಪಡೆಯುತ್ತಿರಲು ಅವರ ಅಂಗೈ ಕತ್ತರಿಸಬೇಕಾಯಿತು (ಜನವರಿ, 1943), ಕುಪ್ಪೇಲೂರಲ್ಲಿ ಗ್ರಾಮಚಾವಡಿಯಲ್ಲಿ ಸಂಗ್ರಹಿಸಿಟ್ಟ 
ಕಂದಾಯವನ್ನು ಅಪಹರಿಸಲು ಯತ್ನಿಸುವಾಗ (ಛೆ.10) ರಾತ್ರಿ ಮೆಣಸಿನಕಾಳು ತಿಮನಗೌಡರು ಪೋಲೀಸರ ಜೊತೆ ಘಾಸಾಘಾಸಿ ' 
ನಡೆಯಬೇಕಾಗಿ ಬರಲು ಬಗಲ ಚೀಲದಲ್ಲಿ ಇಟ್ಟಿದ್ದ ಕೈಬಾಂಬು ಸಿಡಿದು ತೀವ್ರ ಗಾಯಗೊಂಡರು. ಮುಂದೆ ಸರಿಯಾದ ಚಿಕಿತ್ಸೆ 
ಪಡೆಯಲಾರದೆ ಧನುರ್ವಾತವಾಗಿ ಭೂಗತರಾಗಿದ್ದಾಗಲೇ ತೀರಿಕೊಂಡರು. | | 


- ಏಪ್ರಿಲ್‌ 1ಕ್ಕೆ (1943 
ಸೋ ಸ ) ಹೊಸರಿತ್ತಿ ಊರ ವೀರಭದ್ರ ದೇವಸ್ಥಾನದಲ್ಲಿ ಸಂಗ್ರಹಿಸಿಟ್ಟ ಕಂದಾಯದ ಅಪಹರಣಕ್ಕೆ ಯತ್ನಿಸಿ 
ಾರ , ಶ್ಚ ತಿರುಕಪ್ಪ ಮಡಿವಾಳರ ಹಾಗೂ ವೀರಪ್ಪ ಕಮತರ ಪೋಲೀಸರ ಗುಂಡಿಗೆ ಬಲಿಯಾದರು. ತಮಲ್ಲಿ 


ಇತಿಹಾಸ | 151 


ಪೋಲೀಸರಿಂದ ಕಸಿದ ಬಂದೂಕುಗಳಿದ್ದರೂ ಹಾಗೂ ಪೋಲೀಸರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಜೊತೆಗಾರರಿದ್ದರೂ ಬಾಯೊನೆಟ್‌ 


ತಿವಿತದಿಂದ ಗಾಯಗೊಂಡ ಮೈಲಾರರು ತನ್ನ ಜೊತೆಗಾರರು ಪೋಲೀಸರ ಮೇಲೆ ಗುಂಡು ಹಾರಿಸಬಾರದೆಂದು ತೀವ್ರವಾಗಿ ಆಜ್ಞಾಪಿಸಿ, 
ಅವರನ್ನು ತಡೆದು ಪ್ರಾಣ ನೀಗಿದರು. 


ಗುಪ್ತ ಮತ್ತು ಪ್ರಕಟ ಚಳವಳಿ ಮುಂದೆಯೂ ಸಾಗಿತು. ನೂರಾರು ಜನರನ್ನು ಧಾರವಾಡ ಜಿಲ್ಲೆಯಲ್ಲಿ ಬಂಧಿಸಿದರು. 
ಭೂಗತರಾದವರು ಶರಣಾಗಲೆಂದು ಒತ್ತಾಯ ತರಲು ಅವರುಗಳ ತಂದೆ, ತಾಯಿ, ಹೆಂಡತಿ, ಮಕ್ಕಳನ್ನೂ ಬಂಧಿಸಿದ್ದರು. ಮೈಲಾರರ 
ಮುದಿ ತಂದೆ ತಾಯಿಯರನ್ನು ಬಂಧಿಸಿಟ್ಟಿದ್ದರು. ತಿಮಣ್ಣಗೌಡರ ತಂದೆ, ತಾಯಿ, ಹೆಂಡತಿ, ಎಳೆ ಇಬ್ಬರು ಮಕ್ಕಳನ್ನೂ ಕೈದು 
ಮಾಡಿದ್ದರು. ಮಹಮದ್‌ ಗೌಸ್‌ ಎಂಬುವರ ತಾಯಿ, ಸೋದರಿ ಮುಂತಾದ ಸಂಬಂಧಿಕರನ್ನು ಹಾಗೆಯೇ ಬಂಧಿಸಿದ್ದರು. ಗೋರೇಸಾಬ 
ನಧಾಫ (ಬ್ಯಾಹಟ್ಟಿ) ಇವರ ತಾಯಿ, ತಂಗಿ, ಅಣ್ಣಂದಿರನ್ನು ಸ್ಥಾನಬದ್ಧರಾಗಿ ಮಾಡಿದರು. 


ಗಾಂಧೀಜಿಯ ಇಚ್ಛೆಯಂತೆ ಭೂಗತ ಚಳವಳಿ ನಿಲ್ಲಿಸಲು ಕ್ರಿಯಾಸಮಿತಿ ಸೂಚಿಸಿತು. 1944 ರ 'ಜನವರಿ 26ಕ್ಕೆ ಧಾರವಾಡ 
ಕರ್ನಾಟಕ ಕಾಲೇಜಿನಲ್ಲಿ ತ್ರಿವರ್ಣ ಧ್ವಜ ಹಾರಿಸಿದರು. ತಿರ್ಲಾಪುರ ಮತ್ತು ಬ್ಯಾಲಿಹಾಳದಿಂದ ಮಹಿಳೆಯರ ಎರಡು ಗುಂಪುಗಳು 
ಅದೇ ದಿನ ಮೆರವಣಿಗೆಯಲ್ಲಿ ಧಾರವಾಡಕ್ಕೆ ಬಂದು ಬಂಧಿತರಾದರು. ರೋಣದಲ್ಲಿ ಶಿವಪ್ಪ ನೆಲ್ಲೂರ ಹಾಗೂ ಆರು ಜನ ಮೆರವಣಿಗೆ 
ನಡೆಸಿ ಬಂಧಿತರಾದರು. ಏಪ್ರಿಲ್‌ 13 ರಿಂದ ರಾಷ್ಟ್ರೀಯ ಸಪ್ತಾಹಕ್ಕೆ ಕರೆಕೊಟ್ಟಂತೆ ಜಿಲ್ಲೆಯಲ್ಲಿ ಹಲವೆಡೆ ಬೇರೆ ಬೇರೆ ಸ್ವರೂಪದ 
ಕಾರ್ಯಕ್ರಮಗಳಾದವು. ಮುಂದೆ ಆಗಸ್ಟ್‌ 9 ರಂದು :ದಿವಾಕರರು ಹುಬ್ಬಳ್ಳಿಯಲ್ಲಿ ಪೋಲೀಸರಿಗೆ ಶರಣಾಗತರಾದರು. ಚನ್ನಬಸಪ್ಪ 
ಅಂಬಲಿ : ವಿಜಾಪುರದಲ್ಲಿ ಅದೇ ದಿನ ಪೋಲೀಸರಿಗೆ ಶರಣಾದರು. ಅಲ್ಲಿಗೆ ಜಿಲ್ಲೆಯಲ್ಲಿ ಕ್ವಿಟ್‌ ಇಂಡಿಯಾ ಚಳವಳಿಗೆ ತೆರೆಬಿತ್ತು. 
ಧಾರವಾಡ ಜಿಲ್ಲೆಯಲ್ಲಿ 2000 ಜನರನ್ನಾದರೂ ಸರಕಾರ ಬಂಧಿಸಿರಬೇಕು. ಜೈಲಿನಲ್ಲಿ (ಒಂಡಲಗಿ, ವಿಸಾಪುರ ಇತ್ಯಾದಿ) ಕಾಲರಾ 
ಮುಂತಾದ ಪೀಡೆಗಳಿಂದ ಹಲವರು ಸತ್ತರು. ಆದರೆ ಹಿಂದೆಂದೂ ಆಗದಂಥ ಚಳವಳಿ ನಡೆದು ಸರಕಾರವನ್ನು ನಡುಗಿಸಿತು. ಇಡೀ 
ಕರ್ನಾಟಕದಲ್ಲೂ ಮುಂಬೈ ರಾಜ್ಯದಲ್ಲೂ ಬೆಳಗಾವಿ ಜಿಲ್ಲೆಯ ನಂತರ ಧಾರವಾಡದಲ್ಲೇ ಚಳವಳಿ ಉಗ್ರವಾಗಿತ್ತು. ಕರ್ನಾಟಕ ಪ್ಯಾಟರ್ನ್‌ 
ಎಂದು ಪರಿಚಿತವಾದ ಸುಸಂಘಟಿತ ಉಗ್ರ ಭೂಗತ ಚಳವಳು 1942-43 ರಲ್ಲಿ ನಡೆದುದು ಬೆಳಗಾವಿ ಮತ್ತು ಧಾರವಾಡ 
ಜಿಲ್ಲೆಗಳಲ್ಲಿ ಆಗ ದಿವಾಕರರು ಮೊದಲು ಅರುಣಾ ಅಸಫ್‌ ಅಲಿ ಅವರ ನಾಯಕತ್ವದ ಅಖಿಲಭಾರತ ಸಮಿತಿ, ಮುಂದೆ ಸುಚೇತಾ 
ಕೃಪಲಾನಿ ಅವರ ನೇತೃತ್ವದ ಅ.ಭಾ ಸತ್ಯಾಗ್ರಹ ಸಮಿತಿಯ ಸದಸ್ಯರೂ ಆಗಿದ್ದರು. ಬಹುಪಾಲು ಮುಖ್ಯ ನಾಯಕರು 1945 
ರವರೆಗೂ ಜೈಲಿನಲ್ಲಿ ಇದ್ದರು. (ಮೇಲೆ ಹೇಳಿದ "ಕರ್ನಾಟಕದಲ್ಲಿ ಕ್ವಿಟ್‌ ಇಂಡಿಯಾ ಚಳವಳಿ' ಇದಕ್ಕೆಲ್ಲ ಆಧಾರ). 


ಸಂಸ್ಥಾನದ ಪ್ರದೇಶಗಳು 


ಧಾರವಾಡ ಜಿಲ್ಲೆಯ ಸಂಸ್ಥಾನದ ಪ್ರದೇಶಗಳ್ಲೂ (ಸಾಂಗಲಿ, ಕಿರೇಮಿರ್ಜಿ, ಮಿರ್ಜಿ, ಜಮಖಂಡಿಗೆ ಸೇರಿದವು) ಪ್ರಜಾ ಸಂಸ್ಥೆಗಳೆಂಬ 
ಹೆಸರಿನ ಕಾಂಗ್ರೆಸ್‌ ವಿಚಾರಗಳಿಂದ ಪ್ರೇರಿತವಾದ ಸಂಸ್ಥೆಗಳು ಇದ್ದವು. ಸಾಂಗಲಿ ಸಂಸ್ಥಾನದ ಭಾಗವಾದ ಶಿರಹಟ್ಟಿಯಲ್ಲಿ ಅಶ್ವತ್ಥರಾವ್‌ 
ಮಹಿಷಿಯೆಂಬ ಟಿಳಕರ ಸಹಪಾಠಿಗಳು ಇದರ ನೇತೃತ್ವ ವಹಿಸಿದ್ದರು. ಶ್ರೀನಿವಾಸರಾವ್‌ ಮಾಗಡಿ, ಭೋರಶೆಟ್ಟಿ ಇತರ ನಾಯಕರು. 
ಶಿಗ್ದಿಯಲ್ಲಿ ಬಸವಕುಮಾರ ಮುಳಗುಂದಮಠ ಇದರ ಶಾಖೆಯನ್ನು ನೋಡಿಕೊಳ್ಳುತ್ತಿದ್ದರು. 1939ರಲ್ಲಿ ಈ ಭಾಗದಲ್ಲಿ ಬೆಳೆಗೇಡಾದಾಗ 
ಕಂದಾಯ ವಿನಾಯತಿಗೆ ಯಶಸ್ವೀ ಚಳವಳಿಯಾಯಿತು. 


ಜಮಖಂಡಿಯ ಭಾಗವಾದ ಕುಂದಗೋಳದಲ್ಲಿ 1938-39 ರ ಸುಮಾರಿಗೆ ದಿವಾಕರರ ಬೆಂಬಲದಿಂದ ಜನ ಚಳವಳಿ 
ನಡೆಸಿದರು. ಕರನಿರಾಕರಣೆಗೆ ಸಜ್ಜಾದರು. ಮುಂದೆ ಅಲ್ಲಿ ಕಾಂಗ್ರೆಸಿನ ಚಟುವಟಿಕೆಗಳು ಬಲವಾದವು. 

1938ರಲ್ಲಿ ಮೀರಜ್‌ ಸಂಸ್ಥಾನಕ್ಕೆ ಸಂಬಂಧಿಸಿದ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಕಂದಾಯ ಹೆಚ್ಚಿಸಿದಾಗ ಈ ಬಗ್ಗೆ ದಕ್ಷಿಣ ಸಂಸ್ಥಾನಗಳ 
ಪ್ರಜಾ ಸಮ್ಮೇಳನ ಸಾಂಗ್ಲಿಯಲ್ಲಿ ನಡೆದಿರಲು ಆಗ ಗಂಗಾಧರರಾಮ್‌ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ 
ಮು [a 
ನೇಮಿಸಲಾಯಿತು. ಈ ಸಮಿತಿಯ ವರದಿಯಂತೆ ಶೇ.20 ರಷ್ಟು .ಕಂದಾಯ ರಿಯಾಯತಿ ನೀಡಿದರು. ಈ ಎಲ್ಲ ಸಂಸ್ಥಾನೀ 
ಪ್ರದೇಶಗಳಲ್ಲಿ ಕಾಂಗ್ರೆಸಿನ ಪ್ರೇರಣೆಯಿಂದ ಜನಜಾಗೃತಿ ಆಗಿತ್ತು. 1942 ರ ಚಳವಳಿಯಲ್ಲಿ ಸಂಸ್ಥಾನೀ ಪ್ರದೇಶದ ಜನ ಪಾಲು 
ಗೊಂಡಿದ್ದರು. ಈ ಭಾಗದಲ್ಲಿ ಸವಣೂರು ರೈಲು ನಿಲ್ದಾಣವನ್ನು ಆ ಕಾಲದಲ್ಲಿ ಸುಡಲಾಗಿತ್ತು. 


ಧಾರವಾಡ ಜಿಲ್ಲೆ 


1937 ರಲ್ಲಿ ಮುಂಬೈ ರಾಜ್ಯದ ಪ್ರಾದೇಶಿಕ ವಿಶ್ವವಿದ್ಯಾಲಯಗಳಿರಬೇಕು ಠರಾವನ್ನು ವಿಧಾನ ಪರಿಷತ್ತಿನಲ್ಲಿ ಡಾ! ಮಹಾಜನಿ 
ಮಂಜೂರು ಮಾಡಿಸಿದ್ದರು. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪಿಸಲು ಚಳವಳಿಯಾಯಿತು. 1940-41ರಲ್ಲಿ ಈ 
ಪ್ರಯತ್ನವಾಗಿ ಎಸ್‌.ಎಸ್‌. ಬಸವನಾಳರ ಅಧ್ಯಕ್ಷತೆಯಲ್ಲಿ ಸಮಿತಿ ಸ್ಥಾಪಿಸಿದರು. ಸಾಹಿತಿ ಶ್ರೀರಂಗ ಅದರ ಸಂಚಾಲಕರಾಗಿದ್ದರು. 
ಜಸ್ಟೀಸ್‌ ಲೋಕೂರರ ಅಧ್ಯಕ್ಷತೆ ಈ ಬಗ್ಗೆ ಸರಕಾರ ನೇಮಿಸಿದ ಸಮಿತಿಗೆ ಧಾರವಾಡದ ಸ್ಥಳೀಯ ಸಮಿತಿ ಸೂಕ್ತ ಮಾಹಿತಿ 
ಒದಗಿಸಿತ್ತು. ಅದರಂತೆ 1949 ರಲ್ಲಿ ಮಸೂದೆ ಮಂಜೂರಾಗಿ ಆರ್‌.ಎ. ಜಾಗಿರ್ದಾರ ಎಂಬ ವಕೀಲರು ಉಪಕುಲಪತಿಯೆಂದು 
ನೇಮಿಸಿ ಕರ್ನಾಟಕ ವಿಶ್ವವಿದ್ಯಾಲಯವು. 1949 ರಲ್ಲಿ ಮುಂಬೈಯಲ್ಲಿ ಕಚೇರಿ ತೆರೆದ ಅಸ್ಥಿತ್ವಕ್ಕೆ ಬಂತು. 1950 ರ ಮಾರ್ಚ್‌ 31 
ಕ್ಕೆ ಧಾರವಾಡದಲ್ಲಿ ಕಾರ್ಯಾರಂಭ ಮಾಡಿತು. ಇದಕ್ಕೆ ಆಗ 14 ಕಾಲೇಜುಗಳು ಸುಲಗ್ಗವಾಗಿ, 1947 ರಲ್ಲಿ ಧಾರವಾಡದಲ್ಲಿ ಅಸ್ತಿತ್ವಕ್ಕೆ 
ಬಂದಿದ್ದ ಕೃಷಿ ವಿದ್ಯಾಲಯವೂ ಅದರಲ್ಲಿ ಸೇರಿತ್ತು. ಅದೇ ರೀತಿ 1950 ರಲ್ಲಿ ಧಾರವಾಡದಲ್ಲಿ ಆಕಾಶವಾಣಿ ಪ್ರಸಾರ ಕೇಂದ್ರ 
ಆರಂಭವಾಯಿತು. ಆಗ ಕೇಂದ್ರ ಮಂತ್ರಿಗಳಾಗಿದ್ದ ದಿವಾಕರರು ಇದಕ್ಕೆ ಶ್ರಮಿಸಿದರು. 


1946 ರಲ್ಲಿ ವಿಧಾನ ಸಭೆಗೆ ಚುನಾವಣೆಗಳಾದಾಗ ಧಾರವಾಡ ಜಿಲ್ಲೆಯಿಂದ ಆರಿಸಿ ಬಂದ ಎಲ್ಲ ಕಾಂಗ್ರೆಸ್‌ ಶಾಸಕರಲ್ಲಿ 
ಕೆ.ಎಫ್‌. ಪಾಟೀಲರು ಮುಂಬೈ ಸರಕಾರದಲ್ಲಿ ಕೃಷಿ ಹಾಗೂ ಅರಣ್ಯ ಇಲಾಖಾ ಪಾರ್ಲಿಮೆಂಟರಿ ಸೆಕ್ರೆಟರಿ ಆದರು. ಇದೇ ಕಾಲಕ್ಕೆ 
ನೇಸ್ತಿಯವರು ನವಯುಗ (1947) ದಿನಪತ್ರಿಕೆಯನ್ನು ಹುಬ್ಬಳ್ಳಿಯಿಂದ ಆರಂಭಿಸಿದರು. ಧಾರವಾಡದಲ್ಲಿ ಜಠಾರರು ನಡೆಸುತ್ತಿದ್ದ 
ವಿಶಾಲ ಕರ್ನಾಟಕವನ್ನು ಖರೀದಿಸಿ ಕೆ.ಎಫ್‌. ಪಾಟೀಲರು ಹುಬ್ಬಳ್ಳಿಯಿಂದ ಈ ದಿನಪತ್ರಿಕೆ ಆರಂಭಿಸಿದರು. ಫಾಟೀಲ ಪುಟ್ಟಪ್ಪ ಈ 
` ಪತ್ರಿಕೆಯ ಸಂಪಾದಕರು. 


ಹೈದರಾಬಾದ್‌ ನಿಜಾಮನಿಗೆ ಸೇರಿದ ಕೆಲವು ಪ್ರದೇಶಗಳು (ಇಟಗಿ ಮುಂತಾದ 12 ಹಳ್ಳಿಗಳು) ರೋಣ ತಾಲೂಕಿನಿಂದ 
ಸುತ್ತುವರಿದಿದ್ದು 1947 ರಲ್ಲಿ ಅವುಗಳನ್ನು ಹೈದರಾಬಾದ್‌ನ ಸ್ವಯಂಸೇವಕರೂ ಸ್ಥಳೀಯ ಕಾಂಗ್ರೆಸ್ಸಿಗಗೂ ಮೊದಲೇ 
ಸ್ವತಂತ್ರಗೊಳಿಸಿದರು. ಗಡಿರಕ್ಷಣೆ ಮತ್ತು ಗಡಿಗ್ರಾಮಗಳ ಜನರ ರಕ್ಷಣೆಗೆ ಮುಂಡರಗಿಯಲ್ಲಿ ಒಂದು ಶಿಬಿರವಿತ್ತು. ಶಿವಮೂರ್ತಿ 
ಸ್ವಾಮಿ ಅಳವಂಡಿ ಇದರ ಪ್ರಮುಖರು. ಸಂಸ್ಥಾನದಲ್ಲಿದ್ದ ಕನ್ನಡ ಜಿಲ್ಲೆಗಳ ಪರ ಚಳವಳಿಗೆ ಮಾರ್ಗದರ್ಶನ ನೀಡಲು ಗದಗಿನಲ್ಲಿ 
ಒಂದು ಕಛೇರಿಯು ಗರುಡ ಸದಾಶಿವರಾಯರ ಮನೆಯಲ್ಲಿ ಇದ್ದು ಹೈದರಾಬಾದ್‌ ನಾಯಕ ಜನಾರ್ದನರಾವ್‌ ದೇಸಾಯಿ ಅಲ್ಲೇ 
ಇರುತ್ತಿದ್ದರು. ಗಡಿ ಪ್ರದೇಶದಿಂದ ಗುಳೇ ಬಂದ ಜನರಿಗೆ ಅನ್ನಾಹಾರ ಒದಗಿಸುವಲ್ಲಿ ಬಸರೀಗಿಡದ ವೀರಪ್ಪ ಗದಗಿನಲ್ಲಿ ಭಾರೀ 
ವ್ಯವಸ್ಥೆ ಮಾಡಿದ್ದರು. ಹಳ್ಳೀಕೇರಿ ಎಂಬ ಊರಲ್ಲಿ ಇನ್ನೊಂದು ಶಿಬಿರವಿತ್ತು. ಸೆಪ್ಟೆಂಬರ್‌ 1948 ರ ಪೋಲೀಸ್‌ ಕಾರ್ಯಾಚರಣೆವರೆಗೆ 
ಈ ಚಟುವಟಿಕೆ ಸಾಗಿತು. 1950 ರಲ್ಲಿ ಯಲಬುರ್ಗಿ ತಾಲೂಕಿನಲ್ಲಿ ಇದ್ದ ಈ 12 ಹಳ್ಳಿಗಳನ್ನು ರೋಣ ತಾಲೂಕಿಗೆ ಸೇರಿಸಿದರು. 
(ಹಳ್ಳಿಗಳ ಹೆಸರು: ಇಟಗಿ, ಗುಳಗುಳಿ, ಹಿರೇ ಆಳಗುಂಡಿ, ಚಿಕ್ಕ ಆಳಗುಂಡಿ, ಶಾಂತಗಿರಿ, ಬೊಮಹಾಗರ, ಗುಡ್ಡದ ಮಲ್ಲಾಪುರ, 
ಸರಜಾಪುರ, ಬಿಳಗೋಡ, ಹೊನ್ನಿಗನೂರು, ತಳ್ಳೀಹಾಳ, ಮುಗಳಿ ಮತ್ತು ಯರೇಕುರುಬನಹಾಳ). 


ಏಕೀಕರಣ ಚಳವಳಿ 


ಏಕೀಕರಣ ಚಳವಳಿಯನ್ನು ಹುಟ್ಟುಹಾಕಿದ್ದು ಧಾರವಾಡ ಜಿಲ್ಲೆಯೇ; ಆಲೂರರೇ ಇದರ ಕಾರಣ ಪುರುಷರು. 1928 ರಲ್ಲಿ 
ಮೋತಿಲಾಲ್‌ ನೆಹರೂ ಸಮಿತಿಯನ್ನು ಕಾಂಗ್ರೆಸ್‌ ಭಾರತದ ಸಂವಿಧಾನ ರಚಿಸಲು ನೇಮಿಸಿತು. ಏಕೀಕರಣದ ಪರ 30,000 ಜನರ 
ಹಸ್ತಾಕ್ಷರವನ್ನು ಡಾ।। ಹರ್ಡೀಕರರ ಸೇವಾದಳದ ನೆರವಿನಿಂದ ಸಂಗ್ರಹಿಸಿ ದಿವಾಕರರು ಆ ಸಮಿತಿ ಮುಂದೆ ಸಾಕ್ಷ್ಯ ಹೇಳಿದರು. "ಎ 
ಕೇಸ್‌ ಫಾರ್‌ ಯುನೈಟೆಡ್‌ ಕರ್ನಾಟಕ' ಎಂಬ ಪುಸ್ತಕವನ್ನು ದಿವಾಕರರು ಬರೆದರು. ನೆಹರೂ ಕಮಿಟಿಯು ಕರ್ನಾಟಕ ಏಕೀಕರಣವು 
ಕಾರ್ಯಸಾಧ್ಯವೆಂದು ಒಪ್ಪಿ ವರದಿ ಬರೆಯಿತು. ಸೈಮನ್‌ ಕಮಿಶನ್‌ ಕೂಡ ಭಾಷಾವಾರು ಕಲ್ಪನೆಯನ್ನು ಒಪ್ಪಿತ್ತು. ಆದರೆ ಕರ್ನಾಟಕದ 
ಕಾಂಗ್ರೆಸ್‌ ಈ ಬಗ್ಗೆ ಈ ಆಯೋಗಕ್ಕೆ ಯಾವುದೇ ಮನವಿ ಸಲ್ಲಿಸಲಿಲ್ಲ ಕಾಂಗ್ರಸ್ಸೇತರರಿಗೂ ವರದಿ ಸಲ್ಲಿಸದಂತೆ ಒತ್ತಾಯ ತಂದಿತು. 
ಇದರಿಂದ ಬಹುಶಃ ಆಯೋಗವು ಆಗಲೇ ಒಪ್ಪಬಹುದಾದ ಏಕೀಕರಣಕ್ಕೆ ವಿಳಂಬವಾಯಿತು. ಆರನೇಯ ಏಕೀಕರಣ ಸಮ್ಮೇಳನವು 
ಧಾರವಾಡದಲ್ಲಿ 1936 ರಲ್ಲಿ ದತ್ತೋಪಂತ ಬೆಳವಿ ಅವರ ಅಧ್ಯಕ್ಷತೆಯಲ್ಲಿ ಆಯಿತು. 


| ಇತಿಹಾಸ 153 


ಫೆಡರಲ್‌ ಕಾನೂನು (1935) ಜಾರಿಗೆ ಬಂದು ಪ್ರಾಂತೀಯ ಸ್ವಾಯತ್ತತೆಗೆ ಅವಕಾಶ ಸಿಕ್ಕಾಗ ಈ ಚಳವಳಿಗೆ ಇನ್ನೂ ಬಲ 
ಬಂತು. 1937 ರ ಚುನಾವಣಾ ಘೋಷಣೆಯಲ್ಲಿ ಏಕೀಕರಣ ತನ್ನ ಗುರಿಯೆಂದು ಕಾಂಗ್ರೆಸ್‌ ಸಾರಿತು. 1938 ರಲ್ಲಿ ವಿಶ್ವನಾಥರಾವ್‌ 
ಜೋಗ ಅವರು ಏಕೀಕರಣ ಪರ ಠರಾವನ್ನು ವಿಧಾನ ಸಭೆ (ಮುಂಬೈಯಲ್ಲಿ ಮಂಜೂರು ಮಾಡಿಸಿದರು. ಕ್ವಿಟ್‌ ಇಂಡಿಯಾ ಚಳವಳಿ 
ಕಾಲಕ್ಕೆ ಕಾಂಗ್ರೆಸ್‌ ನಾಯಕರೆಲ್ಲ ಜೈಲಿಗೆ ಹೋಗಿರಲು ಮುಂದೆ 1944 ರಲ್ಲಿ ಧಾರವಾಡದಲ್ಲೇ ಒಂಬತ್ತನೇಯ ಏಕೀಕರಣ 
ಸಮ್ಮೇಳನವಾಯಿತು. ಮಳೀಮಠ ವಕೀಲರು ಸ್ವಾಗತಾಧ್ಯಕ್ಷರಾಗಿ ಶ್ರೀರಂಗರು ಮುಖ್ಯ ಸಂಚಾಲಕರಾಗಿ ದುಡಿದರು. ಕೆ.ಬಿ. ಜಿನರಾಜ 
ಹೆಗ್ಗೆ ಸಮ್ಮೇಳನಾಧ್ಯಕ್ಷರು. ಏಕೀಕರಣಕ್ಕಾಗಿ ದುಡಿಯಲು ಅಖಿಲ ಕರ್ನಾಟಕ ಏಕೀಕರಣ "ಸಂಘವನ್ನು ಪುನರ್ಫಟಿಸಲು ಜಿನರಾಜ ಹೆಗ್ಡೆ 
ಅಧ್ಯಕ್ಷರೂ ಶ್ರೀರಂಗರು ಉಪಾಧ್ಯಕ್ಷರಲ್ಲಿ ಒಬ್ಬರೂ ಆದರು. ಎಲ್ಲೆಡೆ ಇದರ" ಶಾಖೆಗಳನ್ನು ತೆರೆದರು. ಶ್ರೀರಂಗರು ಏಕೀಕರಣಕ್ಕಾಗಿ 
ಎಲ್ಲೆಡೆ ಸಂಚಾರ, ಭಾಷಣ ಮಾಡಿದರು. 


1946 ರಲ್ಲಿ ಮುಂಬೈಯಲ್ಲಿ ಬಿ.ಜಿ. ಖೇರರು ಅಧ್ಯಕ್ಷರಾಗಿ ಏಕೀಕರಣ ಸಮ್ಮೇಳನ ನಡೆಯಿತು. ಸ್ವಾತಂತ್ರ್ಯ ಬಂದು ಘಟನಾ 
ಸಮಿತಿ ಕಾರ್ಯರತವಾದರೂ ಏಕೀಕರಣದ ಪ್ರಶ್ನೆಗೆ ಸಂವಿಧಾನದಲ್ಲಿ ಸ್ಥಾನ ಸಿಗಲಿಲ್ಲ. ದಾವಣಗೆರೆಯಲ್ಲಿ ಕರ್ನಾಟಕಸ್ಮರ ಮಹಾ ಸಭೆ 
ನಡೆದು (ಎಂ.ಪಿ. ಪಾಟೀಲ್‌ ಅಧ್ಯಕ್ಷರು) ಏಕೀಕರಣ ಹಾಗೂ ಭಾಷಾವಾರು ಪ್ರಾಂತದ ಕಲ್ಪನೆಯನ್ನು ಸಂವಿಧಾನದಲ್ಲಿ ಅಳವಡಿಸಲು 
ಒತ್ತಾಯಿಸಿದರು. ಮುಂದೆ ಕರ್ನಾಟಕ ಏಕೀಕರಣ ಮಹಾ ಸಮಿತಿಯನ್ನು ಎಸ್‌. ನಿಜಲಿಂಗಪ್ಪ ಅಧ್ಯಕ್ಷರಾಗಿ ರೂಪಿಸಿದರು. ಅದು 
ಕಾಂಗ್ರೆಸ್ಸಿನ ಅಂಗ ಸಂಸ್ಥೆಯಾಗಿತ್ತು. ಅಂದಾನಪ್ಪ ದೊಡ್ಡಮೇಟಿ ಹಾಗೂ ಮಂಗಳವೇಡೆ ಶ್ರೀನಿವಾಸರಾಯರು ಅದರ ಕಾರ್ಯದರ್ಶಿಗಳು. 
ಆಗ ಕೆ.ಪಿ.ಸಿ.ಸಿ.ಕಛೇರಿ ಹುಬ್ಬಳ್ಳಿಗೆ ಬಂದಿತ್ತು. ಜಿ.ವಿ. ಹಳ್ಳಿಕೇರಿಯವರು 1938 ರಿಂದ 1960 ರವರೆಗೆ ಕೆ.ಪಿ.ಸಿ.ಸಿ. 
ಕಾರ್ಯದರ್ಶಿಗಳಾಗಿದ್ದರು. ಮಂಗಳವೇಡೆಯವರು ಹುಬ್ಬಳ್ಳಿಗೆ ಬಂದು ನೆಲೆಸಿ ಏಕೀಕರಣದ ಚಟುವಟಿಕೆ ಸಾಗಿಸಿದರು. ಬಸರೀಗಿಡದ 
ವೀರಪ್ಪ, ಶಾಂತಪ್ಪ ಯಳಮಲಿ ಮುಂತಾದ ಗಣ್ಯರು ಏಕೀಕರಣ ಚಳುವಳಿಗೆ ಬಿಡುಗ್ಗೆಯಿಂದ ಧನ ಸಹಾಯ, ಮಾಡಿದರು. i 


ಘಟನಾ ಸಮಿತಿಗೆ ಈ ವಿಚಾರ ಬಿಂಬಿಸಲು ಶ್ರೀರಂಗರ ನೇತೃತ್ವದಲ್ಲಿ ಒಂದು ಶಿಷ್ಠಮಂಡಳವು ದೆಹಲಿಗೆ ಹೋಗಿ 'ನೆಹರೂರನ್ನು 
`1946ರ ಡಿಸೆಂಬರ್‌ನಲ್ಲಿ ಕಂಡಿತು. ಅದರಂತೆ ಭಾಷಾವಾರು ಪ್ರಾಂತ ರಚನೆ ಬಗ್ಗೆ ವರದಿ ಮಾಡಲು ಎಂಟು ಜನರ ಸಮಿತಿಯನ್ನು 
ಸರಕಾರ ರಚಿಸಿತು.* ಆದರೆ ಮುಂಬೈ ನಗರ ಗುಜರಾತಿಗೆ ಸೇರಬೇಕೋ ಮಹಾರಾಷ್ಟಕ್ಕಿ ಸೇರಬೇಕೋ ಎಂಬ ಬಗ್ಗೆ ತೀವ್ರ 
ವಾದವಿವಾದಗಳು ಬೆಳೆದು ಶಂಕರರಾವ್‌ ದೇವ್‌ ಮತ್ತು ಸರ್ದಾರ್‌ ಪಟೇಲರಲ್ಲಿ ಆಗ 'ಒಮತವಾಗದ್ದರಿಂದ ಪ್ರಶ್ನೆಯನ್ನು ಆಗ 
ಕೈಬಿಟ್ಟರೆಂದು ದಿವಾಕರರು ಹೇಳಿದ್ದಾರೆ ಉ್ಹಾಸಂಸ್ಕೃ 111, ಪು.292). ಹೈದರಾಬಾದ್‌ ಸಂಸ್ಥಾನದ ವಿಭಜನೆಗೂ ಸ್ವತಃ ನೆಹರೂ 
ವರುದ್ಧವಾಗಿದ್ದರು. ದಿವಾಕರರ ಅಧ್ಯಕ್ಷತೆಯಲ್ಲಿ 1947 ರಲ್ಲಿ ಕಾಸರಗೋಡಿನಲ್ಲೂ ಏಕೀಕರಣ ಸಮ್ಮೇಳನ ನಡೆಯಿತು. 20 ಕ್ಕೂ 
ಮೀರಿದ ಘಟಕಗಳಿಗೆ ಒಳಪಟ್ಟಿದ್ದ ಕನ್ನಡ ಬಾಷಿಕ ಪ್ರದೇಶಗಳು ಸ್ವಾತಂತ್ರ್ಯಾನಂತರ ಮುಂಬೈ, ಮದ್ರಾಸ್‌, ಮೈಸೂರು, ಹೈದರಾಬಾದ್‌ 
ಹಾಗೂ ಕೊಡಗು ಹೀಗೆ ಐದು ಘಟಕಗಳಲ್ಲಿ ಬಂದವು. ಸ 


ಸಂವಿಧಾನವು ಭಾಷಾವಾರು ಪ್ರಾಂತವನ್ನು ತರಲಿಲ್ಲ. ಹೀಗಾಗಿ ಪಕ್ಷೇತರ ಕರ್ನಾಟಕ ಏಕೀಕರಣ ಪರಿಷತ್ತನ್ನು 1951ರ ಮೇ 
ತಿಂಗಳಲ್ಲಿ ಹಾವೇರಿಯಲ್ಲಿ ಕರೆದರು. `ಕರ್ನಾಟಕದ ಪ್ರಜಾ ಪ್ರತಿನಿಧಿಗಳ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಒತ್ತಾಯಿಸಿ 
ಹೊಸಮನಿ ಸಿದ್ಧಪ್ಪನವರು ಮುಖ್ಯರಾಗಿರುವ ಮೂವರ ಸಮಿತಿಯನ್ನು ನೇಮಿಸಲಾಯಿತಲ್ಲದೆ ಏಕೀಕರಣ ಪಕ್ಷದ ಪರವಾಗಿ ಎಲ್ಲೆಡೆ 
ಹುರಿಯಾಳುಗಳನ್ನು ಈ ಪರಿಷತ್ತು ನಿಲ್ಲಿಸಿತು (1952) ಕಾಂಗ್ರೆಸ್ಸೂ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಏಕೀಕರಣದ ಕಾರ್ಯಕ್ರಮವನ್ನು 
ಸೇರ್ಪಡೆಮಾಡಿತ್ತು. ಇದರಿಂದ ಏಕೀಕರಣ ಪಕ್ಷದ ಯಾರೂ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ. 


ಪೊಟ್ಟೆ ಶ್ರೀರಾಮುಲು ಎಂಬವರು 64 ದಿನ ಉಪವಾಸ ಮಾಡಿ ಪ್ರಾಣ ತ್ಕಾಗಮಾಡಿದ ಪರಿಣಾಮವಾಗಿ ತೆಲುಗು ಭಾಷಿಕ 
ಪ್ರದೇಶದಲ್ಲಿ ಆದ ಭಾರೀ ಚಳವಳಿಗಳನ್ನು ಗಮನಿಸಿ ಪ್ರಧಾನಿ ನೆಹರೂರು 1952ರ ಕೊನೆಗೆ ಆಂಧ್ರ ಪ್ರದೇಶದ ರಚನೆಗೆ ಒಪ್ಪಿದರು. 
ಆದರೆ ಅದು ಮದ್ರಾಸ್‌ ಪ್ರಾಂತದಲ್ಲಿ ಇದ್ದ ತೆಲುಗು ಪ್ರದೇಶಗಳನ್ನಷ್ಟೆ ಒಳಗೊಂಡಿತ್ತು. ಹೈದರಾಬಾದ್‌ `ರಾಜ್ಯ ವಿಭಜನೆ, ಕರ್ನಾಟಕ 
ಏಕೀಕರಣದ ಪ್ರಶ್ನೆ ಅಲ್ಲಿ ಬರಲಿಲ್ಲ, 1953ರ ಜನವರಿಯಲ್ಲಿ ಹೈದರಾಬಾದ್‌ನಲ್ಲಿ ಅ.ಬಾ. ಕಾಂಗ್ರೆಸ್‌ ಅಧಿವೇಶನ ನಡೆದಾಗ (ಅದಕ್ಕೂ 
BE ತ ಸ ಇರ ಸ EEE 


* ಶ್ರೀರಂಗ, "ಸಾಹಿತಿಯ ಆತ್ಯಜಿಜ್ಞಾಸ', ಪು.139 


154 ಧಾರವಾಡ ಜಿಲ್ಲೆ 

ಮೊದಲಿನಿಂದಲೇ) ಜಕ್ಕಲಿಯಲ್ಲಿ ದೊಡ್ಡಮೇಟಿಯವರು 24.11.1952ರಿಂದ ಏಕೀಕರಣಪರ 21'ದಿನ ಆತಶುದ್ಧಿ ಉಪವಾಸ 
ಮಾಡಿದರು. ಹೈದರಾಬಾದ್‌ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಇದರ ಪ್ರತಿಧ್ವನಿಯಾಗಿ ಕೆಂಗಲ್‌ ಹನುಮಂತಯ್ಯ ಏಕೀಕರಣದ ಪರ 
ಮಾತನಾಡಿದರು. ಜಕ್ಕಲಿಯಲ್ಲಿ ಕರ್ನಾಟಕ ರಾಜ್ಯ ನಿರ್ಮಾಣ ಶಿಬಿರ ಮುಂದುವರಿಯಿತು. ಮುಂದೆ ಆ.4 ಕ್ಕೆ (1954) 


ದೊಡ್ಡಮೇಟಿಯವರು ಮುಂಬೈ ವಿಧಾನಸಭೆಗೆ ರಾಜೀನಾಮೆ ಇತ್ತರು. 

ಈ ನಡುವೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್‌ ಚಳವಳಿಯ ಮಾರ್ಗಹಿಡಿಯ£- ಅಸ್ತಿತ್ವಕ್ಕೆ ಬಂತು (ಮೇ 
1953). ರಾಮಕೃಷ್ಣ ಕಾರಂತ ಇದರ ಅಧ್ಯಕ್ಷರು. ಬಳ್ಳಾರಿಯನ್ನು ಕರ್ನಾಟಕದಲ್ಲಿ ಉಳಿಸಿಕೊಳ್ಳಲು ಸತ್ಸ್‌ಗ್ರಹವನ್ನು ಈ ಸಂಸ್ಥೆ 
ಹೂಡಿತು. 5000 ಜನ ಬಂಧಿತರಾದರು. ಇದೇ ಕಾಲಕ್ಕೆ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ವಿಧಾನ ಸಭೆಗೆ ನಡೆದ ಉಪ 
ಚುನಾವಣೆಯಲ್ಲಿ ಕಾಂಗ್ರೆಸ್‌ ಸೋತು ಏಕೀಕರಣ ಪರ ಉಮೇದ್ವಾರರು ಗೆದ್ದರು. 


ಇದರ ಹಿಂದೆಯೇ ಹುಬ್ಬಳ್ಳಿ ಬಳಿಯ ಅದರಗುಂಚಿಯ ಶಂಕರಗೌಡ ಪಾಟೀಲ ಎಂಬವರು ಹಂಪಿಯಲ್ಲಿ ಏಕೀಕರಣ ಸಾಧನೆಗೆ 
ಅಮರಣ ಉಪವಾಸ ನಡೆಸಿದರು. ಇದೇ ಕಾಲಕ್ಕೆ ಏಪ್ರಿಲ್‌ 13-14(1953) ಹುಬ್ಬಳ್ಳಿಯಲ್ಲಿ ಕೆ.ಪಿ.ಸಿ.ಸಿ. ಸಭೆ ನಡೆಯಿತು. ಆಗ 
ಅಪಾರ ಜನ ಜಂಗುಳಿ ಸೇರಿ ಭಾರೀ ಮತ ಪ್ರದರ್ಶನಗಳಾಗಿ, ಜನ ಜಂಗುಳಿ ಹಿಂಸಾಚಾರಕ್ಕೆ ತಿರುಗಿತು. ಈ ಎಲ್ಲ ಹಿನ್ನಲೆಯಲ್ಲಿ 
ಸರಕಾರವು ಘಜಲ್‌ ಅಲಿ ಆಯೋಗ ನೇಮಿಸಲು ಅದು ಏಕೀಕರಣಕ್ಕೆ ಒಪ್ಪಿಗೆ ನೀಡಿತು. ' | 


ಧಾರವಾಡ ಜಿಲ್ಲೆಯಲ್ಲಿ ಆರಂಭವಾದ ಚಳವಳಿಯ ಯಶಸ್ವಿಗೆ ಕೊನೆಯ ಉಗ್ರಕ್ರಮವೂ ಧಾರವಾಡ ಜಿಲ್ಲೆಯಲ್ಲೇ ನಡೆಯಿತು. 
ನವೆಂಬರ್‌ 1(1956) ಕ್ಕೆ ಏಕೀಕರಣವಾದರೂ ಕರ್ನಾಟಕ ಎಂಬ ನಾಮಕರಣಕ್ಕೂ (1973) ಧಾರವಾಡ ಜಿಲ್ಲೆಯಲ್ಲಿ ಬಲವಾಗಿ 
ಚುನಾವಣೆಗಳು 


ಧಾರವಾಡ ಜಿಲ್ಲೆಯು ಹಿಂದಿನ ಮುಂಬೈ ಪ್ರಾಂತ್ಯದ ಭಾಗವಾಗಿದ್ದಾಗ ಪ್ರಥಮ ಬಾರಿಗೆ ಪ್ರೌಢ ಮತಾಧಿಕಾರದಂತೆ ಚುನಾವಣೆ 
ನಡೆದಿದ್ದು 1952 ನೇ ಇಸ್ವಿಯಲ್ಲಿ. ರಾಜ್ಯಗಳ ಪುನರ್ವಿಂಗಡಣೆಯ ನಂತರ ಜಿಲ್ಲೆಯ ಜನತೆಯು ಮೊದಲ ಬಾರಿಗೆ ಕರ್ನಾಟಕ 
ರಾಜ್ಯ ವಿಧಾನ ಸಭೆಗೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ 1957ರಲ್ಲಿ ಪಾಲ್ಗೊಂಡರು. 1956ರ ಲೋಕಸಭೆ ಮತ್ತು ವಿಧಾನಸಭಾ, 
ಕ್ಷೇತ್ರಗಳ ಡಿಲಿಮಿಟೇಷನ್‌ ಆದೇಶದ ಅನುಸಾರ ಜಿಲ್ಲೆಗೆ ಧಾರವಾಡ ಉತ್ತರ ಮತ್ತು ಧಾರವಾಡ ದಕ್ಷಿಣ ಎಂದು ಎರಡು ಲೋಕಸಭಾ 
ಕ್ಷೇತ್ರಗಳನ್ನು. ನಿಗದಿ ಮಾಡಲಾಗಿತ್ತು. ಜಿಲ್ಲೆಯು 16 ವಿಧಾನ ಸಭಾ ಕ್ಷೇತ್ರಗಳನ್ನು ಹೊಂದಿದ್ದು ರಾಣೆಬೆನ್ನೂರು ಕ್ಷೇತ್ರವನ್ನು ಇಬ್ಬರು 
ಸದಸ್ಯರ ಕ್ಷೇತ್ರವನ್ನಾಗಿ (ಇದರಲ್ಲಿ ಒಂದು ಪರಿಶಿಷ್ಟ ಜಾತಿ ಮೀಸಲು) ವಿಂಗಡಿಸಲಾಗಿತ್ತು 


1957ರ ಲೋಕಸಭೆ ಚುನಾವಣೆ 


ಈ ಚುನಾವಣೆಯಲ್ಲಿ ಕಾಂಗ್ರೆಸ್‌ ಪಕ್ಷ, ಪಕ್ಷೇತರರು ಹಾಗೂ ಭಾರತೀಯ ಜನಸಂಘಗಳು ಭಾಗವಹಿಸಿದ್ದವು. ಧಾರವಾಡ ದಕ್ಷಿಣ 
ಕ್ಷೇತ್ರದಿಂದ ಕಾಂಗ್ರೆಸ್‌ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಇದ್ದು ಕಾಂಗ್ರೆಸ್ಸಿನ ರುದ್ರಪ್ಪ ತಿಮಪ್ಪ ನೆಸ್ಲಿಯವರು 
ಆಯ್ಕೆಯಾದರು. ಧಾರವಾಡ ಉತ್ತರ ಕ್ಷೇತ್ರದಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಟ್ಟಿದ್ದು ಕಾಂಗ್ರೆಸ್ಸಿನ ಮತ್ತೊಬ್ಬ ಅಭ್ಯರ್ಥಿ ಡಿ.ಪಿ. 
ಕರಮರ್‌ಕರ್‌ರವರು ಆಯ್ಕೆಯಾದರು. ಈ ಕ್ಷೇತ್ರಗಳಲ್ಲಿ ಸ್ಪರ್ದಿಸಿದ್ದ ಅಭ್ಯರ್ಥಿಗಳು ಗಳಿಸಿದ ಮತಗಳು ಹಾಗೂ ಶೇಕಡಾವಾರು ಈ 
ರೀತಿ ಇದೆ. (1) ಧಾರವಾಡ ದಕ್ಷಿಣ ಐಎನ್‌ಸಿ 1,43,184 (68.68) ಆಯ್ಕೆ; ಪಕ್ಷೇತರ 65,247 (31.32) 0) ಧಾರವಾಡ 
ಉತ್ತರ ಐಎನ್‌ಸಿ 1,23,622 (59.44) ಆಯ್ಕೆ; ಪಕ್ಷೇತರ 58,259 (28.01), ಬಿಜೆಎಸ್‌ 26,106 (12.55). 


1957ರ ವಿಧಾನಸಭಾ ಚುನಾವಣೆ 


ಜಿಲ್ಲೆಯಲ್ಲಿ 15 ವಿಧಾನಸಭೆ ಕ್ಷೇತ್ರಗಳು ಹಾಗೂ ಇಬ್ಬರು ಸದಸ್ಯರ ಒಂದು ಕ್ಷೇತ್ರವು ಇದ್ದಿತು. ಅವುಗಳೆಂದರೆ (1) ಹಿರೇಕೆರೂರು 
(2) ರಾಣೆಬೆನ್ನೂರು (ಇಬ್ಬರು ಸದಸ್ಯರ ಕ್ಷೇತ್ರ) (3) ಹಾನಗಲ್‌ (4) ಶಿಗ್ಗಾಂವ (5) ಹಾವೇರಿ (6) ಶಿರಹಟ್ಟಿ (7) ಕುಂದಗೋಳ 


ಇತಿಹಾಸ 155 


(8) ಹುಬ್ಬಳ್ಳಿ ನಗರ (9) ಹುಬ್ಬಳ್ಳಿ ಗ್ರಾಮಾಂತರ (10) ಕಲಘಟಗಿ (11) ಧಾರವಾಡ (12) ನವಲಗುಂದ (13) ನರಗುಂದ 
(14) ಗದಗ (15) ಮುಂಡರಗಿ (16) ರೋಣ. ರಾಣೆಬೆನ್ನೂರು ಇಬ್ಬರು ಸದಸ್ಯರ ಕ್ಷೇತ್ರವಾಗಿದ್ದು ಅದರಲ್ಲಿ ಒಂದು ಮೀಸಲು 
ಸ್ಥಾನವಾಗಿತ್ತು. ವಿಧಾನಸಭೆಯ ಎಲ್ಲಾ ಕ್ಷೇತ್ರಗಳಿಗೂ ಕಾಂಗ್ರೆಸ್‌ ಸ್ಪರ್ಧಿಸಿತ್ತು. ಮೂರು ಕ್ಷೇತ್ರಗಳಲ್ಲಿ ಭಾರತೀಯ ಜನಸಂಘ ಸ್ಪರ್ದಿಸಿತ್ತು. 
ಚುನಾವಣೆಯಲ್ಲಿ ಹಾನಗಲ್‌ ಹೊರತುಪಡಿಸಿ ಬಾಕಿ ಎಲ್ಲಾ ಕ್ಷೇತ್ರಗಳಿಂದಲೂ ಕಾಂಗ್ರೆಸ್‌ ಅಭ್ಯರ್ಥಿಗಳು ಗೆದ್ದರು. ಗೆದ್ದ ಅಭ್ಯರ್ಥಿಗಳ 
ಹೆಸರು, ಗಳಿಸಿದ ಮತ ಹಾಗೂ ಶೇಕಡಾವಾರು ಈ ರೀತಿ ಇದೆ. (1) ಹಿರೇಕೆರೂರು ಐಎನ್‌ಸಿ 18,137 (59.93) ಆಯ್ಕೆ ಗುಬ್ಬಿ 
ಶಂಕರರಾವ್‌ ಬಸಲಿಂಗಪ್ಪಗೌಡ; ಪಕ್ಷೇತರ 10,060 (33.25), ಪಕ್ಷೀತರ 2.065 (6.82). (2) ರಾಣೆಬೆನ್ನೂರು (ದ್ವಿಸದಸ್ಯ 
ಹಾಗೂ ಒಂದು ಮೀಸಲು) ಐಎನ್‌ಸಿ 33,937 (35.59) ಆಯ್ಕೆ ಕೆ.ಎಫ್‌. ಪಾಟೀಲ್‌ ಹಾಗೂ ಐಎನ್‌ಸಿ 28,988 (30.42), 
ಆಯ್ಕೆ ಶ್ರೀಮತಿ ಸಾಂಬ್ರಾಣಿ ಯಲ್ಲವ್ವ (ಮೀಸಲು); ಪಕ್ಷೇತರ 19,804 (20.76), ಪಕ್ಷೀತರ 12,624 (13.23). (3) ಹಾನಗಲ್‌ 
ಪಕ್ಷೇತರ 13,152 (51.66) ಆಯ್ಕೆ ಬಿ.ಆರ್‌. ಪಾಟೀಲ್‌; ಐಎನ್‌ಸಿ 12,303 (48.3). (4) ಶಿಗ್ಗಾಂವಿ ಐಎನ್‌ಸಿ 16,412 
(62.42) ಆಯ್ಕೆ ಆರ್‌.ಸಿ. ಪಾಟೀಲ್‌; ಪಕ್ಷೇತರ 9,884 (37.58). (5) ಹಾವೇರಿ ಐಎನ್‌ಸಿ 17,286 (86.57) ಆಯ್ಕೆ 
ಶ್ರೀಮತಿ ಸಿದ್ದವ್ವಾ ಮೈಲಾರ; ಪಕ್ಷೇತರ 2.067 (10.36), ಪಕ್ಷೇತರ 614 (3.07). (6) ಶಿರಹಟ್ಟಿ ಐಎನ್‌ಸಿ 16,644 (60.10) 
ಆಯ್ಕೆ ಶ್ರೀಮತಿ ಮಾಗಡಿ ಲೀಲಾವತಿ ವೆಂಕಟೇಶ್‌; ಪಕ್ಷೇತರ 8,343 (30.13), ಪಕ್ಷೇತರ 2,703, (9.77).(7) ಕುಂದಗೋಳ 
ಐಎನ್‌ಸಿ 15,819 (54.04) ಆಯ್ಕೆ ಟಿ.ಕೆ. ಕಂಬಳಿ; ಪಕ್ಷೇತರ 13,458 (45.96). (8) ಹುಬ್ಬಳ್ಳಿನಗರ ಐಎನ್‌ಸಿ 17,609 
(64.96) ಆಯ್ಕೆ ಎಫ್‌.ಹೆಚ್‌. ಮೊಹಿಸಿನ್‌; ಬಿಜೆಎಸ್‌ 4,779 (17.62), ಪಕ್ಷೀತರ 3,096 (11.33), ಪಕ್ಷೇತರ 1,653 
(6.09). (9) ಹುಬ್ಬಳ್ಳಿ ಗ್ರಾಮಾಂತರ ಐಎನ್‌ಸಿ 20,858 (68.96) ಆಯ್ಕೆ ಎಮ್‌.ಆರ್‌. ಪಾಟೀಲ್‌; ಪಕ್ಷೇತರ 9,388 
(31.04). (10) ಕಲಘಟಗಿ ಐಎನ್‌ಸಿ 16,928 (84.64) ಆಯ್ಕೆ ಬಿ.ಅರ್‌. ತಂಬಾಕದ; ಪಕ್ಷೇತರ 1,842 (9.21), ಪಕ್ಷೇತರ 
1,229 (6.15), (11) ಧಾರವಾಡ ಐಎನ್‌ಸಿ 13,317 (47.84) ಆಯ್ಕೆ ಎಂ.ಬಿ. ಇನಾಮತಿ; ಪಕ್ಷೇತರ 11,590 (41.63), 
ಬಿಜೆಎಸ್‌ 2,388 (8.57), ಪಕ್ಷೀತರ 541 (1.96). (12) ನವಲಗುಂದ ಐಎನ್‌ಸಿ 21,798 (69.48) ಆಯ್ಕೆ ಆರ್‌.ಎಂ. 
ಪಾಟೀಲ್‌; ಪಕ್ಷೇತರ 9,578 (30.52). (13) ನರಗುಂದ ಐಎನ್‌ಸಿ 18,143 (67.74) ಆಯ್ಕೆ ಎ.ಎಸ್‌. ಪಾಟೀಲ್‌; ಪಕ್ಷೇತರ 
8.640 (32.26). (14) ಗದಗ ಐಎನ್‌ಸಿ 16,922 (77,35) ಆಯ್ಕೆ ಕೆ.ಪಿ. ಗದಗ; ಬಿಜೆಎಸ್‌ 2,995 (13.69), ಪಕ್ಷೇತರ 
1,160 (5.31) , ಪಕ್ಷೇತರ 800 (3.65). (15) ಮುಂಡರಗಿ ಐಎನ್‌ಸಿ 18,926 (84.29) ಆಯ್ಕೆ ಸಿ.ಎಸ್‌. ಹುಲಕೋಟಿ; 
ಪಕ್ಷೇತರ 3,526 (15.71). (16) ರೋಣ ಐಎನ್‌ಸಿ 17,836 (55.82) ಆಯ್ಕೆ ಎ.ಜೆ. ದೊಡ್ಡಮೇಟಿ; ಪಕ್ಷೇತರ 14,116 
(44.18). 


ಕಲಘಟಗಿ ಕ್ಷೇತ್ರದ ಶಾಸಕರು ನಿಧನರಾಗಿದ್ದರಿಂದ ದಿನಾಂಕ 16.10.57ರಂದು ಈ ಕ್ಷೇತ್ರದಿಂದ ಉಪಚುನಾವಣೆ ನಡೆಯಿತು. 
ಇದರಲ್ಲಿ ಪಕ್ಷೇತರ ಅಭ್ಯರ್ಥಿ ಬಸವರಾಜ ಅಯ್ಯಪ್ಪ ದೇಸಾಯಿಯವರು ಕಾಂಗ್ರೆಸ್‌ ಸ್ಪರ್ಧಿಯನ್ನು ನೇರ ಸ್ಪರ್ಧೆಯಲ್ಲಿ ಸೋಲಿಸಿದರು. 
ಪಕ್ಷೇತರ 17,865 (61.14) ಆಯ್ಕೆ ಕಾಂಗ್ರೆಸ್‌ 11,354 (38.86). ( ಐಎನ್‌ಸಿ ಇಂಡಿಯನ್‌ ನ್ಯಾಷನಲ್‌ ಕಾಂಗ್ರೆಸ್‌; ಬಿಜೆಎಸ್‌ 
ಭಾರತೀಯ ಜನಸಂಘ). 


1962 ರ ಚುನಾವಣೆ 

1961 ರಲ್ಲಿ ಎಲ್ಲಾ ದ್ವಿಸದಸ್ಯ ಕ್ಷೇತ್ರಗಳನ್ನು ರದ್ದುಗೊಳಿಸಲಾಯಿತು. (ದ್ವಿಸದಸ್ಯ ಕ್ಷೇತ್ರಗಳನ್ನು ರದ್ದು ಮಾಡುವ 1961 ಕಾಯಿದೆ). 
ವಿಧಾನಸಭಾ ಚುನಾವಣೆಗಳಿಗೋಸ್ಕರ ರಾಣೆಬೆನ್ನೂರು ದ್ವಿಸದಸ್ಯ ಕ್ಷೇತ್ರವನ್ನು ರದ್ದು ಮಾಡಿ, ರಾಣೆಬೆನ್ನೂರು ಮತ್ತು ಬ್ಯಾಡಗಿಗಳನ್ನು 
ಏಕಸದಸ್ಯ ಕ್ಷೇತ್ರಗಳನ್ನಾಗಿ ಮಾಡಲಾಯಿತು. ಅಲ್ಲದೆ ರಾಣೆಬೆನ್ನೂರು ಮೀಸಲು ಕ್ಷೇತ್ರವಾಯಿತು. ಜಿಲ್ಲೆಯಲ್ಲಿ ಒಟ್ಟು 17 ವಿಧಾನಸಭಾ 
ಕ್ಷೇತ್ರಗಳು ಹಾಗೂ ಎರಡು ಲೋಕಸಭಾ ಕ್ಷೇತ್ರಗಳಿದ್ದವು. 1962 ರಲ್ಲಿ ಲೋಕಸಭೆ ಮತ್ತು ವಿಧಾನ ಸಭೆಗಳಿಗೆ ಚುನಾವಣೆಗಳನ್ನು 
ಏಕಕಾಲದಲ್ಲಿ ನಡೆಸಲಾಯಿತು. 


ಮ ಧಾರವಾಡ ಜಿಲ್ಲೆ 
ಲೋಕಸಭೆಯ ಎರಡು ಸ್ಥಾನಗಳಿಗೆ ಕಾಂಗ್ರೆಸ್‌, ಪ್ರಜಾಸೋಶಿಯಲಿಸ್ಟ ಪಕ್ಷ, ಸ್ವತಂತ್ರ ಪಕ್ಷ ಹಾಗೂ ಭಾರತೀಯ ಜನಸಂಘಗಳು, 
ಹೋರಾಟ ನಡೆಸಿದವು. ಚುನಾವಣೆಯಲ್ಲಿ ಕಾಂಗ್ರೆಸ್‌ ಎರಡೂ ಸ್ಥಾನಗಳನ್ನು ಮತ್ತೆ ಗೆದ್ದುಕೊಂಡಿತು. ಈ ಚುನಾವಣೆಯಲ್ಲಿ ಸ್ಪರ್ದಿಸಿದ್ದ 
ಪಕ್ಷಗಳು ಹಾಗೂ ಅವುಗಳು ಗಳಿಸಿದ ಮತಗಳು ಹೀಗಿದೆ. (1) ಧಾರವಾಡ ದಕ್ಷಿಣ ಐಎನ್‌ಸಿ 1,72,777 (62.92) ಆಯ್ಕೆ 
ಎಫ್‌.ಹೆಚ್‌. ಮೊಹಿಸಿನ್‌; ಪಿ.ಎಸ್‌ ಪಿ 97,537 (36.08). (2) ಧಾರವಾಡ ಉತ್ತರ ಐಎನ್‌ಸಿ 1,87,654 (71.64) ಆಯ್ಕೆ 
ಶ್ರೀಮತಿ ಸರೋಜಿನಿ ಬಿಂದೂರಾವ್‌ ಮಹಿಷಿ; ಸ್ವತಂತ್ರ 34.104 (13.02), ಬಿಜೆಎಸ್‌ 30,136 (11.50), ಪಿಎಸ್‌ಪಿ 
10,036 (3.84). ಆ 

ಜಿಲ್ಲೆಯ 17 ವಿಧಾನಸಭಾ ಸ್ಥಾನಗಳಿಗೂ ಕಾಂಗ್ರೆಸ್‌ . ಪಕ್ಷ ತನ್ನ ಉಮೇದುವಾರರನ್ನು ನಿಲ್ಲಿಸಿತು. ಸ್ವತಂತ್ರ ಪಕ್ಷ ಹಾಗೂ ಪಿ 
ಎಸ್‌ ಪಿಗಳು ಕಾಂಗ್ರೆಸ್‌ ಪಕ್ಷಕ್ಕೆ ಕೆಲವು ಸ್ಥಾನಗಳಲ್ಲಿ ತೀವ್ರ ಸವಾಲನ್ನೊಡ್ಡಿದ್ದವು. ಚುನಾವಣೆಯಲ್ಲಿ ಕಾಂಗ್ರೆಸ್‌ ಪಕ್ಷ 16 ಸ್ಥಾನಗಳನ್ನು 
ಹಾಗೂ ಸ್ವತಂತ್ರ ಪಕ್ಷ ಒಂದು ಸ್ಥಾನವನ್ನು ಗೆದ್ದುಕೊಂಡಿತು. ಈ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳು ಗಳಿಸಿದ ಮತಗಳು, ಶೇಕಡಾವಾರು 
ಇತ್ಯಾದಿಗಳು ಇಂತಿವೆ. (1) ಹಿರೇಕೆರೂರು ಐಎನ್‌ಸಿ 23,284 (64.27) ಆಯ್ಕೆ. ಎಸ್‌.ಬಿ. ಗುಬ್ಬಿ; ಸ್ವತಂತ್ರ ಪಕ್ಷ 12,946 
(35.73). (2) ರಾಣೆಬೆನ್ನೂರು (ಮೀಸಲುಕ್ಷೇತ್ರ) ಐಎನ್‌ಸಿ.18,715 (58.56) ಆಯ್ಕೆ ಶ್ರೀಮತಿ ಯಲ್ಲವ್ರ ಧರ್ಮಪ್ಪ ಸಾಂಬ್ರಾಣಿ; 
ಪಿಎಸ್‌ಪಿ 12,596 (39.41), ಸ್ವತಂತ್ರ ಪಕ್ಷ 650 (2.03). (3) ಬ್ಯಾಡಗಿ ಐಎನ್‌ಸಿ 21,092 (60.18) ಆಯ್ಕೆ ಶ್ರೀಮತಿ 
ಶಿದ್ದಮ್ಮ ಮಹದೇವಪ್ಪ ಮೈಲಾರ; ಪಿಎಸ್‌ಪಿ 13,958 (39.82). (4) ಹಾನಗಲ್‌ ಐಎನ್‌ಸಿ 19,843 (51.23) ಆಯ್ಕೆ ಜಿ.ಎನ್‌. 
ದೇಸಾಯಿ; ಪಿಎಸ್‌ಪಿ 18,890 (48.77). (5) ಶಿಗ್ಗಾಂವಿ ಐಎನ್‌ಸಿ 20.838 (75 93 ಆಯ್ಕೆ ಎಫ್‌.ಎಸ್‌.ತಾವರೆ; ಪಿಎಸ್‌ಪಿ 
6,606 (24.07). (6) ಹಾವೇರಿ ಐಎನ್‌ಸಿ 18,945 (57.78) ಆಯ್ಕೆ ಬಿ.ವಿ. ಮಾಗಾವಿ; ಸ್ವತಂತ್ರಪಕ್ಷ 9,790 (29.86), 
ಸಿಪಿಐ 4,054 (12.36). (7) ಶಿರಹಟ್ಟಿ ಸ್ಪತಂತ್ರಪಕ್ಷ 17,347 (50.75) ಆಯ್ಕೆ ಕೆ.ಎಸ್‌. ವೀರಯ್ಯ; ಐಎನ್‌ಸಿ 16,832 
(43.25). (8) ಕುಂದಗೋಳ ಐಎನ್‌ಸಿ 13,265 (44.15) ಆಯ್ಕೆ ಟಿಕೆ. ಕಂಬ್ಳಿ; ಪಕ್ಷೇತರ 11,465 (38.16), ಸ್ವತಂತ್ರ ಪಕ್ಷ 
5,315 (17.69). (9)ಹುಬ್ಬಳ್ಳಿ ನಗರ ಐಎನ್‌ಸಿ 21,169 (57.28) ಆಯ್ಕೆ ಕೆ.ಆರ್‌. ಅಬ್ದುಲ್‌ ಸಾಬ್‌; ಬಿಜೆಎಸ್‌ 11,900 
(32.21), ಪಕ್ಷೇತರ 3,187 (8.62), ಸಿಪಿಐ 698 (1.89). (10) ಹುಬ್ಬಳ್ಳಿ (ಗ್ರ) ಐಎನ್‌ಸಿ 23,356 (74.82) ಆಯ್ಕೆ 
. ಎಂ.ಆರ್‌. ಪಾಟೀಲ್‌; ಪಕ್ಷೇತರ 4,489 (14.38), ಬಿಜೆಎಸ್‌ 3,371 (10.80). (11) ಕಲಘಟಗಿ ಐಎನ್‌ಸಿ 13,842 
(45.95) ಆಯ್ಕೆ ಎಫ್‌.ಎಮ್‌ ಹಸಬಿ; ಎಲ್‌.ಎಸ್‌.ಎಸ್‌ 12,047 (39.99), ಸ್ವತಂತ್ರ ಪಕ್ಷ 3,431 (11.31), ಬಿಜಿಎಸ್‌ 
803 (2.69). (12) ಧಾರವಾಡ ಐಎನ್‌ಸಿ 17,092 (68.65) ಆಯ್ಕೆ ಹೆಚ್‌.ಎಮ್‌. ದಾಸನಕೊಪ್ಪ; ಬಿಜೆಎಸ್‌ 5,185 
(20.83), ಪಕ್ಷೇತರ 2,208 (8.87), ಪಕ್ಷೀತರ 412 (1.65). (13) ನವಲಗುಂದ ಐಎನ್‌ಸಿ 20,618 (58.23) ಆಯ್ಕೆ 
' ಆರ್‌.ಎಂ.ಪಾಟೀಲ್‌; ಪಕ್ಷೇತರ 13,183 (37.23), ಬಿಜಿಎಸ್‌ 1,607 (4.54). (14) ನರಗುಂದ ಐಎನ್‌ಸಿ 24,601 
(73.40) ಆಯ್ಕೆ ಎ.ಎಸ್‌. ಪಾಟೀಲ್‌; ಪಕ್ಷೇತರ 7,951 (23.72), ಬಿಜಿಎಸ್‌ 590 (1.76), ಪಕ್ಷೇತರ 373 (1.12). 
(15) ಗದಗ ಐಎನ್‌ಸಿ 18,539 (49.19) ಆಯ್ಕೆ ಕೆ.ಪಿ. ಗದಗ; ಪಕ್ಷೇತರ 17,234, (45.72), ಬಿಜೆಎಸ್‌ 1,918 (5.09). 
ಹ ಸುತ ಜೆ ಸ (66.46) ಆಯ್ಕೆ ಸಿ.ಎಸ್‌. ಹುಲ್ಕೋಟಿ; ಪಕ್ಷೇತರ 7,547 (27.50), ಬ ಜೆ ಎಸ್‌ 
04). ಣ ಐಎನ್‌ಸಿ 18,640 (63.92) ಆಯ್ಕೆ ಎ.ಜೆ. ದೊಡ್ಡಮೇಟಿ; ಪಕ್ಷೇತರ 8,543 (2930), 
ಬಿಜೆಎಸ್‌ 1,978 (6.78). 

ಐಎನ್‌ಸಿ - ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್‌, (2) ಬಿಜೆಎಸ್‌.- ಭಾರತೀಯ ಜನಸಂಘ, (3)ಪಿಎಸ್‌ಪಿ --ಪ್ರಜಾಸೋಶಿಯಲಿಸ 


9 $n .. — a 
ಪಕ್ಷ (4) ಸಿಪಿಐ - ಭಾರತೀಯ ಕಮ್ಯೂನಿಸ್ಟ್‌ ಪಕ್ಷ (೨) ಎಲ್‌.ಎಸ್‌.ಎಸ್‌. - ಲೋಕಸೇವಕ ಸಂಘ (6) ಐಎನ್‌ಡಿ - .ಪಕೇತರರು- 
ಸ್ವತಂತ್ರ ಪಕ್ಷ (ಎನ್‌.ಜಿ. ರಂಗಾ ಅಧ್ಯಕ್ಷತೆಯದು). - 


ಇತಿಹಾಸ 157 


ಉಪ ಚುನಾವಣೆ 


ಧಾರವಾಡ ಕ್ಷೇತ್ರದ ಶಾಸಕರ ನಿಧನದಿಂದಾಗಿ ಪುನಃ ಉಪಚುನಾವಣೆಯನ್ನು 1963ರ ಡಿಸೆಂಬರ್‌ 23ರಂದು ನಡೆಸಲಾಯಿತು. 
ಚುನಾವಣೆಯಲ್ಲಿ ಎಸ್‌.ವಿ. ಅಗ್ನಿಹೋತ್ರಿಯವರ ಆಯ್ಕೆಯಿಂದ ಕಾಂಗ್ರೆಸ್‌ ತನ್ನ ಸ್ಥಾನವನ್ನು ಉಳಿಸಿಕೊಂಡಿತು. ಅಭ್ಯರ್ಥಿಗಳು ಗಳಿಸಿದ 
ಮತಗಳು: ಐಎನ್‌ಸಿ 12,859(51.78,ಆಯ್ಕೆ) ಮೂರು ಜನ ಪಕ್ಷೇತರ ಅಭ್ಯರ್ಥಿಗಳು ಗಳಿಸಿದ ಮತಗಳು 11.977 (48.22). 


1967 ರ ಸಾರ್ವತ್ರಿಕ ಚುನಾವಣೆಗಳು 


ಲೋಕಸಭೆ ಹಾಗೂ ವಿಧಾನಸಭೆಗಳ ಕ್ಷೇತ್ರಗಳ 1966 ರ ಪುನರ್ವಿಂಗಡನೆ ಆದೇಶದ ಅನುಸಾರ ಜಿಲ್ಲೆಯ ಮತದಾರ 
ಕ್ಷೇತ್ರಗಳಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಯಿತು. ರೋಣ ವಿಧಾನಸಭಾ ಕ್ಷೇತ್ರವನ್ನು ಬಾಗಲಕೋಟೆ (ಬಿಜಾಪುರ ಜಿಲ್ಲೆ 
ಲೋಕಸಭಾ ಕ್ಷೇತ್ರಕ್ಕೆ ಸೇರಿಸಲಾಯಿತು. ಅದೇ ರೀತಿ ಮುಂಡರಗಿ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ (ರಾಯಚೂರು ಜಿಲ್ಲೆಗೆ) 
ಸೇರ್ಪಡೆಯಾಯಿತು. ಧಾರವಾಡ ವಿಧಾನಸಭಾ ಕ್ಷೇತ್ರವನ್ನು ವಿಭಾಗ ಮಾಡಿ ಧಾರವಾಡ ಗ್ರಾಮಾಂತರ ಹಾಗೂ ಧಾರವಾಡ ನಗರ 
ಕ್ಷೇತ್ರವನ್ನಾಗಿ ವಿಂಗಡಿಸಿದ್ದರಿಂದ 17 ಕ್ಷೇತ್ರಗಳಿದ್ದ ಜಿಲ್ಲೆ 1967 ರ ಚುನಾವಣೆಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿಗೆ ಏರಿಕೆಯಾಯಿತು. 
ಮೀಸಲು ಕ್ಷೇತ್ರವನ್ನು ಬ್ಯಾಡಗಿಯಿಂದ ನರಗುಂದಕ್ಕೆ ಬದಲಾಯಿಸಲಾಯಿತು. 


ಲೋಕಸಭೆಗೆ ನಡೆದ ಚುನಾವಣೆಯಲ್ಲಿ ಧಾರವಾಡ ದಕ್ಷಿಣ ಹಾಗೂ ಧಾರವಾಡ ಉತ್ತರ ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ 
ಏರ್ಪಟ್ಟಿದ್ದು ಈ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್‌ ತನ್ನ ಹತೋಟಿಯಲ್ಲಿ ಉಳಿಸಿಕೊಂಡಿತು. 1967 ರ ಲೋಕಸಭೆ ಚುನಾವಣೆಯಲ್ಲಿ 
ವಿವಿಧ ಪಕ್ಷಗಳು ಗಳಿಸಿದ ಮತಗಳು ಹಾಗೂ ಅವುಗಳ ಶೇಕಡಾವಾರು ಇಂತಿದೆ. (1) ಧಾರವಾಡ ದಕ್ಷಿಣ ಐಎನ್‌ಸಿ 1,47,272 
(50.28) ಆಯ್ಕೆ ಎಫ್‌.ಹೆಚ್‌. ಮೊಹಿಷಿನ್‌; ಪಿಎಸ್ತಿ 82,641 (28.21), ಪಕ್ಷೇತರ 62,994 (21.51), (2) ಧಾರವಾಡ 
ಉತ್ತರ ಐಎನ್‌ಸಿ 1,62,173 (62.52) ಆಯ್ಕೆ ಶ್ರೀಮತಿ ಸರೋಜಿನಿ' ಮಹಿಷಿ ಬಿಂದೂರಾವ್‌; ಬಿಜೆಎಸ್‌ 81,743 (30.21); 
ಪಿಎಸ್‌ಪಿ 19,679 (7.27). 


1967 ರ ವಿಧಾನಸಭಾ ಚುನಾವಣೆ 


ಒಟ್ಟು 18 ವಿಧಾನಸಭೆ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ಸು ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸಿತ್ತು. ವಿರೋಧಪಕ್ಷಗಳಾದ ಪ್ರಜಾಸೋಶಿಯಲಿಸ್ಟ್‌ 
ಪಕ್ಷ, ಜನಸಂಘ ಹಾಗೂ ಸ್ವತಂತ್ರ ಪಕ್ಷಗಳು ತಕ್ಕಮಟ್ಟಿಗೆ ಸ್ಥಾನ ಹೊಂದಿಸಿಕೊಂಡು ತೀವ್ರ ಹೋರಾಟ ನಡೆಸಿದವು. ಈ ಚುನಾವಣೆಯಲ್ಲಿ 
ಪ್ರಥಮ ಬಾರಿಗೆ ಕಾಂಗ್ರೆಸಿಗೆ 8 ಕ್ಷೇತ್ರಗಳಲ್ಲಿ ಪರಾಭವವುಂಟಾಯಿತು. ` ಕಾಂಗ್ರೆಸ್‌ ಕೇವಲ 10 ಸ್ಥಾನಗಳನ್ನು ಪಡೆಯಿತು. "ಇತರ 8 
ತ್ರಗಳಲ್ಲಿ ಪಿಎಸ್‌ಪಿ ಎರಡು, ಜನಸಂಘ ಹಾಗೂ ಸ್ವತಂತ್ರ ಪಕ್ಷಗಳು ತಲಾ ಒಂದೊಂದು ಸ್ಥಾನ ಮತ್ತು ಪಕ್ಷೇತರರು 4 ಸ್ಥಾನಗಳನ್ನು 
ಗೆದರು. ಪ್ರತೀ ಕ್ಷೇತ್ರದಲ್ಲಿ ವಿವಿಧ ಪಕ್ಷಗಳು ಗಳಿಸಿದ ಮತಗಳು ಹಾಗೂ ಶೇಕಡಾವಾರು ಈ ರೀತಿ ಇದ್ದಿತು. (1) ಧಾರವಾಡ 
ಗ್ರಾಮಾಂತನ ಐಎನ್‌ಸಿ 22,276 (70.86) ಆಯ್ಕೆ ಎಸ್‌.ಎ. ಅಗ್ನಿಹೋತ್ರಿ; ಸ್ವತಂತ್ರ 9,157 (29.14). (2) ಧಾರವಾಡ ನಗರ 
ಐಎನ್‌ಸಿ 15,325 (53.58) ಆಯ್ಕೆ ಕೆ.ಎಂ. ದಾಸನಕೊಪ್ಪ; ಬಿಜೆಎಸ್‌ 11,786 (41.52), ಪಕ್ಷೀತರ 1,277 (4.50). (3) 
ಹುಬ್ಬಳ್ಳಿ ಬಿಜೆಎಸ್‌ 14,898 (43.60) ಆಯ್ಕೆ ಎಸ್‌.ಎಸ್‌. ಶೆಟ್ಟರ; ಐಎನ್‌ಸಿ 9.830 (28.77), ಸಿಏಐ 8,012 (23.45), 
ಪಕ್ಷೇತರ 507 (1.48), ಇತರ ಮೂವರು ಪಕ್ಷೇತರರು 923 ಮತಗಳನ್ನು ಗಳಿಸಿದರು. (4) ಹುಬ್ಬಳ್ಳಿ ಗ್ರಾಮಾಂತರ ಐಎನ್‌ಸಿ 
22,540 (64.27) ಆಯ್ಕೆ ಎಂ.ಆರ್‌. ಪಾಟೀಲ್‌; ಬಿಜೆಎಸ್‌ 8,713 (34.84), ಪಿ ಎಸ್‌ಪಿ 965 (2.75), ಮೂವರು 
ಪಕೇತರರು ಗಳಿಸಿದ ಮತಗಳು 2,853 (8.14). (5) ಕಲಘಟಗಿ ಪಕ್ಷೇತರ 20,188 (62,39) ಆಯ್ಕೆ ಎಫ್‌.ಎಸ್‌. ಪಾಟೀಲ್‌; 
ಎನ್‌ಸಿ 12,170 (36.61); (6) ಕುಂದಗೋಳ ಪಕ್ಷೇತರ ಲೋಕಸೇವಕ ಸಂಘ 20,291 (63.21) ಆಯ್ಕೆ ಎಸ್‌.ಆರ್‌. 
ಬೊಮ್ಮಾಯಿ; ಐಎನ್‌ಸಿ 9,371 (29.19), ಪಕ್ಷೇತರ 2,439 (7.60). (7) ಶಿಗ್ಗಾಂವಿ ಕ್ಷೇತ್ರದಿಂದ ಐ.ಎನ್‌ ಸಿಯ ಎಸ್‌. 
ನಿಜಲಿಂಗಪ್ಪನವರು ಅವಿರೋಧವಾಗಿ ಆಯ್ಕೆಗೊಂಡರು, (8) ಹಾನಗಲ್‌ ಪಕ್ಷೇತರ 18,742 (50.14) ಆಯ್ಕೆ ಬಿ.ಆರ್‌. ಪಾಟೀಲ್‌; 
ಐಎನ್‌ಸಿ 16,781 (44.89), ಬಿಜೆಎಸ್‌ 1,859 (4.97). (9) ಹಿರೇಕೆರೂರು ಐಎನ್‌ಸಿ 30,368 (66.65) ಆಯ್ಕೆ ಎಸ್‌.ಬಿ. 


(೬ 


1 


158 ಧಾರವಾಡ ಜಿಲ್ಲೆ 
ಗುಬ್ಬಿ; ಪಎಸ್‌ಪಿ 15,126 (33.25). (10) ರಾಣೆಬೆನ್ನೂರು ಪಿಎಸ್‌ಪಿ 25,550 (61.71) ಎನ್‌.ಎಲ್‌. ಬೆಲ್ಲದ; ಐಎನ್‌ಸಿ 
15.262 (36.86), ಪಕ್ಷೇತರ 593 (1.43). (11) ಬ್ಯಾಡಗಿ ಪಿಎಸ್‌ಪಿ 23,055 (61.41) ಆಯ್ಕೆ ಎಂ.ಜಿ. ಬಣಕಾರ; 
ಐಎನ್‌ಸಿ 15,262 (36.86); ಪಕ್ಷೇತರ 562 (1.49). (12) ಹಾವೇರಿ ಐಎನ್‌ಸಿ 20,494 (59.37) ಆಯ್ಕೆ ಡಿ.ಎ. 
ಮಾಗಾವಿ, ಸಿ ಪಿಎಂ 11,905 (34.49), ಹಾಗೂ ಮೂರು ಜನ ಪಕ್ಷೇತರರು 2,118 (6.14). (13) ಶಿರಹಟ್ಟಿ ಸ್ವತಂತ್ರಪಕ್ಷ 
23.646 (51.06), ಆಯ್ಕೆ ಎಸ್‌.ಎ. ಕಾಶೀಮಠ; ಐಎನ್‌ಸಿ 22,661 (48.94). (14) ಮುಂಡರಗಿ ಐಎನ್‌ಸಿ 26,220 
(59.90) ಆಯ್ಕೆ ಸಿ.ಎಂ. ಚುರ್ಚಿಹಾಳುಮಠ; ಪಕ್ಷೇತರ 17, 552 (40.10). (15) ಗದಗ ಪಕ್ಷೇತರ ಆಯ್ಕೆ ಕೆ.ಹೆಚ್‌. ಪಾಟೀಲ್‌ 
27,759 (55.11); ಐಎನ್‌ಸಿ 22,609 (44.89). (16) ನರಗುಂದ (ಮೀಸಲು) ಐಎನ್‌ಸಿ 14,402 (73.52) ಆಯ್ಕೆ 
ಆರ್‌.ವಿ. ದೊಡ್ಡಮನಿ; ಎಸ್‌ಎಸ್‌ ಪಿ 4,714 (24.06), ಆರ್‌.ಪಿ.ಐ 473 (2.42). (17) ರೋಣ ಐಎನ್‌ಸಿ 21,573 
(61.89) ಆಯ್ಕೆ ಎ.ಜೆ. ದೊಡ್ಡಮೇಟಿ; ಪಕ್ಷೇತರ 13,285 (38.11). (18) ನವಲಗುಂದ ಐಎನ್‌ಸಿ 25,973 (74.64), 
ಆಯ್ಕೆ ಆರ್‌.ಎಂ. ಪಾಟೀಲ್‌; ಪಕ್ಷೇತರ 7,791 (22.39), ಬಿಚೆಎಸ್‌ 1,036 (2.97). ಹಾನಗಲ್‌ ಕ್ಷೇತ್ರದ ಶಾಸಕರು ನಿಧನ 
ಹೊಂದಿದ್ದರಿಂದ ದಿನಾಂಕ 2.3.1968 ರಂದು ಈ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದು ಕಾಂಗ್ರೆಸಿನ ಸಿ.ಎಸ್‌. ದೇಸಾಯಿ 
ಜಯಗಳಿಸಿದರು. ಪಕ್ಷಗಳು ಗಳಿಸಿದ ಮತಗಳು ಐಎನ್‌ಸಿ 20,759 (52.09), ಪಿಎಸ್‌ಪಿ 13,762 (34.53), ಎಸ್‌ ಎಸ್‌ಪಿ 
4,328 (10.86). 


ಉಪಚುನಾವಣೆ 


ಹುಬ್ಬಳ್ಳಿಯ ಶಾಸಕರು ನಿಧನ ಹೊಂದಿದ್ದರಿಂದ ಮತ್ತೊಂದು ಉಪಚುನಾವಣೆ ದಿನಾಂಕ 2.6.1969ರಂದು ನಡೆದು ಇದರಲ್ಲಿ 
ಕಾಂಗ್ರೆಸ್ಸಿನ ಅಭ್ಯರ್ಥಿ ಆರ್‌.ಜಿ.ವಾಲಿಯವರು ಗೆದ್ದರು. ಪಕ್ಷಗಳು ಗಳಿಸಿದ ಮತಗಳು ಐಎನ್‌ಸಿ 14,942 (41.99) ಆಯ್ತೆ 
ಬಿಜೆಎಸ್‌ 14,140 (39.74), ಸಿಪಿಐ 5,097 (14.32), ಇಬ್ಬರು ಪಕ್ಷೇತರರು 1406 (3.95) ಮತಗಳನ್ನು ಪಡೆದರು. 
ಎಸ್‌.ಎಸ್‌.ಖ, ಸಂಯುಕ್ತ ಸೋಶಿಯಲಿಸ್ಟ ಪಕ್ಷ, ಆರ್‌.ಪಿ.ಐ.-ಭಾರತೀಯ ರಿಪಬ್ಲಿಕನ್‌ ಪಕ್ಷಿ. 


ಲೋಕಸಭಾ ಚುನಾವಣೆ 1971 


ಲೋಕಸಭೆಯ ಅವಧಿ ಪೂರ್ಣಗೊಳ್ಳುವುದಕ್ಕೆ ಇನ್ನೂ ಒಂದು ವರ್ಷದ ಅವಧಿ ಇರುವಾಗಲೇ ಲೋಕಸಭೆಯನ್ನು ವಿಸರ್ಜಿಸಿ, 
ಹೊಸ ಚುನಾವಣೆಗಳನ್ನು 1971ರ ಮಾರ್ಚಿ ತಿಶಿಗಳಲ್ಲಿ ನಡೆಸಲಾಯಿತು. ಆಡಳಿತ ನಡೆಸುತ್ತಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಲ್ಲಿ 
ಒಡಕುಂಟಾಗಿ ಎರಡು ಬಣಗಳಾಯಿತು. ಜಗಜೀವನರಾಮರ ನೇತೃತ್ವದ ಬಣ ರಾಷ್ಟ್ರೀಯ ಕಾಂಗ್ರೆಸ್‌ ಜಗಜೀವನರಾಮ್‌ (ಎನ್‌ಸಿಜೆ) 
ಎಂದು ಹೆಸರು ಪಡೆದರೆ ಮತ್ತೊಂದು ಬಣ ನಿಜಲಿಂಗಪ್ಪನವರ ನೇತೃತ್ವದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್‌ ನಿಜಲಿಂಗಪ್ಪ (ಎನ್‌ಸಿಒ ಅಥವಾ 
ಸಂಸ್ಥಾ ಕಾಂಗ್ರೆಸ್‌) ಎಂಬುದಾಗಿ ಅಸ್ತಿತ್ವಕ್ಕೆ ಬಂದವು. ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎರಡು ಸ್ಥಾನಗಳಿಗೂ ಈ ಪಕ್ಷಗಳು 
ತಮ್ಮ ಉಮೇದುವಾರರನ್ನು ನಿಲ್ಲಿಸಿದ್ದವು. ಈ ಎರಡು ಕ್ಷೇತ್ರಗಳನ್ನು ಜಗಜೀವನರಾಮ ನೇತೃತ್ವದ ಕಾಂಗ್ರೆಸ್‌ ಪಕ್ಷ ಗೆದ್ದುಕೊಂಡಿತು. 
ಸ್ಪರ್ಧಿಸಿದ್ದ ಪ್ರತಿಯೊಂದು ಪಕ್ಷವು ಗಳಿಸಿದ ಮತಗಳು ಹೀಗಿತ್ತು. (1) ಧಾರವಾಡ ದಕ್ಷಿಣ ಎನ್‌ಸಿಜೆ 1,97,901 (69.00) ಆಯ್ಕೆ 
ಎಫ್‌.ಹೆಚ್‌. ಮೊಹಿಷಿನ್‌; ಎನ್‌ಸಿಒ 83,959 (29.27); ಪಕ್ಷೇತರ 4,943 (1.72). (2) ಧಾರವಾಡ ಉತ್ತರ ಎನ್‌ಸಿಜೆ 
1,89,382 (66.82) ಆಯ್ಕೆ ಶ್ರೀಮತಿ ಸರೋಜಿನಿ ಬಿಂದೂರಾವ್‌ ಮಹಿಷಿ; ಎನ್‌ಸಿಒ 91,313 (31.22), ಪಿಎಸ್‌ಪಿ 2,742 
(0.96). 


1972 ರ ವಿಧಾನಸಭೆ ಚುನಾವಣೆ 


ಐದನೇಯ ವಿಧಾನ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಲು 1972 ರ ಮಾರ್ಚಿ ತಿಂಗಳಲ್ಲಿ ಚುನಾವಣೆಗಳನ್ನು ನಡೆಸಲಾಯಿತು. 
ನರಗುಂದವು ಮೀಸಲು ಕ್ಷೇತ್ರವಾಗಿ ಮುಂದುವರೆಯಿತು. ಈ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್‌ (ಐ) 18 


ಇತಿಹಾಸ 150 


ಸ್ಥಾನಗಳಲ್ಲಿ 17 ಸ್ಥಾನಗಳಲ್ಲಿ ತನ್ನದಾಗಿಸಿಕೊಂಡಿತು. ಸಂಸ್ಥಾ ಕಾಂಗ್ರೆಸ್‌ ಪಕ್ಷವು ನವಲಗುಂದ ಕ್ಷೇತ್ರವನ್ನು ಮಾತ್ರ ಗೆಲ್ಲುವುದರಲ್ಲಿ 
ಸಫಲವಾಯಿತು. ಪ್ರತೀ ಕ್ಷೇತ್ರದಲ್ಲಿ ವಿವಿಧ ಪಕ್ಷಗಳು ಗಳಿಸಿದ ಮತಗಳು ಈ ರೀತಿ ಇದೆ. (1) ಧಾರವಾಡ ಗ್ರಾಮಾಂತರ ಐಎನ್‌ಸಿ 
22,710 (70.37) ಆಯ್ಕೆ ಶ್ರೀಮತಿ ಸುಮತಿ ಬಾಲಚಂದ್ರ ಮಡಿಮನ್‌; ಎನ್‌ಸಿಓ 7,392 (22.91), ಎಸ್‌ಓಪಿ 2,170 
(6.72). (2) ಧಾರವಾಡ ಐಎನ್‌ಸಿ 18,653 (51.62) ಆಯ್ಕೆ ಡಿ.ಕೆ. ನಾಯ್ಕರ್‌; ಬಿಜೆಎಸ್‌ 10,117 (28.00), ಎನ್‌ಸಿಓ 
6,685 (18.50), ಸ್ವತಂತ್ರ 677 (1.88). (3) ಹುಬ್ಬಳ್ಳಿ ಐಎನ್‌ಸಿ 24,741 (57.51) ಆಯ್ಕೆ ಐ.ಜಿ. ಸನದಿ; ಬಿಜೆಎಸ್‌ 
16,432 (38.20), ಎನ್‌ಸಿಓ 1,848 (4.29). (4) ಹುಬ್ಬಳ್ಳಿ ಗ್ರಾಮಾಂತರ ಐಎನ್‌ಸಿ 27,745 (60.05) ಆಯ್ಕೆ ಜಿ.ಅರ್‌. 
ಸಾಂಡ್ರ; ಎನ್‌ಸಿ ಓ 10,515 (22.75); ಬಿಜಿಎಸ್‌ 7,946 (17.20). (5) ಕಲಘಟಗಿ ಐಎನ್‌ಸಿ .18,708 (51.94) ಆಯ್ಕೆ 
ಜಿ.ಸಿ. ಪಾಟೀಲ್‌; ಎನ್‌ಸಿಓ 16,259 (45 14), ಪಕ್ಷೇತರ 1,054 (2.92). (6) ಕುಂದಗೋಳ ಐಎನ್‌ಸಿ 25,694 (60.67) 
ಆಯ್ಕೆ ಆರ್‌.ವಿ. ರಂಗನಗೌಡ; ಎನ್‌ಸಿಓ 16,659 (39.33). (7) ಶಿಗ್ಗಾಂವಿ ಐಎನ್‌ಸಿ 19,799 (48.79) ಆಯ್ಕೆ ನದಾಫ 
ಮಹಮದ್‌ ಕಾಸಿಂಸಾಬ್‌ ಮರ್ದಾನಸಾಬ್‌; ಪಕ್ಷೇತರ 16,270 (40.10), ಬಿಜಿಎಸ್‌ 657 (1.62), ಮೂರು ಜನ ಪಕ್ಷೇತರರು 
3,850 (9.49). (8) ಹಾನಗಲ್‌ ಐಎನ್‌ಸಿ 31,348 (65.59) ಆಯ್ಕೆ ಪಿಸಿ. ಶೆಟ್ಟರ್‌; ಎನ್‌ಸಿಓ 15,002 (31.39), 
ಪಕ್ಷೇತರ 806 (1.69), ಬಿಜೆಎಸ್‌ 636 (1.33). (9) ಹಿರೇಕೆರೂರು ಐಎನ್‌ಸಿ 28,205 (53.15) ಆಯ್ಕೆ ಬಿ.ಜಿ. ಬಣಕಾರ್‌; 
ಎನ್‌ಸಿಓ 24,529 (46.22), ಬಿಜಿಎಸ್‌ 333 (0.63). (10) ರಾಣೆಬೆನ್ನೂರು ಐಎನ್‌ಸಿ 28,540 (61.00) ಆಯ್ಕೆ 
ಬಿ. ಕೋಳಿವಾಡ; ಎನ್‌ಸಿಓ 17,043 (36.43), ಪಕ್ಷೇತರ 703 (1.50), ಬಿಜಿಎಸ್‌ 503 (1.07), 11. ಬ್ಯಾಡಗಿ ಐಎನ್‌ಸಿ 
19,792 (47.66) ಆಯ್ಕೆ ಕೆ.ಎಫ್‌. ಪಾಟೇಲ್‌; ಎನ್‌ಸಿಓ 12419 (29.91), ಪಕ್ಷೇತರ 8.766 (21.11), ಹಾಗೂ ಇಬ್ಬರು 
ಪಕ್ಷೇತರರು ಒಟ್ಟು 549 (1.32). (12) ಹಾವೇರಿ ಐಎನ್‌ಸಿ 25,061 (57.16) ಆಯ್ಕೆ ಎಫ್‌.ಎಸ್‌. ತಾವರೆ; ಎನ್‌ಸಿಓ 
15.650 (35.70), ಸಿಪಿಎಂ 3,132 (7.14). (13) ಶಿರಹಟ್ಟಿ ಐಎನ್‌ಸಿ 21,314 (45.28) ಆಯ್ಕೆ ಎ.ವಿ. ವಾಯಿ; ಸ್ವತಂತ್ರ 
9,797 (20.81), ಪಕ್ಷೇತರ 8,711 (18.51), ಎನ್‌ಸಿಓ 3,430 (7.29), ಮೂರು ಮಂದಿ ಪಕ್ಷೇತರರು 3,816 ಮತ 
(8.11). (14) ಮುಂಡರಗಿ ಐಎನ್‌ಸಿ 28,054 (60.46) ಆಯ್ಕೆ ಕೆ.ಹೆಚ್‌. ಕುರಡಗಿ; ಎನ್‌ಸಿ 16,993 (36.62), ಬಿ 
ಜಿಎಸ್‌ 1,355 (292). (15) ಗದಗ ಐಎನ್‌ಸಿ 29,638 (54.19) ಆಯ್ಕೆ ಕೆ.ಹೆಚ್‌. ಪಾಟೀಲ್‌; ಎನ್‌ಸಿಓ 22,709 
(41.51), ಬಿಜಿಎಸ್‌ 2,350 (4.30). (16) ರೋಣ ಐಎನ್‌ಸಿ 20,567 (58.59) ಆಯ್ಕೆ ಎ.ಎ. ಪಾಟೀಲ; ಪಕ್ಷೇತರ 
13,121 (37.38), ಬಿಜೆಎಸ್‌ 1,413 (4.03). (17) ನರಗುಂದ (ಮೀಸಲು) ಐಎನ್‌ಸಿ 20,070 (60.05) ಆಯ್ಕೆ ವೈ.ವಿ. 
ಜೋಗಣ್ಣವರ್‌; ಎನ್‌ಸಿಓ 13,350 (39.95). (18) ನವಲಗುಂದ ಎನ್‌ಸಿ 21,716 (51.31) ಆಯ್ಕೆ ಎಂತಕೆ. ಕುಲಕರ್ಣಿ; 
ಐಎನ್‌ಸಿ 19,594 (46.30), ಬಿಜೆಎಸ್‌ 1,013 (2.39). 


1977 ರ ಲೋಕಸಭಾ ಚುನಾವಣೆ 


ಕಾರಣಾಂತರಗಳಿಂದ 1976 ರಲ್ಲಿ ಮುಕ್ತಾಯವಾಗಬೇಕಾಗಿದ್ದ ಐದನೇಯ ಲೋಕಸಭೆಯ ಅವಧಿಯನ್ನು ಒಂದು ವರ್ಷ 
ವಿಸರಿಸಲಾಯಿತು. 1977 ರಲ್ಲಿ ಆರನೇಯ ಲೋಕಸಭೆಗೆ ಚುನಾವಣೆಗಳನ್ನು ನಡೆಸಲಾಯಿತು. ಈ ಸಮಯದಲ್ಲಿ ದೇಶದಲ್ಲಿ 
ರಾಜಕೀಯ ಧ್ರುವೀಕರಣ ಪ್ರಾರಂಭವಾಯಿತು. ರಾಷ್ಟ್ರೀಯ ಪಕ್ಷಗಳಿಂದ ಭಾರತೀಯ ಜನಸಂಘ, ಸ್ವತಂತ್ರಪಕ್ಷ, ಸೋಶಿಯಲಿಸ್ಟ 
ಮುಂತಾದವು ಸಂಯುಕ್ತವಾಗಿ ಭಾರತೀಯ ಲೋಕದಳ ಎಂಬ ನೂತನ ಪಕ್ಚವನ್ನು (ವಾಸ್ತವವಾಗಿ ಅದಕ್ಕೆ ಜನತಾ ಪಕ್ಷ ಎಂದು 
ಹೆಸರಿತ್ತು) ರಚಿಸಿದವು. ಧಾರವಾಡ ದಕ್ಷಿಣ ಪಾರ್ಲಿಮೆಂಟ ಕ್ಷೇತ್ರದಲ್ಲಿ ಕುಂದಗೋಳ ಶಿಗ್ಗಾಂವಿ, ಹಾನಗಲ್‌, ಹಿರೇಕೆರೂರು, 
ರಾಣೆಬೆನ್ನೂರು, ಹಾವೇರಿ, ಬ್ಯಾಡಗಿ (ಮೀಸಲು) ಹಾಗೂ ಶಿರಹಟ್ಟಿ ಎಧಾನ ಸಭಾ ಕ್ಷೇತ್ರಗಳಿದ್ದವು. ಧಾರವಾಡ ಉತ್ತರ ಕ್ಷೇತ್ರದಲ್ಲಿ 
ಧಾರವಾಡ ಗ್ರಾಮಾಂತರ, ಧಾರವಾಡ, ಹುಬ್ಬಳ್ಳಿ ಗ್ರಾಮಾಂತರ, ಕಲಘಟಗಿ ಗದಗ, ನರಗುಂದ ಮತ್ತು ನವಲಗುಂದ ವಿಧಾನಸಭಾ 
ಕ್ಷೇತ್ರಗಳಿದ್ದವು. ರೋಣ ಮತ್ತು ಮುಂಡರಗಿ ವಿಧಾನ ಸಭಾ ಕ್ಷೀತ್ರಗಳು, ಕ್ರಮವಾಗಿ ಬಾಗಲಕೋಟೆ ಹಾಗೂ ಕೊಪ್ಪಳ ಲೋಕಸಭಾ 
ಕ್ಷೇತ್ರಗಳ ಭಾಗ _ ಈ ಚುನಾವಣೆಯಲ್ಲಿ ಜಿಲ್ಲೆಯ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್‌ 
ಹಾಗೂ ಭಾರತೀಯ ಲೋಕ ದಳಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿತು. ಈ ಎರಡು ಕ್ಷೇತ್ರಗಳಲ್ಲೂ ರಾಷ್ಟ್ರೀಯ ಕಾಂಗ್ರೆಸ್‌ 


160 ಧಾರವಾಡ ಜಿಲ್ಲೆ 

ಅಭ್ಯರ್ಥಿಗಳು ಗೆಲುವನ್ನು ಸಂಪಾದಿಸಿದರು.. 1977 ರ ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿದ್ದ ಪಕ್ಷಗಳು .ಪಡೆದ ಮತಗಳು ಹಾಗೂ 
ಶೇಕಡಾವಾರು ಇಂತಿದೆ. (1) ಧಾರವಾಡ ದಕ್ಷಿಣ ಐಎನ್‌ಸಿ 2,39,210 (60.66) ಆಯ್ಕೆ ಎಫ್‌.ಹೆಚ್‌. ಮೊಹಿಸಿನ್‌; ಬಿಎಲ್‌ಡಿ 
1,47,270 (37.35), ಪಕ್ಷೇತರ 7,834 (1.99). (2) ಧಾರವಾಡ ಉತ್ತರ ಐಎನ್‌ಸಿ 2,05,627 (57.63) ಆಯ್ಕೆ ಶ್ರೀಮತಿ 
ಸರೋಜಿನಿ ಬಿಂದೂರಾವ್‌ ಮಹಿಷಿ; ಬಿಎಲ್‌ಡಿ 1,51,199 (42.37). ; 


1978 ರ ವಿಧಾನಸಭಾ ಚುನಾವಣೆ 


ಒಟ್ಟು 18 ಸ್ಥಾನಗಳ ಪೈಕಿ ನರಗುಂದವು ಮೀಸಲು ಕ್ಷೇತ್ರವಾಗಿತ್ತು. ಆದರೆ 1976 ರ ಡಿಲಿಮಿಟೇಷನ್‌ ಆದೇಶದ ಪ್ರಕಾರ 
ನರಗುಂದವು ಸಾಮಾನ್ಯ ಕ್ಷೇತ್ರವಾಯಿತು. ಬ್ಯಾಡಗಿಯನ್ನು ಮೀಸಲು ಕ್ಷೇತ್ರವಾಗಿ ಮಾಡಲಾಯಿತು. ಕಾಂಗೈ ಪಕ್ಷದಲ್ಲಿ ಒಡಕುಂಟಾಗಿ 
ಬ್ರಹ್ಮಾನಂದ ರೆಡ್ಡಿಯವರ ನೇತೃತ್ವದಲ್ಲಿ ಇಂಡಿಯನ್‌ ನ್ಯಾಷನಲ್‌ . ಕಾಂಗ್ರೆಸ್‌ ಎಂಬುದಾಗಿ ಕರೆಯಲ್ಪಟ್ಟಿತು. ಹಿಂದಿನ ಭಾರತೀಯ 
ಲೋಕ ದಳವು ನಂತರ ಜನತಾ ಪಕ್ಷವೆಂದು ಕೇಂದ್ರದಲ್ಲಿ ಅಧಿಕಾರ. ಸೂತ್ರ ಹಿಡಿಯಿತು. ಈ ಚುನಾವಣೆಯಲ್ಲಿ ಜಿಲ್ಲೆಯ ವಿಧಾನ 
ಸಭಾ ಕ್ಷೇತ್ರಗಳಲ್ಲಿ ಮುಖ್ಯವಾದ ಹೋರಾಟವಿದ್ದಿದ್ದು ಶ್ರೀಮತಿ ಇಂದಿರಾಗಾಂಧಿಯವರ ನೇತೃತ್ವದ ಕಾಂಗೈ ಪಕ್ಷ ಹಾಗೂ ಜನತಾಪಕ್ಷಗಳ 
ನಡುವೆ. 18 ಕ್ಷೇತ್ರಗಳ ಪೈಕಿ ಕಾಂಗೈ ಪಕ್ಷ 12 ಸ್ಥಾನಗಳನ್ನು ಪಡೆದರೆ, ಜನತಾಪಕ್ಷ 5 ಹಾಗೂ ಪಕ್ಷೇತರರು ಒಂದು ಸ್ಥಾನವನ್ನು 
ಗಳಿಸಿದರು. ಈ ಪಕ್ಷಗಳು ಪಡೆದ ಮತಗಳ ವಿವರಗಳನ್ನು ಇಲ್ಲಿ ಕೊಡಲಾಗಿದೆ. (1) ಧಾರವಾಡ ಗ್ರಾಮಾಂತರ ಕಾಂಗ್ರೆಸ್‌ ಐ 
30,354 (63.72) ಆಯ್ಕೆ ಎಸ್‌.ಬಿ. ಮಡಿಮನ್‌; ಜನತಾ. 15,378 (32.28), ಕಾಂಗ್ರೆಸ್‌-ಬಿ. 1,279 (2.69), ಪಕ್ಷೀತರ 
622 (1.31). (2) ಧಾರವಾಡ ಜನತಾ ಪಕ್ಷ 27,530 (51.89) ಆಯ್ಕೆ ಭಾವುರಾವ್‌ ದೇಶಪಾಂಡೆ; ಕಾಂಗ್ರೆಸ್‌ ಐ 23,182 
(43.70), ಕಾಂಗ್ರೆಸ್‌-ಬಿ 717 (1.46), ಇಬ್ಬರು ಪಕ್ಷೇತರರು 1,563 (2.95). (3) ಹುಬ್ಬಳ್ಳಿ ಜನತಾಪಕ್ಷ 27,694 (47.88) 
ಆಯ್ಕೆ ಎಂ.ಜಿ. ಜರತಾರಫರ್‌; ಸಿಪಿಐ 27,438 (47.43), ಕಾಂಗ್ರೆಸ್‌ ಬಿ 1,501 (2.59), ಐದು ಮಂದಿ ಪಕ್ಷೇತರರು 1,213 
(2.10). (4) ಹುಬ್ಬಳ್ಳಿ ಗ್ರಾಮಾಂತರ ಜನತಾ ಪಕ್ಷ 31,771 (53.35) ಆಯ್ಕೆ ಎಸ್‌.ಆರ್‌. ಬೊಮ್ಮಾಯಿ; ಕಾಂಗ್ರೆಸ್‌ ಐ 
23,137(38.85);ಕಾಂಗ್ರೆಸ್‌-ಬಿ 4,165 (6.99), ಪಕ್ಷೇತರ 482 (0.81). (5) ಕಲಘಟಗಿ ಜನತಾ ಪಕ್ಷ 23,789 48 74) 
ಆಯ್ಕೆ ಎಫ್‌.ಎಸ್‌. ಪಾಟೀಲ್‌; ಕಾಂಗ್ರೆಸ್‌ ಐ 17,736 (36.34), ಕಾಂಗ್ರೆಸ್‌-ಬಿ 6,237 (12.78), ಪಕ್ಷೇತರ 1,049 
(2.14). (6) ಕುಂದಗೋಳ ಕಾಂಗ್ರೆಸ್‌ ಐ 34,761 (60.74) ಆಯ್ಕೆ ಎಂ.ಎಸ್‌. ಕಟಗಿ; ಜನತಾಪಕ್ಷ 16,884 (29.50), 
ಆರು ಮಂದಿ ಪಕ್ಷೇತರರು ಒಟ್ಟು 5,587 (9.76). (7) ಶಿಗ್ಗಾಂವಿ ಕಾಂಗ್ರೆಸ್‌ ಐ 33,669 (56.36), ಆಯ್ಕೆ ಎಂ.ಕೆ.ಎಂ. 
ನದಾಫ್‌; ಜನತಾ ಪಕ್ಷ 22,496 (37.66), ಕಾಂಗ್ರೆಸ್‌-ಬಿ 2,759 (4.62), ಇಬ್ಬರು ಪಕ್ಷೇತರರು 811 (136). (8) 
ಹಾನಗಲ್‌ ಕಾಂಗ್ರೆಸ್‌ ಐ 35,228 (63.66) ಆಯ್ಕೆ ಎಂ.ಹೆಚ್‌. ತಹಸೀಲ್ದಾರ್‌; ಜನತಾಪಕ್ಷ 9.866 (17.83), ಕಾಂಗ್ರೆಸ್‌ ಬಿ 
8,609 (15.56) ಇಬ್ಬರು ಪಕ್ಷೇತರರು 1,638 (2.95). (9) ಹಿರೇಕೆರೂರು ಪಕ್ಷೇತರ 32,103 (52.83)ಆಯ್ಕೆ ಎಸ್‌.ಬಿ. 
ಗುಬ್ಬಿ; ಕಾಂಗ್ರೆಸ್‌ ಐ 23,695 (38.99), ಜನತಾ ಪಕ್ಷ 3,069 (5.05), ಕಾಂಗ್ರೆಸ್‌-ಬಿ. 1,708 (2.82), ಪಕ್ಷೇತರ 190 
(0.31). (10) ರಾಣೆಬೆನ್ನೂರು ಕಾಂಗ್ರೆಸ್‌ ಐ 25,675 (43.51), ಆಯ್ಕೆ ಎಸ್‌.ಹೆಚ್‌. ನಲವಾಗಲ; ಜನತಾ ಪಕ್ಷ 24,892 
(42.18), ಕಾಂಗ್ರೆಸ್‌ ಬಿ 8,238 (13.96), ಪಕ್ಷೀತರ 203 (0.35). (11) ಬ್ಯಾಡಗಿ (ಮೀಸಲು) ಕಾಂಗ್ರೆಸ್‌ ಐ 27,640 
(58.30), ಆಯ್ಕೆ ಎಂ.ಎ. ಮಳಗಿ, ಜನತಾಪಕ್ಷ 16,289 (34.35), ಕಾಂಗ್ರೆಸ್‌ ಬಿ 2,144 (4 52), ಪಕ್ಷೇತರ 304 (0.64). 
(12) ಹಾವೇರಿ ಕಾಂಗ್ರೆಸ್‌-ಬಿ 34,067 (58.99), ಆಯ್ಕೆ ಎಫ್‌.ಎಸ್‌. ತಾವರೆ; ಜನತಾ ಪಕ್ಷ 17,105 (29.61), ಕಾಂಗ್ರೆಸ್‌-ಬ 
6,583 (11.40). (13) ಶಿರಹಟ್ಟಿ ಕಾಂಗ್ರೆಸ್‌ ಐ 28,606 (55.03) ಆಯ್ಕೆ ಜಿ.ಎಫ್‌.! ಉಪನಾಳೆ;' ಜನತಾ ಪಕ್ಷ 14,466 
(27.83), ಕಾಂಗ್ರೆಸ್‌-ಬಿ 8,190 (15.75), ಇಬ್ಬರು ಪಕ್ಷೇತರರು 723 (1.39). (14) ಮುಂಡರಗಿ ಕಾಂಗ್ರೆಸ್‌ ಐ 19,069 
(39.19) ಆಯ್ಕೆ ಎ.ಬಿ. ಭಾವಿ; ಜನತಾ ಪಕ್ಷ 18,363 (37.74), ಕಾಂಗ್ರೆಸ್‌ ಬಿ 9,598 (19.73), ಪಕ್ಷೇತರ 1,622 
(3.34). (15) ಗದಗ ಜನತಾ ಪಕ್ಷ 28,094 (44.41) ಆಯ್ಕೆ ಸಿ.ಎಸ್‌. ಮುತ್ತಿನಪೆಂಡಿಮಠ; ಕಾಂಗ್ರೆಸ್‌ 25,649 (40.54), 
ಕಾಂಗ್ರೆಸ್‌ ಐ 9,025 (14.55), ಪಕ್ಷೇತರ 319 (0.50). (16) ರೋಣ ಕಾಂಗ್ರೆಸ್‌ ಐ 26,546 (51.33) ಆಯ್ಕೆ ವಿ.ಎ: 


": ಇತಿಹಾಸ 161 


ಮತ್ತಿಕಟ್ಟಿ; ಜನತಾ ಪಕ್ಷ 20,709 (40.04), ಪಕ್ಷೇತರ 2,671 (5.16), ಕಾಂಗ್ರೆಸ್‌-ಬಿ 1,791 (3.47). (17) ನರಗುಂದ 
ಕಾಂಗ್ರೆಸ್‌ ಐ 16,496 (36 93) ಆಯ್ಕೆ ಬಿ.ಆರ್‌. ಪಾಟೀಲ್‌; ಜನತಾ ಪಕ್ಷ 15,450(34.59),ಕಾಂಗ್ರೆಸ್‌ 8,887(19.89), 
ಇಬ್ಬರು ಪಕ್ಷೇತರರು 3,837 (8.09). (18) ನವಲಗುಂದ ಕಾಂಗ್ರೆಸ್‌ ಐ 22,825 (44.86) ಆಯ್ಕೆ ಎಸ್‌.ವಿ. ಪಾಟೀಲ್‌; 
ಜನತಾ ಪಕ್ಷ 20,205 (38.82), ಕಾಂಗ್ರೆಸ್‌-ಬ 9.014 (17.32). 


1980 ರ ಲೋಕಸಭಾ ಚುನಾವಣೆ 


ಆರನೇಯ ಲೋಕಸಭೆಯ ಅವಧಿ ಇನ್ನೂ ಎರಡು ವರ್ಷಗಳಿರುವಾಗಲೇ ವಿಸರ್ಜಿಸಿ 1980ರಲ್ಲಿ ಮಧ್ಯಾವಧಿ ಚುನಾವಣೆಗಳನ್ನು 
ನಡೆಸಲಾಯಿತು. ಶ್ರೀಮತಿ ಇಂದಿರಾಗಾಂಧಿಯವರ ನೇತೃತ್ವದ ಕಾಂಗ್ರೆಸ್‌ ಐ ಪಕ್ಷದಲ್ಲಿ ಒಡಕುಂಟಾಗಿ ದೇವರಾಜ ಅರಸರು ಪಕ್ಷ 
ತ್ಯಜಿಸಿ ಬ್ರಹಾವಂದರೆಡ್ಡಿಯವರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸೇರಿದರು. ನಂತರ ಅರಸುರವರೇ ಈ ಪಕ್ಷದ ಅಧ್ಯಕ್ಷರಾದರು. 
ಜಿಲ್ಲೆಯ ಎರಡು ಪಾರ್ಲಿಮೆಂಟ್‌ ಕ್ಷೇತ್ರಗಳಿಗೂ ಕಾಂಗ್ರೆಸ್‌ (ಐ), ಕಾಂಗ್ರೆಸ್‌ (ಅರಸು) ಹಾಗೂ ಜನತಾ ಪಕ್ಷಗಳು ತಮ್ಮ 
ಉಮೇದುವಾರರನ್ನು ನಿಲ್ಲಿಸಿದ್ದವು. ಚುನಾವಣೆಯಲ್ಲಿ ಕಾಂಗ್ರೆಸ್‌ ಐ ಪಕ್ಷವು ಥಾರವಾಡ ದಕ್ಷಿಣ ಹಾಗೂ ಉತ್ತರ ಕ್ಷೇತ್ರಗಳನ್ನು ಗೆದ್ದಿತು. 
ವಿವಿಧ ಪಕ್ಷಗಳು ಗಳಿಸಿದ ಮತಗಳು (1) ಧಾರವಾಡ ದಕ್ಷಿಣ- ಕಾಂಗ್ರೆಸ್‌ ಐ 2,26,083 (61.00) ಆಯ್ಕೆ ಎಫ್‌.ಹೆಚ್‌. 
ಮೊಹಿಸಿನ್‌; ಕಾಂಗ್ರೆಸ್‌ (ಅರಸು) 75,050 (20.25), ಜನತಾ ಪಕ್ಷ 61,584 (16.62), ನಾಲ್ಕು ಮಂದಿ ಪಕ್ಷೇತರರು 8,921 
(2.13). (2) ಧಾರವಾಡ ಉತ್ತರ - ಕಾಂಗ್ರೆಸ್‌ ಐ2,08,269 (58.19) ಆಯ್ಕೆ ಡಿ.ಕೆ: ನಾಯ್ಕರ್‌; ಜನತಾ ಪಕ್ಷ 1,11,975 
(31.17), ಕಾಂಗ್ರೆಸ್‌ (ಅರಸು) 25,851 (7.22), ನಾಲ್ಕು ಮಂದಿ ಪಕ್ಷೇತರರು 12,246 (3.42). 


1983 ರ ವಿಧಾನ ಸಭೆಯ ಚುನಾವಣೆ 


ವಿಧಾನ ಸಭೆಯು ಐದು ವರ್ಷಗಳ ಅವಧಿ ಪೂರೈಸಿದ ನಂತರ ಚುನಾವಣೆಗಳನ್ನು ನಡೆಸಲಾಯಿತು. ಜನತಾ ಪಕ್ಷದಲ್ಲಿ ಒಡಕು 
ಉಂಟಾಗಿ ಸಿಡಿದು ಬಂದ ಒಂದು ಬಣ ಭಾರತೀಯ ' ಜನತಾ. ಪಕ್ಷವೆಂದು ಹೊಸದಾಗಿ ಪಕ್ಷ ರಚಿಸಿಕೊಂಡಿತು. ಚರಣಸಿಂಗರ 
ನೇತೃತ್ವದ ಲೋಕದಳವು ಚುನಾವಣೆಯಲ್ಲಿ ಸ್ಪರ್ಧಿಸಿತು. ವಿಧಾನಸಭೆಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್‌ ಐ ಪಕ್ಷವು ಜಿಲ್ಲೆಯ 
ಎಲ್ಲಾ 18 ಸ್ಥಾನಗಳಿಗೆ ಸ್ಪರ್ಧಿಸಿದರೆ, ಜನತಾ ಪಕ್ಷ 16 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ನಿಲ್ಲಿಸಿತು. ಭಾರತೀಯ ಜನತಾ ಪಕ್ಷದ 6 
ಅಭ್ಯರ್ಥಿಗಳು ಹಾಗೂ ಸಿಪಿಐ ನ ಒಬ್ಬರು ಚುನಾವಣೆ ಕಣದಲ್ಲಿದ್ದರು. ಚುನಾವಣೆಯಲ್ಲಿ ಕಾಂಗ್ರೆಸ್‌ ಐ ಪಕ್ಷ ಅನೇಕ ಸ್ಥಾನಗಳನ್ನು 
ಕಳೆದುಕೊಂಡು ಕೇವಲ 8 ಕ್ಷೇತ್ರಗಳನ್ನು ಗೆಲ್ಲುವುದರಲ್ಲಿ ಸಫಲವಾಯಿತು. ಜನತಾ ಪಕ್ಷ, . ಭಾರತೀಯ ಜನತಾ ಪಕ್ಷ ಹಾಗೂ 
ಪಕ್ಷೇತರರು ಕ್ರಮವಾಗಿ 5, 1 ಹಾಗೂ 4 ಸ್ಥಾನಗಳನ್ನು ಪಡೆದರು. ಚುನಾವಣಾ ವಿವಧಗಳು ಈ ರೀತಿ ಇದೆ: (1) ಧಾರವಾಡ 
ಗ್ರಾಮಾಂತರ ಕಾಂಗ್ರೆಸ್‌ 30,240 (56.00) ಆಯ್ಕೆ ಸಿ.ಎ. ಪುಡಕಲಕಟ್ಟೆ; ಜನತಾ ಪಕ್ಷ 21,946 (40.65). ಮೂರು ಮಂದಿ 
ಪಕ್ಷೇತರರು 1,811 (3.45). (2) ಧಾರವಾಡ ಕಾಂಗ್ರೆಸ್‌ 17,991 (31.21) ಆಯ್ಕೆ ಎಸ್‌.ಆರ್‌. ಮೋರೆ; ಜನತಾ ಪಕ್ಷ 
17,859 (30.98), ಭಾಜಪ 9,864 (17.12), ಲೋಕದಳ 1.064 (1.85), 16 ಮಂದಿ ಪಕ್ಷೇತರರು 10.863 (18.84). 
(3) ಹುಬ್ಬಳ್ಳಿ ಭಾಜಪ22.938 (40.80) ಆಯ್ಕೆ ಎಂ.ಜಿ. ಜರತಾರಫರ್‌; ಸಿಪಿಐ (ಭಾರತೀಯ ಕಮ್ಯೂನಿಸ್ಟ್‌ ಪಕ್ಷ)18,424 
(32.77), ಕಾಂಗ್ರೆಸ್‌ 14,259 (25.36), ಮೂರು ಮಂದಿ ಪಕ್ಷೇತರರು 602 (1 07. (4) ಹುಬ್ಬಳ್ಳಿ ಗ್ರಾಮಾಂತರ ಜನತಾ 
ಪಕ್ಷ 31,644 (49.38) ಆಯ್ಕೆ ಎಸ್‌.ಅರ್‌. ಬೊಮ್ಮಾಯಿ; ಕಾಂಗ್ರೆಸ್‌ 22,341 (34.87), ಭಾಜಪ 9,388 (14. 65), 
ಮೂರು ಮಂದಿ ಪಕ್ಷೇತರರು 701 (1.10). (5) ಕಲಘಟಗಿ ಪಕ್ಷೇತರ 23,664 (46.56) ಆಯ್ಕೆ ಜೇಕಬ್‌ ಪಲ್ಲಿಪುರಥು; 
ಕಾಂಗ್ರೆಸ್‌ 23,168 (45.58), ಜನತಾ ಪಕ್ಷ 3.007 (5.98), ನಾಲ್ಕು ಮಂದಿ ಪಕ್ಷೇತರರು 958 (1.88). (6) ಕುಂದಗೋಳ 
ಕಾಂಗ್ರೆಸ್‌ 28,848 (54.43) ಆಯ್ಕೆ ವಿ.ಎಸ್‌. ಕುಬಿಹಾಳ; ಜನತಾಪಕ್ಷ 22,489 (42.43)ಮೂರು ಮಂದಿ ಪಕ್ಷೇತರರು 
1,665 (3.14). (7) ಶಿಗ್ಗಾಂವಿ ಕಾಂಗ್ರೆಸ್‌ 26,801 (48.11) ಆಯ್ಕೆ ನದಾಪ್‌ ಕಾಸಿಂಸಾಬ್‌ ಮರ್ದಾನ್‌ ಸಾಬ್‌; ಜನತಾಪಕ್ಷ 
24,250 (43.54), ಭಾಜಪ 1,488 (2.67), ನಾಲ್ಕು ಮಂದಿ ಪಕ್ಷೇತರರು 3,161 (5.68). (8) ಹಾನಗಲ್‌ ಪಕ್ಷೇತರ 


162 ಧಾರವಾಡ ಜಿಲ್ಲೆ 

35,617 (56.55) ಆಯ್ಕೆ ಸಿ.ಎಂ. ಉದಾಸಿ; ಕಾಂಗ್ರೆಸ್‌25,565 (40.60), ಜನತಾ ಪಕ್ಷ 1,568 (2:49), ಪಕ್ಷೇತರ 224 
(0.36). (9) ಹಿರೇಕೆರೂರು ಪಕ್ಷೇತರ32,268 (51.17) ಆಯ್ಕೆ ಬಿ.ಜಿ.ಬಣಕಾರ; ಕಾಂಗ್ರೆಸ್‌27,517 (43.65), ಜನತಾ 
ಪಕ್ಷ 2,877 (4.56), ಇಬ್ಬರು ಪಕ್ಷೇತರರು 393 (0.62).(10) ರಾಣೆಬೆನ್ನೂರು ಜನತಾ ಪಕ್ಷ36,395 (54.41) ಆಯ್ಕೆ 
ಬಿ.ಜಿ. ಪಾಟೀಲ್‌; ಪಕ್ಷೇತರ 13,302 (19.88), ಕಾಂಗ್ರೆಸ್‌ 11,911 (17.85), ಆರು ಮಂದಿ ಪಕ್ಷೇತರರು 5,257 (7.86). 
(11) ಬ್ಯಾಡಗಿ (ಮೀಸಲು) ಕಾಂಗ್ರೆಸ್‌ 20,377 (42.42), ಆಯ್ಕೆ ಹೆಚ್‌.ಡಿ. ಲಮಾಣಿ; ಜನತಾಪಕ್ಷ13,488 (28.08), 
ಪಕ್ಷೇತರ 10,204 (21.23), ನಾಲ್ಕು ಮಂದ ಪಕ್ಷೇತರರು 3,970 (8.27). (12) ಹಾವೇರಿ ಜನತಾ ಪಕ್ಷ33,316 (53.64) 
ಆಯ್ಕೆ ಸಿಸಿ. ಕಲಕೋಟಿ; ಕಾಂಗ್ರೆಸ್‌ 26,813(43.16) ಮೂರು ಜನ ಪಕ್ಷೇತರರು 1,989 (3.20). (13) ಶಿರಹಟ್ಟಿ ಪಕ್ಷೇತರ" 
ಸಂಜಯ ವಿಚಾರ ಮಂಚ) 25,825 (49.14) ಆಯ್ಕೆ ಜಿ.ಎಫ್‌. ಉಪನಾಳ; ಕಾಂಗ್ರೆಸ್‌20.540 (39.08), ಜನತಾಪಕ್ಷ 
4,952 (9.43), ಐದು ಮಂದಿ ಪಕ್ಷೇತರರು 1,240 (2.35). (14) ಮುಂಡರಗಿ ಕಾಂಗ್ರೆಸ್‌ 23,264 (45.91) ಆಯ್ಕೆ 
ಕೆ.ಹೆಚ್‌. ಕುರಡಗಿ; ಪಕ್ಷೇತರ 19,784 (30.04), ಹತ್ತು ಮಂದಿ ಪಕ್ಷೇತರರು 7,533 (15.05). (15) ಗದಗ ಕಾಂಗ್ರೆಸ್‌ 
25,104 (45.94), ಆಯ್ಕೆ ಸಿ.ಎಸ್‌. ಮುತ್ತಿನಪೆಂಡಿಮಠ; ಜನತಾಪಾರ್ಟಿ20,697 (37.88), ಭಾಜಪ 8.039 (14.71), 
ಇಬ್ಬರು ಪಕ್ಷೇತರರು 801 (1.47). (16) ರೋಣ ಜನತಾಪಕ್ಷತ1,921 (59.10), ಆಯ್ಕೆ ಜೆ.ಎಸ್‌. ದೊಡ್ಡಮೇಟಿ; ಕಾಂಗ್ರೆಸ್‌ 
20,979 (39.09), ಪಕ್ಷೇತರ 971 (1.81). (17) ನವಲಗುಂದ ಕಾಂಗ್ರೆಸ್‌ ೨೫,೫೨೪ (56.43) ಆಯ್ಕೆ ಎಂಕೆ. ಕುಲಕಣಿದೆ 
ಜನತಾಪಕ್ಷ 13,857 (30.63), ಭಾಜಪ 2,746 (6.07), ನಾಲ್ಕು ಮಂದಿ ಪಕ್ಷೇತರರು 3,108 (6.87). (18) ನರಗುಂದ 
ಜನತಾಪಕ್ಷ 22.675 (55.02) ಆಯ್ಕೆ: ಯಾವಗಲ್‌ ಬಸವರೆಡ್ಡಿ ರಂಗಾರೆಡ್ಡಿ; ಕಾಂಗ್ರೆಸ್‌ 14,156 (34.35), ನಾಲ್ಕು ಮಂದಿ 
ಪಕ್ಷೇತರರು 4,291 (10.63). | 


| 1984ರ ಲೋಕಸಭಾ ಚುನಾವಣೆ 


ಏಳನೇಯ ಲೋಕ ಸಭೆಯ ಅವಧಿ ಇನ್ನೂ ಪೂರ್ಣಗೊಳ್ಳದೇ ಇರುವಾಗಲೇ ವಿಸರ್ಜಿಸಿ ಹೊಸ ಚುನಾವಣೆಯನ್ನು 1984 
ರ ಡಿಸೆಂಬರ್‌ 24 ರಂದು ನಡೆಸಲಾಯಿತು. ಧಾರವಾಡ ಉತ್ತರ ಮತ್ತು ದಕ್ಷಿಣ ಪಾರ್ಲಿಮೆಂಟ್‌ ಕ್ಷೇತ್ರಗಳಲ್ಲಿ ತಲಾ 8 ವಿಧಾನ 
ಸಭಾ ಕ್ಷೇತ್ರಗಳಿದ್ದು ಇವುಗಳ ಗಡಿಗಳಲ್ಲಿ ಯಾವ ಬದಲಾವಣೆಗಳು ಇರಲಿಲ್ಲ. ಎರಡು ಕ್ಷೇತ್ರಗಳಲ್ಲಿ ಬಹುಮುಖ ಸ್ಪರ್ಧೆ ಇದ್ದರೂ, 
ಮುಖ್ಯ ಹೋರಾಟ ಕಾಂಗ್ರೆಸ್‌ ಪಕ್ಷ ಹಾಗೂ ಜನತಾ ಪಕ್ಷಗಳ ನಡುವೆ ಇದ್ದಿತು. ಚುನಾವಣೆಯಲ್ಲಿ ಕಾಂಗ್ರೆಸ್‌ ಪಕ್ಷ ಎರಡು 
ಕ್ಷೇತ್ರಗಳನ್ನು ಉಳಿಸಿಕೊಂಡಿತು. ಚುನಾವಣೆಯ ಅಂಕಿ ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ (1) ಧಾರವಾಡ ದಕ್ಷಿಣ ಕಾಂಗ್ರೆಸ್‌2,57,834 
(51.13) ಆಯ್ಕೆ ಅಜೀಜ್‌ಸೇಟ್‌; ಜನತಾಪಕ್ಷ2,00,227 (41.26), ಹನ್ನೊಂದು ಜನ ಪಕ್ಷೇತರ ಅಭ್ಯರ್ಥಿಗಳು 19,562 
ಮತಗಳನ್ನು ಗಳಿಸಿದ್ದರು. (2) ಧಾರವಾಡ ಉತ್ತರ ಕಾಂಗ್ರೆಸ್‌ 2,29,865 (52.31) ಆಯ್ಕೆ ಡಿ.ಕೆ. ನಾಯ್ಕರ್‌; ಜನತಾಪಕ್ಷ 
1,85,014 (42.10), ಲೋಕದಳ 8,510 (1.93), ಹದಿನಾಲ್ಕು ಮಂದಿ ಪಕ್ಷೇತರರು 16,015 (3.57). 


1985 ರ ವಿಧಾನಸಭಾ ಚುನಾವಣೆ 


ವಿಧಾನಸಭೆಯ ಅವಧಿ ಇನ್ನೂ ಮೂರು ವರ್ಷಗಳಿರುವಾಗಲೇ ವಿಧಾನಸಭೆಯನ್ನು ಎಸರ್ಜಿಸಿ 1985ರ ಮಾರ್ಚಿ ಮಾಹೆಯಲ್ಲಿ 
ಮಧ್ಯಾವದಿ ಚುನಾವಣೆಗಳನ್ನು ನಡೆಸಲಾಯಿತು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದ ಜನತಾಪಕ್ಷವು ಜಿಲ್ಲೆಯ 12 ವಿಧಾನ ಸಭಾ 
ಕ್ಷೇತ್ರಗಳಲ್ಲ ಮೇಲುಗೈ ಪಡೆದು ಕಾಂಗ್ರೆಸ್‌ ಪಕ್ಷವನ್ನು ಸೋಲಿಸಿತು. ಕಾಂಗ್ರೆಸ್‌ ಪಕ್ಷಕ್ಕೆ ಕೇವಲ ನಾಲ್ಕು ಸ್ಥಾನಗಳು ಲಭಿಸಿತು. ಎರಡು 
ಕ್ಷೇತ್ರಗಳು ಪಕ್ಷೇತರರ ಪಾಲಾಯಿತು. ವವಧ ಪಕ್ಷಗಳು ಪಡೆದ ಮತಗಳ ಅಂಕಿ ಸಂಖ್ಯೆಗಳು ಈ ರೀತಿ ಇದ್ದಿತು. (1) ಧಾರವಾಡ 
ಗ್ರಾಮಾಂತರ ಜನತಾಪಕ್ಷ 35,492 (57.77ಯ್ಕೆ ಎ.ಬಿ. ದೇಸಾಯಿ; ಕಾಂಗ್ರೆಸ್‌ 25,199 (41.01), ಪಕ್ಷೇತರರು ಇಬ್ಬರು 
ಪಡೆದ ಮತಗಳು 745 (1.20). (2) ಧಾರವಾಡ ಪಕ್ಷೇತರ 15,949 (25.04) ಆಯ್ಕೆ. ಸಿ.ಜಿ. ಬೆಲ್ಲದ; ಕಾಂಗ್ರೆಸ್‌ 14.662 
(23.02), ಜನತಾ ಪಕ್ಷ 14,397 (22.60); ಭಾಜಪ 8,461 (13.28), 8 ಪಕ್ಷೇತರ ಸ್ಪರ್ಧಿಗಳು 10.230 (16.06). (3) 


158 


ಹುಬ್ಬಳ್ಳಿ ಕಾಂಗ್ರೆಸ್‌ 35,856 (53.32) ಆಯ್ಕೆ ಎ.ಎಂ. ಹಿಂಡಸಗೇರಿ; ಭಾಜಪ27,610 (41.06); ಸಿಪಿಐ-ಭಾರತೀಯ 
ಕಮ್ಯೂನಿಷ್ಟ ಪಕ್ಷ 2,310(3,44),ಲೋಕದಳ 632 (0.94), 6ಮಂದಿ ಪಕ್ಷೇತರರು 834 (1.25). (4) ಹುಬ್ಬಳ್ಳಿ ಗ್ರಾಮಾಂತರ 
ಜನತಾಪಕ್ಷ 32,125 (42.44) ಆಯ್ಕೆ ಎಸ್‌.ಆರ್‌. ಬೊಮಾಯಿ;; ಕಾಂಗ್ರೆಸ್‌30,687 (40.48), ಭಾಜಪ 4,751 (6.26), 
ಪಕ್ಷೇತರರು ನಾಲ್ಕು ಮಂದಿ 8,188 (10.78). (5) ಕಲಘಟಗಿ ಜನತಾಪಕ್ಷ34,211 (53.53) ಆಯ್ಕೆ ಪಿ.ವಿ. ಶಿದ್ದನಗೌಡರ; 
ಕಾಂಗ್ರೆಸ್‌ 24,631 (40.70), ಪಕ್ಷೇತರರು ಮೂರು ಮಂದಿ 1.671 (2.77). (6) ಕುಂದಗೋಳ ಜನತಾ ಪಕ್ಷ28.038 
(43.76) ಆಯ್ಕೆ ಬಿ.ಎ. ಉಪ್ಪಿನ; ಕಾಂಗ್ರೆಸ್‌21,578 (33.67),ಆರು ಮಂದಿ ಪಕ್ಷೇತರರು 14,447 (22.51). (7) ಶಿಗ್ಗಾಂವಿ 
ಪಕ್ಷೇತರ 35,075 (51.38) ಆಯ್ಕೆ ಎನ್‌.ಎ. ಪಾಟೀಲ್‌; ಕಾಂಗ್ರೆಸ್‌ 20,736 (30.39), ಜನತಾ ಪಕ್ಷ 10.147 (14.86), 
ಏಳು ಮಂದಿ ಪಕ್ಷೇತರರು 2,305 (3.34). (8) ಹಾನಗಲ್‌ ಜನತಾಪಕ್ಷ39.264 (51.23) ಆಯ್ಕೆ ಸಿ.ಎಂ. ಉದಾಸಿ; ಕಾಂಗ್ರೆಸ್‌ 
36,205 (47.24), ನಾಲ್ಕು ಮಂದಿ ಪಕ್ಷೇತರರು 1,174 (1.54). (9) ಹಿರೇಕೆರೂರು ಜನತಾಪಕ್ಷ36.164 (52.22) ಆಯ್ಕೆ 
ಬಿ.ಜಿ. ಬಣಕಾರ; ಕಾಂಗ್ರೆಸ್‌ 30.645 (44 25), ಪಕ್ಷೇತರರು ಐದು ಮಂದಿ 2.310 (3.52). (10) ರಾಣೆಬೆನ್ನೂರು ಕಾಂಗ್ರೆಸ್‌ 
33,296 (43.40) ಆಯ್ಕೆ ಕೆ.ಬಿ. ಕೋಳಿವಾಡ; ಜನತಾಪಕ್ಷ32,939 (43.05), ಏಳು ಮಂದಿ ಪಕ್ಷೇತರರಿಗೆ ಲಭ್ಯವಾದ 
ಮತಗಳು 10.270 (13.28). (11) ಬ್ಯಾಡಗಿ (ಮೀಸಲು) ಜನತಾಪಕ್ಷ 36,694 (57.76) ಆಯ್ಕೆ ಕೆ.ಎಸ್‌. ಬೀಳಗಿ; ಕಾಂಗ್ರೆಸ್‌ 
26,187 (41.22), ಪಕ್ಷೇತರ 641 (1.00). (12) ಹಾವೇರಿ ಜನತಾ ಪಕ್ಷ35,564 (48.76) ಆಯ್ಕೆ ಸಿ.ಸಿ. ಕಲಕೋಟಿ; 
ಕಾಂಗ್ರೆಸ್‌ 25,628 (35.12), ಪಕ್ಷೇತರರು ಇಬ್ಬರು 10,307 (14.13). (13) ಶಿರಹಟ್ಟಿ ಜನತಾಪಕ್ಷ 24,362 (41.76) 
ಆಯ್ಕೆ ಟಿ.ಬಿ. ಬಾಳೆಕಾಯಿ; ಕಾಂಗ್ರೆಸ್‌ 21,568 (36.97), ಆರು ಮಂದಿ ಪಕ್ಷೇತರರು 12,396 (21.21). (14) ಮುಂಡರಗಿ 
ಜನತಾಪಕ್ಷ 36,764 (60.61) ಆಯ್ಕೆ ಡಾ: ಎನ್‌.ಎಸ್‌. ಹುಂಬರವಾಡಿ; ಕಾಂಗ್ರೆಸ್‌ 22,043 (36.31), ಪಕ್ಷೇತರರು 
ಐದುಮಂದಿ 1,864 (3.05). (15) ಗದಗ ಕಾಂಗ್ರೆಸ್‌39,226 (53.21) ಆಯ್ಕೆ ಕೆ.ಹೆಚ್‌. ಪಾಟೀಲ; ಜನತಾಪಕ್ಷ33,943 
(46.04), ಇಬ್ಬರು ಪಕ್ಷೇತರರು 550 (0.74). (16) ರೋಣ ಜನತಾಪಕ್ಷ3,635 (58.67) ಆಯ್ಕೆ ಜೆ.ಎಸ್‌. ದೊಡ್ಡಮೇಟಿ; 
ಕಾಂಗ್ರೆಸ್‌ 22,911 (39.94); ಪಕ್ಷೇತರರು ಇಬ್ಬರು 789 (1.36). (17) ನರಗುಂದ ಜನತಾಪಕ್ಷ 36,506 (68.54) ಆಯ್ಕೆ 
ಬಿ.ಆರ್‌. ಯಾವಗಲ್‌; ಕಾಂಗ್ರೆಸ್‌ 16,234 (30.48), ಭಾಜಪ (ಭಾರತೀಯ ಜನತಾಪಾರ್ಟಿ) 195 (0.36), ಇಬ್ಬರು ಪಕ್ಷೇತರರು | 
326 (0.61). (18) ನವಲಗುಂದ ಕಾಂಗ್ರ್ಲೆಸ್‌23,469 (40.85) ಆಯ್ಕೆ ಎಂಕೆ. ಕುಲಕರ್ಣಿ, ಜನತಾಪಕ್ಷ22,997 (45.91), 
ಭಾಜಪ 1,246 (2.48); ಎಂಟು ಮಂದಿ ಪಕ್ಷೇತರರಿಗೆ ಲಭಿಸಿದ ಮತಗಳು 2,376 (4.70). 


1989 ರ ಲೋಕಸಭಾ ಚುನಾವಣೆ 


ಎಂಟನೇಯ ಲೋಕಸಭೆಯ ಅವಧಿ ಪೂರ್ಣಗೊಂಡ ನಂತರ, ಒಂಬತ್ತನೇಯ ಲೋಕಸಭೆಗೆ ನೂತನ ಸದಸ್ಯರನ್ನು ಆರಿಸಲು 
1989ರ ನವೆಂಬರ್‌ ಮಾಹೆಯಲ್ಲಿ ಚುನಾವಣೆಗಳನ್ನು ನಡೆಸಲಾಯಿತು. ರಾಷ್ಟ್ರದ ರಾಜಕೀಯದಲ್ಲಿ ಅನೇಕ ಬದಲಾವಣೆ 
ಗಳುಂಟಾಯಿತು. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದ ಜನತಾಪಕ್ಷವು ಎರಡು ಹೋಳಾಯಿತು. ಒಂದು ಬಣ ರಾಷ್ಟ್ರಮಟ್ಟದಲ್ಲಿ 
ಜನತಾದಳದಲ್ಲಿ ಸೇರಿದರೆ, ಇನ್ನೊಂದು ಬಣ ಮೂಲ ಪಕ್ಷ ಅಂದರೆ, ಜನತಾಪಕ್ಷದ ಅಸ್ತಿತ್ವವನ್ನು ಮುಂದುವರೆಸಿಕೊಂಡು ಹೋಗಲು 
ನಿಶ್ಚಯಿಸಿತು. ವಿ.ಪಿ. ಸಂಗ ಅವರು ಜನತಾದಳದ ನಾಯಕರಾದರೆ, ಜನತಾಪಕ್ಷದ ನೇತೃತ್ವವನ್ನು ಚಂದ್ರಶೇಖರ್‌ ವಹಿಸಿದರು. 
ಧಾರವಾಡ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳಲ್ಲಿ ಮುಖ್ಯ ಸ್ಪಧೆ"ಯು ಕಾಂಗ್ರೆಸ್‌ ಮತ್ತು ಜನತಾದಳಗಳ ನಡುವೆ ಇದ್ದಿತು. 
ಚುನಾವಣೆಯಎ್ಲಿ ಕಾಂಗ್ರೆಸ್‌ ಎರಡು ಸ್ಥಾನಗಳನ್ನು ತನ್ನ ವಶದಲ್ಲೆ ಉಳಿಸಿಕೊಂಡಿತು. ನಾನಾಪಕ್ಷಗಳು ಚುನಾವಣೆಯಲ್ಲಿ ಗಳಿಸಿದ 
ಮತಗಳ ಅಂಕಿ ಸಂಖ್ಯೆಗಳು ಇಂತಿವೆ. (1) ಧಾರವಾಡ ದಕ್ಷಿಣ ಕಾಂಗ್ರೆಸ್‌3,39,235 (51.2) ಆಯ್ಕೆ ಬಿ.ಎಂ. ಮುಜಾಹೀದ್‌; 
ಜನತಾದಳ 3,10,507 (45.8), ಜನತಾಪಕ್ಷ 8,787 (1.3), ಇಬ್ಬರು ಪಕ್ಷತರರು 4,410 (0.70). (2) ಧಾರವಾಡ ಉತ್ತರ 
ಕಾಂಗ್ರೆಸ್‌ 276,545 (45.6) ಆಯ್ಕೆ ಡಿಕೆ. ನಾಯರ್‌; ಜನತಾದಳ 2,20,997 (36.4), ರಾಜ್ಯ ರೈತ ಸಂಘ -69,045 
(11.5), ಜನತಾಪಕ್ಷ 13,405 (2.2), ಮುಸ್ಸಿಲೀಗ್‌ 3,877 (9.6), ಲೋಕದಳ ಬಿ 885 (0.1), ಕೆಜಿಪಿ 1,915 (0.3) 


ಹಾಗೂ ಏಳು ಮಂದಿ ಪಕ್ಷೇತರರಿಗೆ ಬಿದ್ದ ಮತಗಳು 19,109 ೧.೨). 


159 
164 


1989ರ ವಿಧಾನಸಭಾ ಚುನಾವಣೆ | 
ಅವಧಿಗೆ ಮುನ್ನವೇ ವಿಧಾನ. ಸಭೆಯನ್ನು ವಿಸರ್ಜಿಸಿ ಹೊಸ ಚುನಾವಣೆಯನ್ನು ಲೋಕಸಭೆಯ ಚುನಾವಣೆಯ ಜೊತೆಯಲ್ಲೇ 
ನಡೆಸಲಾಯಿತು. ಮುಂಡರಗಿ ಎಧಾನ ಸಭಾ ಕ್ಷೇತ್ರದ ಚುನಾವಣೆಯನ್ನು ಮುಂದೂಡಲಾಯಿತು. ದಿನಾಂಕ 26.11.89 ರಂದು 
ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್‌ "ಮತ್ತು ಜನತಾದಳಗಳ ನಡುವೆ ತೀವ್ರ ಹೋರಾಟವಿದ್ದು 14 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್‌ 
ತನ್ನ ಪ್ರತಿಷ್ಠೆಯನ್ನು ಮತ್ತೆ ಮರಳಿ ಪಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಕೊಂಚ ಕಾಲದಿಂದಲೂ ಜಿಲ್ಲೆಯಲ್ಲಿ ಕ್ರಿಯಾಶೀಲವಾಗಿದ್ದು 
ಅಲ್ಲಲ್ಲಿ ಪ್ರಭಾವ ಹೊಂದಿತ್ತು. ಈ ಪಕ್ಷವು ಅನೇಕ ಸ್ಥಾನಗಳಿಗೆ ಸ್ಪಧಿ೯ಸಿದ್ದರೂ, ಧಾರವಾಡ ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ಯಶಸ್ಸನ್ನು 
ಪಡೆಯಿತು. ವಿಧಾನ ಸಭಾ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳಿಗೆ ಲಭಿಸಿದ ಮತಗಳ ಅಂಕಿ ಸಂಖ್ಯೆ ಈ ರೀತಿ ಇದೆ: (1) ಧಾರವಾಡ 
ಗ್ರಾಮಾಂತರ ಕರ್ನಾಟಕ ರಾಜ್ಯ ರೈತಸಂಘ (ಮುಂದೆ ರೈ. ಸಂ. ವೆಂದು ಸಂಕ್ಷಿಪ್ತವಾಗಿ ಕೊಡಲಾಗುವುದು). 35,497 (4577 
ಆಯ್ಕೆ ಬಿ.ಆರ್‌. ಪಾಟೀಲ್‌; ಕಾಂಗ್ರೆಸ್‌21,668 (27.94); ಜನತಾದಳ 18,353 (23.67), ಜನತಾಪಾರ್ಟಿ 869 (1.12), 
ಇಬ್ಬರು ಪಕ್ಷೇತರರು 1,159 (1.50). (2) ಧಾರವಾಡ ಕಾಂಗ್ರೆಸ್‌36,627 (48.07) ಆಯ್ಕೆ ಎಸ್‌.ಆರ್‌. ಮೋರೆ; ಜನತಾದಳ 
14,826 (19.46), ಭಾಜಪ 14584 (19.14). ರೈ.ಸಂ.3,210 (4.21), ಮುಸ್ಲಿಂಲೀಗ್‌ 2,648 (3.47), ಜನತಾ ಪಕ್ಷ 
1,109 (1.46), 15 ಮಂದಿ ಪಕ್ಷೇತರರು 3,192 (4.18), (3) ಹುಬ್ಬಳ್ಳಿ ಕಾಂಗ್ರೆಸ್‌37,832 (51.78), ಆಯ್ಕೆ ಎ.ಎಂ. 
ಒಂಡಸಗೇರಿ; ಭಾಜಪ 19,844 (27.16),ಜನತಾದಳ 13,972 (19.12), ಜನತಾಪಕ್ಷ 1,055 (1.44), ಇಬ್ಬರು ಪಕ್ಷೇತರರು 
372 (0.50). (4) ಹುಬ್ಬಳ್ಳಿ ಗ್ರಾಮಾಂತರ ಕಾಂಗ್ರೆಸ್‌45718 (47.66) ಆಯ್ಕೆ ಗೋಪಿನಾಥ ಆರ್‌. ಸಾಂಡ್ರ; ಜನತಾದಳ 
42,548 (44.35), ಜನತಾಪಕ್ಷ 609 (0.63), ಮುಸ್ಲಿಂಲೀಗ್‌ 362 (0.38). 16 ಮಂದಿ ಪಕ್ಷೇತರ ಸ್ಪರ್ಧಿಗಳಿಗೆ ಲಭಿಸಿದ 
ಮತಗಳು 6,690 (6.87). (5) ಕಲಘಟಗಿ ಜನತಾದಳ 19,427 (27.38) ಆಯ್ಕೆ ಪಿಸಿ. ಶಿದ್ದನಗೌಡರ; ರೈಸಂ. 18,700 
(26.37), ಕಾಂಗ್ರೆಸ್‌ 14,467 (20.39), ಸಿಪಿಐ 2,007 (2.82), ಜನತಾಪಕ್ಷ 1,750 (2.47), ಏಳು ಮಂದಿ ಪಕ್ಷೇತರರು 
14,950 (20.56). (6) ಕುಂದಗೋಳ ಕಾಂಗ್ರೆಸ್‌ 36,925 (51.47) ಆಯ್ಕೆ ಜಿ.ಹೆಚ್‌. ಜುಟ್ಟಲ; ಜನತಾದಳ31,404 
(43.78), ಜನತಾಪಕ್ಷ 1,652 (2.30), ರೈತಸಂಘ 489 (0.68), ನಾಲ್ಕು ಮಂದಿ ಪಕ್ಷೇತರರು 1,265 (1.77). (7) 
ಶಿಗ್ಗಾಂವಿ ಕಾಂಗ್ರೆಸ್‌40,549 (49.69) ಆಯ್ಕೆ ಎಂ.ಸಿ. ಕುನ್ನೂರು; ಜನತಾದಳ36,035 (44.17), ಜನತಾಪಕ್ಷ 2,978 
(3.65), ರೈತಸಂಘ 1,912 (2.35), ಪಕ್ಷೇತರ 121 (0.14). (8) ಹಾನಗಲ್‌ ಕಾಂಗ್ರೆಸ್‌54,760(57.5) ಆಯ್ಕೆ ಎಂ.ಹೆಚ್‌. 
ತಹಸೀಲ್ದಾರ್‌; ಜನತಾದಳ 39,023 (41.0), ಜನತಾಪಕ್ಷ 1,525 (1.5). (9) ಹಿರೇಕೆರೂರು ಜನತಾದಳ34,093 (39.71) 
ಆಯ್ಕೆ ಬಿ.ಹೆಚ್‌. ಬನ್ನಿಕೊಡ; ಕಾಂಗ್ರೆಸ್‌30,955 (36 24), ಪಕ್ಷೇತರ 18,940 (22.96), ಜನತಾಪಕ್ಷ 1,337 (1.71). 
ನಾಲ್ಕು ಪಕ್ಷೇತರರು ಪಡೆದ ಒಟ್ಟು ಮತ. 537 (0.63). (10) ರಾಣೆಬೆನ್ನೂರು ಕಾಂಗ್ರೆಸ್‌43,228 (49.36) ಆಯ್ಕೆ ಕೆಬಿ. 
ಕೋಳಿವಾಡ; ಜನತಾದಳ 40,350 (46.02), ಜನತಾಪಕ್ಷ 1,857 (2.12), ಭಾಜಪ 765, ಆರು ಜನ ಪಕ್ಷೇತರರಿಗೆ ಒಟ್ಟು. 
ಮತಗಳು 1,373. (11) ಬ್ಯಾಡಗಿ ಮೀಸಲು ಕಾಂಗ್ರೆಸ34,405 (37.32), ಆಯ್ಕೆ ಡಾ. ಹೆಚ್‌.ಡಿ. ಲಮಾಣಿ; ಜನತಾದಳ 
31,565 (43.42), ಜನತಾಪಕ್ಷ 1,293 (1.72), ಪಕ್ಷೇತರರು ಆರು ಮಂದಿ ಅಭ್ಯರ್ಥಿಗಳಿಗೆ ದೊರೆತ ಮತಗಳು 6,722. 
(12) ಹಾವೇರಿ ಕಾಂಗ್ರೆಸ್‌45,331 (51.48) ಆಯ್ಕೆ ಎಂ.ಡಿ. ಶಿವಪುರ; ಜನತಾದಳ 39.488 (44.83), ರೈಸಂ.1,427 
(1.62), ಜನತಾಪಕ್ಷ 1,056 (1.19): ನಾಲ್ಕು ಮಂದಿ ಪಕ್ಷೇತರರು 768. (13) ಶಿರಹಟ್ಟಿ ಕಾಂಗ್ರೆಸ್‌ 24,882 (33.59) 
ಆಯ್ಕೆ ಎಸ್‌.ಎನ್‌. ಪಾಟೀಲ; ಜನತಾದಳ23,715 (32.01). ಪಕ್ಷೇತರ 19,865 (26.82). ರೈ.ಸಂ. 2,864 (3.87), 
ಲೋಕದಳ (ಬಿ) 995 (1.35), ಜನತಾಪಕ್ಷ 707 (0.95), ಭಾಜಪ 495 (0.67). ಇಬ್ಬರು ಪಕ್ಷೇತರರಿಗೆ ಒಟ್ಟು ಮತ 552 
(0.68). (14) ಗದಗ ಕಾಂಗ್ರೆಸ್‌44,155 (55.73), ಆಯ್ಕೆ ಕೆ.ಹೆಚ್‌. ಪಾಟೀಲ್‌; ಜನತಾದಳ 28,463 (35.89); ಜನತಾಪಕ್ಷ 
2,289 (2.88), ಭಾಜಪ 1,600 (2.01), ರೈ.ಸಂ. .309 (0.38), 7 ಜನ ಪಕ್ಷೇತರರಿಗೆ ಒಟ್ಟು ಮತ 2,461 (3.47). 
ಜಟ ಟಟ ಕಳ್ಳು ಜಿ.ಎಸ್‌. ಪಾಟೀಲ್‌; ಜನತಾದಳ 21,203 (29.91), ಪಕ್ಷೇತರ 
20), ಜನತಾಪಕ್ಷ 579 (0.81), ಮೂರು ಪಕ್ಷೇತರರಿಗೆ ಒಟ್ಟು ಮತ 429 


100 ಇತಿಹಾಸ 165 


(0.61). (16) ನರಗುಂದ ಕಾಂಗ್ರೆಸ್‌30,284 (48.69) ಆಯ್ಕೆ ಎಸ್‌.ಎಫ್‌. ಪಾಟೀಲ್‌; ಜನತಾದಳ29,595 (47.58). 

ಜನತಾಪಕ್ಷ 1,262 (2.03), ರೈ.ಸಂ. 838 (1.35), ಇಬ್ಬರು ಪಕ್ಷೇತರರು ಒಟ್ಟು 218 (0.35). (17) ನವಲಗುಂದ ಕಾಂಗ್ರೆಸ್‌ 
27,222 (42.80) ಆಯ್ಕೆ ಎಂ.ಕೆ. ಕುಲಕರ್ಣಿ; ರೈ.ಸಂ.16,929 (26.30), ಜನತಾದಳ 16,484 (25.91), ಜನತಾಪಕ್ಷ 

2,261 (3.55); 5 ಪಕ್ಷೇತರರ ಒಟ್ಟು 916 (1.44). 


ಮುಂಡರಗಿ ವಿಧಾನಸಭಾ ಕ್ಷೇತ್ರದ ಚುನಾವಣೆ 


ದಿನಾಂಕ 26.11.1989 ರಲ್ಲಿ ನಡೆಯಬೇಕಾಗಿದ್ದ ಮುಂಡರಗಿ ಕ್ಷೇತ್ರದ ಚುನಾವಣೆ, ಸ್ಪರ್ಧಿಸಿದ್ದ ಉಮೇದುವಾರರೊಬ್ಬರ 
ನಿಧನದಿಂದಾಗಿ ಮುಂದೂಡಲ್ಪಟ್ಟಿತು. ಮುಂದೆ 27.2.1990 ರಂದು ನಡೆದ ಚುನಾವಣೆಯಲ್ಲಿ ಬಹುಮುಖ ಸ್ಪರ್ಧೆ ಏರ್ಪಟ್ಟು 
ಕಾಂಗ್ರೆಸ್ಸಿನ ಕೆ.ಹೆಚ್‌. ಕುರುಡಗಿಯವರು ಆಯ್ಕೆಯಾದರು. ಫಲಿತಾಂಶದ ವಿವರಗಳು ಈ ರೀತಿ ಇದೆ: ಮುಂಡರಗಿ ಕಾಂಗ್ರೆಸ್‌ 
24.914 (34.82) ಆಯ್ಕೆ; ರೈ.ಸಂ. 23,203 (32.43), ಜನತಾದಳ 19,266 (26.93), ಜನತಾಪಕ್ಷ 2,180 (3.05), 


ಏಳುಮಂದಿ ಪಕ್ಷೇತರರು ಪಡೆದುಕೊಂಡ ಮತಗಳು 1,981 (2.77). 


ಧಾರವಾಡ ಗಾಮೀಣ ಕ್ಷೇತ್ರದ ಉಪಚುನಾವಣೆ 


ರೈತಸಂಘದ ಬಾಬಾಗೌಡ ಪಾಟೀಲರು ರಾಜೀನಾಮೆ ನೀಡಿದ್ದರಿಂದ ತೆರವಾದ ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ದಿನಾಂಕ 
27.2.1990 ರಂದು ಪುನಃ ಉಪ ಚುನಾವಣೆ ನಡೆಯಿತು. ಏಳು ಮಂದಿ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ರೈತ 
ಸಂಘದ ಎಂ.ಡಿ. ನಂಜುಂಡಸ್ವಾಮಿಯವರು ಈ ಕ್ಷೇತ್ರದಿಂದ ಆಯ್ಕೆಯಾದರು. ಚುನಾವಣಾ ಫಲಿತಾಂಶದ ವಿವರಗಳು ಇಂತಿವೆ: 
1. ಕರ್ನಾಟಕ ರಾಜ್ಯ ರೈತ ಸಂಘ 34,374 ಆಯ್ಕೆ ಕಾಂಗ್ರೆಸ್‌ 21,112; ಜನತಾದಳ 8,567; ಜನತಾಪಕ್ಷ 9,580; ಕರ್ನಾಟಕ 
ಪರಿಷತ್‌ 322, ಇಬ್ಬರು. ಪಕ್ಷೇತರರು 8,120. | 


ಗದಗ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ 


ಗದಗ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಕಾಂಗ್ಲೆಸಿನ ಕೆ.ಹೆಚ್‌. ಪಾಟೀಲರು ನಿಧನರಾಗಿದ್ದರಿಂದ ತೆರವಾದ ಸ್ಥಾನಕ್ಕೆ ದಿನಾಂಕ 8.6.1992 
ರಂದು ಉಪ ಚುನಾವಣೆ ನಡೆಯಿತು. ಒಂಬತ್ತು ಮಂದಿ ಅಭ್ಯರ್ಥಿಗಳು ಚುನಾವಣಾ ರಂಗದಲ್ಲಿದ್ದರೂ ಕಾಂಗ್ರೆಸ್ಸಿನ ಅಭ್ಯರ್ಥಿ 
ಡಿ.ಆರ್‌. ಪೌಟೀಲರು ಈ ಕ್ಷೇತ್ರದಿಂದ ಆಯ್ಕೆಯಾದರು. ಮತಗಳಿಕೆಯ ವಿವರಗಳು ಈ ರೀತಿ ಇದೆ. 1. ಕಾಂಗ್ರೆಸ್‌ 43,818 
ಆಯ್ಕೆ ಜನತಾದಳ 17,756; ಭಾಜಪ 11,199; ಆರು ಮಂದಿ ಪಕ್ಷೇತರರು 859. 


1994ರ ವಿಧಾನಸಭಾ ಚುನಾವಣೆ 


ರಾಜ್ಯದ ವಿಧಾನ ಸಭೆಗೆ ಹೊಸ ಸದಸ್ಯರನ್ನು ಆಯ್ಕೆ ಮಾಡಲು 1994 ರ ಡಿಸೆಂಬರ್‌ ಮಾಹೆಯಲ್ಲಿ ಸಾರ್ವತ್ರಿಕ ಚುನಾವಣೆ 
ನಡೆಯಿತು. ಹೊಸದಾಗಿ ಆರಂಭವಾದ ಕರ್ನಾಟಕ ಕಾಂಗ್ರೆಸ್‌ (ಸಿ.ಪಿ), ವಾಟಾಳ ಕನ್ನಡ ಚಳವಳಿ ಪಕ್ಷ (ಎ.ಕೆ.ಸಿ.ಪಿ) ಹಾಗೂ 
ಬಹುಜನ ಸಮಾಜಪಕ್ಷ (ಬಿ.ಎಸ್‌.ಪಿ) ಇವುಗಳೂ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದವು. ಈ ಹತ್ತನೇಯ ಚುನಾವಣೆಯ ಮೂಲಕ 
ಜನತಾದಳವು ರಾಜ್ಯದ ಆಡಳಿತ ಸೂತ್ರಗಳನ್ನು ವಹಿಸಿಕೊಂಡಿತು. ಹಿಂದೆ ಆಡಳಿತವನ್ನು ನಡೆಸುತ್ತಿದ್ದ ಕಾಂಗ್ರೆಸ್‌ ಪಕ್ಷವನ್ನು ಭಾರತೀಯ 
ಜನತಾ ಪಕ್ಷವು ಮೂರನೇಯ ಸ್ಥಾನಕ್ಕೆ ದೂಡಿತು. ಜಿಲ್ಲೆಯ ಎಲ್ಲಾ 18 ಮತಕ್ಷೇತ್ರಗಳಲ್ಲೂ ಬಹುಮುಖ ಸ್ಪರ್ಧೆ ಏರ್ಪಟ್ಟಿತ್ತು: 
ವಿಧಾನ ಸಭಾ ಚುನಾವಣೆಯಲ್ಲಿ ಎಲ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗೆ ಮಾಡಿ ಜನತಾದಳವು ಹತ್ತು ಸ್ಥಾನಗಳನ್ನು ಜಯಭೇರಿ 
ಹೊಡೆಯಿತು. ಭಾರತೀಯ ಜನತಾ ಪಕ್ಷಕ್ಕೆ (ಛಾಜಪ) ನಾಲ್ಕು ಸ್ಥಾನಗಳು, ಕಾಂಗ್ರೆಸ್‌ ಪಕ್ಷಕ್ಕೆ ಮೂರು ಸ್ಥಾನಗಳು ಹಾಗೂ ಕರ್ನಾಟಕ 
ಕಾಂಗ್ರೆಸ್‌ ಪಕ್ಷಕ್ಕೆ ಒಂದು ಸ್ಥಾನ ಲಭ್ಯವಾದುವು. ವಿವಿಧ ಕ್ಷೇತ್ರಗಳಲ್ಲಿ ರಾಜಕೀಯ ಪಕ್ಷಗಳು ಗಳಿಸಿದ ಮತಗಳು ಈ ರೀತಿ ಇದ್ದವು. 

ಇ 

1. ಧಾರವಾಡ ಗ್ರಾಮೀಣ - ಕಾಂಗ್ರೆಸ್‌ 25,054, ಆಯ್ಕೆ ಅಂಬಡಗಟ್ಟಿ ಶ್ರಿಕಂಠ ರುದ್ರಪ್ಪ ಜನತಾದಳ 21,812, ರೈತಸಂಘ 


100 ಧಾರವಾಡ ಜಿಲ್ಲೆ 
20,043, ಭಾಜಪ 11,472, ಕೆಸಿಪಿ 2,611, ನಾಲ್ಕು ಮಂದಿ ಪಕ್ಷೇತರರು 1,992 ಮತಗಳು. 2. ಧಾರವಾಡ - ಭಾಜಪ 
26,630 ಆಯ್ಕೆ ಚೆಲ್ಲದ ಚಂದ್ರಕಾಂತ ಗುರಪು ಕಾಂಗ್ರೆಸ್‌ಗೆ 17,114, ಜನತಾದಳ 15,533, ಕೆಸಿಪಿ 10,715, ರೈತಸಂಘ 
1,082, ಐ.ಯು.ಎಮ್‌.ಎಲ್‌ 437, ಎಸ್‌.ಪಿ.134, ಪಕ್ಷೇತರ 20 ಮಂದಿ 9,049. 3. ಹುಬ್ಬಳ್ಳಿ '- ವ ಜನತಾ ಪಕ್ಷ 
42,244 ಆಯ್ಕೆ ಅಶೋಕ ಕಾಟೆ; ಕಾಂಗ್ರೆಸ್‌ 34,103, ಜನತಾದಳ 1,786, ಕೆಸಿಪಿ 1,333, 8 ಮಂದಿ ಪಕ್ಷೇತರರು - 2,120. 
4. ಹುಬ್ಬಳ್ಳಿ ಗ್ರಾಮೀಣ - ಭಾರತೀಯ ಜನತಾಪಕ್ಷ 42,768, ಆಯ್ಕೆ 'ಜಗದೀಶ ಶೆಟ್ಟರ್‌; ಜನತಾದಳ 26,794, ಕಾಂಗ್ರೆಸ್‌ 
18,433, ಪಕ್ಷೇತರ 9,188, ಕೆಸಿಪಿ 2,522, ರೈತಸಂಘ 1,192, ಪಕ್ಷೇತರರು 24 ಪಡೆದ ಒಟ್ಟು ಮತಗಳು 6,412. 5. 
ಕಲಘಟಗಿ-ಜನತಾದಳ 25,392, ಆಯ್ಕೆ ಶಿದ್ದನಗೌಡ್ರ ಪರ್ವತಗೌಡ ಚನ್ನವೀರಗೌಡ; ರೈತಸಂಘ 14,718, ಭಾಜಪ 14,473, 
: ಪಕ್ಷೇತರ 11,189, ಕೊಪಿ 6,755, ಕಾಂಗ್ರೆಸ್‌ 4,604, ಒಂಬತ್ತು ಮಂದಿ ಪಕ್ಷೇತರರು 8,782. 6. ಕುಂದಗೋಳ ಜನತಾದಳ 
32,707ಆಯ್ಕೆ ಅಕ್ಕಿ ಮಲ್ಲಿಕಾರ್ಜುನ ಸಹದೇವಪು ಕೆಸಿಪಿ 19,320, ಕಾಂಗ್ರೆಸ್‌ 17,034, ಭಾಜಪ 4,295,ರೈತಸಂಘ 1,704, 
ಪಕ್ಷೇತರರು 7 ಮಂದಿ ಗಳಿಸಿದ ಮತಗಳು 3,086. 7. ಶಿಗ್ಗಾಂವಿ-ಕಾಂಗ್ರೆಸ 23,552, ಆಯ್ಕೆ ಕುನ್ನೂರು ಮಂಜುನಾಥ ಚೆನ್ನಪ್ಪ; 
ಪಕ್ಷೇತರ 17,778, ಪಕ್ಷೇತರ 9,179, ಕಪಿ 9,038, ಭಾಜಪ 8,611, ಜನತಾದಳ 8,443, ಪಕ್ಷೇತರ 6,806, ರೈತ ಸಂಘ 
3,143, ಮತ್ತು 11 ಮಂದಿ ಇತರ ಪಕ್ಷೇತರರು ಗಳಿಸಿದ ಒಟ್ಟು ಮತಗಳು 4,385. 8. ಹಾನಗಲ್‌-ಜನತಾದಳ 56,348, ಆಯ್ಕೆ 
ಉದಾಸಿ ಚನ್ನಬಸಪ್ಪ ಮಹಾಲಿಂಗಪ್ಪ; ಕಾಂಗ್ರೆಸ್‌ 38,865, ಭಾಜಪ 3,391, ಕೆಸಿಪಿ 2,980, ಮತ್ತು ನಾಲ್ಕು ಮಂದಿ ಪಕ್ಷೇತರರಿಗೆ 
೨64. 9. ಹಿರೇಕೆರೂರು-ಭಾರತೀಯ ಜನತಾಪಾರ್ಟಿ 32,248 ಆಯ್ಕೆ ಉಜನೇಶ್ವರ ಬಸವಣ್ಣೆಪ್ಪ ಬಣಕಾರ; ಜನತಾದಳ 22,855, 
ಕಾಂಗ್ರೆಸ್‌ 13,239, ಕೆಸಿಪಿ 10,584, ರೈತಸಂಘ 6,315 ಮತ್ತು ಐದು ಮಂದಿ ಪಕ್ಷೇತರರಿಗೆ ಲಭಿಸಿದ ಮತಗಳು 5,268. 
10. ರಾಣೆಬೆನ್ನೂರು-ಜನತಾದಳ 53,080 ಆಯ್ಕೆ ಕರಜಗಿ ವೀರಪ್ಪ ಸಣ್ಣತಮಪ್ಪ; ಕಾಂಗ್ರೆಸ್‌ 28,542, ಭಾಜಪ 5,663, ರೈತಸಂಘ 
3,735, ಜನತಾಪಾರ್ಟಿ 1,060 ಹಾಗೂ ಐದು ಮಂದಿ ಪಕ್ಷೀತರರು ಗಳಿಸಿದ ಮತಗಳು 1,444. 11. ಬ್ಯಾಡಗಿ (ಮೀಸಲು)- 
ಜನತಾದಳ 29,905 ಆಯ್ಕೆ ಬೀಳಗಿ ಕಳ್ಳೊಳಪ್ಪ ಸಾಬಣ್ಣ; ಕಾಂಗ್ರೆಸ್‌ 27,045, ಭಾಜಪ 11,669, ಕಿಸಿಪಿ 5,300, ರೈತಸಂಘ 
2,140, ಜನತಾಪಾರ್ಟಿ 726 ಮತ್ತು ಐದು ಮಂದಿ ಪಕ್ಷೇತರರು 1,493. 12. ಹಾವೇರಿ- ಜನತಾದಳ 55,806, ಆಯ್ಕೆ 
ಶಿವಣ್ಣನವರ. ಬಸವರಾಜ ನೀಲಪು; ಕಾಂಗ್ರೆಸ್‌ 23,086, ಭಾಜಪ 9,465, ಕೆಸಿಪಿ 4,887, ರೈತಸಂಘ 351, ಬಿಎಸ್‌ಪಿ 264 
ಮತ್ತು ಮೂರು ಮಂದಿ ಪಕ್ಷೇತರರು 585. 13. ಶಿರಹಟ್ಟಿ” ಜನತಾದಳ 26,449 ಆಯ್ಕೆ ಗಂಗಣ್ಣ ಮಲ್ಲೇಶಪ್ಪ ಮಹಾಂತಶೆಟ್ಟರ; 
ಪಕ್ಷೇತರ 26,637, ಕಾಂಗ್ರೆಸ್‌ 13,139, ರೈತ ಸಂಘ 4,902, ಭಾಜಪ 2,427, ಕೆಸಿಪಿ 1,640 ಮತ್ತು ನಾಲ್ಕು ಮಂದಿ 
ಪಕ್ಷೇತರರು 4,908. 14. ಮುಂಡರಗಿ-ಜನತಾದಳ 21,145 ಆಯ್ಕೆ ಪಾಟೀಲ್‌ ಶಿದ್ದಿಂಗನಗೌಡ ಶಿದ್ದನಗೌಡ; ಪಕ್ಷೇತರ 14,706, 
ಪಕ್ಷೇತರ 12,633, ಕಾಂಗ್ರೆಸ್‌ 10,641, ರೈತಸಂಘ 9,393, ಕೊಪ 2,143, ಭಾಜಪ 1,152, ಜನತಾಪಾರ್ಟಿ 738 ಹಾಗೂ 
ಎಂಟು ಮಂದಿ ಪಕ್ಷೇತರರಿಗೆ 4,399, 15. ಗದಗ-ಕಾಂಗ್ರೆಸ್‌ 44,388 ಆಯ್ಕೆ ಡಿ.ಆರ್‌. ಪಾಟೀಲ್‌; ಜನತಾದಳ 19,971, 
ಭಾಜಪ 9,886 ಕೆಸಿಪಿ 4,347, ಹಾಗೂ ಮೂರು ಮಂದಿ ಪಕ್ಷೇತರರಿಗೆ 514. 16. ರೋಣ- ಜನತಾದಳ 39,268 ಆಯ್ಕೆ 
ಬಿದನೂರು ಶ್ರಿಶೈಲಪ್ಪ ವಿರುಪಾಕ್ಷಪ್ರ; ಕಾಂಗ್ರೆಸ್‌ 30,664, ಭಾಜಪ 2,402, ರೈತಸಂಘ 1,987 ಹಾಗೂ ಇಬ್ಬರು ಪಕ್ಷೇತರರು 
895. 17. ನರಗುಂದ- ಜನತಾದಳ 37,154 ಆಯ್ಕೆ ಬಿ.ಆರ್‌. ಯಾವಗಲ್‌; ಕಾಂಗ್ರೆಸ್‌ 18,502, ಭಾಜಪ 5,433, ಕಿಪಿ 
2,088 ಮತ್ತು ಏಳುಮಂದಿ ಪಕ್ಷೇತರರು 1,807. 18 ನವಲಗುಂದ - ಕೊಪ 13,988 ಆಯ್ಕೆ ಗದ್ದಿಕಲ್ಲಪ್ಪ ನಾಗಪ್ಪ; ಕಾಂಗ್ರೆಸ್‌ 
10,650, ಜನತಾದಳ 10,537. ರೈತಸಂಘ 8,678. ಪಕ್ಷೇತರ 8,667, ಭಾಜಪ 8,284 ಮತ್ತು ಹತ್ತು ಮಂದಿ ಪಕ್ಷೇತರರು 
7,531. | 


ಅಧ್ಯಾಯ-3 


ಜನತೆ 


ಲ್ಪೀಂದು ಪ್ರದೇಶದ ಸಮಗ್ರ ಅಧ್ಯಯನವು ಅಲ್ಲಿನ ಜನಸಂಖ್ಯಾ ಬೆಳವಣಿಗೆ, ವಿವಿಧ ಧರ್ಮಗಳು, ಜಾತಿಗಳು ಹುತ್ತು 

ಬುಡಕಟ್ಟುಗಳು, ಜನರ ಆಚಾರ-ವಿಚಾರ, ಆಹಾರಾಭ್ಯಾಸ, ವೇಷ ಭೂಷಣ, ನಂಬಿಕೆಗಳು, ಹುಟ್ಟು-ಸಾವುಗಳಿಗೆ ಸಂಬಂಧಿಸಿದ . 

ಸಂಸ್ಕಾರಗಳು, ಸಾಮಾಜಿಕ ಜೀವನ ಇವೇ ಮೊದಲಾದುವನ್ನು ಒಳಗೊಂಡಿರುತ್ತದೆ. ಇವೆಲ್ಲವೂ ಪ್ರದೇಶದಿಂದ ಪ್ರದೇಶಕ್ಕೆ 
ಬದಲಾಗುತ್ತವೆ. ಈ ಅಧ್ಯಾಯದಲ್ಲಿ ಧಾರವಾಡ ಜಿಲ್ಲೆಯ ಜನತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. 


ಜನಸಂಖ್ಯೆ ಬೆಳವಣಿಗೆ 


ಭೌಗೋಳಿಕವಾಗಿ ಧಾರವಾಡ ಜಿಲ್ಲೆಯು ಕರ್ನಾಟಕ ರಾಜ್ಯದ ಉತ್ತರಾರ್ಧ ಭಾಗದ ಪಶ್ಚಿಮದಲ್ಲಿದೆ. ಇದು 17 ತಾಲೂಕು 
ಗಳನ್ನೊಳಗೊಂಡಿದ್ದು 1981 ರ: ಜನಗಣತಿಯ ಪ್ರಕಾರ ಹುಬ್ಬಳ್ಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯೂ (6.24 ಲಕ್ಷ) 
ಮತ್ತು ನರಗುಂದ ತಾಲೂಕಿನಲ್ಲಿ ಅತ್ಯಂತ ಕಡಿಮೆ: ಜನಸಂಖ್ಯೆಯೂ: (0.68 ಲಕ್ಷ) ಇದ್ದು ಕ್ರಮವಾಗಿ ಇದು ಜಿಲ್ಲೆಯ ಒಟ್ಟು 
ಜನಸಂಖ್ಯೆಯ ಶೇ.21.18 ಮತ್ತು ಶೇ.2.33 ಆಗಿರುತ್ತದೆ. 1991ರ ಜನಗಣತಿಯಂತೆ ಜಿಲ್ಲೆಯ ಜನಸಂಖ್ಯೆಯು 35,03,150 
ಆಗಿದ್ದು ಇದು ರಾಜ್ಯದ 20 ಜಿಲ್ಲೆಗಳಲ್ಲಿ ಜನಸಂಖ್ಯೆಯಲ್ಲಿ ಮೂರನೇಯ ಸ್ಥಾನವನ್ನೂ ಹಾಗೂ ವಿಸ್ತೀರ್ಣದಲ್ಲಿ ನಾಲ್ಕನೇಯ 
ಸ್ಥಾನವನ್ನೂ ಪಡೆದಿದೆ. 1961 ರಿಂದ 1991 ರ ವರೆಗಿನ ತಾಲೂಕುವಾರು ಜನಸಂಖ್ಯೆಯನ್ನು ಗ್ರಾಮೀಣ ಮತ್ತು ನಗರ 
ಪ್ರದೇಶಗಳಿಗನುಗುಣವಾಗಿ ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ. ? 


ಕೋಷ್ಟಕ 3.1 
ತಾಲೂಕುವಾರು ಜಿಲ್ಲೆಯ ಜನಸಕಿಖ್ಯೆ 1961 ರಿಂದ 1991 


Ee 


ತಾಲೂಕು . 1961 1971 1981 1991 
|. ಬ್ಯಾಡಗಿ | ಗ್ರಾ. 55,170 62.554 75,472 91.361 
- 13,450 14,345 17.935 20.574 


ರಾ 


108 


EET ETT 1... 11 (ಛ06ೌ8್ಶ |. 
1971 1981 1991 


NES ES 


ತಾಲೂಕು 


ಹಿರೇಕೆರೂರು 


ಕಲಘಟಗಿ 


ನರಗುಂದ 


ಧಾರವಾಡ ಜಿಲ್ಲೆ 


1961 
70,620 
1,15,320 


ತೇ! 


96,235 
76,614 
1,72,849 
1,06,249 
11,059 
1,17,308 
1,29,019 
21043 
1,50,062 
1,24,501 
1,24,501 
80,650 


67,930 


67,930 
73,357 

8,694 
82,051 
60,050 
60,050 
28,795 
13,150 


41,945 


72,650 
23,578 


76,899 
1,16,799 
10,373 
1,27,172 
1,11,482 
95,426 
2,06,908 
1,28,752 
13,826 
1,42,578 


23113470 


. 27,499 
1,40,969 
1,42,681 
1,42,681 
75,978 
*2 3,79,166 
4,55,145 
80,723 
80,723 
89,628 
11,184 
1,00,812 
73,207 
73,207 
37,096 
17,338 
54,434 
84,948 
26,666 


93,407 
1,47,160 
* 13,026 
1,60,186 
1,22,396 
1,31,903 
2,54,299 
1,53,387 
17,089 
1,70,476 
1,45,332 
36,368 
1,81,700 
1,51,970 
10,270 
1,62,240 
96,756 
+4 
96,756 
88,472 
11,035 
99,507 


1,13,188 


14,325 
1,27,513 
73,909 
13,617 
87,526 
44,956 
23,531 
68,487 
1,03,711 
34,372 


1,11,934 
1,78,358 
* 14,485 
1,92,843 
1,40.093 
1,49,811 
2,89,904 
1,83,502 
20,906 
2,04,408 
1,75,181 
45.295 
2,20,476 
*5 1,91,956 
1,91,956 
1,13,085 
ಹ 
1,13,085 
ಹ್‌ 1,21,248 
1,21,248 
1,23,241 
14,709 
1,37,950 
85,252 
16,542 
1,01,794 
56,747 
29,944 
86,691 
1,16,794 
44,677 


ಜನತೆ 169 
ತಾಲೂಕು 1961 1971 1981 1991 
॥ ಒ 96,228 1,11,614 1,38,083 1,61,471 
13.  ಠಾಣೆಬಿನ್ನೂರು ಗ್ರಾ 1,16,778 1,25,264 1,69,727 2,01,823 
ಗ್ರಾ 31,304 40,749 58,118 67,442 
u 1,48,082 1,66,013 2,18,845 2,69,265 
14. ರೋಣ ಗ್ರಾ 1,13,472 1,29,724 1,43,015 1,63,081 
ನ 36,624 41,313 50,772 57,892 
ಒ 1,50,096 1,71,037 1,93,787 2,20,973 
15. ಸವಣೂರು ಗ್ರಾ *3 60,477 79,424 93,935 
ನ +3 18,302 25,053 29,739 
ಒ $3 78,779 1,04,477 1,23,674 
16. ಶಿಗ್ಗಾಂವ ಗ್ರಾ 107272 *84193 1,06,859 1,27,690 
16,930 11,914... 14985 19,809 
124302 96,107 1,21,844 1,47,499 
17. ಶಿರಹಟ್ಟಿ ಗ್ರಾ 76290 87,264 1,00,495 1,15,912 
ನ 23,689 29,872 38,751 43,768 
ಒ 99,979 1,17,126 1,39,246 1,59,680 
18. ಜಲ್ಲಾ ಮೊತ್ತ ಗ್ರಾ 1425738... 1604240... 19,07,229 22,79,259 
ನ 5264 737973 . 1038258 12,23,891 
ಒ.:. 19,50,362 2342213 2945487 35,03,150 
ಹುಬ್ಬಳ್ಳಿ-ಧಾರವಾಡ 2,48,489 2 5,27,108 6,48,298 


AK ET 2 ತೆಂಕ ಚರಿ ಚಿಕ ರಾರಾ ಕಾ ಹಾಪಾಸಾಧಾರ್ಗಗಾದಾ ೌ 


1 


$2 


ಆಧಾರ: ಜನಗಣತಿ ವರದಿ, 1961, 1971, 1981, 1991 


1961 ರ ಧಾರವಾಡ ಮತ್ತು ಹುಬ್ಬಳ್ಳಿಗಳ ನಗರ ಜನಸಂಖ್ಯೆಯು ಹುಬ್ಬ; 


1971 ರ ಹುಬ್ಬಳ್ಳಿ ನಗರ ಜನಸಂಖ್ಯೆಯು ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯ ಮ ಒಳಗೊಂಡಿರುತ್ತದೆ. 


ಳ್ಳ-ಧಾರವಾಡ ನಗರ ಮಹಾಪಾಲಿಕೆಯ ಜನಸಂಖ್ಯೆಯಲ್ಲಿ ಒಳಗೊಂಡಿರುತ್ತದೆ. 


೬3. 1969ನೇ ಇಸವಿ ಮೇ ತಿಂಗಳಲ್ಲಿ ಹೊಸದಾಗಿ ಆದ ಸವಣೂರು ತಾಲೂಕಿಗೆ ಹಾವೇರಿ ತಾಲೂಕಿನ 26 ಗ್ರಾಮಗಳನ್ನು ಮತ್ತು ಶಿಗ್ಗಾಂವಿ 
ತಾಲೂಕಿನ 37 ಗ್ರಾಮಗಳನ್ನು ಸೇರಿಸಲಾಗಿದೆ. 

1... 1981 ಮತ್ತು 1991 ರ ಜನಗಣತಿಯಲ್ಲಿ ಹುಬ್ಬಳ್ಳಿ-ಧಾರವಾಡ ನಗರ ಪಾಲಿಕೆಯ ಜನಸಂಖ್ಯೆಯನ್ನು ಆಯಾ ತಾಲೂಕಿನಲ್ಲಿ 
ಕೊಟ್ಟಿರುವುದಿಲ್ಲ, ಇದನ್ನು ಪ್ರತ್ಯೇಕವಾಗಿ ಕೊಡಲಾಗಿದೆ ಮತ್ತು ಧಾರವಾಡ ತಾಲೂಕಿನಲ್ಲಿ ಸೂಚಿಸಿರುವ ನಗರ ಜನಸಂಖ್ಯೆಯು 
ಆಳ್ಲಾವರ ಪಟ್ಟಣದ ಜನಸಂಖ್ಯೆಯನ್ನು ಮಾತ್ರ ಒಳಗೊಂಡಿರುತ್ತದೆ. 


*5 1991ರ ಜನಗಣತಿಯಲ್ಲಿ ಹಿರೇಕೆರೂರು ಮತ್ತು ಕಲಘಟಗಿಯನ್ನು ನಗರ ಪ್ರದೇಶವಾಗಿ ಗುರ್ತಿಸಿರುವುದಿಲ್ಲ. 
1901 ರಲ್ಲಿ ಜಿಲ್ಲೆಯ ಜನಸಂಖ್ಯೆಹು ಇಂದಿನ ವಿಸ್ಕೀರ್ಣಕ್ಕನುಗುಣವಾಗಿ (ಹಿಂದೆ ಇದ್ದ ಸಂಸ್ಥಾನಗಳ ಪ್ರದೇಶಗಳನ್ನು ಸೇರಿಸಿ) 


12,47,340 ಇದ್ದು 1911 ರಲ್ಲಿ 11,56,303 ಕ್ಕೆ ಇಳಿದಿರುತ್ತದೆ. ಇದಕ್ಕೆ ಕಾರಣ ಈ ಅವಧಿಯಲ್ಲಿ ಸಂಭವಿಸಿದ ಪ್ರಾಕೃತಿಕ 
ವಿಕೋಪಗಳೂ, ತಲೆದೋರಿದ ಸಾಂಕ್ರಾಮಿಕ ರೋಗಗಳು, ಜಿಲ್ಲೆಯಿಂದ ಜನರು ತತ್ಕಾಲಿಕವಾಗಿ ವಲಸೆ ಹೋಗಿರುವುದು ಮತ್ತು 


170 ಧಾರವಾಡ ಜಿಲ್ಲೆ 
ವಿವಾಹವಾಗಿ ಜಿಲ್ಲೆಯಿಂದ ಹೊರಗಡೆ ಹೋಗಿರುವುದು ಇದ್ದಿರಬಹುದು. 1911ರ ನಂತರ ಮುಂದಿನ ದಶಕಗಳಲ್ಲಿ ಜನಸಂಖ್ಯೆಯು 
ಹೆಚ್ಚುತ್ತಾ ಬಂದಿರುತ್ತದೆ. 1951 ರಿಂದ 1961 ರ ದಶಕದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ಶೇ.23.80 ಇದ್ದು ಇದು ರಾಜ್ಯದ 
ಜನಸಂಖ್ಯಾ ಬೆಳವಣಿಗೆಗಿಂತ ಛೇ.21.57) ಸ್ವಲ್ಪ ಹೆಚ್ಚಾಗಿರುತ್ತದೆ. 1956ರಲ್ಲಿ ಕರ್ನಾಟಕ ರಾಜ್ಯವು ಏಕೀಕರೇತಪಾದಾಗ ಧಾರವಾಡ 
ಜಿಲ್ಲೆಗೆ ಅಧಿಕ ಸಂಖ್ಯೆಯಲ್ಲಿ ಜನರು ಬಂದಿರುವುದಾಗಿ ಕಂಡುಬರುತ್ತದೆ. 1981 ರಂದ 1991ರ ದಶಕದಲ್ಲಿ ಜಿಲ್ಲೆಯ ಜನಸಂಖ್ಯಾ 
ಬೆಳವಣಿಗೆಯು ಶೇ.18.93 ಆಗಿದ್ದು ಇದು ರಾಜ್ಯದ ಜನಸಂಖ್ಯಾ ಬೆಳವಣಿಗೆಗಿಂತ (ಶೇ.21.12) ಕಡಿಮೆಯದಾಗಿದೆ. ಜನಸಂಖ್ಯಾ . 
ನಿಯಂತ್ರಣ ಹಾಗೂ ವಲಸೆಗಳು ಇದಕ್ಕೆ ಕಾರಣವಿದ್ದಿರಬಹುದು. ಈ ಕೆಳಗಿನ ಕೋಷ್ಟಕ (3.2) ದಲ್ಲಿ 1901 ರಿಂದ 1991 ರ 
ವರೆಗಿನ ಜಿಲ್ಲೆಯ ಜನಸಂಖ್ಯೆಯ ವ್ಯತ್ಯಾಸ ಹಾಗೂ ಶೇಕಡಾವಾರು ಬೆಳವಣಿಗೆಯನ್ನು ಕೊಡಲಾಗಿದೆ. ರಾಜ್ಯದ ದಶಕದ ವ್ಯತ್ಯಾಸದ 
ಪ್ರತಿಶತದ ಅಂಕಿ ಅಂಶವನ್ನು ಆವರಣದಲ್ಲಿ ನೀಡಲಾಗಿದೆ 

ಕೋಪ್ಪಕ 3.2 

ಜನಸಂಖ್ಯೆಯಲ್ಲಿ ದಶವಾರ್ಷಿಕ ವೃತಾಸ 


ಜನಗಣತಿಯ ವರ್ಷ ಒಟ್ಟು ಜನಸಂಖ್ಯೆ ದಶಕದ ವೃತ್ಕಾಸ ದಶಕದ ವ್ಯತ್ಯಾಸದ ಪ್ರಶಿಶತ ಪುರುಷರು ಸ್ತ್ರೀಯರು 

1901 12.47,340 | ಕ _.. 629,116 628224 
1911 11,56,303 -91,037 -7.30 (43.60) 3,86,117 3,70,186 
1921 11,62,285 +5,982 +0.52 (-1.09) 5,92,368 5,69,917 
1931 12,38,871 *76,586 +6.59 (938) 6,34,246 6,04,625 
1941 13,51,356... 51,12,485 *908 (*11.09) 6,93,140 6,38,216 
1951 15,76,443 4225087 +1666 (419.36) 8,05,021 7,71,422 
1961 19,51,615 . 43,7517 42380 (421.57) 10,00,438 9,51,177 
1971 2342213 33,90,598 +2001 (42422) 1203594 11,38,619 
1981 29,45,487 5603274 +2576 (426.75) 15,11,688 1433799 
1991 35,03,150 45,57,663 +18.93 (42122) 1802418 1700732 

ಆಧಾರ: ಜನಗಣತಿ ವರದಿ) | 
ಜನಸಾಂದ್ರತೆ 


ಒಂದು ಪ್ರದೇಶದಲ್ಲಿ ಸರಾಸರಿ ಪ್ರತಿ ಚದರ ಕಿಲೋಮೀಟರ್‌ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಜನಸಾಂದ್ರತೆ 
ಎನ್ನುತ್ತೇವೆ. ಸಾಮಾನ್ಯವಾಗಿ ಜನಸಾಂದ್ರತೆಯು ನಗರ ಪ್ರದೇಶಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಿಗಿಂತ ಹೆಚ್ಚಾಗಿರುತ್ತದೆ. 1981 ರ 
ಜನಗಣತಿಯಂತೆ ಜಿಲ್ಲೆಯ ಜನಸಾಂದ್ರತೆಯು 214 ಆಗಿದ್ದು ಹುಬ್ಬಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಜನಸಾಂದ್ರತೆಯನ್ನು (758) 
ಮುಂಡರಗಿ ತಾಲೂಕಿನಲ್ಲಿ ಅತಿಕಡಿಮೆ ಜನಸಾಂದ್ರತೆಯನ್ನು (99) ಕಾಣಬಹುದಾಗಿದೆ. 1991 ರ ಜನಗಣತಿಯಂತೆ ಜಿಲ್ಲೆಯ 
ಜನಸಾಂದ್ರತೆಯು 255 ಆಗಿದ್ದು ಇದು ರಾಜ್ಯದ ಜನಸಾಂದ್ರತೆಗಿಂತ (235)ಅಧಿಕವಾಗಿದ್ದು ಧಾರವಾಡ ಜಿಲ್ಲೆಯು ಜನಸಾಂದ್ರತೆಯಲ್ಲಿ 
ರಾಜ್ಯದ ಜಿಲ್ಲೆಗಳಲ್ಲಿ ಏಳನೇಯ ಸ್ಥಾನವನ್ನು ಪಡೆದಿದೆ. 1971ರಿಂದ 1991ರ ವರೆಗಿನ ಪ್ರತಿದಶಕದ ಜನಸಾಂದ್ರತೆಯನ್ನು ಗ್ರಾಮೀಣ 
ಮತ್ತು ನಗರ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಈ ಮುಂದಿನ ಕೋಷ್ಟಕ (3.3) ದಲ್ಲಿ ಕೊಡಲಾಗಿದೆ. (1991 ರ ಅಂಕಿ ಅಂಶಗಳು 


ಜನತೆ 


171 


ಜನಗಣತಿಯ ತ: ತ್ಕಾಲಿಕ ಅಂಕಿ ಅಂಶಗಳ ಪ್ರಕಾರ ಇದೆ. ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳ ಜನಸಾಂದ್ರತೆಯ ಪ್ರತ್ಯೇಕ ಅಂಕಿ 


ಅಂಶಗಳು ಲಭ್ಯವಿರುವುದಿಲ್ಲ). 


ಕೋಷ್ಟಕ 3.3 
` ಜನಸಾಂದ್ರತೆ 

ತಾಲೂಕುಗಳು 1961 1971 1981 1991 
ಗ್ರಾ ಗ ಗ್ರಾ ನ ಒ ಗ್ರಾ ನ ಒ ಗ್ರಾ ನ ಒ 
1. ಬ್ಯಾಡಗಿ 13 3449 163 145 3697 176 174 6383 214 ಸ್ನ 
2. ಧಾರವಾಡ JO 485 173. , 117. 1225: 126 1441598 15S 187 
3. ಗದಗ , 91 7228 162 103 819 188 122139 22 ದೊ 264 
4. ಹಾನಗಲ್‌ OS TE EC ES :%8.. 20 6" 264 
5. ಹಾವೇರಿ 125 5396 14 143 3539 17% 184 3450 227 ಶಿ 275 
6. ಹಿರೇಕೆರೂರು ' 155 ISS: 78 TE 010 1%, 108 ಲ್ಲ 237 
7. ಹುಬ್ಬಳ್ಳಿ 111 7036 336 ` 118 ERT ಆ ಡಕ) 178 
8. ಕಲಘಟಗಿ 101 ES 1115 ೬ 1111113. “4೫... 166 177 
9. ಕುಂದಗೋಳ 12) 17388 135 138 21508 155 176 3494 197 212 
10. ಮುಂಡರಗಿ 69 ತ ಡ್‌ 3-0 115 
11. ನರಗುಂದ ಈ 1230 ೫ “86 3187 125.104 4457 157 199 
12. ನವಲಗುಂದ ESE IIE 30 121 149 
13. ರಾಣೆಬೆನ್ನೂರು. 126 4816 158 139 6288 183 17817297 241 297 
14. ರೋಣ GSAT ಡಾ 1೬. ೩%. 150 171 
15. ಸವಣೂರು ೩ ತ ETE 662 HA: 1548 4503 > 194 229 
16. ಶಿಗ್ಗಾಂವಿ 121 8062 139 152 380 164 192 477 207 250 
17. ಶಿರಹಟ್ಟಿ 81 3821 105 - 92.5526. 123 1074749 ‘147 168 

18. ಹುಬ್ಬಳ್ಳಿ-ಧಾರವಾಡ 

ಮಹಾರ ಸು - ಹೆಂಡ R - 2,080 ೩ 376] vx 3308 
A SSE SNE 
ಒಟ್ಟು . 12 1338 170 147 1374 214 255 


SS TESTE 


ಏಸೂ (1) 1971ರ ಜನಗಣತಿಯ ಪ್ರಕಾರ ಹಿರೇಕೆರೂರು, ಕಲಘಟಗಿ ಮತ್ತು ಮುಂಡರಗಿ ತಾಲೂಕುಗಳು ನಗರ ಪ್ರದೇಶಗಳನ್ನೊಳಗೊಂಡಿರುವುದಿಲ್ಲ. 
(2) ಹುಬ್ಬಳ್ಳಿ ನಗರ ಪ್ರದೇಶದ ಜನಸಾಂದ್ರತೆಯು ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆಯಲ್ಲಿ ಸೂಚಿಸಿದೆ. ಧಾರವಾಡ ತಾಲೂಕಿನಲ್ಲಿ ಬರುವ 

ನಗರ ಪ್ರದೇಶವು ಆಳ್ಗಾವರವನ್ನು ಮಾತ್ರ ಒಳಗೊಂಡಿರುತ್ತದೆ. 
ಆಧಾರ: (1) ಜನರಲ್‌ ಪಾಪ್ಟುಲೇಶನ್‌ ಟೇಬಲ್ಸ್‌ 1961, 1971, 1981, 1991 


(2) ಧಾರವಾಡ ಜಿಲ್ಲೆಯ ಅಂಕಿ ಅಂಶಗಳ ನೋಟ 


1991-92 


172 ಧಾಡಿಡ ತ 


ವಾಸದ ಮನೆಗಳು ಮತ್ತು ಕುಟುಂಬಗಳು 

ಜನಗಣತಿಯ ಪ್ರಕಾರ ವಾಸದ ಮನೆಯೆಂದರೆ ಪೂರ್ತಿಯಾಗಿ ಅಥವಾ ಭಾಗಶಃ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು 
ಕುಟುಂಬಗಳು ವಾಸಿಸುವ ಕಟ್ಟಡ ಎಂದರ್ಥ. ಕುಟುಂಬವೆಂದರೆ ಜನಗಣತಿಯ ಪ್ರಕಾರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜನರು 
ಒಟ್ಟಿಗೇ ವಾಸಿಸುತ್ತಿದ್ದು ಒಂದೇ ಅಡಿಗೆ ಮನೆಯಲ್ಲಿ ತಯಾರಿಸಿದ ಅಡಿಗೆಯನ್ನು (ಅನೇಕ ವೇಳೆ ಕೆಲಸ ಕಾರ್ಯಗಳ ಕಾರಣಗಳನ್ನು 
ಹೊರತುಪಡಿಸಿ) ಊಟಮಾಡುವ ಜನರ ಸಮೂಹ ಎಂದರ್ಥ. ಕೆಲವು ಕುಟುಂಬಗಳಿಗೆ ವಾಸದ ಮನೆಗಳೇ ಇರುವುದಿಲ್ಲ. 
ಅಂತಹವುಗಳನ್ನು ಮನೆಗಳಿಲ್ಲದ ಕುಟುಂಬಗಳೆನ್ನುತ್ತಾರೆ. ಜಿಲ್ಲೆಯಲ್ಲಿ 1991 ರ ಜನಗಣತಿಯ ಪ್ರಕಾರ 5,56,391 ವಾಸದ ಮನೆಗಳು 
ಮತ್ತು 5,94,875 ಕುಟುಂಬಗಳೂ ಇದ್ದವು. ಅಂದಾಜಿನಲ್ಲಿ ಹೇಳುವುದಾದರೆ ಪ್ರತಿ ಸಾವಿರ ವಾಸದ ಮನೆಗಳಿಗೆ 1,060 
ಕುಟುಂಬಗಳಿದ್ದವು. ಈ ಕೆಳಗಿನ ಕೋಷ್ಟಕದಲ್ಲಿ (3.4) 1971, 1981 ಮತ್ತು 1991 ನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿನ 
ವಾಸದ ಮನೆಗಳನ್ನು ಹಾಗೂ ಕುಟುಂಬಗಳನ್ನು ತಾಲೂಕುವಾರು ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಿಗೆ ಬೇರೆ ಬೇರೆಯಾಗಿ 
ಕೊಟ್ಟಿದೆ. 

ಕೋಷ್ಟಕ 3.4 
ವಾಸದ ಮನೆಗಳು ಮತ್ತು ಕುಟುಂಬಗಳು 


ತಾಲೂಕುಗಳು 1971 1981 1991 
ಗ್ರಾ ನಗರ ಒ ಗ್ರಾ ನಗರ ಒ ಗ್ರಾ ನಗರ ಒ 
ಬ್ಯಾಡಗಿ ವಾಸದ ಮನೆಗಳು. 9,152 2,242 11,394 11562 2,809 14371 14,329 3474 17,803 
ಕುಟುಂಬಗಳು 9,962 2,425 12,387 11940 2,887 14827 15;254 3550 18,804 
ಚಾ ವಾಸದ ಮನೆಗಳು 17,145 1,402 18,547 22,155 1,646 23,801 25,855 2085 27,940 
ಕುಟುಂಬಗಳು 19,465 1,720 21,185 23,743 2,138 25,881 29,1 78 24033 31,581 
ಗದಗ ವಾಸದ ಮನೆಗಳು 18,643 16,269 34,912 20,864 2,196 41,960 24,022 25,382 49,404 
ಕುಟುಂಬಗಳು 20,573 17,760 38333 21,308 21,920 43288 25,056 26,009 51,065 
ಹಾನಗಲ್‌ ವಾಸದ ಮನೆಗಳು 17,462 2,103 19,565 22359 2.391 24,750 27724 2952 30,676 
ಕುಟುಂಬಗಳು 19954" “2375. 33325 HIS ಇಗೆ 26,397 03,329 3,394 06,723 
ಹಾವೇರಿ ವಾಸದ ಮನೆಗಳು 16,784 4616 21,400 21,161 5,764 26,925 21,156 7541 34,697 
ಕುಟುಂಬಗಳು | 8752 4,9 16 23,668 22,877 5,964 28,841 29371 7,750 37,121 


ಹಿರೇಕೆರೂರು ವಾಸದ ಮನೆಗಳು 20,074 - 20074 21301 1,690 22991 03325 - 03,325 
ಕುಟುಂಬಗಳು 22,020 - 22020 23172 1829 25001 31545 - 31545 
ಹುಬ್ಬಳ್ಳಿ ವಾಸದ ಮನೆಗಳು 11,010 62,055 73,065 15,625 - 156235 16171 OO O- 16.761 
ಕುಟುಂಬಗಳು. 12,578 67,623 80201 15123 ೩: 118,123 79,126 : 2 Il 
ಕಲಘಟಗಿ ವಾಸದ ಮೆನೆಗಳು 11,866 - L866 13,194 1,803 14997 17839 - 17,839 
ಕುಟುಂಬಗಳು”. 13,528 - 13528 1427 1931 16202 20837 - 20,837 


ಕುಂದಗೋಳ ವಾಸದ ಮನೆಗಳು 11,879 1,597 13476 15330 2221 17,551 17487 2,222 19,709 


ತಾಲೂಕುಗಳು 1971 

ಗ್ರಾ ನಗರ 

ಕುಟುಂಬಗಳು 14,618 1849 

ಮುಂಡರಗಿ ವಾಸದ ಮನೆಗಳು 13,138 2 
ಕುಟುಂಬಗಳು 13,973 A 

ನರಗುಂದ ವಾಸದ ಮನೆಗಳು 5,691 3060 
ಕುಟುಂಬಗಳು 6,223 3,366 
ನವಲಗುಂದ ವಾಸದ ಮನೆಗಳು 13,316 4,508 
ಕುಟುಂಬಗಳು . 14,885 4,785 
ರಾಣೆಬೆನ್ನೂರು ವಾಸದ ಮನೆಗಳು 18,485 5,828 
ಕುಟುಂಬಗಳು 20.017 6,643 

ರೋಣ ವಾಸದ ಮನೆಗಳು 23,024 7,162 
ಕುಟುಂಬಗಳು 24229 7,615 

ಸವಣೂರು ವಾಸದ ಮನೆಗಳು 8,239 2,586 
ಕುಟುಂಬಗಳು 9,678 2834 
ಶಿಗ್ಗಾವಿ ವಾಸದ ಮನೆಗಳು 11,177 1,816 
ಕುಟುಂಬಗಳು 13,391 2,078 

ಶಿರಹಟ್ಟಿ ವಾಸದ ಮನೆಗಳು 14241 4856 
ಕುಟುಂಬಗಳು 17,037 5,583 


ಹುಧಾ. ವಾಸದ ಮನೆಗಳು 
`' ಮಹಾನಗರಪಾ. ಕುಟುಂಬಗಳು 


ಜಿಲ್ಲೆಯ 

ಒಟ್ಟು ವಾಸದ 

ಸಂಖ್ಯೆ ಮನೆಗಳು 
ಕುಟುಂಬಗಳು 


1981 1991 

hs ಪಚ ಕ್‌ 
16,467 17878 2402 20280 20515 2415 22930 
13,138 12958 2349 15,307 14924 2812 17736 
13,973 13240 2,367 15,607 1534 2859 18200 
8,751 7311 4066 11377 09339 5162 14501 
9489 7548 4166 11,74 0970 5331 15061 
17,824 15,931 5,497 21428 18900 6939 25,839 
19,670 17494 5,754 23248 20,023 7,184 27,207 
24313 24378 38302 32,680 31,901 10457 42,358 
26,660 24613 8,728 33341 33042 10,773 43815 
30,186 25,347 8494 33,845 28780 6446 35,226 
31,844 25532 8,626 34,158 29,447 6,604 36,051 
10,825 11938 2,958 14896 13395 3,869 17,264 
12,512 12956 3450 16406 15,334 4,119 19,453 
12,993 15,609 2280 17889 17584 2630 20,214 
15469 16565 2,354 18,919 20,275 3,120 23,395 
19,097 16,650 6,114 22,764 19229 7,214 27716 
22,620 17,1447 6,461 23,608 20322 7,394 27,716 
84,378 1,08,536 1,08536 

87,183 1,13,937 1,13,937 


2,41,326 1,20,100 3,61,426 2,91,673 1,63,658 4,55,531 3,55,550 2,00,841 5,56,391 


2,70,880 1,31,472 4,02,352 3,09,089 1,70,875 4,79,964 3,84,725 2,10,150 5,94,875 


ಏಸೂ. (1) 1971 ಮತು 1991ರ ಜನಗಣತಿಯಲ್ಲಿ ಹಿರೇಕೆರೂರು ಮತ್ತು ಕಲಘಟಗಿಗಳನ್ನು ಪುರಸಭಾ ಪಟ್ಟಣವೆಂದು ಪರಿಗಣಿಸಿಲ್ಲ. 
1971 ರಲ್ಲಿ ಮುಂಡರಗಿ ಮುನಿಸಿಪಲ್‌ ಪಟ್ಟಣವು ಮಾರ್ಪಟ್ಟಿರಲಿಲ್ಲ 


(2) ಹುಬ್ಬಳ್ಳಿ, ಧಾರವಾಡ ನಗರದ ಅಂಕಿ ಅಂಶಗಳನ್ನು 
ಸಭೆಗೆ ಸೇರಿಸಿದೆ. ಧಾರವಾಡ ತಾಲೂಕಿನ ನಗರದಲ್ಲಿ 


ಒಳಗೊಂಡಿರುತ್ತದೆ. 


1981 ಮತ್ತು 1991 ರ ಜನಗಣತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ 
ಸೂಚಿಸಿರುವ ಅಂಕಿ ಅಂಶಗಳು ಅಳ್ಳಾವರ ಪಟ್ಟಣವನ್ನು ಮಾತ್ರ 


174 ಧಾರವಾಡ ಜಿಲ್ಲೆ 
ಸಾಂಸ್ಥಿಕ ಕುಟುಂಬಗಳು ಮತ್ತು ಜನಸಂಖ್ಯೆ 
ವಿದ್ಯಾರ್ಥಿ ನಿಲಯಗಳು, ಭೋಜನ ಗೃಹಗಳು, ಸೆರೆಮನೆ, ಆಶ್ರಮ ಮುಂತಾದವುಗಳಲ್ಲಿ ವಾಸಿಸುವ ಜನರನ್ನು ಸಂಸ್ಥೆಗಳ 
ಜನಸಂಖ್ಯೆಯನ್ನು ಜನಗಣತಿಯಲ್ಲಿ ಹೇಳುತ್ತಾರೆ. ಧಾರವಾಡ ಜಿಲ್ಲೆಯಲ್ಲಿನ 1971 ಮತ್ತು 1981 ರ ಜನಗಣತಿಯಂತೆ ಸಾಂಸ್ಥಿಕ 
ಕುಟುಂಬಗಳು ಮತ್ತು ಅವುಗಳಲ್ಲಿ ವಾಸಿಸುತ್ತಿದ್ದ ಜನಸಂಖ್ಯೆಯನ್ನು ತಾಲೂಕುವಾರು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಬೇರೆ 
ಬೇರೆಯಾಗಿ ಈ ಮುಂದಿನ ಕೋಷ್ಟಕ (3.5) ಕೊಡಲಾಗಿದೆ (1991 ನೇ ಜನಗಣತಿಯ ಅಂಕಿ-ಅಂಶಗಳು ಲಭ್ಯವಿಲ್ಲ). 


ಕೋಷ್ಟಕ 3.5 
ಸಾಂಸ್ಥಿಕ ಕುಟುಂಬಗಳು ಹಾಗೂ ಜನಸಂಖ್ಯೆ 


1971 1981 
ತಾಲೂಕುಗಳು ಎ ಬಿ ಸಿ ಡಿ ಎ ಬಿ ಸಿ ಡಿ 
ಬ್ಯಾಡಗಿ 80 ಬ 05 251 16 267 

ಜಾ 4 35 23 07 73 27 100 

ಒ ಕ್ಟ ಷ್ಟ 68 336 ತ್ಲ ಸಟ; ಪ ಸ್‌ 

—— TE 89 204 11... 130 04. 134 
ನ 08 72 Is 87 1] 93 ಕ 93 

| u 48 187 104 291 43 Wy 

ಗದಗ ಗ್ರ 58 136 111: 217 42 300 ಬಜ 88 


ನ ತ... 233೬/ 463 2,780 272 2,302 286 2,588 
ಒ 453 2453 ೨14: 3027 314 2,602 298 2,900 


ಹಾನಗಲ್‌ ಗ್ರಾ 41 504 85 589 19 221 64 285 
ಬ ಧ್ಯ ರಲಿ SES 16. 247 
ಒ. 6 72 89 810 57 452 80 532 
ಹಾವೇರಿ ಗ್ರಾ 45 24 EE es ois | 
ನ 1238 461 40 501 66 640 79 719 
ಓ. “173 703 91 794 98 1064 ' 105 1,169 
ಹಿರೇಕೆರೂರು ಗ್ರಾ 289 98 38 1376 67 80 20 1100 
ನ k R ನ 10. 138 57 195 
ಒ 29 978 38 1376 7 108 287 1295 
ಹುಬ್ಬಳ್ಳಿ ಗ್ರಾ 16 38 14 52 04 29 02 31 


ಕಲಘಟಗಿ 


ರಾಣೆಬೆನ್ನೂರು 


ಶಿಗ್ಲಾಂವಿ 


1971 1981 

ಎ ಬಿ ಸಿ ಡಿ ಎ ಬಿ 
537 7897 1608 9,505 ತ ತ 
$33" 799s 1602 9,557 04 29 
ಸಿ? ys 56 221 09 149 

- - A 20 138 
ಬೆ (೦... 56 221 29 287 
PR EE TE 
ಇ 11% 24 179 16 109 
3% 284 55.339 3 274 
98 167 130. 207 09 144 

: ತ ಕ ಎ 25. 236 
98 167 10. ೪0ರ 23೬... 8ಡಿ 
20 62 25 87 09 34 
47 199 1 12) 4 326 
61 261 35 296 50705360: 
4 ಯೃ 36 139 23 78 
48 ೬.1. ತು ಹ್‌ 
HDs ಗ 3] 71.393 
53. ತ 1055 555 I8 463 
103... 526 ತೆ SS 43 .497 
158. 976 136 1,112 61... 960 
166 508 il 60-154 TH 
86 673 9 766 45. 834 
251 1,181 204 13855 199 1,604 
13 51 36 87 42: 158 
19 68 3.” 30] 09 117 
ಸ 11 ಕ. , '18 ,..:' 36 335 
3. 108 - 104 I8 226 
07 40 - 40 21 175 
29 144 - 144 39.401 


ತಾಲೂಕುಗಳು ಎ ಬಿ Aಿ ಡಿ ಎ ಬಿ A ಡಿ 
ಶಿರಹಟ್ಟಿ ಗ್ರಾ 24 489 390 879 37. 24 276 
ನ 65 360 30 390 42 474 28 502 
Lu 308 #89 420 1269 69 726 ೭527 7% 
ಹಿ 537 7897 1608 9505 831}, 10,540 2155 12,695 
ಜಿಲ್ಲೆ ಒಟ್ಟು ny .1227 432 1701 602 364 463 77 5380 


ನ 1,497 13,285 2,416 15,701 1,553 17281 3,002 20,283 
ಒ 2724 17606 4,117 21,723 1,917 21,944 3,719 25,663 


(1) 1971ರಲ್ಲಿ ಹಿರೇಕೆರೂರು, ಕಲಘಟಗಿ ಮತ್ತು ಮುಂಡರಗಿಗಳು ನಗರ ಪರಿಗಣತಿಗೆ ಬಂದಿರುವುದಿಲ್ಲ 


(2) 1981ರ ಹುಬ್ಬಳ್ಳಿ ಮತ್ತು ಧಾರವಾಡ ನಗರಗಳ ಅಂಕಿ ಅಂಶಗಳನ್ನು ಹುಬ್ಬಳ್ಳಿ-ಧಾರವಾಡ ಮಹಾನಗರ ಸಭೆಯಲ್ಲಿ ಕೊಡಲಾಗಿದ್ದು ಧಾರವಾಡ 
ನಗರದ ಅಂಕಿ ಅಂಶಗಳು ಅಳ್ನಾವರ ನಗರವನ್ನು ಮಾತ್ರ ಒಳಗೊಂಡಿರುತ್ತದೆ. 


(3) ಎ-ಸಾಂಸ್ಕಿಕ ಕುಟುಂಬಗಳ ಸಂಖ್ಯೆ ಬಿ-ಗಂಡಸರು, ಬಹ, ಡಿ-ಒಟ್ಟು 


ಮನೆಯಿಲ್ಲದ ಕುಟುಂಬಗಳು ಮತ್ತು ಜನಸಂಖ್ಯೆ: ಅಲೆಮಾರಿ ಜನಾಂಗಗಳು, ಭಿಕ್ಷುಕರು, ಮೊದಲಾದವರು ನಿರ್ದಿಷ್ಟವಾದ 
ವಾಸದ ಮನೆಗಳನ್ನು ಹೊಂದಿರುವುದಿಲ್ಲ ಇವರುಗಳು ಬಸ್‌ ನಿಲ್ದಾಣ, ರೈಲ್ವೆ ನಿಲ್ದಾಣ, ಹಳೇ ಕಟ್ಟಡ, ರಸ್ತೆ ಬದಿಗಳು ಮೊದಲಾದ ' 
ಕಡೆಗಳಲ್ಲಿ ವಾಸಿಸುತ್ತಾರೆ. ಇಂಥವರನ್ನು ಜನಗಣತಿಯಲ್ಲಿ ನಿರ್ವಸಿತ ಅಥವಾ ಹಂ ಕುಟುಂಬಗಳು ಎಂದು ಕರೆದಿದ್ದಾರೆ. 
ಇಂಥವರನ್ನು ಈ ಕೆಳಗಿನ ಕೋಷ್ಟಕದಲ್ಲಿ (3.6) ಧಾರವಾಡ ಜಿಲ್ಲೆಯಲ್ಲಿ ಅಂತಹ ಕುಟುಂಬಗಳು ಹಾಗೂ ಅವುಗಳ ಜನಸಂಖ್ಯೆಯನ್ನು 
1971 ಮತ್ತು 1981 ರ ಜನಗಣತಿಯಂತೆ ತಾಲೂಕುವಾರು ಹಾಗೂ ಗ್ರಾ ಮತ್ತು ನಗರ ಪ್ರದೇಶಗಳಿಗನುಗುಣವಾಗಿ 
ಕೊಡಲಾಗಿದೆ. 1991 ರ ಅಂಕಿ ಅಂಶಗಳು ಲಭ್ಯವಿರುವುದಿಲ್ಲ. 


ಕೋಷ್ಟಕ 3.6 
ನಿರ್ವಸಿತ ಕುಟುಂಬಗಳು ಮತ್ತು ಜನಸಂಖ್ಯೆ 


ಎ ಸಫಲಂ, ಪ್ರಪಂಚ ಫೂ  ೊು 


1981 

ತಾಲೂಕುಗಳು ಎ ಬಿ ಸಿ ಡಿ ಎ ಬಿ ಸಿ ಡಿ 
Nm EL ಸಟೆ ಎ. 2... 1 .! 
ಬ್ಯಾಡಗಿ ಸ ಸಸರ 64 203 37 147 7 224 

ನ -09 12 6 18 41 167 32 219 

BR 70 221 78 334 100 443 

ಧಾರವಾಡ NT 165 Wl 296 81 205 174 379 

ನ 15 25 39 64 35 70 37: 1ಂಛಐಘಜ()ೈ 


ತಾಲೂಕುಗಳು ಎ 
ಒ 88 
ಕ್‌ ಗ್ರಾ 359 
ನ 206 
ಒ 625 
ಹಾನಗಲ್‌ ಗ್ರಾ 145 
ನ 55 
ಒ 200 
ಹಾವೇರಿ ಗ್ರಾ 84 
ನ 09 
ಒ 93 
ಹಿರೇಕೆರೂರು ಗ್ರಾ 136 
ನ ಟಿ 
ಒ 136 
ಹುಬ್ಬಳ್ಳಿ ಗ್ರಾ 155 
ನ ಜ್ತ 
ಒ |55 
ಕಲಘಟಗಿ ಗ್ರಾ 58 
ನ ತಾ 
ಒ 58 
ಕುಂದಗೋಳ ಗ್ರಾ 184 
ನ 7! 
ಒ 255 
ಮುಂಡರಗಿ ಗ್ರಾ 106 
ನ ಜಾ 
ಒ 106 
ನರಗುಂದ ಗ್ರಾ 34 
ನ 31 
ಒ 376 


702 
118 
820 


580 
40 
032. 


278 
1.18% 
15S 


1,343 


193 


370 
560 
29 


352 


211 
374 
176 
550 
390 
24 
414 
234 

09 


303 


247 
171 

10 
181 
416 
112 


೨28 


102 
(7 
109 
361 
58 


419 


486 
767 
463 
1,230 
873 
61 
934 
509 
164 
673 


57 
487 
867 
265 

1,132 
221 
|| 
232 
650 
121 
771 


178 
ತ್‌ಾ ್‌ ್‌ ರೂ , ಯ ( ( ೧( 4 ,ೂ 
ತಾಲೂಕುಗಳು ಎ ಬಿ A 
ನವಲಗುಂದ ಗ್ರ 20 4%. 2%, TL 
TE 1 ಇ. 10 8282 1% 

ಒ 27 su : 427 ESSA 1೫021 1411 

ರಾಣೆಬೆನ್ನೂರು 103... 210. 185 7 3 7 236 28 4M 
24 32 19 51 48 101 54 155 

27 20 20 A AS ಲ ಲೊಲಅಹ್ಪಾ್ಪ 

ರೋಣ ಗ್ರಾ 467 826 88 1708 SEE ಗಓ 1' 
57 124 126. 250 25 57 45 102 

$24. 950. 108 ಸತ್ತ ೫20 ೪೫೧ 117೨9 1 30 

ಸವಣೂರು ಗ್ರಾ 31 62 50.112 ಬ್ಲ ಸಕ್ತಾ 1... ೫೫೪ 
ನ 06 08 05 13 03 04 02 06 

3 70 ss 125 RE 7 SE 

ಶಿಗ್ಗಾಂವಿ ಗ್ರ ಸಿಕ ಜು 2 ಸರ್ಚ್ಯೂತಾ 84 262 16 438 
ನ 96 17 18 35 20 53 33 86 

ಒ 121 27 224 - 511 Io Sis 20% 

ಶಿರಹಟ್ಟಿ 2೪6... ಕ ಟು ೫ ಜಟ ಚ ಇ ಜಾ ಜು ೪ಎ ಒ.. 
ಸ್ವಾ ಬತ್ತ್‌ 5] 4 95 RE ಸಗ 

& I 187 . PS ಶತ ಇಲಾ 4 ಬಾ 


ಹುಬ್ಬಳ್ಳಿ-ಧಾರವಾಡ ನಗರಸಭೆ 626 1,234 VAS 7 618 995 614 1,609 

ಜಿಲ್ಲೆಯ ಒಟ್ಟು ಗ್ರಾ 27146 5613 4763 10376 2375 5418 4756 10,174 
ನೆ: 2203 13 1802. 3653, 1364 2510 I 56 I 4071 

u 4,011 ,7,815 6,214 14,029 3,739 7928 6,317 14245 


ME EE ಗ, ಇಕಾ ಸಭ ಜಗ್‌ ಇ ಇನೂ ತ 


ಸೂಚನೆ; (1) 1971ರ ಜನಗಣತಿಯಲ್ಲಿ ಹಿರೇಕೆರೂರು, ಕಲಘಟಗಿ ಮತ್ತು ಮುಂಡರಗಿಗಳು ನಗರ ವ್ಯಾಪ್ತಿಯಲ್ಲಿರುವುದಿಲ್ಲ (2) ಎ-ನಿರ್ವಸಿತ 
ಕುಟುಂಬಗಳು, ಬಿ-ಪುರುಷರು, ಸಿ-ಸ್ತ್ರೀಯರು, ಡಿ-ಒಟ್ಟು (3) ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆಯ ಅಂಕಿ-ಅಂಶಗಳು ಹುಬ್ಬಳ್ಳಿ 
ಮತ್ತು ಧಾರವಾಡ ಎರಡು ಪಟ್ಟಣಗಳನ್ನೂ ಒಳಗೊಂಡಿರುತ್ತದೆ. ಧಾರವಾಡ ತಾಲೂಕಿನಲ್ಲಿ ನಗರದ ಅಂಕಿ ಅಂಶಗಳು ಅಳ್ನಾವರ ಪಟ್ಟಣವನ್ನು 
ಮಾತ್ರ ಒಳಗೊಂಡಿರುತ್ತದೆ. 


_.. ವಲಸೆ: ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಿ ವಾಸಿಸುವುದಕ್ಕೆ ವಲಸೆ ಎನ್ನುತ್ತಾರೆ. ಇದು ಬಹಳ 
ಹಿಂದಿನಿಂದಲೂ ನಡೆದು ಬಂದಿದೆ. ವಲಸೆಯು ತಾತ್ಕಾಲಿಕವಾಗಿರಬಹುದು ಇಲ್ಲವೇ ಶಾಶ್ವತವಾಗಿರಬಹುದು. ತಾತ್ಕಾಲಿಕ ವಲಸೆಯು 
ವರ್ಷದ ಯಾವುದಾದರೂ ಒಂದು ಯತುಮಾನಕ್ಕೆ ಇಲ್ಲವೇ ಒಂದು ನಿರ್ದಿಷ್ಟ ಅವಧಿಗೆ ಸೀಮಿತವಾಗಿರುತ್ತದೆ. ಸಾಮಾನ್ಯವಾಗಿ 


ಜನತೆ | 179 


ಮಲೆನಾಡು ಪ್ರದೇಶಗಳಿಗೆ ಮೈದಾನ ಪ್ರದೇಶದಿಂದ ಬಿತ್ತನೆ ಹಾಗೂ ಕೊಯಿಲು ಕಾಲದಲ್ಲಿ ಜನ ವಲಸೆ ಹೋಗಿ ನಂತರ 
ಹಿಂದಿರುಗುತ್ತಾರೆ. 1981 ರ ಜನಗಣತಿಯಂತೆ ಜಿಲ್ಲೆಯ ಜನಸಂಖ್ಯೆಯಲ್ಲಿ 434 ಪುರುಷರು ಮತ್ತು 320 ಸ್ತ್ರೀಯರು 
ಹೊರದೇಶಗಳಲ್ಲಿ, 17,264 ಪುರುಷರು ಮತ್ತು 16,941 ಸ್ತ್ರೀಯರು ಇತರ ರಾಜ್ಯ ಮತ್ತು ಕೇಂದ್ರಾಡಳಿತ ವ್ಯಾಪ್ತಿಯ ಪ್ರದೇಶಗಳಲ್ಲಿ 
ಮತ್ತು 1,07,170 ಪುರುಷರು ಮತ್ತು 1,43,969 ಸ್ತ್ರೀಯರು ಇತರ ಜಿಲ್ಲೆಗಳಲ್ಲಿ ಜನಿಸಿದವರಾಗಿರುತ್ತಾರೆ. ರಾಜ್ಯದ ಬೇರೆ 
ಜಿಲ್ಲೆಗಳಲ್ಲಿ ಹುಟ್ಟಿ ಧಾರವಾಡ ಜಿಲ್ಲೆಯಲ್ಲಿ ಜನಗಣತಿಯಾದವರಲ್ಲಿ ಪ್ರಮುಖವಾಗಿ 59,771 ಮಂದಿ ಬೆಳಗಾವಿ ಜಿಲ್ಲೆಗೂ, 53,171 
ಮಂದಿ ಬಿಜಾಪುರ ಜಿಲ್ಲೆಗೂ, 18,551 ಮಂದಿ ಚಿತ್ರದುರ್ಗ ಜಿಲ್ಲೆಗೂ, 9,197 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಗೂ, 33,250 
ಮಂದಿ ರಾಯಚೂರು ಜಿಲ್ಲೆಗೂ, 20,388 ಮಂದಿ ಶಿವಮೊಗ್ಗಾ ಜಿಲ್ಲೆಗೂ, 21,723 ಮಂದಿ ಉತ್ತರ ಕನ್ನಡ ಜಿಲ್ಲೆಗೂ 18,662 
ಮಂದಿ ಬಳ್ಳಾರಿ ಜಿಲ್ಲೆಗೂ ಮತ್ತು 4,666 ಮಂದಿ ಬೆಂಗಳೂರು ಜಿಲ್ಲೆಗೂ ಸೇರಿದವರಾಗಿರುತ್ತಾರೆ. 1981ನೇ ಜನಗಣತಿಯಂತೆ 
ಹೊರಗಡೆ ಹುಟ್ಟಿ ಧಾರವಾಡ ಜಿಲ್ಲೆಯಲ್ಲಿ ಗಣತಿಯಾದ ಜನಸಂಖ್ಯೆಯಲ್ಲಿ ಈ ಮುಂದಿನ ಕೋಷ್ಟಕದಲ್ಲಿ (3.7) ಕೊಡಲಾಗಿದೆ. 


ಕೋಷ್ಟಕ 3.7 
1981 ನೇ ಜನಗಣತಿಯಂತೆ ಹೊರಗಡೆ ಹುಟ್ಟ ಜಿಲ್ಲೆಯಲ್ಲಿ ಗಣತಿಯಾದವರು 


ಕ್ರ. ಹುಟ್ಟಿದ ಸ್ಥಳ 


ಗ್ರಾಮಾಂತರ ನಗರ | ಒಟ್ಟು 
ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಸರು 
1. ಭಾರತದಲ್ಲಿ 973460 9,3374 5,37,794 4,99,735 15,11,254 14,33479 
2. ಕರ್ನಾಟಕದಲ್ಲಿ 97832 832,509 . . 522,157... 484028 1493989 14,16,537 
3. ಗಣತಿಯಾಗುವ ಸ್ಥಳದಲ್ಲಿ 7,51,746 5,15,650 3,59,850 2,93,157 11,11,596. 8,08,807 
4. ಜಿಲ್ಲೆಯಲ್ಲಿ 1,81,129 3,47,399 94,095 1,16,462 275224 463.762 
5. ರಾಜ್ಯದ ಇತರ ಜಿಲ್ಲೆಗಳಲ್ಲಿ 38,957 ' 69,560 68,212 74,409 1,07,169 143,969 
6. ಇತರ ರಾಜ್ಯ ತೂ | 
ಕೇಂದ್ರಾಡಳಿತ ಪ್ರದೇಶದಲ್ಲಿ 4,627 1,235 15,637 15,707 17,264 16,941 
7. ಆಂಧ್ರಪ್ರದೇಶ 532 402 4,240 4,155 4,772 -4,557 
8. ಕೇರಳ Si SASS] 945 694 1.257 755 
9. ಮಹಾರಾಷ್ಟ್ರ 439 556 4724 5,968 5,163 6,524 
10. ರಾಜಸ್ಥಾನ್‌ 31 010 1.906 1,215 1,937 1,225 
11. ತಮಿಳುನಾಡು 194 110 2.139 1,741 2,333 1.851 
12. ಏಷ್ಯಾ ರಾಷ್ಟ್ರಗಳಲ್ಲಿ s 5 393 291 398 296 


ಆಧಾರ: ಭಾರತದ ಜನಗಣತಿ ಸೀರಿಸ್‌ 9 - ಪಾರ್ಟ್‌ 5 - ಎ ಅಂಡ್‌ ಬಿ, 1981 


€ ಪುರುಷರ ಪ್ರಮಾಣ: ಸ್ತ್ರೀ ಪುರುಷರ ಪ್ರಮಾಣವೆಂದರೆ ಪ್ರತೀ ಸಾವಿರ ಗಂಡಸರಿಗೆ ಇರುವ ಹೆಂಗಸರ ಸಂಖ್ಯೆ. ಸ್ತ್ರ 


ಪುರುಷರ ಪ್ರಮಾಣವು ಒಂದು ಪ್ರದೇಶದಲ್ಲಿನ ಸಂಪ್ರದಾಯಗಳು, ಜನರ ವಲಸೆ, ಸ್ತ್ರೀಯರ ಮತ್ತು ಪುರುಷರ ಸಾವಿನ ಪ್ರಮಾಣದ 


180 Kk 


ಅಂತರ ಮೊದಲಾದವುಗಳನ್ನು ಅವಲಂಬಿಸಿರುತ್ತದೆ. 1981 ನೇ ಜನಗಣತಿಯ ಪ್ರಕಾರ ಧಾರವಾಡ ಜಿಲ್ಲೆಯಲ್ಲಿ 15.11.688೫ 


ಪುರುಷರೂ ಮತ್ತು 14,33,779 ಸ್ತ್ರೀಯರೂ ಇದ್ದು ಸ್ತ್ರೀ ಪುರುಷರ ಪ್ರಮಾಣ ಪ್ರತೀ ಸಾವಿರ ಪುರುಷರಿಗೆ 948 ಸ್ತ್ರೀಯರಂತೆ 
ಇತ್ತು. ಇದು ರಾಜ್ಯದ ಸರಾಸರಿಯಾದ 963 ಕ್ಕಿಂತ ಕಡಿಮೆಯಾಗಿರುತ್ತದೆ. ಇದರಂತೆ ರಾಜ್ಯದ ಸ್ತ್ರೀ ಪುರುಷರ ಪ್ರಮಾಣದ ಅಂಕಿ 
ಅಂಶಗಳನ್ನು ಜಿಲ್ಲಾವಾರು ಇಳಿಮುಖವಾಗಿ ಬರೆದರೆ ಧಾರವಾಡ ಜಿಲ್ಲೆಯು 15 ನೇ ಸ್ಥಾನದಲ್ಲಿತ್ತು. ಜಿಲ್ಲೆಯಲ್ಲಿ ರೋಣ ತಾಲೂಕಿನಲ್ಲಿ 
ಸ್ತ್ರೀ ಪುರುಷರ ಪ್ರಮಾಣವು ಅತೀ ಹೆಚ್ಚಿದ್ದು (1.018) ಹುಬ್ಬಳಿ ತಾಲೂಕಿನಲ್ಲಿ ಅತಿ ಕಡಿಮೆ (918) ಇತ್ತು. ಹುಬ್ಬಳ್ಳಿ ತಾಲೂಕಿನಲ್ಲಿ 
ಸೀಪುರುಷರ ಪ್ರಮಾಣವು ಕಡಿಮೆಯಿರಲು ನಗೀಕರಣ ವೇಗವೇ ಸ್ವಲ್ಪಮಟ್ಟಿಗೆ ಕಾರಣವಾಗಿರಬಹುದು. ಗ್ರಾಮಾಂತರ ಪ್ರದೇಶಗಳ 
ಸ್ವೀಪುರುಷರ ಪ್ರಮಾಣವನ್ನು ಹೋಲಿಸಿದರೆ. ಹಾನಗಲ್‌ ತಾಲೂಕಿನ' ಗ್ರಾಮಾಂತರ ಪ್ರದೇಶಗಳಲ್ಲಿ ಅತೀ ಕಡಿಮೆಯೂ (928), 
ರೋಣ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಆತೀ ಹೆಚ್ಚು (1035) ಇದೆ. ನಗರ ಪ್ರದೇಶಗಳಲ್ಲಿ ಹೋಲಿಸಿದರೆ ಹಿರೇಕೆರೂರು 
ತಾಲೂಕಿನ ನಗರ ಪ್ರದೇಶದಲ್ಲಿ ಅತೀ ಕಡಿಮೆ (೨08) ಮತ್ತು ನರಗುಂದ ತಾಲೂಕಿನಲ್ಲಿ ಅತಿ ಹೆಚ್ಚು (975) ಇತ್ತು (1981). 
ಈ ಮುಂದಿನ ಕೋಷ್ಟಕ (3.8) ದಲ್ಲಿ ಸ್ತ್ರೀಪುರುಷರ ಪ್ರಮಾಣವನ್ನು ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಿಗನುಗುಣವಾಗಿ 1901 
ರಿಂದ 1991 ರವರೆಗೆ ಕೊಟ್ಟಿದೆ. 


ಕೋಷ್ಠಕ 3.8 ಸ್ತ್ರೀ-ಪುರುಷರ ಪ್ರಮಾಣ 
ಯ ಕು ಜ್‌ ಆ ಅಜ A ET 441111 


ದಶಕಗಳು . ಗ್ರಾಮಾಂತರ ನಗರ ಒಟ್ಟು 


ರಿಸಿ ಸಸ ಯಸವ ಸ ತತ ಅದ ಹಸ SE ES 3. 


1001 982 (984) 984 (976) 983 (983) 
1911 971 (084) 980 (959) 973 (981) 
1921 970 (975) 939 (936) 962 (969) 
1931 961 (972) 931 (927) 953 (965) 
1941 951 (965) 946 (935) 950 (960) 
1951 964 (974) 946 (941) 958 (966) 
1961 962 (959) 921 (913) 951 (959) 
1971 963 (971) 909 (913) 946 (957) 
1981 959 (978) 929 (926) 948 (963) 
1991 946 (973) 939 (930) 944 (960) 


ERE EE ES 
a ರಂ” 
ಅವದ — ಹಾಗ ೩ ಕಾ ತಾಳ್‌ ಸ್ಟೌ ಇಳ _ _ ಕ್‌ 
ದಲ್ಲಿರುವ ಸಂಖ್ಯೆಗಳು ರಾಜ್ಯದಲ್ಲಿನ ಸ್ವ್ರೀ-ಪುದುಷರ ಪ್ರಮಾಣ ಸೂಚಿಸುತ್ತವೆ. ಮೂಲ:- ಭಾರತದ ಜನಗಣತಿ 1981 ಸರೀಸ್‌-9 
ಕರ್ನಾಟಕ ಪಾರ್ಟ್‌ 24, ಪುಟ 219. 


ವಯೋಮಾನದಂತೆ ವಿಂಗಡಣೆ: ಜನತೆಯನ್ನು ವಯೋಮಾನದ ಆಧಾರದ ಮೇಲೆ ಎಂಗಡಿಸುವುದು ಜನತೆಯ ಲಕ್ಷಣವನ್ನು 

ಸೂಚಿಸುವ ಒಂದು ಮುಖ್ಯ ಸಾಮಾಜಿಕ ಅಂಶವಾಗಿದೆ. ಇದರಿಂದ ದುಡಿಯುವ ವಯಸ್ಸಿನವರು ಹಾಗೂ ದುಡಿಯಲು 

ಸಾಧ್ಯವಿಲ್ಲದವರು ಎಷ್ಟು ಎಂಬುದೂ ತಿಳಿದು ಬರುತ್ತದೆ. ಸಾಮಾನ್ಯವಾಗಿ 15 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನವರನ್ನು 60 
ಸ 


“ನೆ ಇ ನೆ ಹ ಗ. pe ಅತ್ರ... / ತ 
ವರ್ಷಕ್ಕಿಂತ ಮೇಲ್ಪಟ್ಟವರನ್ನು ವೃತ್ತಿ “ಯೋಗ್ಯರೆಂದು ಪರಿಗಣಿಸುವುದಿಲ್ಲ. 1981ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಅಂತಹವರ ಸಂಖೆ 
ಹ ಷಿ 


ಜನತೆ 181 


13,70,115 ಆಗಿದ್ದು ಇದು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇ.46.51 ಆಗಿರುತ್ತದೆ. ಈ ಕೆಳಗಿನ ಕೋಷ್ಟಕ (3.9) 1981ರ 
ಜನಗಣತಿಯಂತೆ ಜಿಲ್ಲೆಯ ಜನತೆಯ ವಯೋಮಾನಗಳ ಗುಂಪು, ವಯೋಮಾನದ ಗುಂಪಿನ ಶತಾಂಶ (ೇಕಡಾ) ಹಾಗೂ ರಾಜ್ಯದ 
ವಯೋಮಾನದ ಗುಂಪಿನ ಶತಾಂಶವನ್ನು ಕೊಡಲಾಗಿದೆ. | 


ಕೋಷ್ಟಕ ತಿ.9 : 1981 ಜನಗಣತಿಯಂತೆ ಧಾರವಾಡ ಜಿಲ್ಲೆಯ ವಯೋಗುಂಪುಗಳು 


ವಯೋ ಜಿಲ್ಲೆಯ ಜನಸಂಖ್ಯೆ ಜಿಲ್ಲೆಯ ಒಟ್ಟು ಜನಸಂಖ್ಯೆ ರಾಜ್ಯದ “ಟ್ಟು ಜನಸಂಖ್ಯೆಯ 
ಗುಂಪುಗಳು ಶತಾಂಶ (ಠೇ;) ವಯೋಗುಂಫಿನ ಶತಾಂಶ 
ಗಂಡಸರು ಹೆಂಗಸರು ಒಟ್ಟು ಗಂಡಸರು ಹೆಂಗಸರು ಒಟ್ಟು ಗಂಡಸರು 2.1. ಒಟ್ಟು 


0-9 39833 3.82841 7.81174 26.28 26.41 25.77 26.09 26.79 26.43 


10-14 204032 200809 404841 1346 13.85... 1335... 1299. 132 13.13 
YET 
12% 145714 :' 129801 275134 IELTS AT KS RRS SM 
NE EC TA NIE ERE 
3034 90,523 86801 1734 59 S98 O58 O67 626 6.22 
i STO LNT NE TL 
4044 7477%8 6595 14073 493 454 464 520... 476 493 
AG 66610212104 428.2 341%. 4011. 54 NS ತ 
ಲ ಬ ಬ ಗಳ 0 ಆ ಕ್ಯ ಭಜ ಜೆ ಟು ಬಟ 
$5.59 331903 29.898... 63.861 ೫8 1128 EA ೩7.135. ೩3೬ 
ಹಾ ಕಸ ಲೋ ಗ TATE LAC ಯು ಎ TSS ಟಟ 2: 
65.69 18897 19937. 38834 1.24 1.37 1.28 1.38 142 La 
1+ 3034 37537 - 67921 00 ಪಚಾ ಎ 6ರ ಇರಿ 2ಸಾಪಿಕೊೂ 2 21/135 


ವಯೋಗುಂಪು ಮತ್ತು ವೈವಾಹಿಕ ಸ್ಥಿತಿ: ಜನತೆಯನ್ನು ವೈವಾಹಿಕ ಸ್ಥಿತಿಯ ಆಧಾರದ ಮೇಲೆ ನಾಲ್ಕು ಗುಂಪುಗಳಾಗಿ, ಅಂದರೆ 


ಥಿ ನ್ಮ 
ವಿವಾಹವಾಗದವರು, ವಿವಾಹವಾದವರು, ವಿವಾಹ ವಿಚ್ಛೇದನ ಪಡೆದವರು ಹಾಗೂ ಬೇರೆಯಾದವರು ಮತ್ತು ಎಧುರರು ಹಾಗೂ 


ವಿಧವೆಯರು ಎಂಬುದಾಗಿ ವಿಂಗಡಿಸುತ್ತಾರೆ. ಈ ವಿಂಗಡಣೆಯಿಂದ ಬಾಲ್ಯವಿವಾಹ. ವಿಧವಾ ವಿವಾಹ ಮೊದಲಾದ ಸಾಮಾಜಿಕ 


ಹಾ 


ಸ್ಥಿತಿಗತಿಗಳ ಬಗ್ಗೆ ತಿಳಿಯಬಹುದೇ ಅಲ್ಲದೆ ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡಲೂ ನೆರವಾಗುತ್ತದೆ. 1981 
ಜಂತೆ 10-14 ವಯೋಗುಂಪಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶೇ.0.38 ರಷ್ಟು ಪುರುಷರೂ ಮತ್ತು ಶೇ.3.59 ರಷ್ಟು 


ತ್‌) ಇವಿ 
ಯರೂ ವಿವಾಹವಾದವರಿದ್ದರೆ, ನಗರ ಪ್ರದೇಶದಲ್ಲಿ ಕ್ರಮವಾಗಿ ಇದು ಶೇ. 0.27 ಮತ್ತು ಶೇ.2.16 ರಷ್ಟಿತ್ತು. ಗ್ರಾಮಾಂತರ 
ಈಿ ಗ್‌ ಹಾ ಈ 
ತ ದೇಶದಲ್ಲಿ 30-34 ವಯೋಗುಂ ಪುರುಷರಲ್ಲಿ ಶೇ.91.64 ಹಾಗೂ 25-29 ವಯೋಗುಂಪಿನ ಸ್ತ್ರೀಯರಲ್ಲಿ 91.64 


ಜಾ 


ಹಿನ ಗ್ಗ 
ವಾಹವಾದವರಿದ್ದರೆ, ನಗರ ಪ್ರದೇಶದ ಲ್ಲಿ 35-39 ವಯೋಗುಂಪಿನ ಪುರುಷರಲ್ಲಿ ಶೇ. 94.24 ಹಾಗೂ 30-34 ವಯೋಗುಂಪಿನ 


ಮಾಮಿಯ 


ಲ ಶೇ.90.98 ರಷ್ಟು ವಿವಾ ಹವಾದವರನ್ನೂ ಕಾಣಬಹುದಾಗಿದೆ. ಈ ಕೆಳಗಿನ ಕೋಷ್ಟಕದಲ್ಲಿ (3.10) ವಯೋಗುಂಪಿಗೆ 


ತ ಜನರ ವೈವಾಹಿಕ ಸ್ಥಿತಿಯನ್ನು ಗ್ರಾಮಾಂತರ, ನಗರ ಹಾಗೂ ಒಟ್ಟು ಜನಸಂಖ್ಯೆಗೆ, 1981ರ. ಜನಗಣತಿಯಂತೆ 


182 ಧಾರವಾಡ ಜಿಲ್ಲೆ 


ಕೊಡಲಾಗಿದೆ. ಇಲ್ಲಿ 0 ಯಿಂದ 9 ವಯೋಗುಂಪಿನವರನ್ನು ಅವಿವಾಹಿತರೆಂದು ಪರಿಗಣಿಸಲಾಗಿದೆ. (1991ರ ಅಂಕಿ ಅಂಶಗಳು 
ಲಭ್ಯವಿರುವುದಿಲ್ಲ) 


ಕೋಷ್ಠಕ 3.10 : 1981ರ ಜನಗಣತಿಯ ಪ್ರಕಾರ ಧಾರವಾಡ ಜಿಲ್ಲೆಯ ಗ್ರಾಮಾಂತರ 
ಜನತೆಯ ವಯಸ್ಸು ಹಾಗೂ ವೈವಾಹಿಕ ಸ್ಥಿತಿ 


ವಯೋ ಒಟ್ಟು ಜನಸಂಖ್ಯೆ ವಿವಾಹವಾಗದವರು ವಿವಾಹವಾದವರು ವಿಧುರು ವಿಧವೆಯರು ವಿವಾಹ ವಿಚ್ಛೇದನ 
ಗುಂಪುಗಳು 1 . ಪಡೆದವರು 
ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಾರ ಗಂಡಸರು ಹೆಂಗಸರು 
ಎಲ್ಲಾ 
ವಯಸ್ಸಿನವರು 9,73,470 933,759 591,841 4,47,290 3,58324 3,82,536 21,902 1,01,444 994 2,344 
0-9 2,66,103 2,56,548 266,103 2,56,548 - - - ಹ | ಜಿ 
10-14 1,33,898 1,33,568 133,298 1,28,620 515 4,796 35 87 - 5 
15-19 97,656 87,161 95.112 50,458 2459 3,6345 35 242 ಈ 86 
20-24 87,930 79,098 67,980 8,654 19,72. 69,061 111 1,018 71 349 
25-29 69,353 70,055 21.006 1,446 47912 66,296 320 1,904 7, 414 
30-34 55,817 56,346 4,019 523 51,153 52,198 474 3,176 130 449 
35-39 52,580 50,120 1,057 198 50,751 45,493 651 4,101 106 327 
40-44 47,980 43,635 912 151 45,563 35,623 1.369 7,654 120 207 
45-49 42,555 36,705 553 148 39,920 27.392 1,932 8,980 126 179 
50-54 37,047 35,547 534 80 33,459 21,220 2,904 14,132 134 105 
55-59 23,992 19,588 271 47 21,245 9,689 2,416 9,786 50 66 
60-64 25,044 26,990 326 67 20,872 8,295 3.732 18,527 109 91 
65-69 12.708 13,172 150 40 10,035 3,204 2,483 9,898 25 30 
70* 20,175 24,555 229 45 14,453 2,598 5424 21,877 49 35 


ಕೋಷ್ಟಕ 3.10 8 : 1981 ರ ಜನಗಣತಿಯ ಪ್ರಕಾರ ಧಾರವಾಡ ಜಿಲ್ಲೆಯಲ್ಲಿ ನಗರ ಪ್ರದೇಶಗಳ: 
ಜನಸಂಖ್ಯೆಯ ವಯಸ್ಸು ಹಾಗೂ ವೈವಾಹಿಕ ಸ್ಥಿತಿ 


ವಯೋ ಒಟ್ಟು ಜನಸಂಖ್ಯೆ ವಿವಾಹವಾಗದವರು ವಿವಾಹವಾದವರು ವಿಧುರ ವಿಧವೆಯರು ವಿವಾಹ ವಿಚ್ಛೇದನ 
ಗುಂಪುಗಳು ಪಡೆದವರು 

ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ” 
Ee ತ kr SETI ಗ 
ಎಲ್ಲಾ 


ವಯಸ್ಸಿನವರು 5,38,218 5,00,040 3,36,728 2,48,673 191773 1,98,237 8,970 51,649 375 1,423 
0-9 1,32,230 1,66,293 1,32,230 1,26,293 - ಆ | 


10-14 70,134 67,241 69.848 65,750 196 1,457 14 14 


15-19 60,734 52.762 59.611 (ತೆಲೆ? 1,038 15,340 27 100 - 76 


ಜನತೆ 183 


ಗಂಡಸರು ಹೆಂಗಸರು - ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಹ 
20-24 57.803 50,303 48.213 13.803 9,397 35,761 90 466 20 268 
25-29 44,371 41,074 18.610 3.299 23.577 36,450 95 1.040 44 285 
30-34 34.707 30.455 4190 957 30207 27,711 233 1.624 62 153 
35-39 28,724 27,775 1.245 ಸಗ 276071. 25012 341 2.206 62 190 
40-44 26.798 22.310 707 219 25,389 18,065 635 3.870 07 156 
45-49 22.485 19,905 | sk) 143 “21,170 14,799 694 -. °° 49]5 35 51 
50-54 19.205 18.381 415 125 17.617 10,761 1.148 7.384 20. . 44 
55-59 11,971 10,311 238 70 10.878 5,372 825 4,833 26 36 
60-64 12,247 13,064 269 s0 10.400 41744 A547 8,785 20 55 
65-69 6,189 6,766 96 59 5.119 1,731 949 4,971 10 5 
70+ 10,208 12,982 244 ನಿಂ | 7,566 1,472 2,368 11.409 10 37 


ಗ 


ಕೋಷ್ಟಕ 3.10 0 : 1981 ರ ಜನಗಣತಿಯ ಪ್ರಕಾರ ಧಾರವಾಡ ಬಿಲ್ಲೆಯ ಒಟ್ಟು 
ಜನಸಂಖ್ಯೆಯ ವಯಸ್ಸು ಹಾಗೂ ವೈವಾಹಿಕ ಸ್ಥಿತಿ 


ತಂ ತ ತತಾ ವ ವಸವ ಹಸರರ ಫಾರ್ಟಾನರ್ಪಾಫಾಾರಾಾರ್ಸ್‌ಜ 


ವಯೋ ಒಟ್ಟು ಜನಸಂಖ್ಯೆ ವಿವಾಹವಾಗದವರು ವಿವಾಹವಾದವರು ವಿಧುರ ವಿಧವೆಯರು ವಿವಾಹ ವಿಚ್ಛೇದನ 
ಗುಂಪುಗಳು ಟ ಕಳ ಅ ಯ ಪಡೆದವರು 
ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಸರು 
ಎಲ್ಲಾ 
ವಯಸ್ಸಿನವರು 15,11,688 14,33,799 9,28,569 695.963 5,50,097 5.80,772 30,471 1.53.092 1,370 - 3,767 
0-9 39833 3.82841 3.98333 3.82.84 - - ದ ೩ ಫಿ % 
10-14 2.04,032 2.00,809 2.03.146 1,94,370 710 6,252 49 102 ೫ ಜು 
15-19 1,58,390 1,39,924 1,54,723 87.685 3,497 51,685 62 342 - 162 
20-24 1,45,733 1.29,401 1,16,193 22.457 29.119 1,04,822 200 _ 1.484 91 618 
25-29 1.13,724 1,11,129 39,616 4,746 74489 1,02,736 415 2.944 118 699 
30-34 90,523 86,801 8,209 1,480 81,360 79,908 707 4.800 191 603 
35-39 81,303 77.895 2,301 565 77.822 70,506 993 6.307 167 517 
40-44 74,778 65,945 1.619 370 70,953 53,688 2.004 11.524 187 364 
45-49 65,040 56,614 1.111 21 610900 : 42,192 2,626 13.895 161 231 
50-54 56,252 53,928 949 205 51.076 31,981 4.052 21.516 155 216 
55-59 35,963 29,898 509 (i 32,123 15,060 3.241 14.620 75 101 
60-64 37.291 40,054 595 (15. 31272 1140 SIH 27312 130 147 
65-69 18,897 19,937 245 99. 15154 . 4935 3432 14.869 35 35 
70+ 30,384 37,537 473 104 2208 407. 772 33.287 $9 


184 ಧಾರವಾಡ ಜಿಲ್ಲೆ 


ಗ್ರಾಮೀಣ ಜನತೆ: ಹಳ್ಳಿಗಳಲ್ಲಿ ವಾಸ ಮಾಡುವ ಜನರನ್ನು "ಗ್ರಾಮೀಣ ಜನತೆ' ಎನ್ನುತ್ತಾರೆ. 1981ರ ಜನಗಣತಿಯಂತೆ 


ಜಿಲ್ಲೆಯಲ್ಲಿ 1901ರಿಂದ 1981ರವರೆಗೆ ಪ್ರತಿದಶಕದಲ್ಲಿ ಜನವಸತಿಯಿದ್ದ ಗ್ರಾಮಗಳ ಸಂಖ್ಯೆಯು ಈ ರೀತಿ ಇದೆ. 1901-1,286, 
1911-1279, 1921-1,260, 1931-1,279, 1941-1.239, 1951-1,333, 1961-1,358, 1971-1337 ಮತ್ತು 
1081-1,322. ವಿಸ್ತೀರ್ಣದಲ್ಲಾದ ವ್ಯತ್ಕಾಸ ಹಾಗೂ ನಗರೀಕರಣವು ಗ್ರಾಮಗಳ ಸಂಖ್ಯೆಯ ವ್ಯತ್ಯಾಸಕ್ಕೆ ಕಾರಣವಾಗಿರ ಬಹುದಾಗಿದೆ. 
1981 ರ ಜನಗಣತಿಯಂತೆ ಹಾನಗಲ್‌ ತಾಲೂಕು 142 ಗ್ರಾಮಗಳನ್ನೊಳಗೊಂಡಿದ್ದು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಗ್ರಾಮಗಳನ್ನು 
ಹೊಂದಿದೆ ಮತ್ತು ನರಗುಂದ ತಾಲೂಕು 33 ಗ್ರಾಮಗಳನ್ನೊಳಗೊಂಡಿದ್ದು ಜಿಲ್ಲೆಯಲ್ಲೇ ಅತೀ ಕಡಿಮೆ ಗ್ರಾಮಗಳನ್ನು ಹೊಂದಿದೆ. 
ವಿವಿಧ ತಾಲೂಕುಗಳ ಗ್ರಾಮೀಣ ಜನಸಂಖ್ಯೆಯನ್ನು ಗಮನಿಸಿದರೆ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ (ರಾಣೆಬೆನ್ನೂರು, ಹಾನಗಲ್‌ 
ಮತ್ತು ಹಿರೇಕೆರೂರು) ಗ್ರಾಮೀಣ ಜನಸಂಖ್ಯೆಯು 1.50 ಲಕ್ಷಕ್ಕಿಂತ ಹೆಚ್ಚು ಇದ್ದು 8 ತಾಲೂಕುಗಳಲ್ಲಿ ಗ್ರಾಮೀಣ ಜನಸಂಖ್ಯೆಯು 
| ಲಕ್ಷದಿಂದ 1.50 ಲಕ್ಷದವರೆಗಿದ್ದು 5 ತಾಲೂಕುಗಳಲ್ಲಿ 0.50 ಲಕ್ಷದಿಂದ 1 ಲಕ್ಷದವರೆವಿಗೂ ಮತ್ತು ನರಗುಂದ ತಾಲೂಕಿನಲ್ಲಿ 
ಗ್ರಾಮೀಣ ಜನಸಂಖ್ಯೆಯು 0.5 ಲಕ್ಷಕ್ಕಿಂತ ಕಡಿಮೆಯೂ ಇದೆ. ತಾಲೂಕುಗಳಲ್ಲಿರುವ ಗ್ರಾಮಗಳ ಸಂಖ್ಯೆಯ ವ್ಯತ್ಕಾಸ ಜಿಲ್ಲೆಯ 
ಮಲೆನಾಡು, ಮೈದಾನ ಹಾಗೂ ಅರೆಮೈದಾನ ಭಾಗಗಳಲ್ಲಿ ಜನರು ನೆಲೆಸುವಲ್ಲಿ ಇರುವ ವ್ಯತ್ಯಾಸ ಇದಕ್ಕೆ ಕಾರಣವಾಗಿರಬಹುದಾಗಿದೆ. 
ಜಿಲ್ಲೆಯಲ್ಲಿ ಜನವಸತಿಯಿರುವ ಗ್ರಾಮಗಳ ಸರಾಸರಿ ಜನಸಂಖ್ಯೆಯು ಗ್ರಾಮಕ್ಕೆ 1,443 ಆಗಿದ್ದು ಗದಗ ತಾಲೂಕಿನಲ್ಲಿ ಈ ಸರಾಸರಿಯು 
ಗರಿಷ್ಠವಾಗಿಯೂ (2,266) ಮತ್ತು ಕಲಘಟಗಿ ತಾಲೂಕಿನಲ್ಲಿ ಕನಿಷ್ಠವಾಗಿಯೂ (1,079) ಇದೆ. 1981 ರ ಜನಗಣತಿಯ ಪ್ರಕಾರ 
ಜಿಲ್ಲೆಯ" 1971 ಹಾಗೂ 1981 ರ ತಾಲೂಕುವಾರು ಗ್ರಾಮಗಳ ವರ್ಗೀಕರಣ ಮತ್ತು ಗ್ರಾಮೀಣ ಜನಸಂಖ್ಯೆಯನ್ನು ಹಾಗೂ 
1981 ರ ಜನಗಣತಿಯ ಪ್ರಕಾರ ಜನಸಂಖ್ಯೆಯ ಆಧಾರದ ಮೇಲೆ ಗ್ರಾಮಗಳ ವರ್ಗೀಕರಣವನ್ನು ಈ ಮುಂದಿನ ಎರಡು 
ಕೋಷ್ಟಕಗಳಲ್ಲಿ ಕೊಡಲಾಗಿದೆ. 


ಕೋಷ್ಠಕ 3.11% : ಈ ಕೆಳಗಿನ ಪಟ್ಟಿಯಲ್ಲಿ ಪ್ರತೀ ತಾಲೂಕಿಗೂ ಗ್ರಾಮಗಳ ಸಂಖ್ಯೆ ಹಾಗೂ 
ಜನಸಂಖ್ಯೆಯನ್ನು 1971 ಮತ್ತು 1981 ನೇ ಜನಗಣತಿಯಂತೆ ಕೊಡಲಾಗಿದೆ. 


1971 [981 
ತಾಲೂಕುಗಳು ಜನವಸತಿ ಇರುವ ಜನವಸತಿ ಇಲ್ಲದ ಗ್ರಾಮೀಣ ಜನಸಂಖ್ಯೆ ಜನವಸತಿ ಇರುವ ಜನವಸತಿ ಇಲ್ಲದ ಗ್ರಾಮೀಣ ಜನಸಂಖ್ಯೆ 
ಗ್ರಾಮಗಳ ಸಂಖೆ ಗ್ರಾಮಗಳ ಸಂಖ್ಯೆ ಗ್ರಾಮಗಳ ಸಂಖ್ಯೆ ಗ್ರಾಮಗಳ ಸಂಖ್ಯೆ 
ಬ್ಯಾಡಗಿ 63 | 62,554 62 01 75.472 
ಧಾರವಾಡ 106 04 1,16,799 105 06 147.160 
ಗದಗ 56 01 1,11,482 54 01 1,22,396 
ಹಾನಗಲ್‌ 143 ೫ 1,28,752 142 03 1,53,387 
ಹಾವೇರಿ 87 01 1,13,470 86 02 1,45,332 
ಹಿರೇಕೆರೂರು 125 01 1,42,681 124 03 1,51,970 
ಹುಬ್ಬಳ್ಳಿ 47 10 75,978 47 1 96,756 
ಕಲಘಟಗಿ 85 K 80,723 82 < 88.472 
ಕುಂದಗೋಳ 56 ಸ 89,628 56 01 1,13,188 
ಮುಂಡರಗಿ ನ _ 73,207 48 ೬ 73.909 
ನರಗುಂದ 32. (13 37,096 33 02 44,956 


ee 


ಜನತೆ 115 


ತಾಲೂಕುಗಳು ಜನವಸತಿ ಇರುವ ಜನವಸತಿ ಇಲ್ಲವ ಗ್ರಾಮೀಣ ಜನಸಂಖ್ಯೆ ಜನವಸತಿ ಇರುವ ಜಸವಸತಿ ಇಲ್ಲದ ಗ್ರಾಮೀಣ ಜನಸಂಖ್ಯೆ 
ಗ್ರಾಮಗಳ ಸಂಖ್ಯೆ ಗ್ರಾಮಗಳ ಸಂಖ್ಯೆ ಗ್ರಾಮಗಳ ಸಂಖ್ಯೆ ಗ್ರಾಮಗಳ ಸಂಖ್ಯೆ 
ನವಲಗುಂದ ೨8 - 84,948 58 - 1.03.71 | 
ರಾಣೆಬೆನ್ನೂರು 103 - 1,25,264 103 03 1,60,727 
ರೋಣ 93 - 1,29,724 91 - 1,43,015 
ಸವಣೂರು 62 - 60,477 62 - 79,424 
ಶಿಗ್ಗಾಂವಿ ಬ; 01 84,193 93 - 1,06,859 
ಶಿರಹಟ್ಟಿ 78 01 872604 . 76 07 1,00,495 


ಜಿಲ್ಲೆಯ ಒಟ್ಟು ತಿ? 22 16,04,240 322 40 19,07,329 


ಆಧಾರ: ಭಾರತದ ಜನಗಣತಿ, 1971 ಮತ್ತು 1981 ಸಿರೀಸ್‌ 14. ಪಾರ್ಟ್‌ 2 ಎ 
ಕೋಷ್ಟಕ 3.118 ಮುಂದಿನ ಪುಟದಲ್ಲಿದೆ 


ಪಟ್ಟಣಗಳ ಜನಸಂಖ್ಯೆ ಹಾಗೂ ಬೆಳವಣಿಗೆ : ಪಟ್ಟಣ ಮತ್ತು ನಗರಗಳ ಬೆಳವಣಿಗೆಗೆ ನಗರೀಕರಣ ಎನ್ನುತ್ತಾರೆ. 
ನಗರೀಕರಣವು ಇಪ್ಪತ್ತನೇಯ ಶತಮಾನದ ಒಂದು ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಪಟ್ಟಣಗಳನ್ನು ಗ್ರಾಮೀಣ ಪ್ರದೇಶದಿಂದ 
ಪ್ರತ್ಯೇಕಿಸಲು ಕೆಲವು ಲಕ್ಷಣಗಳನ್ನು ಸೂಚಿಸಲಾಗಿದೆ. ಅದರಂತೆ ಪಟ್ಟಣ ಪ್ರದೇಶಗಳಲ್ಲಿ ಕನಿಷ್ಠ ಜನಸಂಖ್ಯೆ ಐದು ಸಾವಿರ ಇರಬೇಕು, 
ಶೇ 75 ರಷ್ಟು ಜನ ಕೃಷಿಯಲ್ಲದ ಉದ್ಯೋಗವನ್ನು ಅವಲಂಬಿಸಿರಬೇಕು ಮತ್ತು ಜನಸಾಂದ್ರತೆ ಚ.ಕಿ.ಮೀ.ಗೆ 400 ರಷ್ಟಾದರೂ 
ಇರಬೇಕು. ಸಾಮಾನ್ಯವಾಗಿ ಪುರಸಭೆ, ನಗರಸಭೆ, ದಂಡು ಪ್ರದೇಶ, ಅನುಸೂಚಿತ (ನೋಟಿಫೈಡ್‌) ಪ್ರದೇಶಗಳು ಪಟ್ಟಣಗಳ 
ವ್ಯಾಪ್ತಿಯಲ್ಲಿ ಬರುತ್ತವೆ. 1981ನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 22 ಪಟ್ಟಣ ಪ್ರದೇಶಗಳಿದ್ದು 1991 ನೇ ಜನಗಣತಿಯಂತೆ 
20 ಪಟ್ಟಣ ಪ್ರದೇಶಗಳಿವೆ. ಅವುಗಳಾವುವೆಂದರೆ ಅಳ್ಲಾವರ, ಅಣ್ಣಿಗೇರಿ, ಬ್ಯಾಡಗಿ, ಗದಗ-ಬೆಟಗೇರಿ ಪುರಸಭೆ, ಗಜೇಂದ್ರಗಡ, 
ಹಾನಗಲ್‌, ಹಾವೇರಿ, ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ, ಕುಂದಗೋಳ, ಲಕ್ಷೇಶ್ವರ, ಮುಳಗುಂದ, ಮುಂಡರಗಿ, ನರೇಗಲ್‌, 
ನರಗುಂದ, ನವಲಗುಂದ, ರಾಣೆಬೆನ್ನೂರು, ರೋಣ, ಸವಣೂರು, ಶಿಗ್ಗಾಂವಿ ಮತ್ತು ಶಿರಹಟ್ಟಿ. 1081 ರ ಜನಗಣತಿಯ ಪ್ರಕಾರ 
ಪಟ್ಟಣಗಳೆಂದು ಗುರ್ತಿಸಿದ್ದ ಹಿರೇಕೆರೂರು ಮತ್ತು ಕಲಘಟಗಿಯನ್ನು 1991 ರ ಜನಗಣತಿಯ ಪ್ರಕಾರ ಪಟ್ಟಣ ಪ್ರದೇಶದಿಂದ 
ಪುನರ್ವರ್ಗಿಕರಿಸಿದೆ. 1961 ರಿಂದ 1991 ರ ವರೆಗಿನ ಜಿಲ್ಲೆಯ ಹಾಗೂ ರಾಜ್ಯದ ಒಟ್ಟಿನ ಜನಸಂಖ್ಯೆಯಲ್ಲನ ಪಟ್ಟಣಗಳ 
ಜನಸಂಖ್ಯೆಯ ಶೇಕಡಾಮಾನವನ್ನು ಹೋಲಿಕೆಗಾಗಿ ಈ ಮುಂದೆ ಸೂಚಿಸಿದೆ. 1961-(26.88; 22.33), 1971- 
(31.51:24.31),198 1-(35.25;28.89);ಮತ್ತು 1991-(39.13;30.92)ಆವರಣದಲ್ಲಿರುವ ಮೊದಲನೇಯ ಸಂಖ್ಯೆಯು 
ಒಟ್ಟಿನ ಜನಸಂಖ್ಯೆಯಲ್ಲಿನ ಜಿಲ್ಲೆಯ ಪಟ್ಟಣಗಳ ಜನಸಂಖ್ಯೆಯ ಶೇಕಡಾಮಾನವನ್ನೂ ಎರಡನೇಯ ಸಂಖ್ಯೆಯು ರಾಜ್ಯದ ಪಟ್ಟಣಗಳ 
ಸರಾಸರಿ ಜನಸಂಖ್ಯೆಯ ಶೇಕಡಾಮಾನವನ್ನೂ ಸೂಚಿಸುತ್ತವೆ. 1981 ರ ಜನಗಣತಿಯ ಪ್ರಕಾರ ನಗರೀಕರಣದಲ್ಲಿ ಧಾರವಾಡ 
ಜಿಲ್ಲೆಯು ರಾಜ್ಯದ 19 ಜಿಲ್ಲೆಗಳಲ್ಲಿ ಎರಡನೇಯ ಸಾನವನ್ನೂ 1991ರ ಜನಗಣತಿಯಲ್ಲೂ ರಾಜ್ಯದ 20 ಜಿಲ್ಲೆಗಳಲ್ಲಿ ಎರಡನೇಯ 


ನ್ನ 


ಸುನವನ್ನು ಪಡೆದಿದೆ. ಈ ಮುಂದಿನ ಕೋಷ್ಟಕದಲ್ಲಿ ಜಿಲ್ಲೆಯ ಪಟ್ಟಣ ಪ್ರದೇಶಗಳ ಜನಸಂಖ್ಯೆಯನ್ನು ದಶಕದ ಒಟ್ಟು ಜನಸಂಖ್ಯೆಯ 
೩ 


622061 TTI 91902 ೫0 ೪895೯ 6 ೯೭1"££೯9 0005 6866S ೭1೫ O06TT ILE #ITEL 802 £069 09 ಹ ಯ 


€69"001 . 90 ಹ ೪4 10261 80 02೯62 01 9692. 81 $01981 wT £(6%9 81 2೫ ೧ ದ 
668901. €60 / ಕ 1೫1 €0 66082 1119691 ್ಭ STAM NE ಟಿ! ಓಣ, 08 60 ೮6% 
೪ಡಿ6( 290 py 1 911"€ 100 89922... 80 981%£ 6 (01 SI 1692 90 9£ 0 ಬದ 
€10"ಣ"1.. 160 ಹ | 29592. 90 99016. 91 $96009 82 6/91 . 68 wp «1 8 10 ಲು 
(೭೦೫1 ೪01 ಕೆ 61 69061. 80... $61996 st 99%"6£ 8೭ v0 6 LY ಚ ws 90 ಧಳಬಟಾಂ 
11(£01. 80 44 44 wel ' 80 2896£ si 289%9£1 ST 29946 : '€॥1 8೫60 20 Gu ಔಟ ದಂದ 

996% £0 (ಸ N ಓ(€೪9 10 62201 w , 89991 21 9989 60 681 ೫0 LI 0 ಬಂಗ 
606"£( 80 ಔಟ ಇಒ 8(9661 €0 66861 90. 1960£: IT SSE 0 099% 01 (61 10 ಬಂಬಂಯದ್‌ 
881೯11... 99 ೭1೪"01. 10 $(50ೌ8 «0 6696991 91 '. 90098: BI eee TU 89991 SO ೫ 10 ಡಾಗ್ಗಯಂದಾ 

ಸ 288 ೫0 ಈ (; 8s 10 66002 80 The 9 (6981 st 6699 61 182 £0 ಬೂ 
» 9SL°96 (೫0 4 91೪ €1 20 1109699 .. SIUM DO OSI 9 SSH 0 Os ಔಟ Bho 
i 0L61S1 wT ಔಟ te “LoS Ww 0096 WU CIES 19 OEE IE OSL ANAM: ಡು ಉ೮ಬಂಡ 
೭೯೯೪%"1 980 ೪೦೮೦1 10 0೫.£ * 90 90119. OSCE Ce 66691 IE UE .11' Ul 10 ರ 
೯೯೯1 Th 4 | 901%1 20 wie ೫1 $86866 ಔಣ 291 SY C886 6೭ ಡದ! 60 po 
96೯೭51 99 ¥ ¥ $ಣ"££ <0 :0948€ ೩೫. 9೫“ 9 OW 90 ೫201 £0 080! ೫ ಟಂ 
091"0"1. Sol 1 fp 9066Tt 90... (6099. 91 96919 0£ seve 1£೯ 1609 9 (28 80 ಬಾವಾ 

TUY'SL 290 ಔಟ ಔಟ 100"( 10 090%1ಔ 10 2900 61 260191 ze 6009 HH TE ೫ ಮ 

eon “ceo ಇಡ. %ಂ. *ಂಜ ಳೀ. ೧ 1ೌೌಂಯ roe ಸೀಂಡುಬ heoxen Kenn 1%. Keown Yeon enn 
or 82 Ae ಇ aie ಜಡ ae [oe ade ಔಣ ahs te ae Tn ae Un abe 
ಇಇ ನಟಿಯ % 80900001. 66660009 6668 - 0002 6661 - 0001 666-00s 66-002 ೮: 9002 Ee 


ಲ ಟಜ ಧಂ ನಿಟ ಣುಭಿ ಬದಲಿ ಅಂಜನ Vopr 2೪% Auf CuUNR 1961 Bohn 
aIr¢ ೫೫೫08 


180 


ಜನತೆ 


ಕೋಷ್ಟಕ 3.12ಸಿ: ಪಟ್ಟಣಗಳ ಜನಸಂಖ್ಯಾ ಬೆಳವಣಿಗೆ 


ದಶಕಗಳು ಜಿಲ್ಲೆಯ ಪಟ್ಟಣಗಳ 
ಜನಸಂಖ್ಯೆ 
| ) 
1901 2,67,752 
1911 2,39,585 
1921 2,77,907 
1931 222717 
1941 3,45,993 
1951 4,92,804 
1961 K 5,24,624 
1971 7,37,973 
1981 10,38,258 
1991 13,70,952 


ಜಿಲ್ಲೆಯ ಒಟ್ಟು ಜನ 
ಸಂಖ್ಯೆಯ ಶತಾಂಶ 


| 


+ 21.46 
+ 20.71 
+ 23.91 
+ 26.64 
+ 25.60 
+ 31.26 
+ 26.88 
+ 31.50 
+ 35.25 
+ 39.13 


ಕೋಷ್ಟಕ 3.128 : ಜಿಲ್ಲೆಯ ಪಟ್ಟಣಗಳ ಬೆಳವಣಿಗೆ 1901-1981 


ಪಟ್ಟಣಗಳು 1901 
ಕ್‌ 2 


1911 
3 


1921 
4 


1931 
5 


187 


ಪಟ್ಟಣಗಳ ಜನಸಂಖ್ಯೆಯ 


ಕಂ ನೀ ಸನಂ ಚ್‌ ಇಜಂ್ಪಿ ಎರಿ ಎಡೆ ಬಾರಾತ್‌ 


ಹ ಟು 2 


WA 


6 
1; 
8 


ಲಕ್ಷ್ಮೇಶ್ವರ (ಏರಹಟ್ಟಿ ತಾ)2,860 


ಸವಣೂರು 9,796 
ನರಗುಂದ 10,416 
ಗಜೇಂದ್ರ ಗಡ 

(ರೋಣ ತಾ) 8,853 
ಅಣ್ಣಿಗೇರಿ 

(ನವಲಗುಂದ ತಾ) 1114 
ಬ್ಯಾಡಗಿ 6,659 
ಹಾನಗಲ್‌ 6,853 
ರೋಣ 7.298 
ನವಲಗುಂದ 7,862 


10,409 
8,868 
8,550 


7,459 


8,039 
5,502 
5,078 
7,089 
7,089 


10,622 
10,876 
7,545 


9,238 


7,525 
7,112 
6,023 
7,163 
6,103 


ಪಟ್ಟಣಗಳ ಜನಸಂಖ್ಯೆಯ 
ದಶಕವಾರು ಬೆಳವಣಿಗೆ 

4 

-28,167 

+38,322 

+44,810 

* 23,276 

+ 1,46,811 

* 31,820 

* 2,13,349 

+ 3,00,285 

+ 3,32,694 
1941 1951 1961 
6 7 8 
10,369 13,339 15,997 
12,628 14,784 16,930 
8954 957 13,150 
*! 12331 15,195 
8091) 8,923 13,455 
8783 11,625 13,450 
6895 8846 11,059 
7686 8,978 19,890 
7082 8,171. 10,123 


ಬೆಳವಣಿಗೆ ಶತಾಂಶ 
5 
- 10.51 
+ 15.99 
+ 16.12 
+721 
+42.43 
+ 6.45 
+ 40.66 
+ 40.69 
+ 32.04 
1971 1971 
9 10 
20,594 25,444 
18,302 25,053 
17,338 23,531 
15,509 20,226 
14,681 18,614 
14,345 17,935 
13,826 17,089 
13,097 16,363 
11,985 15,758 


ENS 3ಡಿ 


188 
ರ್ಯಾಸ್‌ 5 6 7 8 9 10 
ನೂ sll 50020 5720 7360 *! 11,914 14085 
||. ಮುಳಗುಂದ | | ಗ 
(ಇದಗ ತಾ) 7523 : 3285 ssh 6305... ೫ 7924 * +! 14,535 
12. ಕುಂದಗೋಳ 7142 4877 537 6376 6902 7302-8694 11,184 14,325 


|3. ನರೇಗಲ್‌ (ರೋಣ ತಾ) - ಹ - ಈ -. 8847 10,539. 12707 14,183 


14. ರಾಣೆಬೆನ್ನೂರು 14851 7733 13355 16411 16994 25282 31304 40749 58,118 
15. ಮುಂಡರಗಿ *' 6,564 *! *1 13,617 
16. ಶಿರಹಟ್ಟಿ 4303 5008 4317 5658 6415 6,569 7692 8278 13,307 
17. ಆಳ್ದಾವರ *' 

(ಧಾರವಾಡ ತಾ) 6,107 *1 10,373 13,026 
18. ಕಲಘಟಗಿ *! 5.210 +! *1 11,035 
19. ಹಿರೇಕೆರೂರು *' 5480 ೫! *! 10,270 
20. ಗದಗ-ಟಿಟಗೇರ 30,652 29902 41040 45,852 56,283 65,509 76,614 95,426 1,17,368 
21. ಹಾವೇರಿ 7974 58600 7140 9,657 11399 16470 21,043 27499 36,368 


$೫ ಹುಬ್ಬಳ್ಳಿ-ಧಾರವಾಡ 81,143 91,031 1,00,992 1,24,398 1,43,504 1,96,180 -2,48,489 3,79,100 5,27,108 


ನಾ 


ಮೂಲ: 1981ರ ಸೆನ್ಸಸ್‌ ವರದಿ - ಜನರಲ್‌ ಪಾಪ್ಲುಲೇಶನ್‌ ಟೇಬಲ್‌, ಸೀರೀಸ್‌ 9, ಹಾರ್ಟ್‌ 2, ಪುಟ ಸಂ. 297 


1 
*" ಈ ಜನಗಣತಿಯಂತೆ ಪಟ್ಟಣವೆಂದು ಗುರ್ತಿಸಿಲ್ಲ. 


#2 ಶಾಕ್‌ ed ಕಾಸ್‌ _ ರಾ 
1964 ರಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದ ಪುರಸಭೆಯ ಪಟ್ಟಣಗಳನ್ನು ಸೇರಿಸಿ ಹುಬ್ಬಳ್ಳಿ - ಧಾರವಾಡ ಮಹಾನಗರ 
ಸಭೆಯನ್ನಾಗಿ ಮಾಡಲಾಯಿತು. ಇದಕ್ಕೆ ಮುನ್ನ ಇದನ್ನು ಹುಬ್ಬಳ್ಳಿ - ಧಾರವಾಡ ಎಂದು ಕರೆಯಲಾಗಿತ್ತು. 
ಪರಿಶಿಷ್ಟ ಜಾತಿ 


ಭಾರತದ ರಾಜ್ಕಾಂಗದ 341ನೇ ವಿಧಿಯಲ್ಲಿ ಸೂಚಿಸಿರುವಂತೆ ನಿರ್ದಿಷ್ಟಗೊಳಿಸಿರುವ ಎಲ್ಲಾ ಜಾತಿಗಳನ್ನು ಜನಾಂಗಗಳನ್ನು 
ಅಥವಾ ಅವುಗಳ ಭಾಗಗಳನ್ನು ಪರಿಶಿಷ್ಟ ಜಾತಿಗಳೆಂದು ಕರೆಯುತ್ತಾರೆ. ಭಾರತ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ 
1916ರಲ್ಲಿ ಪರಿಶಿಷ್ಟ ಜಾತಿಗಳ ಮತ್ತು ಪರಿಶಿಷ್ಟ ವರ್ಗ (ಬುಡಕಟ್ಟುಗಳ ಆಜ್ಞೆಗೆ ತಿದ್ದುಪಡಿಯನ್ನು ಮಾಡಿದೆ. ಧಾರವಾಡ ಜಿಲ್ಲೆಯಲ್ಲಿ 
1971ರ ಜನಗಣತಿಯಂತೆ 1,86,358 ಜನ ಪರಿಶಿಷ್ಟ ಜಾತಿಗೆ ಸೇರಿದವರಿದ್ದರೆ 1981ರ ಜನಗಣತಿಯಂತೆ , 3.01.491 ಜನ 
ಪರಿಶಿಷ್ಟ ಜಾತಿಗೆ ಸೇರಿದವರಿದ್ದು ಇದು ಕ್ರಮವಾಗಿ ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇ.7.96ಮತ್ತು ಶೇ.10.24 ರಷ್ಟಿತ್ತು. 1991 
ರ ಜನಗಣತಿಯಂತೆ ಜಿಲ್ಲೆಯಲ್ಲಿ 4,10,400 ಇನ ಪರಿಶಿಷ್ಟ ಜಾತಿಯವರಾಗಿದ್ದು ಇದು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇ.11.71 
ರಷ್ಟಿದೆ. 1981 ನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ವಿವಿಧ ಜಾತಿಗಳಿಗೆ ಸೇರಿದ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಈ ರೀತಿ 
ಇತ್ತು. ಆದಿ ಆಂಧ್ರ-292, ಆದಿ ದ್ರಾವಿಡ-1,526, ಆದಿ ಕರ್ನಾಟಕ-375, ಆಗೇರ-49. ಅನಾಮುಕ್‌-7, ಅರೆಮಾಲ-57, 
ಅರುಂತತಿಯರ್‌-3, ಅರ್ವಮಾಲ-1, ಬೈರ-8, ಬಾಕಡ-8, ಬಂಟ್‌-360, ಬಲಗೈ-42, ಬಂಡಿ-100, ಲಂಬಾಣಿ (ಬಂಜಾರ)- 
56,564, ಬಾತಡ-5, ಬೇಡ ಜಂಗಮ: ಬುಡಗ ಜಂಗಮ-224, ಚಿಲ್ಲಾರ-14, 'ಭಂಗಿ-6,460, ಭಂಬಿ(ಛಾಂಬಿ)-9 1,370, 


ಜನತೆ 18೪ 


ಬೋವಿ (ಟೋಯಿ)-47,641, ಬಿಂಡ್ಲ17, ಬ್ಯಾಗಾರ-15 . ಚಕ್ಕಲಿಯನ್‌-1.311. : ಚಲವಾದಿ:ಚಲ್ತಾದಿ:ಚನ್ನಯ್ಯ-32,593; 


ಹ ೪ 


ಚಂಡಾಲ-35; ಚನ್ನದಾಸರ:ಹೊಲೆಯದಾಸರ-2.528, ಡಕ್ಕಲಿಗ-24. ಡೋರ: ಕಕ್ಕಯ್ಯ:ಕಂಕಯ್ಯ-2.932: ಡೋಮ್‌:ಡೊಂಬರ:ಖೆಡಿ: 


ಹ ದ ಕೆಂ 


3) 
ಪಣೊ-1,821, ಎಲ್ಲಮಾಲ್ವರ್‌: ಎಲ್ಲಮಲವಾಂಡ್ದು-1. ಘಂಟಿಚೋರ-667, ಗೊಡ್ಡ-10, ಗೋಸಂಗಿ-124, ಹಳೇರ್‌-20. ಹಲ್ಲರ್‌ 
: ಹಸ್ಟರ್‌ : ಹಲಸ್ವಾರ್‌ - 774, ಹಂದಿಜೋಗಿ - 57. ಹಸ-24. ಹೊಲರ್‌:ವಲ್ಲರ್‌-42. ಹೊಲಯಮೊಲೇರ:ಹೊಲೆಯ-1.914, 


NAN wp ಎ! 


ಹೊಲೆಯದಾಸರಿ-30, ಜಾಂಬುವುಲುಜಾಂಬವರ್‌)-17. ಕಡಯನ್‌-17, ಕಳ್ಳಾ ಡಿ-205, ಕೋಲುಪುಲ್‌ ವಾಂಡ್ದು-13. ಕೂಸ-2. 


ರಚ-2.401. ಕೊರಮ-7,459, ಕೋಟೆಗಾರ: ಮೇತ್ರಿ-364. ಕುಡುಂಬನ್‌-2, ಕುರವನ್‌-65. ಲಿಂಗದೇರ-25. ಮಾಚಲ-9. 
ಮಾದರಿ-971. ಮಾದಿಗ-20,742. ಮಹರ್‌:ತರಲ್‌:ದೇಗುಮೇಗು-885, ಮೈಲಾ-10. ಮಾಲಾ-1.784. ಮಾಲಾದಾಸರಿ-57. 
ಮಾಲಾಹನೈ-1, ಮಾಂಗ್‌:ಮತಂಗ:ಮಿಣಿಮಾದಿಗ-195. ಕ ಭಾ ಮಾಸ್ತಿ-7, ಮವಿಲಾನ್‌-1. 
ಮೊಗೇರ್‌- 53, ಮುಕ್ರಿ-11, ಮುಂಡಾಲ-33. ನಡಿಯ:ಹಡಿ-6, ನಾಯಡಿ-117, ಪಾಲಆೆ-5. ಪಲ್ಲನ್‌-16. ಪಂಚಮ-28. 
ಪರಯನ್‌:ಪರಯ-9, ಪರವನ್‌-1, ರಾಣಿಯರ್‌-068, ಸಮಗಾರ-8.045, ಸಪಾರಿ-3, ಸಿಳ್ಳೇಕ್ಕಾತ-1.009. ಸಿಂಧೊಳಿ: 


ಚೆಂಡೊಲ್ಲು-11, ಸುಡುಗಾಡು ಸಿದ್ದ-1.051, ತೋಟಿ-31. ವಳ್ಳವನ್‌-26. 


[ ್‌ 


ಈ ಮುಂದಿನ ಕೋಷ್ಟಕದಲ್ಲಿ (3.13) 1981 ಮತ್ತು 1991ನೇ ಜನಗಣತಿಯ ಪ್ರಕಾಠ ಧಾರವಾಡ ಜಿಲ್ಲೆಯಲ್ಲಿದ್ದ ಪರಿಶಿಷ್ಟ 
ಜಾತಿಗಳ ಜನಸಂಖ್ಯೆಯನ್ನು ಪುರುಷ, ಸ್ತ್ರೀ ವಿಭಾಗವಾಗಿ ತಾಲೂಕುವಾರು ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಿಗನುಗುಣವಾಗಿ 


ಕೊಡಲಾಗಿದೆ. 


ಕೋಷ್ಟಕ 3.13 ಪರಿಶಿಷ್ಟ ಜಾತಿ 


1981 1091 
ತಾಲ್ಲೂಕುಗಳು ಪುರುಷರು ಸ್ತ್ರೀಯರು ಒಟ್ಟು ಪುರುಷರು ಸ್ತ್ರೀಯರು ಒಟ್ಟು 
ಬ್ಯಾಡಗಿ ಗ್ರಾಮ 3693 . 3428 7.121 6.324 5730 12.054 
ನಗರ 816 708 1,584 1,454 |,343 2.797 
ಒಟ್ಟು 4,509 4,196 8,705 7,778 7.073 14,851 
ಧಾರವಾಡ ಗ್ರಾಮ 4,223 4.130 8,353 6,227 5.000) 12.187 
ನಗರ 554 531 1,085 640 (04 | 304 
ಒಟ್ಟು 4.777 4.00] 9,438 0,807 ೧.024 13.491 
ಗದಗ ಗ್ರಾಮ 8,149 8.091 16,240 10,895 10,532 21.427 
ನಗರ ಶಶಿ ಇತಿ 10,590 6,809 ೧.733 13.602 
ಒಟ್ಟು 13,484 13.340 20,830 17.704 17.205 35.020 
ಹಾನಗಲ್‌ ಗ್ರಾಮ 11.015 11.006 22.921 15,042 13.078 "29.020 
ನಗರ 759 081 1,440 005 4 A 1.319 
ಒಟ್ಟು 12,674 AP TS 24.301 15,707 14.032 30.330 
ಹಾವೇರಿ ಜಂ 7526 7.204 14.822 11,296 10.653 21.949 
ಹ್‌ 1717 |.735 3.452 2.035 3,877 $212 
ಒಟು 9.243 0.031 18.274 13.931 13.230 27.161 
ಹಿರೇಕೆರೂರು Nod 8.876 8.271 17.147 13.686 12.835 20.521 


ಧಾರವಾಡ ಜಿಲ್ಲೆ 


190 
ರಾಸ್‌ 4 ತ ತತತ್ಟ 
ನಗರ 293 245 538 _ 11 ಕ್‌ 
ಒಟ್ಟು 9,169 8,516 17,685 13,686 12,835 26,521 
ಹುಬ್ಬಳ್ಳಿ ಗ್ರಾಮ 2,899 2,871 5,770 4,038 3,927 7,965 
ಒಟ್ಟು 2,899 2,871 $570 . 4038 3,927 7,965 
ಕಲಘಟಗಿ ಗ್ರಾಮ 4,173 3,988 8,161 6,935 6,502 13,437 
ನಗರ 922 902 1,824 : - - 
ಒಟ್ಟು 5,095 4,890 9,985 6,935 6,502. 13.437 
ಕುಂದಗೋಳ ಗ್ರಾಮ 4978... 4910 9,888 5,312 5,128 10,440 
ನಗರ 665 689 1,354 668 635 1,303 
ಒಟ್ಟು 5,643 15,599 11,242 15,980 15,763 11,743 
' ಮುಂಡರಗಿ ಗ್ರಾಮ 6,975 6,674 13,649 8,641 8230 16,871 
ನಗರ KS 848 1,730 1,266 1,178 2,444 
ಒಟ್ಟು 7,857 7,522 15,379 9,907 9,408 19,315 
ನರಗುಂದ ಗ್ರಾಮ 1,800 1,943 3,743 2,636 2,653 5,289 
ನಗರ 968 987 1,955 1,606 1,550 3,156 
ಒಟ್ಟು 2,768 2,930 5,698 4,242 4.203 8,445 
ನವಲಗುಂದ. ಗ್ರಾಮ 3,846 3,873 7,719 5,207 4,925 10,132 
ನಗರ 1,777 1,684 3,461 3,091 2.991 6.082 
ಒಟ್ಟು 5,623 5,557 11,180 8,298 2.916 16,214 
ರಾಣೆಬೆನ್ನೂರು ಗ್ರಾಮ 10,231 9,638 19,869 15,578 14,375 29,953 
ನಗರ 1,492 1,435 2,927 2,577 2,459 5,036 
ಒಟ್ಟು 11,723 11,073 22,796 18,155 16,834 34,989 
ರೋಣ ಗ್ರಾಮ 7,821 8,278 16,099 10,980 10,980 21,960 
ನಗರ 3,187 3,020 6,207 3,886 3,809 7.695 
ಒಟ್ಟು. 11,008 11,298 22,306 14,866 14.789 29,655 
ಸವಣೂರು ಗ್ರಾಮ 5,703 5,318 11,021 7,012 6,797 13.809 
ನಗರ 1,040 1,008 2,048 1,189 1,165 2,354 
ಒಟ್ಟು 6,743 6.326 13,069 8,201 7,962 16,163 
ಶಿಗ್ಗಾಂವಿ” ಗ್ರಾಮು 5,539 5,045 10,584 7,807 7,157 14,964 
ನಗರ 525 475 1,000 1,043 973 2.016 
| ಒಟ್ಟು 6,064 5,520 11,584 8,850 8.130 16,980 
ಶಿರಹಟ್ಟಿ ಗ್ರಾಮ 8,709 8,356 17,065 : 11,509 11,129 22,638 


191 
em 
ತಾಲ್ಲೂಕುಗಳು ಪುರುಷರು pe | ಹಸನ 

ನಗರ 1,580 1,492 3,072 1,898 1,870 3,768 
| ಒಟ್ಟು 10,289 9,848 20,137 13,407 12,999 26,406 
ಹುಬ್ಬಳ್ಳಿ - 
ಧಾರವಾಡ ನಗರಸಭೆ ಗ್ರಾಮ 4 ನ ೯ 
ನಗರ 24,062 22,990 47,052 31,660 30,135 61,795 
ಒಟ್ಟು 24,062 22,990 47,052 31,660 30,135 61,795 
ಜಿಲ್ಲೆಯ ಒಟ್ಟು ಗ್ರಾಮ 1,07,056 1,03,116 2,10,172 1,49,125 1,41,491. 2,90,616 
ನಗರ 46,574 44,745 91,319 61,147 58,736 1,19,883 
ಒಟ್ಟು 1,53,630 1,47,861 3,01,491 2,10,272 2,00,227 4,10,499 


ಟಿಪ್ಪಣಿ: 1991ರ ಜನಗಣತಿಯ ಪ್ರಕಾರ ಹಿರೇಕೆರೂರು ಮತ್ತು ಕಲಘಟಗಿ ಸ್ಥಳಗಳನ್ನು ನಗರ ಪ್ರದೇಶಗಳೆಂದು ಪರಿಗಣಿಸಿಲ್ಲ. ಧಾರವಾಡ ನಗರದ 
ಅಂಕಿ ಅಂಶಗಳು ಅಳ್ಲಾವರ ಪಟ್ಟಣವನ್ನು ಮಾತ್ರ ಒಳಗೊಂಡಿರುತ್ತವೆ. ಹುಬ್ಬಳ್ಳಿ ಹಾಗೂ ಧಾರವಾಡ ನಗರಗಳ ಅಂಕಿ ಅಂಶಗಳು ಹುಬ್ಬಳ್ಳಿ 
- ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸೇರಿರುತ್ತವೆ. ಕ 


ಪರಿಶಿಷ್ಟ ವರ್ಗ (ಬುಡಕಟ್ಟು) 


ಭಾರತದ ರಾಜ್ಕಾಂಗದ 342ನೇ ವಿಧಿಯಲ್ಲಿ ಸೂಚಿಸಿರುವಂತೆ ನಿರ್ದಿಷ್ಟಗೊಳಿಸಿರುವ ಎಲ್ಲಾ ಜಾತಿಗಳೂ, ಜಾತಿಯ ಭಾಗಗಳು, 


ಬುಡಕಟ್ಟುಗಳನ್ನು ಪರಿಶಿಷ್ಟ ವರ್ಗಗಳೆಂದು ಕರೆಯುತ್ತಾರೆ. ಧಾರವಾಡ ಜಿಲ್ಲೆಯಲ್ಲಿ 1971ನೇ ಜನಗಣತಿಯ. ಪ್ರಕಾರ 14,632 
ಜನರು ಮತ್ತು 1981ನೇ ಜನಗಣತಿಯ ಪ್ರಕಾರ 1,37,461 ಜನರು ಪರಿಶಿಷ್ಟ ಬುಡಕಟ್ಟಿಗೆ ಸೇರಿದವರಾಗಿದ್ದರು. ಇದು ಕ್ರಮವಾಗಿ 
ಜಿಲ್ಲೆಯ ಒಟ್ಟಿನ ಜನಸಂಖ್ಯೆಯ ಶೇ.0.62 ಮತ್ತು ಶೇ.4.61 ರಷ್ಟಿತ್ತು. 1991ನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 1.05.099 
ಜನರು ಪರಿಶಿಷ್ಟ ಬುಡಕಟ್ಟಿಗೆ ಸೇರಿದವರಾಗಿದ್ದು ಇದು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇ.3.00 ರಷ್ಟಾಗಿದೆ. 1981 ನೇ 
ಜನಗಣತಿಯಂತೆ ಬೇರೆ ಬೇರೆ ಬುಡಕಟ್ಟುಗಳಿಗೆ ಸೇರಿದವರ ಸಂಖ್ಯೆ ಈ ರೀತಿ ಇದೆ: ಆಡಿಯನ್‌ -4; ಬರಡ-8; ಬನಚ(ಬಾಂಚಿ)-2: 
ಭಿಲ್‌-115; ಚೆಂಚು:ಚೆಂಚವಾರ್‌ 14; ಗಾಮಿಟ್‌-1; ಗೊಂಡ : ನಾಯಕಪೋಡ್‌:ರಾಜಗೊಂಡ-96; ಗೌಡಲು-26; ಹಕ್ಕಿಪಿಕ್ಕಿ-7; 
ಹಸಲರು-1;ಯಿರುಳರು-1;ಇರುಳಿಗ-539; ಜೇನು ಕುರುಬ- 1047:ಕಾಡುಕುರುಬ-51,345ಕಥೋಡಿ-! 60; ಕಟ್ಟುನಾಯಕನ-6; 
ಕೊಕ್ತ:ಕೊಕ್ಕಿ:ಕುಕ್ಷ-15; ಕೊಳಿಧೊರ್‌-2,891, ಕೊಂಡಕಾಪು-51: ಕೊರಗ-4.074, ಕೋಯ:ಭಿನೆಕೋಯ:ರಾಜಕೋಯ-1, 
ಕುಡಿಯ:ಮೆಲಕುಡಿ-1, ಕುರುಮ-18; ಮಹಾಮಲಸಾರ್‌-2: ಮಲೈಕುಡಿ-1; ಮಲಸಾರ್‌-2. ಮಾಲೇರು-ಕ; ಮೇದ-1.615: 
ನಾಯಕ:ನಾಯಕ್ಷ-74,2 79:ವಳ್ಳಿಯನ್‌-16; ಪರ್ಧಿ:ಅಡವಿಚಿಂಚೆರ್‌:ಫಾನ್ಸಿಪರ್ವಿ-! 070:ಶೋಲಿಗ-6:ಸೋಲಿಗರು-5: ಯೆರವ-?. 
ಈ ಮುಂದಿನ ಕೋಷ್ಟಕ 3.14 ರಲ್ಲಿ 1981 ಮತ್ತು 991 ನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ಕಂಡು ಬಂದ ಪರಿಶಿಷ್ಟ 
ಬುಡಕಟ್ಟಿನ ಜನಸಂಖ್ಯೆಯನ್ನು ಪುರುಷ-ಸ್ತ್ರೀ ವಿಭಾಗವಾಗಿ ತಾಲೂಕುವಾರು ಗ್ರಾಮಾಂತರ ಹಾಗೂ ನಗರಪ್ರದೇಶಗಳಿಗನುಗುಣವಾಗಿ 


ಅ 
ಕೊಡಲಾಗಿದೆ. 


192 ಧಾರವಾಡ ಜಿಲ್ಲೆ 


ಕೋಷ್ಟಕ 3.14 : ಪರಿಶಿಷ್ಟ ಬುಡಕಟ್ಟು 


1981 1991 
Oa I EEE «4 4್ಷ್ಠ್ಷ್ಠ್ಷ ್ಷ ್ಷ್ಷ್ಟ್ಠ್ಪ್ಕ,್ತ 
ಬ್ಯಾಡಗಿ ಗ್ರಾಮ 2,691 2.467 5.158 5,126 4.745 9,871 

ನು 877 895 1,772 1,257 1,234 2,491 
ಒಟ್ಟು 3,568 3,362 6,930 6,383 5,979 42,362 
ಧಾರವಢ ಗ್ರಾಮ 1,187 1,121 2,308 1,663 1,527 3,190 
ನಗರ 101 88 189 101 98 199 
ಒಟ್ಟು 1288 ' | 209 2,497 1,764 1,625 3,389 
ಗದಗ ಗ್ರಾಮ 6.158 \ N58 12,016 1,793 1,604 3,397 
ನಗರ 1,660 | 589 3,249 864 799 1,603 
ಒಟ್ಟು 7818 7447 15,265 2,657 2.403 $೧60 
ಹಾನಗಲ್‌ ಗ್ರಾಮ 2791 2.565 5,356 2769 2,557 - 326 
ನಗರ 79 71 150 28 25 53 
ಒಟ್ಟು 2,870 2.636 5,5066... 2797 2582 5379 
ಹಾವೇರಿ ಗ್ರಾಮ 3,819 3,574 7,393 2,950 2,682 5,632 
ನಗರ 474 463 937 391 eT 732 
ಒಟ್ಟು 4293 4037 8,330 3,341 0 515131 
ಹಿರೇಕೆರೂರು ಗ್ರಾಮ 8,875 8,305 17,180 6,152 5,706 11,858 
ನಗರ 174 13] 305 5 3 4 
ಒಟ್ಟು 9,049 8436 17.485 6.152 5.706 11858 
ಹುಬ್ಬಳ್ಳಿ ಗ್ರಾಮ 1,499 1477 2,976 ಇ ಜ್‌ 2,257 
ಒಟ್ಟು 1,499 1,477 2,976 1,218 1.039 2.457 
ಕಲಘಟಗಿ ಗ್ರಾಮ 612 617 1,229 574 525 1.099 
ನಗರ 06 (8 14 ಜಾ 3 ಗ 
ಒಟ್ಟು 618 625 1,243 1,218 1,039 2.457 
ಕುಂದಗೋಳ ಗ್ರಾಮ 2,285 2.174 4,459 1,616 1,503 3.119 
ನಗರ 08 15 23 53 48 101 
ಒಟ್ಟು 2,293 2,189 4,482 1,669 1,551 3,220 
ಮುಂಡರಗಿ ಗ್ರಾಮ 4,454 4,402 8,856 1,023 1,077 2.100 
ನಗರ 1,027 1,001 2,028 83 $7 140 
ಒಟ್ಟು 5,481 5.403 10,884 1,106 1.134 2.240 
ನರಗುಂದ ಗ್ರಾಮ 2,075 2,106 4,181 1,701 : 1,60 3,305 


NN 


ಸ್ತ್ರೀಯರು 
1981 


lh 


Ki 


ಜಿಲ್ಲೆಯ ಒಟ್ಟು ನಗರ 


ಟಿಪ್ಪಣಿ: 


ಒಟ್ಟು 


1991ರ ಜನಗಣತಿಯ ಪ್ರಕಾರ ಹಿರೇಕೆರೂರು ಮತ್ತು ಕಲಘಟಗಿ ಸ್ಥಳಗಳನ್ನು ನಗರ ಪ್ರ 
ಅಂಕಿ ಅಂಶಗಳು ಅಳ್ಲಾವರ ಪಟ್ಟಣವನ್ನು ಮಾತ್ರ ಒಳಗೊಂಡಿರುತ್ತದೆ. ಹುಬ್ಬಳ್ಳಿ 


2,733 
2,390 

546 
2,936 
7,503 

668 
8,171 
6,836 
1,232 
8,068 

950 


4,716 
4,716 
57,788 
12,437 
70,225 


660) 
2,706 
2,356 

೨15 
2.871 
7,070 


632. 


7,702 
0,874 
1,174 
8,048 


938 


3 
941 
1,529 
07 
1.626 
2,003 
62 
2.065 


4,396 
4,396 
55.436 
11.800 
67,236 


1,318 
5,499 
4,746 
1,061 
5,807 
14,573 
1,300 
15,873 
13,710 
2,406 
16,116 


1,888 


08 
1,896 
3,070 

230 
3,300 
4,125 

135 


4,260 ' 


9,112 
9,112 
1,13,224 
24,237 
1,37,461 


ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆಯಲ್ಲಿ ಸೇರಿರುತ್ತದೆ. 
ಕ್ರ 


443 
2,144 
1,076 

506 
1,582 
9,392 
1,029 

10.421 
1,869 

೨38 
2,407 
1,657 

45 
1,702 
897 
46 

943 
2,118 

101 


$318 
5,318 
43,594 
10,803 
54,397 


ಪ್ರದೇಶ 
ಹಾಗೂ ವಾಡ 


193 

ಸಾದು ಒಟ್ಟು 
305 838 
|,999 4,143 
1,049 2,125 
488 994 
|,537 3,119 
8,768 18,160 
965 1,994 
9,733 20,154 
1,856 3.725 
೨34 1,072 
2,390 4,797 
Bey 3,168 
ಪಡೆ 89 
1,555 3231 
812 | 709 
4() 80 
852 },795 
1979 4,097 
96 197 
2,075 4.204 
4,994 10,312 
4,994 10,312 
40,544 84,138 
10,158 20,961 
50,702 1,05,099 
ಪರಿಗಣಿಸಿಲ್ಲ ಧಾರವಾಡ ನಗರದ 
ನಗರಗಳ ಅಂಕಿ-ಅಂಶಗಳು 


ಅಂಗವಿಕಲರು: 1941ಕ್ಕೆ ಹಿಂದಿನ ಜನಗಣತಿಯಲ್ಲಿ ಕುರುಡರು, ಕಿವುಡರು ಮತ್ತು ಮೂಗರನ್ನು ಜನಗಣತಿ ಮಾಡಲಾಗುತ್ತಿತ್ತು. 


1941ರ ಜನಗಣತಿಯಿಂದ ಅಂಗವಿಕಲರ ಜನಗಣತಿ ಮಾಡುವುದ 
ಜನಗಣತಿ ಮಾಡುವುದನ್ನು 


ಹಾಗೂ ಕಾಲು, ಕೈ ಊನರಾದವರನ್ನು ಪ್ರತ್ಯೇಕವಾಗಿ 


ನ್ನು ನಿಲ್ಲಿಸಲಾಯಿತು. 1981ನೇ ಜನಗಣತಿಯಿಂದ ಅಂಗವಿಕಲರ 
ಮತ್ತೆ ತೆಗೆದುಕೊಳ್ಳಲಾಗಿದೆ. ವಾಸದ ಮನೆಗಳ ಜನಗಣತಿಯನ್ನು ಮಾಡುವಾಗ ಕುರುಡರು, ಕಿವುಡರು 
ಜನಗಣತಿ ಮಾಡಲಾಗಿದೆ. ಆದರೂ ಇದು ನೈಜ ಚಿತ್ರವನ್ನು ಸ್ಪಷ್ಟವಾಗಿ 


ಧಾರವಾಡ ಜಿಲ್ಲೆ ತ 


194 


ಕೊಡಲಾರದೆಂಬ ಭಾವನೆಯೂ ಇದೆ. ಇದಕ್ಕೆ ಕಾರಣ ಬಹುಮಂದಿ ಅಂಗವಿಕಲರು ವಸತಿ ವಿಹೀನರಾಗಿರುವ ಭಿಕ್ಷುಕರ 
ಸಮುದಾಯದಲ್ಲಿದ್ದು ಮನೆಗಳ ಜನಗಣತಿ ಸಮಯದಲ್ಲಿ ಅವರು ಗಣನೆಗೆ ಸಿಕ್ಕದೇ ಹೋಗುವ ಸಂಭವವಿದೆ. ಈ ಮುಂದಿನ 
ಕೋಷ್ಟಕದಲ್ಲಿ (3.15) 1981ರ ಜನಗಣತಿಯಂತೆ 1901 ರಿಂದ 1981 ರವರೆಗಿನ ಜಿಲ್ಲೆಯಲ್ಲಿರುವ ಅಂಗವಿಕಲರ ಸಂಖ್ಯೆಯನ್ನು 


ಕೊಡಲಾಗಿದೆ. 


ದಶಕಗಳು ಕಿವುಡರು-ಮೂಗರು , ಕುರುಡರು 
1901 614 868 
1911 652 701 
1921 643 1054 
1931 1047 805 
1981 1405 1211 


1981 ರ ಜನಗಣತಿಯಂತೆ ಧಾರವಾಡ ಜಿಲ್ಲೆಯಲ್ಲಿ ಕೈಕಾಲುಗಳಲ್ಲಿ ಊನ ಉಳ್ಳವರ ಸಂಖ್ಯೆ 1,169 ಆಗಿದ್ದು ಇದರಲ್ಲಿ 
845 ಗ್ರಾಮಾಂತರ ಪ್ರದೇಶಗಳಿಗೂ ಮತ್ತು 324 ನಗರ ಪ್ರದೇಶಗಳಿಗೂ ಒಳಪಟ್ಟಿರುತ್ತಾರೆ. (1991 ರ ಜನಗಣತಿಯ ಅಂಕಿ 
ಅಂಶಗಳು ಲಭ್ಯವಿರುವುದಿಲ್ಲ). 


ಭಾಷೆಗಳು: ಧಾರವಾಡ ಜಿಲ್ಲೆಯಲ್ಲಿ 1981ರ ಜನಗಣತಿಯ ಪ್ರಕಾರ ಜಿಲ್ಲೆಯ ಜನ ಸಂಖ್ಯೆಯು 29,45,487 ಇದ್ದು 
ಅವರಲ್ಲಿ 23,08,894 ಅಂದರೆ ಶೇ.78.38 ರಷ್ಟು ಜನ ಮನೆಯಲ್ಲಿ ಕನ್ನಡ ಮಾತನಾಡುವವರಾಗಿದ್ದರು; ಹಾಗೂ ಶೇ.13.20 
ರಷ್ಟು ಅಂದರೆ 3,83,810 ಜನ ಮನೆಯಲ್ಲಿ ಉರ್ದು ಮಾತನಾಡುತ್ತಿದ್ದರು. ಹಿಂದಿ ಮಾತನಾಡುವವರು 62,304 ಜನರಿದ್ದು 
ಇವರಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣ ಗದಗ ತಾಲೂಕಿನಲ್ಲಿ (10,404) ಕಂಡು ಬರುತ್ತದೆ. ಮರಾಠಿ ಮಾತನಾಡುವವರು, ಜಿಲ್ಲೆಯಲ್ಲಿ 
59,569ಜನರಿದ್ದು ಇವರು ಹೆಚ್ಚಾಗಿ ಧಾರವಾಡ ತಾಲ್ಲೂಕು (6,362) ಹಾಗೂ ಗದಗ ತಾಲೂಕು (3,982)ಗಳಲ್ಲಿ ಕಂಡುಬರುತ್ತಾರೆ. 
ಈ ಮುಂದಿನ ಕೋಷ್ಟಕದಲ್ಲಿ (3.16) 1981ರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ವಿವಿಧ ಭಾಷೆಗಳನ್ನಾಡುವ 1,000 ಕ್ಕೂ ಹೆಚ್ಚು 
ಜನವಿರುವ ಭಾಷಾವಾರು ಜನಸಂಖ್ಯೆಯನ್ನು ಹಾಗೂ ಒಟ್ಟಿನ ಜನಸಂಖ್ಯೆಯ ಅದರ -ಶತಾಂಶವನ್ನು ಕೊಡಲಾಗಿದೆ. 


ಕೋಷ್ಟಕ 3.16 
NN 


ಕ್ರಸಂ. ಭಾಷೆ ಜನಸಂಖ್ಯೆ ಒಟ್ಟಿನ ಜನಸಂಖ್ಯೆಯ ಶತಾಂಶ 
|. ಗುಜರಾತಿ | 3,932 0.13 
2. ಹಿಂದಿ 62,304 2.11 
3. ಕನ್ನಡ 23,08,894 78.38 
4. ಮರಾಠಿ $9,569 2.02 
5. ತಮಿಳು 12,072 0.41 
6. ತೆಲುಗು ' 45,148 1.53 
7. ಮಲೆಯಾಳಂ 1,841 0.06 
8: ಉರ್ದು 3,83,810 13.20 


ಜನತೆ 195 


ಸಾಕ್ಟರತೆ: 1981 ಹಾಗೂ 1991 ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಶೇಕಡಾವಾರು ಸಾಕ್ಷರತೆಯು ಕ್ರಮವಾಗಿ 42.36 ಮತ್ತು 
58.68 ಆಗಿದ್ದು ಇದು ರಾಜ್ಯದ ಶೇಕಡಾವಾರು ಸಾಕ್ಷರತೆಗಿಂತ (ಕ್ರಮವಾಗಿ 38.76 ಮತ್ತು 56.04) ಅಧಿಕವಾಗಿರುತ್ತದೆ. 


ಧಾರವಾಡ ಜಿಲ್ಲೆಯ ಸಾಕ್ಷರತೆಯು 1901ರಲ್ಲಿ (ಸಂಸ್ಥಾನಗಳನ್ನು ಹೊರತುಪಡಿಸಿ) ಪುರುಷರಲ್ಲಿ ಶೇ.12.8 ಹಾಗೂ ಸ್ತ್ರೀಯರಲ್ಲಿ 
ಶೇ.0.5 ರಷ್ಟಿತ್ತು. 1911, 1921 ಹಾಗೂ 1931 ರಲ್ಲಿ ಇದು ಕ್ರಮವಾಗಿ ಪುರುಷರಲ್ಲಿ ಛೇ.14.5 ಶೇ.17 ಶೇ.17.8) ಮತ್ತು 
ಸ್ತ್ರೀಯರಲ್ಲಿ (ಶೇ.0.8, ಶೇ.2, ಶೇ.2.6)ರಷ್ಟಿತ್ತು. 1951 ರಲ್ಲಿ ಒಟ್ಟು ಸಾಕ್ಷರರು ಶೇ.27.5 ಇದ್ದು ಇವರಲ್ಲಿ ಸ್ತ್ರೀಯರು ಶೇ.12.6 
ಹಾಗೂ ಪುರುಷರು ಶೇ.41.8 ರಷ್ಟಿದ್ದರು. ಜಿಲ್ಲೆಯು ಸಾಕ್ಷರತೆಯಲ್ಲಿ ರಾಜ್ಯದಲ್ಲಿ ಎರಡನೇಯ ಸ್ಥಾನ ಪಡೆದಿತ್ತು. 1981 ರ 
ಜನಗಣತಿಯಂತೆ ಸಾಕ್ಷರತೆಯಲ್ಲಿ ಜಿಲ್ಲೆಯು ರಾಜ್ಯದಲ್ಲಿ ಏಳನೇಯ ಸ್ಥಾನವನ್ನು ಪಡೆದಿದ್ದು 1961 ಹಾಗೂ 1971 ರಲ್ಲಿಯೂ ಸಹ 
ಸಾಕ್ಷರತೆಯ ಪ್ರಗತಿಯಲ್ಲಿ ರಾಜ್ಯದ ಪ್ರಗತಿಪರ ಜಿಲ್ಲೆಗಳಲ್ಲಿ ಒಂದಾಗಿತ್ತೆಂದು ತಿಳಿದು ಬರುತ್ತದೆ. ಜಿಲ್ಲೆಯ ತಾಲೂಕುಗಳಲ್ಲಿ ಹೋಲಿಸಿದರೆ 
1981 ರಲ್ಲಿ ಹುಬ್ಬಳ್ಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಸಾಕ್ಷರತಾ ದರವನ್ನೂ (ಶೇ.55.20) ಹಾಗೂ ಕಲಘಟಗಿ ತಾಲೂಕಿನಲ್ಲಿ 
ಅತ್ಯಂತ ಕಡಿಮೆ ಸಾಕ್ಷರತಾ ದರವನ್ನೂ ಛೇ.30.53) ಕಾಣಬಹುದಾಗಿದೆ. ಹುಬ್ಬಳ್ಳಿಯ ನಗರೀಕರಣವು ಇದರ ಸಾಕ್ಷರತೆಯ ಹೆಚ್ಚಳಕ್ಕೆ 
ಕಾರಣವಾಗಿರಬಹುದು. 1981 ರ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳ ಸಾಕ್ಷರತಾ ಅಂಕಿ ಅಂಶಗಳನ್ನು ಹೋಲಿಸಿದಾಗ ನಗರ 
ಪ್ರದೇಶಗಳ ಸಾಕ್ಷರತಾ ದರವು ಶೇ.52.91 ಹಾಗೂ ಗ್ರಾಮಾಂತರ ಪ್ರದೇಶಗಳ ಸಾಕ್ಷರತಾ ದರವು ಶೇ.36.61 ಇದ್ದುದಾಗಿ 
ತಿಳಿದುಬರುತ್ತದೆ. 1981 ರಲ್ಲಿ ಹಾವೇರಿ ತಾಲೂಕಿನಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಸಾಕ್ಷರತಾ ಪ್ರಮಾಣದ ಅಂತರವು 
ಅಧಿಕವಾಗಿಯೂ (ಕ್ರಮವಾಗಿ ಶೇ.32.85 ಮತ್ತು ಶೇ. 55.51) ಹಾಗೂ ಸವಣೂರು ತಾಲೂಕಿನಲ್ಲಿ ಅತ್ಯಂತ ಕಡಿಮೆಯೂ 
(ಕ್ರಮವಾಗಿ ಶೇ.33.23 ಮತ್ತು 33.39) ಇದ್ದುದಾಗಿ ತಿಳಿದು ಬರುತ್ತದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಸಾಕ್ಷರತೆಯನ್ನು 
ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಗಮನಿಸಿದರೆ 1981 ರಲ್ಲಿ ಹಿರೇಕೆರೂರು ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶಗಳ ಸಾಕ್ಷರತಾ ದರವು ಅತಿ 
ಹೆಚ್ಚಾಗಿಯೂ (ರೇ.41.71) ಮತ್ತು ಕಲಘಟಗಿ ತಾಲೂಕಿನಲ್ಲಿ ಇದು ಅತಿ ಕಡಿಮೆಯಾಗಿಯೂ (ಕೀ.28.85) ಮತ್ತು ನಗರ 
ಪ್ರದೇಶಗಳ ಸಾಕ್ಷರತೆಯು ಹುಬ್ಬಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿಯೂ (ಶೇ.57.99) ಮತ್ತು ಸವಣೂರು ತಾಲೂಕಿನಲ್ಲಿ ಅತಿ 
ಕಡಿಮೆಯಾಗಿಯೂ ಛೇ.33.39) ಕಂಡು ಬರುತ್ತದೆ. 1981 ರ ಜನಗಣತಿಯಂತೆ ಜಿಲ್ಲೆಯ ಪುರುಷರಲ್ಲಿ ಸಾಕ್ಷರತಾ ಮಟ್ಟವು 
ಶೇ.54.24 ಹಾಗೂ ಸ್ತ್ರೀಯರಲ್ಲಿ ಶೇ.29.83 ಆಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಇದು ಕ್ರಮವಾಗಿ ಶೇ.49 56 ಮತ್ತು ಶೇ.23.12 
ಆಗಿದ್ದು ನಗರ ಪ್ರದೇಶದಲ್ಲಿ ಇದು ಕ್ರಮ. ಶೇ.62.71 ಮತ್ತು ಶೇ.42.37 ಆಗಿದ್ದುದಾಗಿ ತಿಳಿದು ಬರುತ್ತದೆ. 


ಈ ಕೆಳಗಿನ ಕೋಷ್ಟಕ 3.17ಎ ಯಲ್ಲಿ 1961ರಿಂದ 1991ರವರೆಗಿನ ಶೇಕಡಾವಾರು ಸಾಕ್ಷರತೆಯನ್ನು ಗ್ರಾಮಾಂತರ ಹಾಗೂ 
ನಗರ ಪ್ರದೇಶಗಳಿಗೆ ಮತ್ತು ಪುರುಷರು ಹಾಗೂ ಸ್ತ್ರೀಯರ ಜನಸಂಖ್ಯೆಗನುಗುಣವಾಗಿಯೂ ಮತ್ತು ಕೋಷ್ಟಕ 3.17ಬಿಯಲ್ಲಿ 1991 
ರ ತಾಲೂಕುವಾರು ಸಾಕ್ಷರತಾ ಜನಸಂಖ್ಯೆಯನ್ನು ಸ್ವೀಪುರುಷರ ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಿಗನುಗುಣವಾಗಿ 


ನೀಡಲಾಗಿದೆ. 


ಕೋಷ್ಠಕ 3.17 ಎ 1991 ರ ಸಾಕ್ಷರತರ ಸಂಖ್ಯೆ 


ES EEE STENTS ELT 


ಕ್ರಮ ತಾಲ್ಲೂಕುಗಳು ಗ್ರಾಮಾಂತರ ನಗರ ಜಿಲ್ಲೆಯ ಒಟ್ಟು 

ಪುರುಷರು ಸ್ತ್ರೀಯರು ಒಟ್ಟು ಪುರುಷರು ಸ್ತ್ರೀಯರು ಒಟ್ಟು ಪುರುಷರು ಸ್ತ್ರೀಯರು ಒಟ್ಟು 
|. ಬ್ಯಾಡಗಿ 25,549 13,753 39,302 7.264 5,102 12,366 32,713 18,855 51,568 
2 MES 42,246 21,983 64,229 4556 3,314 7,870 46,297 72,099 


40,517 19,157 59,674 53,170 36,874 90,044 93687 56,034 149,721 
$1,935 31,633 83568 6190 4849 11039 58125 36482 94,607 


190 


ಎಂ. ಯರೂ )/ 4. ಸಭಾಾರಾರ್ಭರ್ಣಾರ್ಯರ ಷಾ 4: !್ಟ ನಷ್ಟ 
ಸ ಷು ಪುರುಷರು ಗಾ ಒಟ್ಟು ಪುರುಷರು ತ ಒಟ್ಟು ಪುರುಷರು sa ಒಟ್ಟು 
5. ಹಾವೇರಿ 45,999 24,125 70,124 16,150 11946 28,096 62,149 36,07) 98,220 
6. ಹಿರೇಕೆರೂರು 59,879 36,082 95,961 ಎ - - 59,879 36,082 95,961 
7. ಹುಬ್ಬಳ್ಳಿ 33,987 17,831 51,818 - - ಆ 3397 131831 51818 
8. ಕಲಘಟಗಿ 28,886 14,539 43,425 - - - 28,886 14,539 43,425 
9. ಕುಂದಗೋಳ 37,255 19,686 56,941 4732 2756 7488 41987 22442 64429 
10. ಮುಂಡರಗಿ 21,544 9662 31206 5,093 3,045 38,138 26,637 12,707 39,344 
11. ನರಗುಂದ 16,314 7372 23,686 8563 4,909 13472 24,877 12281 37,158 
12. ನವಲಗುಂದ 36,464 17,874 54338 13,538 7,817 21,355 50,002 25,691 75,693 
13. ರಾಣೆಬೆನ್ನೂರು 60,364 ` 33,391 93,746 22,285 15,901 38,187 82,650 49,293 1,31,943 
14. ರೋಣ 47,645 21,876 69,521 18,186 10,611 28,797 66,831 32487 ೨99,318 
15. ಸವಣೂರು 24,447 12,773 37220 6628 4,556 11,184 31,075 17,329 48404 
16. ಶಿಗ್ಗಾಂವಿ 34,513 19464 53977 5,211 3,763 8,974 39,724 23,227 62,951 
17. ಶಿರಹಟ್ಟಿ 31,491 15,775 47266 4572 2847 7419 36,063 18,622 54685 
18. ಹುಬ್ಬಳ್ಳಿ ಧಾರವಾಡ 
ನಗರ ಮಹಾಸಭಿ 2,37,517 1,73,548 4,11,065 2,37,517 1,73,548 4,11,065 
ಜಿಲ್ಲೆಯ ಒಟ್ಟು 6,39,036 3,36,976 9,76,012 4,13,655 2,91,839 7,05,49410,52,691 6,28,81516,81,506 


1961 


ಧಾರವಾಡ ಜಿಲ್ಲೆ 


ಕೋಷ್ಠಕ 3.17 ಬಿ ಶೇಕಡಾವಾರು ಸಾಕ್ಟರತೆ 
ಡೋರಾ ಸಮಾಸು ಸರದ ರಹ ಸಬ ಪಾವಾ ಟಾ ಸ ಯನ ಜಾ" 


1971 


1981 


1೨91 


ಪುರುಷರು ಸ್ತ್ರೀಯರು ಒಟ್ಟು ಪುರುಷರು ಸ್ತ್ರೀಯರು ಒಟ್ಟು ಪುರುಷರು ಸ್ತ್ರೀಯರು ಒಟ್ಟು ಪುರುಷರು ಸ್ತ್ರೀಯರು ಒಟ್ಟು 


ಗ್ರಾಮಾಂತರ 43.72 
ನಗರ ೨7.30 
ಒಟ್ಟು 47.43 
ಧರ್ಮಗಳು 


14.11 


29.20 46.77 
30.88 4464 60.81 


18.55 33.35 5128 2503 38.51 


19.22 33.25 4956 23.12 36.61 
38.04 49.96 62.37 4237 52091 


54.73 30.40 52.34 
67.04 50.26 70.20 


54.25 29.83 4236 71.37 4520 5868 


ಆಧಾರ: 1993 ರ ಡಿಸ್ಟಿಕ್ಟ್‌ ಸೋಶಿಯೋ ಎಕಾನಮಿಕ್‌ ಇಂಡಿಕೇಟರ್ಸ್‌ 


ರಾ ಧ್‌ಳ 


ಥಾರವಾಡ ಜಿಲ್ಲೆಯಲ್ಲಿ ಕಂಡು ಬರುವ ವಿವಧ ಧ 


ರ್ಮಗಳಲ್ಲಿ ಹಿಂದೂ, ಇಸ್ಲಾಂ, ಜೈನ ಹಾಗೂ ಕೈಸ್ತ ಧರ್ಮಗಳು 


ಪ್ರಮುಖವಾದುವು. 198 1ನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 24,17,633 ಹಿಂದೂಗಳೂ, 4,66,617 ಮುಸಲ್ಮಾನರೂ, 
30,629 ಜೈನರೂ ಮತ್ತು 28,096 ಕೈಸ್ತರೂ ಇದ್ದರು. ಉಳಿದವರಲ್ಲಿ 632 ಶೀಖರೂ, 167 ಬೌದ್ಧರೂ, 1,652 ಇತರ 


ಜನತೆ 197 


ಧರ್ಮಗಳಿಗೆ ಸೇರಿದವರೂ ಆಗಿದ್ದು 61 ಜನರು ಯಾವ ಧರ್ಮವನ್ನು ಅವಲಂಬಿಸಿದ್ದಾರೆಂಬುದನ್ನು ಸೂಚಿಸಿರಲಿಲ್ಲ. ಮುಸ್ಲಿಮರು 
ಜಿಲ್ಲೆಯ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆ ಹಾಗೂ ಗದಗ್‌ ತಾಲೂಕಿನಲ್ಲಿ ಜೈನರು ಧಾರವಾಡ ತಾಲೂಕಿನಲ್ಲಿ ಮತ್ತು 
ಕೈಸ್ತರು ಗದಗ್‌ ತಾಲೂಕಿನಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತಾರೆ. ಈ ಮುಂದಿನ ಕೋಷ್ಟಕಗಳಲ್ಲಿ (3.18 ಎ ಮತ್ತು ಬಿ) ಜಿಲ್ಲೆಯಲ್ಲಿ 
1981 ರ ಜನಗಣತಿಯ ಪ್ರಕಾರ ಕಂಡುಬಂದ ವಿವಿಧ ಧರ್ಮೀಯರ ಸಂಖ್ಯೆಯನ್ನು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಿ 
ಪ್ರತ್ಯೇಕವಾಗಿ ಹಾಗೂ ಪ್ರತಿಶತಾಂಶದೊಂದಿಗೆ ಕೊಡಲಾಗಿದೆ. ಅಲ್ಲದೆ 1911 ರಿಂದ 1981 ರ ವರೆಗಿನ ಪ್ರತೀದಶಕಗಳಲ್ಲಿ ವಿವಿಧ 
ಧರ್ಮಗಳನ್ನು ಅವಲಂಬಿಸಿರುವ ಒಟ್ಟು ಜನಸಂಖ್ಯೆಯ ಶತಾಂಶವನ್ನು ಕೊಡಲಾಗಿದೆ. (1991 ರ ಅಂಕಿ ಅಂಶಗಳು ಲಭ್ಯವಾಗಿಲ್ಲ). 


pl. 


ks 


ಕೋಷ್ಟಕ 3.18 : ಜಿಲ್ಲೆಯಲ್ಲಿ ವಿವಿಧ ಧರ್ಮಗಳನ್ನು ಅವಲಂಬಿಸಿರುವ ಒಟ್ಟು ಜನಸಂಖ್ಯೆಯ ಶತಾಂಶ 


ಧರ್ಮಗಳು ಜನಗಣತಿಯ ವರ್ಷ 

1911 1931 1951 1961 1971 1981 
ಹಿಂದೂಗಳು 85.08 83.85 83.14 83.41 82.63 82.04 
ಮುಸಲ್ಮಾನರು 13.35 14.37 14.96 14.72 14.38 15.84 
ಕೈಸ್ತರು 0.53 0,76 0.89 0.91 0.97 0.95 
ಜೈನರು 1.02 0.97 0.91 0.91 0.95 1.03 
ಬೌದ್ಧರು ಇಲ್ಲ 0.03 0.02 0.03 0.04 0.006 
ಶೀಖರು ಅತಿವಿರಳ ಅತಿವಿರಳ | 0.02 0.02 0.03 0.02 
ಬೇರೆ ಧರ್ಮೀಯರು - - - - - 0.056 
ಧರ್ಮವನ್ನು ತಿಳಿಸದವರು - - - - ಇ 0.024 


Pe SEES SET 


ಕೋಷ್ಟಕ 3.18 B: 1981ರ ಜನಗಣತಿಯಂತೆ ವಿವಿಧ ಧರ್ಮೀಯರ ನಗರ ಮತ್ತು ಗ್ರಾಮಾಂತರದಲ್ಲಿ ಜನರ 
ಸಂಖೆ ಹಾಗೂ ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶತಾಂಶ 


ಧರ್ಮಗಳು ಗ್ರಾಮಾಂತರ ನಗರ ಒಟ್ಟು ಜಿಲ್ಲಾ ಒಟ್ಟು 
ಜನಸಂಖ್ಯೆ ಜನಸಂಖ್ಯೆ ಜನಸಂಖ್ಯೆ ಜನಸಂಖ್ಯೆಯ ಸ್‌ತಾಂಶ 
ಬೌದ್ಧರು (07 160 167 0.006 
ಕ್ಷೈಸ್ತರು 1,996 26,100 28,096 0.95 
ಹಿಂದೂಗಳು 16,72,286 7,45,347 24,17,633 82.04 
ಜೈನರು 17,845 12,784 30,629 1.03 
ಮುಸಲಾನವರು 2,14,848 2,51,769 4,66,617 15.84 
ಶೀಖರು || 621 632 0.02 
ಇತರ ಧರ್ಮೀಯರು 219 1,433 1,652 0.056 
ಧರ್ಮವನ್ನು ಸೂಟಿಸದವರು |7 44 61 (0.024 


ಹಿಂದೂಗಳು: 1981 ರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 24,17,633 ಜನ ಹಿಂದೂಗಳಿದ್ದು ಇದರಲ್ಲಿ 16,72,286 


ಜನ ಗ್ರಾಮಾಂತರ ಪ್ರದೇಶಗಳಲ್ಲೂ ಮತ್ತು 1 45,347 ಜನ ನಗರ ಪ್ರದೇಶಗಳಲ್ಲೂ ಇದ್ದು Me ಹಿಂದೂ ಜನಸಂಖ್ಯೆಯು 
ಜಿಲ್ಲೆಯ ಜನಸಂಖ್ಯೆಯ ಶೇ.82.04 ರಷ್ಟಿತ್ತು. 1911 ರಿಂದ 1981 ರವರೆಗಿನ ಜನಗಣತಿಯ ವರ್ಷಗಳಲ್ಲಿ ಹಿಂದೂಗಳ 
ಜನಸಂಖ್ಯೆಯನ್ನು ಒಟ್ಟಿನ ಜನಸಂಖ್ಯೆಯ ಶತಾಂಶಗಳಲ್ಲಿ ಗುರ್ತಿಸಿ ಹೋಲಿಸಿದರೆ ಅಲ್ಪಸ್ವಲ್ಪ ಏರಿಳಿತಗಳು ಕಂಡು ಬರುತ್ತದೆ. (ಧರ್ಮಗಳ 
ಕೋಷ್ಟಕವನ್ನು ನೋಡಿ). ಹಿಂದೂಗಳಲ್ಲಿ ಅನೇಕ ಜಾತಿ, ಉಪ ಜಾತಿ-ಪಂಥಗಳು ಕಂಡು ಬಂದರೂ ಅವರ ಸಾಮಾಜಿಕ ಜೀವನದ 
ಮೌಲ್ಯಗಳು, ನಂಬಿಕೆಗಳು ಮತ್ತು ಪವಿತ್ರ ಗ್ರಂಥಗಳು ಒಂದೇ ಆಗಿದ್ದು ಇವು ಅವರ ಐಕ್ಕತಾ ಶಕ್ತಿಗಳಾಗಿವೆ ಎನ್ನಬಹುದು. ವೇದಗಳು, 
ಉಪನಿಷತ್ತುಗಳು, ಪುರಾಣಗಳು ಹಾಗೂ ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥಗಳಾಗಿವೆ. 
ಬ್ರಹ್ಮವಿಷ್ಣು-ಮಹೇಶ್ವರರನ್ನು ಅವರ ಅವತಾರಗಳನ್ನೂ ಪರಿವಾರದೇವ-ದೇವತೆಗಳನ್ನು ಹಿಂದೂಗಳು ಪೂಜಿಸುತ್ತಾರೆ. ಹಿಂದೂ 
ದೇವಾಲಯಗಳಲ್ಲಿ ಸಾಂಪ್ರದಾಯಕವಾಗಿ ಪೂಜೆ ಮಾಡುವಾಗ ಅರ್ಚಕರು ಸಂಸ್ಕೃತ ಶ್ಲೋಕಗಳನ್ನು ವೇದಮಂತ್ರಗಳನ್ನು ಪಠಿಸುತ್ತಾರೆ. 
ಹಿಂದೂಗಳ ಪೂಜಾ ವಿಧಾನವನ್ನು ಷೋಡಶೋಪಚಾರ ಕ್ರಮ ಎಂದು ಹೇಳುತ್ತಾರೆ. ಹಿಂದೂಗಳ ತಾತ್ವಿಕ ಚಿಂತನೆಯಲ್ಲಿ ಬಸವಣ್ಣನವೆರ 
ಶಕ್ತಿ ವಿಶಿಷ್ಟಾದ್ವೈತ, ಶಂಕರಾಚಾರ್ಯರ ಅದ್ವೈತ, ರಾಮಾನುಜರ ವಿಶಿಷ್ಟಾದ್ವೈತ, ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತಗಳು 
ಮುಖ್ಯವಾದವುಗಳು. ಬಸವಣ್ಣನವರ ಅನುಯಾಯಿಗಳು ಜಿಲ್ಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಇದ್ದು ಅವರ ಅನೇಕ ಮಠಗಳಿವೆ. 
ಮಾಧ್ವರ ಉತ್ತರಾಧಿಮಠದ ಶಾಖೆ ಸವಣೂರಿನಲ್ಲಿ ಇದೆ 


ಶಕ್ತಿದೇವತಾ ಪೂಜೆ, ಭೂಮಿ ದೇವತಾಪೂಜೆಗಳು ಇತರ ದೇವತಾಪೂಜೆಗಳಿಗಿಂತ ಪ್ರಾಚೀನವಾದುವು. ಜಿಲ್ಲೆಯ ಶಕ್ತಿದೇವತೆಗಳಲ್ಲಿ 
ದ್ಯಾಮವ್ವ, ದುರ್ಗವ್ವ, ಲಕ್ಷವ್ವ, ಕಾಳವ್ವ, ಗುಳ್ಳವ್ವ, ಗೊರಚಿ, ಯೆಲ್ಲಮ್ಮ ಕರೆವ್ವ, ಉಡಚವ್ವ, ಮರೆವ್ವ, ಬಾದುಬ್ಬೆ (ಬನದಬ್ಬೆ, ಬನಶಂಕರಿ) 
ಮುಂತಾದವು ಕೆಲವು ಪ್ರಸಿದ್ಧ ಶಕ್ತಿದೇವತೆಗಳಾಗಿವೆ. ಕರೆವ್ವ, ಮರೆವ್ವ ದೇವತೆಗಳನ್ನು ಸಾಮಾನ್ಯವಾಗಿ ಊರಿನ ಬಾಗಿಲಿನಲ್ಲಿ ಕಲ್ಲಿನ 
ರೂಪದಲ್ಲಿಟ್ಟು ಪೂಜಿಸುವರು. ದ್ಯಾಮವ್ವನ ಜಾತ್ರೆಯು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ನಡೆಯುತ್ತವೆ. ಕಲಘಟಗಿಯಲ್ಲಿ ಗ್ರಾಮದೇವಿಯ 
(ದ್ಯಾಮವ್ವ, ದುರ್ಗವ್ವ ಮತ್ತು ಮೂರು ಮೂಗುತವು ಜಾತ್ರೆಯು ಸುಮಾರು 110ವರ್ಷಗಳ ನಂತರ 1981ರಿಂದ ಪುನಾರಂಭವಾಗಿ 
ಪ್ರತಿ ಮೂರು ವರುಷಕ್ಕೊಮ್ಮೆ ಆಚರಿಸುತ್ತಾರೆ. ಜಾತ್ರೆ ಮಾಡುವ ಮುನ್ನ ಗ್ರಾಮದೇವಿಯನ್ನು ಪ್ರಾರ್ಥಿಸಿ, ಜಾತ್ರೆಯ ಸಂಕಲ್ಪಮಾಡಿ, 
ಜಾತ್ರೆಯ ದಿನವನ್ನು ಪ್ರಕಟಿಸುವರು. ಜಾತ್ರೆಯ ಪೂರ್ವದಲ್ಲಿ ದೇವಿಯ ಆರಾಧನೆಗೋಸ್ಕರ ಮೂರು ಮಂಗಳವಾರ ಮತ್ತು ಎರಡು 
ಶುಕ್ರವಾರ ಒಟ್ಟು ಈ ಐದು ದಿನಗಳನ್ನು ಹೊರವಾರವೆಂದು ಆಚರಿಸುತ್ತಾರೆ. ಆ ದಿನಗಳಲ್ಲಿ ಮುಂಜಾನೆ 10 ಗಂಟೆಯಿಂದ ಸಂಜೆ 
4 ಗಂಟೆಯವರೆಗೆ ಮನೆಯ ಮುಂಭಾಗ ಮತ್ತು ಅಂಗಡಿಗಳನ್ನು ಮುಚ್ಚಿ ಮನೆಯ ಮುಂದೆ ಸಾರಿಸಿ, ರಂಗೋಲಿ ಹಾಕಿ ಹೊಲಕ್ಕೆ 
ಮಠಕ್ಕೆ ಅಥವಾ ತಮ್ಮ ಅನುಕೂಲ ಸ್ಥಳಕ್ಕೆ ಹೋಗಿ ಊಟ ಮುಗಿಸಿಕೊಂಡು ಸಂಜೆಗೆ ಮನೆಗೆ ಬರುವರು. ದೇವಿಯ ಆರಾಧನೆ 
ಮಾಡುವುದರಲ್ಲಿ ಸರ್ವಧರ್ಮೀಯರು ಭಾಗವಹಿಸುತ್ತಾರೆ. ಈ ಹೊರವಾರಗಳಲ್ಲಿ ಊರಲ್ಲಿಯ ಎಲ್ಲಾ ಜನರು ಮನೆ ಬಿಡುವುದರಿಂದ 
ಪೇಟೆಗಳಲ್ಲಿ ಜನಸಂಚಾರವಿಲ್ಲದೆ ಊರು : ಬರಿದಾದಂತೆ ಕಾಣುತ್ತದೆ. ಪರಸ್ಥಳದಿಂದ ' ಬಂದವರಿಗೆ ಇದು ಆಶ್ಚರ್ಯವನ್ನುಂಟು 
ಮಾಡುವುದಲ್ಲದೆ ಚಹ-ಊಟ ಕೂಡ ಸಿಗದೆ ತೊಂದರೆಗೆ ಒಳಪಡುವಂತಾಗುತ್ತದೆ. ಐದು ಹೊರವಾರದ ನಂತರ ದೇವಿಯ 
ಮೂರ್ತಿಗೆ ವಿಧಿಪೂರ್ವಕ ಬಣ್ಣಕ್ಕೆ ಕೊಡಲಾಗುವುದು. ಬರುವ ಮುಂದಿನ ಮಂಗಳವಾರ ದೇವಿಯನ್ನು ವೈದಿಕ ವಿಧಿ ಹೋಮ 
ಹವನಾದಿಗಳಿಂದ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಭಕ್ತರು ದೇವಿಯ ದರ್ಶನ ಪಡೆಯುವರು. ಬುಧವಾರ ಮಧ್ಯಾಹ್ನ 
ಗ್ರಾಮದೇವಿಯನ್ನು ಸಕಲವಾದ್ಯ ವೈಭವದೊಂದಿಗೆ ಸಹಸ್ರಾರು ಭಕ್ತರಿಂದ ಕೂಡಿ ಮೆರವಣಿಗೆ ಮಾಡುತ್ತಾರೆ. ಮರುದಿನ ದೇವಿಯ 
ಸೇವೆ ಪ್ರಾರಂಭವಾಗುತ್ತದೆ. 


ಮೈಲಾರ ಪಂಥ: ಕರ್ನಾಟಕದಲ್ಲಿನ ಶೈವರು ಮೈಲಾರ ಮತ್ತು ಅವನ ಪತ್ನಿ ಮಾಳಚಿ (ಮಾಳವುುಯ ಆರಾಧನೆಯನ್ನು ಆರಂಭಿಸಿ 
ಮೈಲಾರ ಪಂಥವೆಂಬ ಒಂದು ನೂತನ ಪಂಥವನ್ನು ಸ್ಥಾಪಿಸಿದರು. ಮಹಾರಾಷ್ಟ್ರ ಆಂಧ್ರಗಳಲ್ಲೂ ಈ ಪಂಥವಿದೆ. ಮಲ್ಲಾಸುರನೆಂಬ 
ರಾಕ್ಷಸನನ್ನು ವಧಿಸಲು ಶಿವನು ಕುದುರೆಯೇರಿ ಖಡ್ಗಧಾರಿಯಾಗಿ ಬಂಜರು) ಏಳುಕೋಟಿ ಪರಿವಾರದೊಂದಿಗೆ ಬಂದನೆಂದೂ 
ಹೀಗಾಗಿ ಅವನಿಗೆ ಮಲ್ಲಾರಿ ಎನ್ನುವರೆಂದೂ ಐತಿಹ್ಯಗಳಿವೆ. ಮೈಲಾರಲಿಂಗ, ಮಾರ್ತಾಂಡ, ಏಳುಕೋಟಿಗ, ಗುಡದಯ್ಯ, ಖಂಡೋಬ 
ಮುಂತಾದ ಅನೇಕ ಹೆಸರುಗಳಿವೆ. ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಕರ್ನಾಟಕದಲ್ಲಿನ ಮೈಲಾರ ದೇವರ 
ಒಂದು ಹಿರಿಯ ಕ್ಷೇತ್ರವಾಗಿದೆ. ನವರಾತ್ರಿಯ ಸಮಯದಲ್ಲಿ ಇಲ್ಲಿ ಅತ್ಯಂತ ದೊಡ್ಡ ಉತ್ಸವವು ನಡೆಯುತ್ತದೆ. ಜಾತ್ರೆಯೂ ಇದೇ 


ಜನತೆ 199 


ಕಾಲಕ್ಕೆ ನಡೆಯುತ್ತದೆ. "ಕಾರ್ಣಿಕ'ವು ಮಹಾನವಮಿ ಸಮಯದಲ್ಲಿ ನಡೆಯುತ್ತದೆ. ಕಾರ್ಣಿಕವೆಂದರೆ ದೇಶದ ಆಗುಹೋಗುಗಳನ್ನು 
ನುಡಿಯುವ ಭವಿಷ್ಯವಾಣಿ. ಕಾರ್ಣಿಕ ಹೇಳುವ ಗೊರವನು ನವರಾತ್ರಿಯ ಸಮಯ ಉಪವಾಸವಿರಬೇಕೆಂಬ ಕಟ್ಟಳೆಯಿದೆ. ಪ್ರತೀ 
ಹುಣ್ಣಿಮೆಗೆ ಮೈಲಾರನಿಗೆ ವಿಶೇಷ ಪೂಜೆ ಸಲ್ಲುತ್ತದೆ. ರವಿವಾರ ಈ ದೇವರ ವಾರ. ಅಂದು ಮೈಲಾರ ದೇವರ ಭಕ್ತರು, ಒಪ್ಪತ್ತು 
ಉಪವಾಸ ಮಾಡಿ ದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. ಮೈಲಾರ ಲಿಂಗನಗುಡ್ಡ ಅಥವಾ ವಿದ್ಯಾಗಿರಿ ಎಂದು ಹೆಸರಾಗಿರುವ 
ಧಾರವಾಡ ಊರಿನಲ್ಲೇ ಇರುವ ಗುಡ್ಡದ ಮೇಲೂ ಮೈಲಾರದೇವಸ್ಥಾನವಿದೆ. ಮೈಲಾರನ ಭಕ್ತರು ಇರುವ ಊರುಗಳಲ್ಲಿ ಊರ 
ಹೊರಗೆ ಶಿಬಾರವೆಂಬ ಒಂದು ಕಟ್ಟೆ ಇದ್ದು ಅಲ್ಲಿ ಜನ ದಸರಾ ಸಮಯದಲ್ಲಿ ಬನ್ನಿ ಮುಡಿಯಲು ಸೇರುತ್ತಾರೆ. 


ಹೆಚ್ಚಾಗಿ ಕೃಷಿಕ ಹಾಗೂ ಪಶುಪಾಲಕ ವೃತ್ತಿಯ ಜನರು ಸೇರಿರುವ ಮೈಲಾರ ದೇವರ ಭಕ್ತರಲ್ಲಿ ಕೆಲವರು ದೀಕ್ಷೆ ಪಡೆದು 
ವಗ್ಗಯ್ಯ (ಗೊರವಯ್ಯರೆನಿಸಿಕೊಳ್ಳುತ್ತಾರೆ. ಇವರಿಗೆ ಕೆಲವು ಕಡೆಗಳಲ್ಲಿ ವಾಘ್ಯ ಎಂದೂ ಕರೆಯುತ್ತಾರೆ. ಇವರು ಕಂಬಳಿಯ ನಿಲುವಂಗಿ, 
ಕೆಂಪುಪೇಟದ ತಲೆಕಟ್ಟು, ಹೆಗಲಿಗೆ ಕೆಂಪುಪಟ್ಟಿ ಹಾಗೂ ಭಂಡಾರದ ತೊಗಲಿನ ಚೀಲ, ಕೈಯಲ್ಲಿ ತ್ರಿಶೂಲ ಮತ್ತು ಢಮರುಗಳನ್ನು 
ಹಿಡಿದಿರುತ್ತಾರೆ. ಮುಖ ಮತ್ತು ಮೈಗೆ ಅರಿಸಿನ ಕುಂಕುಮವನ್ನು ಹಚ್ಚಿಕೊಳ್ಳುತ್ತಾರೆ. ಬ್ರಾಹ್ಮೂಾರಾದಿಯಾಗಿ ಎಲ್ಲ ಜಾತಿಯಲ್ಲೂ ಈ 
ದೇವರ ಭಕ್ತರಿದ್ದಾರೆ. ಭಕ್ತಾದಿಗಳು ಗೊರವರನ್ನು ಆಮಂತ್ರಿಸಿ, ಅವರಿಗೆ ಹಾಲು, ತುಪ್ಪ ನೀಡಿ ಗೌರವಿಸುವ ಪದ್ಧತಿಯುಂಟು. ಜಾತ್ರೆಯ 
ಕಾಲಕ್ಕೆ ಈ ವಗ್ಗಯ್ಯಗಳು ದಪ್ಪವಾದ ಸರಪಳಿ ಹರಿಯುವುದು, ಕಾಲಿನ ಮೀನುಖಂಡದಲ್ಲಿ ಗೂಟದಿಂದ ತೂತುಮಾಡಿ ಹಗ್ಗ 
ಹಾಯಿಸುವುದು ಮುಂತಾದ ವಿಧಿಗಳನ್ನು ಮಾಡಿ ಪ್ರೇಕ್ಷಕರ ಮೈನವಿರೇಳುವಂತೆ ಮಾಡುತ್ತಾರೆ. 


ದೇವೀ ಹೊಸೂರಿನ (ಹಾವೇರಿ ತಾಲೂಕು) ಮೈಲಾರಮಾಳಿಚಿ ದೇವಾಲಯವು ಕ್ರಿ.ಶ.1063. ರದಾಗಿದ್ದು ಈ ದೇವರಿಗೆ 
ನಿರ್ಮಿಸಿದ ಅತ್ಯಂತ ಹಳೆಯ ದೇವಾಲಯವೆನಿಸಿದೆ. ಇಲ್ಲಿ ದೇವರುಗಳ ಶಿಲ್ಪ ಸಾಧಾರಣವಾದುದು. ಈ ದೇವಾಲಯವು ಸಾಮಾಜಿಕ 
ಹಾಗೂ ಆರ್ಥಿಕವಾಗಿ ಮೇಲುವರ್ಗದ ಭಕ್ತರನ್ನು, ಹೊಂದಿರಲಿಲ್ಲವೆಂದು ತಿಳಿದುಬರುತ್ತದೆ ಎಂಬುದಾಗಿ ಡಾ! ಎಂ.ಎಂ ಕಲಬುರ್ಗಿ 
ಅವರು ತಿಳಿಸಿರುತ್ತಾರೆ. 'ಅಲ್ಲದೆ ದೇವೀ ಹೊಸೂರಿಗೆ ಹಿಂದೆ ದೆಯ್ಯದ ಹೊಸೂರು ಎಂದು ಕರೆಯುತ್ತಿದ್ದರೆಂದೂ, ಇಂದು ಮಾಳಚಿ 
ದೇವಾಲಯವನ್ನು "ಬನಶಂಕರಿ' ದೇವಾಲಯ ಎಂದು ಕರೆಯುವರಾಗಿಯೂ ಅವರು ತಿಳಿಸಿರುತ್ತಾರೆ. ಮೈಲಾರನ ಆರಾಧನೆಯ ಬಗ್ಗೆ 
ಬೇರೆ ಬೇರೆ ದಂತಕತೆಗಳಿವೆ. | 


ದತ್ತಪಂಥ: ದತ್ತಾತ್ರೇಯನನ್ನು ಆರಾಧಿಸುವುದು ಜಿಲ್ಲೆಯಲ್ಲಿನ ಒಂದು ಆಚಾರ ಪಂಥವಾಗಿದೆ. ದತ್ತಾತ್ರೇಯರು ಬ್ರಹ್ಮ, ವಿಷ್ಣು 
ಹಾಗೂ ಮಹೇಶ್ವರರಿಂದ ಕೂಡಿದ ಒಂದು ಜೀವಂತ ಅವತಾರ ಎಂಬ ನಂಬಿಕೆ ಈ ಪಂಥದ ಜನರಲ್ಲಿದೆ. ಈ ಪಂಥಹಬರು 
ಅದ್ವೆತ ಮತಕ್ಕೆ ಸೇರಿದವರಾಗಿರುತ್ತಾರೆ. ದತ್ತಾತ್ರೇಯನ ಅವತಾರವೆಂದು ಭಾವಿಸಲಾಗಿರುವ ಗಾಣಗಾಪುರದ ನರಸಿಂಹ ಸರಸ್ತೃತಿ 
(1378-1455) ಯವರ ಚರಿತ್ರೆಯನ್ನು. "ಗುರುಚರಿತ್ರೆ' ಎಂಬ ಅಭಿಮಾನದಿಂದ ಈ ಪಂಥದವರು ಪಾರಾಯಣ ಮಾಡುತ್ತಾರೆ. 
ಈ ಜಿಲ್ಲೆಯ ದತ್ತಾತ್ರೇಯ ಭಕ್ತರು ಮುಖವಾಗಿ ಕಲ್ಬುರ್ಗಿ ಜಿಲ್ಲೆಯ ಗಾಣಗಾಪುರ, ಕೊಲ್ಲಾಪುರ ಜಿಲ್ಲೆಯ ವಾಡಿ (ನರಸೋಬಾವಾಡಿ) 
ಹಾಗೂ ರಾಯಚೂರು ಜಿಲ್ಲೆಯ ಕುರುಗಡ್ಡೆಯಲ್ಲಿರುವ ದತ್ತಾತ್ರೇಯ ದೇವಸ್ಥಾನಗಳಿಗೆ ನಡೆದುಕೊಳ್ಳುತ್ತಾರೆ. ಅಲ್ಲದೆ ಜಿಲ್ಲೆಯಲ್ಲಿ 
ಧಾರವಾಡ, ಹುಬ್ಬಳ್ಳಿ. ಸಹಿತ ಅನೇಕ ಕಡೆಗಳಲ್ಲೂ ದತ್ತಾತ್ರೇಯ ದೇವಾಲಯಗಳಿವೆ. ಮಾರ್ಫಶಿರ ಹುಣ್ಣಿಮೆಯ ದಿನ ದತ್ತ 
ಜಯಂತಿಯನ್ನು ಆಚರಿಸುತ್ತಾರೆ. ಧಾರವಾಡದಲ್ಲಿ ದತ್ತಜಯಂತಿ ಕಾಲಕ್ಕೆ ಭಜನೆ ಸಪ್ತಾಹ ಏರ್ಪಡಿಸುತ್ತಾರೆ. ಗುತ್ತಲ (ಹಾವೇರಿ ತಾ|) 
ಹಾಗೂ ಮುರಗೋಡ (ಟಿಳಗಾವಿ ಜಿಲ್ಲೆಗಳಲ್ಲೂ ದತ್ತಾರಾಧನೆ ಇದ್ದು ಅಲ್ಲಿಗೆ ಜನ ಯಾತ್ರೆಗೆ ಹೋಗುತ್ತಾರೆ. ' 


ವಿಠೋಭಹಪಂಥ: ಧಾರವಾಡ ಜಿಲ್ಲೆಯಲ್ಲಿರುವ ಸಿಂಪಿಯರು, ಭಾವಸಾರ ಕ್ಷತ್ರಿಯರು, ಮರಾಠರು, ಬ್ರಾಹ್ಮಣರು ಹಾಗೂ ಕೆಲವು 
ಲಿಂಗಾಯತರುಗಳು ವಿಠೋಬನನ್ನು ಆರಾಧಿಸುತ್ತಾರೆ. ಇವರು ಪುರಂದರದಾಸರು, ಜ್ಞಾನದೇವ, ನಾಮದೇವ, ಸಂತಸಖೂಬಾಯಿ 
ಮುಂತಾದವರಿಂದ ಪ್ರಭಾವಿತರಾದವರು. ಇವರು ಪಂಢರಪುರದ ಪಾಂಡುರಂಗನಿಗೆ ನಡೆದುಕೊಳ್ಳುತ್ತಾರೆ. ಆಷಾಢಶುದ್ಧ ಏಕಾದಶಿ 
ಹಾಗೂ ಕಾರ್ತಿಕ ಶುದ್ಧ ಏಕಾದಶಿಯಂದು ಪಂಢರಪುರದಲ್ಲಿ ವಿಶೇಷ ಜಾತ್ರೆಯಾಗುತ್ತದೆ. ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು 
ಭಜನೆ ಮಾಡುತ್ತ ಕಾಲ್ನಡಿಗೆಯಲ್ಲಿ ಪಂಢರಪುರಕ್ಕೆ ಹೋಗಿ ಪಾಂಡುರಂಗನಿಗೆ ಸೇವೆ ಸಲ್ಲಿಸುತ್ತಾರೆ. ಇದಕ್ಕೆ ದಿಂಡಿ ಎನ್ನುತ್ತಾನೆ. 
ವಿಠೋಭಾನ ಭಕ್ತರು ಸಂತಚರಿತ್ರ, ಜ್ಞಾನೇಶ್ವರಿ ಮತ್ತು ಏಕನಾಥೀ ಭಾಗವತ ಇವುಗಳನ್ನು ಪಾರಾಯಣ ಮಾಡುವರು. ಜಿಲ್ಲೆಯಲ್ಲಿ 
ಎಲ್ಲ ಮುಖ್ಯ ಊರುಗಳಲ್ಲಿ ಎಠಲ ಮಂದಿರಗಳಿವೆ. 


200 ಧಾರವಾಡ ಜಿಲ್ಲೆ 


ನಾಥಪಂಥ: ಘೋರಕನಾಥ ಮತ್ತು ಮತ್ತೇಂದ್ರನಾಥ ಇವರಿಂದ ಪ್ರತಿಪಾದಿತವಾದ ಭೈರವನ ಆರಾಧನೆಗೆ ಮಹತ್ವಕೊಟ್ಟ 
ನಾಥಪಂಥದ ಅನುಯಾಯಿಗಳು ಜಿಲ್ಲೆಯಲ್ಲಿ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಹಂಡೀಬಡಗನಾಥ ಇಲ್ಲಿಗೆ ಸಮೀಪದ ಕೇಂದ್ರವಾಗಿದೆ. 
ಅಲ್ಲದೆ ಯಮನೂರಲ್ಲಿ (ನವಲಗುಂದ ತಾ1) ಇರುವ ರಾಜಾಬಾಗ್‌ ಸವಾರನ ಕೇಂದ್ರ, ಶಿರಹಟ್ಟಿಯಲ್ಲಿರುವ ಫಕೀರಸ್ವಾಮಿ ಮಠ 
ಇತ್ಯಾದಿ ಇದೇ ಪಂಥದವು. ಯಮನೂರಿಗೂ ಫಕೀರಸ್ತಾಮಿ ಮಠಕ್ಕೂ ಹಿಂದುಗಳೂ ಮುಸಲಾವರೂ ಭಕ್ತರಾಗಿದ್ದು ಅವು ಮತೀಯ 
ಸೌಹಾರ್ದಕ್ಕೆ ಸಾಕ್ಷಿಯಾಗಿವೆ. ಹುಬ್ಬಳ್ಳಿಯಲ್ಲಿ ಜನತಾಬಜಾರ್‌ ಬಳಿ ರಾಜಾಬಾಗ್‌ಸವಾರ್‌ ಗುಡಿ ಇತ್ತೀಚೆಗೆ ಸ್ಥಾಪನೆಯಾಗಿದೆ. ಇದಲ್ಲದೆ 


ಭೈರವನಾಥ ಸಂಘ ಎಂಬ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಸಂಘಟಿತವಾಗಿದೆ. ಕಣಿವೆ ಸಿದ್ದಗೇರಿ (ಓರೇಕೆರೂರು. ತಾ!) ನಾಥಪಂಥದ 


ಕೇಂದ್ರವಾಗಿತ್ತು. 

ಜಿಲ್ಲೆಯಲ್ಲಿನ ವಿವಿಧ ಜಾತಿಯ ಅನೇಕ ಜನರು ಸೌಂದತ್ತಿ ಯಲ್ಲಮನಿಗೂ ಬಿಜಾಪುರದ ಜಿಲ್ಲೆಯಲ್ಲಿನ ಬಾದಾಮಿ 
ಸಮೀಪದಲ್ಲಿರುವ ಬನಶಂಕರಿಗೂ ನಡೆದುಕೊಳ್ಳುತ್ತಾರೆ. ಮಾಘಹುಣ್ಣಿಮೆ (ಭಾರತದ ಹುಣ್ಣಿಗೆ) ಹಾಗೂ ಚೈತ್ರ ಹುಣ್ಣಿಮೆ (ದವನದ 
ಹುಣ್ಣಿಮೆಯಂದು ಯಲ್ಲಮನ ಜಾತ್ರೆಯೂ, ಪುಷ್ಕಮಾಸದ ಅಷ್ಟಮಿಯಿಂದ ಹುಣ್ಣಿಮೆ (ಬನದ ಹುಣ್ಣಿಮೆ) ಯವರೆಗೆ ಮತ್ತು 
ನವರಾತ್ರಿಯಲ್ಲಿ ಬನಶಂಕರಿಯಲ್ಲಿ ಜಾತ್ರೆಯಾಗುತ್ತದೆ. ಬನಶಂಕರಿಯ ಭಕ್ತರಲ್ಲಿ ದೇವಾಂಗದವರು ಹೆಚ್ಚಿದ್ದರೂ ಬ್ರಾಹ್ಮಣರಾದಿ ಅನೇಕರಿಗೆ 
ಬನಶಂಕರಿ ಮನೆದೇವರಾಗಿದ್ದಾಳೆ. ಬಾದುಬ್ಬೆ, ಬನದವ್ವ ಎಂಬುದಾಗಿ ಅವಳ ದೇವಾಲಯಗಳು ಧಾರವಾಡ ಜಿಲ್ಲೆಯಲ್ಲಿ ಅನೇಕ ಕಡೆ 
ಇವೆ. ಜಿಲ್ಲೆಯಲ್ಲಿ ಅನೇಕ ಹನುಮಂತನ ಆರಾಧನಾ ಕೇಂದ್ರಗಳಿವೆ. ಕದರ ಮಂಡಲಗಿ ಇದರಲ್ಲಿ ಪ್ರಖ್ಯಾತ. ವೀರಭದ್ರ ಆರಾಧನೆ 
ಕೂಡ ಜನಪ್ರಿಯವಾಗಿದೆ. ಇವು ವಿಜಯನಗರದ ಕಾಲದಿಂದ ವಿಶೇಷ ಜನಪ್ರಿಯತೆ ಪಡೆದ ದೈವಗಳು. ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ 
"ಕೋಣನತಲೆ' ಎಂಬ ಕಲ್ಲಿನ ಉಬ್ಬು ಶಿಲ್ಪವನ್ನು ನೆಲದಲ್ಲಿ ಮುಖಮೇಲಾಗಿ ಹೂಳುತ್ತಾರೆ. ಇದು ಬಹುಶಃ ದುರ್ಗೆಯ ರೂಪವಾಗಿದ್ದು 
ಕೆಲವರು ಶುಕ್ರವಾರ, ಮಂಗಳವಾರ ಇದನ್ನು ಪೂಜಿಸುತ್ತಾರೆ. 


ಜೈನಧರ್ಮ: ಧಾರವಾಡ ಜಿಲ್ಲೆಯಲ್ಲಿ ಜೈನಧರ್ಮದ ಕುರುಹು ಸಾಕಷ್ಟು ಹಿಂದಿನಿಂದಲೂ ಕಂಡುಬರುತ್ತದೆ. ಹಾವೇರಿ ತಾಲೂಕಿನ 
ದೇವಗಿರಿಯಲ್ಲಿ ಬನವಾಸಿ ಕದಂಬರ ಯುವರಾಜ ದೇವರ್ಮನು ಅಲ್ಲಿಯ ಜಿನಾಲಯಕ್ಕೆ ದಾನ ನೀಡಿದ ಬಗ್ಗೆ ಐದನೇಯ 
ಶತಮಾನದ ಶಾಸನವೊಂದು ದೊರೆಯುತ್ತದೆ. ಲಕ್ಷೇಶ್ವರದಲ್ಲಿ ಬಾದಾಮಿ ಚಾಳುಕ್ಕರ ಮಾಂಡಳಿಕ ಸೇಂದ್ರಕ ದುರ್ಗಶಕ್ತಿ ಎಂಬಾತ 
ಅಲ್ಲಿಯ ಶಂಖ ಜಿನಾಲಯಕ್ಕೆ ಭೂ ದಾನ ನೀಡಿದ ಬಗ್ಗೆ ಏಳನೇಯ ಶತಮಾನದ ಶಾಸನವೊಂದರಲ್ಲಿ ಉಲ್ಲೇಖಿತವಾಗಿದೆ. ಲಕ್ಷೇಶ್ವರದ 
ಜೈನ ಮುನಿಗಳಿಗೆ ಚಾಳುಕ್ಯ ವಿನಯಾದಿತ್ಯನು ಕ್ರಿ.ಶ.6806ರಲ್ಲಿ ಕೆಲವು ದಾನಗಳನ್ನು ನೀಡಿದ್ದನಲ್ಲದೆ ಚಾಳುಕ್ಯ ವಿಜಯಾದಿತ್ಯನ ಸೋದರಿ 
ಕುಂಕುಮದೇವಿ ಆನೆಸಜ್ಜೆ ಬಸದಿಯನ್ನು ಮ ನಿರ್ಮಿಸಿ ಗುಡಿಗೇರಿ ಗ್ರಾಮವನ್ನು ದಾನವಾಗಿ ನೀಡಿದ್ದಳು. ವಿಜಯಾದಿತ್ಮನು 
ಕ್ರಿಶ.734ರಲ್ಲಿ ಲಕ್ಷ್ಮೇಶ್ವರದ ಧವಳ ಜಿನಾಲಯಕ್ಕೆ ದಾನ ನೀಡಿದ್ದನು. ಬಾದಾಮಿ ಚಾಳುಕ್ಕರ ಕಾಲದಲ್ಲಿ ಅಣ್ಣಿಗೇರಿ, ಆಡೂರುಗಳಲ್ಲಿಯೂ 
ಬಸದಿಗಳು ಕಟ್ಟಲ್ಪಟ್ಟವು. ಮುಂದೆ ರಾಷ್ಟ್ರಕೂಟರ ಕಾಲದಲ್ಲಿ ಸೇನಾನಿ ಬಂಕೆಯನು ಕ್ರಿ.ಶ.860ರಲ್ಲಿ ನರಗುಂದ ಬಳಿಯ ಕೊಣ್ಣೂರಿನಲ್ಲಿ 
ಜೈನ ಬಸದಿಯೊಂದನ್ನು ನಿರ್ಮಿಸಿದನು (ಈಗಿನ ಪರಮೇಶ್ವರ ದೇವಾಲಯ). ಬಂಕೆಯ ನಿರ್ಮಿಸಿದ ಊರು ಬಂಕಾಪುರ ಒಂದು 
ಜೈನಕೇಂದ್ರವಾಗಿತ್ತು. ಕಲ್ಯಾಣದ ಚಾಳುಕ್ಕರ ಕಾಲದಲ್ಲಿ ಲಕ್ಕುಂಡಿ ಒಂದು ಪ್ರಮುಖ ಜೈನ ಕೇಂದ್ರವಾಗಿದ್ದು ಅತ್ತಿಮಬ್ಬೆ ನಿರ್ಮಿಸಿದ 
ಬ್ರಹ್ಮ ಜಿನಾಲಯವೂ ಸೇರಿದಂತೆ ಹಲವಾರು ಜೈನ ವಾಸ್ತು ಹಾಗೂ ಶಿಲ್ಪಗಳ ರಚನೆಗಳಾದವು. ಆದರೆ ಇದೇ ವೇಳೆಗೆ ಈ ಪ್ರದೇಶದಲ್ಲಿ 
ಜೈನಧರ್ಮ ನಶಿಸತೊಡಗಿದ್ದು ಅಬಲೂರಿನಲ್ಲಿ ಏಕಾಂತರಾಮಯ್ಯ ` ಜೈನರನ್ನು ಸೋಲಿಸಿದ್ದು ಹಾಗೂ ಜಿನಾಲಯವೊಂದು 
ಶಿವಾಲಯವಾಗಿ ಪರಿವರ್ತನೆಯಾದುದು ವೀರಶೈವಮತ ಮೇಲ್ಗೈ ಸಾಧಿಸಿದ್ದಕ್ಕೆ ಸಾಕ್ಷಿಯಾಗಿದೆ. 


ಧಾರವಾಡ ಜಿಲ್ಲೆಯಲ್ಲಿ ಜೈನಧರ್ಮದ ಉಪ ಪಂಗಡವಾದ "ಯಾಪನೀಯ' ಅಥವಾ “ಜಾಪುಲಿ'ಯು ಹೆಚ್ಚು ಜನಪ್ರಿಯವಾಗಿತ್ತು. 
ಲಕ್ಕುಂಡಿ, ಗರಗ, ಅಳ್ಗಾವರ, ತಡಕೋಡ, ನರೇಂದ್ರ, ಮನಗುಂಡಿ, ಅಬ್ಬಲೂರು, ಹೆಬ್ಬಳ್ಳಿ, ಮುತ್ತಗೆ, ಭದ್ರಾಪುರ, ಮೊರಬ, 
ಕಡಕೋಳ, ಸಂಗೂರು, ಹತ್ತಿಮತ್ತೂರು, ಮುದೇನೂರು, ಮುಳಗುಂದ, ಸೊರಟೂರು, ಗುಡಗುಡಿ, ತಿಳುವಳ್ಳಿ, ಬಾದಮಗಟ್ಟಿ, 
ಬಾಳೂರು, ಯಳವಟ್ಟಿ ಅದರಗುಂಚಿ ಮುಂತಾದ ಕಡೆಗಳಲ್ಲಿ ಬಸ್ತಿಗಳು ಇದ್ದ ಅಥವಾ ಇರುವ ಬಗ್ಗೆ ದಾಖಲೆಗಳು ದೊರೆಯುತ್ತವೆ. 
ಸಲ್ಲೇಖನ ಮಾಡಿ ಅಸುನೀಗಿದ ಹಲವಾರು ಜೈನಮುನಿಗಳ ಬಗ್ಗೆ ಜಿಲ್ಲೆಯ ಶಾಸನಗಳಲ್ಲಿ ವಿವರಗಳಿವೆ. ಭದ್ರಾಪುರದ ರತ್ನಸೇನ 


ಸಿದ್ಧಾಂತದೇವ, ಗರಗದ ಶಾಂತಿವೀರ ದೇವ, ಮೊರಬದ ನಾಗಚಂದ್ರದೇವ, ಹಿರೇಕೊಣತಿಯ ಕಲ್ಯಾಣಕೀರ್ತಿ ಭಟ್ಟಾರಕ 
ಮುಂತಾದವರನ್ನು ಈ ಸಂದರ್ಭದಲ್ಲಿ ಉದಾಹರಿಸಬಹುದಾಗಿದೆ. 


ಜನತೆ 201 


ಶ್ರಾವಕರಲ್ಲಿ ಸಾವಿಕೇರಿಯ ಬೆಳ್ಳಪ್ಪ ಆಲದಗೇರಿಯ ಮಲ್ಲಯ್ಯ, ಸಂಗೂರಿನ ಸಾವಂತ ಸೋವ, ಹಿರೇ ಅಣಜಿಯ ಅಕ್ಕಸಾಲಿ 
ನೇಮೋಜ ಇತ್ಕಾದಿಯರೂ, ಶ್ರಾವಕಿಯರಲ್ಲಿ ಕಡಕೋಳದ ಚಂದಿಗೌಡಿ, ಗುಡಗುಡಿಯ ನಾಗವೆ, ಚಿನ್ನಮುಳಗುಂದದ ಸೋಮಬ್ಬೆ, 
ಹಿರೇಕೊಣಗೇರಿಯ ಕಾಮವೆ, ಸೊರಟೂರಿನ ಪಮಿಗೌಂಡಿ, ಆಲದಕೇರಿಯ ಮಾಯಕ್ಕ ಮತ್ತು ಸೋಮವ್ವ ಇತ್ಯಾದಿಯರು ಸಲ್ಲೇಖನ 
ಮಾಡಿದ ಬಗ್ಗೆ ಶಾಸನಗಳು ವಿವರಿಸುತ್ತವೆ. 


ಪಂಪ, ನಯಸೇನರಂತಹ ಜೈನಕವಿಗಳು ಈ ಜಿಲ್ಲೆಯವರೇ ಆಗಿರುತ್ತಾರೆ. ಜೈನ ಧರ್ಮ ಪತಾಕೆಯೂ, ದಾನ ಚಿಂತಾಮಣೆಯೂ 
ಆದ ಅತ್ತಿಮಬ್ಬೆಯು ಲಕ್ಕುಂಡಿಯಲ್ಲಿ ಕಟ್ಟಿಸಿದ ಜಿನಾಲಯಗಳೂ, ಮಾಡಿದ ಪುಸ್ತಕದಾನ ಇವೇ ಮುಂತಾದ ಜೈನಧರ್ಮದ ಕಾರ್ಯಗಳು 
ಚೆರಸ್ಕ್ಮರಣೀಯವಾಗಿವೆ. 


ಸಮ್ಯಕ್ಷ್ವ ರತ್ನಾಕರ ಬಸದಿ, ಧೋರಜಿನಾಲಯ, ಬ್ರಹಜಿನಾಲಯ, ನೋಂಪಿಯ ಬಸದಿ, ವಸುಧೈಕಬಾಂಧವ ಜಿನಾಲಯ, 
ತ್ರಿಭುವನ ತಿಲಕ ಬಸದಿ, ಆನೆಸೆಜ್ಜೆಯ ಬಸದಿ, ಕುಸುಮ ಜಿನಾಲಯ, ಶಂಖಜಿನಾಲಯ, ಧವಳ ಜಿನಾಲಯ, ಗೊಗ್ಗಿಯ ಬಸದಿ, 
ಪಾರ್ಶ್ವನಾಥ ಬಸದಿ, ಮಲ್ಲಿನಾಥ ಜಿನಾಲಯ, ಗೊಟ್ಟಿಗಡಿ ಬಸದಿ, ವಿಜಯ ಪಾರ್ಶ್ವ ಜಿನೇಂದ್ರಾಲಯ ಇವೆಲ್ಲ ಜಿಲ್ಲೆಯ ಶಾಸನಗಳಲ್ಲಿ 
ಉಲ್ಲೇಖಿತವಾದ ಪ್ರಮುಖ ಜೈನ ಬಸದಿಗಳಾಗಿವೆ. 


ಜೈನಮತದ ಅನುಯಾಯಿಗಳಿಗೆ ಧಾರ್ಮಿಕ ವಿಧಿಗಳನ್ನು ನಡೆಸಲು ಅವರದೇ ಆದ ಧಾರ್ಮಿಕ ಗುರುಗಳಿರುತ್ತಾರೆ. ಇವರನ್ನು 
ಉಪಾಧ್ಯಾಯ ಎಂದು ಕರೆಯುತ್ತಾರೆ. ಹಿಂದೂ ಹಬ್ಬಗಳನ್ನು ಜೈನರು ತಮ್ಮ ಪರಂಪರೆಗೆ ಅನುಗುಣವಾಗಿ ಬೇರೆ ರೀತಿಯಲ್ಲಿ 
ಆಚರಿಸುತ್ತಾರೆ. 1981ರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 30,629 ಮಂದಿ ಜೈನರಿದ್ದು ಇದರಲ್ಲಿ 17,845 ಮಂದಿ ಗ್ರಾಮಾಂತರ 
ಪ್ರದೇಶಗಳಲ್ಲೂ ಮತ್ತು 12,784 ಮಂದಿ ನಗರ ಪ್ರದೇಶದಲ್ಲೂ ಇದ್ದರು. ಇವರು ಹೆಚ್ಚಾಗಿ ದಿಗಂಬರ ಪಂಥದ ಅನುಯಾಯಿಗಳು. 
ಇದಲ್ಲದೆ ಗುಜರಾತ್‌, ರಾಜಸ್ತಾನಗಳಿಂದ ಬಂದ ಶ್ವೇತಾಂಬರ ಪಂಥದ ವ್ಯಾಪಾರೀ ವರ್ಗದವರು ಪೇಟೆಪಟ್ಟಣಗಳಲ್ಲಿ ಹೆಚ್ಚಾಗಿ ಇದ್ದಾರೆ. 


ಬೌದ್ಧಮತ: ಧಾರವಾಡ ಜಿಲ್ಲೆಯಲ್ಲಿ 1981ರ ಜನಗಣತಿಯಂತೆ 167 ಮಂದಿ ಬೌದ್ಧಮತದವರಿದ್ದು ಇದರಲ್ಲಿ ಏಳು ಮಂದಿ 
ಗ್ರಾಮಾಂತರ ಪ್ರದೇಶದಲ್ಲಿ 160 ಮಂದಿ ನಗರ ಪ್ರದೇಶದಲ್ಲೂ ಇದ್ದರು. ಜಿಲ್ಲೆಯ ಧರ್ಮವೊಳಲು (ಡಂಬಳ) ಎಂಬಲ್ಲಿ ಬೌದ್ಧ 
ಭಕ್ತರಾದ ಹದಿನಾರು ಜನ ವೈಶ್ಯ ಶ್ರೇಷ್ಠಿಗಳು ಒಂದು ವಿಹಾರವನ್ನೂ ದೇವಾಲಯವನ್ನೂ ಮಧ್ಯಯುಗದಲ್ಲಿ ನಿರ್ಮಿಸಿದರು. ಲಕ್ಕುಂಡಿಯ 
ಇನ್ನೊಂದು ವಿಹಾರದ ಪೋಷಣೆಗೆ ಧನಧಾನ್ಯಗಳು ಬರುತ್ತಿದ್ದುವೆಂದು ಶಾಸನದಿಂದ ತಿಳಿದುಬರುತ್ತದೆ. ಗದಗಿನ ಬಳಿಯ 


ಕೋಳಿವಾಡದಲ್ಲೂ ಒಂದು ತಾರಾಭಗವತಿಯ ವಿಗ್ರಹ ಸಿಕ್ಕಿದ್ದು ಅದು ಬೌದ್ಧಕ್ಕೇಂದ್ರಗಳಲ್ಲಿ ಒಂದಾಗಿತ್ತು. 


ಶೀಖರು: 1981 ನೇ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 632 ಮಂದಿ ಶೀಖರಿದ್ದರು. ಹುಬ್ಬಳ್ಳಿಯ ದೇಶಪಾಂಡೆನಗರದಲ್ಲಿ 
ಒಂದು ಗುರುದ್ದಾರವಿದೆ. 


ಆಧುನಿಕ ಧಾರ್ಮಿಕ ಚಳವಳಿಗಳು 
ಥಿಯಾಸಾಫಿಕಲ್‌ ಸೊಸೈಟಿ (ತತ್ವಾನ್ವೇಷಣ ಮಂದಿರ), ಆರ್ಯಸಮಾಜ, ಬ್ರಹಸಮಾಜ, ಪ್ರಜಾಪಿತ ಬ್ರಹಕ್ಷುಮಾರಿ ಈಶ್ವರೀಯ 
ವಿಶ್ವವಿದ್ಯಾಲಯ ಮುಂತಾದ ನವೀನ ಧಾರ್ಮಿಕ ಸಂಸ್ಥೆಗಳು ಧಾರವಾಡ ಜಿಲ್ಲೆಯಲ್ಲೂ ಸಹ ಧಾರ್ಮಿಕ ಚಟುವಟಿಕೆಗಳನ್ನು ಕೈಗೊಂಡಿವೆ. 


ತತ್ವಾನ್ಹೇಷಣ ಮಂದಿರ, ಧಾರವಾಡ: ಧಾರವಾಡದ ತತ್ಪಾನ್ನೇಷಣ ಮಂದಿರವು ಜಾಗತಿಕ ಸಂಸ್ಥೆಯಾದ ಥಿಯೊಸಫಿಕಲ್‌ 
ಸೊಸೈಟಿಯ (ಬ್ರಹ್ಮ ವಿದ್ಯಾ ಸಮಾಜ)ದ ಒಂದು ಉಪಶಾಖೆಯಾಗಿದೆ. ಇದು 1902 ರಲ್ಲಿ ಪ್ರಾರಂಭವಾಯಿತು. ಅಂದಿನ ಪ್ರಥಮ 
ದರ್ಜೆ ಸಬ್‌ಜಡ್ಜ್‌ ಆಗಿದ್ದ ಗಂಗೊಳ್ಳಿಯವರು ಇದರ ಪ್ರಥಮ ಅಧ್ಯಕ್ಷರಾಗಿದ್ದು ಎಂ. ಕೇಶವರಾವ್‌ನಾಯುಡು ಅವರು ಪ್ರಥಮ 
ಕಾರ್ಯದರ್ಶಿಗಳಾಗಿದರು. 1929 ರಲ್ಲಿ ಇದು ತನ್ನ ಸ್ವಂತ ಕಟ್ಟಡವನ್ನು ಹೊಂದಿತು. ಧಾರವಾಡದ ನಾಗರಿಕರು ಪ್ರತೀದಿನ ಸಂಜೆ 
ಇಲ್ಲಿ ಸೇರಿ ಅನೇಕ ಆಧಾತಿಕ ವಿಷಯಗಳ ಬಗ್ಗೆ ಚರ್ಚೆ ಹಾಗೂ ವಿಚಾರ ವಿನಿಮಯ ನಡೆಸುತ್ತಿದರು. ಇದು ಒಂದು ವಾಚನಾಲಯವನ್ನು 
(1929ರಲ್ಲಿ) ಪ್ರಾರಂಭಿಸಿ ಓದುಗರಿಗೆ ಶೈಕ್ಷಣಿಕ ಹಾಗೂ ಆಧ್ಯಾತಿಕ ಸಂದೇಶವನ್ನು ಬೀರುವ ಅನೇಕ ಪತ್ರಿಕೆಗಳು ದೊರೆಯುವಂತೆ 


957 ರವರೆಗೆ ಇದರ ಕಾರ್ಯ ಚಟುವಟಿಕೆಗಳು ಸ್ಥಗಿತಗೊಂಡು ಸಂಸ್ಥೆಯು ಕ್ಷೀಣ ಸ್ಥಿತಿಯಲ್ಲಿತ್ತು 


ಮಾಡಲಾಗಿತ್ತು. 1940 ರಿಂದ 1 


202 ಧಾರವಾಡ ಜಿಲ್ಲೆ 


1957ರಲ್ಲಿ ಜಮೀನ್ಹಾರ್‌ ಎಸ್‌.ಆರ್‌. ದೇಸಾಯಿ ಅವರು ಇದರ ಪುನರುಜ್ಜೀವನ -ಸೈದರು. ಭಾರತದ ಶ್ರೇಷ್ಠ ತತ್ವಾನ್ವೇಷಕರುಗಳಾದ 
(ಛಯೋಸಾಫಿಸ್ಟ್‌ ಸಿ. ರಾಮ ಕಾಮತ್‌, ಆರ್‌.ಎಸ್‌. ಶುಕ್ಲ ಭಡಭಡೆ, ಪ್ರೊಫೆಸರ್‌ ಆರ್‌ .ಎಸ್‌. ಭಾಗವತ, ಪ್ರೊಫೆಸರ್‌ 
ಚಂದ್ರಮೌಳೀಶ್ವರ, ಎಂ. ವಾಸುದೇವೆಯ್ಯ, ಟಿ. ರಾಜಪ್ಪ, ಎಸ್‌. ಕೃಷ್ಣಮೂರ್ತಿ ಮುಂತಾದವರು ಇಲ್ಲಿಗೆ ಬಂದು ಚಟುವಟಿಕೆಗಳಲ್ಲಿ 
ಭಾಗವಹಿಸಿದರು. ಈಗ ಇದು ವಿಶ್ವಬಂಧುತ್ವಗಳನ್ನು ಲಕ್ಷದಲ್ಲಿಟ್ಟುಕೊಂಡು ಧಾರ್ಮಿಕ, ಆಧ್ಯಾತಿಕ್ರ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ 
ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಇಲ್ಲಿ ಪ್ರತೀವರ್ಷ ಗೀತಾ ಜಯಂತಿ, ಅನಿಬೆಸೆಂಟರ, ಜಯಂತಿ, ಆಡಿಯಾರ್‌ ಫೌಂಡೇಶನ್‌ 
ದಿನಾಚರಣೆ, ಸಿದ್ಧವೀರ ಸ್ವಾಮಿಗಳ ಪುಣ್ಯತಿಥಿ, ಗುರುದೇವ ಆತಾನಂದರ ಸಧಣೆ ಮತ್ತಿತರ ಉತ್ಸವಗಳನ್ನು ಆಚರಿಸಲಾಗುತ್ತಿದೆ. ಇದು 
1963 ರಲ್ಲಿ ಮಜ್ರಮಹೋತ್ಸವವನ್ನು ಮತ್ತು 1973 ರಲ್ಲಿ ರತ್ನ ಮಹೋತ್ಸವವನ್ನು ಆಚರಿಸಿತು. ಹಳ ೫ನ ಇದತ ಒಂದು 
ಶಾಖೆ ಇತ್ತು | 

ದಿವ್ಯಜೀವನ ಸಂಘ, ಧಾರವಾಡ: ದಿವ್ಯಜೀವನ ಸಂಘವು 1936ರಲ್ಲಿ ಸ್ಥಾಪಿತವಾಗಿದ್ದು ಇದರ ಪ್ರಧಾನ ಕಛೇರಿಯು ಉತ್ತರ 
ಪ್ರದೇಶದ ಶಿವಾನಂದ ನಗರದಲ್ಲಿದೆ. ಇದು ದೇಶದಲ್ಲಿ 170 ಶಾಖೆಗಳನ್ನೊಳಗೊಂಡಿದ್ದು ಧಾರವಾಡ ಶಾಖೆಯು 1966ರಲ್ಲಿ 
ಸ್ಥಾಪಿತವಾಗಿದೆ. ಆಧ್ಯಾತಿಕ ಪ್ರವಚನವನ್ನು ಏರ್ಪಡಿಸುವುದು, ವಾರಕ್ಕೊಮ್ಮೆ ಸತ್ಸಂಗ ನಡೆಸುವುದು, ಆಧ್ಯಾತಿಕ ವಿಷಯಗಳ ಬಗ್ಗೆ 
ಪುಸ್ತಕಗಳನ್ನು ಪ್ರಕಟಿಸುವುದು ಇವೇ ಮುಂತಾದ ಕಾರ್ಯಕ್ರಮಗಳನ್ನು ಧಾರವಾಡದಲ್ಲಿರುವ ಈ ಸಂಘದ ಶಾಖೆಯು 
ರೂಪಿಸಿಕೊಂಡಿರುವುದೇ ಅಲ್ಲದೆ ರೋಗಿಗಳಿಗೆ ಉಚಿತವಾಗಿ ಔಷದ ಹಾಗೂ ಹಣ್ಣುಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು 
ರೂಢಿಸಿಕೊಂಡಿದೆ. 


ಪ್ರಜಾಪಿತ ಬ್ರಹಕ್ಚುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ: ಮಾನವನಲ್ಲಿ ನೈತಿಕ ಮೌಲ್ಯಗಳನ್ನು ಮತ್ತು ಆಧ್ಯಾತಿಕ ಜ್ಞಾನವನ್ನು 
ವೃದ್ಧಿಸಿಕೊಳ್ಳಲು ಪೂರಕವಾಗುವಂತಹ ಶಿಕ್ಷಣವನ್ನು ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಪ್ರಧಾನಕೇಂದ್ರವು 
ರಾಜಸ್ಥಾನದ ಮೌಂಟ್‌ ಅಬುವಿನಲ್ಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಇದರ ಮೊದಲನೆಯ ಶಾಖೆಯು 1973 ರಲ್ಲಿ ಹುಬ್ಬಳ್ಳಿಯಲ್ಲಿ 
ಪ್ರಾರಂಭವಾಯಿತು. ನಂತರದಲ್ಲಿ ಇದರ ಚಟುವಟಿಕೆಗಳು ಎಲ್ಲಾ ತಾಲೂಕುಗಳಲ್ಲಿಯೂ ಹಬ್ಬಿಕೊಂಡಿದೆ. ಹುಬ್ಬಳ್ಳಿಯಲ್ಲಿರುವ 
ಶಾಖೆಯಿಂದ ರಾಜ್ಯ ಶಿಕ್ಷಣ ಇಲಾಖೆಯ ಸಹಕಾರದೊಂದಿಗೆ ಕಳೆದ ಮೂರು ವರ್ಷದಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೈತಿಕ, 
ಆಧ್ಯಾತಿಕ ಹಾಗೂ ಯೋಗ ಶಿಕ್ಷಣವನ್ನು ಮತ್ತು 1994 ರಿಂದ ಕೇಂದ್ರ ಸರ್ಕಾರದ ಯೋಜನೆಯಡಿಯಲ್ಲಿ ಪ್ರೌಢಶಾಲಾ ದೈಹಿಕ 
ಶಿಕ್ಷಕರಿಗೆ ಯೋಗತರಬೇತಿಯನ್ನು ನೀಡುತ್ತಿದೆ. 


ಚಿನ್ಮಯ ಮಿಶನ್‌: ಚಿನ್ಮಯ ಮಿಶನ್‌ ಹುಬ್ಬಳ್ಳಿಯಲ್ಲಿ 1969ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಇದು ತನ್ನ 25 ವರ್ಷಗಳ ಅವಧಿಯಲ್ಲಿ 
ಆಧ್ಯಾತಿಕ್ಮ ಜಾಗೃತಿಯನ್ನುಂಟುಮಾಡಲು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಆಗಾಗ್ಗೆ ಸತ್ಸಂಗ ಮತ್ತು ಜ್ಞಾನಯಜ್ಞಗಳನ್ನು 
ನಡೆಸುತ್ತಿದೆ. ಪ್ರಾದೇಶಿಕ ಭಾಷೆಯಲ್ಲಿ ವೇದಾಂತ ಪ್ರಚಾರ ಕೈಗೊಳ್ಳಲು ಸಾಧ್ಯವಾಗುವಂತೆ ತರಬೇತಿ ಹೊಂದಿದ ಬ್ರಹ್ಮಚಾರಿ ಬ್ರಹ್ಮ 
ಬೈತನ್ಯರನ್ನು ಇಲ್ಲಿಗೆ ನೇಮಕ ಮಾಡಲಾಯಿತು. ಬ್ರಹ್ಮ ಚೈತನ್ಕರು ಇಲ್ಲಿಂದ ನಿರ್ಗಮಿಸಿದ ನಂತರ 1982 ರಲ್ಲಿ ಬ್ರಹ್ಮಚಾರಿ ಸುರೇಶ 
ಚೈತನ್ಯ ಅವರು ಚಿನ್ಮಯ ಮಿಶನ್ನಿನ ಕಾರ್ಯಗಳನ್ನು ಸಮನ್ವಯಗೊಳಿಸುವುದಲ್ಲದೆ ಹುಬ್ಬಳ್ಳಿ ನಗರದಲ್ಲಿ ಹಾಗೂ ಸಮೀಪದ ಸ್ಥಳಗಳಲ್ಲಿ 
ಗೀತೆ ಮತ್ತು ಉಪನಿಷತ್‌ "ಕುರಿತು ಪ್ರವಚನವನ್ನು ಮಾಡುತ್ತಿರುತ್ತಾರೆ. ಗೀತಾಜ್ಞಾನಯಜ್ಞಗಳ ಕಾಲಕ್ಕೆ ಜನರಲ್ಲಿರುವ ಹುಮಸ್ಷು 
ಮಾಸಿಹೋಗದಂತೆ ನೊಡಿಕೊಳ್ಳಲು ಹಲವಾರು ಅಭ್ಯಾಸ ಮಂಡಳಗಳು ಕಾರ್ಯ ನಿರ್ವಹಿಸುತ್ತವೆ. “ಅನೇಕ ಬಾಲವಿಹಾರಗಳ 
ಮೂಲಕ ಚಿನ್ನಯಮಿಶನ್‌ ಮಕ್ಕಳಲ್ಲಿ ಉತ್ಸಾಹಭರಿತರಾಗುವಂತಹ ಶಿಸ್ತುಬದ್ಧ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಮೌಲ್ಯ ಆಧಾರಿತ 
ಶಿಕ್ಷಣ ನೀಡುವ ಉದ್ದೇಶದಿಂದ ಇದು “ಚಿನ್ಮಯ ವಿದ್ಯಾಲಯ'ವನ್ನು ಸ್ಥಾಪಿಸಿದೆ. ಇದು ಇಂಗ್ಲೀಷ್‌ ಮಾಧ್ಯಮದ ಶಾಲೆಯಾಗಿದ್ದು 
ಪ್ರಸ್ತುತ ಈಗ ನಾಲ್ಕನೇ ತರಗತಿಯವರೆಗೆ ಶಿಕ್ಷಣ ನೀಡುವ ಸೌಲಭ್ಯವಿದ್ದು 'ಮುಂದೆ ಚಿನ್ಮಮ ವಸತಿ ಉಚ್ಚ ಮಾಧ್ಯಮಿಕ ಶಾಲೆಯನ್ನು 
ಆರಂಭಿಸುವ ಯೋಜನೆಯನ್ನು ಹೊಂದಿದೆ. 1992ನೇ ಇಸವಿ ಮೇ 8ರಂದು ಎಪ್ಪತ್ತೈದು ವರ್ಷ ತುಂಬಿದ ಸ್ವಾಮಿ ಚಿನಯಾನಂದರ 
ಅಮೃತೋತ್ಸವವನ್ನು ಆಚರಿಸಲಾಯಿತು. ಸ್ಥಳೀಯ ಚಿನ್ಮಯ ಮಿಶನ್‌ ಪ್ರಕಾಶನ ಕಾರ್ಯವನ್ನೂ ಕೈಗೊಂಡಿರುತ್ತದೆ. 


ಜನತೆ 203 


ಅಕ್ಕಿ ಆಲೂರಿನ ಬಳಿ ಮಲಗುಂದ ಗ್ರಾಮದಲ್ಲಿ ಆರ್ಷ ವಿದ್ಯಾಪೀಠ ಎಂಬ ಸಂಸ್ಥೆಯನ್ನು ಸ್ವಾಮೀ ಚಿನ್ಮಮಾನಂದರ 
ಅನುಯಾಯಿಗಳು ಸ್ಥಾಪಿಸಿದ್ದು ಸ್ವಾಮೀ ಚಿದ್ರೂಪಾನಂದರ ನೇತೃತ್ವದಲ್ಲಿ ಇಲ್ಲಿ ನಾನಾ ರೀತಿಯ ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳು 
ನಡೆಯುತ್ತಿವೆ. 


ಇಚಗೇರಿ ಸಂಪ್ರದಾಯದ ಗಿರೀಶಾಶ್ರಮ ಹುಬ್ಬಳ್ಳಿಯಲ್ಲಿ ಇದ್ದು ಇದರ ಭಕ್ತರು ಜಿಲ್ಲೆಯಲ್ಲಿ ಎಲ್ಲೆಡೆ ಹರಡಿದ್ದಾರೆ. ಇದೇ 


ಬಳ 


ಸಂಪ್ರದಾಯದಿಂದ ಸ್ಫೂರ್ತಿ ಹೊಂದಿದ್ದ ಗುರುದೇವ ರಾನಡೆಯವರ ಅನುಯಾಯಿಗಳೂ ಜಿಲೆಯಲಿ ಇದಾರೆ. 
ನ ನ. ಎ 


ಇಸ್ಲಾಂ 


ಧಾರವಾಡ ಜಿಲ್ಲೆಯ ಅನೇಕ ಭಾಗಗಳು ಬಿಜಾಪುರದ ಬಹಮನಿ ಸುಲ್ತಾನರ ಆಳ್ವಿಕೆಗೆ ಒಳಪಟ್ಟಿದ್ದ ಕಾರಣ ಇಸ್ಲಾಂ ಧರ್ಮದ 
ಬೆಳವಣಿಗೆಗೆ ಕಾರಣವಾಯಿತು. ಮುಂದೆ ಮುಘಲರ ಮತ್ತು ಸವಣೂರ ನವಾಬರ ಆಡಳಿತದ ಪ್ರಭಾವವಿತ್ತು. ಬಂಕಾಪುರ, ಗದಗ, 
ಹುಬ್ಬಳ್ಳಿ, ಮಿಶ್ರೀಕೋಟೆ, ಲಕ್ಷ್ಮೇಶ್ವರ, ಧಾರವಾಡ ಇವೇ ಮುಂತಾದ ಕೋಟೆಗಳಲ್ಲಿ ಬಿಜಾಪುರದವರು ಮತ್ತು ಮುಘುಲರು ತಮ್ಮ 
ಸೈನ್ಯಗಳನ್ನು ಇರಿಸಿದ್ದರು. ಸ್ವಾಭಾವಿಕವಾಗಿ ಈ ಮುಸಲಾನರ ಸೈನ್ಯಗಳು ಮತ್ತು ಅವರ ಸೇವೆಗೆ ಬಂದ ವಿವಿಧ ವೃತ್ತಿಯ 
' ಮುಸಲಾನವರುಗಳು ಈ ಜಿಲ್ಲೆಯ ನಾನಾ ಸ್ಥಳಗಳಲ್ಲಿ ವಲಸೆ ಬಂದು ನೆಲೆಸಲು ಕಾರಣವಾಯಿತು. ಬಂಕಾಪುರ, ಹುಬ್ಬಳ್ಳಿ, ಲಕ್ಷ್ಮೇಶ್ವರ, 
ಗದಗ, ರಾಣೆಬೆನ್ನೂರು, ಧಾರವಾಡ (ಮಂಗಳವಾರ ಪೇಟೆ) ಮುಂತಾದ ಕಡೆಗಳಲ್ಲಿ ಬಿಜಾಪುರದ ಆದಿಲ್‌ಷಾಹಿ ಕಾಲದ ಮಸೀದಿಗಳು 
ಕಂಡು ಬರುತ್ತವೆ. ಆದಿಲ್‌ಷಾಹಿಗಳ ಸಾಮ್ರಾಜ್ಯವು ಪತನವಾದ ನಂತರ ಬಿಜಾಪುರದ ಸುತ್ತಮುತ್ತಲಿದ್ದ ಮುಸಲಾನರು ತಮ್ಮ 
ವ್ಯಾಪಾರ ವಹಿವಾಟುಗಳನ್ನು ಮುಂದುವರೆಸಲು ಮುಖ್ಯವಾಗಿ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಬಂದು ನೆಲಸಿದರೆಂಬ 
ಅಭಿಪ್ರಾಯಗಳಿವೆ. ಪೇಶ್ವೆಗಳ ಆಳ್ವಿಕೆಯ ಕಾಲದಲ್ಲಿ ಧಾರವಾಡ ನಗರದ ಮುಖ್ಯ ಭಾಗಗಳಾದ ಸೈದಾಪುರ, ಮಾಳಾಪುರ, ಸಪ್ತಾಪುರ 
ಮುಂತಾದ ಕಡೆಗಳಲ್ಲಿ ಮುಸಲ್ಮಾನರ ಮುಖ್ಯ ಪಂಗಡವಾದ ಸೈಯದ್‌ ಕುಟುಂಬಗಳು ಅಧಿಕವಾಗಿದ್ದುದರಿಂದ ಈ ಭಾಗವನ್ನು 
ನವ್‌ಗಾಂವ್‌ ಅಥವಾ ನವ್‌ಪುರ ಎಂದು ಕರೆಯಲಾಗುತ್ತಿತ್ತು. ಈ ಪಂಗಡದವರು ಹೊರದೇಶಗಳೊಡನೆ ಸಮುದ್ರ ವ್ಯಾಪಾರವನ್ನು 
ಮಾಡುತ್ತಿದ್ದುದರಿಂದ ಹುಬ್ಬಳ್ಳಿ ಮತ್ತು ಧಾರವಾಡದ ನಗರೀಕರಣಕ್ಕೆ ಕಾರಣವಾಗಿರಬಹುದೆಂದು ಹೇಳಲಾಗಿದೆ. ಬಿಜಾಪುರದ 
ಸುಲ್ತಾನರುಗಳು ಮುಖ್ಯವಾಗಿ ಷಿಯಾಗಳಾಗಿದ್ದರು. ಔರಂಗಜೇಬನು ಬಿಜಾಪುರವನ್ನು ವಶಪಡಿಸಿಕೊಂಡ ಮೇಲೆ ಹುಬ್ಬಳ್ಳಿ ಧಾರವಾಡ 
ಮತ್ತು ಬೆಳಗಾವಿಯಲ್ಲಿದ್ದ ಮುಸಲಾನರು ಮೂಲತಃ ತಮ್ಮ ಸುನ್ನಿ ಸಂಪ್ರದಾಯ ಆಚರಿಸುವುದನ್ನು ಬಿಡದಿದ್ದರೂ ಷಿಯಾಗಳು 
ಆಚರಿಸುವ ಮೊಹರಂ ತಿಂಗಳಲ್ಲಿ ಪ್ರವಾದಿ ಮಹಮದ್‌ ಪೈಗಂಬರ್‌ ಅವರ ಮೊಮಗ ಇಮಾಮ್‌ ಹುಸೇನ್‌ನ ಮರಣದ 
ಸಂಕೇತವಾದ ಮೊಹರಂ ಹಬ್ಬವನ್ನು ಆಚರಿಸುವುದು ವ್ಯಕ್ತವಾಗುತ್ತದೆ. ಆಚರಣೆಯಲ್ಲಿ ಹಿಂದೂಗಳು ಹಾಗೂ ಮುಸಲ್ಮಾನರು ಸಹಿಷ್ಣುತೆ 
ಮತ್ತು ಐಕ್ಕತಾ ಮನೋಭಾವದಿಂದ ಭಾಗವಹಿಸುತ್ತಾರೆ. ಬೇರೆ ಪ್ರದೇಶಗಳಿಂದ ಬಂದ ಮುಸಲ್ಮಾನರು ತಮ್ಮ ಮೂಲ ಪ್ರದೇಶದ 
ಹೆಸರುಗಳನ್ನು ಉಳಿಸಿಕೊಳ್ಳುವುದು ಸ್ವಾಭಾವಿಕವಾಗಿ ಕಂಡು ಬರುತ್ತದೆ. ಉದಾಹರಣೆಗೆ ಹೇಳುವುದಾದರೆ ಹಳೇ ಹುಬ್ಬಳ್ಳಿಯ 
ನಾರಾಯಣ ಪೇಟೆಯಲ್ಲಿರುವ ಮುಸಲ್ಮಾನರು ಮೂಲತಃ ಗುಲ್ಬರ್ಗ ಜಿಲ್ಲೆಯ ಅದೇ ಹೆಸರಿನ ಊರಿನಿಂದ ವಲಸೆ ಬಂದವರೆಂದು 
ಹೇಳಿಕೊಳ್ಳುತ್ತಾರೆ. ಗುಲ್ಬರ್ಗ ಜಿಲ್ಲೆಯಿಂದ ಬಂದ ಮುಸಲಾನರಲ್ಲಿ ಚುಹೆ, ಚುಲ್‌ಬುಲ್‌, ಷಾಬ್ಚಿ ಮತ್ತು ನಾಯಕ್‌ವಾಡಿ. ಕುಟುಂಬಗಳ 
ಅಡ ಹೆಸರುಗಳು ಇಂದಿಗೂ ರೂಢಿಯಲ್ಲಿವೆ. ಈ ಜಿಲ್ಲೆಯ ಮುಸಲ್ಮಾನರ ಉದ್ಯೋಗವು ಪ್ರಮುಖವಾಗಿ ವ್ಯಾಪಾರವಾಗಿದ್ದರೂ 
ಹಲವರು ಕೃಷಿ ಮತ್ತಿತರ ಉದ್ಯೋಗಗಳಲ್ಲಿ ತೊಡಗಿದವರೂ ಆಗಿದ್ದಾರೆ. ವಾಹನ, ಯಂತ್ರಗಳ ದುರಸ್ತಿ ವಾಹನಗಳ ವಾಹಕನ 
ಕೆಲಸಗಳಲ್ಲೂ ಅನೇಕರು ತೊಡಗಿದ್ದಾರೆ. ಇವರಲ್ಲಿ ತರಕಾರಿ, ಹೂ ಬೆಳೆಯುವ ಬಾಗವಾನ್‌ ಎಂಬ ವರ್ಗವಿದೆ. 


ನಮಾಜ್‌, ಬಡವರಿಗೆ ಭಿಕ್ಷೆ ಹಾಕುವುದು, ರಂಜಾನ್‌ ತಿಂಗಳಲ್ಲಿ ಉಪವಾಸ ಮಾಡುವುದು ಹಾಗೂ ಮಕ್ಕಾ ಪಟ್ಟಣಕ್ಕೆ 
(ಹಜ್‌ಯಾತ್ರೆ) ಹೋಗಿ ಬರುವುದು ಮುಸಲ್ಮಾನರ ಧಾರ್ಮಿಕ ಕರ್ತವ್ಯಗಳಾಗಿವೆ. ಅವರ ಪೂಜಾ ವಿಧಾನದಲ್ಲಿ ದಿನಕ್ಕೆ ಐದು ಬಾರಿ 
ನಮಾಜ್‌ (ಪ್ರಾರ್ಥನೆಯೊಂದಿಗೆ ಬಾಗುವುದು) ಮಾಡುವುದು ಕಂಡು ಬರುತ್ತದೆ. ಮುಸಲಾನರು ಒಬ್ಬ ದೇವನಲ್ಲಿ ಅವನ ದೂತರಲ್ಲಿ 
ಪವಿತ್ರವಾದ ಕುರಾನಿನಲ್ಲಿ ಅಲ್ಲಾನ ಪ್ರವಾದಿಗಳಲ್ಲಿ ಅವನ ನ್ಯಾಯದಲ್ಲಿ ಸ್ವರ್ಗ ನರಕಗಳಲ್ಲಿ ಹಾಗೂ ದೈವಿಕ ವಿಧಿಗಳಲ್ಲಿ 
ನಂಬಿಕೆಯಿಟ್ಟಿದಾರೆ. ಧಾರವಾಡ ಜಿಲ್ಲೆಯ ಮುಸಲಾನರು ಬಹುಪಾಲು ಸುನ್ನಿಗಳಾಗಿದ್ದಾರೆ. ಸುನ್ನಿ ಸಂಪ್ರದಾಯಕ್ಕೆ ವಿರೋಧವಾಗಿದ್ದರೂ 
ಅನೇಕ ಕಡೆ ಸಂತರ ದರ್ಗಾಗಳಿಗೆ ಗೌರವ ಸಲ್ಲಿಸುತ್ತಾರೆ. ಧಾರವಾಡ, ಶಿರಹಟ್ಟಿ, ಹುಬ್ಬಳ್ಳಿ, ಹುಲಗೂರು, ರಾಣೆಬೆನ್ನೂರು, ಶಿಗ್ಗಾಂವಿ 
ಮುಂತಾದ ಕಡೆ ಪ್ರಸಿದ್ಧ ದರ್ಗಾಗಳಿವೆ. ಅಲ್ಲಿ ಉರುಸುಗಳು ನಡೆಯುತ್ತವೆ (ಜಾತ್ರೆಗಳ ಪಟ್ಟಿಯಲ್ಲಿ ಉರುಸು ನೋಡಿ). ಈ ಪೈಕಿ 


204 ಧಾರವಾಡ ಜಿಲ್ಲೆ 
ನವಲಗುಂದ ತಾ!! ಯಮನೂರಲ್ಲಿ ರಾಜಾ ಬಾಗ್‌ಸವಾರ್‌ ಎಂಬ ಸಂತನ ಉರುಸು ಪ್ರಸಿದ್ಧವಾಗಿದೆ. 1981 ರ ಜನಗಣತಿಯಂತೆ 
ಜಿಲ್ಲೆಯಲ್ಲಿ ಮುಸಲ್ಮಾನರ ಸಂಖ್ಯೆ 4,66, 617 ಇದ್ದು ಇದರಲ್ಲಿ 2,14,848 ಜನರು ಗ್ರಾಮಾಂತರ ಪ್ರದೇಶಗಳಲ್ಲೂ ಮತ್ತು 


251,769 ಜನರು ನಗರ ಪ್ರದೇಶಗಳಲ್ಲೂ ವಾಸಿಸುತ್ತಿದ್ದು ಇದು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇ.15.84 ರಷ್ಟಿತ್ತು. 


ಕೈಸ್ತರು 

1830ರಲ್ಲಿ ಕ್ಯಾಥೊಲಿಕ್‌ ಕ್ರೈಸ್ತರು ಗೋವಾದಿಂದಲೂ ಹಾಗೂ ಮದರಾಸಿನಿಂದಲೂ ವಲಸೆ ಬಂದು ನೆಲಸಿದರೆಂದು ಹೇಳುತ್ತಾರೆ. 
ಅವರಲ್ಲಿ ಹೆಚ್ಚಿನವರು ಸೈನಿಕರಾಗಿದ್ದರು. 1840ರಲ್ಲಿ ಧಾರವಾಡಕ್ಕೆ ಕಲೆಕ್ಟರ್‌ ಆಗಿಬಂದ ಲೋಗ್ನಾನ್‌ ಅವರು ಈಗಿರುವ ಕ್ಯಾಥೊಲಿಕ್‌ 
ಚರ್ಚ್‌ ನಿರ್ಮಾಣಕ್ಕಾಗಿ ನಿವೇಶನವನ್ನು ನೀಡಿದರು ಮತ್ತು ಆ ವರ್ಷದಲ್ಲೇ ಕ್ಯಾಥೊಲಿಕ್‌ ಚರ್ಚ್‌ ಸ್ಥಾಪನೆಯಾಯಿತು. ಆಗ ಜಿಲ್ಲೆಯಲ್ಲಿ 
ಕ್ಯಾಥೊಲಿಕ್‌ ಕ್ರೈಸ್ತರ ಸಂಖ್ಯೆ ಸುಮಾರು 200 ಇದ್ದಿರಬಹುದೆಂದು ತಿಳಿದು ಬರುತ್ತದೆ. 1860ರಲ್ಲಿ Ce ಕಲೆಕ್ಟರ್‌ ಆಗಿಬಂದ 
ಫಾದರ್‌ ಸೆಲಾಸೆಟ್‌ ಅವರ ಉತ್ತೇಜನದಿಂದ ತಮಿಳು ಮತ್ತು ಆಂಗ್ಲ ಶಾಲೆಗಳು ಆರಂಭವಾದವು. 1861 ರಲ್ಲಿ ಒಂದು ಕನ್ನಡ 
ಶಾಲೆಯೂ ಆರಂಭವಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಲ್ಲದಿದ್ದ ಕಾರಣ ಆ ಶಾಲೆಯನ್ನು 1868 ರಲ್ಲಿ ಮುಚ್ಚಲಾಯಿತು. 1883 ರಲ್ಲಿ 
ಸೇಂಟ್‌ ಜೋಸೆಫ್‌ ಆಂಗ್ಲಮಾಧ್ಯಮ ಶಾಲೆಯು ಆರಂಭವಾಯಿತು. 1907 ರಲ್ಲಿ ಕ್ರೈಸ್ತರ ಜನಸಂಖ್ಯೆ ಜಿಲ್ಲೆಯಲ್ಲಿ 489 
ಇದ್ದಿರಬಹುದೆಂದು ಹೇಳುತ್ತಾರೆ. ಆದರೆ ದಕ್ಷಿಣ ಮರಾಠಾ ರೇಲ್ಲೆಯ ಪ್ರಧಾನ ಕಛೇರಿಯು ಧಾರವಾಡದಿಂದ ಮದರಾಸಿಗೆ 
ವರ್ಗಾಯಿಸಿದುದರಿಂದ . 1912 ರಲ್ಲಿ ಕ್ರೈಸ್ತರ ಜನಸಂಖ್ಯೆಯು 225 ಕೈ ಇಳಿಯಿತೆಂದು ತಿಳಿದುಬರುತ್ತದೆ: 1992 ರಲ್ಲಿ 
ಧಾರವಾಡದಲ್ಲಿರುವ ಹೊಲಿಕ್ಕೆಸ್ಟ್‌ ಚರ್ಚ್‌ ತನ್ನ 150ನೇ ಹುಟ್ಟು ಹಬ್ಬವನ್ನು ಆಚರಿಸಿತು. ಈ ಚರ್ಚಿನ ವ್ಯಾಪ್ತಿಯಲ್ಲಿ ಜಿಲ್ಲೆಯಲ್ಲಿರುವ 
ಸಂಸ್ಥೆಗಳೆಂದರೆ, ಧಾರವಾಡದಲ್ಲಿರುವ ಪ್ರೆಸಂಟೇಷನ್‌ ಸ್ಕೂಲ್‌, ಸೇಂಟ್‌ ಜೋಸೆಫ್‌ ಸ್ಕೂಲ್‌ ಮತ್ತು ಲೂರ್ಡ್ಸ್‌ ಆಸ್ಪತ್ರೆ; 
ಹುಬ್ಬಳ್ಳಿಯಲ್ಲಿರುವ ಸೇಂಟ್‌ ಜೋಸೆಫ್‌ ಚರ್ಚ್‌, ಸೇಂಟ್‌ ಮೇರಿಸ್‌ ಸ್ಕೂಲ್‌, ಸೇಕ್ರೆಡ್‌ ಹಾರ್ಟ್ಸ್‌ ಸ್ಕೂಲ್‌, ಫಾತಿಮಾಸ್ಕೂಲ್‌, 
ಸೆಂಟ್‌ ಮೈಕಲ್‌ ಸ್ಕೂಲ್‌, ಮದರ್‌ ತೆರೆಸಾ ಕಾನ್ವೆಂಟ್‌, ಇನ್‌ಫೆಂಟ್‌ ಜೀಸಸ್‌ ಚರ್ಚ್‌ ಮತ್ತು ಡೊನ್‌ ಬೊಸ್ಕೊ ಅಕಾಡಮಿ; 
ಅಳ್ಲಾವರದಲ್ಲಿರುವ ಸೇಂಟ್‌ ಆನಿ ಚರ್ಚ್‌ ಮತ್ತು ಸೇಂಟ್‌ ತೆರೆಸಾ ಸ್ಕೂಲ್‌; ಕುಮರಿಕೊಪ್ಪದಲ್ಲಿರುವ ಹೋಲಿ ರೋಜರಿ ಚರ್ಚ್‌ 
ಮತ್ತು ಸೇಂಟ್‌ ರೋವಿಯರ್‌ ಸ್ಕೂಲ್‌; ಮತ್ತು ಗದಗಿನಲ್ಲಿರುವ ಸೇಂಟ್‌ ಇಗ್ನೆಸಿಯಸ್‌ ಚರ್ಚ್‌, ಸೇಂಟ್‌ ಜಾನ್ಸ್‌ ಸ್ಕೂಲ್‌ ಮತ್ತು 
ಲೊಯೊಲಾ ಸ್ಕೂಲ್‌. 


1820ರಲ್ಲಿ ಲಂಡನ್‌ ಮಿಶನರಿ ಸೊಸೈಟಿಯವರು ಬಳ್ಳಾರಿಯಲ್ಲಿ ನೆಲೆಸಿ ಅಲ್ಲಿಂದ ರೆ.ಬೆಯ್ನನ್‌ ಮುಂತಾದವರು 4830ರಲ್ಲಿ 
ಧಾರವಾಡದಲ್ಲಿ ತಮ್ಮಚಟುವಟಿಕೆ ಆರಂಭಿಸಿದರು. ಇವರು ಪ್ರಾಟೆಸ್ಟಂಟರು. ಇದಲ್ಲದೆ ಮಂಗಳೂರಿಗೆ 1834ಕ್ಕೆ ಬಂದ ಸ್ವಿಜರ್ಲೆಂಡ್‌ನ 
ಬಾಸೆಲ್‌ನ ಪ್ರಾಟೆಸ್ಟೆಂಟರು ಧಾರವಾಡದಲ್ಲಿ ಕಾರ್ಯ ಆರಂಭಿಸಿದರು. ಹುಬ್ಬಳ್ಳಿ, ಗದಗ, ಹಾವೇರಿ ಇವರ ಮುಖ್ಯ ಕೇಂದ್ರಗಳಾಗಿದ್ದವು. 
1835ರಿಂದ ರೆ! ಸ್ಯಾಮುವೆಲ್‌ ಹೆಬಿಕ್‌, ಹುಬ್ಬಳ್ಳಿ ಹಾಗೂ ಧಾರವಾಡಕ್ಕೆ ಬಂದು ಬಾಸೆಲ್‌ ಮಿಶನ್‌ನ. ಚಟುವಟಿಕೆ ಆರಂಭಿಸಿದರು. 
1837ರಲ್ಲಿ ಮೋಗ್ಲಿಂಗ್‌ ಧಾರವಾಡಕ್ಕೆ ಬಂದರು. 1837ರಲ್ಲಿ ಲಂಡನ್‌ ಮಿಶನರಿಗಳು ನಡೆಸುತ್ತಿದ್ದ ಸೇವೆಯ ಕೆಲಭಾಗಗಳನ್ನು 
ಇವರು ವಹಿಸಿಕೊಂಡರು. 1839ರಲ್ಲಿ ಹುಬ್ಬಳ್ಳಿ ಎರಡನೇಯ ಉಪಠಾಣ್ಯವಾಯಿತು. ಮುಂದೆ ಹೆಬಸೂರು, ಲಕ್ಕುಂಡಿ, ಬೆಟಗೇರಿಗಳಲ್ಲಿ 
19 ನೇಯ ಶತಮಾನದಲ್ಲಿ ಇವರ ಕಾರ್ಯ ವಿಸ್ತರಿಸಿತು. 1876 ರಲ್ಲಿ ಧಾರವಾಡದಲ್ಲಿ 62, ಹುಬ್ಬಳ್ಳಿಯಲ್ಲಿ 150 ಹಾಗೂ 
ಬೆಟಗೇರಿಯಲ್ಲಿ 140 ಅನುಯಾಯಿಗಳು ಇದ್ದರೆಂದು ಒಂದು ವರದಿ ತಿಳಿಸುತ್ತದೆ. 1913 ರಲ್ಲಿ ಹಾವೇರಿ ಪರಿಸರದ ರಾಣೆಬೆನ್ನೂರು, 
ಹಿರೇಕೆರೂರು, ಮೋಟೆಬೆನ್ನೂರುಗಳಲ್ಲಿ ಚಟುವಟಿಕೆಗಳನ್ನು ವಿಸ್ತರಿಸಿದರು. ಧಾರವಾಡದ ಹೆಬಿಕ್‌ ಮೆಮೋರಿಯಲ್‌ ಚರ್ಚ್‌, 
ಉಣಕಲ್‌, ಹಾವೇರಿ, ಗದಗ ಮುಂತಾದೆಡೆ ಇವರ ಚರ್ಚ್‌ಗಳು ಹರಡಿಕೊಂಡಿವೆ. ವೈಗಲ್‌, ಕಿಟೆಲ್‌, ಮೋಗ್ಲಿಂಗ್‌, ಮುಗ್ಗರ್‌, 
ಉತ್ತಂಗಿ ಚನ್ನಪ್ಪ ಮುಂತಾದ ಗಣ್ಯಮಿಶನರಿಗಳು ಇಲ್ಲಿ ಕೆಲಸ ಮಾಡಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ 1838 ರಲ್ಲಿ ಮೋಗ್ಲಿಂಗ್‌ ಪ್ರಾಥಮಿಕ 
ಶಾಲೆ ಆರಂಭಿಸಿದರು. 1868 ರಲ್ಲಿ ಇದು ಪ್ರೌಢಶಾಲೆಯಾಯಿತು. ಮುಗ್ಗರ್‌, ಕಿಟೆಲ್‌ ಇವರೇ ಇದರ ಮುಖ್ಯೋಪಾಧ್ಯಯರಾಗಿದ್ದರು. 
ಇದಲ್ಲದೆ ಬಾಸೆಲ್‌ ಮಿಶನ್‌ ಬಾಲಿಕಾ ಶಾಲೆ, ಟ್ರೇನಿಂಗ್‌ ಇನ್ಸ್‌ಟಿಟ್ಯೂಟ್‌, ಹುಬ್ಬಳ್ಳಿಯಲ್ಲಿ ಬಾಲಕರ ಪ್ರೌಢಶಾಲೆ, ಹಾಗೂ 
ಧಾರವಾಡದಲ್ಲಿ ಕಿಟೆಲ್‌ ಕಾಲೇಜು ನಡೆಸುತ್ತಿದ್ದಾರೆ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ನಡೆಸಿದ ಸಾಧನೆಯಾಗಿದೆ. ಜಿಲ್ಲೆಯಲ್ಲಿ 1981 


ಜನತೆ 205 


ರಂತೆ ಕೈಸ್ತಮತೀಯರ ಒಟ್ಟು ಜನಸಂಖ್ಯೆ 28,096. ಇವರಲ್ಲಿ 1,996 ಜನರು ಗ್ರಾಮಾಂತರ ಪ್ರದೇಶಗಳಲ್ಲೂ 26,100 ಮಂದಿ 
ಪಟ್ಟಣಗಳಲ್ಲೂ ಇದ್ದಾರೆ. 


ಮಠಗಳು 


ಧಾ ಇಡ ಜಿಲ್ಲೆಯಲ್ಲಿರುವ ಮಠಗಳಲ್ಲಿ ವೀರಶೈವ ಮಠಗಳೇ ಹೆಚ್ಚಾಗಿ ಕಂಡು ಬರುತ್ತವೆ. ಅನೇಕ ಮಠಗಳು ಕೇವಲ ಧಾರ್ಮಿಕ 
ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿರದೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳನ್ನೂ ಕೈಗೊಂಡಿರುತ್ತವೆ. ಜಿಲ್ಲೆಯಲ್ಲಿರುವ 
ಕೆಲವು ಮಠಗಳ ಬಗ್ಗೆ ಈ ಮುಂದೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. 


ಅಮಿನಭಾವಿ ಹಿರೇಮಠ, ಧಾರವಾಡ: ಧಾರವಾಡ ತಾಲ್ಲೂಕು ಅಮಿನಭಾವಿ ಪಂಚಗ್ರಹ ಹಿರೇಮಠವು ಸುಮಾರು ಆರೇಳು 
ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುತ್ತದೆಂದು ಹೇ ಲಾಗಿದೆ. ಕಿತ್ತೂರಿನ ದೇಶಗತಿಯ ಆ ಶ್ರಯ ಪಡೆದಿದ್ದ ಈ ಮಠದ 
ಕಟ್ಟಡದ ವಿನ್ಯಾಸ ಬಹಳ ಅಪರೂಪದ್ದೆಂದೇ ಹೇಳಬಹುದು. ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಮಠದ 
ಪಟ್ಟಾಧ್ಯಕ್ಷರಾಗಿದ್ದು ಅವರು ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಂಡಿರುತ್ತಾರೆ. ಅಮ್ಮಿನಭಾವಿ ಹಾಗೂ ಸುತ್ತಮುತ್ತಲಿನ 
ಗ್ರಾಮಗಳ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶಾಂತೇಶ್ವರ ಪ್ರೌಢ ಶಾಲೆಯನ್ನು ಮಠದ ಆವರಣದಲ್ಲೇ ಸ್ಥಾಪಿಸಿರುತ್ತಾರೆ. ಇಲ್ಲಿ ಉಚಿತ 
ಪ್ರಸಾದ ನಿಲಯವಿದೆ. 


ಮುರುಘಾಮಠ, ಧಾರವಾಡ: ಧಾರವಾಡದಲ್ಲಿರುವ ಮುರುಘಾ ಮಠವು, ಮೃತ್ಯುಂಜಯ ಸ್ವಾಮಿಗಳು ಮುರುಘಾ ಮಠದಲ್ಲಿದ್ದ 
ಕಾಲದಿಂದ ಹೆಚ್ಚು ಕ್ರಿಯಾಶೀಲವಾಗಿದೆ. ಇದು ಚಿತ್ರದುರ್ಗದ ಬೃಹನಥದ ಶಾಖೆ. ಹಲವಾರು ರಚನಾತಕ್ರ ಕಾರ್ಯಕ್ರಮಗಳನ್ನು 
ಮಠವು ಕೈಕೊಳ್ಳುತ್ತಿದೆ. ಮೃತ್ಯುಂಜಯ ಸ್ವಾಮಿಗಳು 1937ರಲ್ಲಿ ವೀರಶೈವ ತತ್ವ ಪ್ರಸಾರ ಮಾಡುವ ಸಲುವಾಗಿ “ಸಾವಧಾನ' ಎಂಬ 
ಪಾಕ್ಷಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಬಾಲಲೀಲಾ ಮಹಾಂತ Es ಗ್ರಂಥಮಾಲೆಯನ್ನು ಸ್ಥಾಪಿಸಿ ಅನೇಕ ಧಾರ್ಮಿಕ 
ಗ್ರಂಥಗಳನ್ನು ಮಠವು ಪ್ರಕಟಿಸಿದೆ. ಮೃತ್ಯುಂಜಯ ಸ್ವಾಮಿಗಳ ನಂತರ ಬಂದ ಮಹಾಂತಪ್ಪಗಳು ಮತ್ತು ಈಗಿರುವ ಶಿವಯೋಗಿ 
ಸ್ವಾಮಿಗಳವರು ಮಠದ ಉಜ್ವಲ ಪರಂಪರೆಯನ್ನು ಮುಂದುವರೆಸಿರುತ್ತಾರೆ. ಮಠದಲ್ಲಿ ಶ್ರಾವಣಮಾಸ ಮತ್ತು ಇತರ ದಿನಗಳಲ್ಲಿ! 
ಉಪನ್ಯಾಸಾದಿ ಸಾಂಸ್ಕೃತಿಕ ಚಟುವಟಿಕೆಗಳು ಉತ್ಸಾಹದಿಂದ ನಡೆಯುತ್ತವೆ. ಇಲ್ಲಿ ಒಂದು ಶಿವಾನುಭವ ಮಂಟಪವಿದೆ. ಈ ಮಠವು 
ಒಂದು ಉಚಿತ ಪ್ರಸಾದ ನಿಲಯವನ್ನು ನಡೆಸುತ್ತಿದ್ದು ಸಾವಿರಾರು ಗಣ್ಯ ಪದವೀಧರರಿಗೆ ನೆರವಾಗಿದೆ. 


ನವಕಲ್ಮಾಣ ಮಠ, ಧಾರವಾಡ: ಧಾರವಾಡದಲ್ಲಿ 1935 ರಲ್ಲಿ ನವಕಲ್ಯಾಣ ಮಠವನ್ನು ಪ್ರಾರಂಭಿಸಲಾಯಿತು. ಬಸವಣ್ಣನವರ 
ತತ್ವವನ್ನು ಪ್ರಚಾರ ಪಡಿಸುವುದೇ ಈ ಮಠದ ಉದ್ದೇಶವಾಗಿದೆ. ಮಠದ ಕುಮಾರಸ್ವಾಮಿಗಳು ಅಂತರನಾಷ್ಟ್ರೀಯ ಗಣ್ಯ 
ಎದ್ವಾಂಸರಾಗಿದ್ದಾರೆ. ಉಪನ್ಯಾಸ, ಗ್ರಂಥ ಪ್ರಕಟಣೆ, ಯೋಗ ಸಾಧನೆ ಮುಂತಾದ ಆಧ್ಯಾತಿಕ್ಮ ಚಟುವಟಿಕೆಗಳನ್ನು ಮಠದಲ್ಲಿ ನಡೆಸುತ್ತಾರೆ. 


ಜಗದ್ಗುರು ಸಚ್ಚಿದಾನಂದ ಮಹಾಸ್ವಾಮಿಗಳ ಮಠ, ಗದಗ: ಈ ಮಠವು 1905 ರಲ್ಲಿ ಪ್ರಾರಂಭವಾಗಿ, ಹಲವಾರು 
ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತಿದೆ. ಇಲ್ಲಿ ಪ್ರತಿ ವರ್ಷ ರಾಮನವಮಿಯಲ್ಲಿ ರಥೋತ್ಸವವು ನಡೆಯುವುದು. 


ನೀಲಕಂಠ ಮಠ, ಬೆಟಗೇರಿ: ಸುಮಾರು 200 ವರ್ಷಗಳ ಹಿಂದೆ ಶ್ರೀಶೈಲದಲ್ಲಿ ಇರುತ್ತಿದ್ದು ಮಲ್ಲಿಕಾರ್ಜುನನ ಸನ್ನಿಧಿಯ 
ಮಠದಲ್ಲಿ ವಾಸಮಾಡಿಕೊಂಡಿದ್ದು ಕುರುಹಿನಶೆಟ್ಟಿ ಧರ್ಮ ಪೀಠಾಧೀಶರಾಗಿದ್ದ ನೀಲಕಂಠಸ್ವಾಮಿಗಳು ಭಕ್ತರ ಇಚ್ಛೆಯಂತೆ ಶ್ರೀಶೈಲವನ್ನು 
ತಜಿ ಬೆಟಗೇರಿಗೆ ಬಂದು ಶ್ರೀಶೈಲ ಪರಂಪರೆಯನ್ನು ಮುಂದುವರೆಸಿ ಬೆಟಗೇರಿಯಲ್ಲಿಯೇ ಕುರುಹಿನಶೆಟ್ಟಿ ಧರ್ಮಪೀಠವನ್ನು 
ಸಾಪಿಸಿದರು. ಇದು ಕುರುಹಿನಶೆಟ್ಟಿ ಸಮಾಜದ ಮೂಲ ಪೀಠವಾಗಿದೆ. ಆ ನೀಲಕಂಠ ಸ್ವಾಮಿಗಳು ಮುಪ್ಪಿನವರಾಗಿದ್ದರಿಂದ ಅವರನ್ನು 
ಮುದಿಸ್ವಾಮಿಗಳೆಂತಲೂ ಕರೆಯುತ್ತಿದ್ದರು. 1849ರಲ್ಲಿ ಅವರು ಲಿಂಗೈೆಕ್ಕರಾದರು. ಅವರ ಗದ್ದುಗೆಯು ಈ ಬೆಟಗೇರಿ ಮಠದಲ್ಲಿಯೇ 
ಇದೆ. 1960 ರಲ್ಲಿ ಮುಮಡಿ ನೀಲಕಂಠ ಪಟ್ಟದಾರ್ಯ ಮಹಾಸ್ವಾಮಿಗಳು ಗುರು ಪೀಠವನ್ನು ಅಲಂಕರಿಸಿದರು. py 
ಪ್ರೋತ್ಸಾಹದಿಂದ ಒಂದು ಕಲಾಶಾಲೆ ಹಾಗೂ ಪೂರ್ವ ಪ್ರಾಥಮಿಕ ಶಿಕ್ಷಕರ ತರಬೇತಿ ಶಾಲೆಯು ಕಾರ್ಯ ನಿರ್ವಹಿಸುತ್ತಿದೆ. 


ಕುರುಹಿನಶೆಟ್ಟಿ ಸಮಾಜದವರು ಈ ಮಠಕ್ಕೆ ಬಹಳ ಭಕ್ತಿ ಗೌರವದಿಂದ ನಡೆದುಕೊಳ್ಳುತ್ತಾರೆ. 


206 ಧಾರವಾಡ ಜಿಲ್ಲೆ 

ಜಡಿ ಸಿದ್ದೇಶ್ವರ ಮಠ, ಹುಬ್ಬಳ್ಳಿ: ಹುಬ್ಬಳ್ಳಿಯಲ್ಲಿರುವ ಜಡಿಸಿದ್ದೇಶ್ವರ ಮಠವನ್ನು ಜಡಿ ಸಿದ್ಧಯೋಗೀಂದ್ರರು ಸುಮಾರು 1870 
ರಲ್ಲಿ ಸ್ಥಾಪಿಸಿದರೆಂದು ಹೇಳಲಾಗಿದೆ. ಮಠವು ಭಾರತೀಯ ಆಧ್ಯಾತ (ಸಂಪ್ರದಾಯಕ್ಕೆ ಸಂಬಂಧಿಸಿದ್ದು. ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ, 
ಅನ್ನದಾಸೋಹ ಮುಂತಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಪ್ರತೀ ಶ್ರಾವಣಮಾಸದಲ್ಲಿ ಹಾಗೂ ಶಿವರಾತ್ರಿಯಲ್ಲಿ ಲ್ಲಿ ಉತ್ಸವವು 
ಹಾಗೂ ಆಗಿ ಹೋದ ಮಹಾತಥ ಕಾರ್ಯಕ್ರಮಗಳು ಈ ಮಠದ ಆಶ್ರಯದಲ್ಲಿ ನಡೆಯುತ್ತವೆ. 


ಪಂಚಗ್ರಹ ಹಿರೇಮಠ, ಸುಳ್ಳ: ಹುಬ್ಬಳ್ಳಿ ತಾಲ್ಲೂಕು ಸುಳ್ಳ ಗ್ರಾಮದಲ್ಲಿರುವ ಪಂಚಗ್ರಹ ಹಿರೇಮಠವನ್ನು ಜಗದ್ಗುರು ರೇವಣ್ಣ 
ಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಯವರು ಸ್ಥಾಪಿಸಿರುವರು. ಈ ಮಠವು ವೀರಶೈವ ಸಂಪ್ರದಾಯಕ್ಕೆ ಸೇರಿದ್ದು ಪಂಚಪೀಠಗಳಲ್ಲಿ 
ಒಂದಾದ ರಂಭಾಪುರಿ ಟೆಳೆಹೊನ್ನೂರು) ಪೀಠದ ಸಂಪ್ರದಾಯಕ್ಕೆ ಸಂಬಂಧಿಸಿದೆ. ಈ ಮಠವು ಸ್ವತಂತ್ರವಾಗಿದ್ದು ಇದರ ಆಶ್ರಯದಲ್ಲಿ 
ಬಿಜಾಪುರ ಜಿಲ್ಲೆಯ ಸಿಂಧಗಿ ತಾಲ್ಲೂಕಿನ ಹರನಾಳ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಶಾಲೆಯು ನಡೆಯುತ್ತಿದೆ. ಶ್ರಾವಣಮಾಸದ 
ಒಂದು ತಿಂಗಳ ಪರ್ಯಂತ ಪುರಾಣ ಪ್ರವಚನ, ದಾಸೋಹ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ. 


ಶಿತಿಕಂಠೇಶ್ವರ ಪಂಚಗ್ರಹ ಹಿರೇಮಠ, ಕುಂದಗೋಳ: ಕುಂದಗೋಳದಲ್ಲಿರುವ ಶಿತಿಕಂಠೇಶ್ವರ _ಪಂಚಗ್ರಹ ಹಿರೇಮಠವು 
ಧರ್ಮ ಪ್ರಚಾರ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳ ಉದ್ದೇಶವನ್ನು ಹೊಂದಿದೆ. ಇದು ಲಿಂಗವಂತ ಸಂಪ್ರದಾಯಕ್ಕೆ ಸೇರಿರುತ್ತದೆ. 
ಈ ಮಠವು ಕನ್ನಡ ಮತ್ತು ಸಂಸ್ಕೃತವನ್ನು ಕಲಿಯುವ ವಿದ್ಯಾರ್ಥಿಗಳಿಗೂ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ 
ವೇತನವನ್ನು ನೀಡುತ್ತಿದೆ. ಶ್ರಾವಣಮಾಸದಲ್ಲಿ ಒಂದು ತಿಂಗಳು ಹಾಗೂ ಮಹಾಶಿವರಾತ್ರಿಯಲ್ಲಿ ವಿಶೇಷ ಪೂಜಾ ವಿಧಿಗಳೂ, 
ಅನ್ನಸಂತರ್ಪಣೆ ಹಾಗೂ ಪುರಾಣ ಪ್ರವಚನಗಳು ಈ ಮಠದಲ್ಲಿ ನಡೆಯುತ್ತವೆ. 


ಶಿವಾನಂದ ಮಠ, ಕುಂದಗೋಳ: ಕುಂವಗೋಳದಲ್ಲಿರುವ ಶಿವಾನಂದ ಮಠವು 1960 ರಲ್ಲಿ ಬಸವೇಶ್ವರ ಸ್ವಾಮಿಗಳವರಿಂದ 
ಸ್ಥಾಪಿಸಲ್ಪಟ್ಟಿತು. ಇದು ವೀರಶೈವ ಸಂಪ್ರದಾಯಕ್ಕೆ ಸೇರಿದ್ದು ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 
ಕೈಗೊಳ್ಳುವ ಉದ್ದೇಶವನ್ನು ಹೊಂದಿದೆ. ಮಠದ ಆಶ್ರಯದಲ್ಲಿ ಒಂದು ಉಚಿತ ಪ್ರಸಾದ ನಿಲಯವಿದ್ರು ಆರಾಧನೆ ಹಾಗೂ ದಾಸೋಹ 
ಕಾರ್ಯ ಚಟುವಟಿಕೆಗಳು ನಡೆಯುತ್ತವೆ. 


ಮುಕ್ತಿಮಂದಿರ, ಹರಲಾಪುರ: ಕುಂದಗೋಳ ತಾಲೂಕಿನ ಹರಲಾಪುರ ಗ್ರಾಮದಲ್ಲಿರುವ ಮುಕ್ತಿಮಂದಿರವು ಜನಪ್ರಿಯವಾಗಿರುವ 
ಒಂದು ಧಾರ್ಮಿಕ ಮಠವಾಗಿದೆ. ಬಾಳೆಹೊನ್ನೂರು ರಂಭಾಪುರಿ ಪೀಠದ ಶಿವೈಕ್ಯ ಜಗದ್ಗುರು ಪ್ರಸನ್ನರೇಣುಕ ವೀರಗಂಗಾಧರ 
ಸ್ವಾಮಿಗಳಿಂದ ಈ ಮಠವು ಸ್ಥಾಪಿತವಾಗಿದೆ. ಧಾರ್ಮಿಕ, ಆಧ್ಯಾತಿಕ್ರ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಿರುವ 
ಈ ಸ್ಥಳದಲ್ಲಿ ವಿಶ್ವದ ಎಲ್ಲಾ ಧರ್ಮಗಳನ್ನು ಪ್ರತಿನಿಧಿಸುವ ಸರ್ವಧರ್ಮಗಳ ಮಂಟಪಗಳಿವೆ. ವಿಎಧ ಧಾರ್ಮಿಕ ನಂಬಿಕೆಯುಳ್ಳ 
ಜನರು ಇಲ್ಲಿಗೆ ಬಂದು ಶ್ರದ್ಧಾಸಕ್ತಿಗಳಿಂದ ಪೂಜಿಸುವುದರಿಂದ ಇದು ಧಾರ್ಮಿಕ ಸಮನ್ವಯದ ಕೇಂದ್ರವಾಗಿದೆ. ಈ ಮಠದ ಮೂಲ 
ಉದ್ದೇಶವು ಮಾನವತಾ ಧರ್ಮದ ಪ್ರತಿಪಾದನೆಗೆ ಶ್ರಮಿಸುವುದೇ ಆಗಿದೆ. 


ಜಗದ್ಗುರು ಅನ್ನದಾನೀಶ್ಚರ ಸಂಸ್ಥಾನ ಮಠ, ಮುಂಡರಗಿ: ಕಲ್ಯಾಣ ಕ್ರಾಂತಿಯ ನಂತರ ಚನ್ನಬಸವಣ್ಣನವರು ಉಳವಿಕ್ಷೇತ್ರಕ್ಕೆ 
ಬಂದು ಲಿಂಗೈಕ್ಕರಾಗಲು ಒಬ್ಬ ತಮ್ಮ ಸೇವಕ ಬಾಲ ಜಂಗಮ ಮೂರ್ತಿಗೆ ಕ್ರಿಯಾ ಭಸವನ್ನು ನೀಡಿ ಆಶೀರ್ವದಿಸಿದರು. ಇವರು 
ಗುರುಗಳ ಅಪ್ಪಣೆಯಂತೆ ಸಂಚಾರ. ಹೊರಟು ಅನ್ನದಾನ ಜ್ಞಾನದಾನ ಮಾಡುತ್ತಾ ಬಂದ ಕಾರಣ ಇಲ್ಲಿಯ ಮೂಲಕರ್ತ್ವಗಳು 
ಅನ್ನದಾನ ಶಿವಯೋಗಿಗಳಿನಿಸುತ್ತಾರೆ. ಈ ಮಠವು ಎಲ್ಲಾ ಮತೀಯ ಭಕ್ತರನ್ನು ಆಕರ್ಷಿಸುತ್ತಿದ್ದ 20 ಶಾಖಾ ಮಠಗಳನ್ನು ಹೊಂದಿದೆ. 
ಈ ಮಠದ ಪರಂಪರೆಯಲ್ಲಿ ಬಂದವರೆಲ್ಲ ಜಗದ್ಗುರು ಅನ್ನದಾನೀಶ್ವರ ಸ್ವಾಮಿಗಳೆಂದು ಅಭಿದಾನ ಪಡೆಯುತ್ತಾ ಬಂದಿರುವರು. ಸದ್ಯದ 
ಜಗದ್ಗುರುಗಳು 1969 ರಂದು ಪಟ್ಟಾಧಿಕಾರ ಹೊಂದಿದ್ದು ಧರ್ಮ, ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸೇವೆಗೈದಿದ್ದಾರೆ. ಮಠದ 
ಆಶ್ರಯದಲ್ಲಿ ಎಂಟು ಪ್ರೌಢಶಾಲೆಗಳು, ಎರಡು ಕಿರಿಯ ಮಹಾವಿದ್ಯಾಲಯಗಳೂ, ಒಂದು ಪದವಿ ಕಾಲೇಜು, ಒಂದು ಡಿಪ್ಲೊಮ 
ತಾಂತ್ರಿಕ ಶಾಲೆ, ಹೆಣ್ಣು ಮಕ್ಕಳ ಪ್ರೌಢಶಾಲೆ, ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಹಾಗೂ ಸಂಸ್ಕೃತ ಪಾಠಶಾಲೆಯು ಹಾಗೂ 
ಎಂಟು ಪ್ರಸಾದ ನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಮಠವು 90 ಪುಸ್ತಕಗಳನ್ನು ಹೊರತಂದಿದೆ. ಮಠದ ಆಶ್ರಯದಲ್ಲಿ ಸಾಮೂಹಿಕ 
ಎವಾಹ, ಗುರುಗಳ ಪುಣ್ಯಾರಾಧನೆ, ಬಸವ ಜಯಂತಿ ಮುಂತಾದ ಧಾರ್ಮಿಕ ಚಟುವಟಿಕೆಗಳು. ನಡೆಯುವುದೇ ಅಲ್ಲದೆ ಪುರಾಣ 


ಜನತೆ 207 


ಪ್ರವಚನಗಳೂ, ಉಚಿತ ಆರೋಗ್ಯ ತಪಾಸಣೆ ಇವೇ ಮುಂತಾದ ಕಾರ್ಯಕ್ರಮಗಳು ನಡೆಯುವುವು. ಮಾಘ ಶುದ್ಧದಲ್ಲಿ ಇಲ್ಲಿ ಜಾತ್ರೆ 
ನಡೆಯುವುದು. 


ಜಗದ್ಗುರು ನಾಗಲಿಂಗ ಮಹಾಸ್ಥಾಮಿ ಮಠ, ನವಲಗುಂದ: ಈ ಮಠವನ್ನು ವಿಶ್ವಕರ್ಮ ಜಗದ್ಗುರುಗಳಾದ ಧರ್ಮೆಂದ್ರ 
ಸ್ವಾಮಿಗಳು ಮೌನೇಶ್ವರ ಮಠ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದರು. 19 ನೇ ಶತಮಾನದಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು ಇಲ್ಲಿ ಬಂದು 
ನೆಲೆಯಾದರು. ಇವರ ಸಮಾಧಿಯಾದ ನಂತರ ಗದ್ದುಗೆ ಸ್ಥಾಪನೆಯಾಗಿ ಈ ಮಠಕ್ಕೆ ನಾಗಲಿಂಗ ಮಹಾಸ್ವಾಮಿ ಮಠ ಎಂಬ ಹೆಸರು 
ಬಂದಿದೆ. ಈ ಮಠವು ಸ್ವತಂತ್ರ ಮಠವಾಗಿದ್ದು ಇದಕ್ಕೆ ಸರ್ವಧರ್ಮದವರೂ ನಡೆದುಕೊಳ್ಳುತ್ತಾರೆ. ಅಭಿನವ ಬ್ರಹ್ಮ ಶ್ರೀ ನಾಗಲಿಂಗ 
ಸ್ವಾಮಿಗಳು ಈಗಿನ ಮಠಾದೀಶರಾಗಿರುತ್ತಾರೆ. ಈ ಮಠದ ಆಶ್ರಯದಲ್ಲಿ ಒಂದು ಶಿಶು ವಿಹಾರ, ಒಂದು ಪ್ರಾಥಮಿಕ ಶಾಲೆ, ಒಂದು 
ಪ್ರೌಢ ಶಾಲೆ ಹಾಗೂ ಒಂದು ಕೈಗಾರಿಕಾ ತರಬೇತಿ ಕೇಂದ್ರವು ಸ್ಥಾಪಿತವಾಗಿವೆ. 


ಕುಮಾರೇಶ್ವರ ಮಹಾಮಠ, ಜೋಯಿಸರ ಹರಳಹಳ್ಳಿ: ಧಾರವಾಡ ಜಿಲ್ಲೆಯ. ರಾಣೆಬೆನ್ನೂರು ತಾಲೂಕಿನ ಜೋಯಿಸರ 
ಹರಳಹಳ್ಳಿಯಲ್ಲಿ ಜನಿಸಿದ ಕುಮಾರ ಮಹಾಸ್ವಾಮಿಗಳು ಹಾನಗಲ್ಲಿನ ವಿರಕ್ತಮಠದ ಪೀಠಾಧಿಪತಿಗಳಾಗಿದ್ದು ಜೋಯಿಸರ ಹರಳಹಳ್ಳಿ 
ಗ್ರಾಮಸ್ಥರ ಹಾಗೂ ಅಲ್ಲಿಯ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಲಿಂ॥ ಕುಮಾರಸ್ವಾಮಿಗಳ ಸಾರಕ ಕುಮಾರೇಶ್ವರ ಮಹಾ 
ಮಠವನ್ನು ಅಸ್ತಿತ್ವಕ್ಕೆ ತಂದರು. 


ಅನ್ನದಾನೀಶ್ಚರ ಸಂಸ್ಥಾನ ಮಠ, ಹಾಲಕೆರೆ: ರೋಣ ತಾಲೂಕಿನ ಹಾಲಕೆರೆಯಲ್ಲಿರುವ ಅನ್ನದಾನೀಶ್ಚರ ಮಠವು ಸುಮಾರು 
1650ರಲ್ಲಿ ಸ್ಥಾಪಿತವಾಗಿದೆ ಎಂದು ಕೆಲವು ಆಧಾರಗಳಿಂದ ಪರಿಗಣಿಸಲಾಗಿದೆ. ಅನ್ನದಾನೀಶ ಸ್ವಾಮಿಯವರು ಈ ಮಠದ ಮೂಲ 
ಪುರುಷರೆಂದು ಹೇಳಲಾಗುತ್ತದೆ. ಅಲ್ಲಮ ಪ್ರಭುಗಳ ವಿರಕ್ತ ಸಂಪ್ರದಾಯಕ್ಕೆ ಇದು ಸೇರಿರುತ್ತದೆ. ಮಠವು ಅನೇಕ ಧಾರ್ಮಿಕ, 
ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಈ ಮಠವು ಸ್ವತಂತ್ರವಾಗಿದ್ದು ಧಾರವಾಡ ಜಿಲ್ಲೆಯಲ್ಲದೆ ಮತ್ತಿತರ 
ಕೆಲವು ಜಿಲ್ಲೆಗಳಲ್ಲಿ ಅನೇಕ ಶಾಖಾ ಮಠಗಳನ್ನು ಹೊಂದಿದೆ. ಈ ಮಠದ ಆಶ್ರಯದಲ್ಲಿ ಅನೇಕ ಪ್ರಸಾದ ನಿಲಯಗಳು ಹಾಗೂ 
ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಸಾಮೂಹಿಕ ವಿವಾಹ, ಕಿವುಡ ಮತ್ತು ಮೂಕರಿಗಾಗಿ ವಸತಿ ಗೃಹ ಮತ್ತು ಪಾಠಶಾಲೆಗಳನ್ನು 
ನಡೆಸುತ್ತಿರುವುದು ಇದರ ಇತರ ಕೆಲವು ಮುಖ್ಯ ಚಟುವಟಿಕೆಗಳಾಗಿವೆ. ಶ್ರಾವಣಮಾಸದಲ್ಲಿ ಹಾಗೂ ಅಮಾವಾಸ್ಯೆ ದಿನಗಳಂದು 
ಇಲ್ಲಿ ವಿಶೇಷ ಆರಾಧನೆಯಾಗುತ್ತದೆ. ಪ್ರತಿ ವರ್ಷವೂ ನಡೆಯುವ ಜಾತ್ರೆಯ ಸಮಯದಲ್ಲಿ ವಿಚಾರ ಗೋಷ್ಠಿಗಳೂ ಹಾಗೂ 


ನಾಟಕೋತ್ಸವ ನಡೆಯುತ್ತವೆ. 


ಗುರು ಚರಮೂರ್ತೀಶ್ವರ ಮಠ, ಗಂಜೀಗಟ್ಟ: ಶಿಗ್ಗಾಂವಿ ತಾಲೂಕಿನ ಗಂಜೀಗಟ್ಟಿ ಗ್ರಾಮದ ಗುರು ಚರಮೂರ್ತೀಶ್ವರ 
ಮಠವು ವೀರಶೈವ ಸಂಪ್ರದಾಯಕ್ಕೆ ಸೇರಿದ್ದು ಎಲ್ಲಾ ಮತದವರೂ ಈ ಮಠಕ್ಕೆ ನಡೆದುಕೊಳ್ಳುತ್ತಾರೆ. ಈ ಮಠದ ಆಶ್ರಯದಲ್ಲಿ 
ಒಂದು ಕಲ್ಯಾಣ ಮಂಟಪ ಹಾಗೂ ಎರಡು ಪ್ರೌಢ ಶಾಲೆಗಳಿವೆ. "ಸಾಧನ ಕಿರಣ' ಎಂಬ ಮಾಸಪತ್ರಿಕೆಯನ್ನು ಈ ಮಠದ 
ಆಶ್ರಯದಿಂದ ಪ್ರಕಟಿಸುತ್ತಾರೆ. ಇಲ್ಲಿ ವರ್ಷಕ್ಕೆ ಎರಡು ಬಾರಿ ಜಾತ್ರೆ ನಡೆಯುತ್ತದೆ. 


| ವೀರೇಶ್ವರ ಮಹಾ ಶಿವಶರಣರ ' ಮಹಾಮಠ, ನರಸಾಪುರ : ವೀರೇಶ್ವರ ಮಹಾ ಶಿವಶರಣರ ಮಹಾಮಠವು ಗದಗ 
ತಾಲೂಕಿನ ನರಸಾಪುರದಲ್ಲಿ 1978 ರಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಇದು ವೀರೇಶ್ವರ ಶರಣರ ಸಂಪ್ರದಾಯಕ್ಕೆ ಸಂಬಂಧಿಸಿದ್ದು "ವೀರೇಶಕಿರಣ' 
ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಪ್ರಕಟಿಸುತ್ತಿದೆ. ಅಲ್ಲದೆ ವೀರೇಶ್ವರರ ಚೆಂತನೆಯನ್ನು ಪುಸ್ತಕಗಳು, ಕರಪತ್ರಿಕೆಗಳು' ಹಾಗೂ ವಿಚಾರ 
ಸಂಕಿರಣ ಇವೇ ಮುಂತಾದ ಕಾರ್ಯಕ್ರಮಗಳ ಮೂಲಕ ಪ್ರಸಾರ ಮಾಡುತ್ತಿದೆ. ಪ್ರತೀವರ್ಷ ಅಯ್ಯಾಚಾರ ಹಾಗೂ ಸಾಮೂಹಿಕ 
ವಿವಾಹಗಳು ಸಹ ಈ ಮಠದ ಆಶ್ರಯದಲ್ಲಿ ಏರ್ಪಾಡಾಗುತ್ತದೆ. 


ತೋಂಟದಾರ್ಯ ಮಹಾ ಸಂಸ್ಥಾನಮಠ, ಗದಗ: ಡಂಬಳ-ಗದಗ ತೋಂಟದಾರ್ಯ ಮಠವು ವಿಜಯನಗರ ಕಾಲದಲ್ಲಿದ್ದ 
ತೋಂಟದ ಸಿದ್ದಲಿಂಗಯತಿಗಳ ಪರಂಪರೆಯದಾಗಿ ವೀರಶೈವ ಸಂಪ್ರದಾಯಕ್ಕೆ ಸೇರಿದ್ದು ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ 
ಮಹತ್ವದ ಪಾತ್ರವಹಿಸಿದೆ. ಈ ಮಠಕ್ಕೆ ಎಲ್ಲಾ ಜನಾಂಗದ ಭಕ್ತಾದಿಗಳೂ ಬರುವುದುಂಟು. ಈ ಮಠವು ಗದಗ, ಡಂಬಳ, ಕಾರಟಗಿ, 
ಇಟಗಿ, ಮೊದಲಾದ ಸ್ಥಳಗಳಲ್ಲಿ ವಿವಿಧ ಶಿಕ್ಷಣ ಸಂಸ್ಥೆಗಳನ್ನೂ ಪ್ರಸಾದ ನಿಲಯಗಳನ್ನೂ ನಡೆಸುತ್ತಿದೆ. ಇದರ ಆಶ್ರಯದಲ್ಲಿ ವೀರಶೈವ 
ತರುಣ ಸಂಘವು ವಚನ ಸಾಹಿತ್ಯವನ್ನು ಪ್ರಕಟಿಸಿರುವುದೇ ಅಲ್ಲದೆ ವೀರಶೈವ ಪುಣ್ಯ ಪುರುಷರ ಮಾಲಿಕೆಯಲ್ಲಿ ಅನೇಕರ ಜೀವನ 


208 ಧಾರವಾಡ ಜಿಲ್ಲೆ 


ಚರಿತೆಯನ್ನು ಬೆಳಕಿಗೆ ತಂದಿದೆ. ಮಠದಲ್ಲಿ ಪ್ರತಿವಾರ ನಡೆಯುವ ಶಿವಾನುಭವವು ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ 
ಜು ಸ್ಮ ಬ 
ಕಾರ್ಯಕ್ರಮವಾಗಿದೆ. ಈವರೆಗೆ ಇಂಥ 1,000 ಕಾರ್ಯಕ್ರಮಗಳಾಗಿವೆ. ಇದು ಅನೇಕ ಶಾಖಾ ಮಠಗಳನ್ನು ಹೊಂದಿದೆ. ಆಧುನಿಕ 


ಕೃಷಿ ವಿಧಾನದ ಪ್ರಸಾರಕ್ಕಾಗಿ ಈ ಮಠ ಶ್ರಮಿಸುತ್ತಿದೆ. 
ಹಡಗಲಿ ಮಠ, ಗದಗ: ಹಡಗಲಿ ಮಠವು ಹಾಲಕೇರಿ ಅನ್ನದಾನ ಮಹಾಸ್ವಾಮಿಗಳ ಅಧೀನದಲ್ಲಿದೆ. ಪಂಡಿತ ನಾಗಭೂಷಣ 
ಶಾಸ್ತ್ರಿಗಳವರ "ಸಾವಧಾನ' ಪತ್ರಿಕೆಯು ಈ ಮಠದಲ್ಲೇ ಆರಂಭವಾದದ್ದು 


ಶಿವಾನಂದ ಮಠ, ಗದಗ: ಸಿದ್ದಾರೂಢರ ಸಮಕಾಲೀನ ಶಿವಾನಂದ ಸ್ವಾಮಿಗಳು ನಾಗನೂರಿನವರಾಗಿದ್ದು ಅದ್ವೈತ ಪರಂಪರೆಯ 
ಈ ಮಠವನ್ನು ಕಳೆದ ಶತಮಾನದಲ್ಲಿ ಸ್ಥಾಪಿಸಿದರು. ನಂದೀಶ್ವರರು ಅವರ ಶಿಷ್ಕರಾಗಿ ಮಠವನ್ನು ಏಳಿಗೆಗೆ ತಂದರು. ಮಠವು ಒಂದು 
ಉಚಿತ ವಿದ್ಯಾರ್ಥಿನಿಲಯವನ್ನು ನಡೆಸುತ್ತಿದೆ. ಪ್ರತೀ ಶ್ರಾವಣಮಾಸದಲ್ಲಿ ಪುರಾಣ ಪ್ರವಚನ ನಡೆಯುತ್ತದೆ. ಈ ಮಠವು ಜಿಲ್ಲೆಯಲ್ಲೇ 
ಅಲ್ಲದೆ ಇತರ ಕಡೆಗಳಲ್ಲೂ ಶಾಖಾ ಮಠಗಳನ್ನು ಹೊಂದಿದ್ದು ಕೆಲವು ಮಠಗಳ ಆಶ್ರಯದಲ್ಲಿ ಶಿಕ್ಷಣ ಸಂಸ್ಥೆಗಳೂ ಕಾರ್ಯ 
ನಿರ್ವಹಿಸುತ್ತಿವೆ. 


ವಿರಕ್ತಮಠ, ಹಾನಗಲ್‌: ಈ ಮಠವು ಸುಮಾರು 500 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ ಎಂಬ ಅಭಿಪ್ರಾಯವಿದೆ. 
ಹಾನಗಲ್‌ ಕುಮಾರಸ್ವಾಮಿಗಳವರು ಇದರ ಗಣ್ಯ ಪೀಠಾಧ್ಯಕ್ಷರಾಗಿದ್ದರು. ಅದರೂ ವೀರಶೈವ ಮಹಾಸಭೆ, ಶಿವಯೋಗಮಂದಿರ 
(ಎಜಾಪುರ ಜಿಲ್ಲೆಗಳ ಸ್ಥಾಪಕರು. ಇದು ಸ್ವತಂತ್ರವಾದ ಮಠವಾಗಿದ್ದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಯ ಉದ್ದೇಶವನ್ನು 
ಹೊಂದಿದೆ. ಈ ಪೀಠದ ಗುರು ಪರಂಪರೆಯಲ್ಲಿ ಇದುವರೆವಿಗೂ ಹತ್ತು ಸ್ವಾಮಿಗಳವರು ಆಗಿ ಹೋಗಿದ್ದಾರೆ. ಇದರ ಶಾಖೆಗಳು 
ಧಾರವಾಡ ಜಿಲ್ಲೆಯಲ್ಲೇ ಅಲ್ಲದೆ ಇತರ ಕಡೆಗಳಲ್ಲೂ ಇದ್ದು ಒಟ್ಟು 50 ಶಾಖೆಗಳಿವೆ. ಈ ಮಠವು ಒಂದು ಪ್ರೌಢಶಾಲೆ, ಒಂದು 
ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಒಂದು ಸಂಗೀತ ಪಾಠಶಾಲೆಯನ್ನು ನಡೆಸುತ್ತಿದೆ. ಇಲ್ಲಿ ಪ್ರತೀವರ್ಷ ಫೆಬ್ರವರಿ ತಿಂಗಳಲ್ಲಿ ಲಿಂ॥ 
ಕುಮಾರ ಶಿವಯೋಗಿಗಳ ಸರಣೋತ್ಸವವನ್ನು ಆಚರಿಸಲಾಗುತ್ತದೆ. 


ಬಾಲಲೀಲಾ ಮಹಾಂತ ಶಿವಯೋಗಿಗಳ ಗವಿಮಠ, ಮುಳಗುಂದ: ಈ ಮಠವು ಚಿತ್ರದುರ್ಗದಲ್ಲಿರುವ ಮುರುಘಾಮಠದ 
ಒಂದು ಶಾಖೆಯಾಗಿದೆ. ಧರ್ಮ ಪ್ರಚಾರ ಹಾಗೂ ಸಮಾಜ ಸುಧಾರಣೆ ಇದರ ಪ್ರಮುಖ ಉದ್ದೇಶವಾಗಿದೆ. 19 ನೇಯ 
ಶತಮಾನದಲ್ಲಿದ್ದ ಖ್ಯಾತ ಯೋಗಿ ಬಾಲಲೀಲಾ ಮಹಾಂತ ಶಿವಯೋಗಿಗಳು ಇದರ ಸ್ಥಾಪಕರು. ಕುಂದಗೋಳ ಹಾಗೂ ಶಿರಹಟ್ಟಿ 
ತಾಲೂಕಿನಲ್ಲಿ ಇದರ ಶಾಖೆಗಳಿವೆ. ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರಸಕ್ತ ಮಠಾಧ್ಯಕ್ಷರು. ಇಲ್ಲಿ ಮಾಘಶುದ್ಧ ತ್ರಯೋದಶಿಯ ದಿನ 
ರಥೋತ್ಸವವು ನಡೆಯುತ್ತದೆ ಮತ್ತು ಈ ಸಂದರ್ಭದಲ್ಲಿ ಮೂರು ದಿನಗಳು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು 
ನಡೆಯುತ್ತವೆ. 


ಹುಕ್ಕೇರಿಮಠ, ಹಾವೇರಿ: ಹಾವೇರಿಯಲ್ಲಿರುವ ಹುಕ್ಕೇರಿಮಠಕ್ಕೆ ಸುಮಾರು 300 ವರ್ಷಗಳ ಇತಿಹಾಸವಿದೆ. ಈ ಮಠದ 
ನಿರಂಜನ ಪೀಠವನ್ನು ಅಲಂಕರಿಸಿದ ಮೂಲಕರ್ತೃ ಲಿಂಗೈಕ್ಯ ಪರಂಜ್ಯೋತಿ ಮಹಾಸ್ವಾಮಿಗಳು ಮಹಾ ತಪಸ್ಪಿಗಳು ಶಾಪಾನುಗ್ರಹ 
ಸಮರ್ಥರೂ ಆಗಿದ್ದರೆಂದು ತಿಳಿದು ಬರುತ್ತದೆ. ಇವರ ನಂತರ ನಾಲ್ಕು ಪೀಠಾಧೀಶರು ಆಗಿದ್ದಾರೆ. 1948 ರಲ್ಲಿ 
ಶಿವಲಿಂಗಮಹಾಸ್ಟಾಮಿಗಳು ಈ ಮಠದ ಅಧಿಕಾರವನ್ನು ವಹಿಸಿಕೊಂಡು 'ಅನೇಕ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ 
ಚಟುವಟಿಕೆಗಳನ್ನು ಅನುಷ್ಠಾನಕ್ಕೆ ತಂದಿರುತ್ತಾರೆ. ಈಗ ಮಠದ ಆಶ್ರಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದನಿಲಯ, ಒಂದು 
ಶಿಶುವಿಹಾರ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಗಳು ಮತ್ತು ಮಹಿಳಾ ಮಹಾ ವಏದ್ಯಾಲಯವೂ ಕಾರ್ಯನಿರ್ವಹಿಸುತ್ತಿದೆ. 
ಅಲ್ಲದೆ ರೈತರಿಗೆ ನೆರವಾಗಲು ದನದ ಜಾತ್ರೆಯನ್ನು ಪ್ರಾರಂಭಿಸಿದೆ; ಮತ್ತು ಒಂದು ಕಲ್ಯಾಣ ಮಂಟಪವನ್ನು ಸ್ಥಾಪಿಸಿದೆ. 


ಜಂಗಮ ಕ್ಷೇತ್ರದ ಪ್ರಭುಸ್ವಾಮಿ ಮಠ, ಅಗಡಿ: ಹಾವೇರಿ ತಾಲೂಕು ಅಗಡಿ ಜಂಗಮ ಕ್ಷೇತ್ರದ ಪ್ರಭುಸ್ವಾಮಿ ಮಠಕ್ಕೆ 
ಸುಮಾರು ಎಂಟು ಶತಮಾನದ ಇತಿಹಾಸವಿದೆ ಎಂದು ತಿಳಿದು ಬರುತ್ತದೆ. 12 ನೇ ಶತಮಾನದಲ್ಲಿ ಬನವಾಸಿಯಿಂದ ಹೊರಟ 
ಅಲ್ಲಮಪ್ರಭು ದೇವರು ಸಂಚರಿಸುತ್ತಾ ಬಂದು ಹಾವೇರಿಯ ಜಂಗಮನಕೊಪ್ಪದಲ್ಲಿ ಕೆಲಕಾಲ ನೆಲಸಿದ್ದರೆಂದು ಆ ಸಂದರ್ಭದಲ್ಲಿ 
ಅಗಡಿಯ ಭಕ್ತರು ತಮ್ಮ ಗ್ರಾಮಕ್ಕೆ ಅವರನ್ನು ಬರಮಾಡಿಕೊಂಡರೆಂದೂ ಮತ್ತು ಗ್ರಾಮಸ್ಥರ ಭಕ್ತಿಯು ಪ್ರಭುವನ್ನು ಇಲ್ಲಿಯೇ ತಡೆದು 


ಜನತೆ 209 


ಈ ಮಠದ ನಿರ್ಮಾಣಕ್ಕೆ ಕಾರಣವಾಯಿತೆಂದು ಅಭಿಪ್ರಾಯವಿದೆ. ಈ ಮಠವು ಗುರುಶಾಂತಸ್ತಾಮಿಗಳ ಹಾಗೂ ರುದ್ರ ಮುನೀಶ್ರರ 
ಶಿವಯೋಗಿಗಳ ಕಾಲದಲ್ಲಿ ಪ್ರಸಿದ್ಧವಾಯಿತು. ರುದ್ರಮುನೀಶ್ಚರ ಶಿವಯೋಗಿಗಳು 1960 ರಲ್ಲಿ ಲಿಂಗೈೆಕ್ಕರಾದರು. ವಿವಿಧ 
ಭಕ್ತರು ಸ್ವಾಮಿಗಳ ಗದ್ದುಗೆಯ ದರ್ಶನಕ್ಕೆ ಬರುತ್ತಾರೆ. 


ಕನಕ ಗುರುಪೀಠ, ಕಾಗಿನೆಲೆ: ಕನಕದಾಸರ ಐಕೃಸ್ಥಳವಾದ ಬ್ಯಾಡಗಿ ತಾಲೂಕು ಕಾಗಿನೆಲೆಯಲ್ಲಿ 1989ರಲ್ಲಿ ಕನಕಗುರುಪೀಠದ 
ಭೂಮಿ ಪೂಜೆಯು ನೆರವೇರಿತು. 1992 ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡಿನ ಬೀರೆಛದ್ರ. ಕೇಶವ ತಾರಕಾನಂದಪುರಿ 
ಸ್ವಾಮಿಗಳು ಈ ಗುರುಪೀಠವನ್ನು ವಿದ್ಯುಕ್ತವಾಗಿ ಅಲಂಕರಿಸಿದರು. ಧಾರ್ಮಿಕ ಹಿನ್ನಲೆಯಲ್ಲಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಪ್ರಗತಿಪರ 
ಚಟುವಟಿಕೆಗಳನ್ನು ಕೈಗೊಳ್ಳುವುದು ಈ ಗುರುಪೀಠದ ಉದ್ದೇಶವಾಗಿದೆ. ಇಲ್ಲಿ ಒಂದು ವಸತಿ ಶಾಲೆ ಆರಂಭವಾಗಿದೆ. 


ಜಗದ್ಗುರು ಮೂರು ಸಾವಿರ ಮಠ, ಹುಬ್ಬಳ್ಳಿ: ಸಾಂಪ್ರದಾಯಿಕ ವಿವರದಂತೆ ಕ್ರಿ.ಶ.12 ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ 
ತರುವಾಯ ಚೆನ್ನಬಸವಣ್ಣನವರು ಉಳವಿಗೆ ತೆರಳುತ್ತಿರಲಾಗಿ ಹುಬ್ಬಳ್ಳಿಯಲ್ಲಿ ಮೂರು ಸಾವಿರ ಶಿವಶರಣರ ಪರಂಪರೆಯ ಮುಖ್ಯರಾದ 
ಗುರುಸಿದ್ಧೇಶ್ವರರು ಹುಬ್ಬಳ್ಳಿಯಲ್ಲಿ ಸಮಾಧಿ ಹೊಂದಿದರು. ಅವರ ಶಿಷ್ಕರಾದ ಮೂರು ಸಾವಿರದಪ್ಪ ಎಂಬುವರು ಮಠದ 
ಸ್ಥಾಪಕರಾದರು. ಹೀಗಾಗಿ ಮೂರು ಸಾವಿರ ಮಠ ಹೆಸರು ಬಂದಿದೆ, ಎಂದು ಹೇಳಲಾಗುತ್ತದೆ. 12 ನೇಯ ಶತಮಾನದಲ್ಲೇ ಮೂರು 
ಸಾವಿರ ಮಠವು ಧಾರ್ಮಿಕ ಕೇಂದ್ರವಾಗಿತ್ತೆಂದು ಹೇಳಲಾಗುತ್ತದೆ. ಇದಕ್ಕೆ ಶಿರಸಿಯ ಒಂದು ಶಾಸನದ ಆಧಾರವ ನ್ನ 
ಉಲ್ಲೇಖಿಸಲಾಗುತ್ತದೆ. ಮುಂದೆ ಈ ಮಠವು ಜೀರ್ಣಾವಸ್ಥೆಗೆ ಬಂತು. ಹಿಂದಿನ ಜಿಲ್ಲಾ ಗ್ಯಾಸೆಟಿಯರ್‌ನಲ್ಲಿ ಹೇಳಿರುವಂತೆ ಈ 
ಮಠವು ಹೊಸಹುಬ್ಬಳ್ಳಿ ಪಟ್ಟಣ ಸ್ಥಾಪಿತವಾದಾಗ 1727 ರ ಸುಮಾರಿಗೆ ಆರಂಭವಾಯಿತು. ಆಗ ಇದಕ್ಕೆ "ಹಿರೇಮಠ' ವೆಂಬ 
ಹೆಸರಿತ್ತು. 18 ನೇಯ ಶತಮಾನದಲ್ಲಿ ಟೊಪ್ಪಿಗಿ ಸಿದ್ದಲಿಂಗಸ್ವಾಮಿಗಳೆಂಬವರು ಮೂರು ಸಾವಿರ ಮಠದ ಪೀಠಾರೋಹಣ್ಣ ಮಾಡಿ 
ಮಠದ ಪ್ರತಿಷ್ಠೆ ಹೆಚ್ಚಿಸಿದರೆಂದು ಕೆಲವು ದಾಖಲೆಗಳು ಹೇಳಿವೆ. ಈ ಮಠವು ಧಾರ್ಮಿಕ ಚಟುವಟಿಕೆಗಳನ್ನು ಕೈಗೊಂಡಿರುವುದೇ 
ಅಲ್ಲದೆ ಹಲವಾರು ಸಾಮಾಜಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಂಡಿದೆ. ಈ ಮಠದ ಆಶ್ರಯದಲ್ಲಿ ಪೂರ್ವ ಪ್ರಾಥಮಿಕ 
ಹಂತದಿಂದ ಕಾಲೇಜು ಹಂತದವರೆಗೆ ಅನೇಕ ಶಾಲಾ ಕಾಲೇಜುಗಳು, ಉಚಿತ ವಿದ್ಯಾರ್ಥಿನಿಲಯ, ಉದ್ಯೋಗಸ್ಥ ಮಹಿಳೆಯರಿಗೆ 
ವಸತಿ ನಿಲಯ, ಮಹಿಳಾ ಕಾಲೇಜು, ಸಹಕಾರಿ ಆಸ್ಪತ್ರೆ, ಸಹಕಾರಿ ಬ್ಯಾಂಕ್‌ ಇವೇ ಮುಂತಾದ ಸಂಘ ಸಂಸ್ಥೆಗಳು 
ಕಾರ್ಯನಿರ್ವಹಿಸುತ್ತಿವೆ. ಮಠದ ಆಶ್ರಯದಲ್ಲಿ ಸಾಮೂಹಿಕ ವಿವಾಹವೂ ನಡೆಯುತ್ತದೆ. "ಪರಂಜ್ಯೋತಿ' ಎಂಬ ಕನ್ನಡ ಮಾಸ 
ಪತ್ರಿಕೆಯನ್ನು ಸಹ ಈ ಮಠವು ಪ್ರಕಟಿಸುತ್ತಿದೆ. ಒಳ್ಳೆಯ ಹಸ್ತ ಪ್ರತಿ ಗ್ರಂಥಾಲಯವಿದೆ. ಇಲ್ಲಿನ ರಥೋತ್ಸವ ತೀರ ಜನಪ್ರಿಯ. 
ಗಂಗಾಧರ ರಾಜಯೋಗೀಂದ್ರ ಸ್ವಾಮಿಗಳು ಈಗಿನ ಪೀಠಾಧ್ಯಕ್ಷರಾಗಿ ಮಠದ ಘನತೆ ಹೆಚ್ಚಿಸಿದ್ದಾರೆ. 


ಬ 

ಹೊಸಮಠ, ಹುಬ್ಬಳ್ಳಿ: ಹುಬ್ಬಳ್ಳಿಯ ಅಕ್ಕಿ ಹೊಂಡದ ಹೊಸಮಠವು ಕ್ರಿಶ.1727 ರಲ್ಲಿ ಬಸಪ್ಪಶೆಟ್ಟಿ ಅವರಿಂದ 
ಸ್ಥಾಪಿತವಾಯಿತೆಂದು ಹೇಳಲಾಗುತ್ತದೆ. ಈ ಮಠದ ಗುರು ಪರಂಪರೆಯಲ್ಲಿ ಪ್ರಸ್ತುತ 10 ನೇಯ ಜಗದ್ಗುರುಗಳಾಗಿ ಶ್ರೀಮನ್ನಿರಂಜನ 
ಪ್ರಣವಸ್ತರೂಪಿ ಜಗದ್ಗುರು ಚಂದ್ರಶೇಖರ ಶಿವಯೋಗಿಗಳು ಪೀಠಾರೋಹಣ ಮಾಡಿರುತ್ತಾರೆ. ಈ ಮಠವು ಸ್ವತಂತ್ರ ಮಠವಾಗಿದ್ದು 
ವೀರಶೈವ ಸಂಪ್ರದಾಯಕ್ಕೆ ಸೇರಿರುತ್ತದೆ. ಇದು ಅನೇಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು 
ಬಡವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಹಾಗೂ ವಸತಿ ಸೌಕರ್ಯ, ಬಾಲವಾಡಿ ಮಹಿಳೆಯರಿಗಾಗಿ ಹೊಲಿಗೆ ಹಾಗೂ. ಕುಶಲ ಕೈಗಾರಿಕೆ 
ತರಗತಿಗಳನ್ನು ನಡೆಸುವುದು ಈ ಮಠದ ಕೆಲವು ಚಟುವಟಿಕೆಗಳಾಗಿವೆ. ಈ ಮಠದ ಆಶ್ರಯದಲ್ಲಿ` ಶ್ರೀ ಶಿವಬಸವೇಶ್ವರ ಅಭಿವೃದ್ಧಿ 
ಸಂಸ್ಥೆ ಎಂದ ಸಾಮಾಜಿಕ ಸಂಸ್ಥೆಯನ್ನು 1990 ರಲ್ಲಿ ಸ್ಥಾಪಿಸಿದೆ. 
(19ನೇ 


ಸಿದ್ಧಾರೂಢ ಸ್ವಾಮಿಮಠ, ಹುಬ್ಬಳ್ಳಿ; ಸಿದ್ದಾರೂಢಸ್ವಾಮಿ ಮಠವು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರಿಂದ ಸ್ಥಾಪಿಸಲ್ಪಟ್ಟಿದೆ 
ಮಠವಾಗಿರುತ್ತದೆ. 


ಶತಮಾನ). ಈ ಮಠವು ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದು ಅದ್ವೈತ ಪ್ರತಿಪಾದನೆಯ ಸರ್ವಧರ್ಮಗಳ ಸಂಕೇತದ ತ್ರ 
ಮಠವು ಜಾಗೃತ ಸ್ಥಾನವೆಂದು ನಂಬಿಕೆಯಿದೆ. ಸಿದ್ಧಾರೂಢರು ಬೀದರ್‌ ಜಿಲ್ಲೆಯ ಭಾಲ್ಕಿ ತಾಲೂಕು ಚಳಕಾಪುರದಲ್ಲಿ 1831ರಲ್ಲಿ 
ಶ್ರೀರಾಮನವಮಿಯ ದಿನ ಜನಿಸಿದರು. ಇವರು ಚಿಕ್ಕವಯಸ್ಸಿನಲ್ಲೇ ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಮಾಡಿ ಹುಬ್ಬಳ್ಳಿಗೆ ಬಂದು ನೆಲೆಸಿ 
ಬಿಟ್ಟರು. ಅವರ ಶಿಷ್ಯ ಗುರುನಾಥಾರೂಢರು ಅವರ 


ಭಕರ ಸಮೂಹವನ್ನೇ ಬೆಳೆಸಿದರು. ಇವರು 1929 ರಲ್ಲಿ ತಮ್ಮ ದೇಹವ 
ಉತರಾಧಿಕಾರಿಯಾದರು. ಇಲ್ಲಿ ಪ್ರತಿ ವರುಷವೂ ಶಿವರಾತ್ರಿ, ಶ್ರಾವಣಮಾಸ ಹಾಗೂ ಶ್ರೀರಾಮ ನವಮಿಗಳಲ್ಲಿ ಅನುಕ್ರಮವಾಗಿ 


210 ಧಾರವಾಡ ಜಿಲ್ಲೆ 


ರಥೋತ್ಸವ, ಜಲರಥೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವಗಳು ನೆರವೇರುತ್ತವೆ. ಈ ಸಂದರ್ಭದಲ್ಲಿ ಪುರಾಣ, ಪ್ರವಚನ ಹಾಗೂ ಅನ್ನ 


ಸಂತರ್ಪಣೆಯ ಕಾರ್ಯಕ್ರಮಗಳು ನಡೆಯುತ್ತವೆ. ಮಠವು "ಸಿದ್ಧಾರೂಢಸ್ವಾಮಿ ತತ್ವಾಮೃತ' ಎಂಬ ಮಾಸ ಪತ್ರಿಕೆಯನ್ನು ಪ್ರಕಟಿಸುತ್ತಿದೆ. 
ಮಠದಲ್ಲಿ ಸಿದಾರೂಢ ಮತ್ತು ಅವರ ಶಿಷ್ಯ ಗುರುನಾಥಾರೂಢರ ಸಮಾಧಿಗಳಿವೆ. ಇದರ ಆಡಳಿತ ನಡೆಸಲು ಸರ್ಕಾರದಿಂದ 
ಾ ಗ ಇಬ ಕ 


ನೇಮಿಸಲಾದ ವಿಶ್ವಸ್ಥ ಮಂಡಳಿ ಇದ್ದು ಜಿಲ್ಲಾ ನ್ಯಾಯಾಧೀಶರು ಇದಕ್ಕೆ ಅಧ್ಯಕ್ಷರಾಗಿರುತ್ತಾರೆ. 

ರುದ್ರಾಕ್ಷಿ ಮಠ, ಹುಬ್ಬಳ್ಳಿ: ಹುಬ್ಬಳ್ಳಿಯ ರುದ್ರಾಕ್ಷಿ ಮಠವು ವೀರಶೈವ ಶರಣರ ಸಾಂಪ್ರದಾಯಕ್ಕೆ ಸೇರಿದ್ದು ಸುಮಾರು ಮೂರು 
ಶತಮಾನಕ್ಕೂ ದೀರ್ಫ ಇತಿಹಾಸ ಹೊಂದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಠವು ಎರಡು ಶಾಖೆಗಳನ್ನು ಹೊಂದಿದೆ. ಇದು ಸ್ವತಂತ್ರವಾದ 
ಮಠವಾಗಿದೆ. ಇಲ್ಲಿ ಬಸವ ಜಯಂತಿ, ನಿಜಗುಣ ಜಯಂತಿ, ಮುಂತಾದ ಧಾರ್ಮಿಕ ಚಟುವಟಿಕೆಗಳು ಪುರಾಣ ಚ್‌ 
ನಡೆಯುತ್ತವೆ. 

ಫಕೀರೇಶ್ವರರ ಮಠ, ಶಿರಹಟ್ಟಿ: ಶಿರಹಟ್ಟಿಯ ಫಕೀರೇಶ್ವರರ ಮಠವನ್ನು ಜಗದ್ಗುರು ಫಕೀರ ಚೆನ್ನವೀರರು ಸ್ಥಾಪಿಸಿದರು. ಇದು 
ಹಿಂದೂ ಹಾಗೂ ಮುಸಲ್ಮಾನರ ಐಕ್ಯತೆಯ ಸಂಕೇತವಾಗಿದೆ. ಮೂಲ ಕರ್ತೃಗಳನ್ನು ಬಿಟ್ಟು ಈ ಮಠಕ್ಕೆ ಇದುವರೆವಿಗೂ ಹದಿಮೂರು 
ಜನ ಮಹಾಸ್ತಾಮಿಗಳಾಗಿದ್ದಾರೆ. ಚೆನ್ನವೀರ, ಸಿದ್ಧರಾಮ, ಶಿವಯೋಗಿ ಎಂಬ ಮೂರು ಹೆಸರುಗಳು ಕರ್ತ,ಗಳು ತಿಳಿಸಿದಂತೆ 
ಫಕೀರನಾಮದ ಮುಂದೆ ಅನುಕ್ರಮವಾಗಿ ಪೀಠಾದೀಶ್ವರರಿಗೆ ಬರುವುವು. ಇಲ್ಲಿ ಪ್ರತಿವರುಷ ವೈಶಾಖ ಹುಣ್ಣಿಮೆಗೆ ಜಾತ್ರೆಯು. 
ನಡೆಯುವುದು. ಜಾತ್ರೆಯ ಸಮಯದಲ್ಲಿ ಮಹಾಸ್ವಾಮಿಗಳವರು ಮಹಮದೀಯ ಉಡುಪನ್ನು ಧರಿಸುವರು. ಜಾತ್ರೆಯಲ್ಲಿ ಸಹಸ್ರಾರು 
ಜನರು ಭಾಗವಹಿಸುವರು. ಶ್ರಾವಣಮಾಸದಲ್ಲಿ ಪುರಾಣ ಪ್ರವಚನಗಳೂ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇವೇ ಮುಂತಾದ 
ಕಾರ್ಯಕ್ರಮಗಳು ಈ ಮಠದ ಆಶ್ರಯದಲ್ಲಿ ಜರಗುವುವು. ಈ ಮಠವು ಒಂದು ಸ್ವತಂತ್ರ ಮಠವಾಗಿದ್ದು ಜಿಲ್ಲೆಯಲ್ಲೇ ಅಲ್ಲದೆ ಇತರ 
ಕಡೆಗಳಲ್ಲೂ ಅನೇಕ ಶಾಖಾ ಮಠಗಳನ್ನು ಹೊಂದಿದೆ. 


ದ್ವೈತ ಸಂಪ್ರದಾಯದ ಬೃಂದಾವನ ಮತ್ತು ಮಠಗಳು 


ದ್ವೈತ ಮತಸ್ಥಾಪಕರಾದ ಮಧ್ವಾಚಾರ್ಯರು (1238- [tps ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿ ಅವನ ಪೂಜೆ ಮತ್ತು 
ದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡಲು ಎಂಟು ಸಂನ್ಯಾಸಿಗಳನ್ನು ನಿಯಮಿಸಿದರು. ನಂತರದಲ್ಲಿ ಇವೇ ಜನಪ್ರಿಯವಾಗಿರುವ 
ಉಡುಪಿಯ ಅಷ್ಟ ಮಠಗಳಾದವು. ಘಟ್ಟದ ಮೇಲಿನ ಉತ್ತರ ಕರ್ನಾಟಕದಲ್ಲಿ ದ್ವೈತ ಸಿದ್ಧಾಂತವನ್ನು ಪ್ರಸಾರ ಮಾಡುವುದಕ್ಕೆ 
ಮಧ್ವಾಚಾರ್ಯರಿಂದಲೇ ಸಂನ್ಕಾಸ ದೀಕ್ಷೆ ಪಡೆದಿದ್ದ ಅವರ ಜೇಷ್ಠ ಶಿಷ್ಕರೆನಿಸಿಕೊಂಡಿದ್ದ ಪದ್ಮನಾಭತೀರ್ಥರು ಉತ್ತರಾದಿ ಮಠದ 
ಆದ್ಯ ಗುರುಗಳಾದರು. ಉಡುಪಿಯ ಉತ್ತರಭಾಗದಲ್ಲಿ ಈ ಜಿಲ್ಲೆಯಿರುವುದರಿಂದ ಈ ಮಠಕ್ಕೆ ಉತ್ತರಾಧಿ ಮಠವೆಂದು 
ಕರೆಯಲಾಯಿತೆಂದು ಪ್ರೊ ಕೆ.ಟಿ. ಪಾಂಡುರಂಗಿ ಅವರು ಅಭಿಪ್ರಾಯ ಪಡುತ್ತಾರೆ. ಈ ಮಠ ಹೊಸಪೇಟೆಯಲ್ಲಿ ಇದೆ. ಧಾರವಾಡ 
ಜಿಲ್ಲೆಯಲ್ಲಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬರುವ 36ನೆಯ ಪೀಠಾಧೀಶರಾದ ಸತ್ಯಬೋಧತೀರ್ಥರ (1744-1784) 
ಮಠವು ಸವಣೂರಿನಲ್ಲಿದೆ. ಕೊರಲಹಳ್ಳಿ (ಮುಂಡರಗಿ ತಾಲೂಕು)ಯಲ್ಲಿ ಉತ್ತರಾಧಿ ಮಠದ ಪರಂಪರೆಯ ಯತಿಗಳಾದ ಸತ್ಯವೀರ 
ತೀರ್ಥರ ಮೂಲ ಬೃಂದಾವನ ಹಾಗೂ ಉತ್ತರಾಧಿಮಠದ ಶಾಖೆ ಇದೆ. 


ಸವಣೂರು ಸತ್ಯಭೋದರ ಮಠ : ಮಠವು ಸುಮಾರು 1776- 78ರಲ್ಲಿ ನಿರ್ಮಾಣವಾಯಿತೆಂದು ಪ್ರತೀತಿಯಿದೆ. ಸವಣೂರಿನ 
ಅದೇ ಸ್ಥಳದಲ್ಲೇ ಆ ಯತಿಗಳ ಬೃಂದಾವನವೂ ಇದೆ. ಸವಣೂರಿನ ನವಾಬ ಅಬ್ದುಲ್‌ ಹಕೀಮ್‌ ಖಾನ್‌ರ ದಿವಾನರಾಗಿದ್ದ 
ಖಂಡೇರಾವ್‌ ಸಾಂಗೊ ಈ ಮಠದ ಕಟ್ಟಡವನ್ನು ಕಟ್ಟಿಸಿದನೆಂದು ತಿಳಿದು ಬರುತ್ತದೆ. ಮಹಾರಾಷ್ಟ್ರದ ಪೇಶ್ವೆಯರು ಈ ಮಠಕ್ಕೆ 
ಅನೇಕ ದಾನಗಳನ್ನು ನೀಡಿದ್ದರೆಂದು ತಿಳಿದು ಬರುತ್ತದೆ. 1814 ರಲ್ಲಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರು ಶಿವಮೊಗ್ಗ 
ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿರುವ ಹುಣಸೇಘಟ್ಟ ಗ್ರಾಮದ ಉತ್ಪನ್ನವನ್ನು ಈ ಮಠಕ್ಕೆ ದಾನವನ್ನಾಗಿ ಕೊಟ್ಟಿದ್ದರು. ಮಠವು 
ಒಂದು ಸಂಸ್ಕೃತ ಪಾಠ ಶಾಲೆಯನ್ನು ನಡೆಸುತ್ತದೆ. ಫಾಲ್ಗುಣ ಮಾಸದಲ್ಲಿ ಮೂರು ದಿನ ಸತ ೈಬೋಧರ ಆರಾಧನೆ ನಡೆಯುತ್ತದೆ. 
ಅಲ್ಲದೆ ಟೀಕಾಚಾರ್ಯರ ಆರಾಧನೆ, ರಾಮನವಮಿ, ಪುರಂದರ ಜಯಂತಿಗಳು ವಿಜೃಂಭಣೆಯಿಂದ ನಡೆಯುತ್ತಿವೆ. 


ಜನತೆ 211 


ಸವಣೂರು ಮತ್ತು ಹಾವನೂರುಗಳಲ್ಲಿ ವಾದಿರಾಜ ತೀರ್ಥರ ಬೃಂದಾವನಗಳಿವೆ. ಹಾವೇರಿ ತಾಲೂಕಿನ ಹೊಸರಿತ್ತಿಯಲ್ಲಿರುವ 
ಮಂತ್ರಾಲಯ ರಾಘವೇಂದ್ರ ಮಠದ ಧೀರೇಂದ್ರ ತೀರ್ಥ ಹಾಗೂ ಸುಶೀಲೇಂದ್ರ ತೀರ್ಥರುಗಳ ಬೃಂದಾವನಗಳು ದ್ವೈತ 
ಸಾಂಪ್ರದಾಯದವರಿಗೆ ಪವಿತ್ರ ಕ್ಷೇತ್ರಗಳಾಗಿವೆ. ಇತ್ತೀಚಿನ ಎರಡು ಮೂರು ದಶಕಗಳಿಂದ ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತಿರುವ 


ರಾಘವೇಂದ್ರ ಸ್ವಾಮಿಗಳ ಬೃಂದಾವನಗಳು ಧಾರವಾಡ ಜಿಲ್ಲೆಯ ಹಲವಾರು ಊರುಗಳಲ್ಲಿದ್ದು ಕರ್ಜಗಿಯ ದಾಸರು ಸ್ಥಾಪಿಸಿದ 
ರಾಯರ ಬೃಂದಾವನವು ಕರ್ಜಗಿಯಲ್ಲಿ ಪ್ರಸಿದ್ಧವಾಗಿದೆ. ಹಾವೇರಿಯಲ್ಲಿ ಸುಮಾರು 250 ವರ್ಷಗಳಿಗೂ ಹಿಂದೆ ಕೊಲ್ಲಾಪುರ 
ಮನೆತನದ ಚಿಕ್ಕುಬಾಯಿ ಎಂಬುವರು ಸ್ಥಾಪಿಸಿದ ರಾಘವೇಂದ್ರ ವೃಂದಾವನವಿದೆ. ಧಾರವಾಡ, (ಮಾಳಮಡ್ವಿ ಶುಕ್ರವಾರಪೇಟೆ, 
ದೇಸಾಯಿಗಲ್ಲಿ) ಹುಬ್ಬಳ್ಳಿ (ತೊರವಿಗಲ್ಲಿ ದೇಶಪಾಂಡೆನಗರ) ಹಾಗೂ ಇನ್ನೂ ಅನೇಕ ಊರುಗಳಲ್ಲಿ ರಾಯರ ವೃಂದಾವನಗಳಿವೆ. 
ಎಲ್ಲ ಜಾತಿಯ ಜನರು ಜಾಗೃತಸ್ಥಾನಗಳೆಂದು ಈ ವೃಂದಾವನಗಳಿಗೆ ನಡೆದುಕೊಳ್ಳುತ್ತಾರೆ. ಈ ಕೇಂದ್ರಗಳಲ್ಲಿ ರಾಘವೇಂದ್ರಸ್ವಾಮಿಗಳ 
ಆರಾಧನೆಯು ಶ್ರಾವಣ ಬಹುಳ ಬಿದಿಗೆಯಂದು ನಡೆಯುತ್ತದೆ. ಜಿಲ್ಲೆಯ ಅನೇಕ ಕಡೆಗಳಿಂದ ಭಕ್ತರು ಆಂಧ್ರದ ಮಂತ್ರಾಲಯದಲ್ಲಿ 


ನಡೆಯುವ ಆರಾಧನೆಗೆ ಕಾಲ್ನಡಿಗೆಯಿಂದ ಹೋಗುವ ಸಂಪ್ರದಾಯ ಇತ್ತೀಚೆಗೆ ಬೆಳೆದಿದೆ. 


ಅದ್ವೈತ ಸಾಂಪ್ರದಾಯದ ಮಠಗಳು 


ಶಂಕರಾಚಾರ್ಯರು (ಕ್ರಿ.ಶ. 788-820 ) ತಮ್ಮ ಅನುಯಾಯಿಗಳಿಗೆ ಶಿವ, ವಿಷ್ಣು ಶಕ್ತಿ ಕಾರ್ತಿಕೇಯ, ಗಣಪತಿ ಅಥವಾ 
ಸೂರ್ಯ ಇವರಲ್ಲಿ ಯಾರನ್ನಾದರೂ ಆರಾಧಿಸಬಹುದೆಂದು ಉಪದೇಶಿಸಿದರು. ಇವರ ಉಪದೇಶಕ್ಕೆ ಅದ್ವೈತ ಸಿದ್ಧಾಂತವೆಂದೂ 
ಹೇಳುತ್ತಾರೆ. ಶಂಕರಾಚಾರ್ಯರು ಭಾರತ ದೇಶದಲ್ಲಿ ಸ್ಥಾಪಿಸಿದ ನಾಲ್ಕು ಮಠಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಶೃಂಗೇರಿ 
ಪೀಠವೂ ಒಂದು ಎಂದು ನಂಬಲಾಗಿದೆ. ಇದಲ್ಲದೆ, ಕೂಡಲಿ ಶೃಂಗೇರಿಪೀಠವೂ ಇದೆ. ಧಾರವಾಡ ಜಿಲ್ಲೆಯಲ್ಲಿ ಅದ್ವೈತ 
ಸಾಂಪ್ರದಾಯವನ್ನು ಪ್ರತಿಪಾದಿಸುವ ಬ್ರಾಹ್ಮೂ ಉಪಪಂಗಡಗಳಿರುವುವು. ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡಗಳನ್ನೊಳಗೊಂಡಂತೆ 
ಹಲವು ಸ್ಥಳಗಳಲ್ಲಿ ಶಂಕರಮಠವಿದೆ. ಧಾರವಾಡದ ಗಾಂಧಿಚೌಕದಲ್ಲಿ ಶಂಕರಾಚಾರ್ಯ ಸಂಸ್ಕತ ಪಾಠಶಾಲೆ ನಡೆಸಲಾಗುತ್ತಿದೆ. ಅಲ್ಲಿ 
ಆದಿಶಂಕರರ ಪ್ರತಿಮೆ ಇರುವ ಚಿಕ್ಕಗುಡಿ ಇದೆ. 


ಧಾರವಾಡ ಜಿಲ್ಲೆಯ ತಾಲೂಕುಗಳಲ್ಲಿನ ಇನ್ನು ಕೆಲವು ಪ್ರಮುಖ ಮಠಗಳ ಹೆಸರನ್ನು ಈ ಮುಂದೆ ನೀಡಲಾಗಿದೆ 
(1) ಬ್ಯಾಡಗಿ ತಾಲ್ಲೂಕು: ಮೂಕಪ್ಪಸ್ತಾಮಿ ಮಠ, ಗುಡ್ಡದ ಮಲ್ಲಪೂರ ಹಾಗೂ ಮುಫ್ತಿನಸ್ವಾಮಿ ಮಠ, ಬ್ಯಾಡಗಿ 


(2) ಧಾರವಾಡ ತಾಲೂಕು: ಇಂಚಗೇರಿ ಮಠ, ಉಪ್ಪಿನ ಬೆಟಗೇರಿ; ಕಂಬಾಳಿ ಮಠ, ಉಪ್ಪಿನ ಬೆಟಗೇರಿ; ಎರಗಂಬಳಿ ಮಠ, 
ತಡಕೋಡ, ನಿಗದಿ; ಕಲ, ತಡಕೋಡ; ಕಾಶಿಮಠ, ಉಪ್ಪಿನ ಬೆಟಗೇರಿ; ಗಚ್ಚಿನಮಠ (ಶಂಕರ ಮಠ), ಅಮಿನಬಾವಿ; ಜವಳಗಿ 
ಮಠ, ಉಪ್ಪಿನ ಬೆಟಗೇರಿ; ನಾಗರಹಳ್ಳಿ ಅಜ್ಜನಮಠ, ಕಲ್ಲೂರು, ಲೋಕೂರು; ಪಂಚಗೃಹ ಮಠ, ನರೇಂದ್ರ; ಮಡಿವಾಳೇಶ್ವರ ಮಠ, 
ಗರಗ, ನಿಗದಿ; ಯಲವತ್ತಿಮಠ, ಅಮಿವಭಾವಿ; ವಿರಕ್ತ ಮಠ, ಅಮಿನಭಾವಿ, ಉಪ್ಪಿನ ಬೆಟಗೇರಿ; ಶಹಪುರ ಮಠ, ಉಪ್ಪಿನ ಬೆಟಗೇರಿ; 
ಸಿದ್ದಾರೂಢ ಮಠ, ದೇವರ ಹುಬ್ಬಳ್ಳಿ; ಹಿರೇಮಠ, ನಿಗದಿ; "ಹಾಗೂ ಹೊಸಪೇಟೆ ಮಠ, ಉಪ್ಪಿನ ಬೆಟಗೇರಿ. 


(3) ಗದಗ ತಾಲ್ಲೂಕು: ಅನ್ನದಾನೇಶ್ವರ ಮಠ, ನರಸಾಪುರ; ಆನಂದಾಶ್ರಮ, ಗದಗ; ಕಲಶ, ಮುಳಗುಂದ; ಗುರುಮಠ 
ನೀರಲಗಿ, ಬೆನಕನಕೊಪ್ಪ; ಚಿಕ್ಕಮಠ, ಹುಯಿಲಗೋಳ; ಚಿಕ್ಕೇನಕೊಪ್ಪದ ಶರಣರ ಮಠ, ಬಳಗಾನೂರು; ಜುಕ್ತಿಮಠ, ಗದಗ; 
(ಮಸಾರಿ) ಗದಗ; ನೀಲಮತಾಯಿ ಆಶ್ರಮ, ಅಸುಂಡಿ; ಬೂದಿಸ್ವಾಮಿಮಠ, ಹೊಸಳ್ಳಿ; ಮಹಾಲಿಂಗೇಶ್ವರ ವಿರಕ್ತಮಠ, ಕಪೋತಗಿರಿ, 
ಸೊರಟೂರು; ಮುಮಡಿ ನೀಲಕಂಠಸ್ವಾಮಿ ಮಠ, ಬೆಟಗೇರಿ; ಮುರಿಗಿರಿಸ್ವಾಮಿ ಮಠ, ಹರ್ಡಿ; ವೀರೇಶ್ವರ ಪುಣ್ಯಾಶ್ರಮ, ಗದಗ; 
ಹಾಗೂ ಹಿರೇಮಠ, ಹುಯಿಲಗೋಳ. | 

(4) ಹಾನಗಲ್‌ ತಾಲ್ಲೂಕು: ಕಲದ್ರ, ತಿಳವಳ್ಳಿ; ಕಾಂತೇಶ್ವರ ಮಠ, ಹಿರೇಬಾಸೂರು; ಕೂಡಲ ಮಠ, ಬೊಮನ ಹಳ್ಳಿ, 
ಹಾನಗಲ್‌; ಕೆಂಡಾಮಠ, ಬೊಮನಹಳ್ಳಿ, ಹಾನಗಲ್‌; ಗುಬ್ಬಿಸ್ವಾಮಿ ಮಠ, ಹೊಂಕಣ; ಗುರುನಂಜೇಶ್ವರ ಮಠ, ಕೂಡಲ; ಚರಂತಿಮಠ, 
ಅಕ್ಕಿಆಲೂರು, ಹಾನಗಲ್‌; ಚನ್ನವೀರೇಶ್ವರ ವಿರಕ್ತ ಮಠ, ಅಕ್ಕಿಆಲೂರು; ಚೌಕೀಮಠ, ಅಕ್ಕಿಆಲೂರು, ಜವಳಿ ಮಠ, ಅಕ್ಕಿಆಲೂರು; 


212 ಧಾರವಾಡ ಜಿಲ್ಲೆ 
ತೋಂಟದಾರ್ಯ ಮಠ, ಬ್ಯಾಗಾದಿ; ನಾಲಗೆಪವಾಡದ ಮಠ, ಆಲದಕಟ್ಟಿ; ಭಿಕ್ಬಾವರ್ತಿ ಮಠ, ಅಕ್ಕಿಆಲೂರು; ಮಹಾಂತಿನ ಮಠ, 
ಅಕ್ಕಿಆಲೂರು; ಮುತ್ತಿನಕಂತಿ ಮಠ, ಅಕ್ಕಿಆಲೂರು; ಮೂಡಲಗಸಿ ಮಠ, ಕುಸನೂರು; ಹಾಗೂ ವಿರಕ್ತ ಮಠಗಳು, ಅಕ್ಕಿಆಲೂರು, 
ಹಿರೇಕೌಂಶಿ, ಹಾನಗಲ್‌, ಕಲಸನೂರು, ಮೂಡೂರು, ಶಿರಗೋದ, ನರೇಗಲ್ಲು ಬೊಮನವಹಳ್ಳಿ, ಮುಳ್ಳಳ್ಳಿ, ಮಹಾರಾಜ ಪೇಟೆ 
(ಹಾನಗಲ್‌) ಬೆಳಗಲಪೇಟೆ ಹಾಗೂ ಕರಗುದರಿ; ಸಾಲೆಮಠ, ಅಕ್ಕಿಆಲೂರು; ಬೆಳಗಾಲಪೇಟೆ; ಹಾನಗಲ್‌ ಕುಮಾರಸ್ವಾಮಿ ಮಠ, 
ಹಾನಗಲ್‌, ಆಡೂರು, ಬಾಳೂರು; ಮತ್ತು ಹಿರೇಮಠ, ಅಕ್ಕಿಆಲೂರು, ಕಾಡಶಟ್ಟಿಹಳ್ಳಿ ಮತ್ತು ಬೆಳಗಲಪೇಟೆ, 


(5) ಹಾವೇರಿ ತಾಲ್ಲೂಕು: ದಳವಾಯಿ ಮಠ, ಹಾವನೂರು; ರಂಭಾಪುರಿ ಪೀಠದ ಮಠ, ನೆಗಳೂರು; ವಿರಕ್ತ ಮಠ, 
ಹಂದಿಗನೂರು, ಗುತ್ತಲ, ಅಗಡಿ; ಹಿರೇಮಠ, ಹಾವೇರಿ; ಗುದ್ದೇಶ್ವರ ಮಠ, ಹೊಸರಿತ್ತಿ, ಹೊಸಮಠ, ಹಾವೇರಿ ಹಾಗೂ ಬಣ್ಣದ 


ಮಠ, ಹಾವೇರಿ. 

(6) ಹಿರೇಕೆರೂರು ತಾಲ್ಲೂಕು: ಕಬ್ಬಿಣಕಂತಿ ಮಠ, ರಟ್ಟಿಹಳ್ಳಿ; ಕೋರಿಟೋಪಿ ಮಠ, ಹಂಸಭಾವಿ; ವಿರಕ್ತಮಠ, ಹಿರೇಕೊಣತಿ; 
ಸಾತೇನಹಳ್ಳಿ, ಮಡ್ಡೂರು, ಚಿಕ್ಕೆರೂರು; ವಿರಕ್ತಮಠ, ತಿಪ್ಪಾಯಿಕೊಪ್ಪ (ಮಾಸೂರು); ಪಟ್ಟದದೇವರ ಮಠ, ಕಡೇನಂದಿಹಳ್ಳಿ; ಮೂಡಿ 
ಮಠ, ಹಿರೇಕೆರೂರು, ಕಚವಿ; ಹಾಗೂ ಕರಿಬಸವೇಶ್ವರ ಮಠ ಮಡ್ಯ ಟು; 


(7) ಹುಬ್ಬಳ್ಳಿ ತಾಲ್ಲೂಕು: ಅಡವಿ ಸಿದ್ಧೇಶ್ವರ ಮಠ, ಮಂಟೂರು; ಎರಡೆತ್ತಿನ ಮಠ, ಹುಬ್ಬಳ್ಳಿ; ಓಲಿ ಮಠ, ಬೊಮಾಪುರ; 
ಕಲ್ಬುರ್ಗಿ ಮಠ, ಹುಬ್ಬಳ್ಳಿ; ಕಲ್ಯಾಣ ಮಠ, ಹುಬ್ಬಳ್ಳಿ; ಪಂಚಗೃಹ ಹಿರೇಮಠ, ಸುಳ್ಳ; ಪಂಚಾಕ್ಷರ ದೇವರ ಮಠ, ಬ್ಯಾಹಟ್ಟಿ; 
ಬಸವಣ್ಣದೇವರ ಮಠ, ಗಾಮನಗಟ್ಟಿ; ಶಂಕರದೇವರ ಮಠ, ಹುಬ್ಬಳ್ಳಿ; ಶಿಗ್ಗಾಂವಿ ಮಠ, ಹುಬ್ಬಳ್ಳಿ; ಶಿವಾನಂದ ಮಠ, ಭೈರಿದೇವನಕೊಪ್ಪು 
ಸಿದ್ದೇಶ್ವರ ಮಠ, ಉಣಕಲ್ಲು; ಹನ್ನೆರಡೆತ್ತಿನ ಮಠ, ಹುಬ್ಬಳ್ಳಿ; ಹರ್ಹದೇವರ ಮಠ, ಅರಳಿಕಟ್ಟೆ, ಹೆಬ್ಬಾಳ; ಹೊಸಪೇಟೆ ಮಠ, 
ಅರಳಿಕಟ್ಟೆ; ಹಳೇಹುಬ್ಬಳ್ಳಿ, ಹುಬ್ಬಳ್ಳಿ; ಹೊಸಮಠ, ಹುಬ್ಬಳ್ಳಿ ಶಾಂತಾಶ್ರಮ, ಹಳೇ ಹುಬ್ಬಳ್ಳಿ; ಹಿರೇಮಠ, ಬ್ಯಾಹಟ್ಟಿ ಮತ್ತು ಭಿಕ್ಲಾಪರ್ತಿ 
ಮಠ, ಹಳೇಹುಬ್ಬಳ್ಳಿ. 


(8) ಕಲಘಟಗಿ ತಾಲ್ಲೂಕು: ಹನ್ನೆರಡು ಮಠ, ಕಲಘಟಗಿ; ಸಿದ್ದಾರೂಢ ಮಠ, ಹುಲ್ಲಂಬಿ, ಜಿ.ಬಸವನಕೊಪ್ಪ; ಮಹಾಂತಿನ 
ಮಠ, ಹಿರೇಹೊನ್ನಲ್ಳಿ; ವಿರಕ್ತ ಮಠ, ಹುಲಕೊಪ್ಪ; ಹಾಗೂ ಹೂಲಿಮಠ, ಜೋಡಳ್ಳಿ. 


(9) ಕುಂದಗೋಳ ತಾಲ್ಲೂಕು: ಬೌಕೀಮಠ, ಕುಂದಗೋಳ; ಫಕೀರಸ್ವಾಮಿ ಮಠ, ಸಂಶಿ; ಮಹಾಂತ ಶಿವಯೋಗಿ ಮಠ, 
ಪಶುಪತಿಹಾಳ; ಮೋಚನಸ್ವಾಮಿ ಮಠ, ಕಮಡೊಳ್ಳಿ, ಮುಳ್ಳಳ್ಳಿ ಹಾಗೂ ಸಂಶಿ; ಹಿರೇಮಠ, ಕುಂದಗೋಳ; ಮಾಲೆ ಅಜ್ಜನ ಮಠ, 
ಕುಂದಗೋಳ ಹಾಗೂ ಶಿವಾನಂದಮಠ, ಕುಂದಗೋಳ. 


(10) ಮುಂಡರಗಿ ತಾಲ್ಲೂಕು: ಅನ್ನದಾನೇಶ್ವರ ಮಠ, ಮುಂಡರಗಿ, ಹಳ್ಳಿಗುಡಿ, ಹಿರೇವಡ್ಡಟ್ಟಿ; ಕಟ್ಟಿಮನಿ ಮಠ, ಕಲಗೇರಿ, 
ಬೂದಿಹಾಳ, ಸಿಂಗಟಾಲೂರು, ಹೈತಾಪುರ ಹಾಗೂ ಮುಂಡರಗಿ; ಕಪ್ಪತ್ತೇಶ್ವರ ಮಠ, ಕಪ್ಪತ್ತಗುಡ್ಡ ಮುಂಡರಗಿ; ಗೊಲ್ಗೇರಿ ಮಠ, 
ಕಪ್ಪತ್ತಗುಡ್ಡ ತೋಂಟದಾರ್ಯ ಮಠ, ಡೋಣಿ ಡಂಬಳ, ಮುಂಡರಗಿ, ಹೆಸರೂರು ಹಾಗೂ ಹಳ್ಳಿಗೇರಿ; ಫಕೀರಸ್ವಾಮಿ ಮಠ, 
ಹಿರೇವಡ್ಡಟ್ಟೆ; ಮುಳ್ಳಪ್ಪಮ್ಕನ ಮಠ, ಡಂಬಳ; ಮಾಸ್ತಿಹಳ್ಳಿ ಪುರವರ್ಗದ ಮಠ, ಜಾಲವಾಡಗಿ; ಮುದಕೇಶ್ವರ ಮಠ, ವಿರುಪಾಪುರ; 
ಹಿರೇಮಠ, ಬೆಣ್ಣೆಹಳ್ಳಿ ಹಿರೇವಡ್ಡಟ್ಟಿ; ಹುಚ್ಚಪ್ಪಮ್ಶ ಮಠ, ಮುಂಡರಗಿ. 


(11) ನರಗುಂದ ತಾಲ್ಲೂಕು: ಅಜ್ಜನಮಠ, ಮದಗುಣಕಿ; ಅಲ್ಲಮಪ್ರಭು ಮಠ, ಹಡಲಿ; ಕಣ್ಣೂರಜ್ಜನ ಮಠ (ಅಯ್ಯಪ್ಪಸ್ವಾಮಿ) 
ನರಗುಂದ; ಕಾಡ ಸಿದ್ದೇಶ್ವರ ಮಠ, ನರಗುಂದ; ತೋಂಟದಾರ್ಯಮಠ, ನರಗುಂದ, ಚಿಕ್ಕನರಗುಂದ, ಶಿರೋಳ; ಬ್ರಹ್ಮಾನಂದ ಮಠ, 
ರೆಡ್ಡಿನಾಗನೂರ, ನರಗುಂದ; ಮಳೇಪ್ಪನ ಮಠ, ಚಿಕ್ಕನರಗುಂದ; ಮುರುಘರಾಜೇಂದ್ರ ಮಠ, ನರಗುಂದ; ರುದ್ರಸ್ವಾಮಿ ಮಠ, 
ಬನಹಟ್ಟಿ; ರೇವಣ ಸಿದ್ದೇಶ್ವರ ಮಠ, ಚಿಕ್ಕನರಗುಂದ; ವಿರಕ್ತ ಮಠ, ನರಗುಂದ ಹಾಗೂ. ಕೊಣ್ಣೂರು; ಮತ್ತು ಶಿವಾನಂದ ಮಠ, 
ನರಗುಂದ. 


ಜನತೆ 213 


(12) ನವಲಗುಂದ ತಾಲ್ಲೂಕು: ಅನ್ನದಾನೇಶ್ವರ ಮಠ, ಅಣ್ಣಿಗೇರಿ ಹಾಗೂ ಮಣಕವಾಡ ಶಿಶುವಿನಹಳ್ಳಿ, ಹಳ್ಳೀಕೇರಿ; ಉಣಕಲ್ಲು 
ಸಿದ್ದಪ್ಪಜ್ಜನ ಮಠ, ಇಬ್ರಾಹಿಂಪುರ; ಕೋಣನಕೆರೆ ಮಠ, ನವಲಗುಂದ; ಗವಿಮಠ, ನವಲಗುಂದ; ಗುಡ್ಡದ ಮಠ, ನವಲಗುಂದ; 
ಗುರು ಶಾಂತಜನ ಮಠ, ಕಾಲವಾಡ; ಜಡೇಸ್ವಾಮಿ ಮಠ, ಮೊರಬ; ತೋಂಟದಾರ್ಯ ಮಠ, ಅಣ್ಣಿಗೇರಿ ಹಾಗೂ ಶೆಲ್ವಡಿ; 
ದಾಸೋಹ ಮಠ, ಆಡೂರು; ನೀಲಗುಂದಜ್ಜನ ಮಠ, ಅಣ್ಣಿಗೇರಿ; ಪಟ್ಟದದೇವರ ಮಠ, ಅಣ್ಣೀಗೇರಿ, ಶಿರೆಕೋಳ; ಪಂಚಗೃಹ 
ಹಿರೇಮಠ, ನವಲಗುಂದ; ಫಕೀರಸ್ವಾಮಿ ಮಠ, ಶಿರೂರು; ಬಬಲಾದಿ ಮಠ-ಅಜ್ಜನಮಠ, ಬೊಗಾನೂರು; ಭೂಸನೂರು ಮಠ, 
ತುಪ್ಪದಕುರಹಟ್ಟಿ; ಮೌನಸ್ವಾಮಿ ಮಠ, ಶೆಲ್ಪಡಿ; ರೇವಣಸಿದ್ಧೇಶ್ವರ ಸಾಧುಗಳ ಮಠ, ಗೊಬ್ಬರಗುಂಡಿ; ಲಿಂಗಬಸವೇಶ್ವರ ಶರಣರ 
ಮಠ, ಬೆಳಹಾಳ; ವಿರಕ್ತಮಠ, ಮೊರಬ; ಶಿವಸಂಗಿ ಮಠ, ಶೆಲ್ವಡಿ; ಶಿವಾನಂದ ಮಠ, ಇಬ್ರಾಹಿಂಪುರ ಹಾಗೂ ತಲೆಮೊರಬ; 
ಸಿದ್ಧನಾಧುಗಳ ಮಠ, ಗುಡಿಸಾಗರ; ಸಿದ್ಧಾರೂಢ ಮಠ, ಹೆಬ್ಬಾಳ ಹಾಗೂ ಹಿರೇಮಠ, ನ್ಯಾವಳ್ಳಿ, ಬಸಾಪುರ. 


(13)ರಾಣೆಬೆನ್ನೂರು ತಾಲ್ಲೂಕು: ಗೋಣಿಸ್ವಾಮಿ ಮಠ, ರಾಣೆಬೆನ್ನೂರು ಹಾಗೂ ಐರಣಿ; ಮುಪ್ಪಿನಾಯಕ ಮಠ, ರಾಣೆಬೆನ್ನೂರು 
ಹಾಗೂ ಐರಣಿ; ಸೋಮಪ್ಪಯ್ಕನವರ ಮಠ, ರಾಣೆಬೆನ್ನೂರು; ಒಡೆಯರ ಸಂಸ್ಥಾನ ಮಠ, ಚೌಡದಾನಪುರ ಹಾಗೂ ಕುರುವತ್ತಿ; 
ಪಟ್ಟಾಧ್ಯಕ್ಷರ ಮಠ, ಕುರುವತ್ತಿ 


(14) ರೋಣ ತಾಲ್ಲೂಕು: ಅಡವಿಸ್ವಾಮಿ ಮಠ, ಕೊತಬಾಳ; ಅನ್ನದಾನೇಶ್ವರ ಮಠ, ಅಬ್ಬಿಗೇರಿ, ಇಟಗಿ, ಜಾಲಿಹಾಳ, ನರೇಗಲ್ಲು 
ಹಾಗೂ ಹಾಲಕೇರಿ; ಕುಂಟಜ್ಜನ ಮಠ, ಸವಡಿ; ಗುಲಗಂಜಿ ಮಠ, ರೋಣ; ಜುಕ್ತಿ ಮಠ, ಸೂಡಿ; ಧರಮರಡಿ ಹಿರೇಮಠ, 
ಗಜೇಂದ್ರಗಡ; ಬೂದಿಸ್ವಾಮಿ ಮಠ, ಹೊಸಹಳ್ಳಿ; ಮರಡಿ ಮಠ, ಸೂಡಿ; ಮೈಸೂರು ಮಹಾಂತಸ್ವಾಮಿ ಮಠ, ಗಜೇಂದ್ರಗಡ ಹಾಗೂ 
ಸೂಡಿ; ಹುಚ್ಚಪ್ಪಯ್ಯ ಮಠ, ಕೋಡಿಕೊಪ್ಪ; ಚರಂತಿ ಮಠ, ನಿಡಗುಂದಿಕೊಪ್ಪ ಹಾಗೂ ಫಲಹಾರೇಶ್ವರ ಮಠ, ಅಸೂಟಿ. 


(15) ಸವಣೂರು ತಾಲ್ಲೂಕು: ಅಡವಿಸ್ವಾಮಿ ಮಠ, ಸವಣೂರು; ಕಲಠ್ರ, ಸವಣೂರು; ಗೊಡ್ಡುಣಿಸಿ ಮಠ, ಸವಣೂರು; 
ಫಕೀರಸ್ವಾಮಿ ಮಠ, ಸವಣೂರು; ವಿರಕ್ತಮಠ, ಸವಣೂರು, ಹತ್ತಿಮತ್ತೂರು ಹಾಗೂ ಕರ್ಜಗಿ; ಸಂಗಮನ ಮಠ, ಸವಣೂರು . 
: ಮತ್ತು ಸಿದ್ಧೇಶ್ವರ ಮಠ, ಮಂತ್ರೋಡಿ. 


(16) ಶಿಗ್ಗಾಂವಿ ತಾಲ್ಲೂಕು: ಅರಳೆಲೆ ಹಿರೇಮಠ, ಬಂಕಾಪುರ; ಕಂಬಳಿ ಮಠ, ಬೆಳಗಲಿ; ಗದ್ದುಗೆ ಮಠ, ಕೊಟ್ಟಿಗೆರೆ, ಶಿಗ್ಗಾಂವಿ; 
ಜೇರಗಟ್ಟಿ ಮಠ, ಕೊಟ್ಟಿಗೆರೆ; ಪಂಚಾಕ್ಷರ ದೇವರ ಮಠ, ಗಂಗೀಭಾವಿ; ಪರದೇಶಪ್ಪನ ಮಠ, ದುಂಡಸಿ; ರೇಣುಕಾ ಮಠ, ಕಬನೂರ; 
ವಿರಕ್ತಮಠ, ಕೊಟ್ಟೀಗೇರಿ; ಹಿರೇಮಠ, ದುಂಡಸಿ ಹಾಗೂ ಪಟ್ಟದದೇವರ ಮಠ, ಹಿರೇಬೆಂಡಿಗೇರಿ. 


(17) ಶಿರಹಟ್ಟಿ ತಾಲ್ಲೂಕು: ಅಕಳಂಡಸ್ವಾಮಿ ಮಠ, ಬಸಾಪುರ; ಅಕಳಂಡಸ್ವಾಮಿ, ಲಕ್ಷೇಶ್ವರ; ಕರಿಬಸಪ್ಪನ ಮಠ, ಲಕ್ಷೇಶ್ವರ; 
ಕರೇವಾಡಿ ಮಠ, ಲಕ್ಷೇಶ್ವರ; ಕಲದ, ಲಕ್ಷೇಶ್ವರ; ಕಳ್ಳೀಮಠ, ರಾಮಗೇರಿ; ಕಳ್ಳೀಮಠ, ಶಿರಹಟ್ಟಿ; ಕೋಟಿಮಠ, ಲಕ್ಷೇಶ್ವರ; ಗಡ್ಡದ 
ದೇವರ ಮಠ, ಲಕ್ಷೇಶ್ವರ; ಗುರುಬಸವಣ್ಣ ಮಠ, ಶಿಗ್ಲಿ; ಗೊಲ್ಲಾದೇಶ್ವರ ಮಠ, ಲಕ್ಷೇಶ್ವರ; ತೋಂಟದಾರ್ಯ ಮಠ, ಹೊಳೆ ಆಲೂರು; 
ದಿಂಗಾರೇಶ್ವರ ಮಠ, ಬಾಲೇಹೊಸೂರು; ನಿಶಾನಿ ಮಠ, ಮಾಗಡಿ; ಪಂಚಮಠ, ಲಕ್ಷ್ಮೇಶ್ವರ; ಬಾಳೀಹಳ್ಳಿ ಮಠ, ಬಟ್ಟೂರು ಮತ್ತು 
ಲಕ್ಷ್ಮೇಶ್ವರ; ಬಾಳೇಶ್ವರ ಮಠ, ಲಕ್ಷೇಶ್ವರ; ಮಹಾಂತಿನ ಮಠ, ಲಕ್ಷೇಶ್ವರ; ವಿರಕ್ತಮಠ, ಹೆಬ್ಬಾಳ, ಇಟಗಿ, ಬಾಲೇಹೊಸೂರು; 
ಮೇಳಗಿಮಠ, ಹರಿಪುರ; ಶಿಗ್ರಿಮಠ, ಲಕ್ಷೇಶ್ವರ; ಶಿರಸ್ಸುಪವಾಡ ಮಠ, ಲಕ್ಷೇಶ್ವರ; ಸಾಲೆಮಠ, ಲಕ್ಷೇಶ್ವರ; ಸರಗಿಮಠ, ಲಕ್ಷೇಶ್ವರ; 
ಹಿರೇಮಠಗಳು ಲಕ್ಷೇಶ್ವರ, ಬೆಳ್ಳಟ್ಟಿ, ಅಕ್ಕಿಗುಂದ, ಬೂದಿಹಾಳ, ಕೊಕ್ಕರಗುಂಡಿ, ಗೊಜನೂರು, ಬನ್ನೀಕೊಪ್ಪ ಹಾಗೂ ಹೆಬ್ಬಾಳ; 
ಹೊತ್ತಿಗೆಮಠ, ಲಕ್ಷೇಶ್ವರ; ಮತ್ತು ಚರಮೂರ್ತಿ ಮಠ, ಗಂಜಿಗಟ್ಟಿ. 


(ಡಾ|| ಎಂ.ಎಂ. ಕಲಬುರ್ಗಿ ಅವರು ಒದಗಿಸಿದ ಯಾದಿ) 
ಇತರ ಧಾರ್ಮಿಕ ಸಂಸ್ಥೆಗಳು 


ಶೇಷಾಚಲ ಸದ್ಗುರುಗಳ ಸಂಸ್ಥೆ ಅಗಡಿ: ಸದ್ಗುರು ಶೇಷಾಚಲ ಸಾಧು ಮಹಾರಾಜರು ಈ ಸಂಸ್ಥೆಯ ಮೂಲ ಪುರುಷರು. 
ಅವರು ಗೃಹಸ್ಥಾಶ್ರಮಿಗಳು. ಆಕರ ಗ್ರಂಥಗಳ ಪ್ರಕಾರ ಶೇಷಾಚಲ ಸದ್ಗುರುಗಳು ಮುರಗೋಡ ಚಿದಂಬರ ಮಹಾಸ್ವಾಮಿಗಳ 


214 ಧಾರವಾಡ ಜಿಲ್ಲೆ 
ಅವತಾರವೆಂದೂ, ಅಥಿತಿ ಸೇವೆ, ಅನ್ನದಾನ, ಧರ್ಮರಕ್ಷಣೆಯ ಸಲುವಾಗಿ ಮಹಾಸ್ವಾಮಿ ಚಿದಂಬರರು ಮತ್ತೊಮ್ಮೆ ಅಗಡಿಯಲ್ಲಿ 
ಅವತರಿಸಿ ಬರುತ್ತೇನೆಂದು ಹಾವನೂರಿನ ಸಂಸ್ಥಾನಿಕ ಲಿಂಗನಗೌಡನಿಗೆ ಅಭಯವಿತ್ತದ್ದನ್ನು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಇದು 
ಗೃಹಸ್ಥಾಶ್ರಮ ಗುರುಪರಂಪರೆಯನ್ನು ಹೊಂದಿದ್ದು ಸಾರ್ತ ಸಂಪ್ರದಾಯಕ್ಕೆ ಸೇರಿದೆ. ಇಲ್ಲಿ ಒಂದು ಈಶ್ವರ ದೇವಸ್ಥಾನವಿದೆ. ಸಾಧು 
ಶೇಷಾಚಲರ ನಂತರ ಚಿದಂಬರ ಮೂರ್ತಿಗಳು, ನಂತರ: ದತಾತ್ರೇಯ ಸ್ವಾಮಿಗಳು ಹಾಗೂ ಈಗ ಚಿದಂಬರ ಮೂರ್ತಿ 
ಚಕ್ರವರ್ತಿಗಳವರು ಪೀಠಾಧಿಪತಿಗಳಾಗಿರುತ್ತಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿರುವ ನಾರಾಯಣ ಭಗವಾನರ ಆಶ್ರಮವು ಇವರ 
ಒಂದು ಶಾಖೆಯಾಗಿದೆ. ಕಳೆದ 86 ವರ್ಷಗಳಿಂದ ಇದು ಶೇಷಾಚಲ ಸದ್ಗುರು ಚತುರ್ವೇದ ಸಂಸ್ಕೃತ ಪಾಠಶಾಲೆಯನ್ನು 1973 
ರಿಂದ ಒಂದು ಪ್ರೌಢಶಾಲೆಯನ್ನು ಮತ್ತು ಕಳೆದ 10 ವರ್ಷಗಳಿಂದ ಸರ್ಕಾರದ ಅನುದಾನದಿಂದ ಒಂದು ಸಂಸ್ಕತ ಪಾಠಶಾಲೆಯನ್ನು 
ನಡೆಸಿಕೊಂಡು ಬರುತ್ತಿದೆ. 1907 ರಿಂದ “ಇದ್ದೋಧ ಚಂದ್ರಿಕೆ' ಎಂಬ ಕನ್ನಡ ಧಾರ್ಮಿಕ ವೈಚಾರಿಕ ಆಧ್ಯಾತಿಕ್ಮ ಮಾಸ ಪತ್ರಿಕೆಯನ್ನು 
ಪ್ರಕಟಿಸುತ್ತಾ ಬಂದಿದೆ. ಖ್ಯಾತ ಸಾಹಿತಿ ಗಳಗನಾಥರು ಇದರ ಜೊತೆ ಸಂಬಂಧ ಹೊಂದಿದ್ದರು. ಇಲ್ಲಿನ ಸ್ವಾಮಿಗಳವರ 
ಜಯಂತೃುತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ಈ ಸಂದರ್ಭದಲ್ಲಿ ಭಜನೆ, ಪ್ರವಚನ, ಸಂಗೀತ 
ಕಾರ್ಯಕ್ರಮಗಳು ನಡೆಯುತ್ತವೆ. ನ 


ವೀರೇಶ್ವರ ಪುಣ್ಯಾಶ್ರಮ, ಗದಗ: ಪಂಡಿತ ಪಂಚಾಕ್ಷರಿ ಗವಾಯಿಗಳು ತಮ್ಮ ಶಿಷ್ಯಮಂಡಳಿಯೊಂದಿಗೆ ಗದುಗಿಗೆ ಬಂದು, 
ದಾನವೀರ ಬಸರೀಗಿಡದ ವೀರಪ್ಪನವರ ನೆರವಿನಿಂದ ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪಿಸಿದರು. ಇದಕ್ಕೆ ಮುಂಚೆ 1914 ರಲ್ಲಿ 
ಇದು ರೋಣ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ಸ್ಥಾಪನೆಯಾಗಿದ್ದು ಇದಕ್ಕೂ ಪೂರ್ವದಲ್ಲಿ ಈ ಸಂಸ್ಥೆಯು ಹಾನಗಲ್‌ ಗುರು 
ಕುಮಾರ ಮಹಾಸ್ವಾಮಿಗಳವರ ಶ್ರೀ ಶಿವಯೋಗ ಮಂದಿರದಲ್ಲಿ ಸ್ಥಾಪಿತವಾಗಿತ್ತು. ಗವಾಯಿಗಳು ತಾವು ಅಸ್ವಸ್ಥರಾಗುತ್ತಾ ಬಂದಾಗ 
ಇದರ ಜವಾಬ್ದಾರಿಯನ್ನು ಪುಟ್ಟರಾಜ ಗವಾಯಿಗಳಿಗೆ ವಹಿಸಿಕೊಟ್ಟರು. 1944 ರಲ್ಲಿ ಪಂಚಾಕ್ಷರಿ ಗವಾಯಿಗಳು ಲಿಂಗೈಕ್ಯರಾದರು. 
ತಮ್ಮ ಗುರುಗಳ ಆಶೀರ್ವಾದದಿಂದ ಪುಟ್ಟರಾಜ ಗವಾಯಿಗಳು ಜಾತಿ-ಮತ ಭೇದಭಾವವಿಲ್ಲದೆ ಅಂಧರು, ಅಂಗಹೀನರು ಹಾಗೂ 
ಅನಾಥಮಕ್ಕಳಿಗೆ ಈ ಆಶ್ರಮದಲ್ಲಿ ಊಟ ವಸತಿ ಒದಗಿಸುತ್ತಾ ವಿದ್ಯಾದಾನವನ್ನು ನೀಡುತ್ತಿರುವರು. ಇಲ್ಲಿ ಪ್ರಾಥಮಿಕ ಹಂತದಿಂದ 
ಸಂಗೀತ ಮಹಾವಿದ್ಯಾಲಯದವರೆವಿಗೂ ಶಿಕ್ಷಣ ಸಂಸ್ಥೆಯಿದ್ದು ವ್ಯಾಪಕ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಈ ಸಂಸ್ಥೆಯು 
ಸಂಗೀತ ಹಾಗೂ ನಾಟ್ಕರಂಗದಲ್ಲಿ ಅಪಾರ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಅಲ್ಲದೆ ವೇದ, ಪುರಾಣ, ಪ್ರವಚನಗಳನ್ನು ಕಲಿಸುವ 
ವ್ಯವಸ್ಥೆಹೊಂದಿದೆ. ಪ್ರತೀ ವರ್ಷ ಈ ಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ಲಿಂ॥ ಹಾನಗಲ್‌ ಶ್ರೀಗಳ ಹಾಗೂ ಹಾವೇರಿ ಹುಕ್ಕೇರಿ 
ಮಠದ ಶಿವ ಬಸವ ಮಹಾಸ್ವಾಮಿಗಳವರ ಉತ್ಸವವೂ ಮತ್ತು ಜೇಷ್ಠ ಬಹುಳ ಪಂಚಮಿಯಂದು ಲಿಂ॥ ಗಾನಯೋಗಿ ಪಂಚಾಕ್ಷರಿ 
ಗವಾಯಿಗಳವರ ಉತ್ಸವ ನಡೆಯುವುದು. 


ಗುರು ಕಬೀರಾನಂದಸ್ವಾಮಿ "ಸಿದ್ಧಾಶ್ರಮ', ರಾಣೆಬೆನ್ನೂರು: ಈ ಸಂಸ್ಥೆಯು ಸಿದ್ಧಾರೂಢರ ಸಾಂಪ್ರದಾಯಕ್ಕೆ ಸಂಬಂಧಿಸಿದೆ. 
1964 ರಲ್ಲಿ ಸದ್ಗುರು ಕಬೀರಾನಂದಸ್ವಾಮಿ, ಚಿತ್ರದುರ್ಗ ಇವರ ಶಿಷ್ಯರಾದ ಗುರು ಕಬೀರೇಶ್ವರ ಸ್ವಾಮಿಗಳು ಮತ್ತು ಅನೇಕ 
. ಭಕ್ತಾದಿಗಳಿಂದ ಸ್ಥಾಪಿಸಲಾಯಿತು. ಇಲ್ಲಿ ಪ್ರತಿವರ್ಷ ಅಕ್ಷಯ ತೃತಿಯಾ ದಿನ ಸಿದ್ಧಾರೂಢರ ಪಲ್ಲಕ್ಕಿ ಉತ್ಸವ ಹಾಗೂ ಆರಾಧನೆ 
ನಡೆಯುತ್ತದೆ. ಅಲ್ಲದೆ ನವರಾತ್ರಿ, ಶಿವರಾತ್ರಿ ಹಾಗೂ ಶ್ರೀರಾಮನವಮಿ ಸಮಯದಲ್ಲಿ ಧಾರ್ಮಿಕ ಉತ್ಸವಗಳು ನಡೆಯುತ್ತವೆ. ಪ್ರತೀ 
ವರುಷ ಸಾಮೂಹಿಕ ವಿವಾಹವನ್ನು ನೆರವೇರಿಸುತ್ತಾರೆ. 


ಶ್ರೀ ಮೌನೇಶ್ವರ ಟ್ರಸ್ಟ್‌ ಕಮಿಟ, ರಾಣೆಬೆನ್ನೂರು: ಈ ಕಮೀಟಿಯ ವ್ಯಾಪ್ತಿಯಲ್ಲಿ ವಿಶ್ವಕರ್ಮ ಸಂಪ್ರದಾಯಕ್ಕೆ ಸೇರಿರುವ 
ಮೌನೇಶ್ವರ ದೇವಸ್ಥಾನವಿದೆ. ಇದು ಒಂದು ಶಿಶು ವಿಹಾರವನ್ನು ನಡೆಸುತ್ತಿದೆ. ರಥ ಸಪ್ತಮಿಯ ದಿನ ಸಾಮೂಹಿಕ ಜವುಳ 
(ಮುಡಿಕೊಡುವುದು), ಉಪನಯನ ಹಾಗೂ ವಿವಾಹಗಳು ಇದರ ಆಶ್ರಯದಲ್ಲಿ ನಡೆಯುತ್ತವೆ. ಇದೇ ದಿನ ಮೌನೇಶ್ವರ ಉತ್ಸವವೂ 
ಜರಗುತ್ತದೆ. ನವರಾತ್ರಿಯಲ್ಲಿ ದೀಪೋತ್ಸವವನ್ನು ಆಚರಿಸಿ ವಿಜಯ ದಶಮಿಯ ದಿನ ಸಮಾಜ ಬಾಂಧವರು ಸೇರಿ ಬನ್ನಿ ಮುಡಿಯುವ 
ಹಬ್ಬವನ್ನು ಆಚರಿಸುವರು. ಪ್ರತೀ ಶಿವರಾತ್ರಿಯಲ್ಲಿ ವಿಶೇಷ ಪೂಜೆಯನ್ನು ಆಚರಿಸುವರು; ಈ ಕಮಿಟಿಯ ಆಶ್ರಯದಲ್ಲಿ ರಾಷ್ಟ್ರೀಯ 
ಹಬ್ಬಗಳನ್ನೂ ಸಹ ಆಚರಿಸಲಾಗುವುದು. 


ಜನತೆ 215 


ಅಕ್ಕಮಹಾದೇವಿ ಆಶ್ರಮ, ಧಾರವಾಡ: ಇದು 1978 ರಲ್ಲಿ ಪ್ರಾರಂಭವಾಯಿತು. ಮಾತೆ ಮಹಾದೇವಿ ಹಾಗೂ ಲಿಂಗಾನಂದ 
ಸ್ವಾಮಿಗಳು ಇದರ ಸ್ಥಾಪಕರು. ಇಲ್ಲಿ ಸಾಧಕರಿಗೂ, ಆಧ್ಯಾತಿಕ್ಮ ಆಸಕ್ತಿ ಉಳ್ಳವವರಿಗೂ ಮತ್ತು ತೊಂದರೆಗಳಿಂದ ಮನೆಯನ್ನು ತ್ಯಜಿಸಿ 
ಬಂದ ಹೆಣ್ಣುಮಕ್ಕಳಿಗೂ ಆಸರೆ ನೀಡಲಾಗುತ್ತಿದೆ. ಇಲ್ಲಿ 10 ನೇ ತರಗತಿಯವರೆಗೆ ಶೈಕ್ಷಣಿಕ ವ್ಯವಸ್ಥೆ ಇದೆ. ಧಾರ್ಮಿಕ ಹಾಗೂ 


ಆಧ್ಯಾತಿಕ್ಮ ವಿಚಾರಗಳ ಬಗ್ಗೆ ಪ್ರಚಾರ ಮಾಡುವ ಕಾರ್ಯಕ್ರಮವನ್ನು ಹೊಂದಿದೆ. ಕುಂಬಳಗೋಡು ಹಾಗೂ ಬೆಂಗಳೂರಲ್ಲಿ ಇದರ 
ಕೇಂದ್ರಗಳಿವೆ. 


ವಿದ್ಯಾನಿಕೇತನ, ಧಾರವಾಡ: ಧಾರವಾಡದಲ್ಲಿರುವ ವಿದ್ಯಾನಿಕೇತನವು ಕ್ಯಾಥಲಿಕ್‌ ಕೈಸ್ತ ಮಹಾಸಭೆಗೆ ಸೇರಿರುವ ಒಂದು 
ಎದ್ಯಾರ್ಥಿನಿಲಯವಾಗಿದ್ದು ಧಾರ್ಮಿಕ ತರಬೇತಿಯನ್ನು ನೀಡಲಾಗುತ್ತಿದೆ. ಬ್ರಹಟಾರಿಗಳಾಗಿ ಉಳಿಯುವ ಈ ಯುವಕರು ಹದಿನಾಲ್ಕು 
ವರ್ಷಗಳ ತರಬೇತಿಯ ನಂತರ ಕ್ರೈಸ್ತ ಮಹಾಸಭೆಯ ವಿವಿಧ ಸೇವಾ ಸಂಸ್ಥೆಗಳಲ್ಲಿ ಸೇರಿ ಕರ್ತವ್ಯ ನಿರತರಾಗುತ್ತಾರೆ. 


ಶಿಶುನಾಳ ಶರೀಫರ ಗದ್ದುಗೆ, ಶಿಶುನಾಳ: ಶರೀಫ್‌ ಶಿವಯೋಗಿಗಳು (1819-1889) ಗೋವಿಂದ ಭಟ್ಟರ ಆತಜ್ಞಾನದ 
ಗರಡಿಯಲ್ಲಿ ಲೌಕಿಕ ಹಾಗೂ ಪಾರಮಾರ್ಥಿಕ ಅನುಭವ ಪಡೆದವರು. ಇವರು ನವಲಗುಂದದ ನಾಗಲಿಂಗಯತಿಗಳು ಮತ್ತು ಗರಗದ 
ಗುರುಮಡಿವಾಳ ಶಿವಯೋಗಿಗಳ ಸಮಕಾಲೀನರು. ಇವರ ತತ್ವ ಭರಿತ ಕಾವ್ಯಧಾರೆಯು ರಾಗ-ತಾಳ-ಲಯ ಬದ್ಧವಾಗಿದೆ. ಶರೀಫರು 
ಮುಸಲಾನ ಕುಟುಂಬದಲ್ಲಿ ಜನಿಸಿ, ಬ್ರಾಹ್ಮಣ ಗುರುವಿನ ಶಿಷ್ಯ ತ್ರ ಹೊಂದಿ, ವೀರಶೈವ ವಚನಗಳಿಂದ ಪ್ರಭಾವಿತರಾಗಿ ದೈವಭಕ್ತಿಯನ್ನು 
ಬೋಧಿಸಿದವರಾಗಿರುತ್ತಾರೆ. ಮೊದಲಿಗೆ ಶಿಶುನಾಳ ಬತಲ ಒಂದು ಕಿಲೋಮೀಟರ್‌ ದೂರದಲ್ಲಿ ಅವರ ಜಮೀನಿನಲ್ಲಿಯೇ, 
ಶರೀಫರ ಹಾಗೂ ಅವರ ತಂದೆ, ತಾಯಿ ಹಾಗೂ ಮಗಳ ಗೋರಿಗಳಿದ್ದವು. ನಂತರದಲ್ಲಿ ಇದು ಅಮೃತಶಿಲೆಯಿಂದ ನಿರ್ಮಾಣವಾದ 
ಗದ್ದಿಗೆಯಿಂದ ಕೂಡಿದೆ. ಗದ್ದಿಗೆಯ ಪಕ್ಕದಲ್ಲಿ ಸದ್ಗುರು ಗೋವಿಂದ ಭಟ್ಟರ ಚಿತಾಭಸ್ಮವನ್ನು ತಂದು ಅವರ ಸಮಾಧಿ ರಚಿಸಿದ್ದಾರೆ. 
ಶರೀಫರ ಗದ್ದಿಗೆಗೆ ದಿನನಿತ್ಯವೂ ಹಿಂದೂ ಹಾಗೂ ಮುಸ್ಲಿಂಮರಿಂದ ಪೂಜೆ ಸಲ್ಲುತ್ತದೆ. ಅಲ್ಲದೆ ಪರಸ್ಕಳಗಳಿಂದಲೂ ಅನೇಕ ಭಕ್ತಾದಿಗಳು 
ಬರುತ್ತಾರೆ. ಈ ವಾತಾವರಣದಲ್ಲಿ ಮತೀಯ ಸಾಮರಸ್ಯವು ಎದ್ದು ಕಾಣುತ್ತದೆ. ಪ್ರತಿ ಅಮಾವಾಸ್ಯೆ ಹಾಗೂ ಶ್ರಾವಣಮಾಸದಲ್ಲಿ 
ಗದ್ದುಗೆಗೆ ವಿಶೇಷ ಪೂಜೆ ನಡೆಯುತ್ತದೆ. ಇಲ್ಲಿ ಪ್ರತೀವರ್ಷ ಫಾಲ್ಗುಣ ಶುದ್ಧ ದಶಮಿಯ ದಿನ ದೊಡ್ಡ ಜಾತ್ರೆ ನಡೆಯುತ್ತದೆ. ಈ 
ಸಂದರ್ಭದಲ್ಲಿ ಹಿಂದೂ ಮುಸಲಾನರು ಕೂಡಿಯೇ ಪೂಜೆ ಸಲ್ಲಿಸುತ್ತಾರೆ. ಶಿಶುನಾಳ ಶರೀಫರ ತತ್ವ ಪದಗಳು ಭಾವಗೀತೆಯಂತೆ 
ಹಾಡುವುದರ ಮೂಲಕ ಧ್ವನಿ ಸುರಳಿಯ ರೂಪದಲ್ಲಿ ಜನಪ್ರಿಯವಾಗಿದೆ. 


ಹುರಕಡ್ಲಿ ಅಜ್ಜನರ ಸಮಾಧಿ, ನವಲಗುಂದ: ಹುರಕಡ್ಲಿ ಅಜ್ಜನವರು 1900 ರಲ್ಲಿ ನವಲಗುಂದ ತಾಲೂಕಿನ ಇಬ್ರಾಹಿಂಪುರ 
ಗ್ರಾಮದಲ್ಲಿ ಜನಿಸಿದರು. ಇವರು ಶಿಕ್ಷಕ ವೃತ್ತಿಯಲ್ಲಿದ್ದಾಗ ಸದ್ಗುರು ಶಿವಾನಂದರ ಪ್ರವಚನದಿಂದ ಪ್ರೇರಿತರಾಗಿ ಅವರಿಂದ ಶಿವಪೂಜಾ 
ದೀಕ್ಷೆ ಪಡೆದು ನಂತರದಲ್ಲಿ ಗುರುಗಳಾದ ಗೌರ್ಯನಯಕೊಂದಿಗೆ ಬಂಗಾಲಕ್ಕೆ ಹೋಗಿ ಅವರಿಂದ. ದೇವೀಪೂಜಾ ದೀಕ್ಷೆ ಪಡೆದು 
ತಂತ್ರಶಾಸ್ತ್ರ ಹಸ್ತ ಸಾಮುದ್ರಿಕ ಹಾಗೂ ವನಸ್ಪತಿ ವಿಜ್ಞಾನವನ್ನು ಕಲಿತರು. ಅವರು ತಿರುವಣ್ಗಾಮಲೈಗೆ ಹೋಗಿ ರಮಣ ಮಹರ್ಷಿಗಳನ್ನು 
ಸಂದರ್ಶಿಸಿ ಆಧ್ಯಾತಿಕ ಸಂದೇಹಗಳನ್ನು ನಿವಾರಿಸಿಕೊಂಡರು. ಬಾಲ್ಯ ವಿವಾಹವನ್ನು ಹೊಂದಿದ್ದ ಅವರು ಎಳೆತನದಲ್ಲಿಯೇ ಪತ್ನಿಯನ್ನು 
ಕಳೆದುಕೊಂಡು ಪುನರ್ವಿವಾಹವಾಗದೇ ಇದ್ದರು. ಚಿದಾನಂದ ಅವಧೂತರ ದೇವಿ ಪುರಾಣವು ಅವರ ಪಾರಾಯಣ ಗ್ರಂಥವಾಗಿತ್ತು. 
ಇವರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದರು. ಶಿಕ್ಷಣದ ಮಹತ್ವವನ್ನರಿತಿದ್ದ ಇವರು ಭಕ್ತರ ಸಹಾಯದಿಂದ ಧಾರವಾಡದಲ್ಲಿ ಎರಡು 
ಶಿಕ್ಷಣ ಸಂಸ್ಥೆಗಳನ್ನಾರಂಭಿಸಿದರು. ಆಧ್ಯಾತ್ಮ ಚಿಂತನೆ, ದೇವಿ ಉಪಾಸನೆ ಹಾಗೂ ಪರೋಪಕಾರಗಳಿಗಾಗಿಯೇ ತಮ್ಮ ಜೀವನವನ್ನು 
ಮುಡಿಪಾಗಿಟ್ಟು ತೊಂಬತ್ತರ ತುಂಬು ಜೀವನವನ್ನು ನಡೆಸಿ ಜನವರಿ 1990 ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ನವಲಗುಂದದಲ್ಲಿ 


ಇವರ ಸಮಾಧಿ ಇದೆ. 
ಜಾತಿ ಮತ್ತು ಬುಡಕಟ್ಟುಗಳು 
ಹು ಪದ್ಧತಿಯು ಹಿಂದೂ ಸಮಾಜದ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ರಿಸ್ಲೆಯವರ ಪ್ರಕಾರ ಜಾತಿಯೆಂದರೆ ಒಬ್ಬ ಐತಿಹಾಸಿಕಿ 
ವ್ಯಕ್ತಿ ಅಥವಾ ದೈವಸಂಭೂತನೆನ್ನಲಾದ ಕಾಲ್ಪನಿಕ ಪೂರ್ವಜನಿಂದ ತಮ್ಮ ವಂಶವನ್ನು ಗುರುತಿಸುವ ಕೆಲವು ಕುಟುಂಬಗಳ ಒಂದು 


ಸಂಕಲನ ಅಥವಾ ಕುಟುಂಬಗಳ ಸಮೂಹ; ಪಾರಂಪರ್ಯವಾಗಿ, ವಿವಾಹ ಸಂಬಂಧಗಳು ಆಯಾ ಜಾತಿಗಳ ಪರಿಮಿತಿಯಿಂದಲೇ 
ನಡೆಯುತವೆ. ಜಾತಿಯು ಬಹುಟ್ಟಿಗೆ ಪಾರಂಪರ್ಯವಾಗಿ ಬಂದ ಒಂದು ವೃತ್ತಿಯನ್ನು ಅನುಸರಿಸುವುದಾದರೂ ಇತ್ತೀಜಿನ ದಿನಗಳಲ್ಲಿ 


216 ಧಾರವಾಡ ಜಿಲ್ಲೆ 


ಕೆಲವು ಬದಲಾವಣೆಗಳು ಕಂಡುಬರುತ್ತಿವೆ. ಉಡಿಗೆ-ತೊಡಿಗೆಗಳು, ಆಹಾರಾಭ್ಯಾಸಗಳು, ವಿವಾಹ, ಅಂತ್ಯಕ್ರಿಯೆ ಮುಂತಾದ ಧಾ 
ಆಚಾರಗಳು, ರೂಢಿ ಪದ್ಧತಿಗಳು ಜಾತಿಯಿಂದ ಜಾತಿಗೆ ವಿಭಿನ್ನವಾಗಿವೆ. ಬುಡಕಟ್ಟು ಎಂಬುದು ಅನೇಕ ಕುಲಗಳು, ಅಲೆಮಾರಿ 
ತಂಡಗಳು ಅಥವಾ ನಿಶ್ಚಿತ ಭೌಗೋಳಿಕ ಪ್ರದೇಶಗಳೊಳಗೆ ವಾಸಿಸುವ ಪ್ರತ್ಯೇಕ ಉಪಭಾಷೆ, ವಿಶಿಷ್ಟ ಸಂಸ್ಕೃತಿ ಹಾಗೂ ಒಂದು 
ಸಾಮಾನ್ಯ ಸಾಮಾಜಿಕ ಸಂಘಟನೆ ಅಥವಾ ಇತರರಿಗಿಂತ ತಾವು ಬೇರೆ ಎಂಬ ಏಕತಾ ಭಾವನೆಯಿರುವ ಒಳಗುಂಪುಗಳ 
ಸಮೂಹವಾಗಿದೆ. ಧಾರವಾಡ ಜಿಲ್ಲೆಯಲ್ಲೂ ಸಹ ಅನೇಕ ಜಾತಿ ಮತ್ತು ಬುಡಕಟ್ಟಿನ ಜನಾಂಗದವರಿರುತ್ತಾರೆ. ಜಿಲ್ಲೆಯ ಪ್ರತಿಯೊಂದು 
ಜಾತಿ, ಉಪಜಾತಿ ಹಾಗೂ ಬುಡಕಟ್ಟಿನ ಜನರ ವಿವರಣೆಯನ್ನು ಇಲ್ಲಿ ಕೊಟ್ಟಿಲ್ಲವಾದರೂ ಕೆಲವರ ಸಾಮಾಜಿಕ ಹಾಗೂ ಧಾರ್ಮಿಕ 
ಆಚಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ನೀಡಲಾಗಿದೆ. 


ಅಗಸ: ಅಗಸರನ್ನು ಮಡಿವಾಳ, ದೋಬಿ, ಪರೀಟ್‌ ಮೊದಲಾದ ಹೆಸರುಗಳಿಂದಲೂ ಕರೆಯುತ್ತಾರೆ. ಇವರಲ್ಲಿ ಪರೀಟರು 
ಮರಾಠಿ ಮಾತನಾಡುತ್ತಾರೆ. ಪರೀಟರು ಧಾರವಾಡ, ಹುಬ್ಬಳ್ಳಿ, ನರಗುಂದ, ನವಲಗುಂದ, ಕಲಘಟಗಿ, ಮುಂಡರಗಿ, ಶಿಗ್ಗಾಂವಿ ಮತ್ತು 
ಗದಗ ತಾಲೂಕುಗಳಲ್ಲಿ ಹೆಚ್ಚಾಗಿ ಕಂಡು ಬರುವರು. ಕರ್ನಾಟಕ ಮೊದಲನೇ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1972 
ರಲ್ಲಿ ಜಿಲ್ಲೆಯಲ್ಲಿ ಅಗಸರ ಸಂಖ್ಯೆಯು 9,021 ಎಂದೂ ಮತ್ತು ಎರಡನೇಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1984 
ರಲ್ಲಿ ಇವರ ಸಂಖ್ಯೆಯು 10,762 ಎಂದೂ ಅಂದಾಜು ಮಾಡಲಾಗಿತ್ತು. ಬಟ್ಟೆ ಸ್ವಚ್ಛ ಮಾಡುವುದು ಇವರ ವಂಶಪಾರಂಪರ್ಯ 
ವೃತ್ತಿಯಾಗಿರುತ್ತದೆ. ಕೆಲವರು ಕೃಷಿ ಹಾಗೂ ಇತರ ಉದ್ಯೋಗಗಳಲ್ಲೂ ತೊಡಗಿರುತ್ತಾರೆ. ಇತರ ಜಾತಿಗಳ ಮದುವೆ ಮುಂತಾದ 
ಸಂದರ್ಭಗಳಲ್ಲಿ ಮೆರವಣಿಗೆ ಸಾಗುವ ದಾರಿಯಲ್ಲಿ ಬಟ್ಟೆ ಹಾಸುವ (ಮಡಿ) ಕೆಲಸವನ್ನು ಇವರು ಮಾಡುವುದುಂಟು. ಇವರಲ್ಲಿ 
ಅನೇಕ ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹ ಮಾಡುವ ಸಂಪ್ರದಾಯವಿಲ್ಲ. ಇವರಲ್ಲಿ ಪುರೋಹಿತವರ್ಗವಿರುವುದಿಲ್ಲ. ಮದುವೆ 
ಮುಂತಾದ ಧಾರ್ಮಿಕ ಸಮಾರಂಭಗಳಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣ ಅಥವಾ ಲಿಂಗಾಯತ ಪುರೋಹಿತರಿಂದ ಸಮಾರಂಭವನ್ನು 
ನೆರವೇರಿಸುತ್ತಾರೆ. ಸಾಂಪ್ರದಾಯಿಕವಾಗಿ ಇವರಲ್ಲಿ ವಿಧವಾ ವಿವಾಹಕ್ಕೆ ಅನುಮತಿಯಿರಲಿಲ್ಲ. ಇತ್ತೀಚಿಗೆ ವಿಧವಾ 
ವಿವಾಹವಾಗುವುದುಂಟು. ಇವರು ಎಲ್ಲಾ ಹಿಂದೂ ಹಬ್ಬಗಳನ್ನು ಆಚರಿಸುತ್ತಾರೆ. ಭಾದ್ರಪದ ಶುದ್ಧ 8 ನೇ ದಿನವನ್ನು ಜೋಕುಮಾರನು 
ಹುಟ್ಟಿದ ದಿನವೆಂದು ಆಚರಿಸುತ್ತಾರೆ. ಈ ಹಬ್ಬವನ್ನು ಆಚರಿಸುವುದರಿಂದ ಮಳೆ ಬಂದು ಪೈರು ಚಿಗುರುವುದೆಂಬ ನಂಬಿಕೆಯಿದೆ. 
ಸುಣಗಾರರ ಹೆಣ್ಣು ಮಕ್ಕಳು ಏಳು ದಿನಗಳು ಜೋಕುಮಾರ ಮೂರ್ತಿಯನ್ನು. ಹೊತ್ತುಕೊಂಡು ಓಣಿ ಓಣಿಗಳಲ್ಲಿ ಮನೆಮನೆಗೆ 
ತಿರುಗಿ ಹಾಡು ಅಥವಾ ಕಥೆಯನ್ನು ಹೇಳುವ ವಾಡಿಕೆಯಿದೆ. ಭಾದ್ರಪದ ಶುದ್ಧ ಹದಿನಾಲ್ಕನೇ ದಿನ ಈ ಮೂರ್ತಿಯನ್ನು ಅಗಸರು 
ಬಟ್ಟೆ ಒಗೆಯುವ ಕಲ್ಲಿನ ಬುಡದಲ್ಲಿಡುತ್ತಾರೆ. ಅಗಸರು ಇದಕ್ಕೆ ಮೂರು ದಿನದ ವ್ರತವನ್ನು ಆಚರಿಸುತ್ತಾರೆ. ಈ ದಿನಗಳಲ್ಲಿ ಆ 
ಕಲ್ಲಿನ ಮೇಲೆ ಬಟ್ಟೆ ಒಗೆಯುವುದಿಲ್ಲ ಇವರು ಪ್ರಮುಖವಾಗಿ ದೇವರಗುಡ್ಡದ ಮೈಲಾರ, ಚಂದ್ರಗುತ್ತಿಯ ಚಂದ್ರಗುತ್ತವ್ರ, ಸೌಂದತ್ತಿಯ 
ಯೆಲ್ಲಮ್ಮ ಮೊದಲಾದ ದೇವದೇವತೆಗಳಿಗೆ ನಡೆದುಕೊಳ್ಳುತಾರೆ. ಕೆಲವರು ಪಂಢರಪುರದ ಪಾಂಡುರಂಗನಿಗೂ ನಡೆದುಕೊಳ್ಳುತ್ತಾರೆ. 
ವೀರಶೈವ ಮತವನ್ನು ಅನುಸರಿಸುವ ಅಗಸರು ಬಸವೇಶ್ವರರ ಸಮಕಾಲೀನರಾದ ಮಡಿವಾಳ ಮಾಚ ಸ ಇವರನ್ನು ಗೌರವಿಸುತ್ತಾರೆ. 
ವೀರಶೈವರಲ್ಲದ ಅಗಸರಲ್ಲಿ ಮಾಂಸಾಹಾರಿಗಳಿದ್ದಾರೆ. 


ಈಡಿಗ: ಈಳಿಗೇರ ಎಂದೂ ಪರಿಚಿತರಾದ ಈ ಜಾತಿಯವರು ಕರ್ನಾಟಕದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗದಂತೆ. 
ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 1984ರಲ್ಲಿ 4.817 ಎಂದು ಅಂದಾಜು ಮಾಡಲಾಗಿತ್ತು. ಸೇಂದಿ ಇಳಿಸುವುದು ಇವರ ಸಾಂಪ್ರದಾಯಿಕ 
ಉದ್ಯೋಗವಾಗಿದ್ದು ಇತ್ತೀಚೆಗೆ ಇವರು ಕೃಷಿ ಮತ್ತಿತರ ಉದ್ಯೋಗಗಳಲ್ಲೂ ತೊಡಗಿರುತ್ತಾರೆ. ಇವರಲ್ಲಿ ಹೊರವಿವಾಹವಾಗುವ 
ಕೆಲವು ಪಂಗಡಗಳಿವೆ. ಇವರಲ್ಲಿ ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನ ರೂಢಿಯಲ್ಲಿದೆ. ಮಾಂಸಾಹಾರಿಗಳಾದ ಇವರು 
ಸೌಂದತ್ತಿಯ ಯೆಲ್ಲಮ್ಮ ಚಂದ್ರಗುತ್ತಿ ಧರ್ಮಸ್ಥಳ ಮುಂತಾದ ಯಾತ್ರಾಸ್ಕಳಗಳಿಗೆ ಹೋಗುತ್ತಾರೆ. 


ಉಪ್ಪಾರರು: ಮೊದಲಿಗೆ ಉಪ್ಪು ತಯಾರಿಸುವುದು ಇವರ ಸಾಂಪ್ರದಾಯಕ ಉದ್ಯೋಗವಾಗಿತ್ತು. ಸುಣ್ಣ ತಯಾರಿಸುವುದು, 
ಮನೆಕಟ್ಟುವುದು, ಒಕ್ಕಲುತನ, ವ್ಯಾಪಾರ ಮೊದಲಾದವು ಇವರ ಈಚಿನ ಉದ್ಯೋಗಗಳಾಗಿರುತ್ತವೆ. ಎರಡನೇ ಹಿಂದುಳಿದ ವರ್ಗಗಳ 
ಆಯೋಗದ ಪ್ರಕಾರ 1984 ರಲ್ಲಿ ಜಿಲ್ಲೆಯಲ್ಲಿ ಇವರ ಸಂಖ್ಯೆ 14,437 ಎಂದು ಅಂದಾಜು ಮಾಡಲಾಗಿತ್ತು. ಇವರ ಮನೆಮಾತು 
ಕನ್ನಡ. ಇವರಲ್ಲಿ ಅನೇಕ ಬೆಡಗುಗಳಿವೆ. ಒಂದೇ ಬಿಡಗಿನಲ್ಲಿ ವಿವಾಹ ಮಾಡುವ ಪದ್ಧಶಿ ಇಲ್ಲ. ವಿಧವಾ ವಿವಾಹಕ್ಕೆ ಅನುಮತಿ 
ಇದ್ದಂತಿದೆ. ಇವರಲ್ಲಿ ಪುರೋಹಿತವರ್ಗವಿಲ್ಲ. ಧಾರ್ಮಿಕ ಕಾರ್ಯಗಳನ್ನು ಬ್ರಾಹ್ಮಣ ಅಥವಾ ಜಂಗಮ ಪುರೋಹಿತರು ಬಂದು 


ಜನತೆ 217 


ನೆರವೇರಿಸಿ ಕೊಡುತ್ತಾರೆ. ಇವರು ಯಲ್ಲಮನಗುಡ್ಡ ಮಹಾಕೂಟ, ಬನಶಂಕರಿ ಮುಂತಾದ ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. ಇವರು 
‘ » 

ಸತ್ತವರ ಕುರುಹಾಗಿ 'ಬೆಳ್ಳಿಮುಖ'ವನ್ನು ಮನೆಯಲ್ಲಿ ಪೂಜಿಸುವ ದೇವರೊಡನೆ ಇಟ್ಟಿರುತ್ತಾರೆ. ಮಾಂಸಾಹಾರಿಗಳಾದ ಇವರಲ್ಲಿ 

ಶವವನ್ನು ಹೂಳುವ ಪದ್ಧತಿ ಇದೆ. 


ಅಂಬಿಗೇರ: ಗಂಗಾಕುಲ, ಗಂಗಾಮತ, ಬೆಸ್ತ ಮುಂತಾದ ಅನೇಕ ಹೆಸರುಗಳುಳ್ಳ ಇವರು ಕರ್ನಾಟಕದ ಎರಡನೇಯ ಹಿಂದುಳಿದ 
ವರ್ಗಗಳ ಆಯೋಗದ ಪ್ರಕಾರ 1984 ರಲ್ಲಿ ಜಿಲ್ಲೆಯಲ್ಲಿ 74,023 ಜನಸಂಖ್ಯೆ ಹೊಂದಿದ್ದರು ಎಂದು ಅಂದಾಜು ಮಾಡಲಾಗಿದೆ. 
ಮೀನು ಹಿಡಿಯುವುದು ಮತ್ತು ದೋಣಿ ನಡೆಸುವುದು ಇವರ ಸಾಂಪ್ರದಾಯಕ ಉದ್ಯೋಗವಾಗಿದ್ದರೂ ಹಲವರು ಒಕಲುತನವನ್ನು 
ಮತ್ತೆ ಕೆಲವರು ಇತರ ಉದ್ಯೋಗಗಳನ್ನೂ ಅವಲಂಬಿಸಿರುತ್ತಾರೆ. ಇವರಲ್ಲಿ ಅನೇಕ ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹ 
ಮಾಡುವ ಸಂಪ್ರದಾಯವಿಲ್ಲ ಮದುವೆ ಮುಂತಾದ ಸಮಾರಂಭಗಳನ್ನು ಸಾಮಾನ್ಯವಾಗಿ ಬ್ರಾಹ್ಮಣ ಪುರೋಹಿತರು 
ನೆರವೇರಿಸಿಕೊಡುತ್ತಾರೆ. ವಿವಾಹವು ಸಾಮಾನ್ಯವಾಗಿ ಗಂಡಿನ ಮನೆಯಲ್ಲಿ ನೆರವೇರುತ್ತದೆ. ಇವರು ಮಾಂಸಾಹಾರಿಗಳು. ಇದರ 
ಮನೆಮಾತು ಕನ್ನಡ. ಇವರು ದುರ್ಗವ್ವ, ಹೊನ್ನವ್ವ ಮೈಲಾರ ಮುಂತಾದ ದೇವದೇವತೆಗಳಿಗೆ ನಡೆದುಕೊಳ್ಳುತ್ತಾರೆ. ಇವರು ಜೇಷ್ಠ 
ಶುದ್ಧ ದಶಮಿಯ ದಿನ ಗಂಗಾಜಯಂತಿಯನ್ನು ಆಚರಿಸುತ್ತಾರೆ. ಇವರು ಸಾಮಾನ್ಯವಾಗಿ ಶವವನ್ನು ಹೂಳುತ್ತಾರೆ. 


ಕಾಟಕ್‌: ಇವರನ್ನು ಕಟಕರು, ಕಲಾಲ್‌, ಕಟುಬ ಮೊದಲಾದ ಹೆಸರುಗಳಿಂದಲೂ ಕರೆಯುತ್ತಾರೆ. ಕರ್ನಾಟಕದ ಎರಡನೇ 
ಹಿಂದುಳಿದ ವರ್ಗಗಳ ಪ್ರಕಾರ 1984ರಲ್ಲಿ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 10.911 ಎಂದು ಅಂದಾಜು ಮಾಡಲಾಗಿತ್ತು. ಮಾಂಸ 
ಮಾರುವುದು ಹಾಗೂ ಸೇಂದಿಸಾರಾಯಿ ಅಂಗಡಿಗಳಲ್ಲಿ ಕೆಲಸಮಾಡುವುದೂ ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದೆ. ಇವರು 
ಸೂರ್ಯನು ತಮ್ಮ ಮೂಲಪುರುಷನೆಂದು ಹೇಳಿಕೊಂಡು ಸೂರ್ಯನನ್ನು ಆರಾಧಿಸುತ್ತಾರೆ. ಇವರಲ್ಲಿ ಅನೇಕ ಬೆಡಗುಗಳಿವೆ. ಒಂದೇ 
ಬೆಡಗಿನಲ್ಲಿ ವಿವಾಹ ಮಾಡುವ ಸಾಂಪ್ರದಾಯವಿರುವುದಿಲ್ಲ. ಇವರಲ್ಲಿ ವಿಧವಾವಿವಾಹ ಹಾಗೂ ವಿವಾಹವಿಚ್ಛೇದನಗಳ 
ಸುಂಪ್ರದಾಯವಿಲ್ಲ. ಇವರು ಮಾಂಸಾಹಾರಿಗಳು. ಹಿಂದಿ ಇವರ ಮಾತೃ ಭಾಷೆ. ಇದಲ್ಲದೆ ಲಿಪಿ ಇಲ್ಲದ ವ್ಯವಹಾರ ಭಾಷೆಯೂ 
ಇವರಲ್ಲಿ ಪ್ರಚಲಿತವಿದೆ. ದಸರಾ, ದೀಪಾವಳಿ, ಹೋಳಿ ಇವರು ಆಚರಿಸುವ ಕೆಲವು ಪ್ರಮುಖ ಹಬ್ಬಗಳಾಗಿವೆ. ಇವರು ಯಲ್ಲಮ್ಮ 
ಭವಾನಿ, ನರಸಿಂಹ ಮೊದಲಾದ ದೇವ-ದೇವತೆಗಳನ್ನು ಪೂಜಿಸುತ್ತಾರೆ. ಇವರಲ್ಲಿ ಹುಟ್ಟು, ಸಾವುಗಳ ಸಂದರ್ಭದಲ್ಲಿ ಸೂತಕವನ್ನು 
ಆಚರಿಸುತ್ತಾರೆ. ಮೃತನು ವಿವಾಹಿತನಾಗಿದ್ದರೆ ಅಗ್ನಿಸಂಸ್ಕಾರ, ಅವಿವಾಹಿತನಾದರೆ ಹೂಳುವುದು ಇವರ ಸಂಪ್ರದಾಯ. 


ಕುರುಬರು: ಕರ್ನಾಟಕದ ಎರಡನೇಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1984 ರಲ್ಲಿ ಜಿಲ್ಲೆಯಲ್ಲಿ ಕುರುಬರ 
ಸಂಖ್ಯೆಯು 2.78,488 ಎಂದು ಅಂದಾಜು ಮಾಡಲಾಗಿತ್ತು. ಕುರಿಸಾಕಾಣಿಕೆ ಹಾಗೂ ಕಂಬಳಿ ನೇಯುವುದು ಇವರ ಸಾಂಪ್ರದಾಯಿಕ 
ಉದ್ಯೋಗವಾಗಿದ್ದು ಹಲವರು ಕೃಷಿ ಮತ್ತಿತರ ಉದ್ಯೋಗಗಳಲ್ಲೂ ತೊಡಗಿದ್ದಾರೆ. ಇವರಲ್ಲಿ ಹತ್ತಿ ಕಂಕಣ ಮತ್ತು ಉಣ್ಣೇಕಂಕಣ 
ಎಂಬ ಎರಡು ಪಂಗಡಗಳಿವೆ. ಇವರಲ್ಲಿ ಅನೇಕ ಬೆಡಗುಗಳಿವೆ. ಕೊಟೆನವರ್‌, ಸರವರ್‌, ಹೊನ್ನಕೊಟೆನವರ್‌ ಮುಂತಾದವು ಇದ 
ಉದಾಹರಣೆಯಾಗಿದೆ. ಒಂದೇ ಬೆಡಗಿನಲ್ಲಿ ವಿವಾಹ ಮಾಡುವ ಸಾಂಪ್ರದಾಯವಿಲ್ಲ, ಇವರು ಕನ್ನಡ ಮಾತನಾಡುತ್ತಾರೆ. ' ಇವರಲ್ಲಿ 
ಪುರೋಹಿತ ವರ್ಗವಿದ್ದು ಇವರನ್ನು ಒಡೆಯರ್‌ ಎಂದು ಕರೆಯುತ್ತಾರೆ. ಈ ಒಡೆಯರ್‌ರವರು ಶುದ್ಧ ಶಾಕಾಹಾರಿಗಳು. ವಿವಾಹ 
ಮೊದಲಾದ ಕಾರ್ಯಗಳನ್ನು ಧರ್ಮಗುರುಗಳೇ : ನೆರವೇರಿಸುತ್ತಾರೆ. ಧರ್ಮದ ಗುರುಗಳು ಇಲ್ಲದ ಕಡೆಗಳಲ್ಲಿ ಬ್ರಾಹ್ಮಣ 
ಪುರೋಹಿತರಾಗಲೀ ಅಥವಾ ಲಿಂಗಾಯತ ಸ್ವಾಮಿಗಳಾಗಲೀ, ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿಕೊಡುತ್ತಾರೆ. ಸಾಮಾನ್ಯವಾಗಿ 
ವಿವಾಹವು ಗಂಡಿನ ಮನೆಯಲ್ಲೇ ನಡೆಯುವುದು ಸಂಪ್ರದಾಯ. ವಿಧವಾ ಎವಾಹಕ್ಕೆ ಹಾಗೂ ವಿವಾಹ ವಿಚ್ಛೇದನಕ್ಕೆ ಮಾನ್ಯತೆ ಇದೆ. 
ವಿಧವಾ ವಿವಾಹದಲ್ಲಿ ಮುತ್ತೈದೆಯರ ಪಾತ್ರವಿರುವುದಿಲ್ಲ. ದತ್ತಕಸ್ವೀಕಾರ ಪದ್ಧತಿ ಇವರಲ್ಲಿ ರೂಢಿಯಲ್ಲಿದೆ. ಸಾಂಪ್ರದಾಯಿಕವಾಗಿ 
ಹಾಗೂ ಪಂಚರ ಸಮುಖದಲ್ಲಿ ದತ್ತಕ ಸ್ಮೀಕಾರವಾದ ನಂತರ ಕಾನೂನು ಪ್ರಕಾರ ಅದನ್ನು ನೋಂದಾಯಿಸುತ್ತಾರೆ. ಈ ಜನರ 
ಗಂಡಸರು ಹೊರಗೆ ಹೋಗುವಾಗ ಸಾಮಾನ್ಯವಾಗಿ ಹೆಗಲಮೇಲೆ ಕಂಬಳಿ ಹಾಕಿಕೊಂಡು ತಲೆಗೆ ರುಮಾಲು ಸುತ್ತಿರುತ್ತಾರೆ. ಇವರು 
ದೀಪಾವಳಿಯನ್ನು ಅದ್ದೂರಿಯಾಗಿ ಆಚರಿಸುತಾರೆ. ಈ ಸಮಯದಲ್ಲಿ ತಮ್ಮ ಡೊಳ್ಳು, ಕೋಲು ಮುಂತಾದುವುಗಳನ್ನು ಪೂಜಿಸುತ್ತಾರೆ. 

ಮ Noy - 

ಇವರು ಬೀರೇಶ್ವರ, ದೇವರಗುಡ್ಡದ ಮೈಲಾರ, ಯಲ್ಲಮ್ಮ, ರೇವಣ ಸಿದ್ದೇಶ್ವರ ಮೊದಲಾದ ದೇವದೇವತೆಗಳಿಗೆ ನಡೆದುಕೊಳ್ಳುತ್ತಾರೆ. 
ಇವರಲ್ಲಿ ಶವವನ್ನು ಹೂಳುವುದು ಹಾಗೂ ದಹನ ಮಾಡುವುದು ರೂಢಿಯಲ್ಲಿದೆ. ಡೊಳ್ಳಿನ ಕುಣಿತ ಇವರ ಪ್ರಿಯ ಜಾನಪದ 
ಕಲೆ. ಕಾಗಿನೆಲೆಯಲ್ಲಿ ಇವರು ಗುರುಪೀಠ ಸ್ಥಾಪಿಸಿಕೊಂಡಿದ್ದಾರೆ. 


ಕೊರಮ: ಕೊರಮರು ತಮನ್ನು ಕೊರವ, ಕುಂಚಿಕೊರವ, ಕೊರಮಶೆಟ್ಟಿ, ಕೊರವರ ಮುಂತಾದ ಹೆಸರುಗಳಿಂದಲೂ 
ಕರೆದುಕೊಳ್ಳುತ್ತಾರೆ. ಕರ್ನಾಟಕದ ಮೊದಲನೇ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ 1912 ರಲ್ಲಿ ಇವರ 
ಸಂಖ್ಯೆಯು 12,057 ಎಂದು ಅಂದಾಜು ಮಾಡಲಾಗಿತ್ತು. ಈಚಲ ಚಾಪೆ, ಕಸಬರಿಕೆ, ಬುಟ್ಟಿ ಹೆಣೆಯುವುದು ಇವರ ಸಾಂಪ್ರದಾಯಿಕ 
ಉದ್ಯೋಗವಾಗಿದ್ದು ಕೂಲಿಮಾಡುವುದು, ಓಲಗ ಬಾರಿಸುವುದು ಮುಂತಾದ ಉದ್ಯೋಗಗಳಲ್ಲಿ ಹಲವರು ತೊಡಗಿರುತ್ತಾರೆ. ಇವರಲ್ಲಿ 
ಜಾತಿ ಪಂಚಾಯತಿ, ದತ್ತಕ ಸ್ವೀಕಾರ ಮುಂತಾದ ಸಂಪ್ರದಾಯಗಳಿವೆ. ಇವರಲ್ಲಿ ಪುರೋಹಿತವರ್ಗವಿರುವುದಿಲ್ಲ ಇವರು ತಮ್ಮ 
ಧಾರ್ಮಿಕ ಕಾರ್ಯಗಳಿಗೆ ಬ್ರಾಹ್ಮಣ ಪುರೋಹಿತರನ್ನು ಕರೆಯುತ್ತಾರೆ. ಅನೇಕ ಬೆಡಗುಗಳಿದ್ದು ಇವರಲ್ಲಿ ಒಂದೇ ಬೆಡಗಿನಲ್ಲಿ ವಿವಾಹ 
ಸಂಬಂಧ ಬೆಳೆಸುವ ಸಂಪ್ರದಾಯವಿರುವುದಿಲ್ಲ. ತೆರವು ಪದ್ಧತಿ, ವಿವಾಹ ವಿಚ್ಛೇದನ ಮತ್ತು ವಿಧವಾ ವಿವಾಹವು ಪ್ರಚಲಿತವಾಗಿವೆ. 
ಇವರು ಮಾಂಸಾಹಾರಿಗಳಾಗಿದ್ದು ಆಂಜನೇಯ, ದುರ್ಗವ್ವ, ದ್ಯಾವಮ್ಮ ಯೆಲ್ಲಮ್ಮ ಮುಂತಾದ ದೇವದೇವತೆಗಳನ್ನು ಆರಾಧಿಸುತ್ತಾರೆ 
ಹಾಗೂ ಧರ್ಮಸ್ಥಳ, ಕದರಮಂಡಲಿಗೆ, ಸೌಂದತ್ತಿ ದೇವರಗುಡ್ಡ, ಮೈಲಾರ ಮುಂತಾದ ಯಾತ್ರಾಸ್ಥಳಗಳಿಗೆ ಯಾತ್ರೆ ಹೋಗುತ್ತಾರೆ. 
ಇವರಲ್ಲಿ ಮೃತರ ದೇಹವನ್ನು ಹೂಳುವ ಹಾಗೂ ಸುಡುವ ಪದ್ಧತಿಗಳೆರಡೂ ರೂಢಿಯಲ್ಲಿದೆ. 


ಕಂಜರಭಾಟ: ಇವರು ತಮನ್ನು ಭಾಟ, ಸಾಂಸಿ, ಭಾಂತು, ಲೋಲ್ಕಾರ, ಮುಕೇರಿ ಮೊದಲಾದ ಹೆಸರುಗಳಿಂದಲೂ 
ಕರೆದುಕೊಳ್ಳುತ್ತಾರೆ. ಹುಬ್ಬಳ್ಳಿ ಧಾರವಾಡ ಮತ್ತು ಗದಗ ತಾಲೂಕುಗಳಲ್ಲಿ ಇವರ ವಸಾಹತುಗಳಿವೆ. ಮತ್ತೆ ಕೆಲವರು ಜಿಲ್ಲೆಯ ಇತರ 
ಭಾಗಗಳಲ್ಲಿ ಹಳ್ಳಿಗಳಿಗೆ ಹೋಗಿ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಇವರಲ್ಲಿ ಅನೇಕ ಬೆಡಗುಗಳಿದ್ದು ಒಂದೇ ಬೆಡಗಿನಲ್ಲಿ 
ವಿವಾಹವಾಗುವ ಸಂಪ್ರದಾಯವಿಲ್ಲ. ಇವರಲ್ಲಿ ತೆರಪದ್ಮತಿ, ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನಗಳು ರೂಢಿಯಲ್ಲಿದೆ. 
ಇವರು ಮಾಂಸಾಹಾರಿಗಳು. ಇವರಲ್ಲಿ ಪುರೋಹಿತ ವರ್ಗವಿಲ್ಲ, ಪಂಚರ ಮುಂದಾಳತ್ವದಲ್ಲಿ ವಿವಾಹವನ್ನು ನೆರವೇರಿಸುತ್ತಾರೆ. 
ಪಂಢರಪುರದ ವಿಠೋಬ, ಹನುಮಂತ, ಕೃಷ್ಣ ರಾಮಾಧನಿ, ಕಾಳಿಕಾದೇವಿ ಮೊದಲಾದ ದೇವ ದೇವತೆಗಳನ್ನು ಇವರು ಪೂಜಿಸುತ್ತಾರೆ. 
ಕ್ರೀಡೆಗಳಲ್ಲಿ ಇವರಿಗೆ ತೀರ ಉತ್ಸಾಹವಿರುವಂತೆ ಕಂಡುಬರುತ್ತದೆ. ಇವರು ತಮ್ಮ ಮೃತರಿಗೆ ಅಗ್ನಿಸಂಸ್ಕಾರ ಮಾಡುತ್ತಾರೆ. 


ಕುಂಬಾರ: ಕುಂಬಾರ ಎಂಬ ಪದವು "ಕುಂಭಕಾರ' (ಮಡಿಕೆ ಮಾಡುವವರು) ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ಇವರು 
ಸಾಂಪ್ರದಾಯಕವಾಗಿ ಮಡಿಕೆ ಮತ್ತು ಹೆಂಚುಗಳ ತಯಾರಿಕೆ ಮೊದಲಾದ ಮಣ್ಣಿನ ಕೆಲಸವನ್ನು ಮಾಡುತ್ತಾರೆ. ಕೃಷಿ, ಕೂಲಿ 
ಮಾಡುವುದು ಮತ್ತಿತರ ಉದ್ಯೋಗಗಳಲ್ಲೂ ಹಲವರು ತೊಡಗಿರುತ್ತಾರೆ. ಎರಡನೇ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 
ಜಿಲ್ಲೆಯಲ್ಲಿ 1984 ರಲ್ಲಿ ಇವರ ಸಂಖ್ಯೆಯು 3,406 ಎಂದು ಅಂದಾಜು ಮಾಡಲಾಗಿತ್ತು. ಇವರಲ್ಲಿ ಹಲವು ಉಪಪಂಗಡಗಳೂ 
ಹಾಗೂ ವೀರಶೈವ ಮತಾವಲಂಬಿಗಳೂ ಇರುತ್ತಾರೆ. ಇವರಲ್ಲಿ ಪುರೋಹಿತ ವರ್ಗವಿಲ್ಲ. ಇವರ ಧಾರ್ಮಿಕ ಸಮಾರಂಭಗಳನ್ನು 
ಬ್ರಾಹ್ಮಾ ಪುರೋಹಿತರು ಅಥವಾ ಜಂಗಮರು ನೆರವೇರಿಸಿಕೊಡುತ್ತಾರೆ. ಇವರು ಕುಂಬಾರೇಶ್ವರನನ್ನು ಪೂಜಿಸುತ್ತಾರೆ. ವಿಧವಾ 
ವಿವಾಹ, ವಿವಾಹ ವಿಚ್ಛೇದನ ಸಂಪ್ರದಾಯ ಇವರಲ್ಲಿದೆ. ವೀರಶೈವ ಕುಂಬಾರರು ಕುಂಬಾರ ಗುಂಡಯ್ಯನ ಭಕ್ತರು. ಇವರು ಹುಟ್ಟು 
ಮತ್ತು ಸಾವುಗಳ ಸಂದರ್ಭದಲ್ಲಿ ಸೂತಕವನ್ನಾಚರಿಸುತ್ತಾರೆ ಹಾಗೂ ಮೃತರನ್ನು ಸಾಮಾನ್ಯವಾಗಿ ಹೂಳುತ್ತಾರೆ. 


ಕೈಸ್ತರು: ಕ್ರೈಸ್ತ ಧರ್ಮವನ್ನು ನೋಡಿ. 


ಗಾಣಿಗ: ಎರಡನೇ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1984ರಲ್ಲಿ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 4,787 ಎಂದು 
ಅಂದಾಜು ಮಾಡಲಾಗಿತ್ತು. ಎಣ್ಣೆ ತೆಗೆಯುವುದು ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದ್ವು ಬೇಸಾಯ, ವ್ಯಾಪಾರ ಮುಂತಾದ 
ಉದ್ಯೋಗಗಳನ್ನು ಇವರು ಅವಲಂಬಿಸಿರುತ್ತಾರೆ. ಇವರಲ್ಲಿ ಕರಿಗಾಣಿಗ, ಬಿಳಿಗಾಣಿಗ, ಸಜ್ಜನ ಗಾಣಿಗ ಮೊದಲಾದ ಉಪಜಾತಿಗಳಿವೆ. 
ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಹುಟ್ಟು-ಸಾವು, ವಿವಾಹ ಮೊದಲಾದ ಧಾರ್ಮಿಕ ಸಮಾರಂಭಗಳನ್ನು ಜಂಗಮ 
ಪುರೋಹಿತರು ಬಂದು ನಡೆಸಿ ಕೊಡುತ್ತಾರೆ. ಇವರು ಸಾಮಾನ್ಯವಾಗಿ ಎಲ್ಲಾ ಹಿಂದೂ ಹಬ್ಬಗಳನ್ನು ಆಚರಿಸುತ್ತಾರೆ. ವಿವಾಹ 
ಎಚ್ಛೇದನ ಮತ್ತು ವಿಧವಾ ಏವಾಹವು ಇವರಲ್ಲಿ ಪ್ರಚಲಿತವಿದೆ. ಇವರಲ್ಲಿ ಸಾಂಪ್ರದಾಯಿಕವಾಗಿ ಮೃತರನ್ನು ಹೂಳುವ ಪದ್ಧತಿ ಇದೆ. 


ಗೊಲ್ಲ, ಗೊಲ್ಲರನ್ನು ಯಾದವರು, ಗೋಪಾಲ, ಗೋಪಾಲಿ ಮುಂತಾದ ಹೆಸರುಗಳಿಂದಲೂ ಕರೆಯುವರು. 1984 ರಲ್ಲಿ 
ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 15,559ಎಂದು ಎರಡನೇ ಹಿಂದುಳಿದ ವರ್ಗಗಳ ಆಯೋಗವು ಅಂದಾಜು ಮಾಡಿತ್ತು. ದನಕುರಿಗಳನ್ನು 
ಸಾಕುವುದು, ಹಾಲು ಮಾರುವುದು ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದ್ದು ಕೃಷಿ, ಕೂಲಿ ಕೆಲಸ ಮಾಡುವುದು ಇವೇ ಮುಂತಾದ 


ಜನತೆ '` 219 


ಉದ್ಯೋಗಗಳಲ್ಲೂ ಇವರು ತೊಡಗಿರುತ್ತಾರೆ. ಇವರು ಮಾತನಾಡುವ ಭಾಷೆ ತೆಲುಗು. ಇವರಲ್ಲಿ ಹಿಂದೆ ಹೆಚ್ಚಾಗಿ ಅವಿಭಕ್ತ 
ಕುಟುಂಬಗಳಿದ್ದು ಈಗ ಅವು ಇಳಿಮುಖವಾಗಿದೆ. ಸಾಮಾನ್ಯವಾಗಿ ವಿವಾಹವನ್ನು ಮಾಡಲು ಹುಡುಗನ ತಂದೆಯೇ ಕನ್ಯೆಯನ್ನು 
ಹುಡುಕುವನು. ವಿವಾಹವು ಮೊದಲೇ ನಿರ್ಧರಿಸಿದಂತೆ ಹುಡುಗನ ಮನೆಯಲ್ಲಾಗಲೀ ಅಥವಾ ಹುಡುಗಿಯ ಮನೆಯಲ್ಲಾಗಲೀ 
ನಡೆಯಬಹುದು. ಇವರಲ್ಲಿ ವಿವಾಹವನ್ನು ಜಾತಿ ಹಿರಿಯರು (ದಾಸಪ್ಪು ಪುರೋಹಿತರ ಸ್ಥಾನದಲ್ಲಿದ್ದು ನಡೆಸಿಕೊಡುತ್ತಾರೆ. ಇವರಲ್ಲಿ 
ತೆರ ರೂಢಿಯಲ್ಲಿದ್ದು ವಿಧವಾ ವಿವಾಹಕ್ಕೆ ಅನುಮತಿಯಿದೆ. ಜಾತಿ ಪಂಚಾಯತಿಯು ಇವರಲ್ಲಿದೆ. ಇವರು ಮಾಂಸಾಹಾರಿಗಳಾಗಿದ್ದು 
ಕೃಷ್ಣ ದುರ್ಗಾದೇವತೆ, ಹುಲಿಗಮ್ಮ ಯಲ್ಲಮ್ಮ ತಿರುಪತಿ ತಿಮಪ್ಪ ಮುಂತಾದ ದೇವದೇವತೆಗಳನ್ನು ಪೂಜಿಸುತ್ತಾರೆ. ಇವರಲ್ಲಿ ಸತ್ತಾಗ 
ಒಂಬತ್ತು ದಿನ ಸೂತಕ ಆಚರಿಸುವುದು ರೂಢಿಯಲ್ಲಿದೆ. | 


ಗಂಟಚೋರ: ಇವರು ಮಹಾರಾಷ್ಟ್ರ ಅಥವಾ ಬಳ್ಳಾರಿ ಕಡೆಯಿಂದ ಜಿಲ್ಲೆಗೆ ಬಂದು ನೆಲೆಸಿರಬಹುದೆಂಬ ಅಭಿಪ್ರಾಯಗಳಿವೆ. 
ಗಿರಣಿಗಳಲ್ಲಿ ಕೂಲಿ ಕೆಲಸ ಮಾಡುವುದು, ಗುಡ್ಡಗಳಲ್ಲಿ ಕಲ್ಲು ಅಗೆಯುವುದು ಮತ್ತು ಒಡೆಯುವುದು, ಕಮಾರ್ರಿಕೆ ಮೊದಲಾದುವು : 
ಇವರ ಪ್ರಮುಖ ಉದ್ಯೋಗಗಳಾಗಿವೆ. ಇವರಲ್ಲಿ ಅನೇಕ ಬೆಡಗುಗಳಿದ್ದು ಒಂದೇ ಬೆಡಗಿನಲ್ಲಿ ವಿವಾಹ ಸಂಬಂಧ ಬೆಳೆಸುವ 
ಸಂಪ್ರದಾಯವಿಲ್ಲ, ಇವರು ವಿವಾಹವನ್ನು ಹಿಂದೂ ಸಂಪ್ರದಾಯಕ್ಕನುಸಾರವಾಗಿ ನಡೆಸುವರು. ಇವರಲ್ಲಿ ತೆರಪದ್ಧತಿ, ವಿವಾಹ ವಿಚ್ಛೇದನ 
ಹಾಗೂ ವಿಧವಾ ವಿವಾಹ ರೂಢಿಯಲ್ಲಿದ್ದು ಮಾಂಸಾಹಾರ ರೂಢಿಯಲ್ಲಿದೆ. ಇವರು ಕನ್ನಡ ಭಾಷಿಕರಿದ್ದು ಇವರಲ್ಲಿ ಜಾತಿ 
ಪಂಚಾಯತಿಯಿದೆ. ಮಾರುತಿ, ಮಂಜುನಾಥ, ವಿಠಲ, ಯೆಲ್ಲಮ್ಮ ದುರ್ಗವ್ವ, ಹುಲಿಗೆಮ್ಮ ಮುಂತಾದ ದೇವ ದೇವತೆಗಳನ್ನು 
ಪೂಜಿಸುವರು. ಇವರಲ್ಲಿ ಮೃತರ ದೇಹವನ್ನು ಹೂಳುವ ಹಾಗೂ ಸುಡುವ ಎರಡು ಪದ್ಧತಿಗಳೂ ಇವೆ. 


ಚಪ್ಪರಬಂದ: ಇವರು ಸಾಮಾನ್ಯವಾಗಿ ಹುಬ್ಬಳ್ಳಿ, ಧಾರವಾಡ, ಗದಗ, ನರಗುಂದ, ನವಲಗುಂದ ತಾಲೂಕುಗಳಲ್ಲಿ 
ಕಂಡುಬರುತ್ತಾರೆ. ಗರ್ದಿಗಮತ್ರ ತೋರಿಸುವುದು, ಬೊಂಬಾಯಿ ಮಿಠಾಯಿ ಮಾರುವುದು ಇವೇ ಮೊದಲಾದುವು ಇವರ 
ಉದ್ಯೋಗಗಳಾಗಿವೆ. ಇವರು ಬಾತ್‌ಬಾಲೆ ಎಂಬ ಲಿಪಿಯಿಲ್ಲದ ಭಾಷೆಯನ್ನು ಮಾತನಾಡುತ್ತಾರೆ. ಇವರಲ್ಲಿ ಬೆಡಗುಗಳಿವೆ. ಒಂದೇ 
ಬೆಡಗಿನಲ್ಲಿ ವಿವಾಹ ಮಾಡುವ ಸಂಪ್ರದಾಯವಿರುವುದಿಲ್ಲ. ಇವರಲ್ಲಿ ಜಾತಿ ಪಂಚಾಯಿತಿ ಇದೆ. ವಿಧವಾ ವಿವಾಹ, ವಿವಾಹ ವಿಚ್ಛೇದನ 
ಹಾಗೂ ತೆರಪದ್ದತಿಗಳ ಸಂಪ್ರದಾಯಗಳಿವೆ. ಮಾಂಸಾಹಾರಿಗಳಾದ ಇವರಲ್ಲಿ ಯಮನೂರು ಉರುಸು, ಬಿಜಾಪುರದ ಪೀರ್‌ ಅಬ್ದುಲ್‌ 
ರಜಾಕ್‌ ಉರುಸು, ಯೆಲ್ಲಮನ ಜಾತ್ರೆ, ದಂಡಿದುರ್ಗವ್ದನ ಜಾತ್ರೆ ಮೊದಲಾದವುಗಳಲ್ಲಿ ಪಾಲುಗೊಳ್ಳುವ ಪದ್ಧತಿಯಿದೆ. ಶವವನ್ನು. 


ಹೂಳುತ್ತಾರೆ. 


ಚಲವಾದಿ: 1981 ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯವರಾದ ಚಲವಾದಿಗಳ ಸಂಖ್ಯೆ 32,593 ಇತ್ತು. 
ರೈತರ ಹೊಲಗದ್ದೆಗಳಲ್ಲಿ ಕೂಲಿಮಾಡುವುದು ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದೆ. ಇವರು ಕನ್ನಡ ಭಾಷೆಯನ್ನು 
ಮಾತನಾಡುತ್ತಾರೆ ಹಾಗೂ ಅನೇಕ ಬೆಡಗುಗಳನ್ನು ಹೊಂದಿರುತ್ತಾರೆ. ಇವರಲ್ಲಿ ತೆರವು ಪದ್ಧತಿ, ವಿಧವಾ ವಿವಾಹ ಹಾಗೂ ವಿವಾಹ 
ಎಚ್ಛೇದನ ಪ್ರಚಲಿತವಿದೆ. ಯಲ್ಲಮ್ಮ ಮೈಲಾರಲಿಂಗ, ಬಸವೇಶ್ವರ ಮೊದಲಾದ ದೇವ ದೇವತೆಗಳನ್ನು ಇವರು ಪೂಜಿಸುತ್ತಾರೆ. 
ಇವರು ಮಾಂಸಾಹಾರಿಗಳಾಗಿದ್ದು ಹುಟ್ಟು ಮತ್ತು ಸಾವಿನ ಸಂದರ್ಭಗಳಲ್ಲಿ ಸೂತಕವನ್ನಾಚರಿಸುವ ಸಂಪ್ರದಾಯವಿದೆ. ಇವರು 
ಆಚರಿಸುವ ಹಬ್ಬಗಳಲ್ಲಿ ಯುಗಾದಿ, ನಾಗರಪಂಚಮಿ, ಕಾರ ಹುಣ್ಣಿಮೆ, ಮಹಾನವಮಿ, ಬಸವಜಯಂತಿ ಹಾಗೂ ಅನಂತನ 
ಹುಣ್ಣಿಮೆಯು ಮುಖ್ಯವಾದವುಗಳಾಗಿವೆ. ಮಹಾನವಮಿ ಸಂದರ್ಭದಲ್ಲಿ ದೇವರ ಗುಡ್ಡದಲ್ಲಿ ದೀವಟಿಗೆ ಸೇವೆ ಮಾಡುವುದು 
ಸಂಪ್ರದಾಯವಾಗಿದೆ. ಕಾಮನ ದಹನವಾಗುವಾಗ, ಇವರು ವಾಸಿಸುವ ಓಣಿಯಿಂದ ಬೆಂಕಿಯನ್ನು ತೆಗೆದುಕೊಂಡು -ಹೋಗಿ ದಹನ 
ಮಾಡುವ ಸಂಪ್ರದಾಯವೂ ಕಂಡು ಬರುತ್ತದೆ. ಇವರಲ್ಲಿ ಶವವನ್ನು ಹೂಳುತ್ತಾರೆ. 


ಢೋರ್‌: 1981 ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 2,932 ಎಂದು ತಿಳಿದು ಬಂದಿದೆ. ಕನ್ನಡದಲ್ಲಿ 
ಡೋಹರು ಎನ್ನುತ್ತಾರೆ. ಇವರು ಮರಾಠಿ ಮಾತನಾಡುವುದರಿಂದ ಮಹಾರಾಷ್ಟ್ರದಿಂದ ವಲಸೆ ಬಂದವರಾಗಿರಬಹುದು. ಚರ್ಮ 
ಹದಮಾಡುವುದು, ಕೃಷಿಕರಿಗೆ ಬೇಕಾದ ಚರ್ಮದ ವಸ್ತುಗಳನ್ನು ಸಿದ್ಧಪಡಿಸುವುದು, ಚರ್ಮದ ಇತರ ವಸ್ತುಗಳನ್ನು ತಯಾರಿಸುವುದು 
ಇವೇ ಮೊದಲಾದುವು ಇವರ ಸಾಂಪ್ರದಾಯಕ ಉದ್ಯೋಗವಾಗಿದೆ. ಇವರಲ್ಲಿ ಅನೇಕ ಬೆಡಗುಗಳಿವೆ. ವಿಧವಾವಿವಾಹ ಹಾಗೂ 
ವಿವಾಹ ಎಚ್ಛೇದನವು ಇವರಲ್ಲಿ ಪ್ರಚಲಿತವಿದೆ. ಇವರ ಧಾರ್ಮಿಕ ಕಾರ್ಯಗಳನ್ನು ಸಾಮಾನ್ಯವಾಗಿ ಜಂಗಮರು ನೆರವೇರಿಸಿಕೊಡುತ್ತಾರೆ. 
ಇವರು ಮಾಂಸಾಹಾರಿಗಳು. ಹಾಗೂ ದುರ್ಗವ್ವ, ಯಲ್ಲಮ್ಮ ಮುಂತಾದ ದೇವತೆಗಳನ್ನು ಪೂಜಿಸುತ್ತಾರೆ. ಪಂಢರಪುರ, ಬನಶಂಕರಿ, 


220 ಧಾರವಾಡ ಜಿಲ್ಲೆ 


ಯಲ್ಲಮನಗುಡ್ಡ, ಯಮನೂರು ಮುಂತಾದ ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. ಸಾಮಾನ್ಯವಾಗಿ ಮೃತರನ್ನು ಹೂಳುತ್ತಾರೆ. ಪ್ರಸಿದ್ಧ 
ಶಿವಶರಣ ಡೋಹರ ಕಕ್ಕಯ್ಯ ಈ ಪಂಗಡಕ್ಕೆ ಸೇರಿದವನು. 


ಡೊಂಬರು: ಡೊಂಬರು ಸಾಂಪ್ರದಾಯಿಕವಾಗಿ ಡೊಂಬರಾಟವನ್ನಾಡುವರು. ಇದಲ್ಲದೆ ತಮ್ಮ ದೈಹಿಕ ಶಕ್ತಿಯಿಂದ ಕೂಡಿದ 
ಲಾಗಹಾಕುವುದು, ತಂತಿಯ ಮೇಲೆ ನಡೆಯುವುದು ಮುಂತಾದ ಚಮತ್ಕಾರಗಳನ್ನೂ ಪ್ರದರ್ಶಿಸುತ್ತಾರೆ. ಇವರು ಮರ ಮತ್ತು 
ಪ್ರಾಣಿಗಳ ಕೊಂಬುಗಳಿಂದ ಬಾಚಣಿಗೆಯನ್ನು ಮಾಡುವರು. ಇದಲ್ಲದೆ ಬಳಪದ ಕಲ್ಲಿನಿಂದ ಕಲಥ್ರಿಗೆ,. ದೇವರ ಮೂರ್ತಿಗಳನ್ನು 
ಸಿದ್ಧಪಡಿಸುವುದು, ವ್ಯಾಪಾರ ಮೊದಲಾದುವು ಇವರ ಉಜದ್ಯೋಗಗಳಾಗಿವೆ. ಇವರಲ್ಲಿ ಹೊನ್ನಶೆಟ್ಟಿ, ಸಣ್ಣಮಲ್ಲಿಗೆ, ಎಮೆವವರ 
ಮುಂತಾದ ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹವಾಗುವ ಸಂಪ್ರದಾಯವಿಲ್ಲ ಇವರಲ್ಲಿ ಜನಿವಾರ ಧರಿಸುವ ಪದ್ಧತಿಯೂ 
ಉಂಟು. ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನ ಇವರಲ್ಲಿ ಪ್ರಚಲಿತವಿದೆ. ಇವರು ತಮ್ಮ ಧಾರ್ಮಿಕ ಚರಂ 
ಬ್ರಾಹ್ಮಣ ಪುರೋಹಿತರಾಗಲೀ ಅಥವಾ ಬಂಗದಶವಾಗರ ಕರೆಯುತ್ತಾರೆ. ಮಾಂಸಾಹಾರಿಗಳಾದ ಇವರು ಮಾರುತಿ, ಯಲ್ಲಮ್ಮ 
ನಂದಿ ಮೊದಲಾದ ದೇವದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಯಲ್ಲಮನ ಗುಡ್ಡ ಧರ್ಮಸ್ಥಳ, ಪಂಢರಪುರ * ಮುಂತಾದ 
ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. | 


ಜೀನುಗಾರರು: ಇವರಿಗೆ ಚಿತ್ರಗಾರರೆಂತಲೂ ಹೇಳುತ್ತಿದ್ದು ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಇವರ ವಾಸ ಕಂಡು ಬರುವಂತಿದೆ. 
ಕುದುರೆಗಳಿಗೆ ಜೀನು ತಯಾರಿಸುವುದು ಇವರ ಸಾಂಪ್ರದಾಯಕ ಉದ್ಯೋಗವಾಗಿದ್ದರೂ ಈಚಿನ ದಿನಗಳಲ್ಲಿ ಮರದ ಹಾಗೂ ಮಣ್ಣಿನ 
ಗೊಂಬೆಗಳು ಹಾಗೂ ದೇವರ ಮೂರ್ತಿಗಳನ್ನು ಮಾಡುವುದು, ಮರದ ತೊಟ್ಟಿಲು ಮುಂತಾದ ಮರದ ಸಾಮಗ್ರಿಗಳನ್ನು 
ತಯಾರಿಸುವುದು, ಚಿತ್ರದ ಕೆಲಸಗಳನ್ನು ಮಾಡುವುದು ಇವೇ ಮೊದಲಾದುವು ಇವರ ಪ್ರಮುಖ ಉದ್ಯೋಗವಾಗಿದೆ. ಇವರು 
ಮಣ್ಣಿನ ಗಣಪತಿಯನ್ನು ಮಾಡುತ್ತಾರೆ. ಇವರು ಕನ್ನಡ ಹಾಗೂ ಮರಾಠಿ ಭಾಷೆಯನ್ನು ಮಾತನಾಡುತ್ತಾರೆ. ಬ್ರಾಹ್ಮಣ ಪುರೋಹಿತರು - 
ಇವರ ಧಾರ್ಮಿಕ ಕಾರ್ಯಗಳನ್ನು ನಡೆಸಿಕೊಡುತ್ತಾರೆ. ಇವರಲ್ಲಿ ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನ ನಿಷಿದ್ಯ ಇವರಲ್ಲಿ 
ಯಜ್ಞೋಪವೀತ ಧರಿಸುವ ಸಾಂಪ್ರದಾಯವಿದೆ. ಇವರು ಶಕ್ತಿ ದೇವತೆಗಳನ್ನು ಆರಾಧಿಸುತ್ತಾರೆ ಹಾಗೂ ಪಂಢರಪುರ, ಗೋಕರ್ಣ 
ಮೊದಲಾದ ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. ತಮ್ಮ ಮೃತರಿಗೆ ಅಗ್ನಿ ಸಂಸ್ಕಾರ ಮಾಡುತ್ತಾರೆ. 


ಜೈನರು: ಜೈನಧರ್ಮವನ್ನು ನೋಡಿ. 

ದರ್ಜಿ: ದರ್ಜಿಗಳು ಸಾಂಪ್ರದಾಯಿಕವಾಗಿ ಹೊಲಿಗೆ ಕೆಲಸ ಮಾಡುವವರು. ಇವರು ತಮನ್ನು ಸಿಂಪಿ, ಸಾಯ್‌, ಮಿರಾಯ್‌, 
ರಂಗಾರಿ, ಭಾವಸಾರ _ಕ್ಪತ್ರಿಯ, ನಾಮದೇವ ಸಿಂಪಿ, ಮುಂತಾದ ಹೆಸರುಗಳಿಂದಲೂ ಕರೆದುಕೊಳ್ಳುತ್ತಾರೆ. ಕರ್ನಾಟಕದ ಎರಡನೇ 
ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1984ರಲ್ಲಿ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 24,939ಎಂದು ಅಂದಾಜು ಮಾಡಲಾಗಿತ್ತು. 
ಇವರಲ್ಲಿ ಕನ್ನಡ ಹಾಗೂ ಮರಾಠಿ ಭಾಷಿಕರು ಇದ್ದಾರೆ. ಇವರು ಯಜ್ಞೋಪವೀತವನ್ನು ಧರಿಸುತ್ತಾರೆ, ಹಾಗೂ ತಮ್ಮ ಧಾರ್ಮಿಕ 
ಕಾರ್ಯಗಳಿಗೆ ಬ್ರಾಹ್ಮಣ ಪುರೋಹಿತರನ್ನು ಕರೆಯುತ್ತಾರೆ. ಇವರಲ್ಲಿ )ಿ ಮಾಂಸಾಹಾರವನ್ನು ಸೇವಿಸುವವರಿದ್ದಾರೆ. ಇವರು ಪಂಢರಪುರದ 
ಪಾಂಡುರಂಗ, ತುಳಜಾಭವಾನಿ, ಇಂಗುಲಾಂಬಿಕೆ ಮೊದಲಾದ ದೇವದೇವತೆಗಳನ್ನು ಆರಾಧಿಸುತ್ತಾರೆ. ಇವರು ಪಂಢರಪುರ, ಸೌಂದತ್ತಿ 
ಮೊದಲಾದ ಯಾತ್ರಾಸ್ಕಳಗಳಿಗೆ ಹೋಗುತ್ತಾರೆ. ಇವರಲ್ಲಿ ಲ್ಲಿ ಶವವನ್ನು ಸುಡುವ ಪದ್ಧತಿಯಿದೆ. 


ಜಿಲ್ಲೆಯಲ್ಲಿ ವೀರಶೈವ ಮತವನ್ನವಲಂಬಿಸಿರುವ ಸಿಂಪಿಗಳೂ (ಶಿವಸಿಂಪಿಗೇರ್‌) ಇರುತ್ತಾರೆ. ಇವರಲ್ಲಿ ಬಟ್ಟೆ ವ್ಯಾಪಾರಸ್ಥರೇ 
ಹೆಚ್ಚಾಗಿರುತ್ತಾರೆ. ಧಾರ್ಮಿಕ ಕಾರ್ಯಗಳನ್ನು ಇವರಲ್ಲಿ ಜಂಗಮರು ನೆರವೇರಿಸುತ್ತಾರೆ. ಇವರಲ್ಲಿ ಕೊಟ್ಟೂರು ಬಸವೇಶ್ವರ ಹಾಗೂ 
ಬನಶಂಕರಿ ಜಾತ್ರೆಗಳಿಗೆ ಹೋಗುವ ಪದ್ಧತಿಯಿದೆ. ಮೃತರನ್ನು ಇವರು ಹೂಳುತ್ತಾರೆ. ಮರಾಠಿ ಭಾಷಿಕ ಭಾವಸಾರ ಕ್ಷತ್ರಿಯರಲ್ಲಿ 
ಟಿಕಾರೆ, ನಾರುರೆ, ಲೋಕರೆ, ನವಲೆ, ನಖಾತೆ ಮುಂತಾದ ಕುಲನಾಮಗಳಿವೆ. 


ದಾಸರು: ದಾಸರು ಓಣಿ ಓಣಿಗಳಲ್ಲಿ ಸಂಚರಿಸಿ ಭಿಕ್ಲಾವೃತಿಯಿಂದ ಜೀವನ ನಡೆಸುವ ಒಂದು ವರ್ಗದವರಾಗಿರುತ್ತಾರೆ. ಇವರು 
ಎವಿಧ ಜಾತಿಗೆ 'ಸೇರಿರುವ ಹಾಗೂ ಪರಸ್ಪರ ವಿವಾಹ ಸಂಬಂಧ ಬೆಳಸದಿರುವ ಒಂದು ಧಾರ್ಮಿಕ ಚೌಕಟ್ಟಿಗೆ ಸೇರಿರುತ್ತಾರೆ. 
ಭಿಕ್ಬಾವೃತ್ತಿಯ ಜೊತೆಗೆ ಕೆಲವರು ದಾಸರ ಪದಗಳನ್ನು ಹಾಡುವುದೂ ಮತ್ತೆ ಕೆಲವರು ನಾಟಕಗಳನ್ನಾಡುವುದೂ ಉಂಟು. ಯಾವುದೇ 
ವ್ಯಕ್ತಿಯು ವಂಶಪಾರಂಪರ್ಯವಾಗಿ ದಾಸನಾಗಿರಬಹುದು ಅಥವಾ ತನ್ನನ್ನು ತಾನೇ ದೇವರಿಗೆ ಅರ್ಪಿಸಿಕೊಂಡು ದಾಸನಾಗಬಹುದು. 


ಜನತೆ 221 


ಇವರು ಕನ್ನಡ ಭಾಷೆಯನ್ನು ಹಾಗೂ ಕೆಲವರು ತೆಲುಗು ಭಾಷೆಯನ್ನೂ ಮಾತನಾಡುತ್ತಾರೆ. ಇವರು ಶೈವ ಹಾಗೂ ವೈಷ್ಣವ 
ಸಂಪ್ರದಾಯದವರಾಗಿರುತ್ತಾರೆ. ಇವರಲ್ಲಿ ವಿಧವಾ ವಿವಾಹಕ್ಕೆ ಅನುಮತಿಯಿದೆ. ಎರಡನೇಯ ಹಿಂದುಳಿದ ವರ್ಗಗಳ ಆಯೋಗದ 
ಪ್ರಕಾರ ಜಿಲ್ಲೆಯಲ್ಲಿ 1984 ರಲ್ಲಿ ಇವರ ಸಂಖ್ಯೆಯು 2,676 ಎಂದು ಅಂದಾಜು ಮಾಡಲಾಗಿತ್ತು. 


ದುರಗಮುರಗಿಯರು: ದುರಗಮುರಗಿಯರು ಮೂಲತಃ ಅಲೆಮಾರಿ ಜನಾಂಗದವರಾಗಿದ್ದು ಶಕ್ತಿ ದೇವತೆಯ ಆರಾಧಕರು. 
ಹೆಂಗಸರು ದುರ್ಗಮನನ್ನು ತಲೆಯ ಮೇಲೆ ಹೊತ್ತು ಭಿಕ್ಷೆ ಬೇಡುತ್ತಾರೆ. ಆಗ ಗಂಡಸರು ಚಾವಟಿ ಬೀಸಿ ಶಬ್ದ ಮಾಡಿ ಕುಣಿಯುತ್ತಾರೆ. 
ಇವರು ಕನ್ನಡ ಹಾಗೂ ತೆಲುಗು ಭಾಷೆಗಳನ್ನಾಡುತ್ತಾರೆ. ಇವರಲ್ಲಿ ಗೋತ್ರಗಳಿವೆ ಹಾಗೂ ಹುಡುಗನ ತಂದೆ ಅಥವಾ ಹಿರಿಯರು 
ವಧುವನ್ನು ಹುಡುಕುತ್ತಾರೆ. ಇವರಲ್ಲಿ ತೆರ ಪದ್ಧತಿಯಿದ್ದು ಕಟ್ಟಿಮನೆ ಯಜಮಾನನ ಮುಂದಾಳುತನದಲ್ಲಿ ಇವರ ವಿವಾಹ ನಡೆಯುತ್ತದೆ. 
ವಿಧವಾ ವಿವಾಹಕ್ಕೆ ಇವರಲ್ಲಿ ಅನುಮತಿಯಿದ್ದು ಮಾಂಸಾಹಾರಿಗಳಾಗಿದ್ದಾರೆ. ತಮಲ್ಲಿನ ಮೃತರ ದೇಹವನ್ನು ಹೂಳುತ್ತಾರೆ. 


. ದೇವಾಂಗ: ದೇವಾಂಗ ಎಂಬುದು ಒಂದು ಸಂಸ್ಕತ ಪದವಾಗಿದ್ದು ದೇವರ ಶರೀರ ಎಂಬ ಅರ್ಥವನ್ನು ಕೊಡುತ್ತದೆ. ಒಂದು 
ಐತಿಹ್ಯದ ಪ್ರಕಾರ ದೇವತೆಗಳಿಗೆ ಹಾಗೂ ಮನುಷ್ಯರಿಗೆ ಬೇಕಾದ ಬಟ್ಟೆಗಳನ್ನು ನೇಯುವುದಕ್ಕಾಗಿ ಮಹಾದೇವನು ದೇವಾಂಗ ಯಷಿಯನ್ನು 
ಸೃಷ್ಟಿಸಿದನು. ನೇಕಾರಿಕೆಯು ಇವರ ಸಾಂಪ್ರದಾಯಕ ಉದ್ಯೋಗವಾಗಿದ್ದು ಹಲವರು ಕೃಷಿ, ವ್ಯಾಪಾರ ಮತ್ತಿತರ ಉದ್ಯೋಗಗಳಲ್ಲೂ 
ತೊಡಗಿರುತ್ತಾರೆ. ಕರ್ನಾಟಕದ ಎರಡನೇಯ ಹಿಂದುಳಿದ ವರ್ಗಗಳ ಆಯೋಗದಂತೆ 1984 ರಲ್ಲಿ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 
16,087 ಎಂದು ಅಂದಾಜು ಮಾಡಲಾಗಿತ್ತು ಇವರಲ್ಲಿ ಅನೇಕ ಬೆಡಗುಗಳಿದ್ದು ಒಂದೇ ಬೆಡಗಿನಲ್ಲಿ ವಿವಾಹ ಮಾಡುವ 
ಸಂಪ್ರದಾಯವಿರುವುದಿಲ್ಲ. ಕನ್ನಡ ಭಾಷೆಯನ್ನು ಮಾತನಾಡುವ ಇವರು ಎಲ್ಲಾ ಹಿಂದೂ ಹಬ್ಬಗಳನ್ನೂ ಆಚರಿಸುತ್ತಾರೆ. ಹಂಪೆಯಲ್ಲಿರುವ . 
ಗಾಯತ್ರೀಪೀಠದ ಗುರುಗಳು ಇವರ ಧಾರ್ಮಿಕ ಗುರುಗಳಾಗಿರುತ್ತಾರೆ. ಬಿಜಾಪುರ ಜಿಲ್ಲೆಯ ಬಾದಾಮಿ ಸಮೀಪದಲ್ಲಿರುವ ಬನಶಂಕರಿ 
ದೇವತೆಯು ಇವರ ಕುಲದೇವತೆಯಾಗಿರುತ್ತಾರೆ. ಇವರು ಹುಟ್ಟು, ಸಾವುಗಳ ಸಂದರ್ಭದಲ್ಲಿ ಮೈಲಿಗೆಯನ್ನು ಆಚರಿಸುತ್ತಾರೆ. ತೆಲುಗು 
ಮಾತನಾಡುವ. ಒಂದು ಗುಂಪೂ ಸಹ ಇವರಲ್ಲಿ ಇದೆ. ; 


ನಾಯಿಂದ: ಇವರನ್ನು ಹಡಪಿಗ, ಕೌರಿಕ, ಹಜಾಮ ಮೊದಲಾದ ಹೆಸರುಗಳಿಂದಲೂ ಕರೆಯುತ್ತಾರೆ. ಕರ್ನಾಟಕದ ಎರಡನೇಯ 
ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ 1984ರಲ್ಲಿ ಇವರ ಸಂಖ್ಯೆಯು 5,715 ಎಂದು ಅಂದಾಜು ಮಾಡಲಾಗಿತ್ತು. 
ಸಾಂಪ್ರದಾಯಿಕವಾಗಿ ಇವರು ಕ್ಷೌರಿಕ ವೃತ್ತಿಯನ್ನವಲಂಬಿಸಿರುತ್ತಾರೆ. ಈಚೆಗೆ ಹಲವರು ಕೃಷಿ ಮತ್ತಿತರ ಉದ್ಯೋಗಗಳಲ್ಲೂ 
ತೊಡಗಿರುತ್ತಾರೆ. ಜಿಲ್ಲೆಯಲ್ಲಿ ಹೆಚ್ಚಾಗಿ ವೀರಶೈವ ಮತಾವಲಂಬಿಗಳೇ ಇರುತ್ತಾರೆ. ಜಂಗಮರು ಇವರ ಧಾರ್ಮಿಕ ಕಾರ್ಯಗಳನ್ನು 
ನಡೆಸಿಕೊಡುತ್ತಾರೆ. ಇವರು ವೀರಭದ್ರೇಶ್ವರ, ಬಸವಣ್ಣ ದ್ಯಾಮವ್ವ ಮುಂತಾದ ದೇವದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಹಡಪದ 
ಅಪ್ಪಣ್ಣ ಎಂಬ ವಚನಕಾರರನ್ನು ಗೌರವಿಸುತ್ತಾರೆ. ಗೊಡಚಿ, ಹಂಪೆ ಮೊದಲಾದ ಯಾತ್ರಾ ಸ್ಥಳಗಳಿಗೆ ಹೋಗುವ ಇವರು ತಮ್ಮ 
ಮೃತರನ್ನು ಹೂಳುತ್ತಾರೆ. 


ನೇಯ್ಲೆಯವರು: ನೇಕಾರರನ್ನು ನೇಯ್ಗೆಯವರೆಂದೂ, ಸಾಲೆಗಳೆಂದೂ ಕರೆಯುತ್ತಾರೆ. ಇವರಲ್ಲಿ ಪದಸಾಲಿ, ಸ್ವಕುಲಸಾಲಿ (ಮರಾಠಿ 
ಭಾಷಿಕರು), ಕುರುಹಿನಶೆಟ್ಟಿ ಮೊದಲಾದ ಪಂಗಡಗಳಿವೆ. ಇವರ ಸಾಂಪ್ರದಾಯಿಕ ಉದ್ಯೋಗ ನೇಕಾರಿಕೆಯಾದರೂ ಹಲವರು 
ವ್ಯಾಪಾರ, ಕೃಷಿ ಮತ್ತಿತರ ಉದ್ಯೋಗಗಳಲ್ಲಿ ತೊಡಗಿರುತ್ತಾರೆ. ಇವರಲ್ಲಿ ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳಿವೆ. ಭಾವನಾ ಯಷಿಯು 
ಈ ಜಾತಿಗಳ ಮೂಲ ಪುರುಷನೆಂದು ಹೇಳುತ್ತಾರೆ. ಕುರುಹಿನ, ಶೆಟ್ಟರು ವೀರಶೈವ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದು ಅವರಲ್ಲಿ 
60 ಗೋತ್ರಗಳಿವೆ. ಸ್ವಗೋತ್ರದಲ್ಲಿ ವಿವಾಹ ಜರಗುವುದಿಲ್ಲ, ಇವರು ತಮ್ಮ ಧಾರ್ಮಿಕ ಕಾರ್ಯಗಳನ್ನು ನಡೆಸಲು ಬ್ರಾಹ್ಮಾ ಇಲ್ಲವೇ 
ಜಂಗಮರನ್ನು ಕರೆಯುತ್ತಾರೆ. ಹಳೇಹುಬ್ಬಳ್ಳಿ ಹಾಗೂ ಗದಗ-ಬೆಟಗೇರಿಯಲ್ಲಿರುವ ನೀಲಕಂಠ ಮಠಗಳಿಗೆ ಕುರುಹಿನಶೆಟ್ಟರು 
ನಡೆದುಕೊಳ್ಳುತ್ತಾರೆ. ಇವರು ತಮ್ಮ ಮೃತರನ್ನು ಹೂಳುತ್ತಾರೆ. ಎರಡನೇಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ 
ನೇಯ್ಗೆಯವರ ಸಂಖ್ಯೆಯು 31,114 ಎಂದು ಅಂದಾಜು ಮಾಡಲಾಗಿತ್ತು. ಹುಬ್ಬಳ್ಳಿಯ ಸ್ವಕುಳಸಾಳಿಗಳು ಪಂಢರಪುರದ ವಿಠೋಬ, 
ಸಿದ್ದಾರೂಢ ಮಠಗಳಿಗೆ ನಡೆದುಕೊಳ್ಳುತ್ತಾರೆ. ಕಾಪಸೆ, ಸರ್ವದೆ, ದಿವಟೆ, ಜೂಜಾರ್‌, ಶೇಂದ್ರೆ- ಹೀಗೆ ಇವರಲ್ಲಿ ಮನೆತನದ 


ಹೆಸರುಗಳಿವೆ. 


222 ಧಾರವಾಡ ಜಿಲ್ಲೆ 

ಪಟ್ಟೇಗಾರ: ಇವರು ತಮನ್ನ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯರೆಂದೂ ಕರೆದುಕೊಳ್ಳುತ್ತಾರೆ. ಕರ್ನಾಟಕದ ಎರಡನೇಯ 
ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ 1984ರಲ್ಲಿ ಇವರ ಸಂಖ್ಯೆಯು 10,248 ಎಂದು ಅಂದಾಜು ಮಾಡಲಾಗಿತ್ತು. 
ರೇಷ್ಮೆ ನೇಕಾರಿಕೆ ಹಾಗೂ ರೇಷ್ಮೆ ನೂಲಿಗೆ ಬಣ್ಣ ಹಾಕುವುದು ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದ್ದು ಇತ್ತೀಚಿನ ದಿನಗಳಲ್ಲಿ 
ಇವರು ಬಟ್ಟೆ ಹಾಗೂ ಮರದ ವ್ಯಾಪಾರ ಹಾಗೂ ಮತ್ತಿತರ ಉದ್ಯೋಗಗಳಲ್ಲೂ ತೊಡಗಿರುತ್ತಾರೆ. ಇವರಲ್ಲಿ ಅನೇಕ ಗೋತ್ರಗಳಿದ್ದು 
ಸಗೋತ್ರ ವಿವಾಹ ಸಂಬಂಧವು ಏರ್ಪಡುವುದಿಲ್ಲ ಇವರಲ್ಲಿ ಜನಿವಾರ ಹಾಕುವ ಪದ್ಧತಿಯಿದೆ. ಮರಾಠಿ-ಗುಜರಾತಿ ಮಿಶ್ರಿತ 
"ಅಹಿರಾಣಿ' ಭಾಷೆ ಮಾತನಾಡುತ್ತಾರೆ. ಇವರ ದೇವಾಲಯಗಳಲ್ಲಿ ಇವರ ಜಾತಿಯವರೇ "ಪೂಜಾರಿ'ಗಳಿರುತ್ತಾರೆ. ಹಬೀಬ್‌, ಪೂಜಾರಿ, 
ಕಾಟವೆ, ಲದವಾ, ಖೋಡೆ, ನಿರಂಜನ ಮುಂತಾದ ಮನೆತನದ ಹೆಸರುಗಳು ಇವರಲ್ಲಿವೆ. ಇವರು ಅಂಬಾ ಭವಾನಿ, ತುಳಜಾ 
ಭವಾನಿ, ಯಲ್ಲಮ್ಮ ಮುಂತಾದ ಶಕ್ತಿದೇವತೆಗಳನ್ನು ಆರಾಧಿಸುತ್ತಾರೆ. ನೂಲು ಹುಣ್ಣಿಮೆ, ದುರ್ಗಾಷ್ಟಮಿ, ಮಹಾನವಮಿ, ದೀಪಾವಳಿ 
ಈ ಮೊದಲಾದವು ಇವರು ಆಚರಿಸುವ ಕೆಲವು ಪ್ರಮುಖ ಹಬ್ಬಗಳಾಗಿವೆ. ಇವರು ಮಾಂಸಾಹಾರವನ್ನೂ ಸೇವಿಸುತ್ತಾರೆ. ಇವರಲ್ಲಿ 
ಶವವನ್ನು ದಹನ ಮಾಡುವ ಪದ್ಧತಿಯಿದೆ. ಇವರ ಪಂಚರ ಸಮ್ಮುಖದಲ್ಲಿ ಎಲ್ಲಾ ಸಾಮಾಜಿಕ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗುತ್ತದೆ. 
ಸಾಮೂಹಿಕ ವಿವಾಹ ಇವರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ನಡೆಯುತ್ತದೆ. 


ಬೇಡರು: ಬೇಡರನ್ನು ಬೇರ್ಹಡ್‌, ತಳ್ವಾರ್‌, ವಾಲ್ಮೀಕಿ, ನಾಯಕ್‌ಮಕ್ಕಳು ಮುಂತಾದ ಹೆಸರುಗಳಿಂದಲೂ ಕರೆಯುವರು. 
1984 ರ ಕರ್ನಾಟಕದ ಎರಡನೇಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 1,46,131 
ಎಂದು ಅಂದಾಜು ಮಾಡಿತ್ತು. ಪ್ರಾಚೀನ ಯಷಿ ವಾಲ್ಮೀಕಿಯು ಬೇಡರವನಾಗಿದ್ದನೆಂಬ ನಂಬಿಕೆಯಿಂದ ಬೇಡರು ತಾವು ವಾಲ್ಮೀಕಿ 
ಮತಕ್ಕೆ ಸೇರಿದವರೆಂದು ಹೇಳಿಕೊಳ್ಳುತ್ತಾರೆ. ಬೇಟೆಯಾಡುವುದು, ಓಲೆಕಾರರಾಗಿ ಕೆಲಸ ಮಾಡುವುದು ಇವರ ಸಾಂಪ್ರದಾಯಿಕ 
ಉದ್ಯೋಗವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕೃಷಿಕ್ಷೇತ್ರದಲ್ಲಿ ಗೇಣಿ ಒಕ್ಕಲುಗಳಾಗಿಯೂ ಕೂಲಿಕಾರರಾಗಿಯೂ ದುಡಿಯುವವರಾಗಿದ್ದಾರೆ. 
ಇವರು ಕನ್ನಡ ಮಾತನಾಡುವರಾಗಿದ್ದು ಇವರಲ್ಲಿ ಅನೇಕ ಬೆಡಗುಗಳಿವೆ. ಚಿನ್ನಮುರ, ಮಿನಗಲವರ್‌, ಬಂಟ್ಲದರ್‌, ಮುಚ್ಚಳದರ್‌ 
ಬೆಡಗಿನ ಕೆಲವು ಉದಾಹರಣೆಗಳಾಗಿವೆ. ಒಂದೇ ಬೆಡಗಿನಲ್ಲಿ ವಿವಾಹ ಮಾಡುವುದಿಲ್ಲ. ಇವರಲ್ಲಿ ಪುರೋಹಿತ ವರ್ಗವಿರುವುದಿಲ್ಲ 
ಪೌರೋಹಿತ್ಯದ ಕಾರ್ಯವನ್ನು ಬ್ರಾಹ್ಮಣ ಪುರೋಹಿತರಾಗಲೀ ಅಥವ ಲಿಂಗಾಯಿತರ ಗುರುಗಳಾಗಲೀ ನಡೆಸಿಕೊಡುತ್ತಾರೆ. ಇವರಲ್ಲಿ 
ಶೈವ ಸಂಪ್ರದಾಯದವರೂ ಮತ್ತು ವೈಷ್ಣವ ಸಂಪ್ರದಾಯದವರೂ ಇರುತ್ತಾರೆ. ಆಂಜನೇಯ ಇವರ ಜನಪ್ರಿಯದೇವರು. ಇದಲ್ಲದೆ 
ಇವರು ದೇವರಗುಡ್ಡದ ಮೈಲಾರ, ಸೌಂದತ್ತಿ ಯಲ್ಲಮ್ಮ ಚಂದ್ರಗುತ್ತಿಯ ಚಂದ್ರಗುತೃವು, ಧರ್ಮಸ್ಥಳದ ಮಂಜುನಾಥೇಶ್ವರ, ದ್ಯಾಮವ್ವ 
ಹೊನ್ನತ್ತಿ ಹೊನ್ನಮ್ಮ ಮುಂತಾದ ದೇವ ದೇವತೆಗಳಿಗೂ ನಡೆದುಕೊಳ್ಳುವರು. ಇವರಲ್ಲಿ ಶವವನ್ನು ದಹನ ಮಾಡುವ ಹಾಗೂ 
ಹೂಳುವ ಎರಡು ಸಂಪ್ರದಾಯಗಳೂ ಇವೆ. ಹುಟ್ಟು ಮತ್ತು ಸಾವುಗಳ ಸಂದರ್ಭದಲ್ಲಿ ಇವರು ಸಾಮಾನ್ಯವಾಗಿ ಮೂರು ದಿನಗಳ 
ಮೈಲಿಗೆಯನ್ನು ಆಚರಿಸುತ್ತಾರೆ. ಸತ್ತ 9 ನೇ ದಿನ ದೇವರನ್ನು ಕೂರಿಸಿ ಬಂಧುವರ್ಗದವರಿಗೆ ಊಟ ಹಾಕುವ ಸಂಪ್ರದಾಯವೂ 
ಉಂಟು. 


ಬಲಜಿಗ: ಬಲಜಿಗರು ಧಾರವಾಡ, ಹುಬ್ಬಳ್ಳಿ, ಗದಗ ಮತ್ತು ಹಾನಗಲ್‌ ತಾಲೂಕುಗಳಲ್ಲಿ ಹೆಚ್ಚಾಗಿ ಇದ್ದಾರೆ. ಒಕ್ಕಲುತನವು 
ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದೆ. ಇವರಲ್ಲಿ ಅನೇಕ ಬೆಡಗುಗಳಿದ್ದು ಒಂದೇ ಬೆಡಗಿನಲ್ಲಿ ವಿವಾಹ ಮಾಡುವ 
ಸಂಪ್ರದಾಯವಿರುವುದಿಲ್ಲ. ಇವರಲ್ಲಿ ಪುರೋಹಿತವರ್ಗವಿರುವುದಿಲ್ಲ ಧಾರ್ಮಿಕ ಕಾರ್ಯಗಳಿಗೆ ಬ್ರಾಹ್ಮಣ : ಪುರೋಹಿತರನ್ನು 
ಕರೆಯುತ್ತಾರೆ. ಇವರಲ್ಲಿ ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನಗಳ ಸಂಪ್ರದಾಯವಿರುವುದಿಲ್ಲ ಇವರು ಮಾಂಸಾಹಾರವನ್ನೂ 
ಸೇವಿಸುತ್ತಾರೆ. ಇವರು ಕನ್ನಡ ಹಾಗೂ ತೆಲುಗು ಭಾಷೆಗಳನ್ನು ಮಾತನಾಡುವರು. ಇವರು ಹುಟ್ಟು, ಸಾವು ಮೊದಲಾದ ಸಂದರ್ಭಗಳಲ್ಲಿ 
ಮೈಲಿಗೆ ಆಚರಿಸುವರು. ಇವರು ಮನೆಯಲ್ಲಿ ಆಂಜನೇಯ, ಯಲ್ಲಮ್ಮ ವೆಂಕಟರಮಣ, ಯೋಗೇಶ್ವರ ಮೊದಲಾದ ದೇವರುಗಳನ್ನು 
ಪೂಜಿಸುವರು ಹಾಗೂ ತಿರುಪತಿ, ಸೌಂದತ್ತಿ ಧರ್ಮಸ್ಥಳ, ದೇವರಗುಡ್ಡ ಕದರಮಂಡಲಗಿ ಮೊದಲಾದ ಯಾತ್ರಾ ಸ್ಥಳಗಳಿಗೆ 


ಬ್ರಾಹ್ಮಣರು: ಕರ್ನಾಟಕದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1984ರಲ್ಲಿ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 
66,320 ಎಂದು ಅಂದಾಜು ಮಾಡಲಾಗಿತ್ತು ಬ್ರಾಹ್ಮಣರು ತ್ರಿಮತಗಳಿಗೆ ಸೇರಿರುತ್ತಾರೆ. ಸ್ಮಾರ್ತರು ಶಂಕರಾಚಾರ್ಯರ 
ಅನುಯಾಯಿಗಳು, ಮಾಧ್ದರು ಮಧ್ಯಾಚಾರ್ಯರ ಅನುಯಾಯಿಗಳು ಮತ್ತು ಶ್ರೀವೈಷ್ಠವರು ರಾಮಾನುಜಾಚಾರ್ಯರ 


ಜನತೆ 223 


ಅನುಯಾಯಿಗಳು. ಕೊನೆಯ ಗುಂಪು ಧಾರವಾಡ ಜಿಲ್ಲೆಯಲ್ಲಿ ಕಡಿಮೆ. ಜಿಲ್ಲೆಯಲ್ಲಿ ಪ್ರಧಾನವಾಗಿ ಸಾರ್ತರು (ಶೃಂಗೇರಿ ಕೂಡಲಿ 
ಮಠದವರು) ಹಾಗೂ ಮಾಧ್ವರು (ಹೆಚ್ಚಾಗಿ ಉತ್ತರಾದಿ, ರಾಘವೇಂದ್ರ ಮಠದವರು) ಕಂಡುಬರುತ್ತಾರೆ. ಇವರಲ್ಲಿ ಖುಗ್ವೇದ ಮತ್ತು 
ಯಜುರ್ವೇದ ಶಾಖೆಯವರೇ ಹೆಚ್ಚಾಗಿರುತ್ತಾರೆ. ಸಾರ್ತರಲ್ಲಿ ಶುಕ್ಷಯಜುರ್ವೇದಿಗಳು (ಕಾಣ್ವರು) ಮತ್ತು ಕೃಷ್ಣಯಜುರ್ವೇದಿಗಳೆಂಬ 
ಎರಡು ಶಾಖೆಗಳು ಇವೆ. ಕಾಣ್ವರಲ್ಲಿ ಮಾಧ್ವರೂ ಇದ್ದಾರೆ. ಧಾರ್ಮಿಕ ದೃಷ್ಟಿಯಿಂದ ಶುಕ್ಷಯಜುರ್ಮೇದಿಗಳ ಮುಖ್ಯ ಕೇಂದ್ರ ಹಾವೇರಿ 
ತಾಲೂಕಿನ ಅಗಡಿಯಾಗಿರುತ್ತದೆ. ಶಿಗ್ಗಾಂವಿ ತಾಲೂಕಿನಲ್ಲಿ ಕೃಷ್ಣಯಜುರ್ವೇದದ ಶಾಖೆಯಾದ ಬೌದಾಯನ ಸಂಪ್ರದಾಯದವರಿರುತ್ತಾರೆ. 
ಬ್ರಾಹ್ಮಣರಲ್ಲಿ ಪ್ರಮುಖವಾಗಿ ಕನ್ನಡ ಮಾತನಾಡುವವರೇ ಇದ್ದರೂ ಜಿಲ್ಲೆಯಲ್ಲಿ ಮರಾಠಿ ಮಾತನಾಡುವವರೂ ಹಾಗೂ ಕೊಂಕಣಿ 
ಮಾತನಾಡುವವರೂ ಇರುತ್ತಾರೆ. 


ಬ್ರಾಹ್ಮಣರಲ್ಲಿ ಅನೇಕ ಕುಲಗಳಿದ್ದು ಅವುಗಳನ್ನು ಗೋತ್ರ ಪ್ರವರಗಳಿಂದ ಗುರ್ತಿಸಲಾಗುತ್ತದೆ. ಕಾಶ್ಯಪ, ವಿಶ್ವಾಮಿತ್ರ, ಹರಿತಸ, 
ಭಾರದ್ವಾಜ ಮೊದಲಾದವು ಗೋತ್ರಗಳ ಹೆಸರುಗಳು. ಇವರಲ್ಲಿ ಸಗೋತ್ರ ವಿವಾಹವಿಲ್ಲ. ಬ್ರಾಹ್ಮಣರಲ್ಲಿ 16 ಸಂಸ್ಕಾರಗಳಿದ್ದು ಅವುಗಳಲ್ಲಿ 
ಉಪನಯನವು ಅತಿ ಮುಖ್ಯವಾಗಿದ್ದು ಆಗಿನಿಂದ ಜನಿವಾರ ಧರಿಸುತ್ತಾರೆ. ಬ್ರಾಹ್ಮಣರ ದಿನಚರಿಯಲ್ಲಿ ಅನೇಕ ಕಟ್ಟುಪಾಡುಗಳಿವೆ. 
ಬೆಳಿಗ್ಗೆ ಮತ್ತು ಸಂಜೆಯ ವೇಳೆಯಲ್ಲಿ ಸಂಧ್ಯಾವಂದನೆ ಮಾಡುವುದು ಮತ್ತು ಮಧ್ಯಾಹ್ನ 'ಊಟಕ್ಕೆ ಮುಂಚಿತವಾಗಿ ಮಾಧ್ಯಾಹ್ನಿಕ 
ಮಾಡುವುದು ಕಟ್ಟುಪಾಡುಗಳಿಗೆ ಒಂದು ಉದಾಹರಣೆಯಾಗಿದೆ. ನೂರಾರು ವರ್ಷಗಳ ಹಿಂದೆ ಸ್ಥಾಪನೆಗೊಂಡ ಅಗ್ರಹಾರಗಳ 
ವಂಶಸ್ಥರು ಇವರಲ್ಲಿ ಇದ್ದಾರೆ. ಸಾಂಪ್ರದಾಯಿಕವಾಗಿ ಬ್ರಾಹ್ಮಣರಲ್ಲಿ ವೈದಿಕರು ಮತ್ತು ಲೌಕಿಕರೆಂದು ಎರಡು ರೀತಿಯ ವರ್ಗಗಳಿವೆ. 
ವೈದಿಕರೆಂದರೆ ಪೌರೋಹಿತ್ಯ ಕೆಲಸ ಮಾಡುವವರು. ಲೌಕಿಕರೆಂದರೆ ವ್ಯಾಪಾರಿಗಳು, ಸರಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ 
ಮಾಡುವವರು, ಗುತ್ತಿಗೆದಾರರು ಮೊದಲಾದವರಾಗಿರುತ್ತಾರೆ. ಈಚೆಗೆ ಅವರು ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿರುತ್ತಾರೆ. 
ಇವರಲ್ಲಿ ವಧುವಿನ ಪೋಷಕರು ವರನನ್ನು ಹುಡುಕುತ್ತಾರೆ ಹಾಗೂ ವಿವಾಹವು ವಧುವಿನ ಮನೆಯಲ್ಲೇ ನಡೆಯಬೇಕು. ವಿಧವಾ 
ವಿವಾಹ ಹಾಗೂ ವಿವಾಹ ವಿಚ್ಛೇದನ ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿರುವುದಿಲ್ಲ. ಇವರು ಶಾಕಾಹಾರಿಗಳು. ಇತ್ತೀಚಿನ ದಿನಗಳಲ್ಲಿ 
ಬ್ರಾಹ್ಮಣರಲ್ಲಿ ಉಪಜಾತಿಗಳ ನಡುವೆ ವಿವಾಹವಾಗುವುದುಂಟು. ಬ್ರಾಹ್ಮಣರಲ್ಲಿ ಸತ್ತವರನ್ನು ಸುಡುತ್ತಾರೆ. ಮಕ್ಕಳು, ಸಾಧು, 
ಸಂನ್ಯಾಸಿಗಳು ಸತ್ತಾಗ ಶವವನ್ನು ಹೂಳುತ್ತಾರೆ. ಹುಟ್ಟು ಮತ್ತು ಸಾವುಗಳ ಸಂದರ್ಭದಲ್ಲಿ 10 ದಿನಗಳ ಮೈಲಿಗೆಯನ್ನು ಆಚರಿಸುತ್ತಾರೆ. 
ಶವವನ್ನು ಸುಟ್ಟ ಎರಡನೇಯ ಅಥವಾ ಮೂರನೇಯ ದಿನ ಅಸ್ತಿಗಳನ್ನು ಪವಿತ್ರ ನದಿಯಲ್ಲಿ ವಿಸರ್ಜಿಸುತ್ತಾರೆ. ಸತ್ತ 5, 7 ಅಥವಾ - 
9 ನೇ ದಿನದಿಂದ ಶ್ರಾದ್ಧವನ್ನು ಆರಂಭಿಸಿ 13 ನೇಯ ದಿನ ಮುಗಿಸುತ್ತಾರೆ. ಕೊನೆಯ ದಿನ ವೈಕುಂಠ ಸಮಾರಾಧನೆಯನ್ನು ಮಾಡಿ 
ಬಂಧು ಮಿತ್ರರನ್ನು ಕರೆದು ಊಟ ಹಾಕುತ್ತಾರೆ. ನಂತರ ಪ್ರತೀ ತಿಂಗಳೂ ಮಾಸಿಕ ಶ್ರಾದ್ಧವನ್ನು ಮಾಡಿ ಮುಂದೆ ವಾರ್ಷಿಕ ಶ್ರಾದ್ಧವನ್ನು | 
ಮಾಡುತ್ತಾರೆ. ಜಿಲ್ಲೆಯಲ್ಲಿ ಮರಾಠಿ ಮಾತನಾಡುವ ಚಿತ್ಪಾವನರು, ಕರ್ಹಾಡ ಬ್ರಾಹ್ಮಣರು ಹಾಗೂ ದೇಶಸ್ಥರು ಇರುತ್ತಾರೆ. ಇವರು 
ಸಾರ್ತರು; ದೇಶಸ್ಥರಲ್ಲಿ ಮಾಧ್ದರೂ ಇದ್ದಾರೆ. ಮಾಧ್ದರು ಹೆಚ್ಚಾಗಿ ಕನ್ನಡ ಭಾಷಿಕರು. ಕೊಂಕಣಿ ಮಾತನಾಡುವ ಸಾರಸ್ವುತರಲ್ಲಿ 
ಸಾರ್ತರೂ, ಮಾಧ್ದರೂ ಇದ್ದಾರೆ. ಇವರು ಗೋವೆ, ಉತ್ತರ ಕನ್ನಡದಿಂದ ಬಂದವರು. ಪಂಢರಪುರದ ವಿಠಲ, ದತ್ತಾತ್ರೇಯ, 
ಬನಶಂಕರಿ, ತಿರುಪತಿ ವೆಂಕಟರಮಣ ಹಾಗೂ ವೈದಿಕ ಸಂಪ್ರದಾಯದ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಇವರು ನಡೆದುಕೊಳ್ಳುತ್ತಾರೆ. ಸಾರಸ್ವತರ 
ಕುಲದೇವರ ಮಂದಿರಗಳು ಗೋವೆಯಲ್ಲಿ ಇರುತ್ತವೆ. 


ಮರಾಠ: ಮರಾಠರು ಮೂಲತಃ ಮಹಾರಾಷ್ಟ್ರದಿಂದ ವಲಸೆ ಬಂದಿರುವುದಾಗಿ ಕಂಡು ಬರುತ್ತದೆ. ಎರಡನೇಯ ಹಿಂದುಳಿದ 
ವರ್ಗಗಳ ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ 1984 ರಲ್ಲಿ ಇವರ ಸಂಖ್ಯೆಯು 1,09,026 ಎಂದು ಅಂದಾಜು ಮಾಡಲಾಗಿದೆ. 
ಇವರು ಮಾಂಸಾಹಾರಿಗಳಾಗಿದ್ದರೂ ಬಹುತೇಕ ಬ್ರಾಹ್ಮಣ ವಿಧಿ ಆಚರಣೆಗಳನ್ನು ಅನುಸರಿಸುವರು. ಅಂದರೆ ಇವರಲ್ಲಿ ಜನಿವಾರ 
ಹಾಕುವ ಸಂಪ್ರದಾಯ, ಹುಟ್ಟಿದಾಗ ಹಾಗೂ ಸತ್ತಾಗ ಮೈಲಿಗೆ ಹಾಗೂ ಇತರ ಧಾರ್ಮಿಕ ಸಂಪ್ರದಾಯಗಳನ್ನು ಆಚರಿಸುವುದೂ 
ಇವೇ ಮುಂತಾದ ಪದ್ಧತಿಗಳಿವೆ. ಇವರಲ್ಲಿ ಜಾಧವ್‌, ಪವಾರ್‌, ಶಿಂಧೆ, ಭೋಸ್ಲೆ ಮುಂತಾದ ಮನೆತನದ ಹೆಸರುಗಳಿವೆ. ಇವರು 
ಕನ್ನಡ ಹಾಗೂ ಮರಾಠಿಯನ್ನು ಮಾತನಾಡುವರು. ಮದುವೆ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಬ್ರಾಹ್ಮಣ ಪುರೋಹಿತರು 
ಬಂದು ನಡೆಸಿಕೊಡುತ್ತಾರೆ. ವಿವಾಹವು ಮಾತುಕತೆಯ ನಿಶ್ಚಯದಂತೆ ಹೆಣ್ಣಿನ ಮನೆಯಲ್ಲಾಗಲೀ ಅಥವ ಗಂಡಿನ ಮನೆಯಲ್ಲಾಗಲೀ 
ನಡೆಯುತ್ತದೆ. ಇವರು ಯಲ್ಲಮ್ಮ ವಿಠೋಬ, ಮಾರುತಿ, ಅಂಬಾ ಭವಾನಿ, ಖಂಡೋಬಾ, ಜಗದಂಬಾ ಮುಂತಾದ ದೇವ 
ದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಸೌಂದತ್ತಿ, ಪಂಢರಪುರ, ಧರ್ಮಸ್ಥಳ ಮೊದಲಾದ ಯಾತ್ರಾಸ್ಥಳಕ್ಕೆ ಹೋಗುವ ಪದ್ಧತಿಯುಂಟು. 


224 ಧಾರವಾಡ ಜಿಲ್ಲೆ 


ಇವರಲ್ಲಿ ಶವವನ್ನು ಸುಡುತ್ತಾರೆ. ಹಿಂದೆ ಕೃಷಿಕರೂ, ಸೈನಿಕರೂ ಆಗಿದ್ದ ಇವರು ಈಗ ವ್ಯಾಪಾರ ಹಾಗೂ ಇತರ ಕ್ಷೇತ್ರಗಳಲ್ಲಿ ಪ್ರಗತಿ 
ಸಾಧಿಸಿದ್ದಾರೆ. 

ಮಾದಿಗರು: ಇವರು ಧಾರವಾಡ ಜಿಲ್ಲೆಯ ಬಹುಪಾಲು ಹಳ್ಳಿಗಳಲ್ಲಿ ಕಂಡು ಬರುತ್ತಾರೆ. 1981 ರ ಜನಗಣತಿಯಂತೆ 
ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 20,742 ಎಂದು ಸೂಚಿಸಲಾಗಿದೆ. ಇವರಲ್ಲಿ ದಕ್ಕಲವರು, ಆಸಾಧಿ, ಕೋಳಿಮಾದಿಗ, ಬಾಲಬಸವರು, 
ಮಿಣಿಮಾದಿಗ, ಮೋಚಿಗಾರರು, ಡೋರರು: ಮುಂತಾದ ಉಪಜಾತಿಗಳಿವೆ. ಚರ್ಮದ ಹಗ್ಗ ಚರ್ಮದ ಮಿಣಿ, ಚಾವಟಿ, ಎತ್ತಿನ 
ಕೊರಳಿಗೆ ಹಾಕುವ ಪಟಕಾಣೆ, ಘಂಟಿಸರ, ಚಪ್ಪಲಿ ಮುಂತಾದ ಚರ್ಮದ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು ಇವರ ಸಾಂಪ್ರದಾಯಿಕ 
ಉದ್ಯೋಗವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಕೂಲಿಮಾಡುವುದು, ಸ್ವಂತ ಬೇಸಾಯ ಮಾಡುವುದು, ಸರ್ಕಾರದ ಉದ್ಯೋಗಗಳನ್ನು 
ಕೈಗೊಳ್ಳುವುದು ಕಂಡು ಬರುತ್ತದೆ. ಇವರಲ್ಲಿ ಹಟಿಗೇರು, ಕೆಂಗಾರು, ಐವಳ್ಳಿಯವರು, ಹೆಗಡೇರ್‌, ಸಿಂಧೋಗಿ ಮೊದಲಾದ 
ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹ ಸಂಬಂಧ ಮಾಡುವ ಸಂಪ್ರದಾಯ ಇವರಲಿಲ್ಲ ಇವರಲ್ಲಿ ತೆರ ಪದ್ಧತಿ ಇದೆ. 
ಸಾಮಾನ್ಯವಾಗಿ ವರನ ಮನೆಯವರು ವಧುವನ್ನು ಹುಡುಕುತ್ತಾರೆ. ವಿವಾಹವು ಒಪ್ಪಂದದ ಪ್ರಕಾರ ಗಂಡಿನ ಮನೆಯಲ್ಲಾಗಲೀ ಅಥವಾ 
ಹೆಣ್ಣಿನ ಮನೆಯಲ್ಲಾಗಲೀ ನಡೆಯಬಹುದು. ಇವರಲ್ಲಿ ಇಂದಿಗೂ ಕೆಲವು ಅವಿಭಕ್ತ ಕುಟುಂಬಗಳಿವೆ. ದತ್ತಕ ಸ್ವೀಕಾರ ಪದ್ಧತಿಯಿದೆ. 
ಇವರಲ್ಲಿ ಪುರೋಹಿತ ವರ್ಗವಿಲ್ಲ ಬ್ರಾಹ್ಮಣ ಪುರೋಹಿತರು ಅಥವ ಲಿಂಗಾಯತ ಅಯ್ಕನವರು ಬಂದು ಇವರ ಧಾರ್ಮಿಕ 
ಕಾರ್ಯಗಳನ್ನು ನಡೆಸಿಕೊಡುತ್ತಾರೆ. ಇವರು ದುರ್ಗವ್ವ, ದ್ಯಾಮವ್ವ, ಮರಿಯವ್ವಾ, ಆಂಜನೇಯ, ಮಂಜುನಾಥಸ್ವಾಮಿ, ಮೈಲಾರ, 
ಮುಂತಾದ ದೇವತೆಗಳನ್ನು ಆರಾಧಿಸುತ್ತಾರೆ ಹಾಗೂ ಸೌಂದತ್ತಿ ದೇವರಗುಡ್ಡ ಹಿರೇಮೈಲಾರ ಮತ್ತು ಧರ್ಮಸ್ಥಳ ಮುಂತಾದ 
ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. ಇವರು ಮಾಂಸಾಹಾರವನ್ನೂ ಸೇವಿಸುತ್ತಾರೆ. ಇವರು ಎಲ್ಲಾ ಹಿಂದೂ ಹಬ್ಬಗಳನ್ನೂ ಆಚರಿಸುತ್ತಾರೆ. 
ಮಹಾಲಯ ಅಮಾವಾಸ್ಕೆಯಲ್ಲಿ ಸತ್ತ ಹಿರಿಯರಿಗೆ ಎಡೆಯಿಡುವ ಪದ್ಧತಿ ಇವರಲ್ಲಿ ಇದೆ. ಸಾಂಪ್ರದಾಯಿಕವಾಗಿ ಇವರಲ್ಲಿ ಸತ್ತವರನ್ನು 
ಹೂಳುತ್ತಾರೆ. 


ಡಕ್ಕಲಿಗರು : ಇವರು ತಮ್ಮ ಜೀವನೋಪಾಯಕ್ಕೆ ಮಾದಿಗರನ್ನೇ ಅವಲಂಬಿಸಿರುತ್ತಾರೆ. ಇವರಲ್ಲಿ ಅನೇಕ ಬೆಡಗುಗಳಿವೆ. ಇವರು 
ತೆಲುಗು ಹಾಗೂ ಕನ್ನಡ ಭಾಷೆಗಳನ್ನು ಮಾತನಾಡುತ್ತಾರೆ. ಇವರು. ಮಾಂಸಾಹಾರಿಗಳು. ಇವರು ಅಮಾವಾಸ್ಯೆ, ಹುಣ್ಣಿಮೆ, 
ನಾಗರಪಂಚಮಿ ಹಾಗೂ ದೀಪಾವಳಿ ಹಬ್ಬಗಳನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಇವರಲ್ಲಿ ವಿಧವಾ. ವಿವಾಹ ಹಾಗೂ ವಿವಾಹ 
ವಿಚ್ಛೇದನ ಪ್ರಚಲಿತವಾಗಿದೆ. ದುರ್ಗವ್ವ, ದ್ಯಾಮವ್ವ, ಮರಿಯಮ್ಮ ಮುಂತಾದ ದೇವತೆಗಳನ್ನು ಇವರು ಪೂಜಿಸುತ್ತಾರೆ ಹಾಗೂ 
ಪಂಢರಪುರ, ಧರ್ಮಸ್ಥಳ, ಯಲ್ಲಮನಗುಡ್ಡ, ಮುದಗಲ್‌ ಮೊದಲಾದ ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. ಇವರು ತಮ್ಮ ಮೃತರನ್ನು 
ಹೂಳುತ್ತಾರೆ. 


ಮುಸಲಾನರು: ಮುಸಲ್ಮಾನ ಧರ್ಮವನ್ನು ನೋಡಿ. 


ಮೇದರು: ಮೇದರು ಸಾಂಪ್ರದಾಯಕವಾಗಿ ಬಿದಿರಿನ ಕೆಲಸವನ್ನು ಮಾಡುವರು. ಬಿದಿರಿನ ವ್ಯಾಪಾರ, ಕೃಷಿ ಕೂಲಿ ಮಾಡುವುದು 
ಇವೇ ಮುಂತಾದವು ಇವರ ಇತರ ಉದ್ಯೋಗಗಳಾಗಿವೆ. ಇವರ ಭಾಷೆ ಕನ್ನಡ. ಆದರೆ ಮರಾಠಿ ಮಾತನಾಡುವ "ಬುರುಡ್‌' 
ವರ್ಗದವರೂ ಇದ್ದಾರೆ. ಕರ್ನಾಟಕದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗದ ಅಂದಾಜಿನಂತೆ 1984ರಲ್ಲಿ ಜಿಲ್ಲೆಯಲ್ಲಿ ಇವರ 
ಸಂಖ್ಯೆಯು 6,126 ಎಂದು ಸೂಚಿಸಿದೆ. ಇವರಲ್ಲಿ ಅನೇಕ ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹ ಸಂಬಂಧ ಮಾಡುವ 
ಸಂಪ್ರದಾಯವಿಲ್ಲ ಇವರಲ್ಲಿ ಪುರೋಹಿತ ವರ್ಗವಿಲ್ಲ, ಬ್ರಾಹ್ಮಣ ಪುರೋಹಿತರು ಅಥವಾ ಜಂಗಮ ಅಯ್ಕನವರು ಬಂದು ಇವರ 
ಧಾರ್ಮಿಕ ಕಾರ್ಯಗಳನ್ನು ನಡೆಸಿಕೊಡುತ್ತಾರೆ. ಇವರು ಮಾಂಸಾಹಾರಿಗಳು. ಎಲ್ಲಾ ಹಿಂದೂ ಹಬ್ಬಗಳನ್ನೂ ಆಚರಿಸುತ್ತಾರೆ. ವಿವಾಹ 
ವಿಚ್ಛೇದನ ಮತ್ತು ವಿಧವಾ ವಿವಾಹಗಳು ಇವರಲ್ಲಿ ಪ್ರಚಲಿತವಿದೆ. ಇವರು ಯಲ್ಲಮನಗುಡ್ಡ ಧರ್ಮಸ್ಥಳ, ಮೈಲಾರ ಮುಂತಾದ 
ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. ಶವವನ್ನು ಹೂಳುತ್ತಾರೆ. 

ರಜಪೂತ: ರಜಪೂತರು ವರ್ಣಾಶ್ರಮದ ಪ್ರಕಾರ ಕ್ಷತ್ರಿಯರೆಂದೂ ಮತ್ತು ವೇದಕಾಲದಿಂದಲೂ ಬಂದವರೆಂದು 


ಹೇಳಿಕೊಳ್ಳುತ್ತಾರೆ. ಇವರಲ್ಲಿ ಸೂರ್ಯವಂಶ, ಚಂದ್ರವಂಶ ಮತ್ತು ಅಗ್ನಿವಂಶಗಳೆಬ ಮೂರು ವಂಶಗಳಿವೆ. ಇವರ ಮಾತೃಭಾಷೆ 
ಹಿಂದಿಯಾದರೂ ಸಹ ಕನ್ನಡವನ್ನು ಮಾತನಾಡುತ್ತಾರೆ. ಇವರಲ್ಲಿ ಅವಿಭಕ್ತ ಕುಟುಂಬಗಳ ಸ್ಥಿತಿಯು ಉತ್ತಮವಾಗಿದೆ. ಇವರಲ್ಲಿ 


ಜನತೆ | 225 


ಗೋತ್ರಗಳಿದ್ದು ಒಂದೇ ಗೋತ್ರದಲ್ಲಿ ವಿವಾಹ ಸಂಬಂಧ ಮಾಡುವುದಿಲ್ಲ ಇವರ ಪುರೋಹಿತ ವರ್ಗಕ್ಕೆ ಕಾನ್ಯಕುಬ್ಬ ಬ್ರಾಹ್ಮಣ ಕುಲ 
ಪುರೋಹಿತರೆಂದು ಹೇಳುತ್ತಾರೆ. ಆದರೆ ಜಿಲ್ಲೆಯಲ್ಲಿ ಇವರು ಲಭ್ಯವಿಲ್ಲದಿರುವುದರಿಂದ ಉಪನಯನ, ವಿವಾಹ ಮುಂತಾದ ಧಾರ್ಮಿಕ 
ಕಾರ್ಯಗಳನ್ನು ಸ್ಥಳೀಯ ಬ್ರಾಹೂ ಪುರೋಹಿತರು ನಡೆಸಿಕೊಡುತ್ತಾರೆ. ಇವರಿಗೆ ಸೇನೆ ಮತ್ತು ಪೋಲೀಸ್‌ ಖಾತೆಯಲ್ಲಿ 
ಉದ್ಯೋಗಗಳನ್ನು ಕೈಗೊಳ್ಳಲು ಹೆಚ್ಚಿನ ಅಭಿರುಚಿ ಇದೆ. ವ್ಯಾಪಾರ, ವ್ಯವಹಾರ, ಒಕ್ಕಲುತನ, ಕೂಲಿ, ನೌಕರಿ ಮಾಡುವುದು ಇವೇ 
ಮುಂತಾದವು ಇವರ ಉದ್ಯೋಗಗಳಾಗಿವೆ. ಇವರು ಮಾಂಸಾಹಾರವನ್ನೂ ಸೇವಿಸುತ್ತಾರೆ. ವೆಂಕಟೇಶ್ವರ ದೇವರ ಭಕ್ತರು ಹಾಗೂ 
ದೇವೀ ಆರಾಧಕರು ಇವರಾಗಿದ್ದಾರೆ. ಇವರು ಗ್ರಾಮದೇವತೆಗಳನ್ನು ಪೂಜಿಸುವರು. ಎಲ್ಲಾ ಹಿಂದೂ ಹಬ್ಬಗಳನ್ನು ಆಚರಿಸುವ 
ಸಂಪ್ರದಾಯ ಇವರಲ್ಲಿದೆ. ನವರಾತ್ರಿ ಹಬ್ಬವು ಇವರಿಗೆ ವಿಶೇಷವಾದುದು. ಇವರು ಮಹಾರಾಣಾ ಪ್ರತಾಪಸಿಂಹರ ಜಯಂತಿಯನ್ನು 
ಆಚರಿಸುವರು. ಇವರಲ್ಲಿ ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನ. ಮತ್ತು ಪುನರ್ವಿವಾಹಕ್ಕೆ ಅನುಮತಿಯಿದೆ. ವಿಧವಾ 
ವಿವಾಹವು ವಿಧುರನ ಸಂಗಡ ಜರಗುವುದು ಸಾಂಪ್ರದಾಯಿಕವಾಗಿದೆ. ಇವರು ಹುಟ್ಟು, ಸಾವು ಮತ್ತು ಸ್ತ್ರೀಯರು ಹೊರಗಾದ 
ಸಂದರ್ಭಗಳಲ್ಲಿ ಮೈಲಿಗೆಯನ್ನು ಆಚರಿಸುವರು. ಇವರು ತಮ್ಮ ಮೃತರಿಗೆ ಅಗ್ನಿಸಂಸ್ಕಾರ ಮಾಡುತ್ತಾರೆ. 


ರಡ್ಡಿ: ರಡ್ಡಿಗಳು ಒಕ್ಕಲುತನ ಮಾಡುವ ಒಂದು ವರ್ಗ. ಜಿಲ್ಲೆಯಲ್ಲಿ ಇವರನ್ನು ಒಕ್ಕಲಿಗ ಎಂದು ಕರೆಯುವುದೂ ರೂಢಿಯಲ್ಲಿದೆ. 
ಇವರ. ಸಾಂಪ್ರದಾಯಿಕ ಉದ್ಯೋಗ ಒಕ್ಕಲುತನವಾದರೂ ಹಲವರು ಇತರ ಉದ್ಯೋಗಗಳಲ್ಲೂ ತೊಡಗಿರುತ್ತಾರೆ. ಲಿಂಗಾಯತ 
ರಡ್ಡಿಯವರೂ ಇದ್ದಾರೆ. ಕರ್ನಾಟಕದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ 1984 ರಲ್ಲಿ ಜಿಲ್ಲೆಯಲ್ಲಿ ಇವರ 
ಸಂಖ್ಯೆಯು 27,418 ಎಂದು ಅಂದಾಜು ಮಾಡಲಾಗಿತ್ತು. ಇವರಲ್ಲಿ ಒಳವಿವಾಹವಾಗುವ ಅನೇಕ ಪಂಗಡಗಳಿವೆ. ಜಿಲ್ಲೆಯಲ್ಲಿ ಶೈವ 
ಸಂಪ್ರದಾಯದ ರಡ್ಡಿಗಳೇ ಹೆಚ್ಚಾಗಿ ಕಂಡು ಬರುತ್ತಾರೆ. ಇವರು ಮಾತನಾಡುವ ಭಾಷೆ ಕನ್ನಡವಾಗಿದ್ದು ಇವರು ಸಸ್ಕಾಹಾರಿಗಳು. 
ಇವರು ಹೇಮರೆಡ್ಡಿ ಮಲ್ಲಮ್ಮ ಯೋಗಿ ವೇಮನ ಮುಂತಾದವರನ್ನು ಗೌರವಿಸುತ್ತಾರೆ. ಇವರಲ್ಲಿ ಪುರೋಹಿತವರ್ಗವಿರುವುದಿಲ್ಲ. 
ಇವರು ವಿವಾಹ ಮುಂತಾದ ಧಾರ್ಮಿಕ ಕಾರ್ಯಗಳಿಗೆ ಜಂಗಮರನ್ನು ಕರೆಯುತ್ತಾರೆ. ಇವರು ಶ್ರೀಶೈಲ, ಸೌಂದತ್ತಿ ಹಿರೇಮೈಲಾರ, 
ದೇವರಗುಡ್ಡ ಮುಂತಾದ ಯಾತ್ರಾ ಸ್ಥಳಗಳಿಗೆ ಹೋಗುತ್ತಾರೆ. ಇವರಲ್ಲಿ ಶವವನ್ನು ಹೂಳುತ್ತಾರೆ. 


ರಡ್ಡಿಗಳಲ್ಲಿ ನಾಮದರೆಡ್ಡಿ ಎಂಬುವರು ವೈಷ್ಣವ ಸಂಪ್ರದಾಯದವರಾಗಿರುತ್ತಾರೆ. ಇವರು ವೆಂಕಟರಮಣ, ಮಾರುತಿ, ಯೆಲ್ಲಮ್ಮ 
ದ್ಯಾಮವ್ವ, ದುರ್ಗವ್ವ ಮುಂತಾದ ದೇವ ದೇವತೆಗಳನ್ನು ಆರಾಧಿಸುತ್ತಾರೆ. ಇವರ ಧಾರ್ಮಿಕ ಕಾರ್ಯಗಳನ್ನು ಬ್ರಾಹ್ಮೂ ಪುರೋಹಿತರು 
ನೆರವೇರಿಸಿ ಕೊಡುತ್ತಾರೆ. ಸಸ್ಕಾಹಾರಿಗಳಾದ ಇವರು ಶವವನ್ನು ಸುಡುತ್ತಾರೆ. 


ಲಂಬಾಣಿ: ಲಂಬಾಣಿಗಳನ್ನು ಬಂಜಾರ, ವಂಜಾರ ಮುಂತಾದ ಹೆಸರುಗಳಿಂದಲೂ ಕರೆಯುತ್ತಾರೆಂದು ತಿಳಿದು ಬಂದಿದೆ. 
ಇವರು ಮೂಲತಃ ಉಪ್ಪಿನ (ಲವಣ) ಹಾಗೂ ಇತರ ವ್ಯಾಪಾರವನ್ನು ತಿರುಗುತ್ತ ಮಾಡುತ್ತಿದ್ದರು. 1981 ರ ಜನಗಣತಿಯಂತೆ 
ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 56,564 ಎಂದು ಸೂಚಿಸಲಾಗಿದೆ. ಇವರು ರಾಣಾ ಪ್ರತಾಪ್‌ಸಿಂಗನ ವಂಶದವರೆಂದೂ, ಯುದ್ಧದ 
ವೇಳೆಯಲ್ಲಿ ಹೆದರಿ ಅಡವಿ ಸೇರಿದವರೆಂದೂ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಇವರು ಸಾಮಾನ್ಯವಾಗಿ ಊರಹೊರಗೆ 
ಒಂದು ಹಳ್ಳಿಯ ಸಮೀಪದಲ್ಲಿ ವಾಸಿಸುತ್ತಾರೆ. ಇದಕ್ಕೆ ತಾಂಡಾ ಎಂದು ಕರೆಯುತ್ತಾರೆ. ಜಿಲ್ಲೆಯ ಕಲಘಟಗಿ, ಮುಂಡರಗಿ, 
ರಾಣೆಬೆನ್ನೂರು, ಶಿರಹಟ್ಟಿ, ಶಿಗ್ಗಾಂವಿ ಹಾಗೂ ಗದಗ ತಾಲೂಕುಗಳಲ್ಲಿ ಪ್ರಮುಖವಾಗಿ ಇವರ ತಾಂಡಾಗಳನ್ನು ಕಾಣಬಹುದು. ಕಟ್ಟಿಗೆ 
ಮಾರುವುದು ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದೆ. ಇವರಲ್ಲಿ ಮೂಢ್‌, ವಡೇರ್‌, ರಣಸೂತ್‌, ಉದಾಮ್‌ ಮುಂತಾದ 
ಅನೇಕ ಬೆಡಗೆಗಳವೆ. ಒಂದೇ ಬೆಡಗಿನ 'ಎವಾಹ ಮಾಡುವ ಸಂಪ್ರದಾಯವಿಲ್ಲ ಇವರಲ್ಲಿ ಪುರೋಹಿತ ವರ್ಗವಿದೆ. ವಿವಾಹವನ್ನು 
ಜಾತಿ ಪುರೋಹಿತರು ಬಂದು ನಡೆಸಿಕೊಡುತ್ತಾರೆ. ಇವರ ಸ್ತ್ರೀಯರ ಉಡುಪು ಮತ್ತು ಆಭರಣಗಳು ವಿಶಿಷ್ಟವಾದುವು. ಸ್ತ್ರೀಯರು 
ಗಾಜು ಮತ್ತು ಕವಡೆ ಕಸೂತಿಯಿಂದ ಕೊಡಿದ ಕೆಂಪು ಬಣ್ಣದ ತುಂಡು ಲಂಗವನ್ನೂ ಮುಕ್ಕಾಲು ತೋಳಿನ ರವಿಕೆಯನ್ನೂ ಹಾಕಿ 
ತಲೆಮುಚ್ಚಿ ದುಪುಟವನ್ನು ಹೊದೆಯುತ್ತಾರೆ. ಕೈಗೆ ದಂತದ ಅಥವಾ ಕೊಂಬಿನ ಬಳೆಯನ್ನು ತೊಡುತ್ತಾರೆ. ಬೆಂಡೋಲೆ, ಮುಕ್ತಾ, 
ಫುಗ್ರಿ ನಾಣ್ಯದಸರ ಇವರ ಕೆಲವು ಆಭರಣಗಳಾಗಿರುತ್ತವೆ. ತಲೆಗೆ ಬೆಳ್ಳಿಯ ಅಲಂಕಾರದ ಆಭರಣಗಳಿರುತ್ತವೆ. ಗೌರಿ, ದಸರಾ, 
ದೀಪಾವಳಿ ಮತ್ತು ಹೋಳಿ ಇವರು ಆಚರಿಸುವ ಕೆಲವು ಪ್ರಮುಖ ಹಬ್ಬಗಳಾಗಿವೆ. ಇವರು ಮಾತನಾಡುವ ಭಾಷೆ ಔತ್ತರೇಯ; 
ಈ ಭಾಷೆಗೆ ಲಿಪಿ ಇಲ್ಲ ಸೇವಾಲಾಲ್‌ ದೇವರಲ್ಲಿ ಇವರಿಗೆ ವಿಶೇಷವಾದ ನಂಬಿಕೆ ಇದೆ. ಸ್ಥಳೀಯ ಜಾತ್ರೆಗಳಿಗೂ ಹೋಗುತ್ತಾರೆ. 


226 ಧಾರವಾಡ ಜಿಲ್ಲೆ 


ತುಳಜಾಭವಾನಿ, ಕೃಷ್ಣ ಮಾರುತಿ ಮತ್ತು ಬಾಲಾಜಿ ಇವರ ಕುಲದೇವ-ದೇವತೆಗಳಾಗಿವೆ. ಇವರು ಮಾಂಸಾಹಾರವನ್ನು ಸೇವಿಸುತ್ತಾರೆ. 
ವಿವಾಹವಾಗಿದ್ದಲ್ಲಿ ಶವವನ್ನು ದಹನ ಮಾಡುವುದೂ, ಇಲ್ಲದಿದ್ದಲ್ಲಿ ಹೂಳುವದು ಇವರ ಸಂಪ್ರದಾಯವಾಗಿದೆ. 


್‌ಿ 


ಲಿಂಗಾಯತರು: ಲಿಂಗಾಯತರನ್ನು ವೀರಶೈವರೆಂದೂ ಕರೆಯುತ್ತಾರೆ. ಲಿಂಗಾಯತ ಎಂಬ ಪದವು ಧರ್ಮಸೂಚಕವೇ ಹೊರತು 
ಜಾತಿ ಸೂಚಕವಲ್ಲ. ಇದರಲ್ಲಿ ಒಂದೇ ನಂಬಿಕೆಯುಳ್ಳ ಕೃಷಿ, ವ್ಯಾಪಾರ, ವಾಣಿಜ್ಯ ಮೊದಲಾದ ವಿವಿಧ ವೃತ್ತಿಯನ್ನನುಸರಿಸುವ 
ಜನರಿದ್ದಾರೆ. ಜಿಲ್ಲೆಯಲ್ಲೂ ಸಹ ವಿವಿಧ ವೃತ್ತಿಗಳನ್ನನುಸರಿಸಿರುವ ವೀರಶೈವ ಮತಾವಲಂಬಿಗಳನ್ನು ಕಾಣಬಹುದಾಗಿದೆ. ಇವರಲ್ಲಿ 
ಜಂಗಮರು (ಪುರೋಹಿತ ವರ್ಗದ್ರವರು), ಪಂಚಮಸಾಲಿಗಳು, ಬಣಜಿಗರು (ಸಾಂಪ್ರದಾಯಿಕವಾಗಿ ವ್ಯಾಪಾರಿಗಳು), ಸಾದರು 
(ನಾಂಪ್ರದಾಯಿಕವಾಗಿ ಕೃಷಿಕರು), ಕುಡು ಒಕ್ಕಲಿಗರು, ಇವೇ ಮುಂತಾದ ವಿಭಾಗಗಳಿವೆ. ಕರ್ನಾಟಕದ ಹಿಂದುಳಿದ ವರ್ಗಗಳ ಎರಡನೇ 
ಆಯೋಗದ ವರದಿಯಂತೆ 1984 ರಲ್ಲಿ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 9,56,357 ಎಂದು ಅಂದಾಜು ಮಾಡಲಾಗಿತ್ತು. ಇವರು 
ಜಿಲ್ಲೆಯಲ್ಲಿ ಬಹುಸಂಖ್ಯಾತರಾಗಿದ್ದು ಜಿಲ್ಲೆಯ ಎಲ್ಲಾ ಭಾಗಗಳಲ್ಲೂ ಕಂಡುಬರುತ್ತಾರೆ. ಬಸವಣ್ಣನವರ ಕಲ್ಯಾಣ ಕ್ರಾಂತಿಯ ನಂತರ 
ಅವರು ಸಾರಿದ ಜಾತ್ಯತೀತ ಸಮಾಜಕ್ಕೆ ಅನೇಕ ಜಾತಿಗಳ, ವರ್ಗಗಳ ಜನರು ಸೇರಿಕೊಂಡರು. ವೀರಶೈವವು ಶೈವ. ಸಂಪ್ರದಾಯದ 
ಪೂರ್ಣವಾಗಿ ಅರಳಿದ ರೂಪವೆಂದು ಇವರು ಭಾವಿಸುತ್ತಾರೆ. ವೀರಶೈವದ ಮೂಲವನ್ನು ಕೆಲವರು ಶೈವಾಗಮಗಳಲ್ಲಿ ಗುರ್ತಿಸಿದರೆ 
ಮತ್ತೆ ಕೆಲವರು ಬಸವಣ್ಣನವರ ಮೂಲವೆಂದು ಗುರ್ತಿಸುತ್ತಾರೆ. ಬಸವಣ್ಣನವರಿಗಿಂತ ಮೊದಲಿದ್ದ ಪಂಚಾಚಾರ್ಯರ ಪೀಠದ 
ಅನುಯಾಯಿಗಳೂ ಇದ್ದಾರೆ. ವೀರಶೈವ ಧರ್ಮದ ಮೂಲ ಲಕ್ಷಣಗಳಾದ ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್‌ಸ್ಥಳಗಳು, ಈ 
ಧರ್ಮವನ್ನು ಉತ್ತಮ ಆಚಾರ ಮಾರ್ಗವನ್ನಾಗಿ ಮಾಡಿರುತ್ತವೆಂಬುದು ಹಲವು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಮೊದಲನೆಯದು 
ಈ ಧರ್ಮದ ಶರೀರ ಭಾಗವೆಂದು, 'ಎರಡನೇಯದನ್ನು ಉಸಿರೆಂದೂ ಹಾಗೂ ಮೂರನೇಯದನ್ನು ಆತವೆಂದೂ ಪರಿಗಣಿಸಲಾಗಿದೆ. 
ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ ಮತ್ತು ಪ್ರಸಾದಗಳನ್ನೊಳಗೊಂಡ ಅಷ್ಟಾವರಣವು ದೈನಂದಿನ 
ಜೀವನದ ಅಂಗವಾಗಿರುತ್ತವೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ ಮತ್ತು ಭೃತ್ಕಾಚಾರಗಳು ಪಂಚಾಚಾರದ 
ಮೂಲಭೂತ ನೈತಿಕ ತತ್ವಗಳಾಗಿರುತ್ತದೆ.: ಷಟ್‌ಸ್ಥಳಗಳಲ್ಲಿ ಭಕ್ತ, ಮಾಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಕ ಸ್ಥಳಗಳನ್ನು 
ಆಧ್ಯಾತಿಕ್ಮ ಹಂತಗಳೆಂದು ಪರಿಗಣಿಸಲಾಗಿದೆ. ಈ ಧರ್ಮದ ಅನುಯಾಯಿಗಳು ಲಿಂಗವನ್ನು ಶಿವದಾರಕ್ಕೆ ಪೋಣಿಸಿಕೊಂಡು ಧರಿಸುತ್ತಾರೆ 
ಮತ್ತು ಇದನ್ನು ಇಷ್ಟಲಿಂಗವೆಂದು ಕರೆಯುತ್ತಾರೆ. ಇದೇ ರೀತಿ ಲೌಕಿಕ ದೇಹವನ್ನು ಪ್ರತಿನಿಧಿಸುವ ಪ್ರಾಣಲಿಂಗ ಹಾಗೂ ನೈಜದೇಹದ 
ಪ್ರತಿರೂಪವಾದ ಭಾವಲಿಂಗಗಳನ್ನು ಉಪಯೋಗಿಸುವುದು ಪವಿತ್ರ ಧಾರ್ಮಿಕ ಸಂಕೇತಗಳೆಂದು ಪರಿಗಣಿಸುತ್ತಾರೆ. ತಮಿಳುನಾಡಿನ 
ಶೈವಸಿದ್ಯಾಂತ ಮತ್ತು ಕಾಶ್ಮೀರದ ಶೈವ ಪಂಥಗಳ ಆಚರಣೆಗಳನ್ನು ವೀರಶೈವ ಧರ್ಮದಲ್ಲಿ ಅಳವಡಿಸಲಾಗಿದೆ ಎಂಬುದು ಕೆಲವರ 
ಅಭಿಪ್ರಾಯವಾಗಿದೆ. ಬಾಳೆಹೊನ್ನೂರು (ಚಿಕ್ಕಮಗಳೂರು ಜಿಲ್ಲೆ) ಉಜಿನಿ (ಬಳ್ಳಾರಿ ಜಿಲ್ಲೆ, ಕೇದಾರ (ಉತ್ತರಪ್ರದೇಶ), ಶ್ರೀಶೈಲ (ಆಂಧ್ರ 
ಪ್ರದೇಶ) ಮತ್ತು ಕಾಶಿ ಉತ್ತರಪ್ರದೇಶ)ದಲ್ಲಿರುವ ವೀರಶೈವ ಗುರುಪೀಠಗಳು ಇವರ ಪಂಚಪೀಠಗಳಾಗಿವೆ. ಲಿಂಗಾಯತರು 
ಸಸ್ಯಾಹಾರಿಗಳು. ಇವರು ಒಬ್ಬ ದೇವರಲ್ಲಿ ನಂಬಿಕೆಯಿಟ್ಟಿದ್ದು ತಪಸ್ಸು, ಉಪವಾಸ ಮತ್ತಿತರ ತ್ಯಾಗಗಳ ಅಗತ್ಯವಿಲ್ಲವೆಂಬ ಭಾವನೆಯನ್ನು 
ಹೊಂದಿರುತ್ತಾರೆ. ಲಿಂಗವನ್ನು ಧರಿಸಿದವರು ಯಾವಾಗಲೂ ಪರಿಶುದ್ಧರೆಂದೂ, ಹುಟ್ಟು, ಸಾವು ಮತ್ತು ಸ್ವೀಯರು ಹೊರಗಾದ 
ಸಂದರ್ಭದಲ್ಲಿ ಮೈಲಿಗೆಯನ್ನು ಆಚರಿಸುವ ಅಗತ್ಯವಿಲ್ಲವೆಂದು ಸ್ನಾನ ಶುದ್ಧಿಯನ್ನು ಮಾಡುತ್ತಾರೆ. ಇವರಲ್ಲಿ ಹುಟ್ಟುವ ಮಗುವಿಗೆ : 
ತಾಯಿಯ 8 ನೇ ತಿಂಗಳ ಗರ್ಭದಲ್ಲಿದ್ದಾಗ ಮಗುವಿನ ಪರವಾಗಿ ತಾಯಿಗೆ ಲಿಂಗಧಾರಣೆ ಮಾಡಿ ಮಗು ಹುಟ್ಟಿದ ನಂತರ ಅದನ್ನು 
ಮಗುವಿಗೆ ವರ್ಗಾಯಿಸುವರು. ಮಗುವಿನ 8 ನೇ ವರ್ಷದಲ್ಲಿ ದೀಕ್ಷಾ ಗುರುವೇ ಹಳೆಯದರ ಬದಲಾಗಿ ಹೊಸದಾಗಿ ಲಿಂಗಧಾರಣೆ 
ಮಾಡುವರು. ಇದಕ್ಕೆ "ಅಯ್ಯಾಚಾರ' ಎನ್ನುತ್ತಾರೆ. ಲಿಂಗಾಯತರಿಗೆ ಜಂಗಮ ಎಂಬ ಹೆಸರಿನ ತಮವರೇ ಆದ ಗುರುಗಳಿರುತ್ತಾರೆ. 
ಇವರಲ್ಲಿ ಹೆಣ್ಣು ಜೋಳಿಗೆ ಜಂಗಮರು ಮತ್ತು ಗಂಡು ಜೋಳಿಗೆ ಜಂಗಮರೆಂಬ ಎರಡು ವಿಧಗಳಿವೆ. ಹೆಣ್ಣು ಜೋಳಿಗ ಜಂಗಮರು 
ಮಂಗಳ ಕಾರ್ಯಗಳನ್ನು ಮತ್ತು ಗಂಡು ಜೋಳಿಗೆ ಜಂಗಮರು ಎಲ್ಲಾ ಕರ್ಮಗಳನ್ನೂ ನಷೆಸುತ್ತಾರೆ. ಜಂಗಮರು ಎರಕ್ತರಿರಬಹುದು 
ಅಥವಾ ಗುರುವರ್ಗ ಪ್ರಕಾರಗಳಿಗೆ ಸೇರಿರಬಹುದು. ವಿರಕ್ತರು ಸಂಸಾರವನ್ನು ತೃಜಿಸಿ ಸಾಮಾನ್ಯವಾಗಿ ಮಠಗಳಲ್ಲಿ ವಾಸಿಸುತ್ತಾರೆ. 
ಜಿಲ್ಲೆಯಲ್ಲಿ ಅನೇಕ ವೀರಶೈವ ಮಠಗಳಿವೆ. (ವಿವರಗಳಿಗೆ ಇದೇ ಅಧ್ಯಾಯದಲ್ಲಿನ ಮಠಗಳ ಬಗ್ಗೆ ನೋಡಿರಿ). ಇವರು ಶವಗಳನ್ನು 
ಕೂರಿಸಿ ಹೂಳುತ್ತಾರೆ ಮತ್ತು ಸತ್ತವರನ್ನು ಲಿಂಗೈಕರಾದರು ಅಥವಾ ಶಿವೈಕ್ಕರಾದರು ವಿಂದು ಹೇಳುತ್ತಾರೆ. 


ವಡ್ಡರು: ವಡ್ಡರನ್ನು ಬೋವಿಗಳೆಂದರೂ ಕರೆಯುತ್ತಾರೆ. ಇವರು ಮೂಲತಃ ಕ್ಷತ್ರಿಯರೆಂದು ಹೇಳಿಕೊಳ್ಳುತ್ತಾರೆ. 1981 ರ 
ಜನಗಣತಿಯಂತೆ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 47,641 ಎಂದು ಸೂಚಿಸಲಾಗಿದೆ. ಇವರಲ್ಲಿ ಕಲ್ಲು ವಡ್ಡರು, ಮಣ್ಣುವಡ್ಡರು 


ಜನತೆ 227 


ಮತ್ತು ಬಂಡಿವಡ್ಡರು ಎಂಬ ಪಂಗಡಗಳಿವೆ. ಕಲ್ಲು ಕುಟ್ಟುವುದು, ಬಂಡೆಗಲ್ಲು ಅಗೆಯುವುದು ಇವು ಇವರ ಸಾಂಪ್ರದಾಯಿಕ 
ಉಜದ್ಯೋಗಗಳಾಗಿರುತ್ತವೆ. ಅಲ್ಲದೆ ಬಾವಿ ತೋಡುವುದು, ರಸ್ತೆ ನಿರ್ಮಾಣ ಮಾಡುವುದು, ಕೃಷಿ, ವ್ಯಾಪಾರ ಮುಂತಾದ 
ಉದ್ಯೋಗಗಳಲ್ಲೂ ಹಲವರು ತೊಡಗಿರುತ್ತಾರೆ. ಇವರು ಮಾತನಾಡುವ ಭಾಷೆ ಕನ್ನಡ; ಕೆಲವರು ತೆಲುಗು ಮಾತನಾಡುವರು. 
ಇವರು ಮಾಂಸಾಹಾರಿಗಳು. ಇವರಲ್ಲಿ ಕುಂಚಲರು, ಸಾವಂತಲರು, ಉಪ್ಪಕೊಳವರ್‌ ಹಾಗೂ ಮಲ್ಲೆವರು ಮುಂತಾದ ಬೆಡಗುಗಳಿವೆ. 
ಇವರಲ್ಲಿ ಒಂದೇ ಬೆಡಗಿನ ವಿವಾಹ ಮಾಡುವ ಸಂಪ್ರದಾಯವಿಲ್ಲ, ವಿವಾಹವು ಸಾಮಾನ್ಯವಾಗಿ ಗಂಡಿನ ಮನೆಯಲ್ಲೇ ನಡೆಯುತ್ತದೆ. 
ಇವರಲ್ಲಿ ಪುರೋಹಿತ ವರ್ಗವಿಲ್ಲ. ವಿವಾಹ ಮುಂತಾದ ಧಾರ್ಮಿಕ ಸಂದರ್ಭಗಳಲ್ಲಿ ಬ್ರಾಹ್ಮಣ ಪುರೋಹಿತರು ಅಥವಾ ಲಿಂಗಾಯಿತ 
ಜಂಗಮರು ಬಂದು ಧಾರ್ಮಿಕ ಕಾರ್ಯವನ್ನು ನೆರವೇರಿಸಿ ಕೊಡುತ್ತಾರೆ. ಇವರು ಹನುಮಂತ, ಬಸವಣ್ಣ ದುರ್ಗವ್ವ ಯಲ್ಲಮ್ಮ 
ವೆಂಕಟರಮಣ ಮುಂತಾದ ದೇವ ದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಧರ್ಮಸ್ಥಳ, ಸೌಂದತ್ತಿ ದೇವರಗುಡ್ಡ ತಿರುಪತಿ 
ಮುಂತಾದವು ಇವರು ಹೋಗುವ ಯಾತ್ರ್ತಾಸ್ಥಳಗಳಾಗಿವೆ. ಸಾಮಾನ್ಯವಾಗಿ ಇವರಲ್ಲಿ ಮೃತರ ದೇಹವನ್ನು ಹೂಳುತ್ತಾರೆ. 


ವಿಶ್ವಕರ್ಮ: ವಿಶ್ವಕರ್ಮ ಜನರು ಕೈಕಸಬನ್ನು ಮಾಡುವ ಒಂದು ಜಾತಿ. ಇವರು ತಮ್ಮಪರಂಪರಾಗತ ಕೌಶಲ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ. 
ವಿಶ್ವಕರ್ಮ ಜಾತಿಯ ಜನರನ್ನು ಪಾಂಚಾಳರೆಂದೂ ಕರೆಯುತ್ತಾರೆ. ಇವರಲ್ಲಿ ಚಿನ್ನ- ಬೆಳ್ಳಿ ಕೆಲಸ ಮಾಡುವ ಅಕ್ಕಸಾಲಿಗಳು, ಕಂಚು- 
ಹಿತ್ತಾಳೆ ಕೆಲಸ ಮಾಡುವ ಕಂಚುಗಾರರೂ, ಕಬ್ಬಿಣದ ಕೆಲಸ ಮಾಡುವ ಕಮಾರರೂ, ಮರದ ಕೆಲಸ ಮಾಡುವ ಬಡಗಿಗಳೂ ಮತ್ತು 
ಶಿಲ್ಪದ ಕೆಲಸ ಮಾಡುವ ಶಿಲ್ಲಿಗಳೂ ಸೇರಿದ್ದಾರೆ. ಕರ್ನಾಟಕದ ಎರಡನೇಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ 
1984 ರಲ್ಲಿ ಇವರ ಸಂಖ್ಯೆಯು 56,384 ಎಂದು ಅಂದಾಜು ಮಾಡಲಾಗಿತ್ತು. ವಿಶ್ವಬ್ರಹನ ಐದು ಮುಖಗಳಿಂದ ಹುಟ್ಟಿದ ಮನು, 
ಮಯ, ತ್ವಷ್ಟ ಶಿಲ್ಪಿ ಮತ್ತು ವಿಶ್ವಜ್ಞ ಯಷಿಗಳ ಮಕ್ಕಳಾದ ಸನಕ, ಸನಂದನ, ಆಹಬೂವನ, ಪ್ರಾತ್ನಸ ಮತ್ತು ಸುಪರ್ಣರು ಪಾಂಚಾಲರ 
ಗೋತ್ರಕಾರರೆಂದೂ, ಇವರಿಂದ ಮುಂದೆ 125 ಗೋತ್ರಗಳು ಹುಟ್ಟಿದವೆಂದು ಹೇಳುತ್ತಾರೆ. ಇವರಲ್ಲಿ ಸಗೋತ್ರದಲ್ಲಿ ವಿವಾಹ 
ಸಂಬಂಧ ಮಾಡುವ ಸಂಪ್ರದಾಯವಿಲ್ಲ, ಇವರ ಕುಲದೇವತೆ ಕಾಳಿಕಾದೇವಿ. ಇವರು ಅಮಾವಾಸ್ಯೆಯ ದಿನ ತಮ್ಮ ಔದ್ಯೋಗಿಕ 
ಉಪಕರಣಗಳನ್ನು ಪೂಜಿಸಿ ನಂತರ ಆ ದಿನ ಕೆಲಸಕ್ಕೆ ಬಿಡುವು ಕೊಡುತ್ತಾರೆ. ಇವರಲ್ಲಿ ಪುರೋಹಿತ ವರ್ಗವಿದೆ. ಇವರಲ್ಲಿ ಉಪನಯನ 
ಪದ್ಧತಿಯಿದೆ. ಇವರಲ್ಲಿ ವಿಧವಾ ವಿವಾಹ ಮತ್ತು ವಿವಾಹ ವಿಚ್ಛೇದನಗಳು ಆಚರಣೆಯಲ್ಲಿಲ್ಲ. ಇವರು ಕನ್ನಡ ಭಾಷಿಕರು ಹಾಗೂ 
ಸಸ್ಯಾಹಾರಿಗಳು. ಇವರು ಹುಟ್ಟು, ಸಾವು ಮೊದಲಾದ ಸಂದರ್ಭಗಳಲ್ಲಿ ಮೈಲಿಗೆ ಆಚರಿಸುತ್ತಾರೆ. ಮೃತರಿಗೆ ಅಗ್ನಿಸಂಸ್ಕಾರ ಮಾಡುತ್ತಾರೆ. 
ಗುಲ್ಬರ್ಗ ಜಿಲ್ಲೆಯ ತಿಂಥಿಣಿ ಮೌನೇಶ್ವರ, ರಾಯಚೂರು ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಲಿಂಗನಬಂಡೆಯ ವರವಿಮುನೇಶ್ವರ, ಬೆಳಗಾವಿ 
ಜಿಲ್ಲೆಯ ಶಿರಸಂಗಿಯ ಕಾಳಿಕಾಂಬಾ ಮೊದಲಾದವು ಇವರ ಪ್ರ ಮುಖ ಯಾತ್ರಾ ಸ್ಥಳಗಳಾಗಿವೆ. ನವಲಗುಂದದಲ್ಲಿರುವ ಜಗದ್ಗುರು 


ಅಜಾತನಾಗಲಿಂಗ ಮಹಾಸ್ವಾಮಿ ಮಠವು ಜಿಲ್ಲೆಯಲ್ಲಿ ಇವರ ಹೆಸರಾಂತ ಮಗದ: 


ವೈಶ್ಯ ವೈಶ್ಯರನ್ನು ಜಿಲ್ಲೆಯಲ್ಲಿ ಕೋಮಟಿಗಳೂ ಎಂದು ಕರೆಯುತ್ತಾರೆ. ಕರ್ನಾಟಕದ ಎರಡನೇಯ. ಹಿಂದುಳಿದ ವರ್ಗಗಳ 
ಆಯೋಗದ ಪ್ರಕಾರ ಜಿಲ್ಲೆಯಲ್ಲಿ 1984 ರಲ್ಲಿ ಇವರ ಸಂಖ್ಯೆಯು 6,514 ಎಂದು ಅಂದಾಜು ಮಾಡಲಾಗಿತ್ತು. ವ್ಯಾಪಾರವು ಇವರ 
ಸಾಂಪ್ರದಾಯಿಕ ಉದ್ಯೋಗವಾಗಿದೆ. ಇವರು ಮಾತನಾಡುವ ಭಾಷೆ ಕನ್ನಡ, ತೆಲುಗು ಅಥವಾ ಮರಾಠಿ. ಇವರಲ್ಲಿ ಗೋತ್ರಗಳಿವೆ. 
ಸಗೋತ್ರದಲ್ಲಿ ವವಾಹ ಮಾಡುವ ಸಂಪ್ರದಾಯವಿಲ್ಲ ಇವರು ಎಲ್ಲಾ ಹಿಂದೂ ಹಬ್ಬಗಳನ್ನೂ ಆಚರಿಸುತ್ತಾರೆ. ಇವರ ಧಾರ್ಮಿಕ 
ಕಾರ್ಯಗಳನ್ನು ಬ್ರಾಹ್ಮಣ ಪುರೋಹಿತರು ನೆರವೇರಿಸಿ ಕೊಡುತ್ತಾರೆ. ಇವರಲ್ಲಿ ಉಪನಯನ ಮಾಡುವ ಸಂಪ್ರದಾಯವಿದೆ ಹಾಗೂ 
ಸಸ್ಯಾಹಾರ ರೂಢಿಯಲ್ಲಿದೆ. ಇವರಲ್ಲಿ ವಿಧವಾ ವಿವಾಹದ ಸಂಪ್ರದಾಯವಿಲ್ಲ. ಇವರು ಹುಟ್ಟು ಸಾವು ಮುಂತಾದ ಸಂದರ್ಭಗಳಲ್ಲಿ 
ಮೈಲಿಗೆಯನ್ನು ಆಚರಿಸುತ್ತಾರೆ. ವೆಂಕಟರಮಣ, ನಗರೇಶ್ವರ, ಕನ್ಯಕಾಪರಮೇಶ್ವರಿ, ತುಳಸಿ ಮುಂತಾದ ದೇವ ದೇವತೆಗಳನ್ನು 
ಪೂಜಿಸುತ್ತಾರೆ ಹಾಗೂ ತಿರುಪತಿ, ಮಂತ್ರಾಲಯ, ಪಂಢರಪುರ, ಐನ್‌ ಮುಂತಾದ ಯಾತ್ತಾಸ್ಕಳಗಳಿಗೆ ಹೋಗುತ್ತಾರೆ. ಇವರಲ್ಲಿ 


ಮೃತರಿಗೆ ಅಗ್ನಿಸಂಸ್ಕಾರ ಮಾಡಲಾಗುತ್ತದೆ. 

ಶಿಳ್ಳೆಕ್ಕಾಶ (ಕಿಳ್ಳೆಕ್ಯಾತ): 1981 ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 1,009 ಎಂದು ತಿಳಿದು ಬರುತ್ತದೆ. 
ಮೀನು ಹಿಡಿಯುವುದು ಮತ್ತು ತೊಗಲು ಬೊಂಬೆಯಾಟ ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದೆ. ಮರಾಠಿ ಮೂಲದ ಇವರು 
ಮರಾಠರ ಸೈನ್ಯದಲ್ಲಿ ಗೂಢಚಾರರಾಗಿ ಬಂದರೆಂದು ನಂಬಿಕೆ. ಇವರಲ್ಲಿ ಅನೇಕ ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹವಾಗುವ 
ಸಂಪ್ರದಾಯವಿಲ್ಲ. ಇವರಲ್ಲಿ ವಿವಾಹ ಮುಂತಾದ ಧಾರ್ಮಿಕ ಕಾರ್ಯಗಳನ್ನು ಕಟ್ಟೇಮನಿ ಹಾಗೂ ಅಟಗರು ನೆರವೇರಿಸಿ ಕೊಡುತ್ತಾರೆ. 


228 ಧಾರವಾಡ ಜಿಲ್ಲೆ 

ಇವರಲ್ಲಿ ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನ ಪ್ರಚಲಿತವಿದೆ. ಇವರು ಮಾಂಸಾಹಾರಿಗಳು. ಪಂಢರಪುರ, ಯಲ್ಲಮನಗುಡ್ವ 
ಬನಶಂಕರಿ, ಯಮನೂರು, ಮೈಲಾರ ಮುಂತಾದ ಯಾತ್ರಾ ಸ್ಥಳಗಳಿಗೆ ಹೋಗುತ್ತಾರೆ. ಇವರಲ್ಲಿ ಶವವನ್ನು ಹೂಳುವ ಹಾಗೂ 
ಸುಡುವ ಪದ್ಧತಿಗಳೆರಡೂ ಕಂಡು ಬರುತ್ತವೆ. ಇವರು ಸಾಮಾನ್ಯವಾಗಿ ಧಾರವಾಡ, ಹುಬ್ಬಳ್ಳಿ ಹಾವೇರಿ, ಗದಗ, ಶಿಗ್ಗಾಂವಿ, 
ಕುಂದಗೋಳ, ರೋಣ ಮತ್ತು ಹಿರೇಕೆರೂರು ತಾಲೂಕುಗಳಲ್ಲಿ ಕಂಡು ಬರುತ್ತಾರೆ. 


ಸಮಗಾರ: ಸಮಗಾರರು ಅಥವಾ ಮೊಚ್ಚೆಗಾರರು ಸಾಂಪ್ರದಾಯಿಕವಾಗಿ ಚರ್ಮದ ಕೆಲಸ ಮಾಡುವರು. ಈಚೆಗೆ ಕೆಲವರು 
ವ್ಯಾಪಾರ ಮಾಡುವರು ಮತ್ತೆ ಕೆಲವರು ಬೇರೆ ಬೇರೆ ಉದ್ಯೋಗಗಳನ್ನೂ ಅವಲಂಬಿಸಿರುವರು. ಇವರ ಭಾಷೆ ಪ್ರಮುಖವಾಗಿ 
ಕನ್ನಡವಾದರೂ ಮರಾಠಿ ಮಾತನಾಡುವ ಜನರು ಜಿಲ್ಲೆಯಲ್ಲಿದ್ದಾರೆ. 1981 ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 
8,045 ಎಂದು ಸೂಚಿಸಲಾಗಿದೆ. ಇವರಲ್ಲಿ ಕೆಲವು ಅವಿಭಕ್ತ ಕುಟುಂಬಗಳೂ ಇವೆ; ಪುರೋಹಿತ ವರ್ಗವಿಲ್ಲ ಮದುವೆ 
ಸಮಾರಂಭವನ್ನು ಬ್ರಾಹ್ಮಣ ಪುರೋಹಿತರಾಗಲೀ ಅಥವಾ ಲಿಂಗಾಯತ ಗುರುಗಳಾಗಲೀ ನಡೆಸಿಕೊಡುತ್ತಾರೆ. ಇವರು ಸಾಮಾನ್ಯವಾಗಿ 
ನಕ್ಷತ್ರ, ಜಾತಕ ಅಥವ ಹೆಸರುಗಳ ಆಧಾರದ ಮೇಲೆ ವಿವಾಹ ನಿಶ್ಚಯ ಮಾಡುವರು. ಇವರಲ್ಲಿ ವಿಧವಾ ವಿವಾಹಕ್ಕೆ ಅನುಮತಿಯಿದೆ. 
ಇವರು ಮಾಂಸಾಹಾರಿಗಳು. ಇವರು ಯಲ್ಲಮ್ಮ ದ್ಯಾಮವ್ವ, ಚೌಡವ್ವ ಮುಂತಾದ ದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಸೌಂದತ್ತಿ 
ದೇವರಗುಡ್ಡ, ಧರ್ಮಸ್ಥಳ, ಹುಲಿಗೆಮ್ಮ (ಹೊಸಪೇಟೆ ತಾಲೂಕು) ಮುಂತಾದ ಯಾತ್ರಾ ಸ್ಥಳಗಳಿಗೆ ಇವರು ಹೋಗುತ್ತಾರೆ. 
ಮಹಾನವಮಿ ಹಾಗೂ ದೀಪಾವಳಿ ಇವರಿಗೆ ವಿಶೇಷವಾದ ಹಬ್ಬಗಳು. ಇವರು ಸಾಮಾನ್ಯವಾಗಿ ಮೃತರ ದೇಹವನ್ನು ಹೂಳುವರು. 
ದೀಪಾವಳಿ ಸಮಯದಲ್ಲಿ ಇವರು ಹಿರಿಯರ ಹಬ್ಬವನ್ನು ಆಚರಿಸುವರು. 


ಸಿಕ್ಕಲಿಗೇರ: ಸಿಕ್ಕಲಿಗೇರರು ಮೂಲತಃ ರಾಜಸ್ಥಾನ ಅಥವಾ ಗುಜರಾತಿನವರಾಗಿದ್ದು ರಾಣಾಪ್ರತಾಪಸಿಂಗನ ತರುವಾಯ ಇಲ್ಲಿಗೆ 
ಬಂದಿರಬೇಕೆಂಬ ಅಭಿಪ್ರಾಯವಿದೆ. ಮೂಲತಃ ಇವರು ಆಯುಧಗಳನ್ನು ಹರಿತ ಮಾಡುವ ವೃತ್ತಿಯವರು. ಕರ್ನಾಟಕದ ಎರಡನೇಯ 
ಹಿಂದುಳಿದ ವರ್ಗಗಳ ಆಯೋಗವು ಜಿಲ್ಲೆಯಲ್ಲಿ 1984 ರಲ್ಲಿ ಇವರ ಸಂಖ್ಯೆಯು 2,052 ಎಂದು ಅಂದಾಜು ಮಾಡಿತ್ತು. ಎಮೆಗಳ 
ಕೂದಲನ್ನು ಕತ್ತರಿಸುವುದು ಮತ್ತು ರಸ್ತೆಯ ಬದಿಯಲ್ಲಿ ಬಾಚಣಿಗೆ, ಹೇರ್‌ಪಿನ್‌, ಬೆಲೂನ್‌ ಮುಂತಾದ ಸಣ್ಣ ಪುಟ್ಟ ಪದಾರ್ಥಗಳನ್ನು 
ಮಾರಾಟ ಮಾಡುವುದೂ ಇವರ ಕೆಲವು ಉದ್ಯೋಗಗಳಾಗಿವೆ. ಇವರಲ್ಲಿ ಜಾತಿ-ಪಂಚಾಯತಿಯಿದೆ. ಪಂಚರಮುಖಂಡನಿಗೆ ಕಟ್ಟಿಮನಿ 
ಎಂದು ಕರೆಯುತ್ತಾರೆ. ಇವರಲ್ಲಿ ಬಿಲಾನ, ಕಾಂಗಲಾನ, ಡುಮಾನ್‌, ಖಾನನ್‌ ಮೊದಲಾದ ಬೆಡಗುಗಳಿವೆ. ಇವರಲ್ಲಿ ಸಮಾಜದ 
ಕಟ್ಟಿಮನಿಯು ವಿವಾಹವನ್ನು ನಡೆಸಿಕೊಡುತ್ತಾನೆ. ತೆರವು, ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನ ಇವರಲ್ಲಿ ಪ್ರಚಲಿತವಿದೆ. 
ಇವರು ಮಾಂಸಾಹಾರಿಗಳು. ದುರ್ಗವ್ವ, ಕರಿಯವ್ವ ಯಲ್ಲಮ್ಮ ಮುಂತಾದ ಶಕ್ತಿದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಧರ್ಮಸ್ಥಳ, 
ಸೌಂದತ್ತಿ ಪಂಢರಪುರ ಮೊದಲಾದ ಯಾತ್ರಾಸ್ಥಳಗಳಿಗೆ ಹೋಗುತ್ತಾರೆ. 'ಇವರು ಯಮನೂರು, ಉರುಸಿಗೂ ಹೋಗುವ 
- ಸಂಪ್ರದಾಯವಿದೆ. ಇವರಲ್ಲಿ ಮೃತರ ದೇಹವನ್ನು ಹೂಳುವ ಪದ್ಧತಿಯಿದೆ. 


ಸುಡುಗಾಡು ಸಿದ್ಧ 1981 ರ ಜನಗಣತಿಯಂತೆ ಜಿಲ್ಲೆಯಲ್ಲಿ ಇವರ ಸಂಖ್ಯೆಯು 1,051 ಎಂದು ತಿಳಿದು ಬರುತ್ತದೆ. 
ಜಾದುಗಾರಿಕೆ, ಹಾಲಕ್ಕಿ ಶಕುನ, ಯಂತ್ರ ಮಂತ್ರಗಳನ್ನು ಹಾಕುವುದು ಮೊದಲಾದವು ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿದ್ದು 
ಇತ್ತೀಚೆಗೆ ಕೆಲವರು ಕೃಷಿಯಲ್ಲೂ ತೊಡಗಿದ್ದಾರೆ. ಇವರಲ್ಲಿ ರುದ್ರಾಕ್ಷಿ ಕಡಗ, ಪತ್ರೆ, ಗಂಟೆ, ವಿಭೂತಿ ಮೊದಲಾದ ಅನೇಕ 
ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹ ಸಂಬಂಧವನ್ನು ಏರ್ಪಡಿಸುವುದಿಲ್ಲ. ಇವರಲ್ಲಿ ವಿಧವಾ ವಿವಾಹ ಹಾಗೂ ವಿವಾಹ 
ಎಚ್ಛೇದನ ಪ್ರಚಲಿತವಿದೆ. ಇವರು ಮಾಂಸಾಹಾರಿಗಳು. ಇವರು ಹುಲಿಗೆವ್ವ, ಹನುಮಂತ, ದುರ್ಗವ್ವ ದ್ಯಾಮವ್ವ ಮುಂತಾದ ದೇವ 
ದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಧರ್ಮಸ್ಥಳ, ಶ್ರೀಶೈಲ, ಸಿರಸಿಯ ಮಾರಿಕಾಂಬ ಮುಂತಾದ ಯಾತ್ರಾಸ್ಕಳಗಳಿಗೆ ಹೋಗುತ್ತಾರೆ. 
ಇವರು ಧಾರವಾಡ, ಹಿರೇಕೆರೂರು, ಹಾನಗಲ್ಲು ಹಾಗೂ ಗದಗ ತಾಲೂಕುಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತಾರೆ. ಮೃತರಾದ 
ಮನೆಯ ಹಿರಿಯರ ಮುಖವಾಡ ಇಟ್ಟು ಪೂಜೆ ಮಾಡುತ್ತಾರೆ. ಕೆಂಪು ಕಪನಿ (ಜುಬ್ಬ), ಧೋತ್ರ (ಪಂಚೆ), ತಲೆಗೆ ನವಿಲು ಗರಿ 
ಪಟ್ಟಿಯಿರುವ ರುಮಾಲು, ಕೊರಳಲ್ಲಿ ರುದ್ರಾಕ್ಷಿಮಾಲೆ, ಹಣೆಯಲ್ಲಿ ವಿಭೂತಿ, ಗಂಧ ಮತ್ತು ಕುಂಕುಮ, ಕೈಯಲ್ಲಿ ಶಂಖ, ಘಂಟೆ 
ಮತ್ತು ಬೆತ್ತವನ್ನು ಹಿಡಿದಿರುವುದು ಸಾಂಪ್ರದಾಯಿಕ ಉದ್ಯೋಗ ನಡೆಸುವ ಪುರುಷಠ ಲಕ್ಷಣವಾಗಿರುತ್ತದೆ. ಇವರು ಮೃತರನ್ನು 
ಹೂಳುತ್ತಾರೆ. 


ಜನತೆ 229 


| ಹರಿಣ ಶಿಕಾರಿಗಳು: ಇವರು ತಮನ್ನು ಪಾರ್ಧಿ, ಅಡವಿ ಚುಂಚರು, ಚೆಗರಿಕಾರ್‌ ಮೊದಲಾದ ಹೆಸರುಗಳಿಂದಲೂ 
ಕರೆದುಕೊಳ್ಳುತ್ತಾರೆ. ಜಿಂಕೆಯನ್ನು ಬೇಟೆಯಾಡಿ ಅದರ ಚರ್ಮವನ್ನು ಮಾರುವುದು ಇವರ ಸಾಂಪ್ರದಾಯಿಕ ಉದ್ಯೋಗವಾಗಿತ್ತು. 
ಕೂಲಿ ಕೆಲಸ ಮಾಡುವುದು, ಉರವಲು ಕಟ್ಟಿಗೆ ಮಾರುವುದು ಮೊದಲಾದವು ಇವರ ಈಚಿನ ಉದ್ಯೋಗಗಳಾಗಿವೆ. ಇವರು ಕನ್ನಡ, 
ಹಿಂದಿ, ಗುಜರಾತಿ ಮೊದಲಾದ ಭಾಷೆಗಳನ್ನೊಳಗೊಂಡ ಸಮಿಶ್ರ ಭಾಷೆಯನ್ನಾಡುತ್ತಾರೆ. ಇದನ್ನು ಅವರು ಪಾರ್ಧಿ ಭಾಷೆ ಎಂದು 
ಕರೆಯುವರು. ಇವರು ಮಾಂಸಾಹಾರಿಗಳು ಹಾಗೂ ವಿಧವಾ ವಿವಾಹವನ್ನು ಆಚರಿಸುವುದುಂಟು. ಇವರು ದಂಡಿ, ದುರ್ಗವ್ವ, 
ದ್ಯಾಮವ್ವ, ಭವಾನಿ, ಉಡುಚಮ್ಮ ಹುಲಿಗಮ್ಮ ಯೆಲ್ಲಮ್ಮ ಮೊದಲಾದ ದೇವತೆಗಳನ್ನು ಪೂಜಿಸುತ್ತಾರೆ. ಇವರಲ್ಲಿ ಶವವನ್ನು 
ಸಾಮಾನ್ಯವಾಗಿ ದಹನ ಮಾಡುತ್ತಾರೆ. | 


ಹುಲಸವಾರರು: ಇವರು ಸಾಮಾನ್ಯವಾಗಿ ಬೇಸಾಯ ಹಾಗೂ ಕೂಲಿ ಮಾಡುವ ಉದ್ಯೋಗದಲ್ಲಿ ತೊಡಗಿರುವಂತೆ ಕಂಡು 
ಬರುತ್ತದೆ. ಇವರು ಮರಾಠಿ ಭಾಷೆಯನ್ನು ಮಾತನಾಡುತ್ತಾರೆ. ಇವರು ಮಾಂಸಾಹಾರವನ್ನು ಸೇವಿಸುತ್ತಾರೆ. ಇವರಲ್ಲಿ ಅನೇಕ 
ಬೆಡಗುಗಳಿವೆ. ಒಂದೇ ಬೆಡಗಿನಲ್ಲಿ ವಿವಾಹವಾಗುವ ಸಂಪ್ರದಾಯವಿಲ್ಲ ವಿವಾಹ ವಿಚ್ಛೇದನ ಮತ್ತು ವಿಧವಾ ವಿವಾಹಗಳು ಇವರಲ್ಲಿ 
ಪ್ರಚಲಿತವಿವೆ. ವಿವಾಹ ಸಮಯದಲ್ಲಿ ಜನಿವಾರವನ್ನು ಧರಿಸುವ ಸಂಪ್ರದಾಯವಿದೆ. ಇವರು ತುಳಜಾ ಭವಾನಿ, ಕಾಳಿಕಾಂಬ, 
ಕೇದಾರಲಿಂಗ ಮೊದಲಾದ ದೇವ ದೇವತೆಗಳನ್ನು ಪೂಜಿಸುತ್ತಾರೆ ಹಾಗೂ ಪಂಢರಪುರ, ತುಳಜಾಪುರ ಮೊದಲಾದ ಯಾತ್ರಾ 
ಸ್ಥಳಗಳಿಗೆ ಹೋಗುತ್ತಾರೆ. ಸಾಮಾನ್ಯವಾಗಿ ಧಾರವಾಡ, ಹುಬ್ಬಳ್ಳಿ, ನರಗುಂದ ಹಾಗೂ ನವಲಗುಂದ ತಾಲೂಕುಗಳಲ್ಲಿ ಇವರು ಕಂಡು 
ಬರುತ್ತಾರೆ. ಮೃತರಿಗೆ ಇವರು ಅಗ್ನಿಸಂಸ್ಕಾರ ಮಾಡುತ್ತಾರೆ. 

ಹೂಗಾರ್‌: ದೇವಸ್ಥಾನಗಳಿಗೆ ಹಾಗೂ ಊರೊಕ್ಕಲಿಗೆ ವಿಶೇಷ ಸಂದರ್ಭಗಳಲ್ಲಿ ಹೂ, ಪತ್ರೆಗಳನ್ನು ಒದಗಿಸುವುದೂ, ವಿವಾಹ 
ಸಂದರ್ಭದಲ್ಲಿ ಭಾಸಿಂಗ ಹಾಗೂ ಹೂಮಾಲೆಯನ್ನು ಕಟ್ಟಿಕೊಡುವುದೂ ಇವೇ ಮೊದಲಾದವು ಇವರ ಕೆಲವು ಸಾಂಪ್ರದಾಯಿಕ 
ಉದ್ಯೋಗಳಗಳಾಗಿದ್ದು ಇತ್ತೀಚೆಗೆ ಇವರು ಬೇಸಾಯ ಮತ್ತಿತರ ಉದ್ಯೋಗಗಳಲ್ಲಿ ತೊಡಗಿರುತ್ತಾರೆ. ಇವರಲ್ಲಿ ವಿವಾಹ ಮುಂತಾದ 
ಧಾರ್ಮಿಕ ಕಾರ್ಯಗಳನ್ನು ಜಂಗಮರು ಬಂದು ನಡೆಸಿಕೊಡುತ್ತಾರೆ. ಇವರಲ್ಲಿ ವಿಧವಾ ವಿವಾಹ ಪ್ರಚಲಿತವಿದೆ; ವಿವಾಹ ವಿಚ್ಛೇದನ 
ಅತಿ ವಿರಳ. ಇವರು ಸಾಮಾನ್ಯವಾಗಿ ಎಡಿಯೂರು ಸಿದ್ದಲಿಂಗೇಶ್ವರ, ಕಲ್ಬುರ್ಗಿಯ ಶರಣ ಬಸವೇಶ್ವರ ಮೊದಲಾದ ಯಾತ್ತಾಸ್ಥಳಗಳಿಗೆ 


ಹೋಗುತ್ತಾರೆ. ಇವರು ಮೃತರನ್ನು ಹೂಳುತ್ತಾರೆ. 


ಹೊಲೆಯ: ಇವರು ಸಾಂಪ್ರದಾಯಿಕವಾಗಿ ಗ್ರಾಮದ ಊಳಿಗದವರಾಗಿ ಹಾಗೂ ಕಾವಲುಗಾರರಾಗಿ ಗ್ರಾಮೀಣ ಸಮಾಜ 
ವ್ಯವಸ್ಥೆಯಲ್ಲಿ ಹೊಂದಿಕೊಂಡಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇವರು ಒಕ್ಕಲುತನ ಮಾಡುವುದು ಹಾಗೂ ಹೊಲಗದ್ದೆಗಳಲ್ಲಿ ಕೂಲಿ 
ಕೆಲಸ ಮಾಡುವುದೂ ಅಲ್ಲದೆ ಇತರ ಉದ್ಯೋಗಗಳಲ್ಲೂ ತೊಡಗಿರುತ್ತಾರೆ. ಇವರಲ್ಲಿ ಬಹುಪಾಲು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ 
ವಾಸವಾಗಿರುವರು. ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ; ಇವರಲ್ಲಿ ಮರಾಠಿ ಮಾತನಾಡುವವರನ್ನು "ಮಹಾರ'ರು ಎಂದು 
ಕರೆಯುತ್ತಾರೆ. ಇವರಲ್ಲಿ ಜಾತಿ ಪಂಚಾಯತಿ, ವಿಧವಾ ವಿವಾಹ ಹಾಗೂ ವಿವಾಹ ವಿಚ್ಛೇದನಗಳು ಪ್ರಚಲಿತವಾಗಿವೆ. ಇವರು 
ದುರ್ಗವ್ವ, ದ್ಯಾಮವ್ವ, ಯೆಲ್ಲಮ್ಮ ಆಂಜನೇಯ ಮುಂತಾದ ದೇವ ದೇವತೆಗಳನ್ನು ಆರಾಧಿಸುತ್ತಾರೆ. ಇವರು ಮಾಂಸಾಹಾರಿಗಳು. 
ಯುಗಾದಿ, ನಾಗರಪಂಚಮಿ, ದಸರಾ ಹಾಗೂ ದೀಪಾವಳಿ ಇವರು ಆಚರಿಸುವ ಪ್ರಮುಖ ಹಬ್ಬಗಳಾಗಿವೆ; ಸಾಮಾನ್ಯವಾಗಿ ಮೃತರನ್ನು 


ಹೂಳುತ್ತಾರೆ. 
ಸಾಮಾಜಿಕ ಜೀವನ 


ಅವಿಭಕ್ತ ಕುಟುಂಬ ಪದ್ಧತಿ: ಜಿಲ್ಲೆಯಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿಯು ಬಹಳ ಮಟ್ಟಿಗೆ ಇಳಿಮುಖವಾಗಿದೆ ಎಂದು 
ಹೇಳಬಹುದು. ಗ್ರಾಮಾಂತರ ಪ್ರದೇಶಗಳಲ್ಲಿ ಆಸ್ತಿ ವಿಭಜನೆಯಾಗದಿರಬೇಕೆಂಬುದೂ ಒಕ್ಕಲುತನಕ್ಕೆ ಇದು ಸಹಾಯಕ ಎಂಬುದು 
ಇದರ ಮುಂದುವರಿಕೆಗೆ ಕಾರಣ ಹಾಗೂ ನಗರ ಪ್ರದೇಶಗಳಲ್ಲಿ ಶೈಕ್ಷಣಿಕ ಮುನ್ನಡೆ ಹಾಗೂ ವಿವಿಧ ಉದ್ಯೋಗಗಳಲ್ಲಿ ವ್ಯಕ್ತಿಗಳು 
ಒಂಟಿಯಾಗಿ ತೊಡಗಲು ಅವಕಾಶವಾದುದು ವಿಭಜನೆಗೆ ಕಾರಣವಾಗಿದೆ ಎಂದು ಹೇಳಬಹುದು. ಸಂಚಾರ ಮತ್ತು ಸಾರಿಗೆ ಸಂಪರ್ಕಗಳ 
ಪ್ರಗತಿಯೂ ನಗರಗಳಲ್ಲಿ ಬೆಳೆದು ವ್ಯಾಪಾರ, ಕೈಗಾರಿಕೆ, ಶಿಕ್ಷಣ ಸೌಲಭ್ಯಗಳೂ ನಗರೀಕರಣಕ್ಕೆ ಮವ. Mp ಭಳ 
ನಗರ ಪ್ರದೇಶಗಳಿಗೆ ವಲಸೆ ಬಂದು ನೆಲಸಿರುವುದು ಅವಿಭಕ್ತ ಕುಟುಂಬಗಳ ಶಿಥಿಲತ್ನಕ್ಕೆ ಕಾರಣವಾಗಿದೆ. ಆದರೂ ಸಹ ಕೆಲವು 


230 ಧಾರವಾಡ ಜಿಲ್ಲೆ 


ಸಮಾಜಗಳಲ್ಲಿ ಹಾಗೂ ಕೆಲವು ಸ್ಥಳಗಳಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿಯನ್ನು ಈಗಲೂ ಕಾಣಬಹುದಾಗಿದೆ. ಜೈನಮತದವರು 
ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಧಾರವಾಡ ತಾಲೂಕು ಲೋಕೂರ ಗ್ರಾಮದಲ್ಲಿ ಈ ಮತಕ್ಕೆ ಸೇರಿದ 
100 ಕ್ಕೂ ಹೆಚ್ಚು ಜನರಿರುವ ಒಂದು ಅವಿಭಕ್ತ ಕುಟುಂಬವಿದೆಯೆಂದು ತಿಳಿದು ಬಂದಿರುವುದು ಇದಕ್ಕೆ ಒಂದು ನಿದರ್ಶನವಾಗಿದೆ. 
ಜನರ ದೈನಂದಿನ ಹಾಗೂ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ವಿಧಿಗಳು, ಆಚರಣೆಗಳು, ಸಮಾರಂಭಗಳು ನಡೆಯುತ್ತಿರುತ್ತವೆ. 
ಅವುಗಳಲ್ಲಿ ಕೆಲವನ್ನು ಈ ಕೆಳಗೆ ಗಮನಿಸಿದೆ. 


ಗರ್ಭಾವಸ್ಥೆ ಮತ್ತು ಜನನ: ಗರ್ಭಾವಸ್ಥೆಯಲ್ಲಿದ್ದಾಗ ಹಾಗೂ ಮಗು ಜನನವಾದಾಗ ಅನೇಕ ಧಾರ್ಮಿಕ ಸಾಂಪ್ರದಾಯಗಳು 
ರೂಢಿಯಲ್ಲಿದೆ. ಗ್ರಹಣಕಾಲದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದೆಂದು ನಂಬಿಕೆ. ಗರ್ಭಿಣಿಯರಿಗೆ ಇರಬಹುದಾದ ತಿಂಡಿತಿನಸುಗಳ 
ಬಯಕೆಗಳನ್ನು ಪೂರೈಸುವುದು ವಾಡಿಕೆಯಲ್ಲಿದೆ. ಹಿಂದೂಗಳಲ್ಲಿ ಮೊದಲನೇ ಸಲ ಗರ್ಭಿಣಿಯಾದವಳಿಗೆ ಏಳು ಅಥವಾ ಎಂಟನೇ 
ತಿಂಗಳಲ್ಲಿ ಸೀಮಂತವನ್ನು ಮಾಡುತ್ತಾರೆ. ಇಲ್ಲವೆ ಸೀರೆ ಉಡುಗರೆಯ ಸಮಾರಂಭ ಮಾಡುತ್ತಾರೆ. ಸಾಮಾನ್ಯವಾಗಿ ಮೊದಲ ಹೆರಿಗೆಗೆ 
ಹೆಣ್ಣು ತವರು ಮನೆಗೆ ಹೋಗುತ್ತಾಳೆ. ಜನನವಾದ ಮಗುವಿಗೆ: ಜೇನುತುಪ್ಪವನ್ನು ನೆಕ್ಕಿಸುತ್ತಾರೆ. ಸಾಂಪ್ರದಾಯಿಕ ಆಚರಣೆಯ 
ಚೌಕಟ್ಟಿನಲ್ಲಿ ಪ್ರಸವವಾದ ಐದನೇಯ ದಿನ ಕ್ಷುದ್ರಶಕ್ತಿಗಳ ಕಾಟವು ಪ್ರಬಲವಾಗಿರುವುದೆಂದೂ ಜೀವತಿ ದೇವತೆಯನ್ನು ಪೂಜಿಸಿದರೆ 
ಇದು ಪರಿಹಾರವಾಗುವುದೆಂದೂ ನಂಬಿಕೆಯಿದೆ. ಈ ಕಾರಣದಿಂದಲೇ ಈ ಸಂದರ್ಭದಲ್ಲಿ ಕೆಲವು ಮಕ್ಕಳಿಗೆ ಬುತ್ತಿದಾನವನ್ನು 
ಮಾಡುತ್ತಾರೆ. ಏಳನೇಯ ದಿನದಲ್ಲಿ ವೀಳ್ಯದೆಲೆ, ಅಡಿಕೆ, ಅರಿಶಿನದ ಕೊಂತಿ, ಕೊಬ್ಬರಿಚೂರು ಹಾಗೂ ದಕ್ಷಿಣೆಯನ್ನು ಒಂಬತ್ತು 
ಮನೆಗಳಿಗೆ ಕೊಡುತ್ತಾರೆ. ಇದಕ್ಕೆ ಗೆದ್ದ ವೀಳ್ಯ ಎಂದು ಕರೆಯುತ್ತಾರೆ. ಬಾಣಂತಿ ವಾಸಿಸುವ ಕೊಠಡಿಯಲ್ಲಿ ಹತ್ತು ದಿನಗಳವರೆಗೆ 
ಜೀವತಿ ದೇವತೆಯು ವಾಸಿಸುತ್ತಾಳೆಂಬ ನಂಬಿಕೆಯಿದೆ. ಆದ್ದರಿಂದಲೇ ಪ್ರಸವವಾದ ಒಂಬತ್ತು ದಿನದವರೆವಿಗೂ ಬಾಣಂತಿ ಕೊಡಡಿಗೆ 
ಹೋಗುವ ಪ್ರತಿಯೊಬ್ಬರೂ ತಮ್ಮಕಾಲಿಗೆ ಬೇವಿನಸೊಪ್ಪಿನ ನೀರನ್ನು ಪ್ರೋಕ್ಟಿಸಿಕೊಂಡು ಹೋಗುವುದು ರೂಢಿಯಲ್ಲಿದೆ. ಸಾಮಾನ್ಯವಾಗಿ 
ಮಗು ಹುಟ್ಟಿದ 10ದಿನಗಳನ್ನು ಮೈಲಿಗೆಯಾಗಿ ಆಚರಿಸಿ 11ನೇ ದಿನ ಸ್ನಾನಶುದ್ದಿ ಮಾಡಿಕೊಂಡು ಮೈಲಿಗೆಯನ್ನು ನಿವಾರಿಸಿಕೊಳ್ಳುತ್ತಾರೆ. 
ಈ ಮೈಲಿಗೆಯು ಮಗುವಿನ ತಂದೆಯ ಕಡೆಯ ಎಲ್ಲಾ ಸೋದರ ಕುಟುಂಬಗಳಿಗೂ ಇರುತ್ತದೆ. ಮಗುವು ಜನನವಾದ 11 ನೇ 
ದಿನ ಮಗುವನ್ನು ತೊಟ್ಟಿಲಿಗೆ ಹಾಕಿ ಮುತ್ತೈದೆಯರನ್ನು ಕರೆದು ಆರತಿ ಬೆಳಗುತ್ತಾರೆ. ಸಾಮಾನ್ಯವಾಗಿ ಅದೇ ದಿನ ಮಗುವಿಗೆ 
ನಾಮಕರಣವನ್ನು ಮಾಡುತ್ತಾರೆ. ಆದರೆ ಅನಿವಾರ್ಯ ಹಾಗೂ ಅಸಂದರ್ಭವಾದಾಗ ಮೂರು ತಿಂಗಳೊಳಗಾಗಿ ಇದನ್ನು ಆಚರಿಸುತ್ತಾರೆ. 
ಮಗುವಿನ ತಂದೆಯ ಸೋದರಿಗೆ ನಾಮಕರಣ ಸಮಾರಂಭದಲ್ಲಿ ಮಹತ್ವದ ಪಾತ್ರವಿದೆ. ಇತ್ತೀಚಿನ ದಿನಗಳಲ್ಲಿ ಹೆರಿಗೆಯು 
ಆಸ್ಪತ್ರೆಯಲ್ಲಾಗುವುದು ಹೆಚ್ಚಾಗುತ್ತಾ ಬಂದಿರುವುದರಿಂದ ಕೆಲವು ಸಂಪ್ರದಾಯಗಳು ಕಣರೆಯಾಗಿವೆ. ಬ್ರಾಹ್ಮಣರು ಹಾಗೂ ವೈದಿಕ 
ಧರ್ಮವನ್ನಾಚರಿಸುವ ಇತರ ಜಾತಿಗಳಲ್ಲಿ ಹಾಗೂ ಜೈನರು ಗಂಡು ಮಕ್ಕಳಿಗೆ ಉಪನಯನವನ್ನು ಮಾಡುತ್ತಾರೆ. ಲಿಂಗಾಯತರಲ್ಲಿ 
ಲಿಂಗದೀಕ್ಷೆ ಕೊಡುತ್ತಾರೆ. ಇದರಿಂದ ಹುಡುಗನು ಧಾರ್ಮಿಕ ಕರ್ತವ್ಯಗಳನ್ನು ಮಾಡಲು ಅರ್ಹನಾಗುತ್ತಾನೆ. 


ಮುಸಲಾವರಲ್ಲಿಯೂ ಅನೇಕ ಸಂಪ್ರದಾಯಗಳಿವೆ. ಮಗು ಹುಟ್ಟಿದ ಕೂಡಲೇ ಕಿವಿಯಲ್ಲಿ ಬಾಂಗ್‌ನಮಾಜ್‌ ಮಾಡುತ್ತಾರೆ. ಆ 
ತಕ್ಷಣವೆ ಹೆಸರನ್ನೂ ಇಡುತ್ತಾರೆ. ಹೆಸರನ್ನು ಮುಂದೆ ಬದಲಾಯಿಸಲು ಅವಕಾಶವಿದೆ. ಮಗು ಹುಟ್ಟಿದ ಐದನೇ ದಿನ ಮಗುವಿಗೆ 
ಅರಿವೆಯನ್ನು ಹಾಕಿ ದೃಷ್ಟಿ ಬೀಳದ ಹಾಗೆ ಮಗುವನ್ನು ಅಲಂಕರಿಸುತ್ತಾರೆ. ಇದಕ್ಕೆ ಛಟ್ನಿ ಎಂದು ಕರೆಯುತ್ತಾರೆ. 


ಹುಡುಗಿಯು ಮೊದಲ ಸಲ ಯತುಮತಿಯಾದಾಗ ಹುಡುಗಿಗೆ ಹೊಸ ಬಟ್ಟೆ ತರುವುದು, ಆರತಿ ಬೆಳಗುವುದು, 
ಬಂಧುವರ್ಗದವರಿಗೆ ಭೋಜನವನ್ನು ಏರ್ಪಡಿಸುವುದು ಇವೇ ಮುಂತಾದ ಸಂಪ್ರದಾಯಗಳು ಇಂದಿಗೂ ಹಿಂದೂಗಳಲ್ಲಿ 
ಕಂಡುಬರುತ್ತವೆ. ವೀರಶೈವರ ವಿನಾ ಸಾಮಾನ್ಯವಾಗಿ ಇತರ ಎಲ್ಲ ಜಾತಿಯವರು ಮಾಸಿಕ ಸ್ರಾವದ ಮೂರು ದಿನ ಮೈಲಿಗೆಯನ್ನು 
ಆಚರಿಸಿ ಆಕೆಯನ್ನು ಪ್ರತ್ಯೇಕವಾಗಿಡುವ ಸಂಪ್ರದಾಯವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಬಹುತೇಕ 
ಕಾರಣಗಳಿಂದ ಈ ಪದ್ಧತಿಯು ದೂರವಾಗುತ್ತಿದೆ. 


ವಿವಾಹ: ಹಿಂದೂಗಳಲ್ಲಿ ಮದುಮಗಳನ್ನು ಮದುಮಗನಿಗೆ ಕನ್ಯಾದಾನವೆಂದು ಕೊಡುಗೆಯ ರೂಪದಲ್ಲಿ ಮದುವೆ ಮಾಡಿ 
ಕೊಡುವ ಸಂಪ್ರದಾಯವಿದೆ. ಮದುವೆಯು ಸಾಮಾನ್ಯವಾಗಿ ಹೆಣ್ಣಿನ ಮನೆಯಲ್ಲಿ ಅಥವಾ ಕೆಲವು ಜಾತಿಗಳಲ್ಲಿ ಮೊದಲೇ 
ನಿಶ್ಚಯಿಸಿದಂತೆ ಗಂಡಿನ ಮನೆಯಲ್ಲಾಗಲೀ ನಡೆಸುವುದು ಸಾಂಪ್ರದಾಯಿಕವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ 
ಇಲ್ಲವೇ ಛತ್ರಗಳಲ್ಲಿ ಬಹುತೇಕವಾಗಿ ಮದುವೆಯು ನಡೆಯುತ್ತದೆ. ಒಂದೇ ಬೆಡಗು ಅಥವಾ ಸಗೋತ್ರಗಳಲ್ಲಿ ಎವಾಹ ನಿಷಿದ್ಯ 


ಜನತೆ 231 


ವೀಳ್ಳದ ಶಾಸ್ತ್ರ ಅಥವಾ ನಿಶ್ಚಿತಾರ್ಥಗಳಲ್ಲಿ ಮದುವೆಯ ಪ್ರಸ್ತಾಪ ನಿಶ್ಚಿತರೂಪ ತಾಳುತ್ತದೆ. ದೇವದ್ರುತದಲ್ಲಿ ಇಬ್ಬಣಗಳ ಪೂರ್ವಜರ 
ಮತ್ತು ದೇವರ ವರಪ್ರಸಾದಗಳನ್ನು ಬೇಡುವರು. ಬ್ರಾಹ್ಮಣರಲ್ಲಿ ಮತ್ತು ವೈದಿಕ ಸಂಪ್ರದಾಯವನ್ನನುಸರಿಸುವ ಜಾತಿಗಳಲ್ಲಿ ವರಪೂಜೆ 
(ವರ ಮೆತ್ತು ವರನ ತಾಯಿ ತಂದೆಯರನ್ನು ಗೌರವದಿಂದ ಬರಮಾಡಿಕೊಳ್ಳುವುದು), ನಾಂದಿ (ವಧೂವರರ ಪೂರ್ವಜರನ್ನು 
ಆಹ್ವಾನಿಸುವುದು), ಕಂಕಣಧಾರಣ (ವಧೂವರರು ' ಪರಸ್ಪರ. ಕೈಗೆ ದಾರ ಕಟ್ಟುವುದು), ವಧೂವರರ ಕರಗಳನ್ನು ಜೋಡಿಸಿ 
ಹಾಲೆರೆಯುವುದು, ವಧೂವರರ ತಲೆಗಳ ಮೇಲೆ ಅಕ್ಕಿಕಾಳು (ಅಕ್ಷತೆ) ಹಾಕುವುದು, ಗುರು ಹಿರಿಯರಿಂದ ಮುಟ್ಟಿಸಿದ 
ಮಂಗಳಸೂತ್ರವನ್ನು ಕಟ್ಟುವುದು, ಲಾಜಹೋಮ ಅಗ್ನಿಹೋಮದಲ್ಲಿ ಭತ್ತದ ಅರಳನ್ನು ಅರ್ಪಿಸುವುದು) ಮತ್ತು ಸಪ್ತಪದಿ 
(ವಧೂವರರು ಪವಿತ್ರ ಅಗ್ನಿಕುಂಡದ ಸುತ್ತಲೂ ಏಳು ಹೆಜ್ಜೆಗಳನ್ನು ಕ್ರಮಿಸುವುದು) ವಿವಾಹದ ಧಾರ್ಮಿಕ ವಿಧಿಗಳಲ್ಲಿ ಮುಖ್ಯವಾದವು. 


ಲಿಂಗಾಯತರು ನೆರವೇರಿಸುವ ಮದುವೆಗಳಲ್ಲಿ ಹೋಮಕ್ಕೆ ಅವಕಾಶವಿರುವುದಿಲ್ಲ ಇದಕ್ಕೆ ಬದಲಾಗಿ. ಪಂಚಕಲಶ,. ಅಂದರೆ 
ಐದು ಪವಿತ್ರ ಬಿಂದಿಗೆಗಳ ಪ್ರತಿಷ್ಠಾಪನೆಯಾಗುತ್ತದೆ. ವೀರಭದ್ರ ಕುಲದೇವತೆಯನ್ನು ಆರಾಧಿಸುವ ಕೆಲವು ಕುಟುಂಬಗಳು ಮದುವೆಯ 
ಮೊದಲು ಗುಗ್ಗುಳ ಸೇವೆಯನ್ನು ಕೈಗೊಳ್ಳುವರು. ಐದರಲ್ಲಿಯ ನಾಲ್ಕು ಕಲಶಗಳಲ್ಲಿ ಹಾಲು ಮಡ್ಡಿ ಮತ್ತಿತರ ದಾಹಕ ಪದಾರ್ಥಗಳಾದ 
ಗುಗ್ಗಳ ಅಥವಾ ಧೂಪ ತುಂಬಿ ಕಲಶಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯುವರು. ಇದು ವೀರಭದ್ರ ಮತ್ತು ಶಿವನಿಗೆ ಸಲ್ಲಿಸುವ 
ಗೌರವವಾಗಿರುತ್ತದೆ. ಮಂಗಳಸೂತ್ರವನ್ನು ಕಟ್ಟುವುದು ಮತ್ತಿತರ ವಿವಾಹವಿಧಿಗಳು ಬೇರೆ ಹಿಂದೂಗಳ ವಿಧಿಗಳಂತೆಯೇ ಇರುತ್ತವೆ. 
ಸಾಮಾನ್ಯವಾಗಿ ಇವರ ವಿವಾಹವಿಧಿಯನ್ನು ಜಂಗಮರು ನಡೆಸಿಕೊಡುತ್ತಾರೆ. | ಕ 


ಲಿಂಗಾಯತ, ಒಕ್ಕಲಿಗ ಮತ್ತಿತರ ಅನೇಕ ಜಾತಿಗಳಲ್ಲಿ ಮದುವೆಯ ಮೊದಲು ಒಂದು ಕಂಬವನ್ನು ನಿಲ್ಲಿಸಿ, ಅದಕ್ಕೆ ಕಳ್ಳಿಕಟ್ಟುತ್ತಾರೆ. 
ಇದಕ್ಕೆ "ಹಾಲುಗಂಬ' ಎಂದು ಕರೆಯುತ್ತಾರೆ. ಇದನ್ನು ಮದುವೆ ಮಂಟಪದಲ್ಲಿ ನಿಲ್ಲಿಸುತ್ತಾರೆ. ಮಾಂಗಲ್ಯ ಕಟ್ಟುವುದಕ್ಕೆ ಮುಂಚೆ 
ಇದಕ್ಕೆ ವಾಡಿಕೆಯಂತೆ ಪೂಜಾವಿಧಿಗಳನ್ನು ಸಲ್ಲಿಸುತ್ತಾರೆ. ತೆರ ಪದ್ಧತಿ ಹಾಗೂ ವರದಕ್ಷಿಣೆ ಪಿಡಗು ಇಂದಿಗೂ ಅನೇಕ 
ಜಾತಿಗಳಲ್ಲಿರುವುದು ಕಂಡು ಬರುತ್ತದೆ. ಒಂದು ಕಾಲಕ್ಕೆ ವಿಭಿನ್ನ ಜಾತಿಗಳ ಹಾಗೂ ಉಪಜಾತಿಗಳ ನಡುವೆ ವಿವಾಹ ಸಂಬಂಧ 
ಮಾಡುವುದು ಸಾಂಪ್ರದಾಯಿಕವಾಗಿ ಪ್ರಚಲಿತವಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಾತಿ ವಿವಾಹಗಳು ನಡೆಯುತ್ತಿವೆ. 


ಭಾರತ ಸರ್ಕಾರದ ವಿವಾಹ ಕಾಯಿದೆಯನ್ವಯ ಎಲ್ಲರೂ ವಿವಾಹಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕು. 


ಸಾಮೂಹಿಕ ವಿವಾಹಗಳು: ವಿವಾಹ ವೆಚ್ಚವನ್ನು ಹಾಗೂ ಕ್ರಿಯಾವಿಧಿಗಳನ್ನು ಮೊಟಕುಗೊಳಿಸಿ ಒಂದೇ ಸ್ಥಳದಲ್ಲಿ ಒಟ್ಟಾಗಿ 
ಜರುಗಿಸುವ ಅನೇಕ ವಿವಾಹಗಳಿಗೆ ಸಾಮೂಹಿಕ ವಿವಾಹವೆನ್ನಬಹುದು. ಈ ವಿಧದ ವಿವಾಹಗಳು ಸಮಾಜದ ಎಲ್ಲಾ ಜಾತಿಯ 
ಬಡಕುಟುಂಬಗಳಿಗೆ ಒಂದು ವರಪ್ರಸಾದವಾಗಿದೆ ಎನ್ನಬಹುದು. ಜಿಲ್ಲೆಯಲ್ಲೂ ಸಹ ಅನೇಕ ದಾನಿಗಳೂ ಮತ್ತು ಸಾಮಾಜಿಕ ಹಾಗೂ 
ಧಾರ್ಮಿಕ ಸಂಸ್ಥೆಗಳೂ ಈ ಸೇವಾ ಕಾರ್ಯವನ್ನು ಕೈಗೊಳ್ಳಲು ಮುಂದೆ ಬಂದಿರುತ್ತದೆ. ಹುಬ್ಬಳ್ಳಿಯ ಮೂರು ಹಾವ ಮಠ ಹಾಗೂ 
ಎಸ್‌.ಎಸ್‌.ಕೆ. ಸಮಾಜ, ಗದುಗಿನ ತೊಂಟದಾರ್ಯಮಠ ಮತ್ತು ಇದೇ ತಾಲೂಕಿನ ನರಸಾಪುರದ ವೀರೇಶ್ವರ ಮಹಾ ಶಿವಶರಣರ 
ಮಹಾಮಠ, ರಾಣೆಬೆನ್ನೂರಿನ ಗುರುಕಬೀರಾನಂದ ಸ್ವಾಮಿ ಸಿದ್ಧಾಶ್ರಮ ಮತ್ತು ಶ್ರೀಮುನೇಶ್ವರ ಟ್ರಸ್ಟ್‌ ಕಮಿಟಿ, ಮುಂಡರಗಿಯ 
ಜಗದ್ಗುರು ಅನ್ನದಾನೀಶ್ವರ ಸಂಸ್ಥಾನಮಠ, ರೋಣ ತಾಲೂಕಿನ ಹಾಲಕೆರೆಯ ಅನ್ನದಾನೀಶ್ಚರಮಠ ಇವೇ ಮೊದಲಾದವು ಸಾಮೂಹಿಕ 
ವಿವಾಹಗಳನ್ನು ನಡೆಸುತ್ತಿದೆ. ಇದಲ್ಲದೆ ಜಿಲ್ಲೆಯಿಂದ ಅನೇಕರು ಧರ್ಮಸ್ಥಳ ಮುಂತಾದ ಪವಿತ್ರ ಕ್ಷೇತ್ರಗಳಲ್ಲಿ ನಡೆಯುವ ಸಾಮೂಹಿಕ 
ವಿವಾಹಗಳಿಗೂ ಹೋಗಿ ವಿವಾಹವನ್ನು ನಡೆಸುತ್ತಾರೆ. 


ಅಂತರ್ಜಾತೀಯ ವಿವಾಹಗಳು: ಬೇರೆ ಬೇರೆ ಜಾತಿಗಳ ಅಥವಾ ಉಪಜಾತಿಗಳ ಅಥವಾ ಬೇರೆ ಬೇರೆ ಪಂಥಗಳ ನಡುವೆ 
ವಿವಾಹ ಸಂಬಂಧ ಬೆಳಸುವುದಕ್ಕೆ ಅಂತರ್ಜಾತೀಯ ವಿವಾಹವೆನ್ನುತ್ತಾರೆ. ಅಂತರ್ಜಾತೀಯ ವಿವಾಹಗಳು ಕಡಿಮೆಯಾದಾಗ್ಯೂ 


ಇತೀಚಿನ ದಿನಗಳಲ್ಲಿ ಬೇರೆ ಬೇರೆ ಉಪಜಾತಿಗಳ ನಡುವೆ ಮದುವೆ ತಾಯ ವಷ್ಟು ಅಲ್ಪಸ್ವಲ್ಪ ಕಂಡುಬರುತ್ತದೆ. 
ಫರಿಶಿಷ ಜಾತಿಯವರ ಎವಿಧ ಕಲ್ಯಾಣ ಕಾರ್ಯಕ್ರಮಗಳ ಯೋಜನೆಯಡಿಯಲ್ಲಿ ಕರ್ನಾಟಕ ಸರಕಾರವು ವಿವಾಹವಾದ 
ದಂಪತಿಗಳಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಗೆ ಸೇರಿದ ಸಂದರ್ಭದಲ್ಲಿ ಅವರ ಸಾಮಾಜಿಕ ಭದ್ರತೆಗಾಗಿ 5,000 ರೂ.ಗಳ (2,000 
ವ ತಿದೆ. 
ರೂ.ಗಳ ನಗದು ಮತ್ತು 3,000 ರೂ.ಗಳ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ) ಪ್ರೋತ್ಸಾಹ ಧನವನ್ನು ನೀಡುತ್ತಿದೆ 


232 ಧಾರವಾಡ ಜಿಲ್ಲೆ 

ಪಾರಂಪರಿಕವಾಗಿ ಕೆಲವು ಜಾತಿಗಳಲ್ಲಿ ಮಾತ್ರ ವಿವಾಹ ವಿಚ್ಛೇದನಕ್ಕೆ ಮತ್ತು ಪುನರ್ವಿವಾಹವಾಗುವುದಕ್ಕೆ ಅನುಮೋದನೆಯಿದೆ. 
ಬ್ರಾಹ್ಮಣ ಮತ್ತು ಲಿಂಗಾಯತ ಮೊದಲಾದವರಲ್ಲಿ ವಿವಾಹ ವಿಚ್ಛೇದನವು ಅತಿ ವಿರಳ. ಕ್ಯಾಥೊಲಿಕ್‌ ಕ್ರೈಸ್ತರಲ್ಲಿ ವಿವಾಹ ವಿಚ್ಛೇದನವು 
ಧಾರ್ಮಿಕವಾಗಿ ಅನುಮೋದಿಸಲ್ಪಟ್ಟಿಲ್ಲ ಮುಸಲ್ಮಾನರಲ್ಲಿ ವಿವಾಹ ವಿಚ್ಛೇದನಕ್ಕೆ ಅವಕಾಶವಿದೆ. ಹಿಂದೂ ವಿವಾಹ ಕಾಯಿದೆಯನ್ವಯ 
ಸರಿಯಾದ ಸಂದರ್ಭಗಳಲ್ಲಿ ನ್ಯಾಯಾಲಯದ ಮೂಲಕ ವಿವಾಹ ವಿಚ್ಛೇದನವನ್ನು ಪಡೆಯಲು ಅವಕಾಶವಿದೆ. 


ವಿಧವೆಯರು ಪುನಃ ವಿವಾಹವಾಗಲು ಅನೇಕ ಜಾತಿಗಳಲ್ಲಿ ಅವಕಾಶವಿದೆ. ಇದನ್ನು ಉಡಿಕೆ ಎಂದು ಕರೆಯುತ್ತಾರೆ. ವಿಧವಾ 
ವಿವಾಹದಲ್ಲಿ ಮುತ್ತೈದೆಯರ ಪಾತ್ರವಿರುವುದಿಲ್ಲ. ಸಾಮಾನ್ಯವಾಗಿ ಇದನ್ನು ಪುರೋಹಿತರಾಗಲೀ ಆಲಾ ಜಂಗಮರಾಗಲೀ ವಿದುರ 
ಮತ್ತು ವಿಧವೆಯರ ಸಮುಖದಲ್ಲಿ ನಡೆಸಿಕೊಡುತ್ತಾರೆ. 


ಮುಸ್ಲಿಮರಲ್ಲಿ ವಿವಾಹವು ಕಾಯಿದೆಯಂತೆ ವಿಧಿವತ್ತಾಗಿ ನಡೆಸಲ್ಪಡುತ್ತದೆ. ಮದುವೆ ಗಂಡಹೆಂಡಿರಲ್ಲಿ ಒಂದು ಒಪೂದ. 
ಮದುವೆಯ ದಿನ ಮದುಮಗಳಿಗೆ ವಿವಾಹದ ಬಟ್ಟೆಗಳನ್ನು ತೊಡಿಸಿ, ರುಮಾಲಿನಿಂದ ಇಳಿಬಿಟ್ಟ "ಸೇಹರಾ' ಅಥವಾ ಹೂಮಾಲೆಗಳಿಂದ 
ಮುಖವನ್ನು ಮುಚ್ಚುವಂತೆ ಮಾಡುವರು. ನಂತರ ಮದುಮಗನನ್ನು ಬಂಧುಮಿತ್ರರೊಂದಿಗೆ ಮೆರವಣಿಗೆಯಲ್ಲಿ ಮದುವೆ ಮಂಟಪಕ್ಕೆ 
ಕರೆತರುವರು. ಮದುವೆಯ ಮಂಟಪದಲ್ಲಿ ಹೆಣ್ಣು ಗಂಡಿನ ಎರಡು ಕಡೆಯವರು ಕುಳಿತುಕೊಂಡ ಮೇಲೆ ವಿವಾಹ ವಿಧಿಗಳು 
ಆರಂಭವಾಗುವವು. ವಿವಾಹ ನೆರವೇರಿಸಲು ಖಾಜಿಯು ಗಂಡು ಮತ್ತು ಹೆಣ್ಣಿನ ಒಪ್ಪಿಗೆ 6ಬೂಲ್‌) ಪಡೆಯುವನು. ಸಾಕ್ಷಿಗಳ 
ಸಮ್ಮುಖದಲ್ಲಿ ನಡೆದ ಈ ಒಪ್ಪಂದ ಇದಕ್ಕಾಗಿ ಇರುವ ಪುಸ್ತಕ ಒಂದರಲ್ಲಿ ದಾಖಲಾಗುತ್ತದೆ. ಇದಕ್ಕೆ "ದಫ್ತರ್‌' ಎನ್ನುತ್ತಾರೆ. ಇದರ 
ಮೇಲೆ ಸಾಕ್ಷಿಗಳ ಸಹಿ ಪಡೆಯುತ್ತಾರೆ. ಇವರಿಗೆ "ಗವಾ' ಎಂದು ಕರೆಯುತ್ತಾರೆ. ವರನು ವಧುವಿಗೆ ಏಶಿಷ್ಟ ಉಡುಗೊರೆ ಅಥವಾ 
ಮೆಹರ್‌ ಕೊಡುವನು. ಆಗ ಖಾಜಿಯು ನಓಕಾ' ಓದುತ್ತಾರೆ. ಹಿಂದೂಗಳ ಸಂಪ್ರದಾಯದಂತೆ “ಲಚ್ಜಾ' (ಕರಿಮಣಿ) 
ಉಪಯೋಗಿಸುತ್ತಾರೆ. ಆದರೆ ಇದನ್ನು ವರನಿಗೆ ಬದಲಾಗಿ ವಿವಾಹಿತ ಹಿರಿಯ ಮಹಿಳೆಯೊಬ್ಬಳು ವಧುವಿನ ಕುತ್ತಿಗೆಗೆ ಕಟ್ಟುವಳು. 
ಮುಸಲ್ಮಾನರ ಮದುವೆಗಳಲ್ಲಿ ಮೂರು ಮುಖ್ಯ ಅಂಶಗಳೆಂದರೆ, ಗಂಡು ಹೆಣ್ಣಿನ ಕಡೆಯವರ ಒಪ್ಪಿಗೆ, ಸಾಕ್ಷೀದಾರರ ರುಜುವಾತು 
ಮತ್ತು ಮದುವೆಯ ನಿಶ್ಚಯಗಳು. ಮದುವೆಯಾದ ನಂತರ ಮೊದಲನೇ ಶುಕ್ರವಾರ ಹುಡುಗನು, ಹುಡುಗಿಯ ಮನೆಯಲ್ಲಿ ಔತಣಕ್ಕೆ 
ಹೋಗುತ್ತಾನೆ. ನಂತರ ಮುಂದಿನ ಮೂರು ಶುಕ್ರವಾರಗಳು ಹತ್ತಿರದ ಸಂಬಂಧಿಕರಲ್ಲಿ ಔತಣಕ್ಕೆ ಆಮಂತ್ರಿತನಾಗುತ್ತಾನೆ. ಇದನ್ನು. 
ಚಾರ್‌ ಜುಮಾ ಎನ್ನುತ್ತಾರೆ. 


ಕೈಸರಲ್ಲಿ ಮದುವೆಯಾಗುವ ಹೆಣ್ಣು ಮತ್ತು ಗಂಡಿನ ಕಡೆಯವರು ಹೆಣ್ಣಿನ ಮನೆಯಲ್ಲಿ ಸೇರಿ ಮಾತುಕತೆಯಾದ ನಂತರ 
ನಿಶ್ಚತಾರ್ಥವನ್ನು ಗಂಡಿನ ಕಡೆಯವರ ಪ್ಯಾರಿಷ್‌ //ವರ್ಟಿನಲ್ಲಿ ಏರ್ಪಡಿಸುತ್ತಾರೆ. ನಿಶ್ಚಿತಾರ್ಥದಲ್ಲಿ ಹೆಣ್ಣು ಗಂಡುಗಳು 
ಉಂಗುರಗಳನ್ನಾಗಲೀ ಅಥವಾ ಯಾವುದಾದರೂ ಆಭರಣವನ್ನಾಗಲೀ ಬದಲಾಯಿಸುತ್ತಾರೆ. ಮದುವೆಯ ದಿನ ನಿಶ್ಚಯವಾದ ಮೇಲೆ 
ಮುಂದಿನ ಮೂರು ಭಾನುವಾರಗಳಲ್ಲಿ ಮದುವೆಯ ವಿಷಯವನ್ನು ಮುಂದೆ ಒದಗಬಹುದಾದ ಸಮಸ್ಯೆಗಳನ್ನು ಬಗೆಹರಿಸಲು 
ಚರ್ಚೆನಲ್ಲಿ ಪ್ರಾರ್ಥನೆಯ ನಂತರ ಪ್ರಕಟಿಸುತ್ತಾರೆ. ಇದನ್ನು ಬಾನ್‌ ಎನ್ನುತ್ತಾರೆ. ಮದುವೆಯದಿನ ಗಂಡಿನ ಪ್ಯಾರಿಷ್‌ಚರ್ಚಿನಲ್ಲಿ 
ಮದುವೆಯನ್ನು ಪಾದ್ರಿಗಳು ವಿಧಿವತ್ತಾಗಿ ನೆರವೇರಿಸುತ್ತಾರೆ. ಉಂಗುರಗಳನ್ನು ಬದಲಾಯಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ತಾಳಿಕಟ್ಟುವ 
ಸಂಪ್ರದಾಯವೂ ರೂಢಿಗೆ ಬಂದಿದೆ. ಮದುವೆಯ ಪುಸ್ತಕದಲ್ಲಿ ಸಾಕ್ಷಿದಾರರೊಂದಿಗೆ ಸಹಿ ಮಾಡುತ್ತಾರೆ. ಮದುವೆ ಸಂಪ್ರದಾಯದ 
ನಂತರ ಊಟ ಮತ್ತು ಸಂಗೀತದೊಡನೆ ಸಮಾರಂಭವು ಮುಕ್ತಾಯಗೊಳ್ಳುತ್ತದೆ. 


ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನೋಂದಣಿಯಾಗಿರುವ ದತ್ತಕಸ್ವೀಕಾರ ಪತ್ರಗಳು, ವಿವಾಹಗಳು ಹಾಗೂ ವಿವಾಹ ವಿಚ್ಛೇದನ 
ಪತ್ರಗಳ ಮಾಹಿತಿಯನ್ನು ಈ ಮುಂದಿನ ಕೋಷ್ಟಕ 3.19 ರಲ್ಲಿ ಕೊಡಲಾಗಿದೆ. 


233 


£ 86 122 6 ಗ ೫92 6 966 822 u 8ss ೪0£ 01 ೪96 vee % ಯಡಿ 
We] ) ೪] 6 ಇ 8 1] 9 6 ೯ 01 6 Peo (1 
L L ಹ ೯ 11 ತ 01 L ” 9 8 ಟ್ರ py (8 sede 91 
44 & - 1] L : € ತ £1 $ - € €1 cove 6] 
ಸ [4 - L 61 - L [4 - L ೪] ಎ § 02 ಆಧ ೪] 
ಳ್ಳ 9£ €$ ೪) ; 68 Le % 0( ಳು ನ [4° ಓಲ nee ) 
೫. (ಟಿ 6 ] $ ರ € 6 9 ಚ ] 6 ‘0 ಐಂಜಂಜು 2] 
ಕೆ 1 6 ಕ I £ ಈ [4 € ಷಃ I I ಸ ಕ್‌ 5 ಐಂ 11 
tg € - £ L - 2 £ - £ 01 - ಸ ನ ಓಐಂಇದ 0] 
ಸಳ L - [44 ೨ 01 9° - € | - ೪1 01 ಜೀಗಬಂ 6 
ತ. ‘Mol 01 L 6 3 9 ೯ ತ 1] ಬ ಜೊ ೪ p ಬಣಣ 9 
ಶಿ ಈ €1 ಫ ೯೫೭ 0 £ 002 €1 € 9(1 12 £ £೯1 61 She. ( 
I 61 i 81 ST 21 91 £2 > LT ೪2 1 ೫2 ೯೫2. emp 9 
೩... ಇ] (1 ಕು 13 SI SI ] ೫2 0೭ : € 1 (1 € 92 $1 ಧೀ € 
ಪ €1 ತ ೫2 1] ಕೆ 92 ೭ 02 ೫ ೬ 12 9 ಟೀ ೪ 
ತ! 6 I 8 61 ತ €1 81 ಗ ಶ್ಯ ಶಕ ೬ I ೫ uw ೯ 
ಇ "ಲೃ pe € 861 8 ) 861 ೪£ ¢ £91 [4 - ೭61 Le ಐಜಾರೀದಿ 7 
2 L - el L - ೪] L 2 €1 u 2 92 8 ud 1 

1 ೯ ಆ 1 1 ಲು ಆ 1 ಇ ಕ 4 ಇ ಲ ' ಇ KR Oo: 
£6-2661 | 26-1661 16-0661 06-6861 68-8861 ಊಟರಾಗಗೀಂ 9 


° ‘pueopep Lpglnes sag , toons peppery (೪) caver soho ಹಲಲ 
೮೫೬ (೧) ಬಲರ "() coe ಎಲು?! ನೌವ ಎಂದಿನ "ಹಸಿರ ಓಲಲ ಉರಧಿಂ "ನಿಟ 82೫೮೬ ನಧನ €6-2661 ಐಂ೦ 68-8861 


61೯€ - Me 


234 ಧಾರವಾಡ ಜಿಲ್ಲಿ 


ಶವಸಂಸ್ಕಾರ: ಹಿಂದೂ ಧರ್ಮದ ಅನುಯಾಯಿಗಳಲ್ಲಿ ಆಯಾ ಜಾತಿ ಸಂಪ್ರದಾಯದ ಅನುಗುಣವಾಗಿ ಶವವನ್ನು ದಹನ 
ಹಾಗೂ ಹೂಳುವ ಎರಡು ಪದ್ದತಿಗಳೂ ಇವೆ. ಸಾಮಾನ್ಯವಾಗಿ ಶವವನ್ನು ಬಿದಿರಿನ ಚಟ್ಟದ ಮೇಲೆ ಮಲಗಿಸಿ ಸಪಾನಕ್ಕೆ 
ಕೊಂಡೊಯ್ಯುತ್ತಾರೆ. ಬ್ರಾಹ್ಮಣರು ಹಾಗೂ ಇತರ ವೈದಿಕ ಪದ್ಧತಿಯ ಅನುಯಾಯಿಗಳಲ್ಲಿ ಸಾಯುವುದಕ್ಕೆ ಮುಂಚೆ ಗಂಗಾಜಲವನ್ನು 
ಬಾಯಿಗೆ ಬಿಡುವುದು ರೂಢಿಯಲ್ಲಿದೆ. ಸಾವು ಸಂಭವಿಸಿರುವ ಮನೆಯ ಮುಂಭಾಗದಲ್ಲಿ ಬೆಂಕಿ ಹಾಕಿರುತ್ತಾರೆ. ಶವವನ್ನು ದರ್ಭೆಹುಲ್ಲು 
ಹಾಸಿ ಮಲಗಿಸುತ್ತಾರೆ. ನಂತರ ಬಿಳಿ ಬಟ್ಟೆಯಿಂದ ಸುತ್ತಿ ನೀರಿನಿಂದ ತೊಳೆದು ಸಶ್ರಾನಕ್ಕೆ . ತೆಗೆದುಕೊಂಡು ಹೋಗಲಾಗುತ್ತದೆ. 
ಸಾಂಪ್ರದಾಯಿಕವಾಗಿ ವಾಹಕರು ಹೆಗಲ ಮೇಲೆ ಹೊತ್ತು ಶವವನ್ನು ಸಾಗಿಸುವುದು ರೂಢಿಯಲ್ಲಿದ್ದರೂ ನಗರ ಪ್ರದೇಶಗಳಲ್ಲಿ 
ಲಭ್ಯವಿರುವ ಕಡೆ ವಾಹನಗಳಲ್ಲಿ ಸಾಗಿಸುವುದೂ ಉಂಟು. ಮೃತರ ಹಿರಿಯ ಮಗನು ಚಿತೆಗೆ ಬೆಂಕಿ ಹಚ್ಚುವುದು ರೂಢಿಯಲ್ಲಿದೆ. 
ಶವಸಂಸ್ಕಾರ ಮುಗಿದ ಮೇಲೆ ಮನೆಗೆ ಹಿಂತಿರುಗಿದ ಕರ್ತೃಗಳು ಶವವನ್ನು ಮಲಗಿಸಿದ್ದ ಜಾಗದಲ್ಲಿ ಹಚ್ಚಿಡಲಾದ ದೀಪವನ್ನು 
ನೋಡುತ್ತಾರೆ. ಉಳಿದ ಹನ್ನೆರಡು ದಿನಗಳೂ ಆ ದೀಪ ನಂದದಂತೆ ನೋಡಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಮೂರು ವರ್ಷಕ್ಕಿಂತಲೂ 
ಕಡಿಮೆ ವಯಸ್ಸಿನವರು ಮತ್ತು ಸಂನ್ಯಾಸಿಗಳ ಶವಗಳನ್ನು ಹೂಳುತ್ತಾರೆ. ಮರಣದ ಮೂರನೇಯ ದಿನದಂದು ಶವದ ಅಸ್ತಿ ಮತ್ತು 
ಬೂದಿಗಳನ್ನು ಗಡಿಗೆಯಲ್ಲಿ ಸಂಗ್ರಹಿಸಿ ಪವಿತ್ರ ನದಿಯಲ್ಲಿ ವಿಸರ್ಜನೆ ಮಾಡುವುದು ರೂಢಿಯಲ್ಲಿದೆ. ಮೂರನೇ, ಐದನೇ, ಏಳನೇ 
ಅಥವಾ ಒಂಭತ್ತನೇ ದಿನದಿಂದ ಸಂಸ್ಕಾರ ವಿಧಿಗಳನ್ನು ಆರಂಭಿಸಿ ಹನ್ನೆರಡನೇಯ ದಿನದಂದು “ಸಪೀಂಡೀಕರಣ' ವಿಧಿಯನ್ನು 
ಮಾಡುತ್ತಾರೆ. ಇದಾದ ನಂತರ ಕರ್ತೃಗಳಿಗೆ ಹಾಗೂ ಅವರ ಕುಟುಂಬಕ್ಕೆ ಸೂತಕವು ಪರಿಹಾರವಾಗುತ್ತದೆ. ಹದಿಮೂರನೇಯ ದಿನ 
ವೈಕುಂಠಶಸಮಾರಾಧನೆಯನ್ನು ಮಾಡಿ ಬಂಧು-ಮಿತ್ರರಿಗೆ ಭೋಜನ ಏರ್ಪಡಿಸುತ್ತಾರೆ. ಮೊದಲ ವರ್ಷದ ಪ್ರತೀಮಾಸದಲ್ಲೂ 
ಮಾಸಿಕಗಳನ್ನು ಅನುಕ್ರಮವಾಗಿ ಆಚರಿಸಿ ವರ್ಷಾಬ್ಬಿಕವನ್ನು ಮಾಡುವುದು ಮತ್ತು ನಂತರದಲ್ಲಿ ಪ್ರತೀವರ್ಷ ಸತ್ತ ದಿನ ಶ್ರಾದ್ಧವನ್ನು 
ಮಾಡುವುದು ರೂಢಿಯಲ್ಲಿದೆ. ಅದಲ್ಲದೆ ಮಹಾಲಯ ಅಮಾವಾಸ್ಯೆಯ ದಿನ ಮೃತಬಂಧುಗಳಿಗೆ ತರ್ಪಣ ಕೊಡುತ್ತಾರೆ. 


ಹೂಳುವ ಪದ್ಧತಿಯಿರುವ ಹಿಂದೂಗಳಲ್ಲಿ ಆಯಾ ಜಾತಿಯ ಸಂಪ್ರದಾಯಕ್ಕನುಗುಣವಾಗಿ ಕೂರಿಸಿ ಅಥವಾ ಒಂದು ನಿಶ್ಚಿತ 
ದಿಕ್ಕಿಗೆ ತಲೆಯನ್ನು ಮಾಡಿ ಮಲಗಿಸಿ ಹೂಳುವುದು ರೂಢಿಯಲ್ಲಿದೆ. ಮರಣದ ಮೂರನೇ ದಿನ ಹಾಲು ಮತ್ತು ಬೇಯಿಸಿ ತಯಾರಿಸಿದ 
ಆಹಾರವನ್ನು ಹೂತ ಜಾಗದಲ್ಲಿಡುವುದೂ ರೂಢಿಯಲ್ಲಿದೆ. ಆಯಾ ಜಾತಿಯ ಸಂಪ್ರದಾಯಕ್ಕನುಗುಣವಾಗಿ ಹನ್ನೊಂದು, ಹದಿಮೂರು 
ಅಥವಾ ಹದಿನಾಲ್ಕನೇ ದಿನ ಬಂಧು ಮಿತ್ರರನ್ನು ಕರೆದು .ಊಟ ಹಾಕುವುದು ಆಚರಣೆಯಲ್ಲಿದೆ. ಮರಣ ಹೊಂದಿದ ಪೂರ್ವಜರಿಗೆ 
ಮಹಾಲಯ ಅಮಾವಾಸ್ಯೆಯಂದು ಎಡೆಯಿಡುವುದೂ ರೂಢಿಯಲ್ಲಿದೆ. 


ಲಿಂಗಾಯತರಲ್ಲಿ ಶವಗಳನ್ನು ಹೂಳುತ್ತಾರೆ. ಸಾವು ಸಂಭವಿಸುತ್ತಿರುವ ವ್ಯಕ್ತಿಯನ್ನು ಬಿಳಿವಸ್ತದ ಮೇಲೆ ಮಲಗಿಸಿ ಪವಿತ್ರ 
ತೀರ್ಥವನ್ನು ಬಾಯಿಯಲ್ಲಿ ಹಾಕಿ ದೇಹಕ್ಕೆ ವಿಭೂತಿಯನ್ನು ಸವರುತ್ತಾರೆ. ಶವವನ್ನು ಕಾಲು ಮಡಿಸಿ, ಕೂಡಿಸಿ, ಅಲಂಕರಿಸಿ, ವಚನಗಳ 
ಭಜನೆ ಮಾಡುತ್ತಾ ರುದ್ರಭೂಮಿಗೆ ಕೊಂಡೊಯ್ಯುವರು. ಶವವನ್ನು ಕುಳಿತ ಭಂಗಿಯಲ್ಲಿ ಪೂರ್ವ ಅಥವಾ ಉತ್ತರಕ್ಕೆ ಮುಖಮಾಡಿ 
ಹೂಳುವುದು ರೂಢಿಯಲ್ಲಿದೆ. ಸಾಮಾನ್ಯವಾಗಿ ವೀರಶೈವ ಜಂಗಮರೇ ಅಂತ್ಯಕ್ರಿಯೆಯನ್ನು ನಿರ್ವಹಿಸುತ್ತಾರೆ. ರುದ್ರ ಭೂಮಿಗೆ ತೆರಳಿದ್ದ 
ಸಂತಾಪ ಸೂಚಕರು ಸ್ನಾನ ಮಾಡಿ ಮೃತರ ಮನೆಗೆ ಬಂದು ಹಿಂದಿರುಗುತ್ತಾರೆ. ಮರಣವಾದ  ಹನ್ನೊಂದನೇಯ ದಿನ 
ಶಿವಗಣಾರಾಧನೆಯನ್ನು ಆಚರಿಸಿ ಬಂಧುಮಿತ್ರರಿಗೆ ಭೋಜನವೇರ್ಪಡಿಸುವುದು ರೂಢಿಯಲ್ಲಿದೆ. 


ಮುಸಲಾವರಲ್ಲಿ ಸಾಯುವಾಗ "ಕಲೀಮಾ' ಓದಿಸಿ ಬಾಯಿಗೆ ನೀರು ಹಾಕುತ್ತಾರೆ. ಸತ್ತನಂತರ ಶವವನ್ನು ಸ್ನಾನದಿಂದ ಶುದ್ಧೀಕರಿಸಿ 
ಸ್ವಚ್ಛತೆಗೆ ಹೆಚ್ಚು ಗಮನ ಕೊಟ್ಟು ಪುರುಷನಾದರೆ ಬಿಳಿಬಟ್ಟೆಯನ್ನೂ ಸ್ತ್ರೀಯಾದರೆ ಕೆಂಪು ಬಟ್ಟೆಯನ್ನೂ ತೊಡಿಸಿ ಸುಗಂಧವನ್ನು ಬಟ್ಟೆಗೆ 

ಹಚ್ಚೆ ಕಣ್ಣಿಗೆ "ಸುರ್ಮ' (ಾಡೆಗೆ ಹಚ್ಚುತ್ತಾರೆ. ಸ್ತ್ರೀಯಾದರೆ ಮದುವೆ ವಧುವನ್ನು ಅಲಂಕರಿಸುವಂತೆ ಅಲಂಕರಿಸುತ್ತಾರೆ. ಈ 
ಸತ್ತೆ ಹೊರಗಾದ ಹೆಂಗಸರನ್ನು ಹತ್ತಿರ ಸೇರಿಸುವುದಿಲ್ಲ. ಶವದ ಸುತ್ತ ಬಂಧುಮಿತ್ರರು ಕುಳಿತು "ಕುರ್‌ಆನ್‌'ನ ಪಠನ 
ಮಾಡುತ್ತಾರೆ. ಶವವನ್ನು ಕೊಂಡೊಯ್ಯುವಾಗ ಮೊದಲು ಸಂಬಂಧಿಕರೇ ಹೆಗಲನ್ನು ಕೊಡುತ್ತಾರೆ. ನಂತರ ಇತರರು ಹೊರುತ್ತಾರೆ. 
ಶವವನ್ನು ಕೊಂಡೊಯ್ಯುವಾಗ ಎದುರಿಗೆ ಸ್ವಮತಸ್ಥರು ಬಂದರೆ ಸಾಮಾನ್ಯವಾಗಿ ಅಂತಸ್ತಿನ ಭೇದಎಲ್ಲದೆ ಸ್ವಲ್ಪ ದೂರ ಹೆಗಲನ್ನು 
ಕೊಡುತ್ತಾರೆ. ಶವಸಂಸ್ಕಾರಕ್ಕೆ ಮೊದಲು ನಮಾಜ್‌ ಮಾಡುವರು. ಇದನ್ನು "ನಮಾಜೇ ಜನಾಜ್‌' ಎಂದು ಕರೆಯುತ್ತಾರೆ. ತಲೆಯನ್ನು 
ಉತ್ತರ ದಿಕ್ಕಿಗೂ ಮುಖವನ್ನು ಮಕ್ಕಾ ಕಡೆಗೂ ಮಾಡಿ ಶವವನ್ನು ಹೂಳುತ್ತಾರೆ. ಶವಸಂಸ್ಕಾರದ ನಂತರ ಅಲ್ಲಿದ್ದವರಿಗೆ ಉತ್ತುತ್ತೆಯನ್ನು 
ಹಂಚುತ್ತಾರೆ. ಸ್ಥಾನದಿಂದ 40 ಹೆಜ್ಜೆ ಬಂದ ನಂತರ ಶವದ ಗೋರಿಯ ಕಡೆಮುಖ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಮೃತರಿಗೆ 


ಜನತೆ 235 


ಅಂತಿಮ ಗೌರವವನ್ನು ಸಲ್ಲಿಸುತ್ತಾರೆ. ಮೂರನೇಯ ದಿನ ಮುಂಜಾನೆ ಬಂಧುಮಿತ್ರರು ಮಸೀದಿಗೆ ಹೋಗಿ ನಮಾಜ್‌ ಮಾಡಿ 
ಅನಂತರ "ಫಾತೆ ಹಾ ಖಾನಿ' (ಪ್ರಾರ್ಥನೆ)ಯನ್ನು ಸಲ್ಲಿಸಿ ಅಲ್ಲಿದ್ದವರಿಗೆ ಸಿಹಿ ಹಂಚಿ ಸಶಾನಕ್ಕೆ ಹೋಗಿ ಸತ್ತವರ ಆತಕ್ಷಿ ಶಾಂತಿ 
ಕೋರುತ್ತಾರೆ. ಹಾಗೆಯೇ ಸತ್ತ ಹತ್ತನೇಯ, ಇಪ್ಪತ್ತನೇಯ ಮತ್ತು ನಲವತ್ತೇಯ ದಿನ ಪ್ರಾರ್ಥನೆ ಮಾಡುತ್ತಾರೆ. 40 ನೇಯ ದಿನ 
ಬಂಧುಮಿತ್ರರಿಗೆ ಹಾಗೂ ಬಡಬಗ್ಗರಿಗೆ ಊಟ ಹಾಕಿ ದಾನ-ಧರ್ಮವನ್ನು ಮಾಡುತ್ತಾರೆ. ಸತ್ತ ಮೊದಲನೇ ವರ್ಷದ ದಿನ 
ಬಂಧುಮಿತ್ರರಿಗೆ ಮತ್ತು ಬಡಬಗ್ಗರಿಗೆ ಸಂತರ್ಪಣೆ ಮಾಡುತ್ತಾರೆ. 


ಕೈಸ್ತರಲ್ಲಿ ಸಾಯುವ ಸಮಯಕ್ಕೆ ಪ್ಯಾರಿಷ್‌ ಪಾದ್ರಿಯನ್ನು ಕರೆಸುತ್ತಾರೆ. ರೋಮನ್‌ ಕ್ಯಾಥೊಲಿಕರಲ್ಲಿ ಪಾದ್ರಿಯು ಸಾಯುತ್ತಿರುವವರ 
ಕಡೆಯ ಸಂಸ್ಕಾರ "ಸ್ಯಾಕ್ರಮೆಂಟ್‌ ಆಫ್‌ ದಿ ಸಿಕ್‌' ಅನ್ನು ಮಾಡಿ ಪ್ರಾರ್ಥಿಸುತ್ತಾನೆ. ಸಾಯುತ್ತಿರುವವರ ಶರೀರಕ್ಕೆ ಪವಿತ್ರಗೊಳಿಸಿದ 
ಎಣ್ಣೆಯನ್ನು ಸವರುತ್ತಾರೆ. ಸತ್ತ ನಂತರ ದೇಹವನ್ನು ತೊಳೆದು ಅಲಂಕರಿಸಿ ಒಂದು ಎತ್ತರವಾದ ಜಾಗದಲ್ಲಿಡುತ್ತಾರೆ. ಪಕ್ಕದಲ್ಲಿ 
ಮೇಣದ ಬತ್ತಿ ಉರಿಯುತ್ತಿರುತ್ತದೆ. ಮೇಲುಗಡೆ ಶಿಲುಬೆಯಿರುತ್ತದೆ. ಪವಿತ್ರವಾದ ನೀರನ್ನು ಕಾಲಬಳಿ ಇಟ್ಟಿರುತ್ತಾರೆ. ಬಂದವರೆಲ್ಲರೂ 
ಪವಿತ್ರ ನೀರನ್ನು ಶರೀರದ ಮೇಲೆ ಚಿಮುಕಿಸುತ್ತಾರೆ. ಅನುಕೂಲವಿರುವವರು, ಕಪ್ಪು ಬಟ್ಟೆ ತೊಟ್ಟ ಶವ ಹೊರುವವರನ್ನು 
(ಪಾಲ್‌ಬೇರರ್ಸ್‌) ಕರೆಸಿ ಶವವನ್ನು ಶವದ ಪೆಟ್ಟಿಗೆಯಲ್ಲಿರಿಸಿ ಪ್ಯಾರಿಷ್‌ ಚರ್ಚಿಗೆ ಕೊಂಡೊಯ್ಯುತ್ತಾರೆ. ಇಲ್ಲದವರು ಶವದ 
ಪೆಟ್ಟಿಗೆಯನ್ನು ಕುದುರೆ ಗಾಡಿಯಲ್ಲಿ ಚರ್ಚಿಗೆ ಕೊಂಡೊಯ್ಯುತ್ತಾರೆ. ಅಲ್ಲಿ ಪಾದ್ರಿಯು ಮೃತದೇಹದ ಮೇಲೆ ಪವಿತ್ರ ನೀರನ್ನು ಚಿಮುಕಿಸಿ 
ಆಶೀರ್ವದಿಸುತ್ತಾನೆ. ನಂತರ ಶವವನ್ನು ಹೂಳುತ್ತಾರೆ. ರೋಮನ್‌ ಕ್ಯಾಥೊಲಿಕ್ಕರಲ್ಲಿ ಸತ್ತವರಿಗಾಗಿ ಸತ್ತದಿನ, ಮೂರನೇಯ ದಿನ, 
ಏಳನೇಯ ದಿನ ಹಾಗೂ ಮೂವತ್ತನೇಯ ದಿನ ಚರ್ಚಿನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಏರ್ಪಡಿಸುತ್ತಾರೆ. ಪ್ರಾಟೆಸ್ಟಂಟರಲ್ಲಿ ಹತ್ತನೇಯ 
ದಿನ ಸತ್ತವರಿಗಾಗಿ ವಿಶೇಷ ಪ್ರಾರ್ಥನೆಯಿರುತ್ತದೆ. ಕ್ರೈಸ್ತರಲ್ಲಿ ಸತ್ತಾಗ ಸೂತಕ ಆಚರಿಸುವುದಿಲ್ಲ 

ಗೃಹಜೀವನ 


ಮನೆಗಳು: ಧಾರವಾಡ ಜಿಲ್ಲೆಯಲ್ಲಿ ವಿವಿಧ ಬಗೆಯ ಮನೆಗಳನ್ನು ಕಾಣಬಹುದಾಗಿದೆ. ಸಾಮಾಜಿಕ ಹಾಗೂ ಆರ್ಥಿಕ 
ಬೆಳವಣಿಗೆಗಳ ಪ್ರಭಾವದಿಂದ ಇತ್ತೀಚೆಗೆ ನಗರ ಪ್ರದೇಶಗಳ ಗೃಹ ನಿರ್ಮಾಣದಲ್ಲಿ ಹಲವಾರು ಬದಲಾವಣೆಗಳು ಕಂಡು ಬಂದರೂ 
ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಬದಲಾವಣೆಗಳು ತೀವ್ರವಾಗಿಲ್ಲ ಗ್ರಾಮೀಣ ವಾತಾವರಣದಲ್ಲಿ ಗೃಹಗಳನ್ನು ನಿರ್ಮಿಸುವಾಗ 
ಯಾವುದೇ ಯೋಜನೆ ಅಥವಾ ಶುಚಿತ್ವಕ್ಕೆ ಮಹತ್ವವನ್ನು ನೀಡುವುದು ಬಹಳ ಅಪರೂಪ. ಹಿಂದಿನ ಶೈಲಿಯ ಮನೆಗಳಲ್ಲಿ 
ಸಾಮಾನ್ಯವಾಗಿ ಕಡಪಾ ಕಲ್ಲಿನ ಅಥವಾ ಸಗಣಿಯಿಂದ ಸಾರಿಸಿದ ನೆಲ, ಮಣ್ಣಿನ ಗೋಡೆ ಹಾಗೂ ಮರದ ಜಂತಿಗಳ ಮೇಲೆ 
ಬಿದಿರಿನ ಚಾಪೆಹಾಕಿ ಇದರ ಮೇಲೆ ಬನದ ಅವರೆ ಅಥವ ಕೊಗ್ಗವರೆ ಅಥವಾ ಸೂಕ್ತವಾದ ಸೊಪ್ಪಿನ ಮೇಲೆ ಶುದ್ಧವಾದ 
ಹಾಳುಮಣ್ಣನ್ನು ಕಲಿಸಿ ಮೆತ್ತಿರುವ ಮೇಲ್ಭಾವಣಿ (ಮುದ್ದೆಮನೆ) ಅಥವಾ ಕಡಪಾಕಲ್ಲಿನ ಅಥವಾ ಮರದ ಹಲಗೆಯ (ಖಡೇಪಾಟ್‌) 
ಮೇಲ್ಭಾವಣಿಯನ್ನು ಕಾಣಬಹುದಾಗಿದೆ. ಮಲೆನಾಡಿನ ಭಾಗಗಳ ಮನೆಗಳಲ್ಲಿ ನಾಡಹೆಂಚು ಅಥವಾ ಮಂಗಳೂರು ಹೆಂಚಿನ 
ಇಳಿಜಾರಾದ. ಮೇಲ್ಭಾವಣಿಗೆ ಲೋಹದ ತಗಡು, ಅ್ಯಸ್‌ಬೆಸ್ಟಾಸ್‌' ಸಿಮೆಂಟ್‌ ತಗಡು, ಸ್ಲೇಟು (ಕಲ್ಲಿನ ಹಲಗೆ), ಮರದ ಚೌಕಹಲಿಗೆ, 
ಹುಲ್ಲುಗರಿ, ಬೊಂಬು ಇವೇ ಮುಂತಾದ ಸಾಮಗ್ರಿಗಳನ್ನು ಬಳಸಿರುವುದುಂಟು. ಕೆಲವೆಡೆಗಳಲ್ಲಿ ನೆಲಕ್ಕೆ ಗಾರೆ, ಸಿಮೆಂಟ್‌ ಮುಂತಾದ 
ಸಾಮಗ್ರಿಗಳನ್ನು ಹಾಗೂ ಗೋಡೆಗಳಿಗೆ ಸುಡದ ಇಟ್ಟಿಗೆ, ಸುಟ್ಟ ಇಟ್ಟಿಗೆ, ಕಲ್ಲು ಇವೇ ಮುಂತಾದ ಸಾಮಗ್ರಿಗಳನ್ನು ಬಳಸಿರುವುದು 
ಕಂಡುಬರುತ್ತದೆ. ಕ 

1981 ರ ಜನಗಣತಿಯಂತೆ ಧಾರವಾಡ ಜಿಲ್ಲೆಯಲ್ಲಿ ವಿವಿಧ ಸಾಮಗ್ರಿಗಳಿಂದ ರಚಿತವಾದ ಮೇಲ್ಭಾವಣಿ ನೆಲ ಹಾಗೂ 
ಗೋಡೆಗಳುಳ್ಳ ಮನೆಗಳನ್ನು ಹೊಂದಿರುವ ಕುಟುಂಬಗಳ ಸಂಖ್ಯೆಯನ್ನು ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಿಗನುಗುಣವಾಗಿ 
ಈ ಮುಂದೆ ಕೊಡಲಾಗಿದೆ. ಆವರಣದಲ್ಲಿ ಕೊಟ್ಟಿರುವ ಮೊದಲನೇ ಸಂಖ್ಯೆಯು ಗ್ರಾಮಾಂತರ ಪ್ರದೇಶದ ಅಂಕಿ ಅಂಶವನ್ನು 
ಎರಡನೇ ಸಂಖ್ಯೆಯು ನಗರ ಪ್ರದೇಶದ ಅಂಕಿ ಅಂಶವನ್ನು ಸೂಚಿಸುತ್ತದೆ. ವಿವಿಧ ರೀತಿಯ ಮೇಲ್ಭಾವಣಿಯಿರುವ ಮನೆಗಳನ್ನು 
ಹೊಂದಿರುವ ಕುಟುಂಬಗಳ ಸಂಖ್ಯೆ:ಹುಲ್ಲು ಗರಿ, ಎಲೆ, ಬೊಂಬು, ಸುಡದ ಇಟ್ಟಿಗೆ ಮೊದಲಾದವುಗಳು (2,02,125;69,760); 
ಹೆಂಚು, ಮರದ ಚೌಕ ಹಲಿಗೆ, ಸ್ಲೇಟ್‌ (80,200; 1,22,415), ಲೋಹದ ತಗಡು (4,190; 9,530); ಟ್ಯಸ್‌ಬೆಸ್ಪಾಸ್‌ ಹಲಗೆ 
(8651; 2430); ಇಟ್ಟಿಗೆ, ಕಲ್ಲು ಮತ್ತು ಗಾರೆ (1,935; 4,925); ಕಲ್ಲು (2,330; 1,895); ಸಿಮೆಂಟ್‌ ಕಾಂಕ್ರೀಟ್‌ (1,255: 
17.355); ಹಾಗೂ ಇತರ ವಸ್ತುಗಳ ಮೇಲ್ಭಾವಣಿ (11,500; 17,335). ವಿವಿಧ ರೀತಿಯ ನೆಲದ ಮನೆಗಳನ್ನು ಹೊಂದಿರುವ 


ಕುಟುಂಬಗಳ ಸಂಖ್ಯೆ ಮಣ್ಣು (2,87,135; 1,34,725); ಮರದ ಹಲಗೆಗಳು (2,065; 4,100); ಬಿದಿರು (415,480), 
ಇಟ್ಟಿಗೆ, ಗಾರೆ, ಕಲ್ಲು, (10,410; 60,995), ಸಿಮೆಂಟ್‌ (4,570; 36,805), ಮೊರಭಾಯಿಕ್‌ (1,285; 10,540); ಇತರ 
ವಸ್ತುಗಳು (1,520; 4,310); ಮತ್ತು ವಿವಿಧ ರೀತಿಯ ಗೋಡೆಯ ಮನೆಗಳನ್ನು ಹೊಂದಿರುವ ಕುಟುಂಬಗಳ ಸಂಖ್ಯೆ- ಹುಲ್ಲು 
ಗರಿ, ಜೊಂಡು ಬಿದಿರು(33,125; 27,020); ಮಣ್ಣು (1,13,615; 69,290); ಸುಡದ ಇಟ್ಟಿಗೆ (57,935; 47,250), 
ಮರದ ಹಲಗೆ (265;535);ಕಲ್ಲು (90,570: 29,170);ಸಿಮೆಂಟ್‌ ಕಾಂಕ್ರೀಟ್‌ (1,005;10,305); ಮತ್ತು ಇತರ ವಸ್ತುಗಳು 
(1,290;985). | 


ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಆಧುನಿಕ ರೀತಿಯ ಮನೆಗಳು, ಮಹಡಿ ಮನೆಗಳು, ಸಿಮೆಂಟ್‌ 
ಕಾಂಕ್ರೀಟ್‌ ಮೇಲ್ಭಾವಣಿ ಮತ್ತು ಮೊರಭಾಯಿಕ್‌ ನೆಲ ಹೊಂದಿರುವ ಮನೆಗಳನ್ನು ಕಾಣಬಹುದಾಗಿದೆ. ಮನೆಯ ಕಟ್ಟಡವು ಬಹಳ 
ಮಟ್ಟಿಗೆ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿದೆ. ಶ್ರೀಮಂತರ ಮನೆಗಳ ನಿರ್ಮಾಣದಲ್ಲಿ ವೈಭವಪೂರ್ಣ ಅಲಂಕಾರಗಳು 
ಸಹಜವಾಗಿ ಕಾಣಬರುತ್ತವೆ. ಮಧ್ಯಮ ವರ್ಗದವರ ಮನೆಗಳಲ್ಲಿ ಯೋಜನೆಯ ವಿನ್ಕಾಸಗಳು ಕಂಡು ಬರದಿದ್ದರೂ ತಮ್ಮ ಅಗತ್ಯಕ್ಕೆ 
ತಕ್ಕಂತೆ ಮನೆಗಳನ್ನು ನಿರ್ಮಿಸಿರುತ್ತಾರೆ. ಬಡವರಲ್ಲಿ ಮನೆಗಳು ಹೆಚ್ಚಾಗಿ ಸಾಲು ಮನೆಗಳಿರುವ ಕಟ್ಟಡಗಳಾಗಿ ನಿರ್ಮಿತವಾಗಿದ್ದು ಗಾಳಿ 
ಮತ್ತು ಬೆಳಕಿಗೆ ಹೆಚ್ಚಿನ ಅವಕಾಶವು ಕಂಡುಬರುವುದಿಲ್ಲ. ಮನೆಯ ಮುಂಭಾಗದ ಎರಡು ಪಾರ್ಶ್ವಗಳಲ್ಲಿ ಕುಳಿತುಕೊಳ್ಳುವಂತಹ 
ಜಗಲಿ” ನಂತರ ಪಡಸಾಲೆ,' ನಡುಮನೆ ಹಾಗೂ ಅನುಕೂಲವಿರುವ ಕಡೆಗಳಲ್ಲಿ ಕೊಠಡಿಗಳು, ಅಡಿಗೆ ಮನೆ ಮತ್ತು ಅದರ ಒಂದು 
ಭಾಗದಲ್ಲಿ ದೇವರ ಜಗಲಿ ಮತ್ತು ಬಚ್ಚಲುಮನೆ ಅಥವಾ ಸ್ನಾನದ ಮನೆಯಿರುವುದು ಮನೆಯ ಕೆಲವು ಸಾಮಾನ್ಯ ಲಕ್ಷಣವಾಗಿರುತ್ತದೆ. 
ಕೆಲವು ಮನೆಗಳಲ್ಲಿ ಅಡಿಗೆ ಮನೆಯ ಒಂದು ಪಾರ್ಶ್ವದಲ್ಲೇ ಸ್ನಾನದ ಬಚ್ಚಲನ್ನೂ ಮಾಡಿರುವುದುಂಟು. ಕೆಲವು ಮನೆಗಳಲ್ಲಿ ಗಾಳಿ 
ಮತ್ತು ಬೆಳಕಿನ ಹೆಚ್ಚಿನ ಸೌಲಭ್ಯಕ್ಕಾಗಿ ಬೆಳಕು ಕಿಂಡಿಯನ್ನು ಇಟ್ಟಿರುತ್ತಾರೆ. ಸಾಮಾನ್ಯವಾಗಿ ಬ್ರಾಹ್ಮಣರ ಹಾಗೂ ಮರಾಠರ ಮನೆಯ 
ಮುಂಭಾಗದಲ್ಲಿ ತುಳಸೀಕಟ್ಟೆಯನ್ನು ಕಾಣಬಹುದಾಗಿದೆ. ಒಕ್ಕಲುತನ ಮಾಡುವವರ ಮನೆಗಳಲ್ಲಿ ಸಾಮಾನ್ಯವಾಗಿ ದನಕರುಗಳಿಗಾಗಿ 
ಕೊಟ್ಟಿಗೆಯನ್ನೂ ಮತ್ತು ಆಹಾರ ಧಾನ್ಯಗಳನ್ನು ಶೇಖರಿಸಲು ಹಗೇವು ಇಲ್ಲವೆ ಕಣಜದ ವ್ಯವಸ್ಥೆಯನ್ನೂ ಮಾಡಿರುತ್ತಾರೆ. 

ಮುಸಲ್ಮಾನರ ಮನೆಯ ಹೊರಗೋಡೆಗಳು ಎತ್ತರವಾಗಿ ಹೊರಗಡೆಯಿಂದ ಮುಚ್ಚಿಕೊಂಡಿರುವಂತೆ ಕಾಣುತ್ತದೆ. ಇವರ 
ಮಹಿಳೆಯರು ಫರದಾ ಪದ್ಧತಿಯು ಇದಕ್ಕೆ ಕಾರಣವಾಗಿರಬಹುದು. ಕೆಲವು ಮನೆಗಳಲ್ಲಿ ಪ್ರತ್ಯೇಕವಾದ ಪ್ರಾರ್ಥನಾ ಕೊಠಡಿಗಳು 
ಕಂಡು ಬರುತ್ತವೆ. ಕ್ರೈಸ್ತರ ಗೃಹಗಳ ನಿರ್ಮಾಣದಲ್ಲಿ ಮರದ ಬಾಗಿಲು ಮತ್ತು ಬಾಗಿಲುವಾಡಗಳು, ಮಂಕೀಟಾಪ್‌ಗಳು ಅಥವಾ 
ಕಮಾನುಗಳು ಕಿಟಿಕಿಯ ಮೇಲ್ಭಾಗದಲ್ಲಿ ಕಂಡುಬರುತ್ತದೆ. ಮನೆಯಲ್ಲಿ ಮರ ಅಥವಾ ಸಿಮೆಂಟ್‌ನಿಂದ ಕೃತಕ ಜಗಲಿಯನ್ನು ನಿರ್ಮಿಸಿ 
ಅದರ ಮೇಲೆ ಮೇರಿ ಮತ್ತು ಏಸುವಿನ ಮೂರ್ತಿಯನ್ನು ಇಡಲಾಗಿರುತ್ತದೆ. ಕೆಲವರು ಏಸುಕ್ರಿಸ್ತನ ಶಿಲುಬೆಯನ್ನಿಡುವುದೂ ಉಂಟು. 
ಇವರು. ತಮ್ಮ ಧಾರ್ಮಿಕ ಪ್ರಾರ್ಥನೆಯನ್ನು ಮನೆಯಲ್ಲಿ ಮಾಡುವಾಗ ಇದೇ ಜಾಗದಲ್ಲಿ ಮಾಡುತ್ತಾರೆ. 


ಜಿಲ್ಲೆಯಲ್ಲಿ 1981 ರ ಜನಗಣತಿಯಂತೆ 4,74,975 ಕುಟುಂಬಗಳಿದ್ದು ಇದರಲ್ಲಿ 3,06,755 ಕುಟುಂಬಗಳು ಗ್ರಾಮಾಂತರ 
` ಪ್ರದೇಶಗಳಲ್ಲೂ ಮತ್ತು 1,68,220 ಕುಟುಂಬಗಳು ನಗರ ಪ್ರದೇಶಗಳಲ್ಲೂ-ಇದ್ದು ಇವರಲ್ಲಿ ಪ್ರತ್ಯೇಕ ಕೋಣೆಯಿಲ್ಲದ ಮನೆಗಳಲ್ಲಿ 
(4,515;1,075), ಒಂದು ಕೋಣೆಯಿರುವ ಮನೆಗಳಲ್ಲಿ (1,41,270, 53,000), ಎರಡು ಕೋಣೆಯಿರುವ ಮನೆಗಳಲ್ಲಿ 
(1,01,910; 57,895), ಮೂರು ಕೋಣೆಗಳಿರುವ ಮನೆಗಳಲ್ಲಿ (32,970;26,060), ನಾಲ್ಕು ಕೋಣೆಗಳಿರುವ ಮನೆಗಳಲ್ಲಿ 
(12,880; 13,530),ಐದು ಕೋಣೆಗಳಿರುವ ಮನೆಗಳಲ್ಲಿ (3,970; 5,845), ಆರು ಅಥವಾ ಅದಕ್ಕೆ ಮೇಲ್ಪಟ್ಟು ಕೋಣೆಗಳಿರುವ 
ಮನೆಗಳಲ್ಲಿ (3,110; 8,100) ಕುಟುಂಬಗಳೂ ವಾಸಿಸುತ್ತಿದ್ದರು. ಆವರಣದಲ್ಲಿರುವ ಮೊದಲನೇಯ ಸಂಖ್ಯೆಯು ಗ್ರಾಮಾಂತರದ 
ಕುಟುಂಬಗಳ ಸಂಖ್ಯೆಯನ್ನೂ ಮತ್ತು ಎರಡನೇಯ ಸಂಖ್ಯೆಯು ಪಟ್ಟಣ ಮತ್ತು ನಗರ ಪ್ರದೇಶದ ಕುಟುಂಬಗಳ ಸಂಖ್ಯೆಯನ್ನೂ 
ಸೂಚಿಸುತ್ತದೆ) ಗ್ರಾಮಾಂತರ ಪ್ರದೇಶಗಳಲ್ಲಿ 3,775 ಮತ್ತು ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ 1,315 ಕುಟುಂಬಗಳು 
ವಾಸಿಸುತ್ತಿರುವ ಮನೆಗಳಲ್ಲಿರುವ ಕೊಠಡಿಗಳ ಸಂಖ್ಯೆಯನ್ನು ಸೂಚಿಸಿರುವುದಿಲ್ಲ 


ವಿದ್ಯುಚ್ಛಕ್ತಿ ಸೌಲಭ್ಯಗಳು ಮನೆಗಳಲ್ಲಿ ದಿನೇದಿನೇ ಹೆಚ್ಚುತ್ತ ಬಂದಿದ್ದರೂ ಅನೇಕ ಕುಟುಂಬಗಳು ಈ ಸೌಲಭ್ಯವಿಲ್ಲದಿರುವ 
ಮನೆಗಳಲ್ಲಿ ವಾಸಿಸುತ್ತಿರುವುದು ಕಂಡು ಬರುತ್ತದೆ. ಶೌಚಾಲಯ ವ್ಯವಸ್ಥೆಯು ಪಟ್ಟಣ' ಮತ್ತು ನಗರ ಪ್ರದೇಶಗಳಲ್ಲಿ ಮಾತ್ರ ಕಂಡು 


ಜನತೆ 237 


ಬಂದಿದ್ದರೂ ಈ ಪ್ರದೇಶಗಳಲ್ಲೂ ಸಹ ಅನೇಕ ಕುಟುಂಬಗಳು ವಾಸಿಸುತ್ತಿರುವ ಮನೆಗಳಲ್ಲಿ ಈ ಸೌಲಭ್ಯವಿಲ್ಲದಿರುವುದನ್ನು 
ಕಾಣಬಹುದಾಗಿದೆ. 1981 ರ ಜನಗಣತಿಯ ಪ್ರಕಾರ ಧಾರವಾಡ ಜಿಲ್ಲೆಯಲ್ಲಿ ವಿದ್ಯುಚ್ಛಕ್ತಿ ಹಾಗೂ ಶೌಚಾಲಯ ಸೌಲಭ್ಯವಿರುವ 
ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳ ಸಂಖ್ಯೆಗಳನ್ನು ಈ ಮುಂದಿನ ಕೋಷ್ಟಕ 3.20 ರಲ್ಲಿ ಕೊಡಲಾಗಿದೆ. 


ಕೋಷ್ಟಕ - 3.20 


1981 ನೇ ಜನಗಣತಿಯ ಪ್ರಕಾರ ವಿದ್ಯುಚ್ಛಕ್ತಿ ಹಾಗೂ ಶೌಚಾಲಯ ಸೌಲಭ್ಯ ಹೊಂದಿರುವ 
ಕುಟುಂಬಗಳ ಸಂಖ್ಯೆ ತಾಲೂಕುವಾರಾಗಿ ಹೀಗಿದೆ: 


ಕ್ರಸಂ ತಾಲೂಕುಗಳು ವಿದ್ಯುಚ್ಛಕ್ತಿ ಸೌಲಭ್ಯವಿರುವ ಕುಟುಂಬಗಳು ಶೌಚಾಲಯವಿರುವ ಕುಟುಂಬಗಳು 
ಸ್ವಂತಮನೆಯಲ್ಲಿ ಬಾಡಿಗೆಮನೆ ಒಟ್ಟು ಸ್ವಂತಮನೆಯ ಬಾಡಿಗೆಮನೆಯ ಒಟ್ಟು ಸ್ವಂತಮನೆಯ ಬಾಡಿಗೆಮನೆಯ ಒಟ್ಟು 
'ರುವ ಕುಟುಂಬಗಳು ಯಲ್ಲಿರುವ ಲ್ಲಿರುವ ಲ್ಲಿರುವ _ ಲ್ಲಿರುವ. ಲ್ಲಿರುವ 
ಕುಟುಂಬಗಳು ಕುಟುಂಬಗಳು ಕುಟುಂಬಗಳು ಕುಟುಂಬಗಳು ಕುಟುಂಬಗಳು 
[ತಿ 3 4. 5 6 7 8 9 CS || 
1. ಬ್ಯಾಡಗಿ 
ಗ್ರಾಮಾಂತರ 1640 1815: 11,655: 1930.» 165.. 2,09 3 3 3 
ಪಟ್ಟಣ 1,660 1,190 2,850 675 435 1,110 ೨7೨ 425 1,000 
ಒಟ್ಟು 12,300 2,205 14505 2,605 600 3,205 575 425 1,000 
2. ಧಾರವಾಡ 
ಗ್ರಾಮಾಂತರ ೫030 SL IS0S 2 IIS ISTO 300 3,870 - ೬ ೬ 
ಪಟ್ಟಣ 1205 875 2080 560 395 955 415 405 820 
ಒಟ್ಟು 22,240 3,025 25,265 4,130 695 4,765 415 405 820 
3. ಗದಗ | 
ಗ್ರಾಮಾಂತರ 1.040. 3,1155 21,053, 3,790 435 4,225 - ಸ್‌ - 
ಪಟ್ಟಣ 10,900... 19,470 21,370 5,2955 4,710 10,005 2230 2900 5,130 
ಒಟ್ಟು 28,840 13,585 42425 9,085 5,145 14230 2,230 2,900 5,130 
4. ಹಾನಗಲ್‌ 
ಗ್ರಾಮಾಂತರ 20,625 2,790 23415 3,790 625 4,415 x ೩ ಜ 
ಪಟ್ಟಣ 1,815 875 2,700 840 420 1,260 805 415 1,220 
ಒಟ್ಟು 22440 3,665 26,115 4,630 1,045 5,675 805 415 1,220 
5, ಹಾವೇರಿ 
ಗ್ರಾಮಾಂತರ 19,450 3,320 22,770 4,215 540 4,255 ಹ - 


ರ 


ಹಾ ಕ 6 7 $ 9 10 
ಕೆ 2830 2985 5815 1685 1705 3390 1370 1540 
22280 6305 28585 590 2245 7645 130 1540 
ಹಿರೇಕೆರೂರು 

ಗ್ರಾಮಾಂತರ 19810 3125 22935 575 85 6630 ಸ ಸ 
ಪಟ್ಟಣ 975 75 1100 480 .40 880. 280 220 
ಒಟ್ಟು 20785 3850 24635 6255 125 75100 280 220 
ಹುಬ್ಬಳ್ಳಿ 

ಗ್ರಾಮಾಂತರ 12,945 2020 14965 3610 3955 4605 ಸ 
ಪಟ್ಟಣ-ಮಹಾನಗರಪಾಲಿಕೆ ನೋಡಿ 

ಒಟ್ಟು 12,945 2020 14965 3610 395 4005 | 
ಕಲಘಟಗಿ 

ಭ್ರುಮಾಂತರ 12775 1310 14285 2290 270 2560 ಸ ೆ 
ಪಟ್ಟಣ 120 520 170 ' 515 30 8151 : 465 325 
ಒಟ್ಟು 14045 1830 16075 2805 570 3375 465 325 
ಕುಂದಗೋಳ | 

ಗ್ರಾಮಾಂತರ 15,350 2330 17680 3650 420 4070 ಕ ಬ 
ಪಟ್ಟಣ {40 820 2260 70 295 ‘1085 -785 330 
ಒಟ್ಟು 16790 3150 19940 440 75 5155 75 330 
ಮುಂಡರಗಿ 

ಗ್ರಾಮಾಂತರ 11395 1775 13170 505 750 5845 3 : 
ಪಟ್ಟಣ 1,485 850 225 40 375 : 865 ..' 145 155 
ಒಟ್ಟು 12,880 2625 15405 5585 1125 6710 145 155 
ನರಗುಂದ 

ಗ್ರಾಮಾಂತರ 6360 985 7345 1545 220 1765 ಕ ಬ 
ಪಟ್ಟಣ 2595 1485 408 125 70 1995 35 485 
ಒಟ್ಟು 8955 2,470 11425 270 .90 370 385 485 
ನವಲಗುಂದ 

ಗ್ರಾಮಾಂತರ 14,625 3300 16925 3605 450 4055 < 
ಪಟ್ಟಣ 3865 1,175 . 5040 1380 : 605 1985 S80 395 


2,910 
2,910 


600 
600 


13. 


14. 


15. 


16. 


Ph 


18. 


4,475 


3,805 
4,090 
7,895 


2,875 
2,130 
5,185 


1,495 
860 
23S 


2,060 
660 
2,720 


2,640 
1,680 
4,320 


48,100 


21,965 


24,660 
8,660 
33,320 


25,330 
8.440 
33,770 


12,390 
3,450 
15,840 


15,870 
2,330 
18,200 


16,765 
6,200 
22,965 


85,135 


38,710 3,04,400 


86,790 80,030 1,66,820 
3,52,480 1,18,740 4,71,220 1,04,715 54,075 1,58,790 31,480 39,035 70,515 


3 
ಒಟ್ಟು 18,490 
ರಾಣೆಬೆನ್ನೂರು 
ಗ್ರಾಮಾಂತರ 20,855 
ಪಟ್ಟಣ 4,570 
ಒಟ್ಟು 25,425 
ರೋಣ 
ಗ್ರಾಮಾಂತರ 22,465 
ಪಟ್ಟಣ 6,130 
ಒಟ್ಟು 28,595 
ಸವಣೂರು 
ಗ್ರಾಮಾಂತರ 10,895 
ಪಟ್ಟಣ 2,590 
ಒಟ್ಟು | 13,485 
ಶಿಗ್ಗಾಂವಿ 
ಗ್ರಾಮಾಂತರ 13,810 
ಪಟ್ಟಣ 1,670 
ಒಟ್ಟು 15,480 
ಶಿರಹಟ್ಟಿ 
ಗ್ರಾಮಾಂತರ 14,725 
ಪಟ್ಟಣ 4,520 
ಒಟ್ಟು 19,245 
ಹುಬ್ಬಳ್ಳಿ-ಧಾರವಾಡ 
ಮಹಾನಗರ ಪಾಲಿಕ 37,035 
ಧಾರವಾಡ ಜಿಲ್ಲೆ 
ಗ್ರಾಮಾಂತರ ' 2,65,690 
ಪಟ್ಟಣ 
ಒಟ್ಟು 


4,985 


೨,970 
2,765 
8,735 


4,405 
15775 
6,180 


2,150 
1,325 
3,475 


3,425 
695 
4,120 


2,390 
1,510 
3,900 


20,995 


61,205 


1,055 6,040 
1385. 7355 
2,085 4850 
3,470 12205 
585 4990 

855 2630 

1,440 7620 
210 2360 

485 1810 

695 4170 

445 3870 

3 10೫0 

780 4900 

260 2650 

670 2,180 

930 4830 

30,775 51,770 
8,310 69,515 
89.275 


43,510 45,764 


1,070 
1,070 


16,550 


31,480 


27,615 


39,035 


ಧಾರವಾಡ ಪಟ್ಟಣದಲ್ಲಿ ಸೂಚಿಸಿರುವ ಅಂಕಿ ಅಂಶಗಳು ಅಳ್ಲಾವರ ಪಟ್ಟಣವನ್ನು ಮಾತ್ರ ಒಳಗೊಂಡಿರುತ್ತವೆ. ಧಾರವಾಡ ಹಾಗೂ 


ಹುಬ್ಬಳ್ಳಿ ಪಟ್ಟಣಗಳ ಅಂಕಿ ಅಂಶಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸೂಚಿಸಲಾಗಿದೆ. 


ಆಧಾರ: 1981 ರ ಜನಗಣತಿ ಭಾಗ-ಎಂಟು-ಎ ಮತ್ತು ಬಿ (ಎರಡು). 


70,515 


240 ಧಾರವಾಡ ಜಿಲ್ಲೆ 


ಆಹಾರಾಭಾಸಗಳು 


ಆಹಾರಾಭ್ಯಾಸಗಳನ್ನು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಎಂಬ ಎರಡು ಪದ್ದತಿಗಳಾಗಿ ವಿಂಗಡಿಸಬಹುದು. ಹಿಂದೂಗಳಲ್ಲಿ 
ಪ್ರಧಾನವಾಗಿ ಬ್ರಾಹ್ಮಣರು, ಲಿಂಗಾಯತರು ಹಾಗೂ ವೈಶ್ಯರು ಮತ್ತು ಜೈನಮತಸ್ಥರು ಸಸ್ಯಾಹಾರಿಗಳಾಗಿದ್ದರೂ ಹಿಂದೂಗಳಲ್ಲಿ ಅನೇಕ 
ಜಾತಿಯವರು ಮಾಂಸಾಹಾರಿಗಳೂ ಆಗಿರುತ್ತಾರೆ. ಜೋಳದ ರೊಟ್ಟಿಯು (ಓಕ್ಕರಿ) ಸಸ್ಯಾಹಾರಿಗಳ ಪ್ರಧಾನ ಆಹಾರವಾಗಿರುತ್ತದೆ. 
ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ವೇಳೆಯಲ್ಲಿ ಊಟ ಮಾಡುವುದು ಈ ಜಿಲ್ಲೆಯ ಜನರ ಆಹಾರಾಭ್ಯಾಸದ ಸಾಮಾನ್ಯ 
ಲಕ್ಷಣವಾಗಿರುತ್ತದೆ. ಚಹಾ ಪಾನ ಎಲ್ಲ ವರ್ಗಗಳಲ್ಲೂ ಸಾಮಾನ್ಯ. ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹುಮಟ್ಟಿಗೆ ಬೆಳಗಿನ ಉಪಹಾರಕ್ಕೆ 
ರೊಟ್ಟಿಯನ್ನೇ ಬಳಸುವರು. ರೊಟ್ಟಿಯ ಜೊತೆಗೆ ಸೇಂಗಾ ಚಟ್ನಿ, ಹುರಿಗಡಲೆ ಚಟ್ನಿ ಗುರೆಳ್ಳು (ಹುಚ್ಚೆಳ್ಳು) ಚಟ್ನಿ ಕೆಂಪು ಮೆಣಸಿನಕಾಯಿ 
ಚಟ್ನಿ ಇವೇ ಮೊದಲಾದವುಗಳನ್ನು ಮೊಸರಿನೊಂದಿಗೆ ಉಪಯೋಗಿಸುವರು. ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಶಿರಾ, ಅದಲಕ್ಕಿ ಚೂಡಾ, 
ಚುರಮುರಿ ಅಥವಾ ಮಂಡಕ್ಕಿ ಒಗ್ಗರಣೆ ಛೋಸಲಾ) ಉಪ್ಪಿಟ್ಟು ಬೆಳಗಿನ ಉಪಹಾರವಾಗಿದ್ದು ಇತ್ತೀಚೆಗೆ ಇಡ್ಲಿ, ದೋಸೆ, ಪೂರಿ, 
ಪಡ್ಡು ಮೊದಲಾದವುಗಳನ್ನು ಬಳಸುವುದುಂಟು. ಊಟಕ್ಕೆ ಸಾಮಾನ್ಯವಾಗಿ ಜೋಳದರೊಟ್ಟಿ ಅಥವಾ ಚಪಾತಿ, ಅನ್ನ, ಸಾರು, 
ಕಾಳುಗಳ ಉಸಲಿ, ಕಾಯಿಪಲೈಗಳು, ಚಟ್ನಿ ಹಾಗೂ ಮೊಸರನ್ನು ಉಪಯೊಸಿಸುತ್ತಾರೆ. ಹಿಟ್ಟಿನ ಪಲ್ಲೆ ಅಥವಾ ರುಣ್ಕಾಸಿ ಪುಂಡಿ 
ಪಲ್ಕೆ ಕೂಡ ಜನಪ್ರಿಯ. ದಿನನಿತ್ಯದಲ್ಲಿ ಸಾಮಾನ್ಯವಾಗಿ ಹೆಸರು, ಕಡ್ಲೆ ತೊಗರಿ, ಮಡಿಕೆ, ಅಲಸಂದೆ ಮತ್ತು `ಹುರುಳಿಕಾಳುಗಳ 
ಉಸಲಿ ಹಾಗೂ ಬದನೆಕಾಯಿ (ಮೊಳಗಾಯಿ), ತುಪ್ರೆಕಾಯಿ, ಪಡವಲಕಾಯಿ, ಕುಂಬಳಕಾಯಿ, ಆಲೂಗಡ್ಡೆ, ಚೌಳಿಕಾಯಿ 
(ಗೋರಿಕಾಯಿ) ಮತ್ತು ತೊಂಡೆಕಾಯಿಗಳ ಪಲ್ಯವನ್ನು ತಯಾರಿಕೆಗೆ ಉಪಯೋಗಿಸುತ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಜೋಳದ ನುಚ್ಚು 
(ಕಿಚಡಿ), ಅಂಬ್ಲಿ ಹಾಗೂ ಬೋನವನ್ನೂ ಮತ್ತು ನಗರ ಪ್ರದೇಶದಲ್ಲಿ ಇತ್ತೀಚೆಗೆ ಚಪಾತಿಯನ್ನೂ ಊಟಕ್ಕೆ ಬಳಸುತ್ತಾರೆ. ಜೋಳದ 
ರೊಟ್ಟಿ ಒಣಗಿಸಿ ಪುಡಿಮಾಡಿ ಬೆಲ್ಲದಪುಡಿ ಬೆರಸಿಟ್ಟು ಮಾದಲಿ ಮಾಡಿ, ಅದನ್ನು ಪ್ರವಾಸದ ಕಾಲಕ್ಕೆ ನೀರು ಹಾಕಿ ಕಲಸಿ ಸೇವಿಸುತ್ತಾರೆ. 
ಇದೇ ರೀತಿ ಜೋಳದ ಅರಳಿನಹಿಟ್ಟು (ಅಳ್ಳಿಟ್ಟು ಕೂಡ ಬಳಸುತ್ತಾರೆ. ಹಳ್ಳಿಯವರು ಮತ್ತು ಬಡವರು ಅನ್ನವನ್ನು ನಿತ್ಯ ಬಳಸುವುದಿಲ್ಲ 
ವಿಶೇಷ ಸಂದರ್ಭಗಳಿಗಾಗಿ (ಮದುವೆ ಇತ್ಯಾದಿ) ಸೆಜ್ಜೆರೊಟ್ಟಿ ಮೊದಲೇ ಮಾಡಿ ಇಡುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ಕೆಲವು ವಿಶೇಷ 
ಆಹಾರಗಳನ್ನು ತಯಾರಿಸುತ್ತಾರೆ. ಯುಗಾದಿ ಹಬ್ಬದಲ್ಲಿ ಕಡ್ಲೆ ಬೇಳೆ ಹೋಳಿಗೆ, ಮಣ್ಗೆತ್ತಿನ ಅಮಾವಾಸ್ಕೆಯಲ್ಲಿ ಗೋಧಿ ಹುಗ್ಗಿ ಹಾಗೂ 
ಶಾವಿಗೆ ಪಾಯಸ, ನಾಗರಪಂಚಮಿಯಲ್ಲಿ ಅರಳು ಹಿಟ್ಟು, ಕಡ್ಲೆ ಅಥವ ಮಡಿಕೆ ಕಾಳಿನ ಉಸುಲಿ ಹಾಗೂ ಸೇಂಗಾಯಿ ಉಂಡೆ, 
ಕಡ್ಲೆ ಉಂಡೆ ಮೊದಲಾದ ನಾನಾರೀತಿಯ ಉಂಡೆಗಳೂ, ಗಣೇಶನ ಹಬ್ಬದಲ್ಲಿ ಕಜ್ಜಾಯ ಅಥವಾ ಮೋದಕ, ವಿಜಯದಶಮಿಯಲ್ಲಿ 
ಗೋಧಿ ಹುಗ್ಗಿ ಹೋಳಿಗೆ ಹಾಗೂ ಕರ್ಜಿಕಾಯಿ, ದೀಪಾವಳಿಯಲ್ಲಿ ಹೋಳಿಗೆ, ಚಕ್ಕುಲಿ, ಉಂಡೆಗಳು, ಸಂಕ್ರಾಂತಿಯಲ್ಲಿ ಎಳ್ಳು 
ಹಾಗೂ ಮಾದಲಿ (ಗೋಧಿಹಿಟ್ಟು, ರವೆ ಮತ್ತು ಬೆಲ್ಲದಿಂದ ತಯಾರಿಸಿಕುವುದು), ಕಾಮನ ಹುಣ್ಣಿಮೆಯಲ್ಲಿ ಹೋಳಿಗೆ ಮಾಡುವುದೂ 
ಇವೇ ಮೊದಲಾದವು ವಿಶೇಷ ಆಹಾರ ತಯಾರಿಕೆಗೆ ಉದಾಹರಣೆಯಾಗಿದೆ. ಮದುವೆ ಸಮಾರಂಭದಲ್ಲಿ ಮಲೆನಾಡು ಪ್ರದೇಶದ 
ಹೊರತು ಉಳಿದ ಕಡೆಗಳಲ್ಲಿ ಊಟಕ್ಕೆ ಜೋಳದ ಬಕ್ಕರಿ ಅಥವಾ ಚಪಾತಿಯನ್ನು ಮಾಡುವುದು ಒಂದು ವೈಶಿಷ್ಟವಾಗಿದ್ದು ಗೋಧಿ 
ಹುಗ್ಗಿ ಬೂಂದಿ, ಸಜ್ಜಕ, ವಿವಿಧ ಬಗೆಯ ಚಟ್ನಿಗಳು ಇತರ ವಿಶೇಷ ತಯಾರಿಕೆಗಳಾಗಿರುತ್ತದೆ. ಮಲೆನಾಡು ಭಾಗದಲ್ಲಿ ಮದುವೆ 
ಸಮಾರಂಭದ ಊಟಕ್ಕೆ ಪಲಾವು, ಕಲಸಿದನ್ನ ಬೂಂದಿ ಅಥವಾ ಜಿಲೇಬಿಯನ್ನು ವಿಶೇಷವಾಗಿ ಮಾಡುವರು. ಚಹಾ ಸೇವಿಸುವುದು 
ಮತ್ತು ವೀಳ್ಯದೆಲೆ, ಅಡಿಕೆ ಮತ್ತು ತಂಬಾಕನ್ನು ಹಾಕುವುದೂ ಇವರಲ್ಲಿ ಬಹಳ ಮಟ್ಟಿಗೆ ರೂಢಿಯಲ್ಲಿದೆ. ಇತ್ತೀಚೆಗೆ ಕಾಫಿ ಸೇವನೆಯೂ 
ರೂಢಿಗೆ ಬರುತ್ತಿದೆ. ಹೋಟೆಲುಗಳಲ್ಲಿ ಉಪ್ಪಿಟ್ಟು, ಪೂರಿ, ಇಡ್ಲಿ ಒಡೆ, ದೋಸೆ ಚಟ್ನಿ ಮತ್ತು ಸಾಂಬಾರ್‌, ಬಜ್ಜಿ ಮಿರ್ಚಿ, ಅವಲಕ್ಕಿ 
ಮಂಡಕ್ಕಿ ಖಾರಾಸೇವು, ಶಿರಾ ಇವೇ ಮುಂತಾದ ತಿಂಡಿಗಳನ್ನು ಮಾಡುತ್ತಾರೆ. ಊಟಕ್ಕೆ ಬಕ್ಕರಿ ಅಥವಾ ಚಪಾತಿ, ಕಾಳುಗಳು, 
ಕಾಯಿಪಲ್ಯಗಳು, ಅನ್ನ ..ಸಾರು ಹಾಗೂ ಮೊಸರನ್ನು ತಯಾರಿಸುತ್ತಾರೆ. ಧಾರವಾಡದ. ಪೇಢವು ಜನಪ್ರಿಯವಾಗಿರುವ ಒಂದು 
ಸಿಹಿತಿಂಡಿಯಾಗಿದೆ. ಜಿಲ್ಲೆಯಲ್ಲಿ ತರಕಾರಿ, ಹಾಲು ಹೈನುಗಳ ಸಮೃದ್ಧಿ ಇದೆ. 


ಮುಸಲಾನರು ಮಾಂಸಾಹಾರಿಗಳಾಗಿದ್ದು ಅವರ ಸಂಪ್ರದಾಯದಂತೆ ಕಡಿದ (ಯುಖ) ಮಾಂಸವನ್ನು ಮಾತ್ರ ಬಳಸುತ್ತಾರೆ. ಆದರೆ 
ಇದು ಮೀನಿಗೆ ಅನ್ವಯಿಸುವುದಿಲ್ಲ ಕೆಲವರು ದನದ ಮಾಂಸವನ್ನು ಬಳಸುವುದಿಲ್ಲ, ಹಂದಿಮಾಂಸ ಇವರಿಗೆ ನಿಷೇದ. ಮಾಂಸಾಹಾರದ 
ಜೊತೆಯಲ್ಲಿ ತರಕಾರಿ ಹಾಗೂ ಬೇಳೆ ಮೊದಲಾದವುಗಳಿಂದ ತಯಾರಿಸಿದ ಆಹಾರಗಳನ್ನೂ ಬಳಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ 
ಹಾಗೂ ಮದುವೆ ಮುಂತಾದ ಸಂದರ್ಭಗಳಲ್ಲಿ ಇವರು ಬಿರಿಯಾನಿ, ಪಲಾವ್‌, ಕೋಳಿಖ್ಸಿಮಾ, ಶಾವಿಗೆ, ಪಾಯಸ, ಬೋಂಗ್ಯಾ 
(ಓಂದು ರೀತಿಯ ಕರಿಕಡಬು), ಶಿ.) ಮತ್ತಿತರ ಸಿಹಿತಿಂಡಿಗಳನ್ನು ತಯಾರಿಸುತ್ತಾರೆ. ha | 


ಜನತೆ 241 


ಕೈಸ್ತರು ಮಾಂಸಾಹಾರಿಗಳು. ಇವರು ಕೋಳಿ, ಆಡು, ಹಸುವಿನ ಹಾಗೂ ಹಂದಿಮಾಂಸಗಳನ್ನೂ ತಮ್ಮ ಆಹಾರಾಭ್ಯಾಸದಲ್ಲಿ 
ಬಳಸುತ್ತಾರೆ. ಮಾಂಸ ಹಾಗೂ ಮೀನುಗಳನ್ನು ಆಹಾರಕ್ಕೆ ಬಳಸುವಾಗ, ಅಕ್ಕಿ ಗೋಧಿ, ಜೋಳ್ಕ ಬೇಳೆ, ಕಾಯಿಪಲ್ಯ 
ಮುಂತಾದವುಗಳಿಂದ ತಯಾರಿಸಿದ ಆಹಾರವನ್ನೂ ಉಪಯೋಗಿಸುತ್ತಾರೆ. ಇವರು ತಮ ಒಮ ಹಬ್ಬಹರಿದಿನಗಳಲ್ಲಿ ಹಾಗೂ ಮದುವೆ 
ಮುಂತಾದ ಸಂದರ್ಭದಲ್ಲಿ ಬಿರಿಯಾನಿ, -ಪಲಾವ್‌, ಕೇಕ್‌, ಸಿಹಿತಿಂಡಿ ಮೊದಲಾದ ಸತ್‌ ತಯಾರಿಸುತ್ತಾರೆ. 


ಉಡುಪುಗಳು 


ಸಾಂಪ್ರದಾಯಿಕವಾಗಿ ಈ ಜಿಲ್ಲೆಯಲ್ಲಿ ಹಿಂದೂ ಗಂಡಸರಲ್ಲಿ ರೂಢಿಯಲ್ಲಿರುವ ಉಡುಪುಗಳೆಂದರೆ ಧೋತರ ಅಥವಾ 
ಪಂಚೆಯನ್ನು ಕಚ್ಚೆ ಹಾಕಿ ಧರಿಸುವುದು, ನಿಲುವಂಗಿ ಅಥವಾ ಜುಬ್ಬ ಹಾಗೂ ತಲೆಗೆ ರುಮಾಲು ಅಥವಾ ರಟ್ಟಿನ ಇಲ್ಲವೇ 
ಗಾಂಧೀಟೋಪಿ. ಕೆಲವರು ಓವರ್‌ಕೋಟುಗಳನ್ನೂ ಧರಿಸುವರು. ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಗಂಡಸರು ಬಗಲ್‌ಕಸಿ ಅಂಗಿ 
(ಅರ್ಧತೋಳಿನ ಅಂಗಿ) ಯನ್ನೂ ಮತ್ತು ಧೋತರವನ್ನೂ ಧರಿಸುತ್ತಾರೆ. ಮಲೆನಾಡಿನ ಭಾಗದ ಹಳ್ಳಿಗಳಲ್ಲಿ ಹೆಗಲ ಮೇಲೆ ಚೌಕ 
ಹಾಕಿಕೊಳ್ಳುವುದು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಗಂಡು ಮಕ್ಕಳು ಸಾಮಾನ್ಯವಾಗಿ ನಿಕ್ಕರ್‌, ಷರ್ಟ್‌ ಮತ್ತು ಟೋಪಿಯನ್ನು 
ಧರಿಸುವರು. ಯುವಕರು ಹಾಗೂ ನೌಕರಿ ಮಾಡುವವರು ಷರಾಯಿ ಪ್ಯಾಂಟ್‌) ಮತ್ತು ಶರ್ಟುಗಳನ್ನು ಧರಿಸುವುದು ರೂಢಿಗೆ 
ಬಂದಿದೆ. ಸ್ತ್ರೀಯರು ಸೀರೆ ಮತ್ತು ಹತ್ತಿ ಬಟ್ಟೆಯ ಖಣದ ಕುಪ್ಪಸಗಳನ್ನು ಧರಿಸುವುದು ಸಾಂಪ್ರದಾಯಿಕವಾಗಿ ರೂಢಿಯಲ್ಲಿದೆ. 
ದೊಡ್ಡದಾದ ಸೀರೆಯನ್ನು ಕಚ್ಚಿಹಾಕಿ ಉಡುವುದು ಮತ್ತು ಸೆರಗಿನಿಂದ ತಲೆಯನ್ನು ಮುಚ್ಚಿಕೊಳ್ಳುವುದೂ ಹಿಂದಿನಿಂದಲೂ ರೂಢಿಗೆ 
ಬಂದಿದ್ದು ಇದನ್ನು ಇಂದಿಗೂ ಕಾಣಬಹುದಾಗಿದೆ. ವಿಶೇಷ ಸಂದರ್ಭಗಳಲ್ಲಿ ರೇಷ್ಮೆಸೀರೆಗಳನ್ನುಡುವುದು ಸಹಜವಾಗಿದೆ. ಹುಡುಗಿಯರು 
ಬಹುತೇಕವಾಗಿ ಲಂಗ-ಕುಪ್ಪಸ, ಸ್ಕರ್ಟ್‌, ಚೂಡೀದಾರ್‌ ಮೊದಲಾದವುಗಳನ್ನು ಧರಿಸುತ್ತಾರೆ. ನಾಗರೀಕತೆ ಹಾಗೂ ಶೈಕ್ಷಣಿಕ 
ಮುನ್ನಡೆಯಿಂದ ನೈಲಾನ್‌, ಪಾಲಿಸ್ಟರ್‌ ಮೊದಲಾದವುಗಳಿಂದ ತಯಾರಿಸಿದ ಉಡುಪುಗಳನ್ನು ಧರಿಸುವುದು ಕಂಡುಬರುವುದೇ ಅಲ್ಲದೆ 
ಉಡುಪಿನ ಶೈಲಿಯಲ್ಲೂ ಮಾರ್ಪಾಡನ್ನು ಕಾಣಬಹುದಾಗಿದೆ. 


ಮುಸ್ಲಿಮರಲ್ಲಿ ಸಾಮಾನ್ಯವಾಗಿ ಗಂಡಸರು, ಪೈಜಾಮ, ಉದ್ದನೆಯ ನಿಲುವಂಗಿ (ಜುಬ್ಬ) ಹಾಗೂ ಟೋಪಿಯನ್ನು ಧರಿಸುವರು. 
ಹಳೆಯ ಕಾಲದ ಜನ ಧೋತರ ಉಡುತ್ತಾರೆ. ಆದರೆ ಯುವಕರು ಎಲ್ಲರಂತೆಯೇ ನಿಕ್ಕರ್‌, ಷರಾಯಿ, ಷರ್ಟ್‌ ಮುಂತಾದವುಗಳನ್ನು 
ಧರಿಸುವುದು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇವರಲ್ಲಿ ಸ್ತ್ರೀಯರು ಹೊರಗೆ ಹೋಗುವಾಗ ಕಪ್ಪು ಬಟ್ಟೆಯಿಂದ ತಯಾರಿಸಿರುವ 
ಬುರಖಾವನ್ನು ತಲೆಯಿಂದ ಪಾದದವರೆಗೂ ಮುಚ್ಚುವಂತೆ “'ರಿಸುತ್ತಾರೆ. ಈಗೀಗ ಪ್ರಗತಿಶೀಲ, ಅದರಲ್ಲೂ ನಗರ ನಿವಾಸಿಗಳ 


ಸ್ತ್ರೀಯರು ಪರದಾಪದ್ಧತಿಯನ್ನು ಹೆಚ್ಚಾಗಿ ಆಚರಿಸದಿರುವುದು ಗಮನೀಯವಾಗಿದೆ. 


ಕ್ರೈಸ್ತರಲ್ಲಿ ಹಲವಾರು ವಿಶೇಷ ಸಂದರ್ಭಗಳಿಗನುಗುಣವಾಗಿ ಹೊಂದುವ ಉಷುಪು ವಿನ್ಯಾಸಗಳನ್ನು ಧರಿಸುವುದು ಕಂಡು 
ಬರುತ್ತದೆ. ವಿವಾಹದ ಸಂದರ್ಭದಲ್ಲಿ ಕನೈೆಯನ್ನು ಬಿಳಿಯ ಉದ್ದನೆಯ ಸ್ಕರ್ಟ್‌ ಅಥವಾ ಸೀರೆಯಿಂದ ಶ್ವಂಗರಿಸುವುದು ಇವರಲ್ಲಿ 
ಸಾಂಪ್ರದಾಯಿಕ ಆಚರಣೆಯಾಗಿದೆ. ಚರ್ಚ್‌ನಲ್ಲಿ ಪ್ರಾರ್ಥನೆ ಮಾಡುವಾಗ ಸೀರೆಯ ಸೆರಗಿನಿಂದ ತಲೆಯನ್ನು ಮುಚ್ಚಿಕೊಳ್ಳುವುದು ಕ್ರೈಸ್ತ 


ಮಹಿಳೆಯರಲ್ಲಿ ರೂಢಿಯಲ್ಲಿದೆ. 


ಗೃಹೊ ೀಪಕರಣಗಳು 


ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕುಳಿತುಕೊಳ್ಳುವುದಕ್ಕೆ ಕಡ್ಡಿ ಚಾಪೆ, ಈಚಲು ಚಾಪೆ, ಕಂಬಳಿ, ಚಿಕ್ಕ ಗುಡಾರಗಳು, 
(ಹತ್ತಿ ನೂಲಿನಿಂದ ಮಾಡಿರುವ) ಜಮಖಾನ ಮೊದಲಾದವುಗಳನ್ನು ಬಳಸುತ್ತಾರೆ. ಮಧ್ಯಮ ವರ್ಗದ ಜನರ ಮನೆಗಳಲ್ಲಿ ಕಬ್ಬಿಣದ 
ಕುರ್ಚಿ, ಮೇಜು, ಮಂಚ ಹಾಗೂ ಮರದ ಕುರ್ಚಿ, ಕಾಲುಮಣೆ (ಸ್ಟೂಲು) ಮೊದಲಾದವುಗಳ ಬಳಕೆಯು ಕಂಡು ಬರುತ್ತದೆ. 
ಶ್ರೀಮಂತ ವರ್ಗದ ಜನರ ಮನೆಗಳಲ್ಲಿ ಅದರಲ್ಲೂ ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ ಹೆಚ್ಚು ಬೆಲೆ ಬಾಳುವ ಮರದಿಂದ 
ಸೋಫಾ, ಕುರ್ಚಿ, ಊಟದ ಮೇಜು, ಮಂಚ ಮೊದಲಾದ ಪೀಠೋಪಕರಣಗಳನ್ನೂ ಮತ್ತು ಬೆತ್ತದ ಹಲವಾರು 


ಡಿರುವ 
ಜ್ಯ ವು ಪೀಠೋಪಕರಣಗಳು ಕಿತ್ತನೆಯ ಕೆಲಸದಿಂದಲೂ ಕೂಡಿರುವುದುಂಟು. 


ರೀತಿಯ ಪೀಠೋಪಕರಣಗಳನ್ನು ಕಾಣಬಹುದಾಗಿದೆ. ಕೆಲ 


242 ಧಾರವಾಡ ಜಿಲ್ಲೆ 


ಕೆಲವು ಮನೆಗಳಲ್ಲಿ ಮಲಗುವುದಕ್ಕಾಗಿ ಹಗುರವಾದ ಕಟ್ಟಿಗೆಯಿಂದ ಕಾಲು ಮತ್ತು ಚೌಕಟ್ಟನ್ನು (ಫ್ರೇಂ) ಮಾಡಿ ಹುಲ್ಲಿನ ಹುರಿಯಿಂದ 
ಹೆಣೆದಿರುವ ಹೊರಸನ್ನು ಉಪಯೋಗಿಸುತ್ತಾರೆ. 

ನಾಗರಿಕತೆಯ ಪ್ರಭಾವದಿಂದ ನೀರು ತುಂಬಿಡಲು ಹಾಗೂ ಅಡಿಗೆ ಮಾಡಲು ಸ್ಟೆನ್‌ಲೆಸ್‌ ಸ್ಟೀಲ್‌ ಪಾತ್ರೆಗಳು ಹಲವಾರು 
ಮನೆಗಳಲ್ಲಿ ಬಳಕೆಗೆ ಬಂದಿದ್ದರೂ ಹಿತ್ತಾಳೆ, ತಾಮ್ರ ಹಾಗೂ ಅಲ್ಯೂಮಿನಿಯಂ ಪಾತ್ರೆಗಳೂ ಸಹ ಬಳಕೆಯಲ್ಲಿದೆ. ಗ್ರಾಮಾಂತರ 
ಪ್ರದೇಶಗಳಲ್ಲಿ ಅದರಲ್ಲೂ ಬಡವರ ಮನೆಗಳಲ್ಲಿ ಮಣ್ಣಿನ ಮಡಕೆಗಳು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳೇ ಹೆಚ್ಚಾಗಿ ಕಂಡು 
ಬರುತ್ತದೆ. ಅನೇಕ ಮನೆಗಳಲ್ಲಿ ಉಪ್ಪು, ಉಪ್ಪಿನಕಾಯಿ ಮೊದಲಾದ ವಸ್ತುಗಳನ್ನಿಡಲು ಭರಣಿ (ಜಾಡಿ)ಗಳನ್ನು ಬಳಸುತ್ತಾರೆ. ಈಚೆಗೆ 
ಹಲವರು ಪ್ಲಾಸ್ಟಿಕ್‌ ಡಬ್ಬಗಳನ್ನೂ ಬಳಸುವುದುಂಟು. ನೀರು ತರಲು ಪ್ಲಾಸ್ಟಿಕ್‌ನ ಬಾಲ್ಡಿ, ಕೊಡ ಬಳಸುತ್ತಾರೆ. 

1961ರ ಗ್ರಾಮ ಸರ್ವೇಕ್ಷಣ ಪುಸ್ತಕದಲ್ಲಿ ತಿಳಿಸಿರುವಂತೆ ಹುಲ್ಯೋಟಿ: (ಗದಗ ತಾಲೂಕು), ಕಾಗಿನೆಲೆ (ಬ್ಯಾಡಗಿ ತಾಲೂಕು) 
ಹಾಗೂ ಮಾಗಡಿ ಿರಹಟ್ಟಿ ತಾಲೂಕು)ಗಳಲ್ಲಿ ಗೃಹ ಬಳಕೆಯಲ್ಲಿದ್ದ ಕೆಲವು ಆಧುನಿಕ ವಸ್ತುಗಳ ಸಂಖ್ಯೆಯನ್ನು ಈ ಮುಂದೆ 
ನೀಡಲಾಗಿದೆ. 


ವಸ್ತುಗಳ ಹೆಸರು ಬಳಕೆಯಲ್ಲಿದ್ದ ವಸ್ತುಗಳ ಸಂಖ್ಯೆ 
ಹುಲ್ಯೋಟಿ ಕಾಗಿನೆಲೆ ಮಾಗಡಿ 
1. ಪೆಟ್ರೋಮೆಕ್ಸ್‌ 29 10 23 
2. ಟಾರ್ಚ್‌ದೀಪ (ಟ್ಯಾಟರಿದೀಪ) 75 70 30 
3. ಸೀಮೆ ಎಣ್ಣೆ ಒಲೆ ಛ್ಟೋವ್‌) 48 34 20 
4. ಬೈಸಿಕಲ್‌ 43 34 18 
5. ರೇಡಿಯೋ 10 4 
6. ಕೈಗಡಿಯಾರ 46 38 31 
7. ಗಡಿಯಾರ 30 15 7 
8. ಮೋಟಾರುಗಾಡಿ (ಕಾರ್‌) 1 - - 
9. ಮೋಟಾರ್‌ ಸೈಕಲ್‌ ] ಈ 
10. ಗ್ರಾಮಪೋನ್‌ 2 I ] 


ಪೆಟ್ರೋಮೆಕ್ಸ್‌ ದೀಪಗಳನ್ನು ಹಾಗೂ ರೇಡಿಯೋ ಮತ್ತು ಗ್ರಾಮಪೋನ್‌ಗಳನ್ನು ಹೋಟೆಲು ಹಾಗೂ ಅಂಗಡಿಗಳಲ್ಲಿ 
ಬಳಸುತ್ತಿದ್ದರು. (ಆನಂತರ ಇಂಥ ಸರ್ವೇಕ್ಷಣೆ ನಡೆದಿಲ್ಲ). 


ಆಭರಣಗಳು: ಆಭರಣಗಳ ಮೋಹ, ಸಾರ್ವತ್ರಿಕವಾಗಿದೆ. ಧಾರವಾಡ ಜಿಲ್ಲೆಯ ಸ್ತ್ರೀಯರೂ ಸಹ ಇತರ ಭಾಗಗಳಲ್ಲಿ ಕಂಡು 
ಬರುವಂತೆ ಆಭರಣ ಪ್ರಿಯರಾಗಿರುವರು. ಆಭರಣದ ಬಳಕೆಯು ಬಹುಮಟ್ಟಿಗೆ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಅವಲಂಬಿಸಿದೆ. 
ಸ್ತ್ರೀಯರು ಓಲೆ, ಜುಮುಕಿ, ಮೂಗುತಿ, ಕೈಬಳೆ, ಸರ, (ಮುತ್ತಿನಿಂದ ಮಾಡಿರುವ) ನತ್ತು ಉಂಗುರ, ಕಾಲ್ಗೆಜ್ಜೆ ಕೈಬಳೆ, ಪಾಟ್ಲಿ (ಗೆ 
ಹಾಕಿಕೊಳ್ಳುವುದು), ಬಾಜುಬಂದಿ, ನಾಗಬಂದಿ ಮತ್ತು ವಂಕಿ (ತೋಳಿಗೆ ಹಾಕಿಕೊಳ್ಳುವ ಆಭರಣಗಳು), ಜಡೆಹೂವು, ಬೆಳ್ಳಿಯ 
ನಡುಪಟ್ಟಿ, ಬೈತಲೇಬೊಟ್ಟು, ಗೋಡಂಬಿ ಚೈನ್‌, ಗುಂಡಿನ ಸರ, ಕಾಳಿನ ಸರ, ಪದಕದ ಸರ ಇವೇ ಮುಂತಾದ ಆಭರಣಗಳನ್ನು 
ಧರಿಸುತ್ತಾರೆ. ಸ್ತ್ರೀಯರು ಧರಿಸುವ ಮಂಗಳಸೂತ್ರ ಹಾಗೂ ಕಾಲುಂಗುರಗಳು ವಿವಾಹದ ಸಂಕೇತವಾಗಿರುತ್ತದೆ. ಮಕ್ಕಳಿಗೆ ಹಾಕುವ 
ಸಾಮಾನ್ಯ ಆಭರಣಗಳೆಂದರೆ ಸರ, ಕಂಠಿಹಾರ (ಟೈನ್‌), ಕಿವಿಯ ಓಲೆ, ಉಂಗುರ, ಬೆಳ್ಳಿಯ ಕಾಲ್ಬಳೆ, ಚೈನು ಮತ್ತು ಉಡಿದಾರ. 
ಸ್ತ್ರೀಯರಿಗೆ ಹೋಲಿಸಿದರೆ ಪುರುಷರು ಆಭರಣಗಳನ್ನು ಉಪಯೋಗಿಸುವುದು ವಿರಳವೆಂದೇ ಹೇಳಬಹುದು. ಪುರುಷರು ಸಾಮಾನ್ಯವಾಗಿ 
ಧರಿಸುವ ಆಭರಣಗಳೆಂದರೆ ಉಂಗುರ ಕಂಠೀಹಾರ (ಟೈನ್‌) ಮತ್ತು ಕೈಕಡಗ. 


ಜನತೆ 243 


ಹಬ್ಬಗಳು 
ಹಿಂದೂಗಳು ವರ್ಷತುಂಬ ಹಬ್ಬಗಳನ್ನಾಚರಿಸುವ, ವ್ರತ-ಉಪವಾಸ ಕೈಗೊಳ್ಳುವ ಅನೇಕ ಪವಿತ್ರ ದಿನಗಳಿವೆ. ಎಲ್ಲಾ ಹಿಂದೂಗಳಿಗೆ 
ಸಾಮಾನ್ಯವಾಗಿರುವ ಹಬ್ಬಗಳಲ್ಲದೇ ಬೇರೆ ಬೇರೆ ಪಂಥಗಳಿಗೆ ಪ್ರತ್ಯೇಕ ಹಬ್ಬಗಳೂ ಇವೆ. ಬ್ರಾಹ್ಮಣರಲ್ಲಿ ಬೇರೆಯವರಿಗಿಂತ ಹೆಚ್ಚು 
ಹಬ್ಬಗಳಿವೆ. ಇಡೀ ವರ್ಷವನ್ನು ಉತ್ತರಾಯಣ ಮತ್ತು ದಕ್ಷಿಣಾಯನವೆಂಬ ಎರಡು ಸಮಭಾಗಗಳನ್ನಾಗಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 
ವಿವಿಧ ಪಂಗಡದವರು ಪ್ರಮುಖವಾಗಿ ಆಚರಿಸುವ ಕೆಲವು ಹಬ್ಬಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಾಗಿದೆ. 


ಯುಗಾದಿ ಶಾಲಿವಾಹನ ಶಕದ ಎಣಿಕೆ ಆರಂಭವಾಗುವ ಚೈತ್ರ ತಿಂಗಳಿನ ಪ್ರಥಮ ದಿನ. ಈ ಹಬ್ಬದ ಹಿಂದಿನ ದಿನ ನೀರು 
ತುಂಬುವ ಪಾತ್ರೆಗಳ ಮೇಲೆ ಸುಣ್ಣಬಣ್ಣಗಳಿಂದ ಸಿಂಗಾರ ಮಾಡಿ, ನೀರು ತುಂಬಿ, ಬೇವಿನ ಸೊಪ್ಪನ್ನು ಹಾಕುವರು. ಹಬ್ಬದ ದಿನ 
ಮುಂಜಾನೆ ಮನೆಯವರೆಲ್ಲರೂ ತೈಲಾಭ್ಯಂಜ್ಯನ ಮಾಡುವರು. ಬೇವಿನ ತೊಪ್ಪಲಿನ ಸತ್ವದಿಂದ ಕೂಡಿದ ನೀರು ಚರ್ಮರೋಗವನ್ನು 
ದೂರ ಮಾಡುವುದೆಂದು ಹೇಳುತ್ತಾರೆ. ಮನೆಯ ಬಾಗಿಲುಗಳಿಗೆ ತಳಿರು' ತೋರಣಗಳನ್ನು ಕಟ್ಟಿ ಮುಂಭಾಗವನ್ನು ರಂಗವಲ್ಲಿಯಿಂದ 
ಅಲಂಕರಿಸುತ್ತಾರೆ. ಇಡೀ ವರ್ಷದ ಶುಭದಿನಗಳಲ್ಲಿ ಇದು ಅತ್ಯುತ್ತಮ ದಿನವೆಂದು ಭಾವಿಸಿ ಭಕ್ತಿ ಪೂರ್ವಕವಾಗಿ ಮನೆಯಲ್ಲಿ 
ದೇವರನ್ನು ಪೂಜಿಸುವುದಲ್ಲದೆ ಸಂಜೆ ದೇವಸ್ಥಾನಗಳಿಗೆ ಹೋಗಿ ಬರುವ ಸಂಪ್ರದಾಯವೂ ಇದೆ. ಈ ದಿನ ಬೇವು ಬೆಲ್ಲವನ್ನು 
ಸ್ವೀಕರಿಸಿ ವಿಶೇಷ ಭಕ್ಷಭೋಜ್ಯಗಳಿಂದ ಕೂಡಿದ ಭೋಜನವನ್ನು ಮಾಡುತ್ತಾರೆ. ಹೊಸವರುಷದ ಹಿಂದೂ ಪಂಚಾಂಗವನ್ನು ಓದುತ್ತಾರೆ. 
ಯುಗಾದಿಯ ಮಾರನೇ ದಿನ ಮಾಂಸಾಹಾರವನ್ನು ಸೇವಿಸುವ ಅನೇಕ ಪಂಗಡದವರು ಬೇಟೆಯಾಡುವ ದಿನವೆಂದು ಆಚರಿಸುವ 
ಪದ್ಧತಿ ಇತ್ತು. | 


ಮರಾಠಿ ಜನ ಬಣ್ಣದ ಬಟ್ಟೆಯೊಂದನ್ನು ಕೋಲಿನ ತುದಿಗೆ ಸಿಕ್ಕಿಸಿ ಅದರ ಮೇಲೆ ಚೆಂಬೊಂದನ್ನು ಕಳಶದಂತೆ ಸಿಕ್ಕಿಸಿ ಧ್ವಜವಾಗಿ 
ಮನೆಯ ಮೇಲೆ ಹಾರಿಸುತ್ತಾರೆ. ಹಬ್ಬವನ್ನು "ಗುಡಿಪಾಡವಾ' ಎಂದು ಕರೆಯುತ್ತಾರೆ. ಚೈತ್ರ ಶುದ್ಧ ತದಿಗೆ ದಿನ ಅಲಂಕರಿಸಿದ 
ಗೌರಿಯನ್ನು ಮಂಟಪದಲ್ಲಿ ಕೂರಿಸಿ ಮಂಗಳ ದ್ರವ್ಯಗಳನ್ನಿಟ್ಟು ಪೂಜಿಸುತ್ತಾರೆ. ಇದಕ್ಕೆ “ವಸಂತಗೌರಿ' ಎಂದು ಕರೆಯುತ್ತಾರೆ. ಭಾರತೀಯ 
ಸ್ತ್ರೀಯರಿಗೆ ಇದು ನಿತ್ಯಮಂಗಳದಾಯಕವಾಗಿರುವುದಲ್ಲದೆ ಪರಸ್ಪರ ಆತ್ಮೀಯತೆಯನ್ನು ಬೆಳೆಸುವ ಸಾಮಾಜಿಕ ಸಡಗರದ ಹಬ್ಬವಾಗಿದೆ. 
ಚೈತ್ರಮಾಸದ ಒಂಭತ್ತನೇಯ ದಿನ ರಾಮನವಮಿಯನ್ನು, ವಿಷ್ಣುವಿನ ಏಳನೇಯ ಅವತಾರದ ಹುಟ್ಟು ಹಬ್ಬವೆಂದು ಆಚರಿಸುತ್ತಾರೆ. 
ಅನೇಕ ಸ್ವಯಂ ಸೇವಾ ಕೂಟಗಳು ಸಾಮೂಹಿಕವಾಗಿ ಈ ಹಬ್ಬವನ್ನು ಆಚರಿಸುವುದೂ ಉಂಟು. ಸಂಗೀತ ಮುಂತಾದ ಸಾಂಸ್ಕೃತಿಕ 
ಕಾರ್ಯಕ್ರಮಗಳು ಈ ಹಬ್ಬದ ವೈಶಿಷ್ಟವಾಗಿರುತ್ತದೆ. ಚೈತ್ರ ಶುದ್ಧ ಪೂರ್ಣಮಿಗೆ ದವನದ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಈ 
ದಿನ ಸುಮಂಗಲಿಯರು ವನದೇವತೆಯನ್ನು ಪೂಜಿಸಿ, ವನದ ದವನವನ್ನು ದೇವರಿಗೆ ಧರಿಸಿ ಜಡೆಯಲ್ಲಿ ಮುಡಿಯುವುದು 
ಸಾಂಪ್ರದಾಯಕವಾಗಿದೆ. ಈ ದಿನವೇ ಹನುಮ ಜಯಂತಿಯನ್ನೂ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿ ಹನುಮಂತನ 
ಗುಡಿಗಳಿದ್ದು ವೀರಶೈವರೂ ಇದರಲ್ಲಿ ಪಾಲುಗೊಳ್ಳುತ್ತಾರೆ. ಚೈತ್ರಮಾಸದ ಅಮಾವಾಸ್ಯೆಯನ್ನು ಕರಗದ ಅಮಾವಾಸ್ಯೆ ಎಂದು 
ಆಚರಿಸುವದು. ಈ ದಿನ ಗ್ರಾಮೀಣ ಜನರು ಅವರ ಜಮೀನಿಗೆ ಹೋಗಿ ಊಟ ಮಾಡಿ ಬರುತ್ತಾರೆ. 


ವೈಶಾಖ ಶುದ್ಧ ತೃತೀಯಾವನ್ನು ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ. ಈ ದಿನವನ್ನು ಸಮಸ್ತ ಸಂವತ್ಸರದ ದಿನಗಳಲ್ಲಿ 
ಅತೀವ ಭಾಗ್ಯದಾಯಕ ದಿನವೆಂದು ಪರಿಗಣಿಸುತ್ತಾರೆ. ಈ ದಿನವೇ ಭಕ್ತಿ ಭಂಡಾರಿ ಬಸವಣ್ಣನವರ ಜನದಿನ. ಇದನ್ನು ಭಕ್ತಿಪೂರ್ವಕವಾಗಿ 
ವೈಭವದಿಂದ “ಬಸವ ಜಯಂತಿ' ಎಂದು ಆಚರಿಸುತ್ತಾರೆ. ಮತ್ತು ವೀರಶೈವ ಸಂಘ-ಸಂಸ್ಥೆಗಳಲ್ಲಿ ಈ ಉತ್ಸವವನ್ನು ಅನೇಕ ಸಾಂಸ್ಕೃತಿಕ 
ಕಾರ್ಯಕ್ರಮಗಳೊಂದಿಗೆ ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ. ವೀರಶೈವರಿಗೆ ಇದು ಬಹಳ ಪವಿತ್ರ 'ದಿನವಾಗಿದ್ದು ಅವರು 
ಬಸವ ಕಲ್ಯಾಣ, ಕೂಡಲ ಸಂಗಮ, ಬಸವನ ಬಾಗೇವಾಡಿ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವುದೂ ಸಂಪ್ರದಾಯವಾಗಿದೆ. 
ಈ ದಿನ ರೈತರು ತಮ್ಮ ಎತ್ತುಗಳನ್ನು ಸಿಂಗರಿಸಿ ಸಕಲ ವಾದ್ಯಗಳ ಸಮೇತ ಮೆರವಣಿಗೆ ಮಾಡುವರು. ಸವಾ ತಮ್ಮ ನೂತನ 
ಕಾರ್ಯಗಳನ್ನು ಈ ದಿನ ಆರಂಭಿಸುವರು. ಹಾಗೂ ಸ್ತ್ರೀಯರು ಮತ್ತೆ ಗೌರಿಯನ್ನು ಪೂಜಿಸುವರು. ಈ ದಿನವೇ ಛತ್ರಪತಿ ವಸ 
ಜನ್ನ ದಿನವೂ ಆಗಿದೆ. ಇದನ್ನು ಸಾರ್ವಜನಿಕ ಮೆರವಣಿಗೆಯೊಂದಿಗೆ ಆಚರಿಸುವರು. ವೈಶಾಖಶುದ್ಧ ಪಂಚಮಿಯಂದು 
ತಕರ ಅನುಯಾಯಿಗಳು ಶಂಕರ ಜಯಂತಿಯನ್ನು ಮತ್ತು ಇದೇ ಮಾಸದ ಹುಣ್ಣಿಮೆಗೆ ವಿಷ್ಣುವಿನ ನಾಲ್ಕನೇ ಅವತಾರವಾದ 
ನರಸಿಂಹದೇವರ ನರಸಿಂಹ ಜಯಂತಿಯನ್ನೂ ಕೆಲವು ಬ್ರಾಹ್ಮಣ ಪಂಗಡದವರು ಆಚರಿಸುತ್ತಾರೆ. 


244 ಧಾರವಾಡ ಜಿಲ್ಲೆ 


ಜೇಷ್ಠಮಾಸದ ಹುಣ್ಣಿಮೆಯನ್ನು "ಕಾರುಹುಣ್ಣಿಮೆ' ಎಂದು ಆಚರಿಸುತ್ತಾರೆ. ಕೃಷಿಕರು ಇದನ್ನು ಮಳೆಗಾಲದ ಆರಂಭವೆಂದು 
ತಮ್ಮ ಊರುಗಳನ್ನು ಸಿಂಗರಿಸುತ್ತಾರೆ. ಎತ್ತುಗಳ ಕೋಡುಗಳಿಗೆ ಬಣ್ಣ ಹಚ್ಚಿ, ಕೋಡಣಸುಗಳನ್ನು ತೊಡಿಸಿ ಕೋಡುಬಳೆಗಳನ್ನು ಹಾಕಿ, 
ಕೊರಳಿಗೆ ಗೆಜ್ಜೆ ಸರವನ್ನು ಕಟ್ಟೆ, ಮೈ ಮೇಲೆ ಅಲ್ಲಲ್ಲಿ ಹುರಮಂಜಿನ ಬಣ್ಣದ ಚಿತ್ರಗಳಿಂದ ಅಲಂಕಾರಗೊಳಿಸಿ ಎತ್ತುಗಳನ್ನು ಮೆರವಣಿಗೆ. 
ಹೊರಡಿಸಿ, ಊರ ಅಗಸೆಯ ಕಡೆಗೆ ಅಲಂಕಾರದಿಂದ ಕಟ್ಟಿದ ಕರಿಯನ್ನು ಹರಿಯಲು ಓಡಿಸುತ್ತಾರೆ. ಕೆಂದೆತ್ತು ಕರಿಹರಿದರೆ ಕೆಂಜೋಳ 
ಬೆಳೆಯುವುದೆಂದೂ, ಬಿಳಿ ಎತ್ತು ಕರಿ ಹರಿದರೆ ಬಿಳಿಜೋಳ ಬೆಳೆಯುವುದೆಂದೂ ಮತ್ತು ಎರಡೂ/ಕೂಡಿ ಹರಿದರೆ ಸಮಕಾಲವೆಂದೂ, 
ಬೆಳೆಗಳ "ಬಲಕಾಲ'ವೆಂದೂ ತಿಳಿಯುವರು. ಈ ದಿನದಂದೇ ವೈದಿಕರಲ್ಲಿ ಮುತ್ತೈದೆಯರು ತಮ್ಮ ಪತಿಗೆ ದೀರ್ಫ ಆಯಸ್ಸನ್ನು ಕೋರಿ 
ವಟಸಾವಿತ್ರಿ ವ್ರತವನ್ನು ಆಚರಿಸುವರು. ಜೇಷ್ಠಮಾಸದ ಅಮಾವಾಸ್ಯೆಯ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಆಚರಿಸುತ್ತಾರೆ. ಈ 
ದಿನ ಮಣ್ಣಿನ ಒಂದು ಜೊತೆ ಎತ್ತುಗಳನ್ನು ಇಟ್ಟು ಪೂಜಿಸುವರು. 


ಆಷಾಢಮಾಸದ ಪ್ರತೀ ಮಂಗಳವಾದ ಹೆಣ್ಣುಮಕ್ಕಳು ನದೀತೀರ, ಕೆರೆಸಮೀಪ ಅಥವಾ ಹಳ್ಳಿಗೆ ನೀರೊದಗಿಸುವ ಮೂಲದ 
ಸಮೀಪಕ್ಕೆ ಹೋಗಿ ಮಣ್ಣಿನಿಂದ ಗೋಪುರಾಕೃತಿಯನ್ನು ಮಾಡಿ, ಇದಕ್ಕೆ "ಗುಳ್ಳವ್ದ' ಎಂದು ಕರೆಯುತ್ತಾರೆ. ಇದರ ಸುತ್ತ ಹೆಣ್ಣು 
ಮಕ್ಕಳು ಹಾಡಿ ಕುಣಿಯುತ್ತಾರೆ. ಕೊನೆ ಮಂಗಳವಾರ ಈ ಪ್ರತಿಮೆಗಳನ್ನು ಮನೆಗೆ ತಂದು ಗುಂಪುಗಳಲ್ಲಿ ಪೂಜಿಸಿ, ಸಿಹಿ ನೈವೇದ್ಯವನ್ನು 
ಮಾಡಿ ರಾತ್ರಿ ನೀರಿನಲ್ಲಿ ವಿಸರ್ಜಿಸುತ್ತಾರೆ. ಆಷಾಢದ ಶುಕ್ಲಪಕ್ಷದ ಹನ್ನೊಂದನೇಯ ದಿನ ಆಷಾಢ ಏಕಾದಶಿ ವ್ರತವನ್ನು ಹಿಂದೂಗಳಲ್ಲಿ ' 
ಕಿಲವು ಪಂಥದವರು ಉಪವಾಸಮಾಡಿ ಕೆಲವರು ಸಿಹಿಯೂಟ ಮಾಡಿ ಆಚರಿಸುವುದು ರೂಢಿಯಲ್ಲಿದೆ. ಇದೇ ದಿನ ಪಂಢರಪುರದಲ್ಲಿ 
ಜರುಗುವ ಉತ್ಸವದಲ್ಲಿ ವಿಠಲನ ಅನೇಕ ಭಕ್ತರು ಕಾಲುನಡಿಗೆಯಿಂದ ಭಜನೆ ಮಾಡುತ್ತ ಹೋಗಿ ಪಾಲ್ಗೊಳ್ಳುತ್ತಾರೆ. 


ಶ್ರಾವಣಮಾಸದಲ್ಲಿ ಸೋಮವಾರ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಸಂಭ್ರಮ. ಧಾರವಾಡದ ಉಳವಿ ಬಸಪ್ಪನ ಗುಡಿಯಲ್ಲಿ 
ಕರಡಿಮಜಲಿನ ತಂಡಗಳ ಸ್ಪರ್ಧೆ ಇರುತ್ತದೆ. ಶನಿವಾರಗಳು ವೈಷ್ಣವರಿಗೆ ಹಬ್ಬದ ದಿನಗಳು. ಅಲ್ಲದೆ ಶ್ರಾವಣಮಾಸದ ಪ್ರತೀ 
ಸೋಮವಾರ ಧಾರ್ಮಿಕರು ಒಪ್ಪತ್ತಿನ ಉಪವಾಸವನ್ನು ಪ್ರದೋಷದಪಾರಣೆಯಿಂದ ಕೊನೆಗೊಳಿಸುತ್ತಾರೆ: ಶ್ರಾವಣಮಾಸದಲ್ಲಿ ಪ್ರತಿ 
ಮಂಗಳವಾರ ಹೊಸದಾಗಿ ಲಗ್ನವಾದ ಹೆಣ್ಣುಮಕ್ಕಳು ತಮ್ಮ ಪಾತಿವ್ರತ್ಯ ಹಾಗೂ ಸುಮಂಗಲ ಸೌಭಾಗ್ಯಕ್ಕಾಗಿ ಮಂಗಳಗೌರಿ ವ್ರತವನ್ನು 
ಆಚರಿಸುತ್ತಾರೆ. ಶ್ರಾವಣಮಾಸದ ಪ್ರತಿ ಶುಕ್ರವಾರಗಳಲ್ಲಿ ಬ್ರಾಹ್ಮಣರಲ್ಲಿ ಸಂಪತ್‌ ಶುಕ್ರವಾರ ಆಚರಿಸುತ್ತಾರೆ, ಲಕ್ಷ್ಮೀಸಹಿತಳಾದ ಗೌರಿಯ 
ಮೂರ್ತಿಯನ್ನು ಪೂಜಿಸುತ್ತಾರೆ. ಇದನ್ನು ದ್ಯಾಮವ್ವ, ದುರಗವ್ವ, ಯಲ್ಲವ್ವ,ಉಡಚವ್ವ, ಬನಶಂಕರಿ ಮೊದಲಾದ ಹೆಸರುಗಳಿಂದಲೂ 
ಜನರು ಪೂಜಿಸುತ್ತಾರೆ. ಶ್ರಾವಣ ಶುದ್ಧ ಪಂಚಮಿಯ ದಿನ ನಾಗರಪಂಚಮಿಯನ್ನು ಆಚರಿಸುತ್ತಾರೆ. ಹಿಂದೂಗಳ ಎಲ್ಲಾ 
ಸಂಪ್ರದಾಯದವರಿಗೂ ಇದು ಪ್ರಮುಖವಾಗಿರುತ್ತದೆ. ಈ ದಿನದಂದು ಮಣ್ಣಿನಿಂದ ನಾಗಪ್ರತಿಮೆಯನ್ನು ಮಾಡಿ ಗಂಧಪುಷ್ಪಾದಿಗಳಿಂದ 
ಪೂಜಿಸಿ ಹಾಲೆರೆದು ಅರಳಿಟ್ಟು, ತಂಬಿಟ್ಟು, ವಿವಿಧ ಉಂಡಿಗಳು, ಕಡಬು ಮೊದಲಾದವುಗಳನ್ನು ನೈವೇದ್ಯಮಾಡಿ, ಧೂಪ-ದೀಪಗಳಿಂದ 
ಬೆಳಗುತ್ತಾರೆ. ಈ ಹಬ್ಬಕ್ಕೆ ಹೆಣ್ಣುಮಕ್ಕಳು ತವರಿಗೆ ಬಂದು ತವರೂರ ಬಳಗಕ್ಕೆ ಹರಸುವರು. ಈ ಹಬ್ಬದಲ್ಲಿ ಸರಳ ಆಟಗಳನ್ನಾಡುವುದು 
ಮತ್ತು ಒಗಟುಗಳನ್ನು ಬಿಡಿಸುವುದೂ ಉಂಟು. ಉಯ್ಯಾಲೆಯಾಟ, ನಿಂಬೆಹಣ್ಣು ದೂರಕ್ಕೆ ಎಸೆಯುವ ಸ್ಪರ್ಧೆ ನಡೆಯುತ್ತವೆ. ಶ್ರಾವಣ . 
ಪೂರ್ಣಿಮೆಗೆ ಜನಿವಾರ ಬದಲಾಯಿಸುವುದು ಹಾಗೂ ರಕ್ಷಾಬಂಧನ ಆಚರಿಸುತ್ತಾರೆ. ಶ್ರಾವಣ ಬಹುಳ ಎಂಟನೇ ದಿನ ಶ್ರೀಕೃಷ್ಣನ 
ಹುಟ್ಟು ಹಬ್ಬದ ಅಂಗವಾಗಿ ಗೋಕುಲಾಷ್ಟಮಿಯನ್ನು ಆಚರಿಸುತ್ತಾರೆ. ಈ ದಿನ ಕೃಷ್ಣನು ಹುಟ್ಟಿದ ಸಮಯವಾದ ಮಧ್ಯರಾತ್ರಿಯ 
ವೇಳೆಯಲ್ಲಿ ಕೃಷ್ಣನ ಮೂರ್ತಿಯನ್ನಿಟ್ಟು ಪೂಜಿಸಿ ರಾತ್ರಿಯನ್ನು ಭಕ್ತಿಪರ ಭಜನೆ, ಕೀರ್ತನೆ, ಹಾಡುಗಳಲ್ಲಿ ಕಳೆಯುವರು. ಆ ದಿನ 
ಅನೇಕರು ರಾತ್ರಿ ಪೂಜೆಯವರೆಗೆ ಉಪವಾಸವಿರುತಾಲೆ. | 


ಭಾದ್ರಪದ ಮಾಸದ ಶುಕ್ಲಪಕ್ಷದ ಗಣೇಶ ಚತುರ್ಥಿಯು ಜನಪ್ರಿಯ ಹಬ್ಬವಾಗಿದೆ. ಈ ದಿನದಂದು ಗಣಪತಿಯನ್ನು 
ನಿರ್ವಿಘ್ನದಾಯಕನೆಂದು, ಸಾಮಾನ್ಯವಾಗಿ ಮಣ್ಣಿನಿಂದ ಮಾಡಿದ ಗಣಪತಿಯನ್ನು ಪ್ರತಿಷ್ಠಾಪಿಸಿ, ವಿವಿಧ ರೀತಿಯಲ್ಲಿ ಅಲಂಕರಿಸಿ, 
ಭಕ್ತಿಪೂರಕವಾಗಿ ಪೂಜಿಸಿ, ಭಕ್ಷಭೋಜ್ಯಗಳನ್ನು ನೈವೇದ್ಯಮಾಡಿ ಧೂಪದೀಪಗಳನ್ನು ಬೆಳಗುತ್ತಾರೆ. ಇದು ಜಿಲ್ಲೆಯಲ್ಲಿ ಮನೆ ಮನೆಗಳಲ್ಲಿ 
ಆಚರಿಸುವುದಲ್ಲದೇ ಸಾರ್ವಜನಿಕವಾಗಿಯೂ ಆಚರಣೆಯಲ್ಲಿದೆ. 1976 ರಲ್ಲಿ ಸ್ಥಾಪನೆಗೊಂಡಿರುವ ಹುಬ್ಬಳ್ಳಿಯ ಸಾರ್ವಜನಿಕ 
ಗಣೇಶೋತ್ಸವ ಸಮಿತಿಗಳ ಮಹಾಮಂಡಳದ ಆಶ್ರಯದಲ್ಲಿ ನಡೆಯುವ ಗಣೇಶೋತ್ಸವ ಕಾರ್ಯಕ್ರಮದ ಅದ್ದೂರಿಯ ಆಚರಣೆಯು 
ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಎಲ್ಲ ಮುಖ್ಯ ಊರುಗಳಲ್ಲೂ ಸಾರ್ವಜನಿಕ ಗಣೇಶೋತ್ಸವವು ಸಂಗೀತ, ನೃತ್ಯ ನಾಟಕ, 
ಉಪನ್ಯಾಸ, ಜಾನಪದ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೂ 


ಜನತೆ 245 


ನಡೆಯುವುವು. ಗಣೇಶನ ಹಬ್ಬದ ಮರುದಿನ ಯಷಿಪಂಚಮಿಯನ್ನು ಕೆಲವರು ಆಚರಿಸುತ್ತಿದ್ದು ಆ ದಿನ ಮನೆಯಲ್ಲೇ ಬೆಳೆದ 
ತರಕಾರಿಯಿಂದ ಅಡಿಗೆ ಮಾಡಬೇಕೆಂದಿದೆ. ಭಾದ್ರಪದ ಶುದ್ಧ ಆರನೇ ದಿನದಿಂದ ಹ್ರದಿನಾಲ್ಕನೇ ದಿನದವರೆಗೆ ಜೋಕುಮಾರನ 
ಹಬ್ಬವನ್ನು ಆಚರಿಸುವರು. ಆಶ್ಚಯುಜ ಶುದ್ದ ಮೊದಲನೇ ದಿನ ನವರಾತ್ರಿ ಪಾಡ್ಯವಾಗಿದ್ದು ಈ ಹಬ್ಬವನ್ನು ಹತ್ತು ದಿನಗಳೂ 
ಆಚರಿಸುತ್ತಾರೆ. ಇದು ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬವಾಗಿದ್ದು ಇದನ್ನು ದಸರಾ ಹಬ್ಬವೆಂದೂ ಕರೆಯುತ್ತಾರೆ. ಇದನ್ನು 
ನಾಡಹಬ್ಬವಾಗಿಯೂ ಸಾರ್ವಜನಿಕವಾಗಿ ಆಚರಿಸುವುದು ಸ್ವಾತಂತ್ರ್ಯ ಸಂಗ್ರಾಮದ ದಿನಗಳಿಂದ ರೂಢಿಯಲ್ಲಿದೆ. ಪಾಡ್ಯದ" ದಿನ 
ಮನೆಯಲ್ಲಿ ಕಳಸವನ್ನು ಪ್ರತಿಷ್ಠಾಪಿಸಿ ಎಲ್ಲಾ ಹತ್ತು ದಿನಗಳಲ್ಲೂ ಇದನ್ನು ಪೂಜಿಸುವುದು ರೂಢಿಯಲ್ಲಿದೆ. ಈ ದಿನಗಳಲ್ಲಿ ಸದಾಕಾಲ 
ಒಂದು ನಂದಾದೀಪವೂ ಬೆಳಗುತ್ತಿರುತ್ತದೆ. ನವರಾತ್ರಿಯ ಏಳನೇಯದಿನ (ಸಪ್ತಮಿ) ಸರಸ್ವತಿಯನ್ನೂ ಎಂಟನೇಯ ದಿನ (ಅಷ್ಟಮಿ) 
ಶಕ್ತಿದೇವತೆಯಾದ ದುರ್ಗಾದೇವಿಯನ್ನೂ (ಆ ದಿನ ಕೆಲವರು ಮನೆಗಳಲ್ಲಿ ಪ್ರಾಣಿ ಬಲಿಕೊಡುತ್ತಾರೆ), ಒಂಭತ್ತನೆಯ ದಿನ 
(ಮಹಾನವಮಿಯಂದು) ಆಯುಧಪೂಜೆಯನ್ನೂ ಮತ್ತು ಹತ್ತನೇಯ ದಿನ ವಿಜಯದಶಮಿಯನ್ನು ಆಚರಿಸುತ್ತಾರೆ. ವಿಜಯ ಎಂದರೆ 
ಗೆಲುವನ್ನು ಕಾಣುವುದು ಮತ್ತು ಬಾಳಿನಲ್ಲಿ ಬೆಳಕನ್ನು ತರುವುದು ಎಂಬ ನಂಬಿಕೆಯಿದೆ. ಈ ದಿನಕ್ಕೆ ಬನ್ನಿಯ ಹಬ್ಬವೆಂದೂ 
ಕರೆಯುತ್ತಾರೆ. ಈ ದಿನ ಸಂಜೆಯಲ್ಲಿ ಸ್ಥಾನಿಕದೇವರ ಪಲ್ಲಕ್ಕಿಯ ಮೆರವಣಿಗೆ ಹೊರಟು ಶಮೀ (ನ್ನಿ) ಮರದ ಹತ್ತಿರ ಒಯ್ಯುತ್ತಾರೆ. 
ಮೈಲಾರ ಭಕ್ತರು ಊರ ಹೊರಗಿನ ಶಿಬಾರದಲ್ಲಿ ಬನ್ನಿ ಮುಡಿಯುವರು. ಅಲ್ಲಿ ದೇವರಿಗೆ ಶಮೀಪತ್ರ ಅರ್ಪಿಸಿ, ಜನರು ತಾವೂ 
ತಮ್ಮ ತಮಲ್ಲಿ ಬಂಗಾರವೆಂದು ಶಮಿಪತ್ರೆಗಳನ್ನು ಹಂಚಿಕೊಂಡು ಪರಸ್ಪರ ಅಭಿನಂದಿಸುವರು. ಚಿಕ್ಕವರು ಅದನ್ನು ಹಿರಿಯರಿಗೆ ಸಲ್ಲಿಸಿ 
ತಮ್ಮ ಗೌರವವನ್ನು ತೋರಿಸುವರು. (ಬನ್ನಿ ಪಡೆದು ಬಂಗಾರದಂತಿರೋಣ' ಎಂದು ಹಾರೈಸುತ್ತಾರೆ). ಈ ಆಚರಣೆಗೆ “ಬನ್ನಿ 
ಮುಡಿಯುವುದು' ಎಂದು ಹೇಳುತ್ತಾರೆ. ಇಲ್ಲಿಗೆ ದಸರಾ ಹಬ್ಬವು ಮುಕ್ತಾಯವಾಗುತ್ತದೆ. ದಸರೆಯ ದಿನಗಳಲ್ಲಿ ಮನೆಮನೆಗಳಲ್ಲಿ ಕಂಡು 
ಬರುವ ಗೊಂಬೆ ಪ್ರದರ್ಶನಗಳು ಆನಂದದ ಸಂಕೇತವಾಗಿದೆ. ಧಾರವಾಡದ ಶುಕ್ರವಾರ ಪೇಟೆ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ 
ದಸರಾ ಕಾಲಕ್ಕೆ ನಡೆಯುವ ವಿಶೇಷಾಲಂಕಾರಕ್ಕೆ 10 ದಿನವೂ ಜನರ ನೂಕು ನುಗ್ಗಲಿರುತ್ತದೆ. ಇತರ ಕೆಲವು ದೇವಾಲಯಗಳೂ 
ಇದನ್ನು ಅನುಕರಿಸುತ್ತಿವೆ. ಆಶ್ವಯುಜ ಹುಣ್ಣಿಮೆಯನ್ನು ಸೀಗೀ ಹುಣ್ಣಿಮೆ ಎಂದು ಆಚರಿಸುವರು. ಈ ದಿನ ಕೃಷಿಕರು ತಮ್ಮ 
ಹೊಲಗದ್ದೆಗಳಿಗೆ ಹೋಗಿ ಅಲ್ಲಿ ಪಾಂಡವರ ಗುರುತಿಗಾಗಿ ಐದು ಕಲ್ಲುಗಳನ್ನು ಆರಿಸಿ ತಂದಿಟ್ಟು ಅವುಗಳನ್ನು ಪೂಜಿಸಿ ತಮ್ಮ 
ಆತ್ಮೀಯರೊಂದಿಗೆ ಊಟಮಾಡಿ ಸಂಜೆಯ ವೇಳೆಗೆ ಮನೆಯ ಹಿಂದಿರುಗುತ್ತಾರೆ. ದೀಪಾವಳಿಯೆಂದರೆ ಮನೆಮನೆಯಲ್ಲಿ ಬೆಳಕನ್ನು 
ಚೆಲ್ಲುವ ಹಬ್ಬ. ಹಿಂದೂ ಸಮಾಜದ ಎಲ್ಲಾ ವರ್ಗದವರೂ ಇದನ್ನು ಆಚರಿಸುತ್ತಾರೆ. ಈ ಹಬ್ಬವು ಆಶ್ವಯುಜ ಬಹುಳ 
ಹದಿಮೂರನೇಯದಿನ (ತ್ರಯೋದಶಿ) ಆರಂಭವಾಗಿ ಐದು ದಿನಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಮನೆಯನ್ನು ಸ್ವಚ್ಛಗೊಳಿಸಿ 
ಹಸಿರು ತೋರಣಗಳು ಹಾಗೂ ರಂಗವಲ್ಲಿಯಿಂದ ಅಲಂಕರಿಸುತ್ತಾರೆ. ಈ ಹಬ್ಬದ ಮೊದಲನೇದಿನ ಹಸುವಿನ ಸಗಣಿಯಿಂದ ಮಾಡಿದ 
ಎರಡು ಉಂಡೆಗಳನ್ನು ಹೊಸಲ ಮೇಲಿಟ್ಟ ನಂತರ ಪ್ರತಿನಿತ್ಯ ಐದು ದಿನಗಳವರೆಗೆ ಎರಡೆರಡು ಹಸುವಿನ ಸಗಣಿಯ ಉಂಡೆಗಳನ್ನು 
ಇದರೊಡನೆ ಇಡುತ್ತಾ ಅದನ್ನು ಪಾಂಡವರೆಂದು ಪೂಜಿಸುವ ರೂಢಿಯಿದೆ. ಹದಿನಾಲ್ಕನೇಯ ದಿನವಾದ ಚತುರ್ದಶಿಯಂದು 
ನರಕಾಸುರನ ವಧೆಯ ದಿನವೆಂದು ಆಚರಿಸುತ್ತಾರೆ. ಈ ದಿನದಲ್ಲಿ ಬೆಳಗಿನಜಾವ ಎಲ್ಲರೂ ತೈಲಾಭ್ಯಂಜನಮಾಡಿ, ದೇವರನ್ನು ಪೂಜಿಸಿ, 
ಸಿಹಿಯೂಟವನ್ನು ಮಾಡುತ್ತಾರೆ. ತಮ್ಮ ಬಂಧುಮಿತ್ರರಿಗೆ ದೀಪಾವಳಿಯ ಶುಭಾಶಯವನ್ನು ಕೋರುತ್ತಾರೆ. ಅಮಾಟುಸ್ಕೆಯ ದಿನ 
ಲಕ್ಷ್ಮೀಪೂಜೆಯೆಂದು ಸಂಜೆಯಲ್ಲಿ ಹಣ ಹಾಗೂ ಒಡವೆ ವಸ್ತುಗಳನ್ನಿಟ್ಟು ಪೂಜಿಸುತ್ತಾರೆ. ವರ್ತಕರಿಗಂತೂ ಇದು ವಿಶೇಷ 


ಪೂಜೆಯೆನಿಸಿಕೊಂಡಿದೆ. 


ಕಾರ್ತಿಕ ಶುದ್ಧ ಪಾಡ್ಯದಂದು ಬಲಿಪಾಡ್ಯಮಿಯೆಂದು ಬಲಿಚಕ್ರವರ್ತಿಯನ್ನು ಪೂಜಿಸುತ್ತಾರೆ. ಈ ದಿನ ಪವಿತ್ರ ದಿನವೆಂದು 
ದೇವಸ್ಥಾನಗಳಿಗೆ ಹೋಗಿ ಬರುವ ಸಂಪ್ರದಾಯವೂ ಇದೆ. ಹಬ್ಬದ ಕೊನೆಯದಿನ ಪಾಂಡವ ಪಂಚಮಿ ಎಂದು ಹಸುವಿನ ಸಗಣಿಯಿಂದ 
ಮಾಡಿಟ್ಟಿದ್ದ ಎಲ್ಲಾ ಉಂಡೆಗಳನ್ನು ಪೂಜಿಸಿ, ಮನೆಯಲ್ಲಿ ಅಡಿಗೆ ಮಾಡಿ ಅದನ್ನು ಊರಿನ ನದೀ, ಕೆರೆ ಅಥವಾ ನೀರನ್ನು ಒದಗಿಸುವ 
ಮೂಲದ ಸಮೀಪಕ್ಕೆ ಕೊಂಡೊಯ್ದು ಮಧ್ಯಾಹ್ನದ ಊಟವನ್ನು ಮುಗಿಸಿ ಸಂಜೆಗೆ ಮನೆಗೆ ಹಿಂದಿರುಗುತ್ತಾರೆ. ಸಗಣಿಯ ಉಂಡೆಗಳನ್ನು 
ಮನೆಯ ಮೇಲ್ಛಾವಣಿಯ ಮೇಲೆ ಒಣಗಿ ಬೂದಿಯಾಗುವುದಕ್ಕೆ ಬಿಟ್ಟು ಬೂದಿಯಾದ ನಂತರ ಅದರ ಭಸ್ಮವನ್ನು ಹಣೆಗೆ ಇಟ್ಟುಕೊಳ್ಳಲು 
ಉಪಯೋಗಿಸುತ್ತಾರೆ. ಪಟಾಕಿಗಳನ್ನು ಹಾರಿಸುವುದು, ಬಣ್ಣದ ಹಾಳೆಯ ಆಕಾಶ ಬುಟ್ಟಿಯನ್ನು ಮಾಡಿ ಹೊಗೆ ತುಂಬಿ ಹಾರಿ 
ಬಿಡುವುದು ಈ ಹಬ್ಬರ ವೈಶಿಷ್ಟವೆನಿಸಿಕೊಂಡಿದೆ. ದೀಪಾವಳಿ ಪಾಡ್ಯದ ದಿನ ಹಾನಗಲ್‌, ಹಿರೇಕೆರೂರು ಮತ್ತು ಹಾವೇರಿ 
ತಾಲೂಕುಗಳಲ್ಲಿ ಹಟ್ಟಿಹಬ್ಬವೆಂದು ಆಚರಿಸುತ್ತಾರೆ. ಊರ ಹೊರಗೆ ನಾಲ್ಕು ಮುಖಗಳುಳ್ಳ (ಪೀಠಸ್ಥ) ಬ್ರಹನನ್ನು ಸಾಮಾನ್ಯವಾಗಿ 


246 ಧಾರವಾಡ ಜಿಲ್ಲೆ 


ಬಯಲಲ್ಲಿ ಪ್ರತಿಷ್ಠಿಸಿರುತ್ತಾರೆ. ಇದಕ್ಕೆ "ಗೋಲಕವ್ವ' ಎಂದು ಕೆಲವೆಡೆ ಹೇಳುವರು. ದೀಪಾವಳಿ ಹಟ್ಟಿ ತ್ತಿ ಹಬ್ಬದ ಕಾಲಕ್ಕೆ ಇದಕ್ಕೆ ಪೂಜೆ 
ಸಲ್ಲಿಸಿ ಚರು ಇಟ್ಟು ಚರುವನ್ನು ಹೊಲಕ್ಕೆ ಒಯ್ಯುತ್ತಾರೆ. ಮರಾಠೀ ಜನರಲ್ಲಿ ಕಾರ್ತಿಕ ಶುದ್ದ ಬಿದಿಗೆಯಂದು "ಭಾವೂಬೀಜ್‌' ಎಂದು 
ಆಚರಿಸುತ್ತಾರೆ. ಸೋದರರಿಗೆ ಸೋದರಿಯರು ಆರತಿ ಮಾಡುತ್ತಾರೆ. ಸೋದರಿಯರಿಗೆ ಸೋದರರು ಉಡುಗೊರೆ ಕೊಡುತ್ತಾರೆ. 
ಕಾರ್ತಿಕ ಶುದ್ಧ ದ್ವಾದಶಿಯ ದಿನ ತುಳಸಿಯ ಲಗ್ಗವೆಂದು (ತುಳಸಿಯು ವಿಷ್ಣುವಿಗೆ ಮದುವೆಯಾದುದು) ತುಳಸಿ ಹಬ್ಬವನ್ನು 
ಆಚರಿಸುತ್ತಾರೆ. ಈ ದಿನ ತುಳಸಿ ಕಟ್ಟೆಯನ್ನು ಅಲಂಕಾರಗೊಳಿಸಿ ಸಂಜೆಗೆ ತುಳಸಿಯನ್ನು ಪೂಜಿಸುತ್ತಾರೆ 


ಮಾರ್ಗಶಿರ ಹುಣ್ಣಿಮೆಯದಿನ ದತ್ತ ಪಂಥದವರು ದತ್ತಾತ್ರೇಯ ಜಯಂತಿಯನ್ನು ಆಚರಿಸುತ್ತಾರೆ. ಈ ಮಾಸದ . 
ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆಯೆಂದು ಆಚರಿಸುವುದುಂಟು. ಈ ದಿನ ಕೃಷಿಕರು ತಮ್ಮ ಎತ್ತುಗಳನ್ನು ಅಲಂಕರಿಸಿ, ಪಾಂಡವರ 
ಪೂಜೆ ಮಾಡಿ ಊಟ ಮಾಡುವರು. ಇದು ಹಿಂಗಾರಿ ಬೆಳೆಯ ಸಡಗರದ ಹಬ್ಬವೆನಿಸಿಕೊಂಡಿದೆ. 


ಪುಷ್ಕಮಾಸದ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆಯೆಂದು ಆಚರಿಸುತ್ತಾರೆ. ಈ ದಿನವೇ ಬನಶಂಕರಿಯಲ್ಲಿ ಜಾತ್ರೆಯು 
ನಡೆಯುವುದು. ಈ ಜಾತ್ರೆಗೆ ಜಿಲ್ಲೆಯಿಂದಲೂ ಸಹ ಅನೇಕರು ಹೋಗುತ್ತಾರೆ. ಪ್ರತಿ ವರುಷ ಜನವರಿ ಹದಿನಾಲ್ಕು ಅಥವಾ 
ಹದಿನೈದನೇಯ ದಿನಾಂಕಕ್ಕೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದಲ್ಲಿ ಬಂಧುಮಿತ್ರರು ಪರಸ್ಪರ "ಎಳ್ಳು-ಬೆಲ್ಲ ಕೊಟ್ಟು 
ಸ್ನೇಹಭಾವದಿಂದ "ಸಿಹಿಯಾಗಿರೋಣ' ಎಂದು ಪರಸ್ಪರ ಅಭಿನಂದಿಸುತ್ತಾರೆ 


ಮಾಘ ಶುದ್ಧ ಸಪ್ತಮಿಯಂದು ರಥಸಪ್ತಮಿಯನ್ನು ಆಚರಿಸುತ್ತಾರೆ. ಸೂರ್ಯನನ್ನು ಪೂಜಿಸುವುದು ಈ ಹಬ್ಬದ ವೈಶಿಷ್ಟವಾಗಿದೆ. 
ಈ ಸಮಯಕ್ಕೆ ಸೂರ್ಯನ ಉತ್ತರಾಯಣವಾಗುತ್ತದೆ. ಮಾಘ ಶುದ್ಧ ಹದಿನೈದನೇ ದಿವಸ ಭಾರತ ಹುಣ್ಣಿಮೆ. ಈ ದಿನದಂದು 
ಅನೇಕ ದೇವಾಲಯಗಳಲ್ಲಿ ವ್ಯಾಸಮಹರ್ಷಿಯ ಪೂಜೆಯೂ ನಡೆಯುತ್ತದೆ. ಇದೇ ಕಾಲಕ್ಕೆ ಯಲ್ಲಮನ ಜಾತ್ರೆಯೂ ಜರಗುವುದು. 
ಜಿಲ್ಲೆಯಿಂದಲೂ ಸಹ ಅನೇಕ ಯಾತ್ರಿಕರು ಈ ಜಾತ್ರೆಗೆ ಹೋಗುವರು. ಹಿಂದೆ ಬಾಲಿಕೆಯರಿಗೆ ಜೋಗಿತಿ ಎಂದು ದೀಕ್ಷೆ ಕೊಡುವ 
ದಿನ ಇದೇ ಆಗಿತ್ತು. ಈಗ ಇದಕ್ಕೆ ಕಾನೂನಿನ ಪ್ರತಿಬಂಧವಿದೆ. ಮಾಘಮಾಸದ ಅಮಾವಾಸ್ಯೆಯ ಹಿಂದಿನ ದಿನ ಮಹಾಶಿವರಾತ್ರಿ. 
ಶಿವಭಕ್ತರಿಗೆ ಇದು ಮಹತ್ವ ಪೂರ್ಣವಾದ ಆಚರಣೆಯಾಗಿದೆ. ಈ ದಿನ ಉಪವಾಸವನ್ನು ಕೈಗೊಂಡು ಶಿವನನ್ನು ಮನೆಯಲ್ಲಿ 
ಪೂಜಿಸುವುದಲ್ಲದೆ ಶಿವದೇವಾಲಯಗಳಿಗೆ ಹೋಗಿ ಪೂಜೆ ಸಲ್ಲಿಸಿ, ಭಕ್ತಿಪರ ಭಜನೆ, ಹರಿಕಥೆ, ಸಂಗೀತ ಮೊದಲಾದ ಕಾರ್ಯಕ್ರಮಗಳ 
ಮೂಲಕ ರಾತ್ರಿ ಜಾಗರಣೆ ಮಾಡುವರು. ಮಾರನೆಯ ಮುಂಜಾನೆ ದೇವರನ್ನು ಪೂಜಿಸಿ ಸಹಭೋಜನ ಮಾಡುವರು. 


ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಹೋಳಿ ಅಥವಾ ಕಾಮನ ಹಬ್ಬವನ್ನು ಆಚರಿಸುತ್ತಾರೆ. ಇದು ಪ್ರಣಯ ದೇವತೆಯ 
ಮರಣವನ್ನು ಸೂಚಿಸುತ್ತದೆ. ಆ ದಿನ ಎಲ್ಲ ವರ್ಗದ ಜನರು ಹಾಡುವುದರಲ್ಲಿ ಆಡುವುದರಲ್ಲಿ ನಲಿಯುತ್ತಾರೆ. ಹುಣ್ಣಿಮೆಯ ಕೆಲದಿನ 
ಮುಂಚೆ, ದಹನಮಾಡಲು ಸುಲಭವಾದ ಸಾಮಗ್ರಿಯಿಂದ ಕಾಮನ ಪ್ರತಿಮೆ ತಯಾರಿಸಿ, ಊರಿನ ಪ್ರಮುಖ ಕೇಂದ್ರಗಳಲ್ಲಿ 
ಸ್ಥಾಪಿಸುವರು. ನಂತರ ಎಲ್ಲ ತರಹದ ಅಶ್ಲೀಲದ ಮಾತುಗಳನ್ನು ಕಿರುಚುತ್ತಾ ದಹನ ಮಾಡುವರು. ಕುಟುಂಬದ ಗಂಡಸರು ಚಿತೆಯ 
ಸುತ್ತಲೂ ಮೂರುನಾಲ್ಕು ಸಲ ಸುತ್ತು ಹೊಡೆದು ತಮ್ಮ ಅಂಗೈಗಳನ್ನು ಬಾಯಿಗೆ ಬಡದು ಕೊಳ್ಳುತ್ತಾ ಕೃತಕ ದುಃಖವನ್ನು 
ತೋರಿಸುವರು. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ರತಿ-ಕಾಮರ ಮರದ ಪ್ರತಿಮೆಗಳನ್ನಿಟ್ಟು ಉತ್ಸವ ಆಚರಿಸುತ್ತಾರೆ. ಐದನೇಯ 
ದಿನ ರಂಗಪಂಚಮಿ, ಆ ದಿನ ಬಣ್ಣದ ನೀರಿನಿಂದ ಓಕಳಿ ಆಡುವರು. ಹಿರೇಕೆರೂರು ತಾಲೂಕಿನ ಮೇದೂರಲ್ಲಿ ಕಾಮನ ಪ್ರತ್ಯೇಕ 
ಗುಡಿ ಇದ್ದು ಅಲ್ಲಿ ಕಾಮನ ಹುಣ್ಣಿಮೆಗೆ ಭಾರೀ ಜಾತ್ರೆ ಆಗುತ್ತದೆ. 


ಶ್ರೀರಾಮನವಮಿ, ಶಂಕರಜಯಂತಿ, ಬಸವಜಯಂತಿ, ಜ್ಞಾನೇಶ್ವರ ಸಪ್ತಾಹ, ಕೃಷ್ಣಜಯಂತಿ, ಗಣೇಶೋತ್ಸವ ಇವೇ ಮುಂತಾದ 
ಹಬ್ಬಗಳನ್ನು ಅನೇಕ ಸಂಘ-ಸಂಸ್ಥೆಗಳೂ ಆಚರಿಸುತ್ತವೆ. 
ಜೈನರ ಹಬ್ಬಗಳು 


ಅನೇಕ ಹಿಂದೂ ಹಬ್ಬಗಳನ್ನು ಟೈನರು ತಮ್ಮ ಪರಂಪರೆಗೆ ಅನುಸಾರವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ. ಟೈತ್ರಪ್ರತಿಪದೆಯ 
ಯುಗಾದಿಯನ್ನು ಆದಿ ತೀರ್ಥಂಕರನಾದ ವ ವೃಷಭದೇವ ಅಥವ ಆದಿನಾಥನ ಮಗನಾದ ಭರತನ ದಿಗ್ವಿಜಯ ದಿನವೆಂದು ಆಚರಿಸುತ್ತಾರೆ. 
ಚೈತ್ರ ಶುದ್ಧ ತ್ರಯೋದಶಿಯಂದು ಮಹಾವೀರ ಜಯಂತಿಯನ್ನು ಆಚರಿಸುತ್ತಾರೆ. ವೈಶಾಖಶುದ್ಧ ಅಕ್ಷತೃತೀಯ ದಿನ ಶ್ರೇಯಾಂಸ 


ಜನತೆ | 247 


ಅರಸನು ಆದಿನಾಥ ತೀರ್ಥಂಕರನಿಗೆ ದೀರ್ಫ ಉಪವಾಸದ ಪಾರಣೆಗೆ ಆಹಾರ ದಾನ ಮಾಡಿದ್ದರ ನೆನಪಿಗಾಗಿ ದಾನಗಳನ್ನು 
ಮಾಡುವರು. ಭಾದ್ರಪದದಲ್ಲಿ ಬರುವ ಗೌರಿಹಬ್ಬವನ್ನು ಹಿಂದೂಗಳಂತೆ ಪಾಲಿಸುತ್ತಾರೆ. ಗೌರಿಯು ಹನ್ನೊಂದನೇಯ ತೀರ್ಥಂಕರನ 
ಯಕ್ಷಿಯೆಂದು ಜೈನರಿಗೆ ಪೂಜ್ಯಳು. ಭಾದ್ರಪದದಲ್ಲಿ- ಬರುವ ಅಷ್ಟನಿಕದಶಲಕ್ಷಣಪರ್ವ ಎಂಬ ಹಬ್ಬವನ್ನು ಹತ್ತು ದಿವಸಗಳವರೆಗೆ 
ಆಚರಿಸುವರು. ದಸರೆಯ ಅಷ್ಟಮಿಯಲ್ಲಿ ಉಪೋಷಣೆ ಕೈಗೊಂಡು ಪ್ರಾಣಿಗಳಲ್ಲಿ ದಯೆ ಹಾಗೂ ಅಹಿಂಸೆಯ ಆಚರಣೆಯ ಪುರಾಣ 
ಕಥೆಗಳನ್ನು ಕೇಳುವರು. ಇದಕ್ಕೆ ಜೀವದಯಾಷ್ಟಮಿ ಎಂದು ಹೆಸರು. ಮಹಾನವಮಿಯು ಯಕ್ಷಿ ಪದಾವತಿದೇವಿಗೆ ಮೀಸಲಾದ 
ಪೂಜಾದಿನ. ವಿಜಯದಶಮಿಯಂದು ಭರತನು ಸೀಮೋಲ್ಲಂಘನ ಮಾಡಿದ ನೆನಪಿಗಾಗಿ ಹಬ್ಬವನ್ನಾಚರಿಸಿ, ಬಡವರಿಗೆ ದಾನಧರ್ಮ 
ಮಾಡುವರು. ದೀಪಾವಳಿಯನ್ನು ಮಹಾವೀರನ ಮಹಾನಿರ್ವಾಣದ ದಿನವೆಂದು ಆಚರಿಸಿ, ಲಕ್ಷ್ಮೀದೇವಿಯನ್ನು ಪೂಜಿಸುತ್ತಾರೆ. 
ಶಿವರಾತ್ರಿಯನ್ನು ಜಿನರಾತ್ರಿಯೆಂದು ಕರೆದು ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬಗಳಲ್ಲದೇ ಇವರು ಇನ್ನೂ ಅನೇಕ ಉಪವಾಸ 
ಮತ್ತು ವ್ರತಗಳನ್ನು ಆಚರಿಸುವುದುಂಟು. ಇವರ ಹಬ್ಬಗಳಲ್ಲಿ ಉಪವಾಸ ಹಾಗೂ ದಾನ ಧರ್ಮಗಳಿಗೆ ಹೆಚ್ಚಿನ ಮಹತ್ವವಿದೆ. 


ಮುಸ್ಲಿಮರ ಹಬ್ಬಗಳು 


ಮುಸ್ಲಿಮರ ಮುಖ್ಯ ಹಬ್ಬಗಳೆಂದರೆ, ಈದ್‌-ಉಲ್‌-ಫಿತರ್‌ ಅಥವಾ ರಮ್‌ಜಾನ್‌ ತಿಂಗಳ ಕೊನೆಯಲ್ಲಿ ಬರುವ ಉಪವಾಸದ 
ಮಾರನೆಯ ದಿನ ಮತ್ತು ಜಿಲ್‌-ಹಾಜ್‌ ತಿಂಗಳ ಹತ್ತನೆಯ ದಿನ ಬರುವ ಇದ್‌-ಉಲ್‌-ಯುಹ ಅಥವಾ ಒಕ್ರೀದ್‌. ಇಡೀ 
ರಮ್‌ಜಾನ್‌ ತಿಂಗಳಲ್ಲಿ ಮುಸ್ಲಿಮರು ಮುಂಜಾವಿನೊಡನೆ ಉಪವಾಸ ಪ್ರಾರಂಭಿಸಿ ಹೊತ್ತು ಮುಳುಗುವಾಗ ಊಟ ಮಾಡುತ್ತಾರೆ. 
ಈ ಹಬ್ಬಗಳಲ್ಲಿ ಇವರು ಈದ್‌ ಮೈದಾನಕ್ಕೆ ಗುಂಪಿನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ರಂಜಾನ್‌ ಹಬ್ಬದಲ್ಲಿ ಇವರು 
ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡುವುದು ಮಹತ್ವವಾಗಿದೆ. ಶಾಬಾನ ತಿಂಗಳ ಹದಿನೈದನೆಯ ದಿವಸದಲ್ಲಿ ಬರುವ 
ಶಬ್‌-ಏ-ಬರಾತ್‌ ಹಬ್ಬವನ್ನು ಸಂಜೆಗೆ ಸಾಂಗಗೊಳಿಸುವರು ಮತ್ತು ಆ ಮಹತ್ವದ ಪುಣ್ಯದಿನದಲ್ಲಿ ಮುಸ್ಲಿಮರು ಮಸೀದಿಗಳಲ್ಲಿ 
ಇಡೀ ರಾತ್ರಿ ಪ್ರಾರ್ಥನೆ ಸಲ್ಲಿಸುವರು. ಪೈಗಂಬರರ ಜನ್ಮದಿನವಾದ ಮಿಲಾದ್‌-ಉನ್‌-ನಬಿ (ಈದ್‌ಮಿಲಾದ್‌) ಹಾಗೂ ಮೊಹರಂ 
ಮುಸಲಾನರು ಆಚರಿಸುವ ಇತರ ಮುಖ್ಯ ಹಬ್ಬಗಳಾಗಿವೆ. ಮೊಹರಂ ಅನ್ನು "ತಾಬೂತ್‌' ಎಂಬ ಪ್ರತೀಕವಿಟ್ಟು ಆಚರಿಸುವ 


ಪದ್ದತಿಯಿದ್ದು ಹಿಂದುಗಳೂ ಇದರಲ್ಲಿ ಪಾಲುಗೊಳ್ಳುತ್ತಾರೆ. 


ಕೈಸ್ತರ ಹಬ್ಬಗಳು 

ಕ್ರೈಸ್ತರು ಜನವರಿ ಒಂದನೇ ತಾರೀಖನ್ನು ಹೊಸವರ್ಷದ ಆರಂಭದ ದಿನವೆಂದು ಆಚರಿಸುತ್ತಾರೆ. ಗುಡ್‌ಫೈಡೇ, ಈಸ್ಟರ್‌ ಸಂಡೆ 
(ಪುರುತ್ಥಾನದ ದಿನ), ಸೆಪ್ಟೆಂಬರ್‌ ಎಂಟರಂದು ಕ್ಯಾಥಲಿಕರು ಸಂತ ಮೇರಿ ಹುಟ್ಟಿದ ಹಬ್ಬವನ್ನು ಚರ್ಚ್‌ನಲ್ಲಿ ಆಚರಿಸುತ್ತಾರೆ. ಡಿಸೆಂಬರ್‌ 
ಇಪ್ಪತ್ತೈದರಂದು ಬರುವ ಕ್ರಿಸ್‌ಮಸ್‌ ಹಬ್ಬವು ಕ್ರೈಸ್ತರಿಗೆ ಬಹುಮುಖ್ಯವಾದ ಹಬ್ಬವಾಗಿದೆ. ಚರ್ಚ್‌ನಲ್ಲಿ ಹಿಂದಿನ ರಾತ್ರಿ ಸಾಮೂಹಿಕ 
ಪ್ರಾರ್ಥನೆಮಾಡುತ್ತಾರೆ. ಬಣ್ಣದ ನೆಕ್ಷತ್ರದೀಪಗಳನ್ನು ಮನೆಯ ಹೊರಗೆ ತೂಗುಬಿಡುತ್ತಾರೆ. ಮನೆಯಲ್ಲಿ "ಕ್ರಿಸ್‌ಮಸ್‌ ಟ್ರೀ' ಇಟ್ಟು 


ಅಲಂಕರಿಸುತ್ತಾರೆ. ಮಿತ್ರರಿಗೆ ಕೇಕ್‌ ಹಂಚುತ್ತಾರೆ. 
ಜಾತ್ರೆಗಳು 


ಸಾಮಾನ್ಯವಾಗಿ ಪ್ರತೀ ವರ್ಷ ಸುಗ್ಗಿಯ ಕಾಲದಲ್ಲಿ ಗ್ರಾಮದೇವತೆಗಳಿಗೆ ಜನರು ತಮ್ಮ ಭಕ್ತಿ-ಗೌರವವನ್ನು ಸಲ್ಲಿಸುವ ಸಲುವಾಗಿ 
ಜಾತ್ರೆಗಳನ್ನು ನಡೆಸುವುದು ಸ್ವಾಭಾವಿಕವಾಗಿ ಕಂಡು ಬರುತ್ತದೆ. ಹಿಂದೂಗಳ ದೇವಸ್ಥಾನಗಳಲ್ಲಿ ಜೈನರ ಬಸದಿಗಳಲ್ಲಿ ಮುಸಲ್ಮಾನರ 
ದರ್ಗಾಗಳಲ್ಲಿ ಹಾಗೂ ಇತರ ಪವಿತ್ರ ಪೂಜಾಸ್ಥಾನಗಳಲ್ಲಿ ಜನರು ವಾರ್ಷಿಕ ಉತ್ಸವಗಳನ್ನು ಏರ್ಪಡಿಸುವರು. ಹಳ್ಳಿಪಟ್ಟಣಿಗರೆಂಬ, 
ಜಾತಿ-ಮತಗಳೆಂಬ ಬೇಧ ಭಾವವಿಲ್ಲದೆ ಸ್ತ್ರೀಪುರುಷರು ಜಾತ್ರೆಗಳಲ್ಲಿ ಭಾಗವಹಿಸುವುದು ಒಂದು ವೈಶಿಷ್ಟ ವಾಗಿದೆ. ಜಾತ್ರೆಗಳು 
ಸಾಮಾಜಿಕ ಜೀವನದ ಒಂದು ಪ್ರಧಾನ ಅಂಶವಾಗಿದ್ದು ಇದರಲ್ಲಿ ಪಾಲ್ಗೊಳ್ಳುವ ಜನರಿಗೆ ಮನರಂಜನೆಯನ್ನೂ ಒದಗಿಸುತ್ತದೆ. 
ಜಾತ್ರೆಯ ಸಮಯದಲ್ಲಿ ಉತ್ಸವ ಮೂರ್ತಿಯನ್ನು ರಥದಲ್ಲಿರಿಸಿ ಎಳೆದು ಅಥವಾ ಪಲ್ಲಕ್ಕಿಯಲ್ಲಿಟ್ಟು ಹೊತ್ತು ತಂದು ವಾದ್ಯದ ಸಹಿತ 
ಮೆರವಣಿಗೆ ಹೋಗುವರು. ಇದೇ ಸಂದರ್ಭದಲ್ಲಿ ಕೆಲವು ಕಡೆ ದನದ ಜಾತ್ರೆಯೂ ನಡೆಯುತ್ತದೆ. ಜಾತ್ರೆಗಳು ಗ್ರಾಮೀಣ ಜನರಿಗೆ 
ತಾವು ಉತ್ಪಾದಿಸಿದ ಸರಕುಗಳನ್ನು ಮಾರಾಟ ಮಾಡಲೂ ಹಾಗೂ ತಮಗೆ ಬೇಕಾದ ಪಾತ್ರೆ ಪರಡಿ, ಬಳೆ, ಬಟ್ಟೆಬರೆ ಮುಂತಾದ 


248 ಧಾರವಾಡ ಜಿಲ್ಲಿ 


ಸರಕುಗಳನ್ನು ಕೊಳ್ಳಲು ಒಂದು ಅವಕಾಶವನ್ನು ಕಲ್ಪಿಸಿದೆ. ಕ್ಯಾಥಲಿಕ್‌ ಚರ್ಚ್‌ಗಳು ಇದ್ದಲ್ಲಿ ಸೆಪ್ಟೆಂಬರ್‌ ಎಂಟಕ್ಕೆ ಸಂತಮೇರಿ ಉತ್ಸವ 
ಆಚರಿಸುತ್ತಾರೆ. ಮುಸ್ಲಿಂ ಸಂತರ ಸಥಣಾರ್ಥ ಉರುಸ್‌ಗಳು ನಡೆಯುತ್ತವೆ. ಧಾರವಾಡ ಜಿಲ್ಲೆಯಲ್ಲೂ ಸಹ ಜಿಲ್ಲೆಯಾದ್ಯಂತ ಅನೇಕ 
ಕಡೆಗಳಲ್ಲಿ ಜಾತ್ರೆ ಮತ್ತು ಉರುಸ್‌ಗಳನ್ನು ನಡೆಯುತ್ತವೆ. ಜಿಲ್ಲೆಯಲ್ಲಿ ಕೂಡುವ ಕೆಲವು ಪ್ರಮುಖ ಜಾತ್ರೆ ಹಾಗೂ ಉರುಸ್‌ಗಳನ್ನು 


ಈ ಮುಂದಿನ ಪಟ್ಟಿಯಲ್ಲಿ ತಾಲೂಕುವಾರು ನೀಡಲಾಗಿದೆ. 


ಜಾತ್ರೆ:ಉರುಸು ದೇವತೆ: ಸಂತರ ಹೆಸರು ಜಾತ್ರೆ ನಡೆಯುವ ಜಾತ್ರೆ ನಡೆಯುವ ಜಾತ್ರೆಗೆ ಸೇರುವ 
ನಡೆಯುವ ಸ್ಥಳ ತಿಂಗಳು ದಿನಗಳು ಅಂದಾಜು ಜನಸಂಖ್ಯೆ 
[ 2 3 4 5 
1. ಬ್ಯಾಡಗಿ ತಾಲೂಕು 
ಕೆಂಗೊಂಡ ದುರ್ಗಾದೇವಿ ಜಾತ್ರೆ ಪುಷ್ಕ ಬ. 3 15-20 ಸಾವಿರ 
ಕದರಮಂಡಲಗಿ ಕಾಂತೇಶ ದೇವರ ಜಾತ್ರೆ ಮಾಘ ಶು. 4 8-10 ” 
ಗ ಕಾಂತೇಶ ದೇವರ ಜಾತ್ರೆ ಕಾರ್ತಿಕಮಾಸದಲ್ಲಿ 2 8-10 _'” 
ಗುಡ್ಡದಮಲ್ಲಾಪುರ ಮೂಶಪ್ಪಸ್ವಾಮಿಗಳ ಜಾತ್ರೆ ಫಾಲ್ಗುಣ ಶು.6 7 8-10. 7” 
ಮಲ್ಲೂರು ಕರಿಹಬ್ಬ ' ಅಕ್ಟೋಬರ್‌ I “ಷ್ಟ ಇ 
ಕಾಗಿನೆಲ್ಲಿ ಆದಿಕೇಶವ ದೇವರ ಜಾತ್ರೆ ಮಾರ್ಚ್‌ ಕೊನೆಗೆ 3 849 
2. ಧಾರವಾಡ ತಾಲೂಕು 
ಅಳ್ಲಾವರ ಲಕ್ಷ್ಮಿ ದುರ್ಗಾದೇವಿ ಜಾತ್ರೆ ಏಪ್ರಿಲ್‌ 15 20 7” ದ.ಜಾ 
ಕಡಬಗಟ್ಟಿ ದಾಕಿಮವ್ವ ದೇವಿ ಜಾತ್ರೆ ಏಪ್ರಿಲ್‌ 7 10 ಜ್‌ 
ವರವನಾಗಲಾವಿ ದಾದಾಪೀರ್‌ ಉರುಸ್‌ ಮಾರ್ಚ್‌ 3 10 
ಮುಗದ ಪೀರಬಾದ್‌ಶಾ ಉರುಸ್‌ ಫೆಬ್ರವರಿ 3 8 ಗ 
ಅಳ್ಲಾವರ ಚಮನ್‌ಶಾವಲಿ ಉರುಸ್‌ ಮಾರ್ಚ್‌ 3 10 Ke 
ಮಂಡಿಹಾಳ ಶಿವಾನಂದ ಸ್ವಾಮಿಗಳ ಜಾತ್ರೆ ಫೆಬ್ರವರಿ 2 10 ಸ್‌ 
ಸ್‌ ಸಿದ್ಧಾರೂಢಸ್ವಾಮಿ ಜಾತ್ರೆ ಫೆಬ್ರವರಿ 2 5 Wy 
ಗರಗ ಮಡಿವಾಳೇಶ್ವರ ಜಾತ್ರೆ ಮಾಘ ಬ.3 5 30 ಸ 
ಪಾಡ ವೀರಭದ್ರ ದೇವರ ಜಾತ್ರೆ ಫೆಬ್ರವರಿ 5 5 ಚ 
ಬ ದ್ವಾಮವ್ಹನ ಜಾತ್ರೆ ಅಕ್ಟೋಬರ್‌ 5 AES 
ಯಾದವಾಡ ಹನುಮಂತ ದೇವರ ಜಾತ್ರೆ ಮೇ 5 5 ಶಿ 
ಕೋಟೂರು ರಾಜಾಬಾಗಸವಾರ ಉರುಸ್‌ ಜಾತ್ರೆ ಮಾರ್ಚ್‌ 2 20 ಸಾವಿರ 
4 ಉಡಚಮದೇವಿ ಜಾತ್ರೆ ಜೂನ್‌ 5 5 3 
ಶಿವಳ್ಳಿ ಶಿಶುನಾಳ ಶರೀಫರ ಜಾತ್ರೆ ಮಾರ್ಚ್‌ 2 >» 
* ಬ - ಬಹುಳ 


ಜನತೆ 249 
2 3 5 
` ಹೆಬ್ಬಳ್ಳಿ ವೆಂಕಟೇಶ ದೇವರ ಜಾತ್ರೆ ಅಕ್ಟೋಬರ್‌ - 1 5 33 
ಧಾನಸಾಡ ಮುರುಘಾಮಠದಲ್ಲಿ ಜಾತ್ರೆ ಮಾಘ ಶು.5 7 3 
ರವಿವಾರ ಪೇಟೆ ಲಕ್ಷಿವಾರಾಯಣ ದೇವರ ಜಾತ್ರೆ ಆಶ್ವಯುಜ (ದಸರಾ) 10 20 
ಧಾರವಾಡ ವಿದ್ಯಾರಣ್ಯ ಹೈಸ್ಕೂಲ್‌ 
ರಸ್ತೆ *`ನಿಜಾಮುದ್ದಿನ (ದರಗಾ) ಶಾ ಖಾದರಿ ರಬಿಯ ಉಲ್‌ಅವಲ್‌ 2 | ಕ್ತ 
” ಕೋರ್ಟ್‌ ಆವರಣ ಹಜರತ ಇಸ್ಮಾಯಿಲ್‌ ಶಾಹಖಾದ್ರಿ 
(ದರಗಾ) ಜಿಲ್‌ಹಜಾ 2 4 
” ಬಸ್‌ಸ್ಟ್ಯಾಂಡ ಹತ್ತಿರ (ಅಜಾದಪಾರ್ಕ 
ಪೋಲೀಸ್‌ಲೈನ್‌) ಹಜರತ್‌ ಮದನ ಶಾಹವಲಿ (ದರಗಾ) ಶವ್ಹಾಲ್‌ 2 ಎ ps 
” ಮರಾಠಾ ಕಾಲೋನಿ 
(ಎಪಿಎಂಸಿ ಕಾಂಪೌಂಡ್‌) ಹಜರತ ಶೇರ್‌ಖಾನವಲಿ (ದರಗಾ) ಅಕ್ಟೋಬರ್‌ 2 5 
” ಸುಭಾಶ್‌ ರಸ್ತೆ ಮಹಬೂಬಸುಬಾನಿ ದರಗಾ ಅಕ್ಟೋಬರ್‌ 2 5 ಸ 
ಜಕಣಿಭಾವಿ ಹತ್ತಿರ ಸೈಯದ ಸರಗೀರ ದರಗಾ ಮೊಹರಂ ಪ್ರಕಾರ 2 5 ಸ 
” ಬಾರಾ ಇಮಾಮ್‌ಗಲ್ಲಿ ಸೈಯದ ಸಾದತ್‌ ದರಗಾ ರಬಿಯ ಉಲ್‌ ಅವಲ್‌ 2 5 4 
” `ಯು.ಬಿ.ಹಿಲ್ಸ್‌ ಉಳವಿ ಬಸವೇಶ್ವರ ಜಾತ್ರೆ. ಶ್ರಾವಣ ಕೊನೆ ಸೋಮವಾರ 1 10 «4 
ಲಕಮನಹಳ್ಳಿ ಸೋಮೇಶ್ವರ ಜಾತ್ರೆ ಮಕರ ಸಂಕ್ರಮಣ 2 6 ಈ 
ಧಾರವಾಡ ಲೈನ್‌ ಬಜಾರ್‌ ಹನುಮಂತ ದೇವರ ಜಾತ್ರೆ ಚೈತ್ರದುಣ್ಣಿಮೆ 2 2 
ನುಗ್ಗಿಕೇರಿ ಗ್ರಾಮ ಕ £, 2 6 4 
3. ಗದಗ ತಾಲೂಕು | 
ಹುಲಿಗೆಮ್ಮ ದೇವಿ ಜಾತ್ರೆ ಜೂನ್‌ 6 3 ಸಾವಿರ 
ಕೋಟುಮಮಚಗಿ ಸೋಮೇಶ್ವರ ಜಾತ್ರೆ ಕಡೆ ಶ್ರಾವಣ ಸೋಮವಾರ 1 4 
ಶರಣ ಬಸವಣ್ಣನ ಜಾತ್ರೆ ಹಾ ] 4 ಡಿ 
ಲಕ್ಕುಂಡಿ ಹಾಲುಗುಂಡಿ ಬಸವೇಶ್ವರ ಜಾತ್ರೆ ಕಡೆ ಶ್ರಾವಣ ಸೋಮವಾರ ] 8 ಹ 
4 ಜಿಂದಾಪೀರ್‌ ಉರುಸ್‌ ಮಾರ್ಚ್‌ 1 "4 
kd ಬಸವಣ್ಣ ದೇವರ ಜಾತ್ರೆ ಫೆಬ್ರವರಿ l 10 pe 
ಈ ಮರಳು ಸಿದ್ದೇಶ್ವರ ಜಾತ್ರೆ 4 ] ಶೆ 
ಬಳಗಾನೂರ ಈರಣ್ಣನ ಜಾತ್ರೆ ಕಡೆ ಶ್ರಾವಣ ಸೋಮವಾರ 1 ಎ 
ಕರಡಿ ನೀಲಮನ ಜಾತ್ರೆ * I 6 ಘಾ 
ನರಸಾಪೂರ ಹುಚ್ಚೀರಪ್ಪನ ಜಾತ್ರೆ ಫೆಬ್ರವರಿ k ತ 
ನಾಗಸಮುದ್ರ ದಂಡಿ ದುರಗಮನ ಜಾತ್ರೆ ಏಪ್ರಿಲ್‌ l rp 
ಸಂಬಾಪೂರ ದುರಗಮನ ಜಾತ್ರೆ ಮಿಮಿ ನ ; 
ಬೆಟಗೇರಿ ಬನಶಂಕರಿ ದೇವಿ ಜಾತ್ರೆ ಬನದ ಹುಣ್ಣಿಮೆ ಹಾ 


NN 


ಅವಾ 


250 

TEES SS 
ಗದಗ ತೋಂಟದಾರ್ಯ ಜಾತ್ರೆ ಚೈತ್ರ ಹುಣ್ಣಿಮೆ..." .3 50 py 
»» ಶಿವಾನಂದ ಸ್ವಾಮಿ ಜಾತ್ರೆ ನವರಾತ್ರಿ | 50 
ಮುಳಗುಂದ ವೀರನಾರಾಯಣ ಜಾತ್ರೆ ನವರಾತ್ರಿ 9 5 ಸಾವಿರ 
» ವೆಂಕಟೇಶ ಜಾತ್ರೆ . ನವರಾತ್ರಿ 9 5 4 
೫ ಮಾಹಬೂಬ್‌ಸುಭಾನಿ ಉರುಸ್‌ ಜುಲೈ 2 4 ಷ್ಟ 
೫ ಬಾಲಲೀಲಾ ಮಹಾಂತ ಸ್ವಾಮಿ. ಮಾಘ ಶು.13 | ಹ ತಾ 
ಈ ಸಿದ್ದೇಶ್ವರ ಜಾತ್ರೆ ಮೇ-ಜೂನ್‌ ] 5 
4 ಪ್ರಭುಸ್ವಾಮಿ ಜಾತ್ರೆ ಮೇ ನ 5 ಡ್ಡ 
3 ಸೈಯದ ಬಾದಶು ಉರುಸ್‌ ಜುಲೈ 2 4 
ಹರ್ತಿ ಬಸವಣ್ಣನ ಜಾತ್ರೆ ಕಡೇ ಶ್ರಾವಣ ಸೋಮವಾರ 1 20 ಇ 
ಬಿಂಕದಹಟ್ಟಿ ಯಲ್ಲಮನ ಜಾತ್ರೆ ಜನವರಿ I 4 
ಅಸುಂಡಿ ದೇವಮ್ಮ ದೇವಿ ಜಾತ್ರೆ ರಾಮನವಮಿ | 4 ¥ 
ಎಲೆಶಿರೂರು ಬಸವಣ್ಣ ದೇವರ ಜಾತ್ರೆ ಮೇ ತಿಂಗಳಲ್ಲಿ x 4 KE 
ನೀಲಗುಂದ ಈರಣ್ಣನ ಜಾತ್ರೆ ಕಡೇ ಶ್ರಾವಣ ಸೋಮವಾರ 1 3 _ 
ಈ ದ್ಯಾಮವ್ವನ ಜಾತ್ರೆ ಭಾದ್ರಪದ ಪಾಡ್ಯ | 3 ಕ 
ಹುಲಕೋಟಿ ಕರಿಯಮದೇವಿಜಾತ್ರೆ ಚೈತ್ರ ಶು.10 | 4 py 
ಇ ಬಸವಣ್ಣ ದೇವರ ಜಾತ್ರೆ ಶ್ರಾವಣ ಕಡೇ ಸೋಮವಾರ 1 8 ks 
& ತಿರುಚಿ ಮಹಾಸ್ವಾಮಿಗಳ 

1 ಪಾಲಕಿ ಉತ್ಸವ ಜನವರಿ l 25 8 

ಇನಾಂ ವೆಂಕಟಾಪುರ.  ಲಕ್ಷಿವೆಂಕಟೇಶ್ವರ ಜಾತ್ರೆ ವಿಜಯದಶಮಿ 10 5 4 

4. ಹಾನಗಲ್‌ ತಾಲೂಕು 
ಬೈಚಪಳ್ಳಿ ಕರಿಬಸವೇಶ್ವರ ಜಾತ್ರೆ ಮಾರ್ಚ್‌ 10 ಸಾವಿರ 
ರಾಮತೀರ್ಥಹೊಸಕೊಪ್ಪ ರಾಮಲಿಂಗೇಶ್ವರ ಜಾತ್ರೆ ಏಪ್ರಿಲ್‌ 6 ನ 
ಅಕ್ಕಿಆಲೂರ ವೀರಭದ್ರೇಶ್ವರ ಜಾತ್ರೆ ಮಾರ್ಚ್‌ 3 6 ಹ 
` ಗುಂಡಿಬಸವೇಶ್ವರ ಜಾತ್ರೆ ಏಪ್ರಿಲ್‌ 3 5 _ 
? ಅಮೀರ್‌ ಷಾ ವಲಿ ಉರುಸು ' ಶಾಬಾನ್‌ 3 ಟಿ 
ಶಂಕ್ರಿಕೊಪ್ಪ ಬನಶಂಕರಿ ಜಾತ್ರೆ | ಫೆಬ್ರವರಿ » ‘4 »» 
ಸೀಗಿಹಳ್ಳಿ ಬ್ರಹಲಿಂಗೇಶ್ವರ ಜಾತ್ರೆ ' ್ಯ: 2 6 ಭಿ 
ಹಿರೇಹುಲ್ಲಾಳ ಬಸವೇಶ್ವರ ಜಾತ್ರೆ ಮಾರ್ಚ್‌ 2 16 ನ 
ಗು.ಮುಳವಳ್ಳಿ ಬಸವೇಶ್ವರ ಜಾತ್ರೆ ಮಾರ್ಚ್‌ 3 8 ಟಿ 
ಶ್ಯಾಡಗುಪ್ಪಿ ಗುಡದಯ್ಯ ಮಾಲತೇಶ ಜಾತ್ರೆ ಸೆಫ್ಟೆಂಬರ್‌ ] ಟ್ಟ 


ಜನತೆ 251 
; ಹ ಸ ಮಾ ವಿಭ ಕ ಎ ಸಹತ 

'ಬಮನಹಳ್ಳಿ ದ್ಯಾಮವ್ವನ ಜಾತ್ರೆ ಫೆಬ್ರವರಿ pe 
ಕಲಕೇರಿ ಬಸವಣ್ಣ ದೇವರ ಜಾತ್ರೆ ಫಾಲ್ಗುಣ ಬ-7 3 5 "3 
ಬೆಳಗಾಲಪೇಟೆ ನಿಸ್ಸಿಮೇಶ್ವರ ಜಾತ್ರೆ ಮೇ 6 ಸಾವಿರ 
ಕಾಡಶೆಟ್ಟಿಹಳ್ಳಿ ಪಂಚಾಕ್ಷರಿಗವಾಯಿ ಜಾತ್ರೆ ಏಪ್ರಿಲ್‌ 5 | 
ಸಮಸಿಗಿ ವೀರಭದ್ರೇಶ್ವರ ಜಾತ್ರೆ ಏಪ್ರಿಲ್‌ J 5 3 
ಕಂಚಿನೆಗಳೂರು ಬಸವಣ್ಣದೇವರ ಜಾತ್ರೆ ಜನವರಿ KS 5 ಕಿ 
ಹಾನಗಲ್‌ ಶ್ರೀ ರಾಮಲಿಂಗೇಶ್ವರ ಜಾತ್ರೆ ಜನವರಿ ತಿ 5 ತ 
ಬ ಮಕ್‌ಬೂಲ್‌ ಅಹದಹಾಖಾದ್ರಿ 

ಉರುಸ್‌ ಫೆಬ್ರವರಿ ಗ್ರ? 5 i 

5. ಹಾವೇರಿ ತಾಲೂಕು 

ಹಾವನೂರು ಧ್ಯ್ಕಾಮವ್ವದೇವರ ಜಾತ್ರೆ ಮಾಘ. ಶು. 6 ಡ್ರಾ “1 ಸ 
ಕರ್ಜಗಿ ಭರಮಪ್ಪ 'ದೇವರಜಾತ್ರೆ ಜ್ಯೇಷ್ಠಹುಣ್ಣಿಮೆ Ke 35 ಇ 
ಹಾವೇರಿ ಹುಕ್ಕೇರಿಮಠ ಸ್ವಾಮಿಗಳ ಪುಣ್ಯತಿಥಿ : ಪುಷ್ಕ ಶು.11 ನ 75 4 
ಷು ಇರ್ಷಾದವಲಿಷಾಬಾಬಾ ಉರುಸ್‌ ಅಕ್ಟೋಬರ್‌ 

ಮಹಬೂಬ ಸುಭಾನಿ ಉರುಸ್‌ ದಸ್ತಗೀರ್‌ ತ್ರಿ 45 ನ 
ಕನವಳ್ಳಿ ಪರಮೇಶ್ವರ ದೇವರಜಾತ್ರೆ ಏಪ್ರಿಲ್‌ ಹ 10 ಸ 
ಮೇವುಂಡಿ ಬಸವಣ್ಣದೇವರ ಜಾತ್ರೆ . ಏಪ್ರಿಲ್‌ 342 8 3 
ಹೊಸರಿತ್ತಿ ಧೀರೇಂದ್ರಸ್ತಾಮಿಗಳ ಆರಾಧನೆ ಸ್‌ ಕ 

6. ಹಿರೇಕೆರೂರು ತಾಲೂಕು 

ಹಿರೇಕೆರೂರು ದುರ್ಗಾದೇವಿ ಜಾತ್ರೆ ಭಾರತ ಹುಣ್ಣಿಮೆ ಸಟ್ರಾ! 10 ಸಾವಿರ 
ಬುರಡೀಕಟ್ಟಿ ಗಂಗಾಧರೇಶ್ವರ ಜಾತ್ರೆ ಏಪ್ರಿಲ್‌, ಮೇ 4; 5 ಸಾವಿರ 
ಆಲದಗೇರಿ ವೀರಭದ್ರೇಶ್ವರ ಜಾತ್ರೆ ಮಾರ್ಚ್‌ ಹೈಟ್‌ 5 
ಕುಂಚೂರ ಹನುಮಂತ ಕಲ್ಪೇಶ್ವರಜಾತ್ರೆ ಚೈತ್ರಹುಣ್ಣಿಮೆ ಹ್‌ 5 
ಯಲವದಹಳ್ಳಿ ವೀರಭದ್ರದೇವರ ಜಾತ್ರೆ. ಮಾರ್ಚ್‌ ಬ್ರಿ” 5 pe 
ಹುಲ್ಲತ್ತಿ ಬಸವೇಶ್ವರ ಜಾತ್ರೆ ಮಾರ್ಚ್‌ 4 ” 12 k 
ನೇಸ್ವಿ ವೀರಭದ್ರೇಶ್ವರ ಜಾತ್ರೆ ಡಿಸೆಂಬರ್‌ We 12 Kk 
ಮೀದೂರ ಚೌಡೇಶ್ವರಿ ಜಾತ್ರೆ ಫೆಬ್ರವರಿ ಹ” 9 i 

ಬಸವಣ್ಣ ದೇವರ ಜಾತ್ರೆ ಏಪ್ರಿಲ್‌ a 8 ಸ್ವ 
ರಟ್ಟೀಹಳ್ಳಿ ವೀರಭದ್ರ ದೇವರ ಜಾತ್ರೆ ಯುಗಾದಿ ಶಸ 12 
ಕುಡುಪಲೆ ವೀರಮಹೇಶ್ವರ ಜಾತ್ರೆ ಜನವರಿ ತ್ಯೊ 5 
ಹಳ್ಳೂರು ರಂಗನಾಥಸ್ವಾಮಿ ಜಾತ್ರೆ ಏಪ್ರಿಲ್‌ bo 6 


EE ——— 


252 
ಹಿರೇಮೊರಬ ಬಸವಣ್ಣದೇವರ ಜಾತ್ರೆ ನಿಪ್ರಿಲ್‌ gn 5 
ಕಣ್ಣಿಶಿದ್ಲೇರಿ ಕಣ್ಣಿಶಿದ್ಗೆರೀಶ್ಚರ ದೇವರಜಾತ್ರೆ | ಕ 8 
ಮಾವಿನತೋಪ ಬಸವೇಶ್ವರ ಜಾತ್ರೆ ಮಾರ್ಚ್‌ ಡಿ” 6-8 ಸಾವಿರ 
ನಿಡನೇಗಿಲ ದುರ್ಗಾದೇವಿ ಜಾತ್ರೆ ಫೆಬ್ರವರಿ, ಮಾರ್ಚ್‌ - ಫ್ರೀಸ್‌ 
ಮಾಸೂರು ವೀರಭದ್ರೇಶ್ವರ ಜಾತ್ರೆ ಮಾರ್ಚ್‌, ಏಪ್ರಿಲ್‌ ಥ್‌ 5-6 ನಃ 
ಖಂಡೇಬಾಗೂರು ಕೆಂಚಮದೇವಿ ಜಾತ್ರೆ, 
ಕಾಳಮದೇವಿ ಮಾರ್ಚ್‌ £3 KT 
ಸ ಮಾರಿಕಾಂಬಾದೇವಿ ಜಾತ್ರೆ ಫೆಬ್ರವರಿ '. 3” ಕ್‌ 
ಜೋಗಿಹಳ್ಳಿ ಮಲ್ಲಿಕಾರ್ಜುನದೇವರ ಜಾತ್ರೆ ಜನವರಿ ‘SM 5 i; 
ಯತ್ತಿನಹಳ್ಳಿ ಎಂ.ಕೆ ಕರಿಯಮದೇವಿ ಜಾತ್ರೆ = RA ಸ 
ಅಣಜಿ ಬೀರದೇವರ ಜಾತ್ರೆ ಡಿಸೆಂಬರ್‌ ಕಾ? 15 ಫು 
ಬಸವಣ್ಣದೇವರ ಜಾತ್ರೆ ಏಪ್ರಿಲ್‌ ತ ೫ 
ಗುಡ್ಡದಮಾದಾಪುರ ಬಸವೇಶ್ವರ ದೇವರ ಜಾತ್ರೆ ಅಕ್ಟೋಬರ್‌ Do 4 ಸ 
ಇಸ ಮಹೇಶ್ವರ ದೇವರ ಜಾತ್ರೆ ಡಿಸೆಂಬರ್‌ ಹ್‌ 5 ಈ 
7. ಹುಬ್ಬಳ್ಳಿ ತಾಲೂಕು 
ಕೇಶ್ವಾಪುರ ದ್ಯಾಮವ್ವನ ಜಾತ್ರೆ 7 ವರ್ಷಕ್ಕೊಮ್ಮೆ 3 4 ಈ 
ಉಣಕಲ್ಲ ಸಿದ್ದೇಶ್ವರ ಜಾತ್ರೆ ಮೇ, ಜೂನ್‌ | 5 ತ 
ಅಮರಗೋಳ  ಕೋಟೂರ ಬಸವೇಶ್ವರ ಮಾರ್ಚ್‌ | 5 ಷ್ಣ 
ಬೈರಿದೇವರಕೊಪ್ಪ ಶಿವಾನಂದಸ್ವಾಮಿ ಮಾರ್ಚ್‌ | 4 » 
p ಮಹಮದ ಖಾದರಿ ಉರುಸು , 1 4 K 
ಸುಳ್ಳ ಕಲ್ಮೇಶ್ವರ ದೇವರಜಾತ್ರೆ ಏಪ್ರಿಲ್‌ Yi 5 
ಭಂಡಿವಾಡ ಮುರುತಿ ದೇವರ ಜಾತ್ರೆ ಮೇ 2 6 
ಎ.ಅರಳೀಕಟ್ಟಿ ಬಸವಣ್ಣದೇವರ ಜಾತ್ರೆ ಫೆಬ್ರವರಿ 2 8 ಷ್ಣ 
ಉಡಚೀಶ್ವರ ಜಾತ್ರೆ ಮೇ | ತ 
ಅದರಗುಂಚಿ ದೊಡ್ಡೇಶ್ವರ ಜಾತ್ರೆ ಏಪ್ರಿಲ್‌ 2 3 ಸ 
ವರೂರು (ಛಬ್ಬಿಕ್ರಾಸ್‌) ಚಿರಮೂರ್ತೇಶ್ವರ ಜಾತ್ರೆ ಮಾಘ ಶು.6 2 5 ಸಾವಿರ 
ಪರೂರ ವೀರೇಶ್ವರ ಜಾತ್ರೆ ಫೆಬ್ರವರಿ 2 7 3 
ಕೃಷ್ಣಾಪುರ (ಹುಬ್ಬಳ್ಳಿ) ಸಿದ್ದಾರೂಢ ಸ್ವಾಮಿ ಜಾತ್ರೆ ಶಿವರಾತ್ರಿ 2 ] ಲಕ್ಷ 
ಸಃ ನವರಾತ್ರಿ 2 25 ಸಾವಿರ 
ಪಾಲಿಕೊಪ್ಪ ರಂಭಾಪುರಿ ಜಗದ್ಗುರುಜಾತ್ರೆ ಯುಗಾದಿ I J `ಸ 
ನೂಲ್ವಿ ಕುಮಾರೇಶ್ವರ ಏಪ್ರಿಲ್‌ 5 " 


EES ೧೨ಂ 1. ಗ ಗ೦ಡ ಡಡ! | ಗ || |!ಂ 


| 


8. ಕಲಘಟಗಿ ತಾಲೂಕು 
ಕಲಘಟಗಿ 


9. ಕುಂದಗೋಳ ತಾಲೂಕು 
ಕುಂದಗೋಳ 


ಮುಳ್ಳಹಳ್ಳಿ 
ಸಂಶಿ 

10. ಮುಂಡರಗಿ ತಾಲೂಕು 
ಮುಂಡರಗಿ 


೨2 


ಜನತೆ 


ಗ್ರಾಮದೇವತೆಯ ಜಾತ್ರೆ 


ಪೀರ ರುಸ್ತುಂ 
ಸೈಯದ ದರ್ಗಾದ ಉರುಸು 


ಹನುಮಂತ ದೇವರ ಜಾತ್ರೆ 
ಯಲ್ಲಮದೇವಿಯ ಜಾತ್ರೆ 
ಬ್ರಹದೇವರ ಜಾತ್ರೆ 
ಚೌಕಿಮಠದ ಜಾತ್ರೆ 
ತಿರುಕಾಣೀಶ್ವರ ಜಾತ್ರೆ 
ಎಲ್ಲಮದೇವಿಯ ಜಾತ್ರೆ 
ಬಸವೇಶ್ವರ ಜಾತ್ರೆ 
ಹೈದರ್‌ಅಲಿಯ ಉರುಸು 
ಶಂಭುಲಿಂಗೇಶ್ವರ ಜಾತ್ರೆ 
ಚಿನ್ನವೀರಸ್ವಾಮಿಗಳ ಜಾತ್ರೆ 
ಸಿದ್ದೇಶ್ವರ ಸ್ವಾಮಿಗಳ ಜಾತ್ರೆ 


ಅನ್ನದಾನ ಸ್ವಾಮಿ ಜಾತ್ರೆ 
ಹುಚ್ಚಅನ್ನದಾನಸ್ವಾಮಿ ಜಾತ್ರೆ 
ಕನಕರಾಯನ ಜಾತ್ರೆ 

ಕೋಟೆ ದುರಗಮನ ಜಾತ್ರೆ 
ಕೋಟೆ ದ್ಯಾಮವ್ವನ ಜಾತ್ರೆ 
ಕೋಟೆ ಹನುಮಂತ ದೇವರ ಜಾತ್ರೆ 
ಮಹಬೂಬ ಹುಸೇನಿ ಉರುಸು 
ಜಲಾಲ್‌ ಉದೀನ್‌ ಉರುಸು 
ಯಮನೂರು ರಾಜಾಬಾಗಸವಾರ್‌ 
ಉರುಸು 

ಮೊಹರಂ ಹಬ್ಬ 

ವೆಂಕಟೇಶ್ವರ ದೇವರ ಜಾತ್ರೆ 
ಯಲ್ಲಮ್ಮ ಜಾತ್ರೆ 


ಪ್ರತಿ ಮೂರು ವರ್ಷಕ್ಕೊಮ್ಮೆ 
ಮಾರ್ಚ್‌ತಿಂಗಳ ಮೊದಲನೆಯ 
ವಾರದಿಂದ 9 


ಪ್ರತಿ ವರ್ಷ ಯುಗಾದಿ 
ಆದ ನ ದಿನಕ್ಕೆ ಉರುಸು 3 


ಚೈತ್ರ ಹುಣ್ಣಿಮೆ 


ರಜಬ್‌ 


ದಿನ 


೨) 


10 


253 


ಸಾವಿರ 


ಸಾವಿರ 


ದ.ಜಾ 


TSE 


254 
ರಾ  ಂಂ-೨ಉ್ಲ4 444 
ವಿಠಲಾಪುರ ದುರಗಮ್ಮ ಜಾತ್ರೆ ಡಿಸೆಂಬರ್‌ 10 ತ 
ಬಾಗೇವಾಡಿ ಮಾರುತಿ ದೇವರ ಜಾತ್ರೆ ಜೂನ್‌ 10 [3 
» ಮರಳುಸಿದ್ದೇಶ್ವರ ಜಾತ್ರೆ ಫೆಬ್ರವರಿ 8 p 
3» ಗ್ರಾಮದೇವತೆ ಜಾತ್ರೆ ಮಾರ್ಚ್‌ 5 ಕ 
ಮಲ್ಲಿಕಾರ್ಜುನಪುರ ಮುರುತಿ ದೇವರ ಜಾತ್ರೆ ಮಾರ್ಚ್‌ ಸಾವಿರ 
| ಹಬಿಬ್‌ಶಾ "ಉರುಸು ಮಾರ್ಚ್‌ 5 | 
ಹೆಸರೂರು ಗರಡೇಶ್ವರ ಜಾತ್ರೆ ಸೆಫ್ಟೆಂಬರ್‌ 10 4 
ಕಕ್ಕೂರು ಹನುಮಂತ ದೇವರ ಜಾತ್ರೆ ಚೈತ್ರ ಹುಣ್ಣಿಮೆ 15 
ಶಿಂಗಟಲೂರು . ಶ್ರೀವೀರಭದ್ರೇಶ್ವರ ಜಾತ್ರೆ ಏಪ್ರಿಲ್‌ 20 4 
ಶಿವನಹಳ್ಳಿ ಹನುಮಂತ ದೇವರ ಜಾತ್ರೆ ಅಕ್ಟೋಬರ್‌ 5 ಜ್ಞ 
ಡಂಬಳ ಜಗದ್ಗುರು ತೊಂಟದ 
ಸಿದ್ಧಲಿಂಗ ಮಹಾಸ್ವಾಮಿಜಾತ್ರೆ ಫೆಬ್ರವರಿ ನ ಎಡೆ! 
ಸ ಹಜರತ್‌ ಜಲಾಲರ ಉರುಸು ಫೆಬ್ರವರಿ 15 ಔ 
11. ನರಗುಂದ ತಾಲೂಕು 
ದಂಡಾಪುರ (ನರಗುಂದ) ನಿಟ್ಟೂರ ಬಸವೇಶ್ವರ ಜಾತ್ರೆ ಶ್ರಾವಣ ಮಾಸದಲ್ಲಿ 4-5 ನ 
ತ ಶರಣಬಸವೇಶ್ವರ ಜಾತ್ರೆ ಮಾರ್ಚ್‌ ಹಿಕ್ಕೆ ಲಿ 
್ಥ ವೆಂಕಟೇಶ್ವರ ಜಾತ್ರೆ ಮಹಾನವಮಿ 4-5 ಟಿ 
ಕಲಕೇರಿ ಶರಣಬಸವೇಶ್ವರ ಜಾತ್ರೆ ಶ್ರಾವಣ ಮಾಸದಲ್ಲಿ 3-4 ನ 
ಜಗಾಪೂರ ಹನುಮಂತ ದೇವರ ಜಾತ್ರೆ ಚೈತ್ರ ಹುಣ್ಣಿಮೆ 2-3 
ಚಿಕ್ಕನರಗುಂದ ರೇವಣಸಿದ್ದೇಶ್ವರ ಜಾತ್ರೆ ಜನವರಿ 5 ವ 
ಕಲ್ಲಾಪೂರ ಬಸವಣ್ಣ ದೇವರ ಜಾತ್ರೆ ಶ್ರಾವಣಮಾಸದ ಕೊನೆವಾರ 15 4 
12. ನವಲಗುಂದ ತಾಲೂಕು 
ನವಲಗುಂದ ಸಿದ್ಧಲಿಂಗೇಶ್ವರ ಜಾತ್ರೆ ಆಗಸ್ಟ್‌ 2 ದನ 2000 
ನಾಗಲಿಂಗಸ್ವಾಮಿ ಜಾತ್ರೆ | ಆಷಾಢ ಶು.4 ಠ್‌ | 
ಬೂದಿ ಬಸವೇಶ್ವರ ಜಾತ್ರೆ Ki ತಃ ಡೈ 
ಯಮನೂರು ಚಾಂಗದೇವರ ಉರುಸು ಮಾರ್ಚ್‌ [ಕ ಶ್ಯೂ ಸ 1 ೫ 
ಕರ್ಲವಾಡ ಬಸವೇಶ್ವರ ಜಾತ್ರೆ ಆಗಸ್ಟ್‌ ತೆ. ಕ 
ತಿರ್ಲಾಪುರ ಮುರುತಿ ದೇವರ ಜಾತ್ರೆ ಏಪ್ರಿಲ್‌ ಜು i 
ಹಾಳಕುಸುಗಲ್ಲ ಸಿದ್ಧೇಶ್ವರ ಮಠದ ಜಾತ್ರೆ ಆಗಸ್ಟ್‌ | » 5 a 
ಶಿರಕೋಳ ಕಲ್ಮೇಶ್ವರ ಜಾತ್ರೆ ಆಗಸ್ಟ್‌ ' po 4500 
ಅಮರಗೋಳ ನಾಗಸ್ವಾಮಿ ಜಾತ್ರೆ ಆಗಸ್ಟ್‌ 2 ದಿನ 6 ಸಾವಿರ 


ಜನತೆ 


255 


2 


4 


EET EERE ಎ0 SSE LAS 


ಬೆಳವಟಗಿ 


ನಾವಳ್ಳಿ 
ಇಬ್ರಾಹಿಂಪುರ 


13. ರಾಣೆಬೆನ್ನೂರು ತಾಲೂಕು 


ಮೆಡ್ಲೇರಿ 

ಐರಣಿ 

ನದಿಹಳ್ಳಿ 

ಹೂಲಿಕಟ್ಟಿ 
ಹೊನ್ನತ್ತಿ 

ಗುಡ್ಡದ ಗುಡ್ಡಾಪೂರ 


14, ರೋಣ ತಾಲೂಕು 


ಉಳವಿ ಬಸವೇಶ್ವರ ಜಾತ್ರೆ 
ಮಾರುತಿ ದೇವರ ಜಾತ್ರೆ 
ಅಮೃತೇಶ್ವರ ಜಾತ್ರೆ 


ರಾಯಮನ್ನೆಸಾಬ ಅಜ್ಜನವರ ಉರುಸು : 


ಬಸವೇಶ್ವರ ದೇವರ ಜಾತ್ರೆ 
ಬಸವೇಶ್ವರ ದೇವರ ಜಾತ್ರೆ 
ವಿಠೋಬದೇವರ ಜಾತ್ರೆ 


ಹಜರತ್‌ ದಾವಲಮಲಿಕ್‌ ಉರುಸು 


ಬೀರದೇವರ ಜಾತ್ರೆ 
ವೀರಭದ್ರದೇವರ ಜಾತ್ರೆ 


ಸೂಸಂಗಿಮಠದ ಗುರುಶಾಂತೇಶ್ವರ 


ಸ್ವಾಮಿಗಳ ಜಾತ್ರೆ 


ಕಲ್ಮೇಶ್ವರ ದೇವರ ಜಾತ್ರೆ 
ಸಿದ್ಧಪ್ಪಜ್ಜನ ಜಾತ್ರೆ. 


ರಾಣೆಬೆನ್ನೂರು ಚೌಡೇಶ್ವರಿ 
ಬೀರೇಶ್ವರ ಜಾತ್ರೆ 
ಹೊಳಿಮಠ ಜಾತ್ರೆ 
ಮಾರುತಿ ದೇವರ ಜಾತ್ರೆ 
ಭೀರದೇವರ ಜಾತ್ರೆ 


ಹೊನ್ನಮದೇವಿ ಜಾತ್ರೆ 
ಮಾಲತೇಶ ದೇವರ ಜಾತ್ರೆ 


ಸಂಗಮೇಶ್ವರ ಜಾತ್ರೆ 
ಭೀಮಮನ ಜಾತ್ರೆ 
ದುರ್ಗಾದೇವಿ ಜಾತ್ರೆ 
ಶಾಂತೇಶ್ವರ ಜಾತ್ರೆ 
ಮುಪ್ಪಿನಾಥೇಶ್ವರ ಜಾತ್ರೆ 
ಕಲ್ಲಿಗನಾಥೇಶ್ವರ ಜಾತ್ರೆ 
ವೀರಭದ್ರ ದೇವರ ಜಾತ್ರೆ 
ಶಿವಾನಂದ ಸ್ವಾಮಿ ಜಾತ್ರೆ 


ಏಪ್ರಿಲ್‌ 
ಡಿಸೆಂಬರ್‌ 
ಮೇ 
ಅಕ್ಟೋಬರ್‌ 


ಮೇ 
ಆಗಸ್ಟ್‌ 


ಬ 


ಅಕ್ಟೋಬರ್‌ 


ಮಾರ್ಗಶಿರ ಶು.6 
ಕಾರ್ತಿಕ ಶು.1 

ಭಾರತ ಹುಣ್ಣಿಮೆ 
ಶ್ರಾವಣ ಕೊನೆಯ ದಿನ 


ಶಿವರಾತ್ರಿ 


ಹೊಸ್ತಿಲಹುಣ್ಣಿಮೆಗೆ 
ವೈಶಾಖ ಶು.9 


(೨ 


Wm WwW & ಹ. NO ಓಗಿ 


Nd ರ ರ್ಮ ees ees es be ee ಟ್ಟ 


Wm ಹು & Ww ಜಾ 


೦೦ ೦೦ ೪ A 00 


i ಂ "ಅ ಅೌ ು"ಅ ಲಾಾಣಾ 


256 


15, 


ಕ 2 ಸ 4 3 
ಕಾಲಕಾಲೇಶ್ವರ ಜಾತ್ರೆ ಜುಲೈ 15 8 
ಲಿಂಗಬಸವೇಶ್ವರ ಜಾತ್ರೆ ದವನದ ಹುಣ್ಣಿಮೆ 5 7 3 
ವೀರಭದ್ರೇಶ್ವರದೇವರ ಜಾತ್ರೆ ಜೂನ್‌ ್ಥ 
ಬಸವೇಶ್ವರ ಜಾತ್ರೆ ಜೂನ್‌ ತ 
ಉಮಾಮಹೇಶ್ವರ ಜಾತ್ರೆ ಮಾರ್ಚ್‌ 4 
ಎಚ್ಚರಸ್ವಾಮಿ ಜಾತ್ರೆ ಮಾರ್ಗಶಿರ ಬ.4 12 ತ 
ಕಲ್ಯೇಶ್ವರ ಜಾತ್ರೆ ಜುಲೈ 6 y 
ಮಹಬೂಬ್‌ ಸುಭಾನಿ ಉರುಸು 
ಹೇಮಲಿಂಗೇಶ್ವರ ಜಾತ್ರೆ ಏಪ್ರಿಲ್‌ 5 ಕಿ 
ಮಹಬೂರ ಸುಭಾನಿ ಉರುಸು ಮೇ 5 1 
ವೀರಭದ್ರೇಶ್ವರ ಜಾತ್ರೆ ಸೆಫ್ಟೆಂಬರ್‌ 10 | 
ಕಾಶಿವಿಶ್ವನಾಥ "ಜಾತ್ರೆ ಅಕ್ಟೋಬರ್‌ 5 | 
ಹನುಮಂತದೇವರ ಜಾತ್ರೆ ಚೈತ್ರ ಹುಣ್ಣಿಮೆ 11 
ಮೆಹಬೂಬಸುಭಾನಿ ಉರುಸು ಮೇ 8 ಈ 
ಹನುಮಂತ ದೇವರ ಜಾತ್ರೆ ಮಾರ್ಗಶಿರ ಬ 8 pi 
ಮೆಹಬೂಬ್‌ ಸುಭಾನಿ ಉರುಸು ಮೇ 6 | 
ವೀರಪ್ಪಜ್ಜನ ಜಾತ್ರೆ ಮಾಘ ಶು.10 10 ಈ 
ದುರ್ಗಾದೇವಿ ಜಾತ್ರೆ ಮೇ - ಹ 
ಹನುಮಂತ ದೇವರ ಜಾತ್ರೆ ಮೇ 8 | 
ಫಲಹಾರೇಶ್ವರ ಜಾತ್ರೆ ಆಗಸ್ಟ್‌ 6 ಶೆ 
ರಕಕಟ್ಟಿ ಅಜ್ಜನ ಜಾತ್ರೆ ಮೇ ಹಹ 
ಹನುಮಂತ ದೇವರ ಜಾತ್ರೆ ಚೈತ್ರ ಹುಣ್ಣಿಮೆ 4 ಈ 
ಕಲ್ಮೇಶ್ವರ ಜಾತ್ರೆ ಜನವರಿ 5 ಚ 
ಬಸವೇಶ್ವರ ಜಾತ್ರೆ ಸೆಪ್ಟೆಂಬರ್‌ 5 ಖೆ 
ಸಂಗಮೇಶ್ವರ ಜಾತ್ರೆ ಸೆಪ್ಟೆಂಬರ್‌ 0 
ಕಲ್ಮೇಶ್ವರ ಜಾತ್ರೆ ಸೆಪ್ಟೆಂಬರ್‌ 0 ty 
ವೀರಭದ್ರ ಜಾತ್ರೆ ಏಪ್ರಿಲ್‌ 2 ದಿವಸ 12 ' ಸಾವಿರ 
ಮಹ್ಮದ್‌ ಪೈಗಂಬರ ಉರುಸು ರಬಿಯಾ ಉಲ್‌ ಆವಲ್‌ 2 ” 5 ತ 
ಅಲಾದಿನ್‌ಷಾಖಾದ್ರಿ ಶಾಬಾನ್‌ sd 5 ಸ 


ಬೆಳವಣಿಕಿ 


ಕೌಜಗೇರಿ 


10. 


ಕಾಯ SS ಭಾವಾ ವಷ ಸಾಯ 
॥ ಸತ್ಕಾಭೋದಸ್ವಾಮಿ ಆರಾಧನೆ 


ಶಿದ್ದಾಪೂರ 
ಜಲ್ಲಾಪೂರು 
ಶಿರಬಡಗಿ 
ಹಿರೇಮಗದೂರು 
ಕಲಕೋಟಿ 


ಶಿಗ್ಗಾಂವಿ ತಾಲೂಕು 


ಹಿರೇಮಲ್ಲೂರು 
ಚಿಕ್ಕಮಲ್ಲೂರು 


ಶಿಶುವಿನಾಳ 


>» 


ಬಂಕಾಪುರ 
ಕುಂದೂರ 
ಸದಾಶಿವಪೇಟೆ 
ನಾರಾಯಣಪುರ 
ಬಾಡ 
ಹೋತನಹಳ್ಳಿ 
ಹುನಗುಂದ 
ಮುಗಳಿ ಕೊಪ್ಪ 


ಲಕ್ಷ್ಮೀದೇವತೆ ಜಾತ್ರೆ 
ಉಡುಚುಮ್ಮ ಜಾತ್ರೆ 
ಕಾಡಬಸವೇಶ್ವರ ಜಾತ್ರೆ 
ವೀರಭದ್ರೇಶ್ವರ ಜಾತ್ರೆ 
ಬಸವಣ್ಣದೇವರ ಜಾತ್ರೆ 
ವಿರಕ್ತಮಠದ ಜಾತ್ರೆ 
ಧರ್ಮರಾಯ ಜಾತ್ರೆ 
ಮಹಬೂಬ ಸುಭಾನಿ ಉರುಸು. 
ಬನಶಂಕರಿ ಜಾತ್ರೆ 
ಬಸವಣ್ಣ ದೇವರ ಜಾತ್ರೆ 
ಬಸವಣ್ಣ ದೇವರ ಜಾತ್ರೆ 
ಬಸವಣ್ಣ ದೇವರ ಜಾತ್ರೆ 
ಶಂಕರಲಿಂಗೇಶ್ವರ ಜಾತ್ರೆ 


ಬಸವೇಶ್ವರ ಜಾತ್ರೆ 


ಬಸವೇಶ್ವರ ಜಾತ್ರೆ 

ಷರೀಫ್‌ ಶಿವಯೋಗಿಗಳ ಜಾತ್ರೆ 
ಪರಮೇಶ್ವರ ಜಾತ್ರೆ 

ಯಲ್ಲಮನ ಜಾತ್ರೆ 
ದುರ್ಗಾದೇವಿ ಜಾತ್ರೆ 


ಬಸವೇಶ್ವರ ಜಾತ್ರೆ 


258 
NTE OO 
ಧುಂಡಸಿ ವಿರಕ್ತಮಠದ ಜಾತ್ರೆ ಮಾರ್ಚ್‌ ಕ 5 ಸ 
ಹೊಸೂರ ಜನವರಿ 10 ಕ 
ಮಣಿಕಟ್ಟಿ ಸ್ವಾಮಿ ಮಠದ ಜಾತ್ರೆ ಮಾರ್ಚ್‌ 5 ಶ್ಲ 
17. ಶಿರಹಟ್ಟಿ ತಾಲೂಕು 
ಹುಲಗೇರಿ ಬಣ 
(ಲಕ್ಷ್ಮೇಶ್ವರ) ಸೋಮೇಶ್ವರ ಜಾತ್ರೆ ವೈಶಾಖ ಶು.10 | ವಾರ 10 | 
ಶಿರಹಟ್ಟಿ ಫಕೀರಸ್ವಾಮಿ ಜಾತ್ರೆ ವೈಶಾಖ 15 ಸೆ 1() 34 
ಲಕ್ಷೇಶ್ವರ ದೂದ್‌ಪಿರಾದರ್ಗಾ ಶವ್ವಾಲ್‌ 10 | 
kk ಮಲ್ಲಿಕ್‌ ಸಾದತ್‌ ದರ್ಗಾ ಬಕ್ರೀದ್‌ ; 5 ಚ 


ಶೌರ್ಯ ಪರಂಪರೆ 


ರಾಷ್ಟ್ರವು ಗಣರಾಜ್ಯವಾದಾಗ ಸರಕಾರವು ಶೌರ್ಯ, ಸಾಹಸ, ಪ್ರಶಸ್ತಿಗಳ ವ್ಯವಸ್ಥೆಯನ್ನು ಆರಂಭಿಸಿತು. ಸೈನಿಕರಿಗೆ ಮೀಸಲಾದ 
ಪ್ರಶಸ್ತಿಗಳಲ್ಲಿ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರಗಳನ್ನು ಜೀವ ಭಯವನ್ನೂ ಲೆಕ್ಕಿಸದೆ ತೋರಿಸುವ ಅಪ್ರತಿಮ ಧೈರ್ಯ, 
ಸಾಹಸಗಳಿಗೆ ಮರಣೋತ್ತರವಾಗಿ ಕೊಡಲಾಗುವುದು. ಇದಲ್ಲದೆ ಪರಮವೀರ ಚಕ್ರ, ಮಹಾವೀರ ಚಕ್ರ ಮತ್ತು ವೀರ ಚಕ್ರಗಳನ್ನು 
ಪರಮ ವಿಶಿಷ್ಟ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ಸೇವಾ ಪದಕ, ನವಸೇವಾ ಪದಕ ಮತ್ತು ವಾಯುಸೇನಾ ಪದಕಗಳನ್ನು 
ಅತ್ಯಂತ ಧೈರ್ಯದಿಂದ ದೇಶವನ್ನು ಕಾಪಾಡುವಲ್ಲಿ ತೊಡಗುವ ಸೈನಿಕರಿಗೆ ಹಾಗೂ ಅಧಿಕಾರಿಗಳಿಗೆ ಭಾರತ ಸರ್ಕಾರವು ಕೊಡುತ್ತಿದೆ. 
ಜಿಲ್ಲೆಯಲ್ಲಿ ಈ ಮುಂದೆ ಹೆಸರಿಸುವ ಮಹನೀಯರುಗಳು ತಾವು ಸಲ್ಲಿಸಿರುವ ಸೇವೆಗೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 
ಮೇ। ಜ। ಎ.ಎಚ್‌.ಇ. ಮಿಚಿಗನ್‌ ಅವರು ಮಹಾವೀರ ಚಕ್ರವನ್ನೂ (1972), ಎಲ್‌.ಪಿ. ಪಿರೇರಾ ಅವರು ಪರಮ ವಿಶಿಷ್ಟ ಸೇವಾ 
ಪದಕವನ್ನೂ ವಿ.ಎಂ. ಪಾಟೀಲ್‌ ಅತಿ ವಿಶಿಷ್ಟ ಸೇವಾ ಪದಕವನ್ನೂ ಮತ್ತು ಎಸ್‌.ಎಸ್‌. ಐಯ್ಯಂಗಾರ್‌, ಪಿ.ಪಿ. ಬೆಳ್ಳುಬ್ಬಿ, ಎಸ್‌. 
ಅಂಬೇಡ್ಕರ್‌, ವಿ.ಎಲ್‌. ಗುಂಜೀಕರ್‌ ಹಾಗೂ ಡಿ.ಎಲ್‌. ಡಿಸೋಜಾ ವಿಶಿಷ್ಟ ಸೇವಾ ಪದಕಗಳನ್ನೂ ಪಡೆದಿರುತ್ತಾರೆ. ಪಚಯ್ಯ 
ಬಸಯ್ಯ ಎಂಬುವರು "ಮೆನ್ಸನ್‌ ಇನ್‌ ಡಿಸ್‌ಪ್ಯಾಚ್‌' ಎಂಬ ಗೌರವ ಪಡೆದಿರುತ್ತಾರೆ. ಇದಲ್ಲದೆ ಲೆಫ್ಟಿನೆಂಟ್‌ ಪ್ರಕಾಶ್‌ ದತ್ತಾತ್ರೇಯ 
ಉಪ್ಪೋಣಿ ನೌಕಾಪಡೆ) ಅವರು ಶೌರ್ಯ ಪ್ರಶಸ್ತಿಯನ್ನೂ (1979), ನಾಯಿಬ್‌ ಸುಬೇದಾರ್‌ ಸೋಮಪ್ಪ ಅವರು ಸೈನ್ಯ ಸೇವಾ 
ಪದಕವನ್ನೂ (1971) ಮತ್ತು ದಿವಂಗತ ಸಿಪಾಯಿ ದತ್ತಾತ್ರೇಯ ಭಾವೆಯವರು ಸೇನಾ ಪದಕವನ್ನೂ ಪಡೆದಿರುತ್ತಾರೆ. 


ಅಧ್ಯಾಯ | 4 


ಕೃಷಿ ಮತ್ತು ನೀರಾವರಿ* 


ಘಾ ಜಿಲ್ಲೆಯಲ್ಲಿ. ಕೃಷಿಯು ಪ್ರಮುಖ ಉದ್ಯೋಗವಾಗಿದೆ. ಜಿಲ್ಲೆಯು ವೈವಿಧ್ಯಮಯವಾದ ಭೌಗೋಳಿಕ ಹಾಗೂ 

ಹವಾಮಾನಗಳನ್ನು ಮತ್ತು ಮಣ್ಣುಗಳನ್ನು ಹೊಂದಿದ್ದು ಮೂರು ಕೃಷಿವಲಯಗಳನ್ನು ಹೊಂದಿದೆ. ಶೇ.80 ರಷ್ಟು ಎರೆಮಣ್ಣು 
ಹೊಂದಿದ ಹಾಗೂ ಸರಾಸರಿ 564.2 ಮಿ.ಮೀ. ಮಳೆಯನ್ನು ಪಡೆಯುವ ಉತ್ತರ ಒಣ ಕೃಷಿ ವಲಯದಡಿ. ನವಲಗುಂದ, ರೋಣ, 
ಗದಗ, ನರಗುಂದ ಮತ್ತು ಮುಂಡರಗಿ ತಾಲೂಕುಗಳು ಬರುತ್ತವೆ. ಇದು ಹಿಂಗಾರು ಪ್ರಧಾನ ವಲಯವಾಗಿರುತ್ತದೆ. ಮಧ್ಯಭಾಗದ 
ಅರೆಮಲೆನಾಡು ಪ್ರದೇಶಕ್ಕೆ ಸೇರಿರುವ ತಾಲೂಕುಗಳು: ಬ್ಯಾಡಗಿ, ಧಾರವಾಡ, ಹಾವೇರಿ, ಹಿರೇಕೆರೂರು, ಹುಬ್ಬಳ್ಳಿ, ಕುಂದಗೋಳ, 
ರಾಣೆಬೆನ್ನೂರು, ಸವಣೂರು, ಶಿಗ್ಗಾಂವಿ ಮತ್ತು ಶಿರಹಟ್ಟಿ. ಈ ವಲಯದಲ್ಲಿ ಶೇ. 70ರಷ್ಟು ಕೆಂಪುಮಣ್ಣಿನ ಪ್ರದೇಶ ಇದ್ದು ಸರಾಸರಿ 
696 ಮಿ.ಮೀ. ಮಳೆಯಾಗುತ್ತದೆ. ಈ ಪ್ರದೇಶ ಬಹುತೇಕ ನಿಶ್ಚಿತ ಮಳೆ ಬರುವ ಪ್ರದೇಶವಾಗಿದ್ದು ಮುಂಗಾರು ಪ್ರಧಾನ 
ವಲಯವಾಗಿದೆ. ಈ ವಲಯದಲ್ಲಿ ಅನುಕೂಲಕರ ಹವಾಮಾನಕ್ಕೆ ಅನುಗುಣವಾಗಿ ಮಳೆ ಆಶ್ರಯದಲ್ಲಿ ಬೆಳೆ ಪದ್ಧತಿ ಕೈಗೊಳ್ಳಲು 
ವಿಪುಲ ಅವಕಾಶಗಳಿವೆ. ಮಲೆನಾಡಿನ ಅಂಚಿನಲ್ಲಿರುವ ಗುಡ್ಡಗಾಡು ವಲಯಕ್ಕೆ ಕಲಘಟಗಿ ಮತ್ತು ಹಾನಗಲ್‌ ತಾಲೂಕುಗಳು 
ಸೇರ್ಪಡೆಯಾಗಿವೆ. ಈ ವಲಯದಲ್ಲಿ ಶೇ. 85 ರಷ್ಟು ಮರಳು ಮಿಶ್ರಿತ ಜೇಡಿ ಮಣ್ಣು ಇದ್ದು ಸರಾಸರಿ 909 ಮಿ.ಮೀ. 
ಮಳೆಯಾಗುತ್ತದೆ. ಇಲ್ಲಿ ಶೇ. 60ರಷ್ಟು ಕ್ಷೇತ್ರದಲ್ಲಿ ಮಳೆಯಾಶ್ರಿತ ಭತ್ತವನ್ನು ಬೆಳೆಯಲಾಗುತ್ತಿದೆ. ಭತ್ತದ ಕಟಾವಿನ ನಂತರ: ಅಲ್ಪಾವಧಿ 
ಬೇಳೆಕಾಳುಗಳನ್ನು ಬೆಳೆಯುತ್ತಾರೆ. 1901 ರಿಂದ 1910 ರವರೆಗಿನ ಅಂಕಿ ಅಂಶಗಳ ಪ್ರಕಾರ ಜಿಲ್ಲೆಯಲ್ಲಿನ ವಾಡಿಕೆ ಮಳೆಯ 
ಪ್ರಮಾಣ 717 ಮಿ.ಮೀ. ಇದರಲ್ಲಿ ಮುಂಗಾರು ಮಾರುತದಿಂದ- 422 ಮಿ.ಮೀ. ಹಾಗೂ 'ಹಿಂಗಾಠು ಮಾರುತದಿಂದ 169 
ಮಿ.ಮೀ. ಮಳೆ ಆಗುವುದು ಕಂಡುಬಂದಿದೆ. ಮುಂಗಾರು ಮಾರುತಕ್ಕೆ ಮೊದಲು 126ಮಿ.ಮೀ. ಮಳೆ ಆಗಿರುವುದು ಕಂಡುಬಂದಿದೆ. 


ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರ ಜನಸಂಖ್ಯೆಯು 1881 ರಲ್ಲಿ 7,35,170 (ಓಟ್ಟು ಜನಸಂಖ್ಯೆಯ ಶೇ. 
83.2), 1891 ರಲ್ಲಿ 8,15,569 ಛೇ. 77.5), 1901 ರಲ್ಲಿ 8,87,697 ಛೇ. 79.7), 1911 ರಲ್ಲಿ 8,23,750 6ೇ. 
80.2), 1921 ರಲ್ಲಿ 7,97,120 (ಕ್ಕೊ. 76.9), 1931 ರಲ್ಲಿ 8,20,312 (ಶೇ. 74.3), 1941 ರಲ್ಲಿ 9,07,228 (ಥೇ. 
75.5) ಮತ್ತು 1951 ರಲ್ಲಿ 10,82,582 (ಶೇ. 68.7) ಆಗಿದ್ದಿತು. ಅಂದರೆ 1881ರಿಂದ 1951ರ ಅವಧಿಯಲ್ಲಿ ಗ್ರಾಮೀಣ 
ಪ್ರದೇಶದಲ್ಲಿ ವಾಸಿಸುವವರ ಸಂಖ್ಯೆ 6,82,419ರಷ್ಟು ಹೆಚ್ಚಿತು. ಈ ಹೆಚ್ಚಳ 1949ರಲ್ಲಿ ಕೆಲವು ಸಣ್ಣ ಸಂಸ್ಥಾನಗಳ ಸೇರ್ಪಡೆಯಿಂದಾಗಿ 


NS ವ ಜಾವಾದ 


* ಅಲದೆ ತೋಟಗಾರಿಕೆ, ಪಶುಸಂಗೋಪನೆ ಮತ್ತು ಮತ್ನಪಾಲನೆ ಭಾಗಗಳು ಈ ಅಧ್ಯಾಯದಲ್ಲಿ ಸೇರಿವೆ. 


ಜಿಲ್ಲೆಯ ವಿಸ್ತಾರ ಹೆಚ್ಚಿದ್ದರಿಂದ ಕೂಡ ಉಂಟಾಗಿದೆ. ಜಿಲ್ಲೆಗೆ ಸೇರ್ಪಡೆಯಾದ ಸಂಸ್ಥಾನಗಳಲ್ಲಿ ವಾಸಿಸುತ್ತಿದ್ದವರ ಸಂಖ್ಯೆ ಸುಮಾರು 
1,50,000, 1961 ರಲ್ಲಿ ಗ್ರಾಮೀಣ ಪ್ರದೇಶದ ಜನಸಂಖ್ಯೆಯು 14,25,738; 1971 ರಲ್ಲಿ 16,04,240; 1981 ರಲ್ಲಿ 
19,07,229 ಮತ್ತು 1991 ರಲ್ಲಿ 22,79,259 ಆಯಿತು. ಅಂದರೆ 1951 ರಿಂದ 1991 ರವರೆಗೆ ಗ್ರಾಮೀಣ ಪ್ರದೇಶದಲ್ಲಿ 
ವಾಸಿಸುವವರ ಸಂಖ್ಯೆ 11,96,677 ರಷ್ಟು ಹೆಚ್ಚಿದೆ. 


1991 ರ ಜನಗಣತಿ ವರದಿಯಂತೆ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು 22,79,259 ಜನರಿದ್ದು ಇವರಲ್ಲಿ ಪುರುಷರ ಸಂಖ್ಯೆ 
11,71,200 ಆಗಿದೆ. 1971ರ ಜನಗಣತಿಯಂತೆ ಜಿಲ್ಲೆಯ ಒಟ್ಟು ಕೆಲಸಗಾರರಲ್ಲಿ 2,49,756 ಜನರು ಸಾಗುವಳಿದಾರರು ಮತ್ತು 
3,20,187 ಜನರು ಕೃಷಿ ಕಾರ್ಮಿಕರು ಆಗಿದ್ದರು. ಕೃಷಿ ಕಾರ್ಮಿಕರಲ್ಲಿ 1,93,658 ಜನ ಪುರುಷರು ಮತ್ತು ಸಾಗುವಳಿದಾರರಲ್ಲಿ 
2,07,249 ಜನ ಪುರುಷರಾಗಿದ್ದರು. ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಗ್ರಾಮೀಣ ಜನತೆಯ ಶೇಕಡವಾರು 1961 ರಲ್ಲಿ 73.1, 
1971 ರಲ್ಲಿ 68.5, 1981 ರಲ್ಲಿ 64.7 ಮತ್ತು 1991 ರಲ್ಲಿ 65.1 ಆಗಿದೆ. 


ಜಿಲ್ಲೆಯಲ್ಲಿ 1951 ರ ಜನಗಣತಿ ಅಂಕಿ ವಿವರಗಳ ಪ್ರಕಾರ ಸ್ವಂತ ಬೇಸಾಯಗಾರರು 6,05 698 (ಓಟ್ಟು , 
ಶೇ. 38.5), ಗೇಣಿದಾರರು 1,42,306 ಛೇ. 9), ಬೇಸಾಯದ ಕೂಲಿಗಾರರು 2,85,227 ಛೇ. 18.1) ಹಾಗೂ ಸ್ವಂತ 
ಬೇಸಾಯ ಮಾಡದ ಮಾಲೀಕರು 55,081 ಛೇ. 3.5) ಇದ್ದರು. ಒಟ್ಟು ಬೇಸಾಯದಲ್ಲಿ ತೊಡಗಿದ್ದವರ ಸಂಖ್ಯೆ 10,88,312 
ಛೇ. 69.1). 1961 ರಲ್ಲಿ ಸಾಗುವಳಿದಾರರ ಸಂಖ್ಯೆ 3,69,174 ಮತ್ತು ಕೃಷಿ ಕಾರ್ಮಿಕರ ಸಂಖ್ಯೆ 2,30,285 ಆಗಿತ್ತು. 1971 
ರಲ್ಲಿ ಒಟ್ಟು 8,31,478 ಮುಖ್ಯ ಕೆಲಸಗಾರರಲ್ಲಿ 2,49,756 ಜನರು ಸಾಗುವಳಿದಾರರು ಮತ್ತು 3,20,187 ಜನರು ಕೃಷಿ 
ಕಾರ್ಮಿಕರೂ ಆಗಿದ್ದರು. ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಸಾಗುವಳಿದಾರರ ಸಂಖ್ಯೆ 2,26,665 ಹಾಗೂ ಕೃಷಿ ಕಾರ್ಮಿಕರ 
ಸಂಖ್ಯೆ 2,81,430 ಆಗಿದ್ದಿತು. 1981 ರ ಜನಗಣತಿ ವರದಿಯಂತೆ ಒಟ್ಟು ಕೆಲಸಗಾರರಲ್ಲಿ (11,18,666), 3,48,038 ಜನರು 
ಸಾಗುವಳಿದಾರರೂ ಮತ್ತು 4,29,349 ಜನ ಕೃಷಿ ಕಾರ್ಮಿಕರಾಗಿದ್ದರು. ಸಾಗುವಳಿದಾರರಲ್ಲಿ 2,97,631 ಜನರು ಹಾಗೂ ಕೃಷಿ 
ಕಾರ್ಮಿಕರಲ್ಲಿ 2,27,187 ಜನರು ಪುರುಷ ವರ್ಗಕ್ಕೆ ಸೇರಿದ್ದರು. 1991ನೇ ಜನಗಣತಿ ವರದಿಯ ಪ್ರಕಾರ 13,49,492 ಒಟ್ಟು 
ಕೆಲಸಗಾರರಲ್ಲಿ 9,75,260 ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರು. ಇವರಲ್ಲಿ ಪುರುಷರು 6,48,478. ಒಟ್ಟು 
ಸಾಗುವಳಿದಾರರಲ್ಲಿ (4,05,028), 3,66,377 ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿದ್ದರು. ಇವರಲ್ಲಿ ಪುರುಷರು: 
2,93,027 ಹಾಗೂ ಮಹಿಳೆಯರು 31,874 ಆಗಿದ್ದರು. ಒಟ್ಟು ಕೃಷಿ ಕಾರ್ಮಿಕರಲ್ಲಿ (5,27,619), 4,64,757 ಜನರು 
ಗ್ರಾಮೀಣ ಪ್ರದೇಶಕ್ಕೆ ಸೇರಿದವರಾಗಿದ್ದು ಇವರಲ್ಲಿ ಪುರುಷರು 2,33,011 ಮತ್ತು ಮಹಿಳೆಯರು 2,31,746. ಪಶುಸಂಗೋಪನೆ, 
ಅರಣ್ಯ, ಮೀನುಗಾರಿಕೆ ಮತ್ತು ಪ್ಲಾಂಟೇಷನ್‌ ಕೆಲಸಗಾರರ ಒಟ್ಟು ಸಂಖ್ಯೆ 18,445. ಇವರಲ್ಲಿ 13,186 ಜನರು ಗ್ರಾಮೀಣ 
ಪ್ರದೇಶಕ್ಕೆ ಸೇರಿದ್ದು 12,131 ಜನರು ಪುರುಷ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಮುಖ್ಯ ಕೆಲಸಗಾರರಲ್ಲಿ ಕೃಷಿ ಕೆಲಸಗಾರರ ಶೇಕಡಾವಾರು 


ಕೆಳಗೆ ಕೊಟ್ಟಿದೆ. 


1981 ಮತ್ತು 1991 ರಲ್ಲಿ ಕೃಷಿ ಕೆಲಸಗಾರರ (ಮುಖ್ಯ ಕೆಲಸಗಾರರ ಶೇಕಡಾವಾರು) ವಿವರ. 


ಸಾಗುವಳಿದಾರರು ಕೃಷಿ ಕಾರ್ಮಿಕರು 
1981 1991 1981 1991 
ಒಟ್ಟು ಜಿಲ್ಲೆ: ಪುರುಷರು 36.30 34.18 2777 28.19 


ಕ 


ಒಟ್ಟು 31.11 30.04 38.38 39.10 


ಸೀಯರು 10.87 20.26 66.66 64.89 


ಕೃಷಿ ಮತ್ತು ನೀರಾವರಿ 261 


ದರು ಪ್ಯಾರಾ ತ ಚಹ ಚ್‌ 


ಸಾಗುವಳಿದಾರರು ಕೃಷಿ ಕಾರ್ಮಿಕರು 
| 1981 1991 1981 1991 
ಗ್ರಾಮೀಣ ಪ್ರದೇಶ : ಪುರುಷರು 4766 : 45.33 34.85 35.96 
ಸ್ತ್ರೀಯರು 19.35 22.58 73.84 70.70 
ಒಟ್ಟು 39.20 37.65 46.49 47.69 
ನಗರ ಪ್ರದೇಶ : ಪುರುಷರು 11.96 10.40 12.42 11.62 
ಸ್ತ್ರೀಯರು 712 9.60 43.40 38.27 
ಒಟ್ಟು 11.05 10.25 18.26 16.73 


ಒಟ್ಟು ಮುಖ್ಯ ಮಹಿಳಾ ಕೆಲಸಗಾರರಲ್ಲಿ ಶೇ. 70 ಕ್ಕಿಂತ ಹೆಚ್ಚು ಜನರು ಕೃಷಿ ಕಾರ್ಮಿಕರಾಗಿರುವುದು ಕಂಡುಬರುತ್ತದೆ. 
ತಾಲೂಕುವಾರು ಗ್ರಾಮೀಣ ಕೃಷಿ ಕೆಲಸಗಾರರ ವಿವರಗಳನ್ನು ಕೋಷ್ಟಕ 4.1 ರಲ್ಲಿ ಕೊಟ್ಟಿದೆ. ಜಿಲ್ಲೆಯಲ್ಲಿ ಒಟ್ಟು ಕೆಲಸಗಾರರಲ್ಲಿ ಕೃಷಿ 
ಕೆಲಸಗಾರರ ಶೇಕಡಾವಾರು 1961 ರಲ್ಲಿ 72.71; 1971 ರಲ್ಲಿ 68.55; 1981 ರಲ್ಲಿ 66.81 ಮತ್ತು 1991 ರಲ್ಲಿ 69.09 
ಆಗಿದ್ದಿತು. ಜಿಲ್ಲೆಯಲ್ಲಿ ನಗರ ಪ್ರದೇಶದ ಕೆಲಸಗಾರರು ಒಟ್ಟು ಕೆಲಸಗಾರರಲ್ಲಿ 1961ರಲ್ಲಿ ಶೇ. 34.73; 1971ರಲ್ಲಿ ಶೇ 30.35; 
1981 ರಲ್ಲಿ ಶೇ 32.41 ಮತ್ತು 1991 ರಲ್ಲಿ ಶೇ. 30.61 ಆಗಿದ್ದರು. | 


ಕೋಷ್ಟಕ 4.1 : ತಾಲೂಕುವಾರು ಕೃಷಿ ಕೆಲಸಗಾರರ ವಿವರ - ಗ್ರಾಮೀಣ ಪ್ರದೇಶ- 1991 


ಕ್ರ.ಸಂ. ತಾಲೂಕು ಗ್ರಾಮೀಣ ಜನಸಂಖ್ಯೆ ಸಾಗುವಳಿದಾರರು ಕೃಷಿ ಕಾರ್ಮಿಕರು ಅರಣ್ಯ, ಪಶುಸಂಗೋಪನೆ 

ಮತ್ತು ಪ್ಲಾಂಟೇಶನ್‌ 
ಕೆಲಸಗಾರರು 
1. ಬ್ಯಾಡಗಿ 91,361 15,605 20.647 399 
2. ಧಾರವಾಡ 1,78,358 30,989 34,037 1,043 
3. ಗದಗ 1,40,093 19,909 27,106 1.112 
4. ಹಾನಗಲ್‌ 1,83,502 29,429 35,469 628 
5. ಹಾವೇರಿ 175,181 23,904 39,718 1,442 
6. ಹಿರೇಕೆರೂರು 1,91,956 31,302 29,084 701 
7. ಹುಬ್ಬಳ್ಳಿ 1,13,085 18,478 23,304 585 
8. ಕಲಘಟಗಿ 1,21,248 27,052 17,727 743 
9. ಕುಂದಗೋಳ 1,23,241 20,705 30,381 204 
10. ಮುಂಡರಗಿ 85,252 15,144 18,801 715 
11. ನರಗುಂದ 56,747 13,022 10,818 357 
12. ನವಲಗುಂದ 1,16,794 23,982 23,510 705 
ರಾಣೆಬೆನ್ನೂರು 201,823 25,081 38,185 1,469 


13. 
ಯ ——————————————— 


202 ಧಾರವಾಡ ಜಿಲ್ಲೆ 


EE 
ಕ್ರಸಂ. ತಾಲೂಕು ಗ್ರಾಮೀಣ ಜನಸಂಖ್ಯೆ ಸಾಗುವಳಿದಾರರು ಕೃಷಿ ಕಾರ್ಮಿಕರು ಅರಣ್ಯ ಪಶುಸಂಗೋಪನೆ 
ಮತ್ತು ಪ್ಲಾಂಟೇಶನ್‌ 
ಕೆಲಸಗಾರರು 
SNES SEINE EE ಇಂ ಜಸ ಒಂ - | 
14. ರೋಣ 1,63,081 23,768 36,877 912 
15. ಸವಣೂರು 93,935 12,432 22,554 659 
16. ಶಿಗ್ಗಾಂವಿ 1,27,690 19,081 27,810 602 
17. ಶಿರಹಟ್ಟ ಚ 2 16,494 28,729 910 
- SS ಾನವಾಾಸಾತಾಸಾಾಕಘಾಘಾಘಾಘ/) ಗಉಗಗಾಗಾಶಣಾಗ:/ಗಲ)ಅ)/ಕಘ್ಷೃ ಕ್ವಾಕಘ್ತ್ವಾಗಾಗ)ಾಣ)೯ಾಗಾ[ ಘಾ ಗ]ಾಥ್ಷಕ ಠೂ ಶೋ ಕಕ ಅಾಾಕಣ ರ ಲಘಾಲಫಘ್ಷ ಘ್ರ್ಷಘಶ್ಷಫಾಾಶಕ 
ಒಟ್ಟು 22,79,259 3,66,377 "4,64,757 | 13,186 


ಸಾಗುವಳಿದಾರರು ಹಿರೇಕೆರೂರು, ಧಾರವಾಡ, ಹಾನಗಲ್‌, ಕಲಘಟಗಿ ಮತ್ತು ರಾಣೆಬೆನ್ನೂರು ತಾಲೂಕುಗಳಲ್ಲಿ ಹೆಚ್ಚು 
ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಕೃಷಿ ಕಾರ್ಮಿಕರಲ್ಲಿ ರಾಣೆಬೆನ್ನೂರು, ರೋಣ, ಹಾನಗಲ್‌, ಧಾರವಾಡ, ಕುಂದಗೋಳ, ಹಿರೇಕೆರೂರು, 
ಶಿರಹಟ್ಟಿ ಮತ್ತು ಶಿಗ್ಗಾಂವಿ ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ. : 


ಕೃಷಿ ಭೂಮಿ ಹಿಡುವಳಿಗಳು 


ಧಾರವಾಡ ಜಿಲ್ಲೆಯಲ್ಲಿ ವಿವಿಧ ಕೃಷಿ ಗಣತಿ ವರದಿಗಳಂತೆ ಕೃಷಿ ಭೂಮಿ ಹಿಡುವಳಿಗಳ ವಿವರಗಳನ್ನು ಕೆಳಗಿನ ಪಟ್ಟಿಯಲ್ಲಿ 
ಕೊಟ್ಟಿದೆ. NF 


ಸಾವ ಭೂ ಮಾನಿ ಸಷ್ಟ ರಾಜದ ಶೇಭಾಗ ಭೂ ಹಿಡುವಳಿಗಳ. ರಾಜದ. ಸರಾಸರಿಭೂ 
ವಿಸ್ತೀರ್ಣ ಶೇ. ಭಾಗ ಹಿಡುವಳಿಗಳ ವಿಸ್ತೀರ್ಣ 

(ಲಕ್ಷಗಳಲ್ಲಿ (ಲಕ್ಷ ಹೆ.ಗಳಲ್ಲಿ) (ಗಳಲ್ಲಿ 

1955-56 2.55 10.34 11.05 10.19 4.34 
1970-71 | 2.68 7.5 11.29 9.9 4.20 
1976-77 2.76 72 10.90 9.6 3.95 
1980-81 292 6.8 10.51 90 3.60 
1985-86 “| 72 11.11 "94 3.14 
1990-91 3.92 BE 1748 9.2 2.90 


1947-48ರಲ್ಲಿ ಒಟ್ಟು 76,97,218ಹೆ. ಖಾಲ್ಲ ಮತ್ತು ಇನಾಂ ಭೂ ಹಿಡುವಳಿಗಳನ್ನು 1,66,171 ಜನರು ಹೊಂದಿದ್ದರು. 
ಇವರಲ್ಲಿ 1,07,603 ಸ್ವಂತ ಸಾಗುವಳಿದಾರರು, 5,14,429 ಹೆ. ಭೂಮಿಯ ಒಡೆತನವನ್ನು 9,321 ಜನರು (ಾಾಗುವಳಿ 
ಮೇಲ್ವಿಚಾರಣೆ ಮಾತ್ರ ಮಾಡುವವರು) 49,517 ಹೆ. ಭೂಮಿಯ ಒಡೆತನವನ್ನು ಮತ್ತು 49,247 ಜನರು 6ೇ. 29.6, ಸ್ವಂತ 
ಸಾಗುವಳಿ ಅಥವಾ ಮೇಲ್ವಿಚಾರಣೆ ಮಾಡದಿರುವವರು) 2,06,151 ಹೆ. ಪ್ರದೇಶದ ಭೂ ಒಡೆತನವನ್ನು ಹೊಂದಿದ್ದರು. 72,035 
ಜನರು 2 ಹೆ.ಗಿಂತ ಕಡಿಮೆ, 60,489 ಜನರು 2 ರಿಂದ 6 ಹೆ. ಮತ್ತು ಉಳಿದವರು 6ಹೆ.ಗಿಂತ ಹೆಚ್ಚು ಭೂ ಹಿಡುವಳಿಗಳನ್ನು 
ಹೊಂದಿದ್ದರು. ಸರಾಸರಿ ಹಿಡುವಳಿ ವಿಸ್ತೀರ್ಣ 4.6 ಹೆ.ಗಳಾಗಿತ್ತು. 1955-56ರಲ್ಲಿ ಜಿಲ್ಲೆಯಲ್ಲಿ 2,54,950 ಭೂ ಹಿಡುವಳಿಗಳಿದ್ದು 
ಒಟ್ಟು 11,05,245 ಹೆ. ಪ್ರದೇಶವನ್ನು ಒಳಗೊಂಡಿತ್ತು. ಸರಾಸರಿ ಭೂ ಹಿಡುವಳಿ ವಿಸ್ತೀರ್ಣ 4.34 ಹೆ.ಗಳಾಗಿತ್ತು. ಬಹುತೇಕ 
ತಾಲೂಕುಗಳಲ್ಲಿ ಸರಾಸರಿ ಭೂ ಹಿಡುವಳಿಗಳ ವಿಸ್ತೀರ್ಣ ಕಡಿಮೆ ಇದ್ದಿತು. ಕುಟುಂಬದಲ್ಲಿ ಬೇರೆ ಬೇರೆಯಾದಾಗ ಭೂ ಹಿಡುವಳಿಗಳು 
ಕೆಲವೊಮ್ಮೆ ಹಳ್ಳಿಗಳಲ್ಲಿ ಚದರಿದ್ದವು, ಕೆಲವು ಎರಡು ತಾಲೂಕುಗಳಲ್ಲಿ ಮತ್ತೆ ಕೆಲವು ಎರಡು ಜಿಲ್ಲೆಗಳಲ್ಲಿ ವಿಸ್ತರಿಸಿದ್ದವು. 1955-56 


ಕನಿ ವ ೫ 
ae 263 


ರಲ್ಲಿ ಎರಡು ಹೆಕ್ಟೇರಿಗಿಂತ ಕಡಿಮೆ ಇದ್ದ ಭೂ ಹಿಡುವಳಿಗಳ ಸಂಖ್ಯೆ 1,13,600; ಅವುಗಳ « ವಿಸ್ತೀರ್ಣ 1,12,18,500 ಹೆ; 
2-4 ಹೆ. ಇದ್ದ ಭೂ ಹಿಡುವಳಿಗಳ ಸಂಖ್ಯೆ 60,600 ಅವುಗಳ ವಿಸ್ತೀರ್ಣ, 1,73,34 »000ಹೆ; 4-6ಹೆ. ಇದ್ದ ಭೂ ಯ್‌ 
ಸಂಖ್ಯೆ 29,800ಹೆ; ಅವುಗಳ ವಿಸ್ತೀರ್ಣ 1,49,04,000 ಹೆ ಹೆ; 6-12 ಹೆ ಇದ್ದ ಭೂ ಹಿಡುವಳಿಗಳ ಸಂಖೆ [34,300 , ಅವುಗಳ 
ವಿಸ್ತೀರ್ಣ 2,90,38,500 ಹೆ; 12-24 ಹೆ. ಇ ಇದ್ದ ಭೂ ಹಿಡುವಳಿಗಳ ಸಂಖ್ಯೆ 12,900; ಅವುಗಳ ಹಾ 2,11,81,500 
ಹೆ; ಮತ್ತು 20ರಿಂದ 40 ಹೆ.ವರೆಗೆ ಭೂಹಿಡುವಳಿಗಳ ಸಂಖ್ಯೆ 2,600, ಅವುಗಳ ವಿಸ್ತೀರ್ಣ 80,59,500 ಹೆ. ಆಗಿತ್ತು. ಕೇವಲ 
900 ಜನರು 40 ರಿಂದ 80 ಹೆ. ಭೂ ಹಿಡುವಳಿ ಹೊಂದಿದ್ದು ಅದರ ವಿಸ್ತೀರ್ಣ 49,815 ಹೆ. ಆಗಿತ್ತು. 80 ಹೆ.ಗೂ ಹೆಚ್ಚಿಗೆ 


ವಿಸ್ತೀರ್ಣದ ಭೂ ಹಿಡುವಳಿಗಳನ್ನು 250 ಜನರು ಹೊಂದಿದ್ದು ಅವುಗಳ ವಿಸ್ತೀರ್ಣ 38,070 ಹೆ. ಆಗಿತು. 


ಜಿಲ್ಲೆಯಲ್ಲಿ ಕೃಷಿ ಭೂ ಮಾಲೀಕರ ಸಂಖ್ಯೆ ಕೃಷಿ ಗಣತಿಗಳ ಮೇರೆಗೆ ಹೆಚ್ಚುತ್ತಾ ಬಂದಿದೆ. 1970-71ನೇ ಸಾಲಿಗೆ ಹೋಲಿಸಿದಾಗ 
1990-91 ರಲ್ಲಿ ಭೂ ಮಾಲೀಕರ ಸಂಖ್ಯೆ ಶೇ. 46 ರಷ್ಟು ಹೆಚ್ಚಿದೆ. ಭೂ ಹಿಡುವಳಿಗಳ ವಿಸ್ತೀರ್ಣವು 1990-91 ನೇ ಸಾಲಿನಲ್ಲಿ 
1970-71 ನೇ ಸಾಲಿಗಿಂತ ಶೇ. 0.6 ರಷ್ಟು ಮಾತ್ರ ಹೆಚ್ಚಿದೆ. ಸರಾಸರಿ ಭೂ ಹಿಡುವಳಿಗಳ ವಿಸ್ತೀರ್ಣವು ಕಡಿಮೆಯಾಗುತ್ತಾ 
ಬಂದಿದ್ದು ಎಲ್ಲಾ ಗಣತಿಗಳಲ್ಲೂ ಜಿಲ್ಲೆಯ ಸರಾಸರಿ ಭೂ ಹಿಡುವಳಿಗಳ ವಿಸ್ತೀರ್ಣ ರಾಜ್ಯದ ಭೂ ಹಿಡುವಳಿಗಳ ವಿಸ್ತೀರ್ಣಕ್ಕಿಂತ 
ಹೆಚ್ಚಿದೆ. 1990-91 ನೇ ಕೃಷಿ ಗಣತಿ ವರದಿಯಂತೆ ಜಿಲ್ಲೆಯಲ್ಲಿ ಭೂಮಾಲಿಕರ ಸಂಖ್ಯೆ 3.92 ಲಕ್ಷಗಳಲ್ಲಿ ಪರಿಶಿಷ್ಟ ಜಾತಿಯವರು 
24 ಸಾವಿರ, ಪರಿಶಿಷ್ಟ ಪಂಗಡದವರು 15 ಸಾವಿರ ಹಾಗೂ ಇತರ 3.54 ಲಕ್ಷ ಜನರಿದ್ದರು. ಅವರು ಹೊಂದಿದ್ದ ಭೂ ಹಿಡುವಳಿಗಳ 
ವಿಸ್ತೀರ್ಣ ಕ್ರಮವಾಗಿ 47 ಸಾವಿರ, 34 ಸಾವಿರ ಹಾಗೂ 10.54 ಲಕ್ಷ ಹೆ.ಗಳಾಗಿತ್ತು. ಸರಾಸರಿ ಭೂ ಹಿಡುವಳಿಗಳ ವಿಸ್ತೀರ್ಣವು 
ಕ್ರಮವಾಗಿ 1.99; 2.30 ಹಾಗೂ 2.98 ಹೆಕ್ಟೀರ್‌ಗಳಾಗಿತ್ತು. 


ಜಿಲ್ಲೆಯಲ್ಲಿ ವಿವಿಧ ಭೂ ಹಿಡುವಳಿಗಳ ಸರಾಸರಿ ವಿಸ್ತೀರ್ಣ (ಹೆ) ಹೀಗಿದೆ: 


ಕ್ರಸಂ. ಹಿಡುವಳಿದಾರರು 1980-81 1985-86 1990-91 
|. ಅತಿಸಣ್ಣ 0.58 0.58 0.58 
ಶ್ರ ತ್ಯಾ 150. 150 150 
3... ಅರೆಮಧ್ಯವ 283 Rb 2.70 
4. ಮಧ್ಯಮ 6.13 6.05 5.98 
5. ದೊಡ್ಡ 14.14 14.37 14.22 


1990-91 ರಲ್ಲಿ ಜಿಲ್ಲೆಯಲ್ಲಿ ವೈಯಕ್ತಿಕ ಭೂ ಮಾಲಿಕರ ಸಂಖ್ಯೆಯು 3,91,000 ಗಳಿದ್ದು ಒಟ್ಟು ಹಿಡುವಳಿಗಳ ಶೇ. 99.7 
ರಷ್ಟು ಇದ್ದಿತು. ಜಂಟಿ ಹಿಡುವಳಿಗಳ ಹಾಗೂ ಸಂಸ್ಥೆಗಳಿಗೆ ಸೇರಿದ ಹಿಡುವಳಿಗಳ ಸಂಖ್ಯೆ ಕ್ರವ 
0.1 ) ಇದ್ದಿತು. ಅವುಗಳ : ಒಟ್ಟು ವಿಸ್ತೀರ್ಣವು ಕ್ರಮವಾಗಿ 11.29 ಲಕ್ಷ ಹೆ. (ಠೇ. 


1985-86 ಹಾಗೂ 1900- 91 


ವಾಗಿ. ಒಂದು ಸಾವಿರ ತ 0.2) 


ಮತ್ತು ಒಂದು ಸಾವಿರಕ್ಕಿಂತ ಕಡಿಮೆ ಛೇ. 
99.5), ಎರಡು ಸಾವಿರ ಹೆ. ಛೇ. 0.2) ಮತ್ತು ನಾಲ್ಕು ಸಾವಿರ ಹೆ. ಛೇ. 0.3) ಆಗಿದ್ದಿತು. 


ನೇ ಕೃಷಿ ಗಣತಿ ವರದಿಗಳ ತರಗತಿವಾರು ವಿವರಗಳನ್ನು ಕೋಷ್ಟಕ 4.2ರಲ್ಲಿ ನೀಡಿದೆ. 


264 ಧಾರವಾಡ ಜಿಲ್ಲೆ 


ಕೋಷ್ಠಕ 4.2: ಕೃಷಿ ಭೂ ಹಿಡುವಳಿಗಳ ವಿವರಗಳು - 1985-86 ಮತ್ತು 1990-91. 


ವಿಸ್ತೀರ್ಣ ಹೆಕ್ಟೇರ್‌ಗಳಲ್ಲಿ 


ಕ್ರಸಂ. ವಿವರ ಅತಿ ಸಣ್ಣ ಸಣ್ಣ ಅರೆ ಮಧ್ಯಮ ಮಧ್ಯಮ ದೊಡ್ಡ ಒಟ್ಟು 
ನಾನಾನಾ ತ್‌ಾನ 
1. ಪರಿಶಿಷ್ಟ ಜಾತಿ 


(1) ಭೂ ಹಿಡುವಳಿಗಳ ಸಂಖ್ಯೆ 


(1) 1985-86 4460 ಹ 6,998 4493 1,587 160 17,698 

(2) 1990-91 5,927 9,560 5,944 1,880 195. 23,506 
(2) ಭೂ ಹಿಡುವಳಿಗಳ ವಿಸ್ತೀರ್ಣ | 

(1) 1985-86 2,489 10,236 11,969 9,103 2,069 35,866 

(2) 1990-91 3,267 14,005 15,728 10,866 2,957 46,823 


(3) ಸರಾಸರಿ -ಭೂಹಿಡುವಳಿ ವಿಸ್ತೀರ್ಣ 


(1) 1985-86 0.56 1.40 2.06 5.74 12.93 2.03 


(2) 1990-91 0.55 1.46 2.65 5.78 15.16 1.99 
2. ಪರಿಶಿಷ್ಠ ಪಂಗಡ 


(1) ಭೂ ಹಿಡುವಳಿಗಳ ಸಂಖ್ಯೆ 
(1) 1985-86 1,427 | 2,871 2,341 ,1,302 218 8,159 
(2) 1990-91 3,336 5,564 4,121 RR 4 14,937 
(2) ಭೂ ಹಿಡುವಳಿಗಳ ವಿಸ್ತೀರ್ಣ 
(1) 1985-86 840 4,334 6,533 7,697 2,965 22,369 
(2)1 990-91 1,827 8,235 11,383 10,134 2,705 34,284 


(3) ಸರಾಸರಿ ಭೂ ಹಿಡುವಳಿ ವಿಸ್ತೀರ್ಣ 


(1) 1985-86 0.59 1.5] 2.79 5.91 13.60 2.74 
(2) 1990-91 0.55 1.48 2.76 5.87 ಅತ ಕ, ಕಥ್ನಿ 2.30 
ತಿ. ಇತರ 


(1) ಭೂ: ಹಿಡುವಳಿಗಳ ಸಂಖ್ಯೆ 
(1) 1985-86 46,786 1,02,304 98,489 ee SNE 1335S 3,27,445 
(2) 1990-9] 51,065 1,20,312 1,07,459 63,253 11,656 3,53,745 
(2) ಭೂ ಹಿಡುವಳಿಗಳ ವಿಸ್ತೀರ್ಣ 
(1) 1985-86 27,280 1,53,418 2,76,310 4,03,091 1,92,368 10,52,467 
(2) 1990-9] 29,841 1,80,879 2,99,190 3,78,957 1,65,547 10,54,414 


ಹಿಡುವಳಿದಾರರು 

(3) ಸರಾಸರಿ ಭೂ ಹಿಡುವಳಿ ವಿಸ್ತೀರ್ಣ 

(1) 1985-86 0.58 15082೩. ಸೂ] 6.06 14.40 321 

` (2) 1990-91 0.58 SQ 2.78 5.99 14.20 2.98 

ಹಿಟ್ಟು | 
(1) ಭೂ ಹಿಡುವಳಿಗಳ ಸಂಖ್ಯೆ 

(1) 1985-86 52,673 1,12,173 1,05,323 69,400 13,733 3,53,302 

(2) 1990-91 60,328 1,35,436 1,17,524 66,858 12,042 3,92,188 
(2) ಭೂ ಹಿಡುವಳಿಗಳ ವಿಸ್ತೀರ್ಣ | 

(1) 1985-86 30.609, 1,67,988 2,94,812 4,19,891 1,97,402 11,10,702 

(2) 1990-91 34,935 2,03,119 3,26,301 3,99,957 1,71,209 11,35,521 
(3) ಸರಾಸರಿ ಭೂ ಹಿಡುವಳಿ ವಿಸ್ತೀರ್ಣ 

(1) 1985-86 0.58 1.50 2.80 6.05 14.37 3.14 

(2) 1990-91 0.58 1.50 2.76 5.98 14.22 2.90 


EEN NER ಸಂ 
ಆಧಾರ: 1990-91 ನೇ ಸಾಲಿನ ಕೃಷಿ ಗಣತಿ ವರದಿ ಭಾಗ 1, ಡಿಇಎಸ್‌ 34 ಆಫ್‌ 1993 
ರಾಜ್ಯ ಕೃಷಿ ಗಣತಿ ಆಯುಕ್ತರು, ಬೆಂಗಳೂರು - 1993. 


ತಾಲೂಕುವಾರು ಕೃಷಿ ಭೂ ಹಿಡುವಳಿಗಳ ವಿವರಗಳನ್ನು ಕೋಷ್ಟಕ 4.3 ರಲ್ಲಿ ಕೊಟ್ಟಿದೆ. 


ಕೋಷ್ಟಕ 4.3: 1985-86 ನೇ ಕೃಷಿ ಗಣತಿ ವರದಿಯಂತೆ ತಾಲೂಕುವಾರು ಭೂ ಹಿಡುವಳಿಗಳು (ಪಾವಿರಗಳಲ್ಲಿ) 
ಮತ್ತು ವಿಸ್ತೀರ್ಣ (ಸಾವಿರ ಹೆಕ್ಟೇರುಗಳಲ್ಲಿ. 


ಅರೆಮಧ್ಯಮ 


` (2-4 ಹೆ) 
ಸಂಖ್ಯೆ ವಿಸ್ತೀರ್ಣ 


ಸಣ 
ಣಿ 


(1-2 ಹ). 
ಸಂಖ್ಯೆ ವಿಸ್ತೀರ್ಣ 


ಕ್ರ.ಸಂ. ತಾಲೂಕು ಅತೀ ಸಣ್ಣ 


(10 ಹೆ.ಗೂ ಮಿಗಿಲಾಗಿ) 


(1 ಹೆ.ಗೂ ಕಡಿಮೆ) ಚ 
ಸಂಖ್ಯೆ ವಿಸ್ತೀರ್ಣ 


ಸಂಖ್ಯೆ ವಿಸ್ತೀರ್ಣ 


ಸಂಖ್ಯೆ ವಿಸ್ತೀರ್ಣ 


ಸ 5.4 8.0 44 120 9. ..10,/ 0.2 2.6; ;: ಷಿ 3 


|. ಬ್ಯಾಡಗಿ rE 

2. : ಧಾರವಾಡ 4.1 Wp 6d . ತಿಮೊ ತ 11148 47:28 -./10 149: 2251 HAI 
3. ಗದಗ 22: 137: 8.41: 128. 8 33727 BI 35621 “LST ‘3 Sos 
4, ಹಾನಗಲ್‌ eR 80, UE OW 165 32 187 04 332 24 ಹಿ 
ವ ಹಾವೇರಿ sy eg ಟ್ಟ ು ಟಜ 183:. 1! 4/6 342 09-154 213 16% 


ಕ್ರಸಂ. ತಾಲೂಕು ಅತೀ ಸಣ್ಣ 


(1 ಹೆ.ಗೂ ಕಡಿಮೆ) 
ಸಂಖ್ಯೆ ವಿಸ್ತೀರ್ಣ 


7. ಹುಬ್ಬಳ್ಳಿ 2.6 1.6 51 147 43 286 09: 135. 179-8630 
8. ಕಲಘಟಗಿ ಬರೆ 0. 246 681೬4664 BS ೩೪. AR (0.4 5.2... 154 ..425 
9. ಕುಂದಗೋಳ .. 1.9 1.2 5.1 77 | 49 138 40 245 10 144 169 616 
10. ಮುಂಡರಗಿ 1.5 09 6.0 9.1 60 170 43 258 09 .121 186.659 
11. ನರಗುಂದ 1.5 1.0 3.9 5.9 38 106 2.3 40S 0.4 8.8.,.122 : 409 


12. ನವಲಗುಂದ 1.5 09 2.60 9.3 7.2 208 69 429 19 27282385 (101.2 
13. ರಾಣೆಬೆನ್ನೂರು ತ 220 839. 133 80 219 33. ೩29 0.5 70+: 25:1 :67.1 


14. ರೋಣ 4.6 28 11,46 3 AI ಈತ 70 423 14..19.2. . 33.3 1120 
15. ಸವಣೂರು 1.7 0.9 5.0 7.5 #5: 126.28; 167 0.5 72 145 448 
16. . ಶಿಗ್ಗಾಂ 2.9 We; ಷ್ಟಿ 7.6 44 120 25 148 0.5 $70438; 12430 
17. ಶಿರಹಟ್ಟಿ 2.2 1.2 6.4 9.7 7 ೨0% $2 MAIS Al AMS MNT 

ಒಟ್ಟು 527 306 1122 1680 1053 294.8 694 419.9 137 1974 353.3 11,107 
ಭೂಮಿಯ ಬಳಕೆ 


ಜಿಲ್ಲೆಯ ಒಟ್ಟು ಭೌಗೋಳಿಕ ಕ್ಷೇತ್ರವು 1881-82 ರಲ್ಲಿ 11,95,980 ಹೆ.ಗಳೂ, 1947-48 ರಲ್ಲಿ 11,95,883 ಹೆ.ಗಳೂ, 
1949-50 ರಲ್ಲಿ 13,80,686 ಹೆ.ಗಳೂ ಹಾಗೂ 1950-51 ರಲ್ಲಿ 13,78,304 ಹೆ.ಗಳೂ ಆಗಿದ್ದಿತು. ಭೌಗೋಳಿಕ ಕ್ಷೇತ್ರದ 
ಹೆಚ್ಚಳಕ್ಕೆ ಕಾರಣ ಸಣ್ಣ ಸಣ್ಣ ಸಂಸ್ಥಾನಗಳ ವಿಲೀನೀಕರಣ 1949 ರಲ್ಲಿ ಆದುದು. ಹೀಗಾಗಿ 1951 ರ ಜನಗಣತಿ ವರದಿಯಂತೆ 
ಜಿಲ್ಲೆಯ ವಿಸ್ತೀರ್ಣ 13,687 ಚ.ಕಿ.ಮೀ ಮತ್ತು 1881 ರಲ್ಲಿ ಇದು 12,023 ಚ.ಕಿ.ಮೀ. ಆಗಿತ್ತು. 1950-51 ರಲ್ಲಿ ಗ್ರಾಮ 
ದಾಖಲೆಗಳ ಪ್ರಕಾರ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣ 13,78,304 ಹೆ.ಗಳು. 'ಇದರಲ್ಲಿ ಸಾಗುವಳಿಗೆ ಲಭ್ಯವಿದ್ದ ಜಮೀನು 
11,27,246 ಹೆ; ಅರಣ್ಯ ಪ್ರದೇಶ 1,09,050 ಹೆ; ಬಂಜರು ಭೂಮಿ 34,892 ಹೆ; ಹುಲ್ಲುಗಾವಲಿನ ಪ್ರದೇಶ 40,398 
ಹೆ. ಮತ್ತು ವ್ಯವಸಾಯೇತರ ಉಪಯೋಗಕ್ಕಿದ್ದ ಪ್ರದೇಶ 40,699ಹೆ. 1955-56ರಲ್ಲಿ ಗ್ರಾಮ ದಾಖಲೆಗಳಂತೆ ಜಿಲ್ಲೆಯ ಭೌಗೋಳಿಕ 
ವಿಸ್ತೀರ್ಣವು 13,77,100 ಹೆ. ಇದರಲ್ಲಿ ಅರಣ್ಯಪ್ರದೇಶ 1,11,800 ಹೆ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ 64,100 ಹ್ಗ 
ವ್ಯವಸಾಯೇತರ ಉಪಯೋಗಕ್ಕಿದ್ದ ಜಮೀನು 7,000 ಹೆ.) ಬಂಜರು ಭೂಮಿ 57,100 ಹೆ. ಸಾಗುವಳಿ ಮಾಡದಿರುವ ಇತರ 
ಭೂಮಿ 58,600ಹೆ., ಖಾಯಂ ಗೋಮಾಳ 34,000 ಹೆ ವೃಕ್ಷ ಮತ್ತು ತೋಪುಗಳು 4,400 ಹೆ ಸಾಗುವಳಿಗೆ ಯೋಗ್ಯವಾದ 
ಬಂಜರು 20,200 ಹೆ ಚಾಲ್ತಿ ಬೀಳು ಭೂಮಿ 7.400 ಹೆ ಇತರ ಬೀಳು ಭೂಮಿ3 2,100 ಹೆ, ಒಟ್ಟು ಬೀಳು ಭೂಮಿ 
39,500 ಹೆ ನಿವ್ವಳ ಬಿತ್ತನೆ ಮಾಡಿದ ಭೂಮಿ 11.03.100 ಹೆ. ಮತ್ತು ಒಟ್ಟು ಬಿತ್ತನೆಯಾದ ಪ್ರದೇಶ 11,26,600 ಹೆ. 
ಆಗಿತ್ತು. 1955-56 ರಿಂದ 1991-92 ರವರೆಗೆ ವಾರ್ಷಿಕ ಖುತು ಮತ್ತು ಬೆಳೆ ವರದಿಯ ಪ್ರಕಾರ ಭೂ ಉಪಯೋಗದ 
ವಿವರಗಳನ್ನು ಕೋಷ್ಟಕ 4 4 ರಲ್ಲಿ ಕೊಟ್ಟಿದೆ. 


ಜಿಲ್ಲೆಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ 1990-91 ನೇ ಸಾಲಿನಲ್ಲಿ 13.78 ಲಕ್ಷ ಹೆ.ಗಳಿದ್ದು ಅದರಲ್ಲಿ ಅರಣ್ಯ 1.15 ಲಕ್ಷ 
ಹೆ. (ಶೇ. 8.3) ಇರುತ್ತದೆ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ 0.83 ಲಕ್ಷ ಹೆ. ಛೇ. 6), ಬೀಳುಭೂಮಿ ಹೊರತುಪಡಿಸಿ ಸಾಗುವಳಿ 


ಕೃಷಿ ಮತ್ತು ನೀರಾವರಿ 267 


ಮಾಡದಿರುವ ಇತರ ಬೀಳುಭೂಮಿ 0.28 ಲಕ್ಷ ಹೆ. ಛೇ. 2.3), ಬೀಳುಭೂಮಿ 09 ಲಕ್ಷ ಹೆ. ಛೇ. 7,1) ಮತ್ತು ಜಿಲ್ಲೆಯಲ್ಲಿ 
ಸಾಗುವಳಿಗೆ ಲಭ್ಯವಾಗಿದ್ದ ಕ್ಷೇತ್ರ 11.59 ಲಕ್ಷ ಹೆ.ಗಳಿದ್ದು ಇದರಲ್ಲಿ 9.72 ಲಕ್ಷ ಹೆ. ಬಿತ್ತನೆಯಾಗಿರುತ್ತದೆ. ಒಂದಕ್ಕಿಂತ ಹೆಚ್ಚು ಬಾರಿ 
ಬಿತ್ತನೆಯಾದ ಪ್ರದೇಶ 1.56ಲಕ್ಷ ಹೆ. ಆಗಿರುತ್ತದೆ. 1991-92ನೇ ಸಾಲಿನ ವರದಿಯಂತೆ ಜಿಲ್ಲೆಯಲ್ಲಿ ಅರಣ್ಯ ಕ್ಷೇತ್ರವು 1,15,303 
ಹೆ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, 84,081ಹೆ. ಸಾಗುವಳಿ ಮಾಡದಿರುವ ಇತರ ಬೀಳುಭೂಮಿ 27,797 ಹೆ. ಬೀಳುಭೂಮಿ 
48,242 ಹೆ, ನಿವ್ವಳ ಬಿತ್ತನೆಯಾಗಿರುವ ಪ್ರದೇಶ 11,02,777 ಹೆ. ಹಾಗೂ ಒಂದಕ್ಕಿಂತ ಹೆಚ್ಚು ಬಾರಿ ಬಿತ್ತನೆಯಾಗಿರುವ ಪ್ರದೇಶ 
2,76,161 ಹೆ. ತಾಲೂಕುವಾರು ನಿವ್ಹಳ ಬಿತ್ತನೆಯಾದ ಪ್ರದೇಶ (ಹೆ) ಹೀಗಿದೆ: ಬ್ಯಾಡಗಿ - 30,521, ಧಾರವಾಡ - 79,365, 
ಗದಗ - 1,04,494, ಹಾನಗಲ್‌ - 48,678, ಕಲಘಟಗಿ - 40,648, ಕುಂದಗೋಳ - 61,104, ಮುಂಡರಗಿ - 57,428, 
ನರಗುಂದ - 41,387, ನವಲಗುಂದ - 1,04,831, ರಾಣೆಬೆನ್ನೂರು - 66,822, ರೋಣ - 1,16,980, ಸವಣೂರು - 
48,924, ಶಿಗ್ಗಾಂವಿ - 43,814 ಮತ್ತು ಶಿರಹಟ್ಟಿ - 73,86. 


ಜಿಲ್ಲೆಯಲ್ಲಿ ವಾರ್ಷಿಕ ಯತು ಮತ್ತು ಬೆಳೆ ವರದಿಯಂತೆ ಭೂ ಬಳಕೆಯ ತಾಲೂಕುವಾರು ವಿವರಗಳನ್ನು ಕೋಷ್ಟಕ 4.5 
ರಿಂದ 4.7 ರಲ್ಲಿ ನೀಡಿದೆ. ನ | 


ಕೋಷ್ಟಕ 4.4: ಧಾರವಾಡ ಜಿಲ್ಲೆಯಲ್ಲಿ ವಾರ್ಷಿಕ ಯತು ಮತ್ತು ಬೆಳೆ ವರದಿಯ ಪ್ರಕಾರ ಭೂ ಬಳಕೆಯ ವಿವರಗಳು 


(ಸಾವಿರ ಹೆಕ್ಟೇರುಗಳಲ್ಲಿ) 


ಕ್ರಸಂ. ವಿವರ | 1955.56 ‘1965-66. 1979-80 198889 199091 1991-92 


1. ಒಟ್ಟು ಭೌಗೋಳಿಕ ವಿಸ್ತೀರ್ಣ 


1.1 ಶಾಸ್ತ್ರೀಯ ಸಮೀಕ್ಷೆಯ ಪ್ರಕಾರ 1,3768 13769 1378.00 1,378 1,378 1378 
1.2 ಗ್ರಾಮದ ದಾಖಲೆಯ ಪ್ರಕಾರ 13771 13769 1,3780 1,378 1378 1 
2. ಅರಣ್ಯ ಪ್ರದೇಶ 111.8 110.9 113.0 115 115 115 


3. ವ್ಯವಸಾಯಕ್ಕೆ ಲಭ್ಯವಿಲ್ಲದ ಜಮೀನು 


3.1 ಬಂಜರು ಮತ್ತು ವ್ಯವಸಾಯ ಮಾಡಲು | 
ಸಾಧ್ಯವಿಲ್ಲದ್ದು ಹ 57.1 573 31.1 22 22 21 


3.2 ವ್ಯವಸಾಯಕ್ಕಲ್ಲದೆ ಬೇರೆ ಉಪಯೋಗಕ್ಕೆ 
ಇರುವ ಪ್ರದೇಶ 70 12.3 28.9 61 61 63 


4. ಬೀಳುಭೂಮಿ ಬಿಟ್ಟು ಇತರ ವ್ಯವಸಾಯಕ್ಕೆ ಲಭ್ಯವಿರುವ ಜಮೀನು 


4.1 ಕಾಯಂ ಹುಲ್ಲುಗಾವಲು ಮತ್ತು ಮೇವಿಗಾಗಿ 


ಮೀಸಲಾದ ಪ್ರದೇಶ (ಗೋಮಾಳ) 34.0 26.5 36.9 19 19 19 

4.2 ಬಿತ್ತನೆಯಾಗಿರುವ ಪ್ರದೇಶದಲ್ಲಿ ನಮೂದಿಸಿಲ್ಲದ 
ವ ಜಃ 4.4 98 4.2 2 2 2 

ಏವಏಧ ವೃಕ್ಷಮತ್ತು ತೋಪುಗಳಿರುವ ಜಮೀನು 
43 ಸಾಗುವಳಿಗೆ ಯೋಗ್ಯವಾದ ಬಂಜರು 20.2 7.4 9,7 7 7 7 


ETT EEE 


268 | ಧಾರವಾಡ ಜಿಲ್ಲೆ 


1955-56 : 1965-66 1979-80 1988-89 1990-91 1991-92 


ಕ್ರ.ಸಂ. ವಿವರ 
5. ಬೀಳುಭೂಮಿ 
5.1 ಚಾಲ್ತಿ ಸಾಗುವಳಿಯಲ್ಲಿ ಇಲ್ಲದ ಬೀಳುಭೂಮಿ 74 23.5 21.3 101 169 15 
5.2 ಇತರ ಬೀಳುಭೂಮಿ 32.1 20.4 11.5 1 1 21 
6. ಬಿತ್ತನೆಯಾದ ನಿವ್ವಳ ಪ್ರದೇಶ 1,103.1 1,1084 11215 1,040 972 1,103 
7. ಒಂದಕ್ಕಿಂತ ಹೆಚ್ಚು ಬೆಳೆಯಾದ ಪ್ರದೇಶ 23.5 30.2 26.7 141 156 276 
8. ಒಟ್ಟು ಬೆಳೆ ಬೆಳೆದ ಪ್ರದೇಶ 1,1265 1,1305 1,1482 1,181 1,128 1,379 


ಕೋಷ್ಟಕ 4.5: 1990-91 ನೇ ಸಾಲಿನ ತಾಲೂಕುವಾರು ಭೂ ಬಳಕೆಯ ವಿವರಗಳು 
(ವಾರ್ಷಿಕ ಯತು ಮತ್ತು ಬೆಳೆ ವರದಿಯ ಪ್ರಕಾರ) 


ನೂರು ಹೆಕ್ಟೇರುಗಳಲ್ಲಿ 

ಕ್ರ ತಾಲೂಕು ಭೌಗೋಳಿಕ ಅರಣ್ಯ ಸಾಗುವಳಿಗೆ ಲಭ್ಯವಿಲ್ಲದ ಸಾಗುವಳಿ ಮಾಡದಿರುವ ಬೀಳು ಭೂಮಿ ಬಿತ್ತನೆಯಾಗಿರುವ 

ಸಂ ವಿಸ್ತೀರ್ಣ ಭೂಮಿ ಇತರ ಬೀಳುಭೂಮಿ -ಪ್ರದೇಶ 

ಡ್‌ ~~ —— ಮ ಗ 

ದಾಖಲೆಗಳ ವ್ಯವಸಾಯೇತರ ಬಂಜರು ಸಾಗುವಳಿಗೆ ಖಾಯಂ ವೃಕ್ಷ ಚಾಲ್ತಿ ಇತರೆ ನಿವ್ವಳ ಒಂದಕ್ಕಿಂತ 

P ಪ್ರಕಾರ ಉದ್ದೇಶಗಳಿಗೆ ಮತ್ತು ಯೋಗ್ಯವಾದ ಗೋಮಾಳ ಮತ್ತು ಹೆಚ್ಚುಬಾರಿ 

ಉಪಯೋಗಿಸಿ ವ್ಯವಸಾಯ ಬಂಜರು - ತೋಪುಗಳು 
ಕೊಂಡಿರುವ ಮಾಡಲು 
ಭೂಮಿ ಯೋಗ್ಯವಲ್ಲದ 
ಪ್ರದೇಶ 

1 2 3 4 5 6 7 8 9 10 11 12 13 
1. ` ಬ್ಯಾಡಗಿ ತ ಭತ್ತ? ಶ್‌ 5 3 12 “A 14 303 122 
2. ಧಾರವಾಡ LMS 1365 CONN 19 ಆ 5 15.840 188 
3. ಗದಗ 1,098 17 6 13 3 11 3 1 616 43 
4. ಹಾನಗಲ್‌ 775 85 65 19 ೪. ಸಿ 13 37 Bae 52 
5. ಹಾವೇರಿ 800 38 50 5 12 19 ಇ 37 5 63 140 
6. ಹಿರೇಕೆರೂರು 807 89 6 7 a ತೆ 3. «30 ಸ 813 
7. ಹುಬ್ಬಳ್ಳಿ 77 Wa 10 ] 6 12 | 637 86 
8. ಕಲಘಟಗಿ 688 195 37 10 8 7 ೬ 9 5 .4]7 32, 
9. ಕುಂದಗೋಳ 649 I 14 7 2 3 | 14 - 608 51 
10. ಮುಂಡರಗಿ 884 . 175: 38 ಇ 11111 oN SRN 


ಹ 
ಅ 
ಈ 
ಇ 
ಇತ 
| 
ತ್‌ 
| 
ಈ 
ko 
1 
೨ಡಿ 
ಓಗಿ 
೨ 
MM 


EAN 1566, 2. 0.0. 4.2 I ೫ ಸೌ 
12. ನವಲಗುಂದ... 1,082 ಇಂ ಟೆ 2 ರ್‌ ಪ್ರ ಓತ. - ಇಚ 
13. ರಾಣೆಬೆನ್ನೂರು ಟಾ ಕಾ 1... 102.. 6. MS 20.0 ಗ ಬಜೆ ್ರ್ಷ 
14. ರೋಣ 1,291 ಗ ೪,೪ 4 4 -..400 = #06: 188 
15. ಸವಣೂರು 539 § 25 6 ತ ಡಿ 8 - 48 .1..] 
16. ಶಿಗ್ಗಾಂವಿ 589 10 33 7 pe ನಾ A ಶಿಕ 
17. ಶಿರಹಟ್ಟಿ 949 129: 29 «3 Br ತ್ತ gr TEE ADD 
ಒಟ್ಟು 13782 1152 608 223 7% 186 23162. 104971 158 
ತಾಲೂಕುಗಳ ಒಟ್ಟು ಮೊತ್ತವು ಅಂಕಿಗಳನ್ನು ನೂರು ಹೆಕ್ಟೇರುಗಳಲ್ಲಿ ಕೊಟ್ಟಿರುವ ಪ್ರಯುಕ್ತ ಜಿಲ್ಲಾ ಮೊತ್ತಕ್ಕೆ ಹೊಂದಿಕೊಳ್ಳುವುದಿಲ್ಲ. 
ಕೋಷ್ಟಕ 4.6: ತಾಲೂಕುವಾರು ಭೌಗೋಳಿಕ ಕ್ಷೇತ್ರದ ಭೂ ಬಳಕೆ ವಿವರ (ಹೆಕ್ಟೇರುಗಳಲ್ಲಿ 
ಹಾಗೂ ಬೆಳೆಯ ಸಾಂದ್ರತೆ - 1990-91 
ಕ್ರಸಂ. ತಾಲೂಕು ಅರಣ್ಯ ಕ್ಷೇತ್ರ ಸಾಗುವಳಿಗೆ ಸಾಗುವಳಿ ಬೀಳುಭೂಮಿ ಬಿತ್ತನೆಯಾಗಿ ಹೆಚ್ಚುವರಿ ಬಿತ್ತನೆಯಾದ ಬೆಳಿಸಾಂದ್ರತೆ 
ಲಭ್ಯವಿಲ್ಲದ ಮಾಡದಿರುವ ರುವ ನಿವ್ವಳ ಬಿತ್ತನೆಯಾದ ಒಟ್ಟು ಪ್ರದೇಶ ಛೇ) 
ಭೂಮಿ ಇತರ ಬೀಳುಭೂಮಿ ಪ್ರದೇಶ ಪ್ರದೇಶ 
1. ಬ್ಯಾಡಗಿ 4889) 2536 158 5563 30280 12199 42,479 140.29 
2. ಧಾರವಾಡ [3554 8279 3984 205 83946 18946 102715 12236 
3. ಗದಗ 179 1895 1513 4175 61619 4346 65965 10705 
4. ಹಾನಗಲ್‌ 8474 834 4138 448 52051 5,2400 57291 110.07 
5. ಹಾವೇರಿ 389 5461 318 421 63336 1399 7735 12210 
6. ಹಿರೇಕೆರೂರು 8876 68566 299 6279 55684 21283 76,967 138.22 
7. ಹುಬ್ಬಳ್ಳಿ 203 5,939 72 141 63662 8586 72248 113.49 
8. ಕಲಘಟಗಿ 19526 4634 144 1408 41695 . 3230 44925 107.75 
9. ಕುಂದಗೋಳ - 2066 584 145 6074 5119 65,893 108.42 
10. ಮುಂಡರಗಿ 17646 4411 445 2165 38211 192 40203 105.21 
11. ನರಗುಂದ pI ss 620 3517 12390 36407 103.50 
12. ನವಲಗುಂದ ಹ ನ 2818 69 24131 8070 83443 89043 11034 
13. ರಾಣೆಬೆನ್ನೂರು. 10614 6605 306 3859 61599 5162 66,761 1083 
14, ರೋಣ 276 1421 806 39,994 80594 18692 99,286 123.19 


270 


ಕ್ರಸಂ. ತಾಲೂಕು ಅರಣ್ಯ ಕ್ಲೇತ್ರ 


]5. ಸವಣೂರು 


16. ಶಿಗ್ಗಾಂವಿ 


17. ಶಿರಹಟ್ಟಿ 


ಒಟ್ಟು 


801 


9,951 
12,943 
1,15,181 


ಧಾರವಾಡ ಜಿಲ್ಲೆ 


ಸಾಗುವಳಿಗೆ ಸಾಗುವಳಿ ಬೀಳುಭೂಮಿ ಬಿತ್ರನೆಯಾಗಿ 


ಲಭ್ಯವಿಲ್ಲದ ಮಾಡದಿರುವ 


ಭೂಮಿ ಇತರ ಬೀಳುಭೂಮಿ ಪ್ರದೇಶ 
3,167 895 859 48,179 
4048 170 124 41917 
5,997 1,015 2,305 72,653 
83,114 28284 179544 9,72,077 


ಹೆಚ್ಚುವರಿ ಬಿತ್ತನೆಯಾದ ಬೆಳೆಸಾಂದ್ರತೆ 
ರುವ ನಿವ್ಹಳ ಬಿತ್ತನೆಯಾದ ಒಟ್ಟು ಪ್ರದೇಶ (ಠೇ) 
ಪ್ರದೇಶ 
15125 63304 131.39 
2,100 44,017 105.01 


10,854 83,507 115.94 


1,56,269 1 


1,28,346 


116.06 


ಕೋಷ್ಟಕ 4.7 : ತಾಲೂಕುವಾರು ಭೌಗೋಳಿಕ ಕ್ಷೇತ್ರದಲ್ಲಿ ಸಾಗುವಳಿಗೆ ಯೋಗ್ಯವಾದ ಭೂಮಿ - 1991-92 


ಕ್ರಸಂ. ತಾಲೂಕು. ಭೌಗೋಳಿಕ ಬಿತ್ತನೆಯಾದ ಭೌಗೋಳಿಕ ಬಿತ್ತನೆಯಾದ ಒಂದಕ್ಕಿಂತ. ನಿವ್ಗಳ ಬಿತ್ತನೆ ಬೀಳು ಕೃಷಿಗೆ. ಭೌಗೋಳಿಕ 
ವಿಸ್ತೀರ್ಣ ನಿವ್ವಳ ಕ್ಷೇತ್ರ ಕ್ಷೇತ್ರದಲ್ಲಿ ಶೇ. ಒಟ್ಟು ಕ್ಷೇತ್ರ ಹೆಚ್ಚುವರಿ ಕ್ಷೇತ್ರದ ಶೇ. ಭೂಮಿ ಯೋಗ್ಯವಾದ "ಕ್ಷೇತ್ರದ ಶೇ. 


ಬಿತ್ತನೆಯಾದ ಬಿತ್ತನೆಯಾದ ವಾರು ಒಂದ ನಿವ್ಹಳ ವಾರು ಸಾಗು 
ನಿಮ್ಹಳ ಕ್ಷೇತ್ರ ಕ್ಷೇತ್ರ ಕ್ಕಿಂತ ಹೆಚ್ಚು ಸಾಗುವಳಿ ವಳಿಗೆ ಯೋಗ್ಯ 

ಸಾರಿ ಬಿತ್ತನೆ ಭೂಮಿ ವಾದಭೂಮಿ 

ಯಾದ ಕ್ಷೇತ್ರ | 

1. ಬ್ಯಾಡಗಿ 43,656 30280 6936 42476 12199 40.29 5,563 3583 82.10 
2. ಧಾರವಾಡ 1,11,788 83946 75,09 10275 18769 2236 2025 8597 7691 
3. ಗದಗ 1,09,751 61619 5614 65965 4346 705 41775 103394 - 9421 
4. ಹಾನಗಲ್‌ 7525 52051 6714 5721 5,240 10.07 4,498 56549 . 7294 
5. ಹಾವೇರಿ 79,985 63,336 7.18 7735 1399 22.10 4221 67557 84.46 
6. ಹಿರೇಕೆರೂರು 80,694 55,684 6901 76967 21283 38.22 6,279 6196 . 7679 
7. ಹುಬ್ಬಳ್ಳಿ 73,77 63,662 86377 72248 8586 13.49 1431 65093 8831 
8. ಕಲಘಟಗಿ 68757 4165 6064 44925 3230: 775 1408 43103 6269 
9. ಕುಂದಗೋಳ 64859 6074 937 6583 5.119 8.42 1,435 62209 95೨91 
10. . ಮುಂಡರಗಿ 88,398 3921 43.23 40203 192 521 27685 65896 74.54 
11. ನರಗುಂದ 43,562 3517 8075 36407 120 3.50 6,210 41387 95.01 
12. ನವಲಗುಂದ 1,08,218 8070 7457 89043 8343 1034 24,131 104831 96.87 
13. ರಾಣೆಬೆನ್ನೂರು 98,475 61599 6808 66761 5,162 838 8591 70,190- 77.58 
14. ರೋಣ 1,29,091 80594 6243 99286 18692 23.19... 39,994 120588 9341 
15. ಸವಣೂರು 53901 48179) 8938 63304 15125 3139 859 49035 8098 
16. ಶಿಗ್ಗಾಂವಿ 58,920 41917 71.14. 44017 2100 501 1224 4314 73.22 
17. ಶಿರಹಟ್ಟಿ 94913 72,653 7665 83,507 10,854 14.94 2305 74958 7898 
ಒಟ್ಟು 13,78,200 9,72,077 70.53 1128346 1,56,269 1608 179,644 11,5171 83.57 


ಕೃಷಿ ಮತ್ತು ನೀರಾವರಿ 271 


ಮಣ್ಣು 


ಧಾರವಾಡ ಜಿಲ್ಲೆಯ ಮಣ್ಣುಗಳನ್ನು ಸಾಮಾನ್ಯವಾಗಿ ಕಪ್ಪು ಮಣ್ಣು ಕೆಂಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣುಗಳೆಂದು 
ವರ್ಗೀಕರಿಸಬಹುದು. : 


ಕಪ್ಪು ಮಣ್ಣು : ಧಾರವಾಡ ಜಿಲ್ಲೆಯ ಬಹಳಷ್ಟು ಪ್ರದೇಶ (ಸುಮಾರು 11.9 ಲಕ್ಷ ಹೆ) ಕಪ್ಪು ಮಣ್ಣಿನಿಂದ ಆವೃತವಾಗಿದೆ. 

ಮೈದಾನ ಪ್ರದೇಶದ ನವಲಗುಂದ, ರೋಣ, ಗದಗ, ಹುಬ್ಬಳ್ಳಿ ತಾಲೂಕಿನ ಪೂರ್ವಭಾಗ, ಶಿರಹಟ್ಟಿ ತಾಲೂಕಿನ ಪಶ್ಚಿಮ ಭಾಗ, 
ಬ 

ಕುಂದಗೋಳ ತಾಲೂಕಿನ ಪೂರ್ವಭಾಗ, ಮುಂಡರಗಿ ತಾಲೂಕಿನ ಉತ್ತರ ಭಾಗ ಮತ್ತು ನರಗುಂದ ತಾಲೂಕುಗಳಲ್ಲಿ ಕಪ್ಪು ಮಣ್ಣು 
ಕಂಡುಬರುತ್ತದೆ. ಮಧ್ಯಮ ಕಪ್ಪು ಮಣ್ಣು ದಖ್ಬುಣ (ಡೆಕ್ಕನ್‌) ಸ್ತಂಭ ರಚನೆಯ ಜ್ವಾಲಾಮುಖಿ ಶಿಲೆ, ಪದರುಕಲ್ಲು ಸುಣ್ಣಕಲ್ಲು 
ಮುಂತಾದವುಗಳಿಂದ ರೂಪುಗೊಂಡಿದೆ. ಈ ವಿಧವಾದ ಮಣ್ಣು ಜಿಲ್ಲೆಯ ಬೆಣಚುಕಲ್ಲು ಫೆಲ್ಲಪಾರ್‌ ಮತ್ತು ಅಭ್ರಕಗಳನ್ನೊಳಗೊಂಡ 
ಪದರುಪದರಾದ ಶಿಲೆ ಇರುವ ಪ್ರದೇಶದಲ್ಲಿ ಕಾಣಬಹುದು. ಆಳವಾದ ಕಪ್ಪು ಮಣ್ಣು ನೈಸ್‌ ಶಿಲೆ, ಪದರುಕಲ್ಲು ಗಷ್ಟು ಶಿಲೆ (ಶಿಸ್ಟ್‌ 
ಮತ್ತು ನೈಸಿಕ್‌ ಮಿಶ್ರಣ) ಇವೇ ಮುಂತಾದ ಶಿಲೆಗಳಿಂದ ರೂಪುಗೊಂಡಿದೆ. ಸಾಮಾನ್ಯವಾಗಿ ಈ ಮಣ್ಣು ಸವಕಳಿಯಿಂದ 
ಸಂಚಯಗೊಂಡ ಮಣ್ಣಾಗಿದ್ದು ನದಿಯ ಕಣಿವೆ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಮಣ್ಣುಗಳು ಕಂದು ಮಿಶ್ರಿತ ಕಪ್ಪು 
ಬಣ್ಣ ಕಪ್ಪು ಕಂದು ಮಿಶ್ರಿತ ಬೂದು ಬಣ್ಣ ಅಚ್ಚ ಕಪ್ಪು ಬಣ್ಣ ಮತ್ತು ಅಚ್ಚ ಕಂದು ಬಣ್ಣಗಳಿಂದ ಕೂಡಿರುತ್ತದೆ. ಆಳವಾದ ಕಪ್ಪು 
ಮಣ್ಣಿನ ಮಾದರಿಯು ಧಾರವಾಡದ ಪೂರ್ವ, ಹುಬ್ಬಳ್ಳಿಯ ಪಶ್ಚಿಮ, ಶಿಗ್ಗಾಂವಿಯ ಪೂರ್ವ, ಹಿರೇಕೆರೂರಿನ ದಕ್ಷಿಣ ಮತ್ತು ಪೂರ್ವ 
ಮತ್ತು ಹಾವೇರಿ ಮತ್ತು ರಾಣೆಬೆನ್ನೂರು ತಾಲೂಕುಗಳಲ್ಲಿ ಕಾಣಬಹುದು. ಧಾರವಾಡ ಜಿಲ್ಲೆಯಲ್ಲಿ ಕಪ್ಪು ಮಣ್ಣನ್ನು ಎರೆ ಮಣ್ಣು 
ಮತ್ತು ಕಂದು ಮಣ್ಣನ್ನು ಹುಲಕೇರಿ ಮಣ್ಣು ಎಂದು ಕರೆಯುವ ರೂಢಿಯಿದೆ. ಈ ಮಣ್ಣುಗಳು ಉತ್ಕೃಷ್ಟವಾದುವೆಂದು ಪ್ರಸಿದ್ಧಿಯಾಗಿವೆ. 


ಮಧ್ಯಮ ಕಪ್ಪು ಮಣ್ಣುಗಳು ಸಾಧಾರಣವಾದ ಆಳವುಳ್ಳ ಕಂದು ಮಿಶ್ರಿತ ಕಪ್ಪು ಬಣ್ಣದಿಂದಿರುತ್ತವೆ. ಇದು ಸುಣ್ಣಕಲ್ಲು ಮಿಶ್ರಿತ 
ಜೇಡಿ ಅಂಶದಿಂದ ಕೂಡಿರುತ್ತದೆ. ಎತ್ತರದ ಪ್ರದೇಶದಲ್ಲಿ ಈ ಮಣ್ಣುಗಳು 180-210 ಸೆಂ.ಮೀ. ಆಳವಾಗಿರುತ್ತವೆ. ಪುಡಿಯಾಗುತ್ತಿರುವ 
ಮೂಲ ವಸ್ತುಗಳು, ಸುಣ್ಣದ ಹರಳುಗಳು ಮತ್ತು ಮಣ್ಣಿನ ಪ್ರೊಫೈಲಿನ (ಪದರದ) ಎಲ್ಲಾ ಭಾಗಗಳಲ್ಲಿ ವಿವಿಧ ಪ್ರಮಾಣದ ಕರಗುವ 
ಲವಣಗಳೊಂದಿಗೆ ಬಿಡಿಯಾಗಿರುವ ಕ್ಯಾಲ್ಸಿಯಂ ಕಾರ್ಬೋನೇಟಿನಿಂದ ಕೂಡಿರುತ್ತವೆ. ಕಪ್ಪುಮಣ್ಣಿನ ಬಣ್ಣಕ್ಕೆ ಭಾಗಶಃ ಹ್ಯೂಮಸ್‌ 
ಅಥವಾ ಮಣ್ಣಿಗೆ ಸೇರಿದ ಸಸ್ಯ ಭಾಗಗಳು ವಿಘಟನೆಯಾಗಿ ಮೇಲೆ ಉಳಿಯುವ ಕಪ್ಪು ಅಥವಾ ಕಂದು ಬಣ್ಣದ ಆಕಾರರಹಿತ 
ಆಸ್ಫೋಟಕ ವಸ್ತು ಕಾರಣವಾಗಿರುತ್ತದೆ. ಕಪ್ಪು ಮಣ್ಣಿನಲ್ಲಿ ಜೇಡಿ ಅಂಶವು ಕೆಂಪು ಮಣ್ಣಿಗಿಂತ ಹೆಚ್ಚಾಗಿರುತ್ತದೆ. ಕಪ್ಪು ಮಣ್ಣಿನ ಜೇಡಿ 
ಮೊಂಟ್‌ಮೊರಿಲೊನೈಟ್‌ ಖನಿಜವನ್ನು ಹೊಂದಿರುತ್ತದೆ. ಈ ಜೇಡಿಯು ಹೆಚ್ಚಿನ ಜಿಗುಟು ಗುಣವುಳ್ಳದ್ದು. ಈ ಮಣ್ಣಿನ ರಸಸಾರ 
(ಪಿ.ಎಚ್‌) ಸಾಮಾನ್ಯವಾಗಿ 7ರಿಂದ 8.5 ರವರೆಗೆ ಇರುತ್ತದೆ. ಕ್ಷಾರ ಪರಿಸ್ಥಿತಿಯಲ್ಲಿ ಇದು 10ರವರೆಗೆ ಹೋಗುತ್ತದೆ. ಈ ಮಣ್ಣಿನಲ್ಲಿ 
ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಪೊಟ್ಯಾಸಿಯಂ ತೃಪ್ತಿಕರವಾದ ಪ್ರಮಾಣದಲ್ಲಿರುತ್ತವೆ.  ಕಪ್ಪುಮಣ್ಣನ ಇನ್‌ ಶಕ್ತಿ ಕೆಂಪು 
ಮಣ್ಣಿನದಕ್ಕಿಂತ ಎರಡರಷ್ಟಿರುತ್ತದೆ. ಕಪ್ಪು ಮಣ್ಣು ನೀರು ಕುಡಿದಾಗ ಅರಳಿ ಹಿಗುತ್ತದೆ ಮತ್ತು erica ಸಜ ತೇವಾಂಶ 
ಇಲ್ಲದಿರುವಾಗ ಕುಗ್ಗುವಿಕೆ ವೈಪರೀತ್ಯವನ್ನು ಮುಟ್ಟುತ್ತದೆ. ಆದುದರಿಂದ ಬೇಸಿಗೆಯಲ್ಲಿ ಈ ಮಣ್ಣಿನಲ್ಲಿ ಮ ಷಸ 
ಕಾಣಿಸಿಕೊಳ್ಳುತ್ತವೆ. ಮೇಲುಭಾಗದ ಮಣ್ಣು ಈ ಬಿರುಕುಗಳಿಗೆ ಇಳಿಯುತ್ತದೆ. ಈ ರೀತಿ ಮಣ್ಣು ಅಡಿಮೀಲು ಹಾರ್‌ 
ಇದರ ಫಲಶಕ್ತಿ ನಶಿಸುವುದಿಲ್ಲ ಈ ಮಣ್ಣುಗಳು ಮಣ್ಣಿನ ಸವಕಳಿಯ ಬಾಧೆಗೆ ಸ್ವಲ್ಪ ಮಟ್ಟಿಗೆ ತುತ್ತಾಗುತ್ತಾ. ಈ Ks ವ್ಯತ್ಯಾಸ 
ಈ ಮಣ್ಣುಗಳು ಉಬ್ಬಿ ತಗ್ಗಿ ಆಳವಾದ ಬಿರುಕುಗಳು ಉಂಟಾಗಿ, ಈ ಬಿರುಕುಗಳಲ್ಲಿ ಮೇಲ್ಮೈ ಮಣ್ಣು ಕುಸಿದು ಬಿದ್ದು ಮಣ್ಣಿನ 
ಚಲನೆ ತಾನೇ ತಾನಾಗಿ ನಡೆಯುವುದನ್ನು ಸ್ವಯಂ ಉಳುಮೆ ಅಥವಾ ಸ್ವಯಂ ಆಚ್ಛಾದನೆ ಎನ್ನುತ್ತಾರೆ. ಜೋಳ, ತ್ರಾಣ ಫ ಫದ 
ತೃಣ ಧಾನ್ಯಗಳು, ಹತ್ತಿ ಕುಸುಬೆ, ನೆಲಗಡಲೆ, ಮುಸುಕಿನ ಜೋಳ, ಎಳ್ಳು, ಮೆಣಸಿನಕಾಯಿ, ಹಾಯ ತ ಜಾಸು ಹ 
ಧಾನ್ಯಗಳು ಈ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯಬಲ್ಲ ಬೆಳೆಗಳು. ನೀರಾವರಿಯಲ್ಲಿ ಭತ್ತ ಕಬ್ಬು, ತರಕಾರಿಗಳು, ತತ್ತಿ 


ಮುಂತಾದವು ಮುಖ್ಯ ಬೆಳೆಗಳು. 


ಮಣ್ಣಿನಲ್ಲಿ ನೀರು ಇಂಗುವ ಪ್ರಮಾಣ ಸ ಭು ತೆ 

Po; ಹೋಗುವುದಲ್ಲದೆ ಮೇಲ್ಭಾಗದ ಫಲವತ್ತಾದ ಮಣ್ಣನ್ನು ಕೊಚ್ಚಿಕೊಂಡು ಹೋಗುತ್ತಬ. ಮಣ್ಣು ಸಂರಕ್ಷಣಾ 

ಛವನ್ನು ಅನುಸರಿಸದೇ ಇರುವ ಕಪ್ಪು ಮಣ್ಣಿನಲ್ಲಿ ಬೀಳುವ ವಾರ್ಷಿಕ ಮಳೆಯಲ್ಲಿ ಶೇಕಡ 15 ರಿಂದ 20 ರಷ್ಟು ನೀರು 
ಎಧಥಾ ಸ 


ಬಹಳ ಕಡಿಮೆ. ಈ ಕಾರಣದಿಂದಾಗಿ ಮಳೆಯ ನೀರಿನ ಅಧಿಕ ಭಾಗ ಜಮೀನಿನಿಂದ 


272 ಧಾರವಾಡ ಜಿಲ್ಲೆ 


ಜಮೀನಿನಿಂದ ಹೊರಗೆ ಹರಿದು ಹೋಗುತ್ತದೆ ಹಾಗೂ ಈ ರೀತಿ ನೀರು ಹರಿಯುವಿಕೆಯಿಂದ ವರ್ಷಕ್ಕೆ ಒಂದು ಹೆಕ್ಟೇರ್‌ನಿಂದ 
ಸುಮಾರು 12 ರಿಂದ 43 ಟನ್ನುಗಳಷ್ಟು ಮಣ್ಣು ಕೊಚ್ಚಿಕೊಂಡು ಹೋಗುವುದು ಕಂಡುಬಂದಿದೆ. ಒಣಬೇಸಾಯದಲ್ಲಿ ಯಶಸ್ವಿಯಾಗಿ 
ಬೆಳೆಗಳನ್ನು ಬೆಳೆಯಲು ಬಿದ್ದ ಮಳೆಯ ನೀರಿನ ಬಹುಭಾಗವನ್ನು ಭೂಮಿಯಲ್ಲಿ ಇಂಗುವಂತೆ ಮಾಡುವುದು ಹಾಗೂ ಹರಿದು 
ಹೋಗುವ ಹೆಚ್ಚುವರಿ ಮಳೆ ನೀರು ಸುರಕ್ಷಿತವಾಗಿ ಹೊರಗೆ ಹೋಗಲು ಅವಕಾಶ ಮಾಡಿಕೊಡುವುದು ಬಹುಮುಖ್ಯ. ಈ ಉದ್ದೇಶ 
ಸಾಧನೆಗಾಗಿ ಹೊಲಗಳಿಗೆ ಬದುಗಳನ್ನು ಹಾಕುವುದು, ಬದುಗಳ ಮಧ್ಯದ ಜಮೀನಿನ ಯೋಗ್ಯ ನಿರ್ವಹಣೆ, ಜಮೀದಿನಿಂದ ಹರಿದು 
ಹೋಗುವ ನೀರನ್ನು ಹೊಂಡಗಳಲ್ಲಿ ಸಂಗ್ರಹಿಸಿ ಬಳಸುವುದು ಮುಂತಾದ ಮಣ್ಣು ಮತ್ತು ನೀರು ಸಂರಕ್ಷಣಾ ಪದ್ಧತಿಗಳನ್ನು ಶಿಫಾರಸ್ಸು 
ಮಾಡಲಾಗಿದೆ. | 


ಕೆಂಪು ಮಣ್ಣು : ಮರಳು ಮಿಶ್ರಿತ ಕೆಂಪು. ಮಣ್ಣು ಜಿಲ್ಲೆಯ ಪೂರ್ವ ಮತ್ತು ಉತ್ತರ ಭಾಗದ ರೋಣ, ಗದಗ, ಶಿರಹಟ್ಟಿ 
ಮತ್ತು ಮುಂಡರಗಿ ತಾಲೂಕುಗಳಲ್ಲಿ 40,000 ಹೆಕ್ಟೇರ್‌ ಪ್ರದೇಶಕ್ಕೂ ಮಿಗಿಲಾಗಿ ವಿಸ್ತರಿಸಿರುವುದನ್ನು ಕಾಣಬಹುದು. ಈ ಮಣ್ಣು 
ನೈಸ್‌ ಶಿಲೆ ಮತ್ತು ಗ್ರಾನೈಟ್‌ ಮತ್ತು ಗ್ರಾನುಲೈಟ್‌ ಕಲ್ಲಿನಿಂದ ರೂಪುಗೊಂಡಿದೆ. ಈ ಮಣ್ಣಿಗೆ ನೀರು. ಬಸಿಯುವ ಶಕ್ತಿ ಇದೆ. 
ಖುಷ್ಕಿಯಲ್ಲಿ ಜೋಳ, ಹತ್ತಿ ಶೇಂಗಾ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳು ಮುಖ್ಯವಾದ ಬೆಳೆಗಳು. ನೀರಾವರಿಯಲ್ಲಿ ಭತ್ತ, 
ಕಬ್ಬು, ಹತ್ತಿ, ನೆಲಗಡಲೆ, ಮೆಣಸಿನಕಾಯಿ, ತರಕಾರಿಗಳು ಮುಖ್ಯ ಬೆಳೆಗಳಾಗಿವೆ. 


ಕೆಂಪು ಮಿಶ್ರಿತ ಕಪ್ಪು ಮಣ್ಣು ಸಾಧಾರಣ ಏರುತಗ್ಗುಗಳಿರುವ ಕಡೆ ಅಥವಾ ನೈಸ್‌ ಶಿಲೆ, ಪದರಕಲ್ಲು ಇರುವ ಧಾರವಾಡದ 
ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಕೆಂಪು: ಮತ್ತು ಕಪ್ಪು ಮಣ್ಣುಗಳು ಒಂದರ ಪಕ್ಕದಲ್ಲೊಂದು ಇರುವಂತಹ ಪ್ರದೇಶಗಳೂ ಇಲ್ಲಿವೆ. 
ಕಪ್ಪು ಮಣ್ಣು ತಗ್ಗು ಪ್ರದೇಶಗಳಲ್ಲೂ ಕೆಂಪು ಮಣ್ಣು ಎತ್ತರ ಪ್ರದೇಶಗಳಲ್ಲಿಯೂ ಕಂಡುಬರುತ್ತದೆ. | 


ಜಂಬಿಟ್ಟಿಗೆ ಮಣ್ಣು : ಧಾರವಾಡದ ಪದರಕಲ್ಲು, ನೈಸ್‌ ಶಿಲೆ ಕಂಡುಬರುವ ಏರುತಗ್ಗಿರುವ ಕಲ್ಲು ಬಂಡೆಗಳಿಂದ ಕೂಡಿದ 
ಬೆಟ್ಟಗುಡ್ಡಗಳು ಹಾಗೂ ಮೈದಾನ ಪ್ರದೇಶಗಳಲ್ಲಿ ಜಂಬಿಟ್ಟಿಗೆ ಲ್ಯಾಟರೈಟ್‌) ಮಣ್ಣನ್ನು ಕಾಣಬಹುದು. ಧಾರವಾಡ ಜಿಲ್ಲೆಯ ಪಶ್ಚಿಮ 
ಭಾಗದಲ್ಲಿ ಈ ಮಣ್ಣಿನ ಮಾದರಿಯನ್ನು ಕಾಣಬಹುದು. ಅತಿ ಹೆಚ್ಚು ಮಳೆ, ಹೆಚ್ಚು ಶಾಖ ಇವುಗಳ ಪ್ರಭಾವಕ್ಕೆ ಒಳಗಾಗಿ ಮುಖ್ಯ 
ಅಂಶಗಳು ಇಂಗಿ, ಸಿಲಿಕ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂನ ಆಕ್ಕೆಡ್‌ಗಳ ಪ್ರಭಾವ ಹೆಚ್ಚಾಗುವುದರ ಪರಿಣಾಮವಾಗಿ ಜಂಬಿಟ್ಟಿಗೆ 
ಮಣ್ಣು ಉದ್ಭವವಾಗಿದೆ. ಮಲೆನಾಡಿನ ಜಂಬಿಟ್ಟಿಗೆ ಮಣ್ಣು ಇತ್ತೀಚೆಗೆ ಉಂಟಾಗಿದ್ದು ಈ ಮಣ್ಣಿನ ಪದರಗಳು ಬಹು ಆಳದವರೆಗೂ 
ಒಂದೇ ಸಮನಾಗಿರುವುದನ್ನು ಕಾಣಬಹುದು. ಇವು ಹಳದಿ ಮಿಶ್ರಿತ ಕೆಂಪಿನಿಂದ ಕಪ್ಪು ಮಿಶ್ರಿತ ಕೆಂಪು ಬಣ್ಣದವರೆಎಗೂ 
ಕಂಡುಬರುತ್ತದೆ. ಭತ್ತ, ಕಬ್ಬು. ತೆಂಗು, ಬಾಳೆ, ಅಡಿಕೆ, ಏಲಕ್ಕಿ ಗೇರು, ಮೆಣಸು ಮುಖ್ಯ ಬೆಳೆಗಳು. 


ಮಣ್ಣು ಆರೋಗ್ಯ ಕೇಂದ್ರ, ಗದಗ: ಮಣ್ಣು ಆರೋಗ್ಯ ಕೇಂದ್ರ, ಗದಗ ಇಲ್ಲಿ ಮಣ್ಣಿನ ಮಾದರಿಗಳನ್ನು ವಿಶ್ಲೇಷಿಸಿ ಬೆಳೆಗಳಿಗೆ 
ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ನೀಡುವ ಬಗ್ಗೆ ಶಿಫಾರಸ್ಸುಗಳನ್ನು ಮಾಡಲಾಗುತ್ತಿದೆ. ಈ ಕೇಂದ್ರದಲ್ಲಿ ಇತ್ತೀಚೆಗಿನ 
ವಿಶ್ಲೇಷಣೆ ಮಾಡಿದ ನೀರಿನ ಹಾಗೂ ಮಣ್ಣಿನ ಮಾದರಿಗಳ ವಿವರ ಈ ಕೆಳಗಿನಂತಿದೆ. 


1982-83: 113 ಮತ್ತು 30,010; 1984-85: 62 ಮತ್ತು 30,013; 1986-87: 50 ಮತ್ತು 25,486; 1988-89: 
143 ಮತ್ತು 28,408, 1989-90: 447 ಮತ್ತು 28,013: 1990-91: 207 ಮತ್ತು 30,720; ಮತ್ತು 1991-92 : 213 
ಮತ್ತು 22,723. | 


ಈ ಕೇಂದ್ರದಲ್ಲಿ ವಿವಿಧ ಬೆಳೆಗಳಿಗೆ ಶಿಫಾರಸು ಮಾಡಿರುವ ಮಣ್ಣಿನ ' ಮಾದರಿಗಳನ್ನು ವಿಶ್ಲೇಷಣೆ ಮಾಡಿ . ಸಂಬಂಧಪಟ್ಟ 
ಬೆಳೆಗಳಿಗೆ ಅವಶ್ಯಕವಾದ ರಸಗೊಬ್ಬರದ: ಪ್ರಮಾಣ, ಮಣ್ಣಿನ ಲವಣಾಂಶ ಮತ್ತು ರಸಸಾರವನ್ನು ನಿರ್ದಿಷ್ಟವಾಗಿ ರೈತರುಗಳಿಗೆ ಒದಗಿಸಿ 
ಅವುಗಳ ಸುಧಾರಣೆಗೆ ಅವಶ್ಯವಾದ ತಾಂತ್ರಿಕ ಸಲಹೆಯನ್ನು ನೀಡಲಾಗುತ್ತದೆ. ಈ ಆರೋಗ್ಯ ಕೇಂದ್ರದಲ್ಲಿ ಮಣ್ಣಿನ ` ಮಾದರಿಗಳಲ್ಲಿ 
ವಿಶ್ಲೇಷಿಸುವ ಅಂಶಗಳೆಂದರೆ ರಸಸಾರ (ಪಿ.ಎಚ್‌), ಸಾವಯವ ಇಂಗಾಲ, ರಂಜಕ, ಸಾರಜನಕ ಮತ್ತು ಪೊಟ್ಯಾಷ್‌. ಇದರ ಜೊತೆಗೆ 
ವಿದ್ಯುತ್‌ ವಹನತೆ ಸಹ ಗೊತ್ತುಪಡಿಸಲಾಗುತ್ತದೆ. ಇದರಿಂದ ಆ ಮಣ್ಣಿನಲ್ಲಿರುವ ಚೌಳಿನ ಅಂಶವನ್ನು ತಿಳಿಯಲು ಸಹಾಯವಾಗುತ್ತದೆ. 
ಈ ಅಂಶಗಳ ಆಧಾರವನ್ನೇ ಅವಲಂಬಿಸಿ ಅದರ ಜೊತೆಗೆ ಬೆಳೆಗಳಿಗೆ ತಕ್ಕಂತೆ ಆ ಮಣ್ಣಿನಲ್ಲಿ ಸೇರಿಸಬೇಕಾದ ಜಿಪ್ಲಂ, ಉಪ್ಪು ಅಥವಾ 


ಕೃಷಿ ಮತ್ತು ನೀರಾವರಿ 273 


ಸುಣ್ಣದ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಇದರ ಜೊತೆಗೆ ಅಲ್ಲಿ ಬೆಳೆಯಬೇಕೆಂದಿರುವ ಪ್ರತೀ ಬೆಳೆಗೂ ಒದಗಿಸಬೇಕಾದ ಸಸ್ಯ 
ಪೋಷಕಾಂಶಗಳ ಪ್ರಮಾಣವನ್ನು ಗೊತ್ತುಪಡಿಸಲಾಗುತ್ತದೆ. ಮಣ್ಣಿನ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ತಾಲೂಕುಗಳಿಗೆ 
ಸಂಬಂಧಪಟ್ಟಂತೆ ನೀರಾವರಿ ಹಾಗೂ ಖುಷ್ಕಿ ಪ್ರದೇಶಗಳಿಗೆ ಪ್ರತ್ಯೇಕ ಭೂಪಟಗಳನ್ನು ತಯಾರಿಸಲಾಗುತ್ತದೆ. ಆಯಾ ಪ್ರದೇಶಗಳಲ್ಲಿ 
ಇರುವ ಬೆಳೆಗಳು, ಅವುಗಳ ಇಳುವರಿ, ಬೆಳೆಗಳು ಮತ್ತು ಆಯಾ ಪ್ರದೇಶದ ಮಣ್ಣುಗಳಿಗಿರುವ ಸಂಬಂಧ ಮುಂತಾದವುಗಳಿಗೆ 
ಸಂಬಂಧಪಟ್ಟ ವಿಷಯಗಳನ್ನು ಸಂಗ್ರಹಿಸಲಾಗುವುದು. 


ಮಣ್ಣಿನಲ್ಲಿ ಚೌಳು ಮತ್ತು ಕ್ಷಾರದ ಅಂಶವಿದ್ದಲ್ಲಿ ಸಸ್ಯದ ಬೆಳವಣಿಗೆ ಕುಂಠಿತವಾಗುತ್ತದೆ. ಚೌಳಿನ ಅಂಶ ಕಡಿಮೆ ಮಾಡಲು 
ಆ ಪ್ರದೇಶವನ್ನು ಸಣ್ಣ ಪಾತಿಗಳಾಗಿ ವಿಂಗಡಿಸಿ, ನೀರು ನಿಲ್ಲುವಂತೆ ಬದುಗಳನ್ನು ಹಾಕಿ, ಆಗಾಗ ಆ ಮಡಿಗಳಲ್ಲಿ ನೀರು ನಿಲ್ಲುವಂತೆ 
ಮಾಡಿದಲ್ಲಿ ಮಣ್ಣಿನಲ್ಲಿರುವ ಚೌಳಿನ ಅಂಶ ಕಡಿಮೆಯಾಗುತ್ತದೆ. ಕ್ಷಾರ ಭೂಮಿಗಳಲ್ಲಿ ಜಿಪ್ಸಂ ಉಪ್ಪನ್ನು ಬೆರೆಸಿ ವಿನಿಯಮ ಸೋಡಿಯಂ 
ಅಂಶ ಕಡಿಮೆ ಮಾಡಿ ಮಣ್ಣನ್ನು ಸರಿಪಡಿಸಲಾಗುವುದು. ಕೊಟ್ಟಿಗೆ ಗೊಬ್ಬರ ಮಣ್ಣಿಗೆ ಸೇರಿಸುವುದು ಅಥವಾ ಡಯಾಂಚ ಎಂಬ 
ಹಸುರೆಲೆ ಗೊಬ್ಬರದ ಬೆಳೆಯನ್ನು ಬೆಳೆಯುವುದರಿಂದ ಶೀಘ್ರವಾಗಿ ಕ್ಷಾರ ಮಣ್ಣನ್ನು ಸರಿಪಡಿಸಬಹುದು. ಹೆಚ್ಚು ಮಳೆ ಬೀಳುವ 
ಪ್ರದೇಶದ ಮಣ್ಣಿನಲ್ಲಿ ಹುಳಿಯ ಅಂಶ ಹೆಚ್ಚಿರುತ್ತದೆ. ಹುಳಿ ಮಣ್ಣಿಗೆ ಸುಣ್ಣದ ಆಕ್ಸೆಡ್‌ ಮತ್ತು ಸುಣ್ಣದ ಕಾರ್ಬೊನೇಟ್‌ ಬೆರೆಸುವುದರಿಂದ 
ಮಣ್ಣನ್ನು ಸರಿಪಡಿಸಬಹುದು. ಹೆಕ್ಟೇರ್‌ಗೆ ಬೇಕಾದ ಜಿಪ್ಸಂ ಅಥವಾ ಸುಣ್ಣದ ಅಂಶವನ್ನು ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ 
ನಿರ್ಧರಿಸಲಾಗುವುದು. 


ಬೆಳೆ ಮಾದರಿ 
ಜಿಲ್ಲೆಯಲ್ಲಿ ಬೆಳೆಯಲಾಗಿರುವ ವಿವಿಧ ವರ್ಗದ ಬೆಳೆಗಳ ವಿಸ್ತೀರ್ಣ (ನೂರು ಹೆಕ್ಟೇರುಗಳಲ್ಲಿ) ಕೆಳಕಂಡಂತಿದೆ: 


ಕ್ರ.ಸಂ. ಏವರ | 1955-56 1966-67 1979-80 1983-84 1988-89 
1. ಏಕದಳ ಧಾನ್ನಗಳು 5323 3433 5,122 5,203 4,265 
2. ದ್ವಿದಳ ಧಾನ್ಯಗಳು 1,282 1,238 1,111 1,305 1,503 
3. ಒಟ್ಟು ಆಹಾರದ ಬೆಳೆಗಳು 6,605 7,085 1.131 7531 7,124 
4. ಎಣ್ಣೆಕಾಳು ಬೆಳೆಗಳು 1,188 1,722 1,550 1,930 2,447 
5. ಒಟ್ಟು ಆಹಾರೇತರ ಬೆಳೆಗಳು ಲವಿ 4,436 4,347 4,307 ಭಾ 
6. ಒಟ್ಟು ಬೆಳೆ ಬೆಳೆದ ಪ್ರದೇಶ 11,266 | 11, 522 11,484 11,844 11,807 


ಲವ-ಲಭ್ಯವಿಲ್ಲ, 
ಏಕದಳ ಧಾನ್ಯಗಳ (ಜೋಳ, ಭತ್ತ, ಗೋಧಿ, ಮುಸುಕಿನ ಜೋಳ ಇತ್ಯಾದಿ) ಬಿತ್ತನೆಯಾದ ಕ್ಷೇತ್ರವು 1955-56ರಲ್ಲಿ 5 
ಲಕ್ಷ ಹೆ.ಗಳಿದ್ದುದು. 1991-92 ರಲ್ಲಿ 5.35 ಲಕ್ಷ ಹೆ.ಗಳಾಗಿದೆ. ದ್ವಿದಳ ಧಾನ್ಯಗಳ (ಕಡಲೆ, ತೊಗರಿ, ಹುರಳಿ, ಉದ್ದು ಹೆಸರು, 
ವರೆ ಇತ್ತಾ ) ಬಿತ್ತನೆಯಾದ ಕ್ಷೇತ್ರವು 1.28 ಲಕ್ಷ ಹೆ.ಗಳಿಂದ (1955-56) 1.68 ಲಕ್ಷ ಹೆ.ಗಳಿಗೆ (1991-92) ತಲುಪಿದೆ. 
ಸ ೩ ಛೆಗಳ ಕ್ಷೇತ್ರವು 1955-56 ರಲ್ಲಿ 6.6 ಲಕ್ಷ ಹೆ.ಗಳಿದ್ದುದು. 1991-92 ರಲ್ಲಿ 8.08 ಲಕ್ಷ ಹೆ.ಗಳಿಗೆ ಏರಿತು. 
ke Sp ತ a 4 43 ಲಕ್ಷ ಹೆ. (1966-67) ಗಳಂದ 493 ಲಕ್ಷ ಹೆ.ಗಳಿಗೆ (1991-92) ತಲುಪಿದೆ. ಶೇಂಗಾ 
Tu pe ಸತ್ರ Je ಹೆಗಳಿಂದ (1955-56) 1.68ಲಕ್ಷ ಹೆ.ಗಳಿಗೆ (1991-92) ಏರಿದೆ. ಸೂರ್ಯಕಾಂತಿ 
pe Re ಗ 1991-92) ಬೆಳೆಯಲಾಗುತ್ತಿದ್ದು ಇದನ್ನು ಹೊಸದಾಗಿ 1980 ನ ಬೆಳೆಸಲಾಗುತ್ತಿದೆ. ಹತ್ತಿ 
ಬೆಳೆಯ ಕ್ಷೇತ್ರ 2.73 ಲಕ್ಷ ಹೆ.ಗಳಿಂದ' (1955-56) 1.96 ಲಕ್ಷ ಹೆ.ಗಳಿಗೆ ಇಳಿದಿದೆ; ಮತ್ತು ಕಬ್ಬಿನ ಬೆಳೆಯ ವಿಸ್ತೀರ್ಣ 900 


274 ಧಾರವಾಡ ಜಿಲ್ಲೆ 


ಹೆ.ಗಳಿಂದ 6,000 ಹೆ.ಗಳಿಗೆ ಏರಿದೆ. ವರಲಕ್ಷ್ಮೀ ಮುಂತಾದ ಹೊಸ ತಳಿಗಳಿಂದಾಗಿ ಹತ್ತಿಯ ಉತ್ಪನ್ನ ಹೆಕ್ಟೇರುವಾರು ಹೆಚ್ಚಿದ್ದು 
ಕ್ಷೇತ್ರವಿಸ್ತಾರ ಕಡಿಮೆಯಾಗಿದೆ. 

1955-56 ರಲ್ಲಿ ಬೆಳೆದ ವಿವಿಧ ಬೆಳೆಗಳ ವಿಸ್ತೀರ್ಣ (ಹೆ) ಮತ್ತು ಉತ್ಪಾದನೆಯ (ಟನ್‌) ವಿವರಗಳು ಈ ರೀತಿಯಿದೆ: ಭತ್ತ 
- 83,452 (82,950), ಜೋಳ - 2.88,620 (1,03,852), ರಾಗಿ - 11,279 (11,469), ಗೋವಿನ ಜೋಳ - 11 
(11), ಸಜ್ಜಿ - 3,700 (946), ಗೋಧಿ - 1,04,094 (23,268), ತೃಣಧಾನ್ಯಗಳು - 41,133 (11,342), ಒಟ್ಟು ಏಕದಳ 
ಧಾನ್ಯಗಳು - 5,32,307 (2,34,148), ತೊಗರಿ - 22,820 (7,444), ಕಡಲೆ - 19,068 (5,749), ಇತರ ದ್ವಿದಳ 
ಧಾನ್ಯಗಳು - 86,299 (33,497), ಒಟ್ಟು ದ್ವಿದಳ ಧಾನ್ಯಗಳು - 1,28,187 (46,690), ಶೇಂಗಾ - 89,812(1,17,477) 
ಎಳ್ಳು - 6,906(1,262), ಕುಸುಬೆ - 13,911(1,860), ಒಟ್ಟು ಎಣ್ಣೆಕಾಳು 1,18,763 (1,22,455), ಹತ್ತಿ - 2,72,660 
(50,934 ಬೇಲುಗಳು, 180 ಕೆಜಿ ತೂಕದ ಬೇಲು) ಹಾಗೂ ಕಬ್ಬು - 888 (55,730). 


ಜೋಳ, ಭತ್ರ ಗೋಧಿ, ಗೋವಿನ ಜೋಳ ಇವು ಮುಖ್ಯ ಏಕದಳ ಧಾನ್ಯಗಳಾಗಿವೆ. ದ್ವಿದಳ ಧಾನ್ಯಗಳ ಪೈಕಿ ಕಡಲೆ, ತೊಗರಿ, 
ಹುರಳಿ, ಉದ್ದು ಹೆಸರು ಮುಖ್ಯವಾದವುಗಳು. ಎಣ್ಣೆಕಾಳು ಬೆಳೆಗಳಲ್ಲಿ ಶೇಂಗಾ, ಸೂರ್ಯಕಾಂತಿ, ಕುಸುಬೆ ಮತ್ತು ಎಳ್ಳು 
ಪ್ರಮುಖವಾಗಿವೆ. 1990-91ನೇ ಸಾಲಿನ ವಾರ್ಷಿಕ ಯತು ಮತ್ತು ಬೆಳೆಗಳ ವರದಿಯ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 11.28 ಲಕ್ಷ 
ಹೆ. ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯಲಾಗಿದೆ. ಒಟ್ಟು ಬಿತ್ತನೆಯಾದ ಪ್ರದೇಶದಲ್ಲಿ 7.27 ಲಕ್ಷ ಹೆ. (ಕೇ. 64.45) ಪ್ರದೇಶದಲ್ಲಿ 
ಆಹಾರದ ಬೆಳೆಗಳನ್ನು ಬೆಳೆಯಲಾಗಿದ್ದು 4.01ಲಕ್ಷ ಹೆ. ಛೇ. 35.55)ಪ್ರದೇಶದಲ್ಲಿ ಇತರ ಆಹಾರೇತರ ಬೆಳೆಗಳನ್ನು ಬೆಳೆಯಲಾಗಿದೆ. 
ಒಟ್ಟು ಏಕದಳ ಧಾನ್ಯಗಳ ಪ್ರದೇಶದಲ್ಲಿ (4.39 ಲಕ್ಷ ಹೆ), ಭತ್ತವನ್ನು 0.82 ಲಕ್ಷ ಹೆ. ಪ್ರದೇಶದಲ್ಲಿ ಛೇ. 18.68), ಜೋಳವನ್ನು 
2.32 ಲಕ್ಷ ಹೆ. ಪ್ರದೇಶದಲ್ಲಿ (ಠೇ. 52.86), ಸಜ್ಜೆಯನ್ನು 0.02 ಲಕ್ಷ ಹೆ. ಛೇ. 0.46), ಗೋವಿನ ಜೋಳವನ್ನು 0.28 ಲಕ್ಷ 
ಹೆ. ಪ್ರದೇಶದಲ್ಲಿ (ಠೇ. 6.38), ರಾಗಿಯನ್ನು 0.12 ಲಕ್ಷ ಹೆ. ಪ್ರದೇಶದಲ್ಲಿ ಛೇ. _2.73), ಗೋಧಿಯನ್ನು 0.55 ಲಕ್ಷ ಹೆ. 
ಪ್ರದೇಶದಲ್ಲಿ ಛೇ. 12.53), ನವಣೆಯನ್ನು 0.10 ಲಕ್ಷ ಹೆ. ಪ್ರದೇಶದಲ್ಲಿ ಛೇ. 2.28) ಮತ್ತು ಸಾವೆಯನ್ನು 0.18 ಲಕ್ಷ ಹೆ. (ಶೇ. 
4.10ಕ್ಷೀತ್ರದಲ್ಲಿ ಬೆಳೆಯಲಾಗಿದೆ. ದ್ವಿದಳ ಧಾನ್ಯಗಳಲ್ಲಿ ಕಡಲೆಯನ್ನು 0.35 ಲಕ್ಷ ಹೆ, ತೊಗರಿಯನ್ನು 0.16ಲಕ್ಷ ಹೆ. ಹುರುಳಿಯನ್ನು 
0.20 ಲಕ್ಷ ಹೆ. ಉದ್ದು 0.02 ಲಕ್ಷ ಹೆ., ಹೆಸರು 0.33 ಲಕ್ಷ ಹೆ. ಅವರೆ 0.02 ಲಕ್ಷ ಹೆ. ಹಾಗೂ ಇತರ ದ್ವಿದಳ ಧಾನ್ಯಗಳನ್ನು 
0.12 ಲಕ್ಷ ಹೆ. ಪ್ರದೇಶದಲ್ಲಿ ಬೆಳೆಯಲಾಗಿದೆ. ವಾಣಿಜ್ಯ ಬೆಳೆಗಳಲ್ಲಿ ಮುಖ್ಯವಾಗಿ ಶೇಂಗಾ 1.35 ಲಕ್ಷ ಹೆ, ಸೂರ್ಯಕಾಂತಿ 0.45 
ಲಕ್ಷ ಹೆ, ಕುಸುಬೆ 0.17 ಲಕ್ಷ ಹೆ ಎಳ್ಳು 0.16 ಲಕ್ಷ ಹೆ. ಇತರೆ ಎಣ್ಣೆಕಾಳುಗಳು 0.04 ಲಕ್ಷ ಹೆ. ಹಾಗೂ ಮೆಣಸಿನಕಾಯಿ 
0.82 ಲಕ್ಷ ಹೆ ಹತ್ತಿ 1.71 ಲಕ್ಷ ಹೆ. ಹಾಗೂ ಕಬ್ಬು ಬೆಳೆಯನ್ನು 0.06 ಲಕ್ಷ ಹೆ. ಪ್ರದೇಶದಲ್ಲಿ ಬೆಳೆಯಲಾಗಿದೆ. 


ಜಿಲ್ಲೆಯಲ್ಲಿ 1991-92 ನೇ ಸಾಲಿನಲ್ಲಿ ಬೆಳೆದ ಮುಖ್ಯ ಬೆಳೆಗಳ ವಿಸ್ತೀರ್ಣ, ಉತ್ಪಾದನೆ ಮತ್ತು ಇಳುವರಿ ವಿವರಗಳನ್ನು 
ಕೋಷ್ಟಕ 4.8 ರಲ್ಲೂ 1960 ರಿಂದ 1990 ರವರೆಗೆ ಪ್ರಮುಖ ಕೃಷಿ ಬೆಳೆಗಳ ವಿಸ್ತೀರ್ಣ ಹಾಗೂ ಉತ್ಪಾದನೆಯನ್ನು ಕೋಷ್ಟಕ 
4.9ರಲ್ಲೂ ಮತ್ತು ತಾಲೂಕುವಾರು ಪ್ರಮುಖ ಬೆಳೆಗಳ ವಿಸ್ತೀರ್ಣ (ಹೆ) 1992-93 ನೇ ಸಾಲಿಗೆ ಕೋಷ್ಟಕ 4.10ರಲ್ಲಿ ನೀಡಿದೆ. 


ಕೋಷ್ಠಕ 4.8: ಧಾರವಾಡ ಜಿಲ್ಲೆಯಲ್ಲಿ 1991-92 ನೇ ಸಾಲಿನಲ್ಲಿ ಬೆಳೆದ ಮುಖ್ಯ ಬೆಳೆಗಳ ವಿಸ್ತೀರ್ಣ, 
ಉತ್ಪಾದನೆ ಹಾಗೂ ಇಳುವರಿಯ ಅಂದಾಜು. ನ 


ಕ್ರ.ಸಂ. ಬೆಳೆಯ ಹೆಸರು ಕಾಲ . ವಿಸ್ತೀರ್ಣ ಉತ್ಪಾದನೆ ಇಳುವರಿ 
ಹೆಕ್ಟೇರುಗಳಲ್ಲಿ ಟನ್ನುಗಳಲ್ಲಿ ಹೆಕ್ಟೇರಿಗೆ ಕಿ.ಗ್ರಾಂ_ 
| 2 3 4 5 6 
1. ಭತ್ತ ಮುಂಗಾರು 83,418 1,70,703 2,154 


ಹಿಂಗಾರು 0 0 0 


| 


EEE ES NS 
| ಬೇಸಿಗೆ 2,311 10,009 SP 
ಒಟ್ಟು 85,729 ` 1,80,712 2,219 
ನೀರಾವರಿ 33,554 89,047 2,794 
2. . ಜೋಳ ' ಮುಂಗಾರು 1,27,290 1,68,099 1,390 
ಹಿಂಗಾರು 1,50,552 84,162 588 
ಬೇಸಿಗೆ... 178 296 1,750 
ಒಟ್ಟು 2,78,020 2,52,557 956 
3. ಸಜ್ಜಿ ಒಟ್ಟು 2,032 834 432 
4. . ಗೋವಿನ ಜೋಳ. ಮುಂಗಾರು 35,620 98,578 2,913 
ಹಿಂಗಾರು 666 2,013 3,182 
ಬೇಸಿಗೆ 133 ಕ್ರಾ. 2,944 
ಒಟ್ಟು 36,419 1,00,963 2,918 
ನೀರಾವರಿ 22,911 71,623 3,291 
5. ರಾಗಿ ಮುಂಗಾರು 11,183 9,204 866 
6. ನವಣೆ ಮುಂಗಾರು 8,888 4,602 545 
7. ಸಾವೆ ಮುಂಗಾರು: 18,716 19,380 1,090 
EN 27,604 23,982 915 
9. ಗೋಧಿ ಹಿಂಗಾರು 75747 44,280 615 
10. ಏಕದಳ ಧಾನ್ಯಗಳು. ಮುಂಗಾರು 2,87,147 4,15,556 1,584 
ಹಿಂಗಾರು 2,26,965 1,30,455 605 
ಬೇಸಿಗೆ 2,622 7,345 2,949 
ಒಟ್ಟು 5,16,734 5,52,356 1,125 
ನೀರಾವರಿ 81,404 1,69,825 2,196 
11... ತೊಗರಿ ಮುಂಗಾರು 20,017 11,961 629 
12. ಹುರುಳಿ ಮುಂಗಾರು 7,491 4,177 587 
3: wk ORE 1,121 649 609 
14. ಹೆಸರು ಮುಂಗಾರು 1,07,155 38,683 380 
15. ಅವರೆ ಮುಂಗಾರು 1,170 236 202 
16. ಇತರೆ ದ್ವಿದಳಧಾನ್ಯಗಳು. ಮುಂಗಾರು 9,891 1,889 191 


ಕೃಷಿ ಮತ್ತು ನೀರಾವರಿ 


275 


SETS 


276 
ಬ ಬಾ ಸ್‌ ್‌ಾಾ8೯4144441 
ಗಾತ 44 4 
17... ಒಟ್ಟು ದ್ವಿದಳ ಧಾನ್ಯಗಳು ಮುಂಗಾರು 1,46,845 57,595 413 
18. ಕಡಲೆ ಹಿಂಗಾರು 45,637 19,250 444 
19. ಹುರುಳಿ ಹಿಂಗಾರು 12,617 3,824 319 
20. ಒಟ್ಟು ದ್ವಿದಳಧಾನ್ಯಗಳು ಹಿಂಗಾರು 65,289 24,339 392 
21. ಒಟ್ಟು ದ್ವಿದಳಧಾನ್ಯಗಳು ಮುಂಗಾರು ಮತ್ತು 
ಹಿಂಗಾರು 2,12,134 81,934 407 
22. ಒಟ್ಟು ಆಹಾರಧಾನ್ಯಗಳು ವಾರ್ಷಿಕ 7,28,868 6,34,290 916 
23. ಶೇಂಗಾ ವಾರ್ಷಿಕ 1,59,485 1,23,497 815 
ನೀರಾವರಿ 23,073 36,930 1,685 
24. ಎಳ್ಳು ವಾರ್ಷಿಕ 18,451 5,276 301 
25. ಹುಚ್ಚಿಳ್ಳು ವಾರ್ಷಿಕ 2,906 706 243 
26. ಕುಸುಬೆ ವಾರ್ಷಿಕ 24,463 16,942 729 
27. ಹರಳು ವಾರ್ಷಿಕ 732 716 1,030 
ಗ್‌ ವಾರ್ಷಿಕ 90,898 39,723 460 
29. ಒಟ್ಟು ಎಣ್ಣೆ ಕಾಳುಗಳು ವಾರ್ಷಿಕ 2,99,137 1,87,650 660 
30. ಕಬ್ಬು ವಾರ್ಷಿಕ 5,567 4,23,092 80 
31. ತಂಬಾಕು ವಾರ್ಷಿಕ 232 226 1,027 
32. ಹತ್ತಿ ವಾರ್ಷಿಕ 1,97,615 2,60,026 235 
ನೀರಾವರಿ 26,873 48,205 321 


ಭತ್ತ : ಭತ್ತ ಈ ಜಿಲ್ಲೆಯ ಮುಖ್ಯವಾದ ಆಹಾರ ಧಾನ್ಯದ ಬೆಳೆ ಆಗಿದೆ. ಸುಮಾರು 85,700 ಹೆಕ್ಟೇರುಗಳಲ್ಲಿ ಕಂಡುಬರುವ 
ಈ ಬೆಳೆಯಿಂದ ಬರುವ ಅಂದಾಜು ವಾರ್ಷಿಕ ಉತ್ಪನ್ನ 1.8 ಲಕ್ಷ ಟನ್ನುಗಳಾಗಿವೆ. ವಿಸ್ತೀರ್ಣದಲ್ಲಿ ರಾಜ್ಯದಲ್ಲಿ (1991-92 ನೇ 
ಸಾಲಿನಲ್ಲಿ) ಐದನೇ ಸ್ಥಾನವನ್ನು ಛೇ. 6.76) ಪಡೆದಿದ್ದು ಉತ್ಪನ್ನದಲ್ಲಿ 9 ನೇ ಸ್ಥಾನವನ್ನು ಛೇ. 4.27) ಪಡೆದಿದೆ. ಹೆಕ್ಟೇರಿಗೆ 22 
ಕ್ವಿಂಟಾಲ್‌ ಇಳುವರಿಯಾಗಿದ್ದು ರಾಜ್ಯದ ಸರಾಸರಿ ಇಳುವರಿಗಿಂತ (35 ಕ್ವಿಂಟಾಲ್‌) ಕಡಿಮೆ ಇದೆ. ನೀರಾವರಿಯಲ್ಲಿ ಭತ್ತವನ್ನು 
33,554 ಹೆಕ್ಟೇರು ಪ್ರದೇಶದಲ್ಲಿ ಬೆಳೆಯಲಾಗಿದ್ದು ಇಳುವರಿಯು ಹೆಕ್ಷೀರಿಗೆ 28 ಕ್ವಿಂಟಾಲ್‌ಗಳಾಗಿದ್ದು ರಾಜ್ಯದ ಸರಾಸರಿಗಿಂತ 12 
ಕ್ವಿಂಟಾಲ್‌ ಕಡಿಮೆ ಇದೆ. ನೀರಾವರಿ ಬೆಳೆಗೆ ಮುಂಗಾರಿನ ಕಾಲಕ್ಕೆ ಜಯ, ಮಂಡ್ಯ ವಿಜಯ ತಳಿಗಳನ್ನು ತಡವಾದ ಹಿಂಗಾರು 
ಕಾಲಕ್ಕೆ ಐ.ಆರ್‌. 20, ಮಂಡ್ಯವಾಣಿ, ಪುಷ್ಪ ಮತ್ತು ಕರ್ಣ ತಳಿಗಳನ್ನು ಮತ್ತು ಬೇಸಿಗೆ ಕಾಲಕ್ಕೆ ಮಧು, ರಾಶಿ, ಮಂಗಳ ಮತ್ತು 
ಜ್ಯೋತಿ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ನೇರವಾದ ಮಳೆಯಿಂದಲೇ ಭತ್ತವನ್ನು 
ಬೆಳೆಯಲಾಗುತ್ತಿದೆ. ಸುಮಾರು 52,000 ಹೆಕ್ಟೇರು ಪ್ರದೇಶದಲ್ಲಿ ಈ ರೀತಿ ಬೆಳೆಯುತ್ತಿದ್ದು ಇಳುವರಿಯು ರಾಜ್ಯದ ಸರಾಸರಿ 
ಇಳುವರಿಗಿಂತ (25 ಕ್ವಿಂಟಾಲ್‌) ಏಳು ಕ್ವಿಂಟಾಲ್‌ ಕಡಿಮೆ ಇದೆ. ಕೂರಿಗೆ ಬೆಳೆಗಾಗಿ ತಗ್ಗು ಭೂಮಿಗೆ ಜಯ ಮತ್ತು ಅಭಿಲಾಷ್‌ 
(ಐ.ಇ.ಟಿ. 5882 ) ತಳಿಗಳನ್ನು ಸಾಧಾರಣ ಭೂಮಿಗೆ ಅವಿನಾಶ್‌ ತಳಿಯನ್ನು ಮತ್ತು ಎತ್ತರದ ಭೂಮಿಗೆ ರಾಶಿ ತಳಿಯನ್ನು 


277 


ಚ ಸ 
“ಬಂದನ ಹ - ೧ `2661 *ಜಣ 26 'ಉ .ಜ೮೬೪-೦6-೦961 ode ಸದರ ಎನನ ಏಣ ಮಔವಳಾ ,ಐಂಣ ಡು "ಉಂ ಬಟ ಲರ :ದಣ 


001 99೯021 001 (89"೭£"2 001 €69( 001 044 "%"1 001 66601"! 001 (69801 001 T68€s 9001 9061 aac ಓಂ Fr 


11 . 006%1 61 69% I 19S [4 €ze‘z ವ ಕ | ಕ ¥ | 8 ಈ ೪೦೬೨೮೦೮೪ 

901 . : 11891 . Tt $69"92 L pyoI'S 11... 618"61 € UIE 6 100191 § ೭18"2 01 $96"€1 ಐಂ '€ 

€ L6Tet ೫ Pov 1 0z1"1 € 0೯2" ] 10೭] tz 90 1 00£ ೭ 1"£ ಕಂ `2 

69 owas ಈ ೨9069" 68 06199 6( . 668"01%...66 Lovo 18 2£(೫691 06 292% 28 z86Tl WR | 
ಆಟ pe 


001 (61% 001 860"1)" 001 169%£ 001 8£9""! 001 6£8"££ 001 . €06"01"1 001 6zz9e 901 ೨920"೭5'1 cased AS Tn 


6 zoel ೫£ Los ಕ್ಷ 666% 1 LY LI 91 6866 Tz 908%81 91 066% ೯1 8891 ಇಐಾ "2 
೭. ೯£೯ಣ"€ 1 68661 61; (96% st 6091 LT 9೭1"6 ಈ ಕರಾ TT ಈತ 81 0%9'12 Qe `ದ 
ಅಟಟ ಇದು 


001 16009: 001 vILL8Y 001 2೭2'8(% 001 . €18"(69% 091 106"66"£ 001 819%£2€ 001 LLOITE 001 Is6sys ads ಯಾಂ Fn 


8 (60'82 ಓ) 6ಓ"08 6 1011 ೭೭ ೫೭೬"01"! 8 z6L'ee ₹೭ 916"02'1 .( ೪16೭2 0೭ 02೭1“01"1 ರಾ 9 
el 41.41 6 ಟ1%14 4 1೪891 ೭ 669" ಣ 689 ಇ 90೭ ಚ ಷ್ಣ ಚ ತ್ತ ACRES 16 
ಣ tL ಇ Ls" ಣ [43 4 ಣ 0081 ಣ ಓ1€ ಎಣ ಜಟ! ಣ ೭೭ ಇ Lc" rp 
[4 606°8 ' ೭ 60'6 € ೫£9೨%1 6 961 € LS0°01 T 188°11 6 98೫"€1 ೭ 98801 vec’ 
Ls $9090T SS 66899" € €0೫8"2"೭ 6% ೫09"%"೭ ೭ 6€£90"2 Lb 090%") 86 606%9(0%1 ೫6 TIL96T ನೀಳ 
<I 066 Ll €66"18 92 119%೭'1 91 ILLES ೭£ 601"5"1 61 €ISL6 62 6996 81 8996 ಇ 
ಆಲಿ ನಿಲಾಂ 

ಇ ಇದೂ ಇ 3u ho "2 ಇರೋಂ. ಇ ೨೪ಬ೫%ಂ "2 ದೋ. ಇ ತಿಟಸೇಳು.._ ೨2 ಜೋ ಹಾ ೨ಬ%ಂ 

16-0661 18-0861 1(-0(61 19-0961 ಮಾದರ “GE 


| ous - pete Gauche “sus (0661-0961) PR ಲನ 
ಆಲ ಫಿಟಿರ್ಗಿಣ ಎ೯ ದಂದ Cee sae ಕಿರಣ cau ue Cece cafe een ೦೦೫% Lan:gy ೫೫೮೪ 


ಧಾರವಾಡ ಜಿಲ್ಲೆ 


278 


6200". 9೬2961 966% ಓ"66"1 648'(1 ೪೭"(£ ೪೫618 ೪89%8"2 1€6"6 169"68 ಜಾ 
809"6. (088 $ LLO‘LT 668 68 ೪991 990"£2 [44 861 Pere ‘Ll 
680°01 €(1"6 ೫2 pst 7 $91 $29 9LT8 Lvs B£L'6 ೮೮ 91 
0828 ೪೪£೪1 6£ €8e'6 19"1 €01 6೫ 69೯61 LLT 6£1 ಳಾ 6] 
106"! £2೨9 [2 ೭0"£2 681" ೫1" ೪61"೭ 60"(£ 101 ಲ "೪1 
99981 641%1 ೨ 9೨"£ (18 £6 I ೭69೭2 £€$ LOT ಚ (2. 
626%! 99191 ೬ 8¥9°61 889 £00"6 166"£೭ £1992 - 692 ಮ “Tl 
80261 ೪೭೯ ov 206"! 1೭1 0€2£ 69" 609"01 ೬ £01 Rp ‘I 
0169 ೭16% ( 9೫01 69$ 099"1 686"2 ೪6991 - [24 Wo “01 
£೭"! 998"(1 $ ೭£0"೭1 LSS £€? 269 0೭16 892 8€£ ವರು |. 
ಓ06'01 090"6 €91 1%"! 9೫£ LI 911 100% - 8(902 ಬಣ (್ಪ 
£06"€ 60991 £; 688 ೫3೯1 [384 ೭೭೭೨ ೫೭€"£! €L 0€1'2 ೫೧೫ 1( 
1£೯೭2 £6291 09 ೪009 8622 12.) $6 81(%1 ೨೪1% 048 ಉ೧ಜಂಇ "9 
₹11" Leys 689 082% * ೪66"1 SLT Sop 86೭12 998 $66 ಧೀ (2 
868%1 ೭೩೨9 61"2 ೭16" 012 ' [44 LT 91೯% $86 02692 sie (ಬ 
೪69" 1£6"11 oz ೪€1"61 ೭೭೮! 066" €೭1"6 $5582 £6 6£1 ಇ ಟ) 
ಓ೩("11 ೭೫" ೪%"! ೫01"೭1 6£6'2 13"£ 8668 wiz 18 811"£1 ಬೀದಿ "7 
1.41. 696 00 ೫8"! 26 ssh [44 1413. 099"! 8€1% ud "| 
ಇ 

ಉಡ ೦೧ ಇ Reg poy ಯಾ pe ರೀ Ueo ಇಂ ene “5 


'ಖಾಣಂೀಲಿ "£661:£9 eo ೩೩೮ ಓ ೪ "(6-2661 “ಉಳ ನಿಟೂಂಣ ೪೦೧ 6ರ ಇ ಖಲಿ ಸದ 


"£6-2661 Abu) sue AHA “cece ೮೦೩೮೧೬ 207° 8೮೪9 


' ಲಃ 


ಕೃಷಿ ಮತು ನೀರಾವರಿ 279 


— 


€ 


ಶಿಫಾರಸು ಮಾಡಲಾಗಿದೆ. ಕೂರಿಗೆ ಬಿತ್ತನೆಗೆ ಮೇ ಮತ್ತು ಜೂನ್‌ ತಿಂಗಳುಗಳು ಸೂಕ್ತ ಕಾಲವಾಗಿರುತ್ತವೆ. ಮಳೆಗಾಲದ ಬೆಳೆಯನ್ನು 


ಜೂನ್‌-ಜುಲೈ ತಿಂಗಳುಗಳಲ್ಲಿ ಮತ್ತು ಬೇಸಿಗೆ ಬೆಳೆಯನ್ನು ಜನವರಿ- “ಫೆಬ್ರವರಿ ತಿಂಗಳುಗಳಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ಕೀಟಗಳಲ್ಲಿ 


ಹಿಟ್ಟುತಿಗಣೆ, ಜಿಗಿಹುಳು, ಕಂದು ಜಿಗಿ ಹುಳು, ಕಾಂಡ ಕೊರೆಯುವ ಹುಳು, ಎಲೆ ಸುರುಳಿ ಹುಳು, ಮುಳ್ಳುಚಿಪ್ಪು ಹುಳು, ಕಣಿ, 
ಕೊಳವೆ ಹುಳು ಮತ್ತು ಮಿಡತೆಗಳು ಹಾಗೂ ರೋಗಗಳಲ್ಲಿ ಬೆಂಕಿರೋಗ, ಎಲೆ ದುಂಡಾಣು ರೋಗ, ಕೊಳೆರೋಗ, ಊದುಬತ್ತಿ 
ರೋಗ ಮತ್ತು ಬತ್ತದ ಕಾಡಿಗೆ ರೋಗಗಳ ಹಾವಳಿಗೆ ತುತ್ತಾಗುತ್ತದೆ. ನೀರಾವರಿ ಬೆಳೆಯಲ್ಲಿ ಅಲ್ಪಾವಧಿ ತಳಿಗಳಿಂದ ಹೆಕ್ಟೇರ್‌ಗೆ 60 
ರಿಂದ 70 ಕ್ವಿಂಟಾಲ್‌ ಹಾಗೂ ಮಧ್ಯಮಾವಧಿ ತಳಿಗಳಿಂದ ಹೆಕ್ಟೇರ್‌ಗೆ 75 ರಿಂದ 85 ಕ್ವಿಂಟಾಲ್‌ ಇಳುವರಿ ನಿರೀಕ್ಷಿಸಬಹುದು. 
ಕೂರಿಗೆ ಬಿತ್ತನೆಯಿಂದ ಹೆಕ್ಟೇರ್‌ಗೆ 35 ರಿಂದ 40 ಕ್ವಿಂಟಾಲ್‌ ಇಳುವರಿ ನಿರೀಕ್ಷಿಸಬಹುದು. ಜಿಲ್ಲೆಯಲ್ಲಿ ಹಾನಗಲ್‌ (27,354 ಹೆ), 
ಕಲಘಟಗಿ (20,186 ಹೆ), ಧಾರವಾಡ (11,411 ಹೆ), ಹಿರೇಕೆರೂರು (7, 989 ಹೆ) ಮತ್ತು ಶಿಗ್ಗಾಂವಿ ತಾಲೂಕುಗಳಲ್ಲಿ (7,909 
ಹೆ) ವಿಶೇಷವಾಗಿ ಭತ್ತವನ್ನು ಬೆಳೆಯಲಾಗುತ್ತಿದೆ. 


ಜೋಳ : ಜೋಳ ಈ ಜಿಲ್ಲೆಯ ಬಹು ಮುಖ್ಯವಾದ ಆಹಾರ ಧಾನ್ಯದ ಬೆಳೆಯಾಗಿದೆ. 1991-92ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 
ಸುಮಾರು 2,78,020 ಹೆಕ್ಟೇರುಗಳಲ್ಲಿ ಜೋಳವನ್ನು ಬೆಳೆದಿದ್ದು ಇದರಿಂದ ಸುಮಾರು 2,52 ೨೨7 ಟನ್ನುಗಳಷ್ಟು ಜೋಳ ಉತ್ಪಾದನೆ 
ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ವಿಸ್ತೀರ್ಣ ಹಾಗೂ ಉತ್ಪಾದನೆಯಲ್ಲಿ ಜಿಲ್ಲೆಯು ರಾಜ್ಯದಲ್ಲಿ ಕ್ರಮವಾಗಿ ನಾಲ್ಕನೇಯ 
ಹಾಗೂ ಮೊದಲನೇಯ ಸ್ಥಾನವನ್ನು ಪಡೆದಿದೆ. ಮುಂಗಾರಿನಲ್ಲಿ 1,21,290 ಹೆಕ್ಟೇರುಗಳಲ್ಲಿ ಜೋಳ ಬೆಳೆದರೆ, ಹಿಂಗಾರಿನಲ್ಲಿ 
1,50,552 ಹೆಕ್ಟೇರುಗಳಲ್ಲಿ ಬೆಳೆಯಲಾಗಿದೆ. ನೀರಾವರಿಯಲ್ಲಿ ಕೇವಲ 10,175 ಹೆಕ್ಟೇರುಗಳಲ್ಲಿ ಬೆಳೆಯಲಾಗಿದೆ. ಹೆಕ್ಟೇರಿಗೆ ಸರಾಸರಿ 
ಇಳುವರಿಯು 922 ಕಿ.ಗ್ರಾಂ.ಗಳಾಗಿದ್ದು ರಾಜ್ಯದ ಸರಾಸರಿ. ಇಳುವರಿಗಿಂತ (822 ಕಿ.ಗ್ರಾಂ) ಹೆಚ್ಚಿದೆ. ಜಿಲ್ಲೆಯಲ್ಲಿ ರೋಣ (35,032 
ಹ), ಗದಗ (27,674 ಹೆ), ನವಲಗುಂದ (26,964 ಹೆ), ಹಾವೇರಿ (24,629 ಹೆ), ಶಿರಹಟ್ಟಿ (23,354 ಹೆ), ರಾಣೆಬೆನ್ನೂರು 
(21,145 ಹ), ಧಾರವಾಡ (19.614 ಹೆ) ಮತ್ತು ಸವಣೂರು (15,963 ಹೆ) ತಾಲೂಕುಗಳಲ್ಲಿ ಜೋಳವನ್ನು ವಿಶೇಷವಾಗಿ 
ಬೆಳೆಯಲಾಗುತ್ತಿದೆ. ಮುಂಗಾರಿನಲ್ಲಿ ನೀರಾವರಿ ಬೆಳೆಗಾಗಿ ಸಿ.ಎಸ್‌.ಎಚ್‌-1, ಸಿ.ಎಸ್‌.ಎಚ್‌-6, ಸಿ.ಎಸ್‌.ಎಚ್‌-9, ಸಿ.ಎಸ್‌.ಎಚ್‌-ನಿ, 
ಸಿ.ಎಸ್‌.ಎಚ್‌-10, ಸಿ.ಎಸ್‌.ಎಚ್‌-11. ಶಕ್ತಿಮಾನ್‌ ತಳಿಗಳನ್ನು ಮತ್ತು ಸಿ.ಎಸ್‌.ವಿ-4 ಎಂಬ ಸುಧಾರಿತ ತಳಿಯನ್ನೂ ಖುಷ್ಠಿ ಬೆಳೆಗಾಗಿ 
ಶಕ್ತಿಮಾನ್‌ ಮತ್ತು ಸಿ.ಎಸ್‌.ವಿ-4 ಎಂಬ ಸುಧಾರಿತ ತಳಿಯನ್ನೂ ಖುಷ್ಠಿ ಬೆಳೆಗಾಗಿ ಶಕ್ತಿಮಾನ್‌ ತಳಿಗಳಲ್ಲಿ ನೀರಾವರಿಗೆ ಶಿಫಾರಸು 
ಮಾಡಿರುವ ತ೪ಗಳನ್ನು ಸೇರಿಸಿ (ಸಿ.ಎಸ್‌.ಎಚ್‌ 11ನ್ನು ಬಿಟ್ಟು) ಎಸ್‌.ಬಿ. 905, ಎಸ್‌.ಬಿ.1079 ಮತ್ತು ಡಿ.ಎಸ್‌.ವಿ 1 ಸುಧಾರಿತ 
ತಳಿಗಳನ್ನೂ ಹಿಂಗಾರಿ ಹೈಬ್ರಿಡ್‌ ಜೋಳ ನೀರಾವರಿ ಪ್ರದೇಶಕ್ಕೆ ಸಿ.ಎಸ್‌.ಎಟ್‌-8.ಆರ್‌, ಸಿ.ಎಸ್‌.ಎಚ್‌-೨, ಸಿ.ಎಸ್‌.ಎಚ್‌-12 ಆರ್‌ 
ತಳಿಗಳನ್ನೂ ಮತ್ತು ಮಳೆಯಾಶ್ರಯದಲ್ಲಿ ಹಿಂಗಾರಿ ಬೆಳೆಗಾಗಿ ಎಮ್‌ 35-1, 5-4-1 (ಮೂಗುತಿ), ಸಿ.ಎಸ್‌.ಎಚ್‌-12 ಆರ್‌. 
ಮತ್ತು ಅಣ್ಣಿಗೇರಿ-1 ತಳಿಗಳನ್ನು ಶಿಫಾರಸು 'ಮಾಡಲಾಗಿದೆ. 

ರಸಗೊಬ್ಬರಗಳ ಪ್ರಮಾಣವನ್ನು ಮಣ್ಣಿನ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗುವುದು. ಮಣ್ಣು ಮತ್ತು 
ತತ್ತಿ ಅನುಸರಿಸಿ ನೀರಾವರಿ ಬೆಳೆಗೆ ನೀರನ್ನು ತು ಮುಖ್ಯವಾಗಿ ಬೆಳೆ ಮೊಳಕೆ ಒಡೆಯುವಾಗ, 

ಕವಣಿಗೆಯ ಸಮಯದಲ್ಲಿ ತೆನೆ ಬರುವ ಮೊದಲು ಮತ್ತು ಕಾಳು ತುಂಬುವಾಗ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ಕೀಟಗಳಲ್ಲಿ 
ಸುಳಿನೊಣ, ಮಿಡತೆ, ಕಾಂಡಕೊರೆಯುವ ಹುಳು, ತಿಗಣೆ, ಸೈನಿಕ ಹುಳು, ಬೆಂಕಿಹುಳು, ಹೇನು, ನುಸಿ, ತೆನೆಹುಳು, ಗೂಡುಮಾರು 
ಹುಳು, ಜಿಗಿಹುಳು ಮತ್ತು ಗೊಣ್ಣೆಹುಳು; ರೋಗಗಳಲ್ಲಿ ಬಂಡಾರ ರೋಗ, ಕೆಂಪು ಎಲೆಚುಕ್ಕೆ ರೋಗ, ಜೋನಿರೋಗ ಮತ್ತು 


ಬೂಜುರೋಗಗಳ ಹಾವಳಿಗೆ ಒಳಗಾಗುತ್ತದೆ. ನೀರಾವರಿ ಬೆಳೆಯನ್ನು ಬಿತ್ತಲು ಜನವರಿ 15 ರಿಂದ ಜೂನ್‌ 30ರ ಉತ್ತಮ 


ಕಾಲವಾಗಿದೆ. ಹಿಂಗಾರಿ ಬೆಳೆ ಬಿತ್ತನೆಗೆ ಸೆಪ್ಟೆಂಬರ್‌ ಮತ್ತು ಅಕ್ಟೋಬರ್‌ ತಿಂಗ 
ಳದ ತಳಿಗಳಿಂದ ಹೆಕ್ಟೇರ್‌ಗೆ 40 ರಿಂದ 50 ಕ್ವಿಂಟಾಲ್‌ ಧಾನ್ಯ ಮತ್ತು 8ರಿಂದ 10 
ತ್ತು 10ರಿಂದ 15 ಟನ್‌ 
ಧಾನ್ಯ ಮತ್ತು 10ರಿಂದ 


೮ 


ಎನ್‌ 


ಳುಗಳು ಉತ್ತಮವಾಗಿರು ರುತ್ತದೆ. 


ನೀರಾವರಿ ಬೆಳೆಯಲ್ಲಿ ಶಕ್ತಿಮಾನ್‌ ಜೊ ಭಜನ ಬು ಬಿ; ಜ್ಯ 
ಹೆಕೇರ್‌ಗೆ ರಿಂ 
ಟನ್‌ ಮೇವನ್ನು ಪಡೆಯಬಹುದು. ಖುಷ್ಕಿ ಬೆಳೆಯಿಂದ ಹೆಕ್ಟೇ ಟೆ 


ಮೇವನ್ನು ನಿರೀಕ್ಷಿಸಬಹುದು; ಹಿಂಗಾರಿನಲ್ಲಿ ನೀರಾವರಿ ಬೆಳೆಯಿಂದ ಹೆಕ್ಟೇರಿಗೆ 50 ರಿಂದ 60 ಕ್ವಿಂಟಾ 
ಮೇವನ್ನು 


ಸ 


280 ಧಾರವಾಡ ಜಿಲ್ಲೆ 


15 ಟನ್‌ ಮೇವನ್ನು ಪಡೆಯಬಹುದು ಮತ್ತು ಖುಷ್ಕಿ ಬೆಳೆಯಿಂದ ಹೆಕ್ಟೇರಿಗೆ 12 ರಿಂದ 15 ಕ್ವಿಂಟಾಲ್‌ ಧಾನ್ಯ ಮತ್ತು 14 ಟನ್‌ 
ಮೇವು ಪಡೆಯಬಹುದು ಎಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ. 


ಮುಸುಕಿನ ಜೋಳ : ಮುಸುಕಿನ ಜೋಳ(ಗೋವಿನ ಜೋಳ)ವು ಜಿಲ್ಲೆಯಲ್ಲಿ ಇತ್ತೀಚೆಗೆ ಬೆಳೆಯಲಾಗುತ್ತಿರುವ ಮುಖ್ಯ 
ಆಹಾರ ಬೆಳೆಯಲಾಗಿದೆ. 1991-92ನೇ ಸಾಲಿನಲ್ಲಿ ನೀರಾವರಿಯಲ್ಲಿ 22,911 ಹೆಕ್ಟೇರುಗಳಲ್ಲಿ ಮತ್ತು ಖುಷ್ಕಿ ಬೆಳೆಯಾಗಿ 13,508 
ಹೆಕ್ಟೇರು ಪ್ರದೇಶದಲ್ಲಿ ಬೆಳೆಯಲಾಗಿದೆ. ರಾಜ್ಯದಲ್ಲಿ ಜಿಲ್ಲೆಯು ಈ ಬೆಳೆಯ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನವನ್ನು ಹಾಗೂ 
ಉತ್ಪಾದನೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಹೊಂದಿದೆ. ಇದನ್ನು ಬಹುತೇಕ ಮುಂಗಾರು ಬೆಳೆಯನ್ನಾಗಿ ಬೆಳೆಯಲಾಗುತ್ತಿದೆ. ಹೆಕ್ಟೇರಿಗೆ 
ಇಳುವರಿಯು 29 ಕ್ವಿಂಟಾಲ್‌ಗಳಾಗಿದ್ದು ರಾಜ್ಯದ ಸರಾಸರಿ ಇಳುವರಿಗಿಂತ ಮೂರು ಕ್ವಿಂಟಾಲ್‌ ಕಡಿಮೆ ಇದೆ. ನೀರಾವರಿ ಬೆಳೆಯ 
ಇಳುವರಿ ಹೆಕ್ಟೇರಿಗೆ 32 ಕ್ವಿಂಟಾಲ್‌ಗಳಾಗಿದೆ. ಜಿಲ್ಲೆಯಲ್ಲಿ ನರಗುಂದ, ನವಲಗುಂದ, ರಾಣೆಬೆನ್ನೂರು ಮತ್ತು ಬ್ಯಾಡಗಿ ತಾಲೂಕುಗಳಲ್ಲಿ 
ವಿಶೇಷವಾಗಿ ಮುಸುಕಿನ ಜೋಲವನ್ನು ಬೆಳೆಯಲಾಗುತ್ತಿದೆ. ಈ ಬೆಳೆಯನ್ನು ವರ್ಷದ ಎಲ್ಲಾ ಕಾಲಗಳಲ್ಲಿಯೂ ಬೆಳೆಯಬಹುದು. 
ಆದರೆ ಬಿತ್ತನೆಗೆ ಮೇ-ಜೂನ್‌, ಸೆಪ್ಟೆಂಬರ್‌-ಅಕ್ಟೋಬರ್‌ ಮತ್ತು ಜನವರಿ-ಫೆಬ್ರವರಿ ತಿಂಗಳುಗಳು ಉತ್ತಮವಾಗಿದೆ. ನೀರಾವರಿ 
ಆಶ್ರಯದಲ್ಲಿ ಬೆಳೆಯಲು ಡೆಕ್ಕನ್‌- 103, ವಿಜಯ ಕಾಂಪೋಸಿಟ್‌, ಪ್ರಭಾ (ಜಿ 57 ) ಮತ್ತು ಗಂಗಾ - 11 ತಳಿಗಳನ್ನು ಮತ್ತು 
ಖುಷ್ಕಿ ಬೆಳೆಗೆ ಡೆಕ್ಕನ್‌ - 103 ಮತ್ತು ವಿಜಯ ಕಾಂಪೋಸಿಟ್‌ ತಳಿಗಳನ್ನು ಶಿಫಾರಸು ಮಾಡಿದೆ. ಕೀಟಗಳಲ್ಲಿ ಕಾಂಡ ಕೊರೆಯುವ 
ಹುಳು ತೆನೆಹುಳು, ಹೇನು, ಸೈನಿಕ ಹುಳು ಮತ್ತು ಬೇರು ತಿನ್ನುವ ಹುಳು ಹಾಗೂ ರೋಗಗಳಲ್ಲಿ ಬೂಜುರೋಗ, ತುಕ್ಕುರೋಗ 
ಮತ್ತು ಎಲೆಚುಕ್ಕೆ ರೋಗಗಳ ಹಾವಳಿಗೆ ಒಳಗಾಗುತ್ತದೆ. ನೀರಾವರಿ ಬೆಳೆಯಿಂದ ಹೆಕ್ಟೇರಿಗೆ 50ರಿಂದ 60 ಕ್ವಿಂಟಾಲ್‌ ಧಾನ್ಯ ಮತ್ತು 
25 ಟನ್‌ ಮೇವು ಹಾಗೂ ಖುಷ್ಠಿ ಬೆಳೆಯಿಂದ ಹೆಕ್ಟೇರಿಗೆ 30ರಿಂದ 37 ಕ್ವಿಂಟಾಲ್‌ ಧಾನ್ಯ ಮತ್ತು 12ರಿಂದ 18ಟನ್‌ ಮೇವನ್ನು 
ಪಡೆಯಬಹುದೆಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ' 


ಗೋಧಿ : ಗೋಧಿ ಈ ಜಿಲ್ಲೆಯಲ್ಲಿ ಮುಖ್ಯವಾದ ಹಿಂಗಾರು ಆಹಾರ ಧಾನ್ಯದ ಬೆಳೆಯಾಗಿದೆ. 1991-92 ನೇ ಸಾಲಿನಲ್ಲಿ 
75,747 ಹೆಕ್ಟೇರುಗಳಲ್ಲಿ ಬೆಳೆದ ಈ ಬೆಳೆಯಿಂದ 44,280 ಟನ್‌ ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ಹೆಕ್ಟೇರಿಗೆ 
615 ಕಿ.ಗ್ರಾಂ ಇಳುವರಿ ಪಡೆದಿದ್ದು ಇದು ರಾಜ್ಯದ ಸರಾಸರಿ ಇಳುವರಿಗಿಂತ (743 ಕಿ.ಗ್ರಾಂ) ಕಡಿಮೆ ಇದೆ. ನೀರಾವರಿ ಆಶ್ರಯದಲ್ಲಿ 
14,628 ಹೆಕ್ಟೇರಿನಲ್ಲಿ ಗೋಧಿಯನ್ನು ಬೆಳೆದಿದ್ದು ಇಳುವರಿಯು ಹೆಕ್ಟೇರಿಗೆ 1,053 ಕಿ.ಗ್ರಾಂ.ಗಳಾಗಿದೆ. ಇದು ರಾಜ್ಯದ ಸರಾಸರಿಗಿಂತ 
(1,432 ಕಿ.ಗ್ರಾಂ) ಕಡಿಮೆ ಇದೆ. ನೀರಾವರಿ ಆಶ್ರಯದಲ್ಲಿ ಬೆಳೆಯುವ ಬೆಳೆಗೆ ಎಚ್‌.ಡಿ. 2,189, ಡಿ.ಡಬ್ಲ್ಯು.ಆರ್‌. 16, 
ಡಿ.ಡಬ್ಯು.ಆರ್‌. 39 ಮತ್ತು ಎಚ್‌.ಡಿ. 4502 ತಳಿಗಳನ್ನು ಹಾಗೂ ಖುಷ್ಠಿ ಬೆಳೆಗೆ ಬಿಜಗ ಹಳದಿ ಮತ್ತು ಡಿ.ಡಬ್ಬ್ಯು.ಆರ್‌.-137 
(ಕಿರಣ್‌) ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಬಿತ್ತನೆಗೆ ಅಕ್ಟೋಬರ್‌ ಎರಡನೇ ವಾರದಿಂದ ನವೆಂಬರ್‌ ಒಂದನೇಯ ವಾರದವರೆಗೆ 
ಸೂಕ್ತ ಸಮಯ. ಈ ಜಿಳೆಗೆ ಗೆದ್ದಲು, ಕಾಂಡ ಕೊರೆಯುವ ಹುಳು, ಹೇನು, ವಾಸನೆ ತಿಗಣೆ, ಜಿಗಿಹುಳು, ಬೇರು ತಿನ್ನುವ 
ಹುಳುಗಳಿಂದ ಮತ್ತು ತುಕ್ಕುರೋಗ, ಕಾಡಿಗೆ ರೋಗ ಮತ್ತು ಗರಿಮಚ್ಚಿ ರೋಗಗಳಿಂದ ತೊಂದರೆ ಇದ್ದು ಸೂಕ್ತ ಸಸ್ಯ ಸಂರಕ್ಷಣಾ 
ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ. ನೀರಾವರಿ ಬೆಳೆಯಿಂದ ಹೆಕ್ಟೇರ್‌ಗೆ 25 ರಿಂದ 37 ಕ್ವಿಂಟಾಲ್‌ ಧಾನ್ಯವನ್ನು ಹಾಗೂ ಖುಷ್ಕಿ 
ಬೆಳೆಯಿಂದ ಹೆಕ್ಟೇರ್‌ಗೆ 12 ರಿಂದ 15 ಕ್ವಿಂಟಾಲ್‌ ಧಾನ್ಯ ಪಡೆಯಬಹುದೆಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. 


ರಾಗಿ : ಜಿಲ್ಲೆಯಲ್ಲಿ 1991-92 ನೇ ಸಾಲಿನಲ್ಲಿ ಈ ಬೆಳೆಯನ್ನು 11,183 ಹೆಕ್ಟೇರುಗಳಲ್ಲಿ ಬೆಳೆಯಲಾಗಿದ್ದು ಇದರಿಂದ 9,204 
ಟನ್‌ ರಾಗಿಯನ್ನು ಉತ್ಪಾದಿಸಲಾಗಿದೆ. ಹೆಕ್ಟೇರಿಗೆ 866 ಕಿಗ್ರಾಂ. ಇಳುವರಿ ಬಂದಿದ್ದು ರಾಜ್ಯದ ಸರಾಸರಿ ಇಳುವರಿಗಿಂತ (1,386 
ಕಿ.ಗ್ರಾಂ) ಕಡಿಮೆ ಇದೆ. ಖುಷ್ಕಿ ಬೆಳೆಯನ್ನಾಗಿ ಮಾತ್ರ ರಾಗಿಯನ್ನು ಬೆಳೆಯುತ್ತಿದ್ದು ಇಂಡಾಫ್‌-8, ಇಂಡಾಫ್‌-9, ಎಚ್‌.ಆರ್‌-911, 
ಇಂಡಾಫ್‌-5, ಪಿ.ಆರ್‌.202 ಮತ್ತು ಇಂಡಾಫ್‌- 7 ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಹಿರೇಕೆರೂರು (4,420 ಹೆ), ಬ್ಯಾಡಗಿ 
(2,627 ಹ) ಮತ್ತು ಹಾನಗಲ್‌ (1,061 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತಿದೆ. ಹೆಕ್ಟೇರಿಗೆ ಸುಮಾರು 15 ರಿಂದ 
20 ಕ್ವಿಂಟಾಲ್‌ ಧಾನ್ಯ ಪಡೆಯಬಹುದೆಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ' 


ಕೃಷಿ ಕ ಮತ್ತು ನೀರಾವರಿ 281 


ಸಜ್ಜೆ : ರಾಜ್ಯದಲ್ಲಿ ಸಜ್ಜೆಯು ಮತ್ತೊಂದು ಮುಖ್ಯವಾದ ಆಹಾರಧಾನ್ಯದ ಬೆಳೆಯಾಗಿದೆ. ಆದರೆ ಜಿಲ್ಲೆಯಲ್ಲಿ 1991-92 ನೇ 
ಸಾಲಿನಲ್ಲಿ 2,032 ಹೆಕ್ಟೇರುಗಳಲ್ಲಿ ಮಾತ್ರ ಈ ಬೆಳೆಯನ್ನು ಬೆಳೆದಿದ್ದು ಇದರಿಂದ 834 ಟನ್‌ ಧಾನ್ಯ ಉತ್ಪಾದನೆ ಆಗಿದೆಯೆಂದು 
ಅಂದಾಜು ಮಾಡಲಾಗಿದೆ. ಹೆಕ್ಟೇರಿಗೆ 432 ಕಿ.ಗ್ರಾಂ. ಇಳುವರಿ ಬಂದಿದ್ದು ಇದು ರಾಜ್ಯದ ಇಳುವರಿಗಿಂತ (501 ಕಿ.ಗ್ರಾಂ) ಕಡಿಮೆ 
ಇದೆ. ರಾಣೆಬೆನ್ನೂರು (470 ಹೆ), ಮುಂಡರಗಿ (471 ಹೆ) ಮತ್ತು ಹಿರೇಕೆರೂರು (386 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ 
ಬೆಳೆಯಲಾಗುತ್ತಿದೆ. ಹೆಚ್‌.ಬಿ.3 ತಳಿಯನ್ನು ಖುಷ್ಕಿ ಬೆಳೆಗೆ ಉತ್ತಮವೆಂದು ಶಿಫಾರಸು ಮಾಡಲಾಗಿದೆ. ಡಬ್ಬು.ಸಿಸಿ- 75 ಶಕ್ತಿಮಾನ್‌ 
ಸಜ್ಜೆ ತಳಿಯನ್ನು ಮಳೆಯಾಶ್ರಯದಲ್ಲಿ ಬೆಳೆಯಲಾಗುತ್ತಿದೆ. ಈ ಬೆಳೆಯಿಂದ ಹೆಕ್ಟೇರಿಗೆ ಸುಮಾರು 15 ಕ್ವಿಂಟಾಲ್‌ ಧಾನ್ಯ ಹಾಗೂ 
ಮೂರು ಟನ್‌ ಮೇವು ಪಡೆಯಬಹುದೆಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ. 


ಇತರ ತೃಣಧಾನ್ಯಗಳು : ನವಣೆ, ಹಾರಕ, ಬರಗು, ಸಾಮೆ ಮತ್ತು ಊದಲು ರಾಜ್ಯದ ತೃಣ ಧಾನ್ಯಗಳ ಗುಂಪಿಗೆ ಸೇರಿದ 
ಇತರ ಬೆಳೆಗಳಾಗಿವೆ. ಇವು ಅಷ್ಟು ಪ್ರಾಮುಖ್ಯವಾದ ಬೆಳೆಗಳಲ್ಲದಿದ್ದರೂ, ಈ ಬೆಳೆಗಳಿಗೆ ಶುಷ್ಕ ವಾತಾವರಣವನ್ನು ತಡೆಯುವ ಶಕ್ತಿ 
ಇರುವುದರಿಂದ ಮಳೆ ಅಭಾವದ ಪರಿಸ್ಥಿತಿಯಲ್ಲಿ ಈ ಬೆಳೆಗಳನ್ನು ಬೆಳೆಯುವುದು ರೂಢಿಯಲ್ಲಿದೆ. 1991-92 ನೇ ಸಾಲಿನಲ್ಲಿ 
ಜಿಲ್ಲೆಯಲ್ಲಿ ನವಣೆ ಬೆಳೆಯನ್ನು 8,888 ಹೆ.ಗಳಲ್ಲೂ ಮತ್ತು ಸಾಮೆ (ಬಾವೆ) ಬೆಳೆಯನ್ನು 18,716 ಹೆ.ಗಳಲ್ಲೂ ಬೆಳೆಯಲಾಗಿದೆ. 
ಉಳಿದ ತೃಣಧಾನ್ಯಗಳನ್ನು ಬೆಳೆಯಲಾಗಿಲ್ಲ. ಸಾಮೆ ಬೆಳೆಯು ಅಲ್ಪಾವಧಿಯಲ್ಲಿ ಕೊಯಿಲಿಗೆ ಬರುವುದು ಅಲ್ಲದೆ ಅತಿ ತೀವ್ರವಾದ 
ಶುಷ್ಕ ವಾತಾವರಣವನ್ನು ಸಹಿಸಿಕೊಂಡು ಬೆಳೆಯಬಲ್ಲುದು. ಈ ಜಿಲ್ಲೆಯು ರಾಜ್ಯದಲ್ಲಿ ವಿಸ್ತೀರ್ಣ ಮತ್ತು ಉತ್ಪನ್ನದಲ್ಲಿ ಮೊದಲನೇ 
ಸ್ಥಾನದಲ್ಲಿದ್ದು ರಾಜ್ಯದ ಈ ಬೆಳೆಯ ಅರ್ಧಕ್ಕೂ ಹೆಚ್ಚು ವಿಸ್ತೀರ್ಣ ಹೊಂದಿದೆ. ಹೆಕ್ಟೇರಿಗೆ 1,090 ಕಿ.ಗ್ರಾಂ. ಇಳುವರಿ ಬಂದಿದ್ದು 
ರಾಜ್ಯದ ಸರಾಸರಿ ಇಳುವರಿ (880 ಕಿ.ಗ್ರಾಂಗಿಂತ ಹೆಚ್ಚಿದೆ. ತಳಿ ಸುಧಾರಣೆ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಯಬೇಕಿದೆ. ಪಿ.ಎಂ. 
2 ಮತ್ತು ಐ.ಸಿ.ಎಂ-1006 ಎಂಬ ತಳಿಗಳು ಬಳಕೆಯಲ್ಲಿವೆ. ಬೆಳೆ ಮತ್ತು ತಳಿಗಳಿಗೆ ಅನುಗುಣವಾಗಿ 90 ರಿಂದ 100 ದಿವಸಗಳಲ್ಲಿ 
ಕೊಯಿಲಿಗೆ ಸಿದ್ಧವಾಗುವ ಈ ಬೆಳೆಯಿಂದ ಹೆಕ್ಟೇರಿಗೆ 8 ರಿಂದ 10 ಕ್ವಿಂಟಾಲ್‌ ಧಾನ್ಯ ಮತ್ತು ಒಂದು ಟನ್‌ ಮೇವನ್ನು 
ನಿರೀಕ್ಷಿಸಬಹುದೆಂದು ತಿಳಿದು ಬಂದಿದೆ. ನವಣೆ ಕಡಿಮೆ ಮಳೆ ಬೀಳುವ ಪ್ರದೇಶದ ಮುಖ್ಯವಾದ ಆಹಾರಧಾನ್ಯದ ಬೆಳೆ. ವಿಸ್ತೀರ್ಣದಲ್ಲಿ 
ರಾಜ್ಯದಲ್ಲಿ ನಾಲ್ಕನೇಯ ಸ್ಥಾನವನ್ನು ಪಡೆದಿದ್ದು ಹೆಕ್ಟೇರಿಗೆ. 545 ಕಿ.ಗ್ರಾಂ. ಇಳುವರಿ ಬಂದಿದೆಯೆಂದು ಅಂದಾಜು ಮಾಡಲಾಗಿದೆ. 
ಇದು ರಾಜ್ಯದ ಇಳುವರಿಗಿಂತ (392. ಕಿ.ಗ್ರಾಂ) ಹೆಚ್ಚಿದೆ. ಹೆಚ್‌.ಕೆ- 289, ಹೆಚ್‌- 1, ಹೆಚ್‌-2 ಮತ್ತು ಕೆ-222-1 ತಳಿಗಳನ್ನು 
ಶಿಫಾರಸು ಮಾಡಲಾಗಿದೆ. ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರಿಂದ ಹೆಕ್ಟೇರಿಗೆ 8 ರಂದ 10 ಕ್ವಿಂಟಾಲ್‌ ಧಾನ್ಯ 
ಹಾಗೂ 500 ರಿಂದ 600 ಕಿ.ಗ್ರಾಂ. ಮೇವನ್ನು ಪಡೆಯಬಹುದೆಂದು ತಿಳಿದು ಬಂದಿದೆ. ಈ ಬೆಳೆಯನ್ನು ಸಾಮಾನ್ಯವಾಗಿ ಯಾವ 
ಕೀಟ ಅಥವಾ ರೋಗಗಳೂ ಬಾಧಿಸುವುದಿಲ್ಲ. 


ದ್ವಿದಳ ಧಾನ್ಯಗಳು 
ದಿದಳ ಧಾನ್ಯಗಳು ಮಣ್ಣಿನಲ್ಲಿ ಜೀವಾಣುಗಳ ಸಹಾಯದಿಂದ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿ ಬೇರಿನಲ್ಲಿ 
ಕೂಡಿಡುತ್ತವೆ. ಇದರಿಂದಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಲು ಸಹಾಯವಾಗುತ್ತದೆ. ನಮ್ಮ ಸಾಂಪ್ರದಾಯಿಕ ಬೇಸಾಯದಲ್ಲಿ ಮತ್ತು 
ಈಗಿನ ಆಧುನಿಕ ಬೇಸಾಯ ಕ್ರಮಗಳಲ್ಲೂ ದ್ವಿದಳ ಧಾನ್ಯ ಬೆಳೆಗಳನ್ನು ಏಕದಳ ಬೆಳೆಗಳೊಂದಿಗೆ ಪರಿವರ್ತಿಸುವುದು ಮುಖ್ಯವಾದ 
ಬೆಳೆ ಪದ್ಧತಿಯಾಗಿದೆ. ದ್ವಿದಳಧಾನ್ಯಗಳನ್ನು ಇತ್ತೀಚೆಗೆ ಸುಮಾರು 2.12 ಲಕ್ಷ ಹೆಕ್ಟೇರುಗಳಲ್ಲಿ ಬೆಳೆಯಲಾಗುತ್ತಿದೆ. ಇವುಗಳ ವಾರ್ಷಿಕ 
ಉತ್ಪತ್ತಿ ಸುಮಾರು 89,934 ಟನ್ನುಗಳಾಗಿವೆ. 
ಹೆಸರು : ಹೆಸರು ಕಡಿಮೆ ಅವಧಿಯ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಒಂದಾಗಿದೆ. 1991-92 ನೇ ಸಾಲಿನಲ್ಲಿ ಈ ಜಿಲ್ಲೆಯಲ್ಲಿ 
ಹೆ) ಹೆಸರನ್ನು ಬೆಳೆದಿದ್ದು ಇದರಿಂದ 38,683 ಟನ್ನು ಹೆಸರು ಕಾಳು 


ದ 07,155 
ರಾಜ್ಯದಲ್ಲೆ ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ (1,01, p ಕ್ಯ 
ಉತ್ಪಾದನೆಯಾಗಿದೆ ಎಂದು ಅಂದಾಜು ಮಾಡಲಾಗಿದೆ. ಹೆಕ್ಟೇರಿಗೆ 380 ಕಿ.ಗ್ರಾಂ. ಇಳುವರಿ ಬಂದಿದ್ದು ರಾಜ್ಯದ ಸರಾಸರಿ ಇಳುವರಿ 


(425 ಕಿ.ಗ್ರಾಂ) ಗಿಂತ ಕಡಿಮೆ ಇದೆ. ಬೇಸಿಗೆ ಕಾಲದಲ್ಲಿ 2,976 ಹೆಕ್ಟೇರು ಎಸ್ತೀರ್ಣದಲ್ಲಿ ಬೆಳೆಯುತ್ತಿದ್ದು 588 ಟನ್‌ ಉತ್ಪಾದನೆ 
ಆಗಿದೆ. ಪಿ.ಎಚ್‌-16, ಪೂಸಾ ಬೈಸಾಕಿ, ಜವಾಹರ್‌- 45, ಟಿ.ಎ.ಪಿ-7 ಮತ್ತು ಚೈನಾಮುಂಗ್‌ ತಳಿಗಳನ್ನು ಬೆಳೆಯಲು ಶಿಫಾರಸು 
Ws - ೨ 


[ad 


282 ಧಾರವಾಡ ಜಿಲ್ಲೆ 


ಮಾಡಲಾಗಿದೆ. ಮುಂಗಾರು ಬೆಳೆ ಬಿತ್ತನೆಗೆ ಜೂನ್‌ ಮತ್ತು ಜುಲೈ ಹಾಗೂ ಬೇಸಿಗೆ ಬೆಳೆ ಬಿತ್ತನೆಗೆ. ಫೆಬ್ರವರಿ ಮತ್ತು ಮಾರ್ಚ್‌ 
ತಿಂಗಳುಗಳು ಸೂಕ್ತ ಕಾಲ. ಕೀಟಗಳಲ್ಲಿ ಅಗ್ರೋಮೈಜಿಡ್‌ ನೊಣ, ಹೇನು, ಎಲೆ ತಿನ್ನುವ ಹುಳು ಮತ್ತು ಕಾಯಿ ಕೊರೆಯುವ 
ಹುಳು ಹಾಗೂ ರೋಗಗಳಲ್ಲಿ ನಂಜುರೋಗ, ಬೂದಿರೋಗ ಮತ್ತು ಎಲೆಚುಕ್ಕೆ ರೋಗಗಳ ಹಾವಳಿಗೆ ತುತ್ತಾಗುತ್ತದೆ. ಬೇಸಿಗೆಯ 


(ನೀರಾವರಿ) ಬೆಳೆಯಿಂದ ಹೆಕ್ಟೇರಿಗೆ 10 ರಿಂದ 12 ಕ್ವಿಂಟಾಲ್‌ ಮತ್ತು ಖಾನ ಬೆಳೆಯಿಂದ ಹೆಕ್ಟೇರಿಗೆ ಐದರಿಂದ ಏಳು ಕ್ವಿಂಟಾಲ್‌ 
ಇಳುವರಿ ಪಡೆಯಬಹುದೆಂದು ತಿಳಿದುಬಂದಿದೆ. 


ಕಡಲೆ: ಕಡಲೆ ಜಿಲ್ಲೆಯ ಮುಖ್ಯವಾದ ಬೇಳೆಕಾಳಿನ ಬೆಳೆ. ರಾಜ್ಯದಲ್ಲಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ಮತ್ತು ಉತ್ಪನ್ನದಲ್ಲಿ 
ಮೊದಲನೇಯ ಸ್ಥಾನದಲ್ಲಿದೆ. 1991-92 ನೇ ಸಾಲಿನಲ್ಲಿ 45,637 ಹೆಕ್ಟೇರುಗಳಲ್ಲಿ ಕಡಲೆ ಬೆಳೆದಿದ್ದು ಇದರಿಂದ 19,250 ಟನ್‌ : 
ಕಾಳು ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ರೋಣ (9,400 ಹೆ), ನವಲಗುಂದ (9,329ಹೆ), ಗದಗ. (8,738 
ಹೆ) ಧಾರವಾಡ (7,050 ಹೆ), ನರಗುಂದ (4,349 ಹೆ) ಮತ್ತು ಹುಬ್ಬಳ್ಳಿ (2,965 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ 
ಬೆಳೆಯಲಾಗುತ್ತಿದೆ. ಅಣ್ಣಿಗೇರಿ-1 ತಳಿಯನ್ನು ಖುಷ್ಕಿ ಮತ್ತು ನೀರಾವರಿ ಪ್ರದೇಶಕ್ಕೂ ಶಿಫಾರಸು ಮಾಡಲಾಗಿದೆ. ಮಳೆ ಆಶ್ರಯದ 
ಬೆಳೆ ಬಿತ್ತನೆಗೆ ಅಕ್ಟೋಬರ್‌ ಎರಡನೇಯ ವಾರ ಹಾಗೂ ನೀರಾವರಿಯಲ್ಲಿ ನವೆಂಬರ್‌ ಎರಡನೇಯ ವಾರ ಸೂಕ್ತವಾದ ಕಾಲ. 
ಕೀಟಗಳಲ್ಲಿ ಕಡಲೆ ಹುಳು ಮತ್ತು ರೋಗಗಳಲ್ಲಿ ಗಿಡ ಸೊರಗುವ ರೋಗದ ಬಾಧೆಗೆ ಒಳಗಾಗುತ್ತದೆ. ಅಣ್ಣಿಗೇರಿ-1 ತಳಿಯು 95 
ರಿಂದ 100 ದಿವಸಗಳಲ್ಲಿ ಕೊಯಿಲಿಗೆ ಸಿದ್ಧವಾಗುತ್ತದೆ. ಆಧುನಿಕ ಬೇಸಾಯ ಕ್ರಮಗಳ ಅನುಸರಣೆಯಿಂದ ಖುಷ್ಕಿ ಬೆಳೆಯಿಂದ 
ಹೆಕ್ಟೇರಿಗೆ 10 ಕ್ವಿಂಟಾಲ್‌ ಮತ್ತು ನೀರಾವರಿ ಬೆಳೆಯಿಂದ 20 ರಿಂದ 25 ಕ್ವಿಂಟಾಲ್‌ ಇಳುವರಿ ನಿರೀಕ್ಷಿಸಬಹುದು. ಕಾಯಿಗಳು 
ಎಲ್ಲವೂ ಕಂದು ಬಣ್ಣಕ್ಕೆ ತಿರುಗಿ ಚೆನ್ನಾಗಿ ಒಣಗಿದಾಗ ಬೆಳೆ ಕೊಯಿಲಿಗೆ ಸಿದ್ಧವಾಗಿದೆ ಎಂದು ತಿಳಿಯಬಹುದು. ಈ ಸಂದರ್ಭದಲ್ಲಿ 
ಪೂರ್ತಿ ಗಿಡವನ್ನೇ ಕತ್ತರಿಸಿ ಕಾಳನ್ನು ಬೇರ್ಪಡಿಸುವುದು ರೂಢಿಯಲ್ಲಿರುವ ಪದ್ಧತಿ ಆಗಿದೆ. 


ತೊಗರಿ: ತೊಗರಿ ಜಿಲ್ಲೆಯಲ್ಲಿ ಮೂರನೇ ಮುಖ್ಯವಾದ ದ್ವಿದಳ ಧಾನ್ಯದ ಬೆಳೆಯಾಗಿದೆ. ಇದು ಹೆಚ್ಚಾಗಿ ಬೇಳೆ ರೂಪದಲ್ಲಿ 
ಬಳಕೆಯಲ್ಲಿದೆ. 1991-92 ನೇ ಸಾಲಿನಲ್ಲಿ 20,017 ಹೆಕ್ಟೇರುಗಳಲ್ಲಿ ಬೆಳೆಯಲಾಗಿದ್ದು ಇದರಿಂದ 14,809 ಟನ್‌ ಕಾಳು ಉತ್ಪಾದನೆ 
ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ಹೆಕ್ಟೇರಿಗೆ 629 ಕಿ.ಗ್ರಾಂ. ಇಳುವರಿ ಬಂದಿದ್ದು ಇದು ರಾಜ್ಯದ ಸರಾಸರಿ ಇಳುವರಿ 
(36 ಕಿ.ಗ್ರಾಂ)ಗಿಂತ ಹೆಚ್ಚಿದೆ. ರೋಣ (2,194 ಹೆ), ಹಾವೇರಿ (2,152 ಹೆ), ಹಿರೇಕೆರೂರು (2,026 ಹೆ), ಧಾರವಾಡ (1,867 
ಹೆ, ಶಿರಹಟ್ಟಿ (1,544 ಹೆ) ಮತ್ತು ಗದಗ (1,525 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತಿದೆ. ಈ ಬೆಳೆಯನ್ನು 
ಜೋಳ, ಸಜ್ಜೆ ನೆಲಗಡಲೆ ಮತ್ತು ರಾಗಿ ಬೆಳೆಗಳೊಂದಿಗೆ ಮಿಶ್ರ ಬೆಳೆಯಾಗಿ ಸಹ ಬೆಳೆಯಲಾಗುತ್ತದೆ. ಕೆ.ಜಿ.ಟಿ-1 ಮತ್ತು 
ಎ.ಸಿ.ಪಿ.ಎಲ್‌-87 ತಳಿಗಳನ್ನು ಜಿಲ್ಲೆಗೆ ಶಿಫಾರಸು ಮಾಡಲಾಗಿದೆ. ಜೂನ್‌ ಮತ್ತು ಜುಲೈ ತಿಂಗಳುಗಳು ಬಿತ್ತನೆಗೆ ಸರಿಯಾದ ಕಾಲ. 
ಮುಂಚಿತವಾದ ಬಿತ್ತನೆ ಹೆಚ್ಚು ಇಳುವರಿ ನೀಡುತ್ತದೆ. ಕಾಯಿ ಕೊರೆಯುವ ಹುಳು, ಮೂತಿ ಹುಳು, ಸೊರಗು ರೋಗ ಮತ್ತು 
ನಂಜು ರೋಗಗಳ ಹಾವಳಿಗೆ ಈ ಬೆಳೆಯು ಒಳಗಾಗುತ್ತದೆ. ಗಿಡದಲ್ಲಿ ಶೇ. 80 ರಿಂದ 90 ಭಾಗದಷ್ಟು ಕಾಯಿಗಳು ಒಣಗಿದಾಗ 
ಬೆಳೆ ಕೊಯಿಲಿಗೆ ಸಿದ್ಧವಾಗುತ್ತದೆ. ಈ ಬೆಳೆಯ ಒಂದು ವಿಶೇಷವೆಂದರೆ ಕಾಯಿ ಒಣಗಿದಾಗ ಕಾಳುಗಳು ಸಿಡಿದು ಹೊರಬರುವುದಿಲ್ಲ 
ಪೂರ್ಣ ಬೆಳೆಯಾದಲ್ಲಿ ಹೆಕ್ಟೇರಿಗೆ 15 ರಿಂದ 20 ಕ್ವಿಂಟಾಲ್‌ ಇಳುವರಿಯನ್ನು ಮತ್ತು ಮಿಶ್ರ ಬೆಳೆಯಾದಲ್ಲಿ 8ರಿಂದ 10 ಕ್ವಿಂಟಾಲ್‌ 
ಇಳುವರಿಯನ್ನು ನಿರೀಕ್ಷಿಸಬಹುದೆಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. 


ಹುರುಳಿ: ಹುರುಳಿ ಬೆಳೆಯನ್ನು 1991-92 ನೇ ಸಾಲಿನಲ್ಲಿ ಮುಂಗಾರಿನಲ್ಲಿ 7,491 ಹೆ.ಗಳಲ್ಲೂ ಮತ್ತು ಹಿಂಗಾರಿನಲ್ಲಿ 
12,617 ಹೆ.ಗಳಲ್ಲೂ ಬೆಳೆಸಲಾಗಿದೆ. ಮುಂಗಾರು ಬೆಳೆಯಿಂದ 4,177 ಟನ್‌ ಮತ್ತು ಹಿಂಗಾರು ಬೆಳೆಯಿಂದ 3.824 ಟನ್‌ 
ಹುರುಳಿ ಉತ್ಪಾದನೆ ಆಗಿದೆ ಎಂದು ಅಂದಾಜು ಮಾಡಲಾಗಿದೆ. ಮುಂಗಾರು ಬೆಳೆಯಿಂದ ಹೆಕ್ಟೇರಿಗೆ 587 ಕಿ.ಗ್ರಾಂ ಇಳುವರಿ 
ಬಂದಿದ್ದು ಇದು ರಾಜ್ಯದ ಸರಾಸರಿ ಇಳುವರಿಗಿಂತ (524 ಕಿ.ಗ್ರಾಂ) ಹೆಚ್ಚಿದೆ. ಈ ಬೆಳೆಯನ್ನು ಮುಂಗಾರಿನಲ್ಲಿ ಇಡೀ ಬೆಳೆಯಾಗಿಯೂ 
ಹಾಗೂ ಮಿಶ್ರಬೆಳೆಯಾಗಿಯೂ ಬೆಳೆಯುತ್ತಾರೆ. ಇದು ಅತಿ ಕ್ಷಾಮನಿರೋಧಕಶಕ್ತಿಯುಳ್ಳದ್ದಾಗಿದ್ದು ಇದರಿಂದ ಖಚಿತ ಇಳುವರಿ 
ಬರುತ್ತದೆ. ಸ್ಥಳೀಯ ತಳಿಗಳು ಬಳಕೆಯಲ್ಲಿದ್ದು ಬೆಳೆ ಸುಮಾರು 90 ರಿಂದ 100 ದಿವಸಗಳಲ್ಲಿ ಕೊಯಿಲಿಗೆ ಸಿದ್ಧವಾಗುತ್ತದೆ. 
ಸಾಮಾನ್ಯವಾಗಿ ಇದನ್ನು ಮುಂಗಾರಿನ ಕಡೆಯ ಹಂಗಾಮಿನ ಬೆಳೆಯಾಗಿ ಆಗಸ್ಟ್‌ ಅಥವಾ ಸೆಪ್ಟೆಂಬರ್‌ ತಿಂಗಳಲ್ಲಿ ಬೇಗನೆ ಬಿತ್ತಿದ 


ಕೃಷಿ ಮತ್ತು ನೀರಾವರಿ 283 


ಮುಂಗಾರಿ ಬೆಳೆಗಳ ನಂತರ ಬಿತ್ತುತ್ತಾರೆ. ಆಗಸ್ಟ್‌ ತಿಂಗಳ ಮೊದಲ ಭಾಗದಲ್ಲಿ ಬಿತ್ತಿದರೆ ಹೆಚ್ಚಿಗೆ ಇಳುವರಿ ಬರುತ್ತದೆ. ಹುರುಳಿಯನ್ನು 


ಬಡವರ ಆಹಾರ ಎಂದು ಪರಿಗಣಿಸಲಾಗಿದೆ. ಜೊತೆಗೆ ಇದನ್ನು ದನಕರುಗಳು ಹಾಗೂ ಕುದುರೆ ಮೇವನ್ನಾಗಿ ಹೆಚ್ಚಿನ ಪ್ರಮಾಣದಲ್ಲಿ 
ಬೆಳೆಸಲಾಗುತ್ತಿದೆ. 


ಇತರ ದ್ವಿದಳ ಧಾನ್ಯಗಳು : ಇತರ ದ್ವಿದಳ ಧಾನ್ಯಗಳಲ್ಲಿ ಉದ್ದು ಬೆಳೆಯನ್ನು ಮುಂಗಾರಿನಲ್ಲಿ 1,121 ಹೆ. ಪ್ರದೇಶದಲ್ಲಿ 
. ಅವರೆಯನ್ನು ಮುಂಗಾರಿನಲ್ಲಿ 1,170 ಹೆ.ಗಳಲ್ಲೂ ಮತ್ತು ಹಿಂಗಾರಿನಲ್ಲಿ 1,864 ಹೆ. ಪ್ರದೇಶದಲ್ಲೂ 1991-92 ನೇ ಸಾಲಿನಲ್ಲಿ 
ಬೆಳೆಸಲಾಗಿದೆ. ಮುಂಗಾರು ಉದ್ದು ಬೆಳೆಯಿಂದ ಹೆಕ್ಟೇರಿಗೆ 609 ಕಿ.ಗ್ರಾಂ, ಅವರೆ ಬೆಳೆಯಿಂದ ಹೆಕ್ಟೇರಿಗೆ 202 ಕಿ.ಗ್ರಾಂ ಮತ್ತು 
ಹಿಂಗಾರು ಅವರೆ ಬೆಳೆಯಿಂದ ಹೆಕ್ಟೇರಿಗೆ 139 ಕಿ.ಗ್ರಾಂ ಕಾಳಿನ ಇಳುವರಿ ಬಂದಿದೆ. ಅಲಸಂದೆ ಬೆಳೆಯನ್ನು 9,891 ಹೆ. ಪ್ರದೇಶದಲ್ಲಿ 
ಬೆಳೆಸಲಾಗಿದೆ. ಅಲಸಂದೆ ಬೆಳೆಗೆ ಸಿ-152, ಟಿ.ವಿ.ಎಕ್ಸ್‌ 944 ಮತ್ತು ಕೆಬಿಸಿ-1 ತಳಿಗಳನ್ನು ಅವರೆ ಬೆಳೆಗೆ ಮಣಿ ಅವರೆ ತಳಿಯನ್ನು 
ಮತ್ತು ಉದ್ದು ಬೆಳೆಗೆ ಕರಗಾಂವ್‌-3, ಟಿ-9 ಮತ್ತು ಮಾಣಿಕ್ಯ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಉದ್ದಿನ ಬೆಳೆಯಿಂದ ಹೆಕ್ಟೇರಿಗೆ 
7ರಿಂದ 12 ಕ್ವಿಂಟಾಲ್‌, ಅಲಸಂದೆ ಬೆಳೆಯಿಂದ ಹೆಕ್ಟೇರಿಗೆ 10 ರಿಂದ 12 ಕ್ವಿಂಟಾಲ್‌ ಹಾಗೂ ಅವರೆ ಬೆಳೆಯಿಂದ ಹೆಕ್ಟೇರಿಗೆ 10 
ರಿಂದ 12 ಕ್ವಿಂಟಾಲ್‌ ಕಾಳನ್ನು ನಿರೀಕ್ಷಿಸಬಹುದೆಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. 


ಶೇಂಗಾ: ಶೇಂಗಾ (ಕಡಲೆಕಾಯಿ) ಬೆಳೆಯು ಜಿಲ್ಲೆಯ ಮುಖ್ಯವಾದ ಎಣ್ಣೆ ಕಾಳಿನ ಬೆಳೆ ಆಗಿದೆ. 1991-92 ನೇ ಸಾಲಿನಲ್ಲಿ 
1,59,485 ಹೆ. ಎಸ್ವೀರ್ಣದಲ್ಲಿ ಶೇಂಗಾ ಬೆಳೆಯನ್ನು ಬೆಳೆಯಲಾಗಿದೆ. ವಿಸ್ತೀರ್ಣದಲ್ಲಿ ರಾಜ್ಯದಲ್ಲಿ ಜಿಲ್ಲೆಗಳ ಪೈಕಿ ಮೂರನೇಯ 
ಸ್ಥಾನವನ್ನು ಪಡೆದಿದೆ. ಶೇಂಗಾ ಬೆಳೆಯನ್ನು ಮುಂಗಾರಿನಲ್ಲಿ ನೀರಾವರಿಯಲ್ಲಿ 4,017ಹೆ.ಗಳಲ್ಲೂ, ಖುಷ್ಕಿ ಭೂಮಿಯಲ್ಲಿ 1,36,412 
ಹೆ.ಗಳಲ್ಲೂ ಮತ್ತು ಹಿಂಗಾರುಬೇಸಿಗೆಯಲ್ಲಿ ನೀರಾವರಿಯಲ್ಲಿ 19,056 ಹೆ.ಗಳಲ್ಲೂ ಬೆಳಸಲಾಗಿದೆ. ರಾಜ್ಯದ ಶೇಂಗಾ ಬೆಳೆಯ 
ವಿಸ್ತೀರ್ಣದಲ್ಲಿ ಶೇ. 11.97 ರಷ್ಟು ಮತ್ತು ಉತ್ಪಾದನೆಯಲ್ಲಿ 11.46 ರಷ್ಟು ಭಾಗವನ್ನು ಜಿಲ್ಲೆಯು ಪಡೆದಿದೆ. ಅಂದಾಜು ಶೇಂಗಾ 
ಉತ್ಪಾದನೆ ಜಿಲ್ಲೆಯಲ್ಲಿ 1,23,497 ಟನ್ನುಗಳಾಗಿದ್ದು ಇಳುವರಿಯು ಹೆಕ್ಟೇರಿಗೆ 815 ಕಿಗ್ರಾಂ ಆಗಿದ್ದು ಇದು ರಾಜ್ಯದ ಸರಾಸರಿ 
ಇಳುವರಿಗಿಂತ 36 ಕಿ.ಗ್ರಾಂಗಳಷ್ಟು ಕಡಿಮೆ ಇದೆ. ನೀರಾವರಿ ಬೆಳೆಗಾಗಿ ಟಿ.ಎಂ.ಎ-2, `ಜಿ.ಎಲ್‌-24, ಡಿ.ಎಚ್‌. 3-30, 
ಐ.ಸಿ.ಜಿ.ಎಸ್‌-11 (ಎಲ್ಲಾ ಗುತ್ತಿ ತಳಿಗಳು) ಮತ್ತು ಖುಷ್ಕಿ ಬೆಳೆಗೆ ಟಿ.ಎಂ.ವಿ-2, ಡಿ.ಎಚ್‌.3-30 ಮತ್ತು ಜೆ.ಎಲ್‌. 24 ತಳಿಗಳನ್ನು 
ಶಿಫಾರಸು ಮಾಡಲಾಗಿದೆ. ನೀರಾವರಿಯಲ್ಲಿ ಮುಂಗಾರು ಬೆಳೆಯನ್ನು ಜೂನ್‌ ತಿಂಗಳ ಕೊನೆಯ ಒಳಗಾಗಿ, ಬೇಸಿಗೆ ಬೆಳೆಯನ್ನು 
ಡಿಸೆಂಬರ್‌ ಕೊನೆಯಿಂದ ಜನವರಿ ಕೊನೆಯವರೆಗೂ ಮತ್ತು ಖುಷ್ಕಿ ಬೆಳೆಯನ್ನು ಮೇ ಮತ್ತು ಜೂನ್‌ ತಿಂಗಳುಗಳಲ್ಲಿ ಬಿತ್ತನೆ 
ಮಾಡಲು ಉತಮ ಕಾಲವೆಂದು ಶಿಫಾರಸು ಮಾಡಲಾಗಿದೆ. ಕೀಟಗಳಲ್ಲಿ ಹೇನು, ಸುರಳಿ ಪೂಚಿ, ಕೆಂಪು ತಲೆ ಕಂಬಳಿಹುಳು, 
ಗೆದ್ದಲು, ಗೊಣ್ಣೆಹುಳು ಮತ್ತು ಬೇರು ಕೊರೆಯುವ ಹುಳು ಹಾಗೂ ರೋಗಗಳಲ್ಲಿ ಎಲೆಮಚ್ಚೆರೋಗ, ಬೇರು ಕೊಳೆಯುವ ರೋಗ, 
ಕತ್ತು ಕೊಳೆ ರೋಗ ಮತ್ತು ತುಕ್ಕುರೋಗ ಇವುಗಳ ಹಾವಳಿ ಕಂಡುಬಂದಿದ್ದು ಸೂಕ್ತ ಸಸ್ಯಸಂರಕ್ಷಣಾ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತಿದೆ. 
ನೀರಾವರಿ ಬೆಳೆಯಿಂದ ಹೆಕ್ಟೇರಿಗೆ 25ರಿಂದ 30 ಕ್ವಿಂಟಾಲ್‌ ಶೇಂಗಾ ಇಳುವರಿಯನ್ನು ಮತ್ತು ಖುಷ್ಕಿ ಬೆಳೆಯಿಂದ ತಳಿಗನುಗುಣವಾಗಿ 
ಹೆಕ್ಟೇರಿಗೆ 10 ರಿಂದ 12 ಕ್ವಿಂಟಾಲ್‌ ಶೇಂಗಾ ಇಳುವರಿಯನ್ನು ಪಡೆಯಬಹುದು. ಆದರೆ ಅಂದಾಜು ಇಳುವರಿ ಜಿಲ್ಲೆಯಲ್ಲಿ 
ನೀರಾವರಿಯಲ್ಲಿ 16.85 ಕ್ವಿಂಟಾಲ್‌ ಹಾಗೂ ಖುಷ್ಕಿ ಬೆಳೆಯಲ್ಲಿ 6.68 ಕ್ಷಿಂಟಾಲ್‌ ಆಗಿದೆ. ಶೇಂಗಾ ಬೆಳೆಯನ್ನು ರೋಣ (24,156 
ಹೆ), ಶಿರಹಟ್ಟಿ (21,538 ಹೆ), ಗದಗ (17,272 ಹೆ), ನವಲಗುಂದ (12,722 ಹೆ, ಧಾರವಾಡ (11,758 ಹೆ), ಕುಂದಗೋಳ 
(10,616 ಹೆ), ಸವಣೂರ (10,588 ಹೆ) ಮತ್ತು ಮುಂಡರಗಿ (10,440 ಹೆ) ತಾಲೂಕುಗಳಲ್ಲಿ ಪ್ರಮುಖವಾಗಿ ಬೆಳೆಯಲಾಗಿದೆ. 


ಸೂರ್ಯಕಾಂತಿ: ಸೂರ್ಯಕಾಂತಿ ಜಿಲ್ಲೆಯ ಒಂದು ಮುಖ್ಯವಾದ ಎಣ್ಣೆಕಾಳು ಬೆಳೆ ಆಗಿದೆ. ಈ ಬೆಳೆಯನ್ನು 1991-92 
ನೇ ಸಾಲಿನ ಮುಂಗಾರಿನಲ್ಲಿ 37,712 ಹೆ.ಗಳಲ್ಲೂ ಹಿಂಗಾರಿನಲ್ಲಿ 47,237ಹೆ.ಗಳಲ್ಲೂ ಹಾಗೂ ಬೇಸಿಗೆಯಲ್ಲಿ 5,949 ಹೆ.ಗಳಲ್ಲೂ 
ಬೆಳೆಯಲಾಗಿದೆ. ಒಟ್ಟು ಜಿಲ್ಲೆಯಲ್ಲಿ 90,898 ಹೆ.ಗಳಲ್ಲಿ ಬೆಳೆಯಲಾದ ಸೂರ್ಯಕಾಂತಿ ಬೆಳೆಯಿಂದ 38,723 ಟನ್‌ಗಳಷ್ಟು 
ಸೂರ್ಯಕಾಂತಿ ಬೀಜ ಉತ್ಪಾದನೆಯಾಗಿದೆ ಎಂದು ಅಂದಾಜು ಮಾಡಲಾಗಿದೆ. ಈ ಬೆಳೆಯ ಇಳುವರಿಯು ಜಿಲ್ಲೆಯಲ್ಲಿ ಹೆಕ್ಟೇರಿಗೆ 
460 ಕಿ.ಗ್ರಾಂ ಆಗಿದ್ದು ರಾಜ್ಯದ ಸರಾಸರಿ ಇಳುವರಿಗಿಂತ 11 ಕಿ.ಗ್ರಾಂ.ಗಳಷ್ಟು ಹೆಚ್ಚಿದೆ. ಜಿಲ್ಲೆಗಳ ಪೈಕಿ ಧಾರವಾಡವು ಸೂರ್ಯಕಾಂತಿ 
ಬೆಳೆಯ ವಿಸ್ತೀರ್ಣದಲ್ಲಿ ಆರನೇ ಸ್ಥಾನವನ್ನು ಪಡೆದಿದ್ದು ರಾಜ್ಯದ ವಿಸ್ತೀರ್ಣದ ಶೇ. 7.66 ಭಾಗವನ್ನು ಹೊಂದಿದೆ. ನೀರಾವರಿ ಬೆಳಿಗೆ 


284 ಧಾರವಾಡ ಜಿಲ್ಲೆ 


ಇ.ಸಿ-68415 (ಆರ್ಮವಿಟ್ಸ್‌ಕಿ), ಮಾರ್‌ಡೇನ್‌, ಬಿ.ಎಸ್‌.ಎಚ್‌- 1 ಹೈಬ್ರಿಡ್‌) ತಳಿಗಳನ್ನು ಶಿಫಾರಸ್ಸು ಮಾಡಲಾಗಿದ್ದು ಇವೇ ತಳಿಗಳನ್ನು 
ಖುಷ್ಕಿಯಲ್ಲಿಯೂ ಬೆಳೆಯಬಹುದು. ಮುಂಗಾರು ಬೆಳೆಯನ್ನು ಆಗಸ್ಟ್‌ ತಿಂಗಳಿನಲ್ಲೂ ಹಿಂಗಾರು ಬೆಳೆಯನ್ನು ಅಕ್ಟೋಬರ್‌-ನವೆಂಬರ್‌ 
ತಿಂಗಳುಗಳಲ್ಲಿಯೂ ಹಾಗೂ ಬೇಸಿಗೆ ಬೆಳೆಯನ್ನು ಪ್ರಾರಂಭ ಮಾಡಲು ಜನವರಿ-ಫೆಬ್ರವರಿ ತಿಂಗಳುಗಳು ಅತ್ಯುತ್ತಮ ಕಾಲವೆಂದು 
ಶಿಫಾರಸು ಮಾಡಲಾಗಿದೆ. ಕೀಟಗಳಲ್ಲಿ ಹೀಲಿಯೋಥಿಸ್‌ ಹಾಗೂ ಡಯಾಕ್ರಿಸಿಯಾ ಗುಂಪಿಗೆ ಸೇರಿದ ಕೀಟಗಳು, ಮೈಲೋಸಿರಸ್‌ 
ಮೂತಿ ಹುಳು, ರೋಗಗಳಲ್ಲಿ ತುಕ್ಕುರೋಗ, ಎಲೆಚುಕ್ಕೆ ರೋಗ, ಕತ್ತು ಕೊಳೆ ರೋಗ ಮತ್ತು ಬೇರು ಕೊಳೆ ರೋಗಗಳಿಗೆ ಈ 
ಬೆಳಯು ತುತ್ತಾಗುತ್ತದೆ. ನೀರಾವರಿ ಬೆಳೆಯಿಂದ ಒಂದು ಹೆಕ್ಟೇರಿಗೆ 10ರಿಂದ 15 ಕ್ವಿಂಟಾಲ್‌ ಇಳುವರಿಯನ್ನು, ಖುಷ್ಕಿ ಬೆಳೆಯಿಂದ 
8 ರಿಂದ 10 ಕ್ವಿಂಟಾಲ್‌ ಇಳುವರಿಯನ್ನು ಪಡೆಯಬಹುದು. 


ಕುಸುಬೆ: ಕುಸುಬೆ ಜಿಲ್ಲೆಯ ಒಂದು ಮುಖ್ಯವಾದ ಎಣ್ಣೆ ಕಾಳಿನ ಬೆಳೆ ಆಗಿದೆ. ಈ ಬೆಳೆಯನ್ನು 1991-92 ನೇ ಸಾಲಿನಲ್ಲಿ 
24,463 ಹೆ.ಗಳಲ್ಲಿ ಬೆಳೆದಿದ್ದು 16,942 ಟನ್‌ ಕುಸುಬೆ ಬೀಜ ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ರಾಜ್ಯದಲ್ಲಿ 
ಮೂರನೇಯ ಸ್ಥಾನವನ್ನು ಪಡೆದಿರುವ ಈ ಜಿಲ್ಲೆಯು ರಾಜ್ಯದ ವಿಸ್ತೀರ್ಣದ ಶೇ. 14.45 ಭಾಗವನ್ನು ಹೊಂದಿದೆ. ಈ ಬೆಳೆಯ 
ಇಳುವರಿಯು ಹೆಕ್ಟೇರಿಗೆ 729 ಕಿ.ಗ್ರಾಂಗಳಾಗಿದ್ದು ರಾಜ್ಯದ ಸರಾಸರಿ ಇಳುವರಿಗಿಂತ (498 ಕಿ.ಗ್ರಾಂ) ಹೆಚ್ಚಿದೆ. ಅಣ್ಣಿಗೇರಿ-1 ಮತ್ತು 
ಎ- 300ತಳಿಗಳನ್ನು ಶಿಫಾರಸು ಮಾಡಲಾಗಿದ್ದು ಅಕ್ಟೋಬರ್‌ ಮಧ್ಯದಿಂದ ನವೆಂಬರ್‌ ಮಧ್ಯದವರೆಗೆ ಬಿತ್ತನೆ ಮಾಡಲು ಸೂಕ್ತವಾದ 
ಸಮಯ ಎಂದು ಶಿಫಾರಸು ಮಾಡಲಾಗಿದೆ. ಕೀಟಗಳಲ್ಲಿ ಹೇನು, ಕಾಯಿಕೊರೆಯುವ ಹುಳು ಮತ್ತು ಎಲೆ ತಿನ್ನುವ ಹುಳು; 
ರೋಗಗಳಲ್ಲಿ ಸುಳಿ ಕೊರೆಯುವ ರೋಗ ಮತ್ತು ಬೈಟ್‌ ರೋಗಗಳ ಹಾವಳಿಗೆ ಈ ಬೆಳೆಯು ಈಡಾಗುತ್ತದೆ. ನೀರಾವರಿಯಲ್ಲಿ 
ಹೆಕ್ಟೇರಿಗೆ 15ರಿಂದ 20ಕ್ವಿಂಟಾಲ್‌ ಇಳುವರಿಯನ್ನು ಮತ್ತು ಖುಷ್ಕಿಯಲ್ಲಿ 10ರಿಂದ 12 ಕ್ವಿಂಟಾಲ್‌ ಇಳುವರಿಯನ್ನು ಪಡೆಯಬಹುದು. 
ಗದಗ, ನವಲಗುಂದ, ರೋಣ ಹಾಗೂ ಮುಂಡರಗಿ ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತದೆ. | 


ಎಳ್ಳು; ಎಳ್ಳು ಜಿಲ್ಲೆಯ ಮುಖ್ಯವಾದ ಎಣ್ಣೆ ಬೀಜದ. ಬೆಳೆಗಳಲ್ಲಿ ಒಂದಾಗಿದೆ. ಈ ಬೆಳೆಯನ್ನು ಹಲವಾರು ವಿಧದ ಮಣ್ಣುಗಳಲ್ಲಿ 
ಬೆಳೆಯಬಹುದು. 1991-92 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 18,415 ಹೆ.ಗಳಲ್ಲಿ ಈ ಬೆಳೆಯನ್ನು ಬೆಳೆಸಿದ್ದು ಇದರಿಂದ 5,276 . 
ಟನ್‌ಗಳಷ್ಟು ಎಳ್ಳನ್ನು ಉತ್ಪಾದನೆ ಮಾಡಲಾಗಿದೆ. ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ಪಡೆದಿರುವ ಈ ಜಿಲ್ಲೆಯು ರಾಜ್ಯದ ಎಳ್ಳು 
ಬೆಳೆಯ ವಿಸ್ತೀರ್ಣದ ಶೇ. 6.17 ಭಾಗ್ಯವನ್ನು ಹೊಂದಿದೆ. ಈ ಬೆಳೆಯ ಇಳುವರಿಯು ಜಿಲ್ಲೆಯಲ್ಲಿ ಹೆಕ್ಟೇರಿಗೆ 301 ಕಿ.ಗ್ರಾಂ.ಗಳಾಗಿದ್ದು 
ರಾಜ್ಯದ ಸರಾಸರಿ ಇಳುವರಿಗಿಂತ (357ಕ.ಗ್ರಾಂ) ಕಡಿಮೆ ಇದೆ. 100 ದಿವಸಗಳ ಅವಧಿಯ ಕೆ.ಡಿ.ಎಸ್‌.ಸಿ-1 ಎಳ್ಳು ತಳಿಯನ್ನು 
ಖುಷ್ಕಿ ಬೇಸಾಯಕ್ಕೆ ಶಿಫಾರಸು ಮಾಡಲಾಗಿದ್ದು ಏಪ್ರಿಲ್‌-ಮೇ ತಿಂಗಳಿನಲ್ಲಿ ಬಿತ್ತನೆಗೆ ಸೂಕ್ತ ಸಮಯ ಆಗಿದೆ.. ಕೀಟಗಳಲ್ಲಿ ಕಾಯಿ 
ತಿನ್ನುವ ಹುಳು, ಮಿಡತೆ ಮತ್ತು ಕತ್ತರಿ ಹುಳು; ರೋಗಗಳಲ್ಲಿ ಎಲೆಚುಕ್ಕೆ ರೋಗ, ಪಿಲ್ಲೋಡಿ ಮತ್ತು ಬೂದಿರೋಗಗಳ ಹಾವಳಿಗೆ 
ಈ ಬೆಳೆಯು ತುತ್ತಾಗುತ್ತದೆ. ಹೆಕ್ಟೇರಿಗೆ 400ರಿಂದ 500 ಕಿ.ಗ್ರ್ಯಾಂ. ಇಳುವರಿಯನ್ನು ನಿರೀಕ್ಷಿಸಲಾಗಿದ್ದು ಸದ್ಯದ ಅಂದಾಜು ಇಳುವರಿ 
ಸುಮಾರು 300 ಕಿ.ಗ್ರ್ಯಾಂ.ಗಳಾಗಿದೆ. ಪ್ರಮುಖವಾಗಿ ಶಿರಹಟ್ಟಿ, ಶಿಗ್ಗಾಂವಿ ಮತ್ತು ಹಾವೇರಿ ತಾಲೂಕುಗಳಲ್ಲಿ ಈ ಬೆಳೆಯನ್ನು 
ಬೆಳೆಯಲಾಗುತ್ತಿದೆ. 

ಅಗಶಿ : ಅಗಶಿ ಅಥವಾ ಲಿನ್‌ಸೀಡ್‌ ಬೆಳೆಯನ್ನು ಪ್ರಮುಖವಾಗಿ ಹಿಂಗಾರಿ ಬೆಳೆಯನ್ನಾಗಿ ರೋಣ, ಹಿರೇಕೆರೂರು, ಗದಗ 
ಮತ್ತು ನವಲಗುಂದ ತಾಲೂಕುಗಳಲ್ಲಿ ಬೆಳೆಯಲಾಗುತ್ತಿದೆ. ಸಾಮಾನ್ಯವಾಗಿ ಅಕ್ಟೋಬರ್‌ ತಿಂಗಳಿನಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ : 
ತಿಂಗಳಲ್ಲಿ ಕೊಯಿಲು ಮಾಡುತ್ತಾರೆ. ಇದರಿಂದ ಎಣ್ಣೆಯನ್ನು ಮತ್ತು ಹಿಂಡಿಯನ್ನು ತಯಾರು ಮಾಡಲಾಗುತ್ತದೆ. 


ಹತ್ತಿ : ರಾಜ್ಯದಲ್ಲೆ ಅತಿ ಹೆಚ್ಚು ಹತ್ತಿ ಬೆಳೆಯ ವಿಸ್ತೀರ್ಣವನ್ನು ಹೊಂದಿರುವ ಈ ಜಿಲ್ಲೆಯು ಉತ್ಪಾದನೆಯಲ್ಲೂ ಮೊದಲನೇಯ 
ಸ್ಥಾನದಲ್ಲಿದೆ. 1991-92 ನೇ ಸಾಲಿನಲ್ಲಿ 1,97,615 ಹೆ.ಗಳಲ್ಲಿ (ರಾಜ್ಯದ ವಿಸ್ತೀರ್ಣದ ಶೇ. 33.12 ) ಹತ್ತಿ ಬೆಳೆಯಲಾಗಿದ್ದು 
ಉತ್ಪಾದನೆಯು 170 ಕಿ.ಗ್ರಾಂ. ಬೇಲುಗಳ ಲೆಕ್ಕದಲ್ಲಿ 2,60,026 ಬೇಲುಗಳಾಗಿದೆ. (ರಾಜ್ಯದ ಹತ್ತಿ ಉತ್ಪತ್ತಿಯ ಶೇ. 27.25). 
ಇಳುವರಿಯು ಹೆಕ್ಟೇರಿಗೆ 235 ಕಿ.ಗ್ರ್ಯಾಂ.ಗಳಾಗಿದ್ದು ರಾಜ್ಯದ ಸರಾಸರಿ ಇಳುವರಿಗಿಂತ 56 ಕಿ.ಗ್ರಾಂ. ಕಡಿಮೆ ಇದೆ. ನೀರಾವರಿಯಲ್ಲಿ 
/26,873 ಹೆ.ಗಳಲ್ಲಿ ಬೆಳೆಯುತ್ತಿದ್ದು, ನೀರಾವರಿ ಬೆಳೆಯ ಇಳುವರಿಯು ಹೆಕ್ಟೇರಿಗೆ 321 ಕಿ.ಗ್ರ್ಯಾಂಗಳಾಗಿದೆ. ಡಾ|| ಕಾತರಕಿ ಎಂಬ 
ವಿದ್ವಾಂಸರು ಉದ್ದ ಎಳೆಯ ಹೈಬ್ರಿಡ್‌ ತಳಿ ವರಲಕ್ಷ್ಮಿಯನ್ನು ರೂಪಿಸಿ (1912) ಜಿಲ್ಲೆಯಲ್ಲಿ ಹತ್ತಿ ಕೃಷಿಗೆ ಹೊಸ ಆಯಾಮ ನೀಡಿದ್ದರು. 


ಕೃಷಿ ಮತ್ತು ನೀರಾವರಿ 285 


ಖುಷ್ಕಿ ಬೆಳೆಯ ಇಳುವರಿಯನ್ನು 222 ಕಿ.ಗ್ರ್ಯಾಂ.ಗಳೆಂದು ಅಂದಾಜು ಮಾಡಲಾಗಿದೆ. ಖುಷ್ಕಿ ಬೆಳೆಗಾಗಿ ಜಯಧರ, ಲಕ್ಷೀ, ಶಾರದಾ 
(.ಪಿ.ಡಿ.8-1), ಅಜಂತಾ (ಡಿ.ಬಿ. 3-12), ಅಬಾಧಿತಾ (ಜಿಕೆ. 276-4) ಮತ್ತು ಡಿ.ಡಿ.ಎಚ್‌-2 ತಳಿಗಳನ್ನು ನೀರಾವರಿ ಬೆಳೆಗೆ 
ಶಾರದಾ (೬.ಪಿ.ಡಿ.8-1) ಮತ್ತು ಅರುಣಭಾ (ಜಿ.ಕೆ. 119) ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಜೂನ್‌ನಿಂದ ಜುಲೈ ಕೊನೆಯವರೆಗೆ 
ಬಿತ್ತನೆಗೆ ಸೂಕ್ತ ಸಮಯವಾಗಿರುತ್ತದೆ. ಈ ಬೆಳೆಯು ಕಾಯಿ ಕೊರೆಯುವ ಚುಕ್ಕೆ ಹುಳು, ಹಿಲಿಯೋಧಿಸ್‌, ಕಾಯಿ ಕೊರೆಯುವ 
ಕೆಂಪು ಹುಳು, ಹೇನು, ಹತ್ತಿಯ ಜಿಗಿ ಥ್ರಿಪ್ಸ್‌, ಕಾಯಿ ಕೊರೆಯುವ ಹುಳು, ಎಲೆ ಸುರುಳಿ ಹುಳು, ಹಿಟ್ಟು ತಿಗಣೆ, ಹತ್ತಿಯ ಕೆಂಪು 
ತಿಗಣೆ, ಮಾಸಲು ಬಣ್ಣದ ತಿಗಣೆ, ಬಿಳಿನೊಣ ಮತ್ತು ಫುಡೇನಿಯ ಕೀಟಗಳಿಂದ ಹಾಗೂ ಬ್ಲ್ಯಾಕ್‌ ಆರ್ಮ (ಟಿಕ್ಟೀರಿಯಲ್‌ ಬೈಟ್‌), 
ಎಲೆ ಚುಕ್ಕೆರೋಗ, ಬೇರು ಕೊಳೆಯುವ ರೋಗ ಮತ್ತು ಬೂದು ರೋಗಗಳ ಹಾವಳಿಗೆ ತುತ್ತಾಗುತ್ತದೆ. ಖುಷ್ಕಿ ಬೆಳೆಯಿಂದ ತಳಿ 
ಮತ್ತು ಹವಾಗುಣಕ್ಕನುಗುಣವಾಗಿ ಹೆಕ್ಟೇರಿಗೆ 625 ರಿಂದ 1,000 ಕಿ.ಗ್ರಾಂ ಇಳುವರಿಯನ್ನು ನೀರಾವರಿ ಬೆಳೆಯಿಂದ ಹೆ.ಗೆ 20 
ರಿಂದ 25 ಕ್ವಿಂಟಾಲ್‌ ಇಳುವರಿ ಪಡೆಯಬಹುದು ಎಂದು ತಿಳಿದುಬಂದಿದೆ. ಹಾನಗಲ್‌, ಹಿರೇಕೆರೂರು, ನರಗುಂದ, ರಾಣೆಬೆನ್ನೂರು, 
ಹಾವೇರಿ, ನವಲಗುಂದ, ರೋಣ, ಶಿಗ್ಗಾಂವಿ, ಶಿರಹಟ್ಟಿ, ಬ್ಯಾಡಗಿ ಮತ್ತು ಧಾರವಾಡ ತಾಲೂಕುಗಳಲ್ಲಿ ಹತ್ತಿ ಬೆಳೆಯನ್ನು ವಿಶೇಷವಾಗಿ 
ಬೆಳೆಯಲಾಗುತ್ತಿದೆ. 


ಜಿಲ್ಲೆಯಲ್ಲಿ ಹತ್ತಿ ನಿಯಂತ್ರಣ ಕಾಯ್ದೆ 1964 ಹಾಗೂ ಹತ್ತಿ ಜಿನ್ನಿಂಗ್‌ ಪ್ರೆಸ್ಸಿಂಗ್‌ ಕಾಯ್ದೆ 1925 (ಕೇಂದ್ರ), ರಾಜ್ಯ ತಿದ್ದುಪಡಿ 
1961 ಜಾರಿಗೊಳಿಸಲಾಗಿದೆ. ಸಹಾಯಕ ಕೃಷಿ ನಿರ್ದೇಶಕರುಗಳು ಮೇಲ್ಕಂಡ ಕಾಯಿದೆಗಳ ಉಲ್ಲಂಘನೆ ಪ್ರಕರಣಗಳನ್ನು ಗುರುತಿಸಿ 
ದಾಖಲಾತಿಗಳನ್ನು ಸಹಾಯಕ ಕೃಷಿ ನಿರ್ದೇಶಕರು (ಹತ್ತಿ ಕಾನೂನು) ಹುಬ್ಬಳ್ಳಿ ಇವರಿಗೆ ಮುಂದಿನ ಕ್ರಮಕ್ಕಾಗಿ ಕಳುಹಿಸಿಕೊಡುವರು. 
ಕೇಂದ್ರ ಪುರಸ್ಕೃತ ಹತ್ತಿ ಅಭಿವೃದ್ಧಿ ಯೋಜನೆಯಡಿ 1992-93 ನೇ ಸಾಲಿನಲ್ಲಿ ತಳಿವಾರು ಆವರಿಸಿದ ಕ್ಷೇತ್ರ ಈ) ಹೀಗಿದೆ: ಜಯಧರ 
1,06,030; ರೇಣುಕಾ 1,223; ಲಕ್ಷ್ಮೀ 70; ಶಾರದಾ 171; ಅಬಾಧಿತಾ 1,655; ಜೆ.ಕೆ. 119-43; ಜಯಲಕ್ಷ್ಮಿ 80,191; 
ವರಲಕ್ಷ್ಮಿ 25 ಮತ್ತು ಇತರೆ ತಳಿಗಳು-25. ಒಟ್ಟು 370 ಕಿಗ್ರಾಂ ಬ್ರೀಡರ್ಸ್‌ ಹತ್ತಿ ಬೀಜವನ್ನು ಹಂಚಿಕೆಮಾಡಲಾಯಿತು. ಈ 
ಯೋಜನೆಯಲ್ಲಿ ಹತ್ತಿ ಬೆಳೆಗೆ ಬೀಜ ಮತ್ತು ರಸಗೊಬ್ಬರಗಳ ವಿತರಣೆ, ಸಸ್ಯ ಸಂರಕ್ಷಣಾ ಕಾರ್ಯಕ್ರಮಗಳು, ಪ್ರಾತ್ಯಕ್ಷಿಕೆಗಳು ಹಾಗೂ 
ಅರಳೆಯ ವರ್ಗೀಕರಣ ಇವೆಲ್ಲವನ್ನು ಹಮಿಕ್ಲೊಳ್ಳಲಾಗಿದೆ. 


ಕಬ್ಬು ಕಬ್ಬು ಒಂದು ಮುಖ್ಯವಾದ ಆರ್ಥಿಕ ಬೆಳೆಯಾಗಿದೆ. ಜಿಲ್ಲೆಯಲ್ಲಿ ಖುಷ್ಕಿಯಲ್ಲೂ ಕಬ್ಬಿನ ಬೆಳೆ ಬೆಳೆಯಲಾಗುತ್ತಿದೆ. ಒಟ್ಟು 
5567 ಹೆ.ಗಳಷ್ಟು ಪ್ರದೇಶಗಳಲ್ಲಿ ಬೆಳೆದಿರುವ ಈ ಬೆಳೆಯಿಂದ 1991-92 ನೇ ಸಾಲಿನಲ್ಲಿ 4,23,092 ಟನ್‌ಗಳಷ್ಟು ಕಬ್ಬು 
ಉತ್ಪಾದನೆಯಾಗಿದೆಯೆಂದು ಅಂದಾಜು ಮಾಡಲಾಗಿದೆ. ರಾಜ್ಯದಲ್ಲಿ ವಿಸ್ತೀರ್ಣದಲ್ಲಿ ಏಳನೇಯ ಸ್ಥಾನವನ್ನು ಉತ್ಪಾದನೆಯಲ್ಲಿ 
ಒಂಭತ್ತನೇ ಸ್ಥಾನವನ್ನು ಜಿಲ್ಲೆಯು ಹೊಂದಿದೆ; ವಿಸ್ತೀರ್ಣದಲ್ಲಿ ರಾಜ್ಯದ ಶೇ. 1.94 ಭಾಗವನ್ನು ಜಿಲ್ಲೆಯು ಹೊಂದಿದೆ. ಇಳುವರಿಯು 
ಹೆಕ್ಟೇರಿಗೆ 80 ಟನ್ನುಗಳಾಗಿದ್ದು ರಾಜ್ಯದ ಸರಾಸರಿ ಇಳುವರಿಗಿಂತ 8 ಟನ್‌ ಕಡಿಮೆ ಇದೆ. ಸಿ.ಒ-419, ಸ.ಒ-7219, ಸಿ.ಒ-140 
ಮತು ಸಿ.ಒ-6415 ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಖುಷ್ಕಿಯಲ್ಲಿ ಸಿ.೬ಒ-740 ತಳಿಗೆ ಜನವರಿ-ಮಾರ್ಚ್‌ 
ತಿಂಗಳುಗಳು ಬಿತ್ತನೆ ಪ್ರಾರಂಭ ಮಾಡಲು ಸೂಕ್ತ ಕಾಲ. ಕೀಟಗಳಲ್ಲಿ ಗೆದ್ದಲು, ಸುಳಿಕೊರೆಯುವ ಹುಳು ಮತ್ತು ಕಾಂಡ ಕೊರೆಯುವ 
ಹುಳು ಹಾಗೂ ರೋಗಗಳಲ್ಲಿ ಕಾಡಿಗೆ ರೋಗ, ನಂಜುರೋಗ, ಅನಾನಸ್‌ ರೋಗ ಮತ್ತು ಎಲೆಚುಕ್ಕೆ ರೋಗಗಳಿಂದ ಹಾವಳಿಗೆ 
ಒಳಗಾಗುತ್ತದೆ. ಖುಷ್ಕಿ ಬೆಳೆಯಿಂದ ಹೆಕ್ಟೇರಿಗೆ 80-100 ಟನ್‌ಗಳಷ್ಟು ಹಾಗೂ ನೀರಾವರಿ ಬೆಳೆಯಿಂದ ಹೆಕ್ಟೆರಿಗೆ 90ರಿಂದ 115 
ಟನ್‌ಗಳಷ್ಟು ಇಳುವರಿ ಪಡೆಯಬಹುದೆಂದು ತಿಳಿದುಬಂದಿದೆ. 


ಕಬ್ಬು ಅಭಿವೃದ್ಧಿ ಯೋಜನೆಯಡಿ ಕಬ್ಬು ಬೆಳೆಗಾರರಿಗೆ ಬಿತ್ತನೆ ಬೀಜಗಳ ದ್ವಿಗುಣಗೊಳಿಸುವಿಕೆಗಾಗಿ ಬಿತ್ತನೆ ತುಂಡುಗಳ ಮೇಲೆ 
೦ 


ಹೆಕ್ಟೇರಿಗೆ 2,200 ರೂ.ಗಳ ಸಹಾಯ ಧನ ಹಾಗೂ ಹೆಕ್ಟೇರಿಗೆ 500 ರೂ.ಗಳ ಸಾರಿಗೆ ಸಹಾಯ ಧನವನ್ನು ಒದಗಿಸಲಾಗುವುದು. 


1992-93 ನೇ ಸಾಲಿನಲ್ಲಿ 2,280 ಟನ್‌ ಕಬ್ಬಿನ ಬಿತ್ತನೆ ಬೀಜದ ತುಂಡುಗಳನ್ನು ಹಂಚಲಾಯಿತು. 1993 ರ ಮಾರ್ಚ್‌ ವೇಳೆಗೆ 
1.973 ಹೆಸಲ್ಲೂ ಕೂಳೆ ಬೆಳೆಯನ್ನು 2,187 ಹೆ.ಗಳಲ್ಲೂ ಬೆಳೆಸಲಾಗಿತ್ತು. ಕಬ್ಬಿನ ಬೆಳೆಗೆ ಹನಿ ನೀರಾವರಿ 


ಕಬ್ಬಿನ ಹೊಸ ಬೆಳೆಯನ್ನು 1 
ಕ ಖರೀದಿಗಾಗಿ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತಿದೆ. 1993 ರ ಮಾರ್ಚ್‌ ವೇಳೆಗೆ 


ವಡಿಸಲು ಉಪಕರಣಗಳ 
ಪದ್ಧತಿಯನ್ನು ಅಳ 


ಜಿಲ್ಲೆಯಲ್ಲಿ 16 ಹೆ. ಜಮೀನಿನಲ್ಲಿ ಕಬ್ಬಿನ ಬೆಳೆಗೆ ಹನಿ ತುಂತುರು ನೀರಾವರಿ ಉಪಕರಣಗಳನ್ನು ಅಳವಡಿಸಲಾಗಿತ್ತು. ಸುಮಾರು 
250 ಹೆ. ಕಬ್ಬಿನ ಬೆಳೆಯ ಪ್ರದೇಶಕ್ಕೆ ಪರತಂತ್ರ ಜೀವಿಗಳನ್ನು ಬಿಡುಗಡೆ ಮಾಡಲಾಯಿತು. 


ಪರಿಕರಗಳ ಸರಬರಾಜು, ಸಮೀಕ್ಷೆ ಮತ್ತು ಗುಣ ನಿಯಂತ್ರಣ 


ಕೃಷಿ ಸಾಮಗ್ರಿಗಳ ಪೂರೈಕೆ, ಉಸ್ತುವಾರಿ ಮತ್ತು ಗುಣ ನಿಯಂತ್ರಣ ಕಾರ್ಯಕ್ರಮಗಳು ಕೃಷಿ ಇಲಾಖೆಯ ಪ್ರಮುಖ 
ಚಟುವಟಿಕೆಗಳಾಗಿದ್ದು ಈ ಕಾರ್ಯಗಳನ್ನು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ಗುಣಮಟ್ಟದ ಪರಿಕರಗಳಾದಂತಹ 
ಬಿತ್ತನೆ ಬೀಜ, ರಸಗೊಬ್ಬರ, ಸಸ್ಯ ಸಂರಕ್ಷಣಾ ರಾಸಾಯನಿಕಗಳ ಸರಬರಾಜನ್ನು ಎಲ್ಲಾ ವರ್ಗಗಳ ರೈತ ಸಮೂಹಕ್ಕೆ ಬೇಕಾಗುವಷ್ಟು 
` ಮತ್ತು ಅವರಿಗೆ ಸುಲಭವಾಗಿ ಲಭ್ಯವಾಗುವಷ್ಟು ಸನಿಹದಲ್ಲಿ ದೊರೆಯುವುದನ್ನು ಕಾಯ್ದುಕೊಳ್ಳಲಾಗುತ್ತದೆ. ಕೃಷಿ ಇಲಾಖೆಯು ಆಯಾ 
ವರ್ಷದಲ್ಲಿ ಬೇಕಾದ ತಳಿವರ್ಧಕ, ಮೂಲ ಮತ್ತು ಪ್ರಮಾಣಿತ ಬೀಜದ ಬೇಡಿಕೆಯನ್ನು ಅಂದಾಜು ಮಾಡಿ ಅವುಗಳ ಉತ್ಪಾದನೆಯನ್ನು 
ಸಂಬಂಧಪಟ್ಟ ಸಂಸ್ಥೆಗಳ ಮೂಲಕ ವ್ಯವಸ್ಥೆ ಮಾಡುವುದು. ರಾಜ್ಯದಲ್ಲಿ ಉತ್ಪಾದಿಸುವ ಮೂಲ ಮತ್ತು ಪ್ರಮಾಣಿತ ಬೀಜವನ್ನು 
ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಯವರು ಪ್ರಮಾಣೀಕರಿಸುವರು. ತಳಿವರ್ಧಕ ಬೀಜವನ್ನು ಎರಡು ಕೃಷಿ 
ವಿಶ್ವವಿದ್ಯಾನಿಲಯಗಳಲ್ಲಿ ಉತ್ಪಾದಿಸಲಾಗುತ್ತದೆ. ಮೂಲ ಬೀಜವನ್ನು ಇಲಾಖೆಯ ಕೃಷಿ ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮ, 
ರಾಷ್ಟ್ರೀಯ ಬೀಜ ಸಂಸ್ಥೆ, ಕರ್ನಾಟಕ ಎಣ್ಣೆಕಾಳು ಮತ್ತು ಇತರೆ ಪ್ರಧಾನ ಖಾಸಗಿ ಸಂಸ್ಥೆಗಳಾದ ಮಹಿಕೋ, ನಾಥ್‌, ಇಚಡಿ ಪ್ಯಾರಿ, 
ಸ್ಕಾಂಡೋಸ್‌ ಮುಂತಾದವುಗಳ ಮೂಲಕ ಕೈಗೊಳ್ಳಲು ವ್ಯವಸ್ಥೆ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರದ ಬೀಜ ಬದಲಿಕೆ ಪ್ರಮಾಣದ 
ಸೂತ್ರದ ಪ್ರಕಾರ ಇಲಾಖೆಯು ಒಟ್ಟು ಬೀಜಗಳ: ಬೇಡಿಕೆಯಲ್ಲಿ ಧಾನ್ಯಗಳು ಶೇ. 7ರಿಂದ 10 ರಷ್ಟು, ಸಂಕರ ತಳಿಗಳು ಶೇ. 100 
ರಷ್ಟು, ದ್ವಿದಳ ಧಾನ್ಯ ಶೇ. 3ರಿಂದ 13ರಷ್ಟು ಮತ್ತು ಎಣ್ಣೆ ಬೀಜ ಶೇ. 5ರಿಂದ 10ಪ್ರಮಾಣದ ಬೀಜ ಬದಲಿಕೆ ಕಾರ್ಯಕ್ರಮವನ್ನು 
ಹಮಿಕ್ಟೊಳ್ಳಲಾಗುತ್ತದೆ. ; 


ಬಿತ್ತನೆ ಬೀಜದ ಗುಣನಿಯಂತ್ರಣ : ಕೃಷಿ ಉತ್ಪಾದನೆಯಲ್ಲಿ ಬಿತ್ತನೆ ಬೀಜದ ಪಾತ್ರವು ಬಹು ಮುಖ್ಯವಾಗಿದ್ದು ಅದರ 
ಗುಣಮಟ್ಟವ್ನಿ 'ಕಾಪಾಡುವ ಸಲುವಾಗಿ ಬೀಜ ಅಧಿನಿಯಮ 1966 ಮತ್ತು ಬೀಜ ನಿಯಮಾವಳಿ 1968 ಇವುಗಳನ್ನು 
ಪರಿಣಾಮಕಾರಿಯಾಗಿ ಜಿಲ್ಲೆಯಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಬೀಜ ಅಧಿನಿಯಮದ ಮುಖ್ಯ ಉದ್ದೇಶವು ರೈತರಿಗೆ ಮಾರಾಟ ಮಾಡುವ 
ಬಿತ್ತನೆ ಬೀಜದ ಗುಣಮಟ್ಟದ ಬಗ್ಗೆ ಕಡ್ಡಾಯವಾಗಿ ತಲೆಪಟ್ಟಿ (ಲೇಬಲ್‌) ಹಾಕುವುದು ಹಾಗೂ ಸ್ವಯಂಪ್ರೇರಿತ ಪ್ರಮಾಣೀಕರಣದ 
ಮೂಲಕ ಗುಣಮಟ್ಟವನ್ನು ಕಾಪಾಡುವುದು ಆಗಿರುತ್ತದೆ. ಆದುದರಿಂದ ನೋಂದಾಯಿಸಿದ ತಳಿಯ ಬಿತ್ತನೆ ಬೀಜವನ್ನು ವಿತರಿಸುವಾಗ 
ಅದು ಬಿತ್ತನೆಯ ಕನಿಷ್ಠ ಗುಣಮಟ್ಟವನ್ನು ಹೊಂದಿರುವ ಬಗ್ಗೆ ಖಾತರಿಪಡಿಸುವ ತಲೆಪಟ್ಟಿ ಹಾಕಿರುವುದು ಅತಿ ಮುಖ್ಯವಾಗಿಕುತ್ತದೆ. 
ಬೀಜ ಪರಿವೀಕ್ಷಕರು ಸೇವಾ ಮಾದರಿಗಳಡಿಯಲ್ಲಿ ಕಳಪೆ ಎಂದು ಕಂಡುಬಂದಂತಹವುಗಳನ್ನು ಬಿತ್ತನೆಗೆ ಬಳಸಬಾರದೆಂದು ರೈತರಿಗೆ 
ತಿಳುವಳಿಕೆ ನೀಡುವದಲ್ಲದೆ ಬೀಜ ಅಧಿನಿಯಮದ ಮಾದರಿಗಳಿಗೆ ಸಂಬಂಧಿಸಿದಂತೆ ಬೀಜ ಕಾಯಿದೆ ಮತ್ತು ಬೀಜ ನಿಯಮಾನುಸಾರ 
ಕ್ರಮ ಕೈಗೊಳ್ಳುವರು. 1992-93 ನೇ ಸಾಲಿನಲ್ಲಿ ಸೇವಾ ಮಾದರಿಯಡಿ 2,204 ಹಾಗೂ ಬಿತ್ತನೆ ಬೀಜ ಅಧಿನಿಯಮದಡಿ 1,050 
ಬಿತ್ತನೆ ಬೀಜದ ಮಾದರಿಗಳನ್ನು ಸಂಗ್ರಹಿಸಿದ್ದು ಅವುಗಳಲ್ಲಿ ಒಟ್ಟು 873 ಮಾದರಿಗಳು ಕಳಪೆಯಾಗಿದ್ದವು. ಕಳಪೆ ಗುಣಮಟ್ಟದ 
ಮಾದರಿಗಳ ಮಾರಾಟಗಾರರ ವಿರುದ್ದ ಎಚ್ಚರಿಕೆ ನೋಟೀಸ್‌ ನೀಡುವುದು, ಮಾರಾಟ ತಡೆ ಆಜ್ಞೆ ನೀಡುವುದು, ನ್ಯಾಯಾಲಯದಲ್ಲಿ 
ಮೊಕದ್ದಮೆ ಹೂಡುವುದು, ಬೀಜಗಳನ್ನು ಮುಟ್ಟುಗೋಲು ಹಾಕುವುದು ಮುಂತಾದ ಕ್ರಮಗಳನ್ನು ಕೈಗೊಳ್ಳಲಾಯಿತು. 


ಧಾರವಾಡದಲ್ಲಿರುವ ಬೀಜ ಪರೀಕ್ಷಾ ಪ್ರಯೋಗಾಲಯವು ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ, ಬಿಜಾಪುರ, ರಾಯಚೂರು, 
ಗುಲ್ಬರ್ಗಾ ಮತ್ತು ಬೀದರ್‌ ಜಿಲ್ಲೆಗಳ ಅಧಿಕಾರ ವ್ಯಾಪ್ತಿ ಹೊಂದಿದ್ದು ಆಯಾ ಜಿಲ್ಲೆಗಳಿಂದ ಬಂದಂತಹ ಬೀಜ ಮಾದರಿಗಳನ್ನು 
ವಿಶ್ಲೇಷಣೆ ಮಾಡಿ ಬೀಜದ ಗುಣಮಟ್ಟ ಕಾಪಾಡುವ ಕಾರ್ಯವನ್ನು ನಿರ್ವಹಿಸುತ್ತಿದೆ. 


ಭೂಫಲವತ್ತತೆ ಮತ್ತು ಗೊಬ್ಬರಗಳು 


ಭೂಮಿಯ ಬೆಳೆ ಕೊಡುವ ಸಾಮರ್ಥ್ಯ ಅಥವಾ ಉತ್ಪಾದಕತೆ, ಅದರ ನೀರುಳಿಸಿಕೊಳ್ಳುವ ಶಕ್ತಿ ಸಾಕಷ್ಟು ಮಟ್ಟದಲ್ಲಿ ಗಾಳಿ-ನೀರು 
ತೂರುವ ಸೌಲಭ್ಯ, ಕೊಳೆತ ಸಾವಯವ ವಸ್ತುಗಳು ಅಂದರೆ ಎಲೆ, ಕಸ-ಕಡ್ಡಿ ಪ್ರಾಣಿ ಉಳಿಕೆ-ಪಳಿಕೆಗಳು ಹಾಗೂ ಖನಿಜಗಳ 


ಕೃಷಿ ಮತ್ತು ನೀರಾವರಿ 287 
ಕರಗುವಿಕೆಯಿಂದ ಒದಗುವ ಪೋಷಕಗಳ ಸರಬರಾಜು ಇವುಗಳನ್ನು ಅವಲಂಬಿಸಿದೆ. ಇಂಗಾಲ, ಜಲಜನಕ, ಕ್ಯಾಲ್ಸಿಯಂ, ಆಮ್ಲಜನಕ, 
ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಗಂಧಕ, ಕಬ್ಬಿಣ, ತಾಮ್ರ, ಮ್ಯಾಂಗನೀಸ್‌, ಸತು, ಬೋರಾನ್‌, ಮೊಲಿಬಿನಂ 
ಮತ್ತು ಕ್ಲೋರೀನ್‌ನಂಥ ಮೂಲ ವಸ್ತುಗಳು ಸಸ್ಯ ಬೆಳವಣಿಗೆಗೆ ಅವಶ್ಯಕವಾಗಿವೆ. ಈ ವಸ್ತುಗಳಲ್ಲಿ ಇಂಗಾಲ, ಜಲಜನಕ, ಆಮ್ಲಜನಕ, 
ಗಾಳಿ ನೀರಿನಿಂದ ಒದಗುತ್ತವೆ. ಕೆಲವು ಸಸ್ಯಗಳು ಸಾರಜನಕವನ್ನು ಗಾಳಿಯಿಂದ ಪಡೆಯಬಲ್ಲವು. ಇವುಗಳನ್ನು ಬಿಟ್ಟರೆ ಉಳಿದೆಲ್ಲಾ 
ಸಸ್ಯಗಳಿಗೂ ಈ ಪೋಷಕ ವಸ್ತುಗಳು ಮಣ್ಣಿನಿಂದಲೇ ಒದಗಬೇಕು. ಈ ವಸ್ತುಗಳು ಭೂಮಿಯಲ್ಲಿ ಅಗತ್ಯ ಪ್ರಮಾಣದಲ್ಲಿ ಇಲ್ಲದಿದ್ದಾಗ 
ಈ ಪೋಷಕಗಳನ್ನೊಳಗೊಂಡ ಸೆಗಣಿ-ಗಂಜಲ, ಸೊಪ್ಪು-ಸದೆ, ಬೂದಿ ಇಂಥವುಗಳನ್ನೂ ಇಲ್ಲವೇ ರಾಸಾಯನಿಕಗಳನ್ನೂ ಭೂಮಿಗೆ 
ಸೇರಿಸಿ ಸಮರ್ಪಕ ಬೆಳೆಗೆ ದಾರಿ ಮಾಡಿಕೊಡುವುದು ಅನಿವಾರ್ಯವಾಗುತ್ತದೆ. 


ಸಸ್ಯ-ಪ್ರಾಣಿ ಮೂಲ ಗೊಬ್ಬರಗಳಲ್ಲಿ ಮುಖ್ಯವಾದವು (1) ಪ್ರಾಣಿ ಮೂಲ ಗೊಬ್ಬರ ಕಚ್ಚಾ ವಸ್ತುಗಳು - ದನದ ಕೊಟ್ಟಿಗೆಯಲ್ಲಿ 
ಒದಗುವ ಸಗಣಿ-ಗಂಜಲ, ಹಾಸುಹುಲ್ಲು ಕಸ ಇತ್ಯಾದಿ, ಆಡುಕುರಿಗಳ ಹಿಕ್ಕೆ ಇತ್ಯಾದಿ, (2) ಸಸ್ಯ ಮರ ಉಳಿಕೆ ವಸ್ತುಗಳು, (3) 
ಹಸಿರು ಗೊಬ್ಬರಗಳು-ಅಫ್ಲೆಣಬು, ಡಯಾಂಚ, ಅಲಸಂದೆ, ಹುರಳಿ, ಬರ್‌ಸೀಮ್‌ ಇತ್ಯಾದಿ, (4) ಹಸಿರೆಲೆ ಮರಗಿಡಗಳು- ಹೊಂಗೆ, 
ಗಿದಿಸೀಡಿಯಾ, ಲ್ಯೂಸೇನಾ ಇತ್ಯಾದಿ (5) ನಗರ ಗ್ರಾಮೀಣ ಕಾಂಪೋಸ್ಟ್‌ ಮತ್ತು (6) ಕೃಷಿ ಕೈಗಾರಿಕಾ ಉಪವಸ್ತುಗಳು- ಎಣ್ಣೆ 
ಬೀಜದ ಹಿಂಡಿ, ತರಕಾರಿ ಕಸ, ಹತ್ತಿ ರೇಷ್ಮೆ ಇವುಗಳ ಕಸ, ಬತ್ತದ ಹೊಟ್ಟು, ಸಕ್ಕರೆ ಕಾರ್ಯಾನೆ ಹಾಗೂ ಉಪವಸ್ತುಗಳು, 
ಸಮುದ್ರದಿಂದ ಒದಗುವ ಮೀನಿನ ಪುಡಿ ಹಾಗೂ ಕಳೆಗಳು. ಇತ್ತೀಚೆಗೆ ಸುಧಾರಿತ ರೀತಿಯಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ತಯಾರು 
ಮಾಡುವ ವಿಧಾನ (ಟ್ರೆಂಚ್‌ ಅಥವಾ ಅಗಳು ವಿಧಾನ, ಪ್ಲಾಸ್ಟರ್‌ ಹೀಪ್‌ ಅಥವಾ ಸಾರಿಸಿದ ಗುಡ್ಡೆ ವಿಧಾನ) ಅನುಸರಿಸಲಾಗುತ್ತಿದೆ. 
ಕಾಂಪೋಸ್ಟ್‌ ಎಂದರೆ ಕೊಟ್ಟಿಗೆ ಕಸ, ತರಗೆಲೆ, ಹುಲ್ಲುಕಸ, ಬೂದಿ, ಸುಣ್ಣ ರಾಸಾಯನಿಕಗಳು ಇವುಗಳೆಲ್ಲವನ್ನು ಸೇರಿಸಿ ಗುಂಡಿಯಲ್ಲಿ 
ಇಲ್ಲವೇ ರಾಶಿಯಲ್ಲಿ ಕೊಳೆಸಿ, ಕಳಿತ ಗೊಬ್ಬರ. 


ಸಾರಜನಕ ಗೊಬ್ಬರಗಳಲ್ಲಿ ಅಮೋನಿಯಂ ಸಲ್ಫೇಟ್‌ (ಶೇ. 21 ಸಾರಜನಕಾಂಶ), ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್‌ (ಲೇ. 
21), ಯೂರಿಯಾ ಥೇ. 46), ದ್ರವ ಅಮೋನಿಯಾ (ಠೇ. 82.4) ಮತ್ತು ಅಮೋನಿಯಂ ಕ್ಲೋರೈಡ್‌ ಛೇ. 25) ಮುಖ್ಯವಾದವು. 
ರಂಜಕ ಗೊಬ್ಬರಗಳಲ್ಲಿ ಸೂಪರ್‌ ಫಾಸ್ಟೇಟ್‌ (ಠೇ. 16-18 ನೀರಿನಲ್ಲಿ ಕರಗುವ ರಂಜಕಾಂಶ), ಡೈ ಕ್ಯಾಲ್ಸಿಯಂ ಫಾಸ್ಟೇಟ್‌ (ಛೇ. 
35-40 ಸಿಟ್ರೇಟ್‌ನಲ್ಲಿ ಕರಗುವ ರಂಜಕಾಂಶ), ರಾಕ್‌ ಫಾಸ್ಟೇಟ್‌ ಅಥವಾ ಶಿಲಾರಂಜಕ (ಠೇ. 30-38 ರಂಜಕಾಂಶ) ಮುಖ್ಯವಾದವು. 
ಪೊಟ್ಯಾಷ್‌ ಗೊಬ್ಬರಗಳಲ್ಲಿ ಮ್ಯೂರಿಯೇಟ್‌ ಆಫ್‌ ಪೊಟ್ಯಾಷ್‌ ಅಥವಾ ಪೊಟ್ಯಾಷಿಯಂ ಕ್ಲೋರೈಡ್‌ ಛೇ. 60 ಪೊಟ್ಯಾಷ್‌) ಮತ್ತು 
ಸಲ್ಫೇಟ್‌ ಆಫ್‌ ಪೊಟ್ಯಾಷ್‌ ಛೇ. 50-53. ಪೊಟ್ಯಾಷ್‌) ಮುಖ್ಯವಾದವು. ಸಂಯುಕ್ತ ಗೊಬ್ಬರಗಳಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್‌, 
ಮಾನೋ ಅಥವಾ ಡೈ ಅಮೋನಿಯಂ ಫಾಸ್ಟೇಟ್‌, ಅಮೋನಿಯಂ ಫಾಸ್ಟೇಟ್‌-ಸಲ್ಪೇಟ್‌, ಅಮೋನಿಯಂ ಸಲ್ಫೇಟ್‌ ಫಾಸ್ಟೇಟ್‌, 
ಯೂರಿಯಾ ಅಮೋನಿಯಂ ಫಾಸ್ಫೇಟ್‌, ನೈಟ್ರೋಫಾಸ್ಟೇಟ್‌ ಮುಖ್ಯವಾದವು. 

ಹಲವಾರು ಸಸ್ಯ ಪೋಷಕಾಂಶಗಳನ್ನು ಎಲೆ ಮತ್ತು ಕಾಂಡಗಳ ಮೂಲಕ ಬೆಳೆಗೆ ಒದಗಿಸಬಹುದು. ಇದುವರೆಗೆ ನಡೆದಿರುವ 
ಸಂಶೋಧನೆಯ ಆಧಾರದ ಮೇಲೆ ಎಲ್ಲಾ ಮುಖ್ಯ ಆಹಾರಾಂಶಗಳು ಮತ್ತು ಲಘುಪೋಷಕಾಂಶಗಳನ್ನು ವಾರ್ಷಿಕ ಮತ್ತು ಹಣ್ಣಿನ 
ಬೆಳೆಗಳಿಗೆ ಒದಗಿಸಿ ಉತ್ತಮ ಫಲಿತಾಂಶ ಪಡೆಯಬಹುದೆಂದು ತಿಳಿದು ಬಂದಿದೆ. ನಮ್ಮ ರಾಜ್ಯದಲ್ಲಿ ನಡೆದಿರುವ . ಅಧ್ಯಯನದ 
ಪ್ರಕಾರ ಕಪ್ಪು ಮಣ್ಣುಗಳಲ್ಲಿ ಸತು, ಕಬ್ಬಿಣ ಮತ್ತು ಮ್ಯಾಂಗನೀಸ್‌ ಕೊರತೆ ಇರುವುದು ಕಂಡುಬಂದಿದೆ. ಮಣ್ಣು ಪರೀಕ್ಷೆ ಆಧಾರದ 
ಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗುತ್ತಿದೆ. ಉತ್ಪಾದನೆಗಾಗಿ ಬೆಳೆಯು ಉಪಯೋಗಿಸಿಕೊಳ್ಳುವ ಸಸ್ಯ ಪೋಷಕಾಂಶಗಳ 
ಪ್ರಮಾಣ ಮತ್ತು ಮಣ್ಣಿನಲ್ಲಿ ದೊರೆಯುವ ಸಸ್ಯ ಪೋಷಕಾಂಶಗಳ ಮಟ್ಟ ಅಥವಾ ಮಣ್ಣಿನ ಫಲವತ್ತತೆಯನ್ನು ಆಧರಿಸಿ ಎವಿಧ 
ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಲಾಗುತ್ತಿದೆ. ಗೋಬರ್‌ ಗ್ಯಾಸ್‌ ಪ್ಲಾಂಟ್‌ ಅಥವಾ ಜೈವಿಕ ಅನಿಲ ಘಟಕಗಳನ್ನೂ 
ಇತ್ತೀಚೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪಿಸಲಾಗುತ್ತಿದೆ. ಜೀವಾನಿಲ ಉತ್ಪತ್ತಿಯಾದ ನಂತರ ಹೊರಬರುವ ಗೊಬ್ಬರ ಪೂರ್ಣವಾಗಿ 
ಜೀರ್ಣಗೊಂತೆ ಸ್ಥಿತಿಯಲ್ಲಿದ್ದು ಸಸಾರಜನಕ ಮತ್ತು ಕಳಿತ ಸಸ್ಯ (ಹ್ಯೂಮಸ್‌)ದಿಂದ ಜಸ , ಗೋಬರ್‌ ಗ್ಯಾಸ್‌ 
ಯಂತ್ರದಿಂದ ಬರುವ ಗೊಬ್ಬರ ಸಾರಭರಿತವಾಗಿದ್ದು ಇಂತಹ ಗೊಬ್ಬರದಿಂದ ಮಣ್ಣಿನ ಕಣಜೋಡಣೆ ಕುದುರಿ ಬೆಳೆಯ ಇಳುವರಿಯೂ 


en ಗ್‌ 


288 | ಧಾರವಾಡ ಜಿಲ್ಲೆ 


ಸೂಕ್ಷಾಣು ಜೀವಿಗಳಿಂದ ತಯಾರಿಸಲ್ಪಡುವ ಜೈವಿಕ ಗೊಬ್ಬರಗಳು : ಸಸ್ಯಗಳಿಗೆ ಪೋಷಕಾಂಶಗಳನ್ನು ಅದರಲ್ಲೂ ಹೆಚ್ಚಾಗಿ 
ಸಾರಜನಕವನ್ನು ಒದಗಿಸುತ್ತವೆ. ಈ ಸೂಕ್ಷಾಣು ಜೀವಿಗಳು ಅಜೋಲ, ಪಾಚಿ ಮತ್ತು ರೈಜೋಬಿಯಂ ಗುಂಪಿಗೆ ಸೇರಿವೆ. ಅಜೋಲ 
ಎಂಬುದು ನೀರಿನ ಮೇಲೆ ತೇಲಾಡಿಕೊಂಡು ಬೆಳೆಯಬಲ್ಲ ಒಂದು ಸಸ್ಯ. ಇದಕ್ಕೆ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿ 
ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇದೆ. ಈ ಕಾರ್ಯಕ್ಕೆ ಇದರಲ್ಲಿರುವ "ಅನಬಿನಾ' ಎಂಬ ನೀಲಿ ಹಸಿರುಪಾಚಿ ಸಹಾಯ ಮಾಡುತ್ತದೆ. 
' _ಜೋಲದಲ್ಲಿ ಶೇಕಡ 4 ರಿಂದ 6 ಸಾರಜನಕವಿದೆ. ಜೊತೆಗೆ ಸಸ್ಯ ಬೆಳವಣಿಗೆಗೆ ಬೇಕಾದ ಹಲವಾರು ಲಘು ಪೋಷಕಾಂಶಗಳು 
ಇದರಲ್ಲಿ ಅಡಗಿವೆ. ರೈಜೋಬಿಯಂ ದ್ವಿದಳ ಧಾನ್ಯ ಬೆಳೆಗಳ ಬೇರು ಮತ್ತು ಕಾಂಡಗಳಲ್ಲಿ ಗಂಟುಗಳನ್ನುಂಟು ಮಾಡಬಲ್ಲ ಏಕಾಣುಜೀವಿ. 
ದ್ವಿದಳ ಧಾನ್ಯ ಬೀಜಗಳನ್ನು ಸೂಕ್ತವಾದ ರೈಜೊಬಿಯಂ ಜೀವಾಣುವಿನಿಂದ ಉಪಚರಿಸಿದಾಗ ಅವು ವಾತಾವರಣದಲ್ಲಿರುವ 
ಸಾರಜನಕವನ್ನು ಹೀರಿ ನೇರವಾಗಿ ಸಸ್ಯಗಳಿಗೆ ಒದಗಿಸಿಕೊಡುತ್ತವೆ. ನೀಲಿ\ಹಸಿರು ಪಾಚಿ ವಾತಾವರಣದಲ್ಲಿರುವ ಸಾರಜನಕವನ್ನು 
ಹೀರಿ ಬೆಳೆಗಳಿಗೆ ಒದಗಿಸಿಕೊಡುತ್ತದೆ. ನೀರು ನಿಲ್ಲುವ ಗದ್ದೆ ಜಮೀನಿನಲ್ಲಿ ಇದು ಹುಲುಸಾಗಿ ಬರುತ್ತದೆ. 


ಹಸಿರು ಗೊಬ್ಬರಗಳಲ್ಲಿ ಎರಡು ಬಗೆ: ಮೊದಲನೆಯ ಬಗೆಯದು ಗದ್ದೆಯಲ್ಲಿ ಮುಖ್ಯ ಬೆಳೆಗಳಾದ ಕಬ್ಬು, ಭತ್ತ ಅಥವಾ 
ಇತರ ನೀರಾವರಿ ಬೆಳೆಗಳ ಮೊದಲು 6-8 ವಾರಗಳ ಅವಧಿಯಲ್ಲಿ ಕೊಯ್ಲಿಗೆ ಬರುವ ಮತ್ತು ಹೇರಳವಾಗಿ ಸೊಪ್ಪು ಕಾಂಡವನ್ನು 
ಕೊಡುವ ಬೆಳೆಗಳು; ಎರಡನೆಯದು, ಸಮೃದ್ಧವಾಗಿ ಚೆಗುರಿ ಕಾಲಕಾಲಕ್ಕೆ ಕಡಿದಂತೆ ಹೆಚ್ಚು ಹಸಿರು ಸೊಪ್ಪು ಕಾಂಡವನ್ನು ಕೊಡುವ 
ಮರಗಿಡಗಳು. ಈ ಎರಡು ರೀತಿಯ ಗಿಡಮರಗಳು ದ್ವಿದಳ ಧಾನ್ಯಗಳ ಗುಂಪಿಗೆ (ಲೆಗ್ಯುಮಿನೇಸಿ) ಸೇರಿದವು. ಇವು ಗಾಳಿಯಲ್ಲಿರುವ 
ಸಾರಜನಕವನ್ನು ಅವುಗಳ ಬೇರು ಗ್ರಂಥಿಗಳಲ್ಲಿ ವಾಸಿಸುವ ಸೂಕ್ಷಜೀವಿಗಳ ಕ್ರಿಯೆಯಿಂದ ನೇರವಾಗಿ ಗ್ರಹಿಸಿ ಸಾಕಷ್ಟು ಮಟ್ಟದ 
ಸಾರಜನಕವನ್ನು ಒದಗಿಸುವ ಸಾಮರ್ಥ್ಯ ಹೊಂದಿರುವುವು. ಮೊದಲ ಗುಂಪಿನ ಉದಾಹರಣೆ- ಅಪ್ಲೆಣಬು, ಹುರಳಿ ಮತ್ತು ಅಲಸಂದೆ, 
ಎರಡನೇ ಗುಂಪಿಗೆ ಸೊಪ್ಪಿನ ಮರಗಳು- ಸೂಬಾಬುಲ್‌, ಗ್ಲಿರಿಸೀಡಿಯ ಮುಂತಾದವುಗಳು ಉದಾಹರಣೆಯಾಗಿವೆ. 


ಜಿಲ್ಲೆಯಲ್ಲಿ ಜೈವಿಕ ಅನಿಲ ಘಟಕಗಳ ಸ್ಥಾಪನೆ, ನೀಲ ಹಸಿರು ಪಾಚಿ ಉತ್ಪಾದನೆ, ಅಜೋಲ ಜೈವಿಕ ಗೊಬ್ಬರಗಳನ್ನು 
ಜನಪ್ರಿಯಗೊಳಿಸುವ ಯೋಜನೆ, ರೈಜೋಬಿಯಂ ಉತ್ಪಾದನೆ ಮತ್ತು ಸ್ಥಳೀಯ ಹಾಗೂ ಹಸಿರೆಲೆ ಗೊಬ್ಬರಗಳ ಸಂಪನ್ಮೂಲ 
ಯೋಜನೆಯನ್ನು ಸಾವಯವ ಗೊಬ್ಬರ ವಿಭಾಗದಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಧಾರವಾಡದಲ್ಲಿರುವ ಬೀಜ ಪರೀಕ್ಷಾ 
ಪ್ರಯೋಗಾಲಯದ ಆವರಣದಲ್ಲಿ 1993-94 ನೇ ಸಾಲಿನಿಂದ ರೈಜೋಬಿಯಂ ಜೈವಿಕ ಗೊಬ್ಬರವನ್ನು' ಉತ್ಪಾದಿಸಲಾಗುತ್ತಿದೆ. 
ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ರೈತರಿಗೆ ಉಚಿತವಾಗಿ ಹಂಚಲಾಗುವುದು. 


ಜಿಲ್ಲೆಯಲ್ಲಿ ವಿವಿಧ ವರ್ಷಗಳಲ್ಲಿ ಸಾವಯವ ಗೊಬ್ಬರ ಉತ್ಪಾದನಾ ಪ್ರಗತಿ ಈ ರೀತಿಯಿದೆ. 


ಏವರ 1989-9 1990-91 1991-92 1992-93 

1) ಗ್ರಾಮೀಣ ಕಾಂಪೋಸ್ಟ್‌ ಹ 

ಉತ್ಪಾದನೆ, 1,000 ಟನ್‌ಗಳಲ್ಲಿ 1,197 936 1,208 1,288 
2) ಶಹರ ಕಾಂಪೋಸ್ಟ್‌ | 

ಉತ್ಪಾದನೆ 1,000 ಟನ್‌ಗಳಲ್ಲಿ 205 146 116 121 
3) ಹಸಿರೆಲೆ ಗೊಬ್ಬರ 

100 ಹೆಕ್ಟೇರ್‌ಗಳಲ್ಲಿ 730 790 805 854 
4) ಜೈಬಿಕ ಅನಿಲ ಘಟಕ (ಸಂಖೈ) 425 212 307 875 


ಜಿಲ್ಲೆಯಲ್ಲಿ ಒಟ್ಟು 3,662 ಜೈವಿಕ ಅನಿಲ ಸ್ಥಾವರಗಳು 1993-94 ರಲ್ಲಿ ಇದ್ದವು. (ವಿವರಗಳಿಗೆ ಅಧ್ಯಾಯ ೨, ಕೋಷ್ಟಕ 
5.16 ನೋಡಿ). 


ಸಾವಯವ ಗೊಬ್ಬರವನ್ನು ನಾಲ್ಕು ವಿವಿಧ ರೀತಿಗಳಲ್ಲಿ ಮಣ್ಣಿಗೆ ಸೇರಿಸಲಾಗುತ್ತದೆ. ಕುರಿ ಮತ್ತು ಮೇಕೆಗಳನ್ನು ಹೊಲಗಳಲ್ಲಿ 
ರಾತ್ರಿಯ ಸಮಯದಲ್ಲಿ ಮಂದೆ (ಗುಂಪು ಹಾಕಿಸುವುದರ ಮೂಲಕ ಕುರಿಗಳ ಮಲಮೂತ್ರಗಳು ಮಣ್ಣನ್ನು ಸೇರಿ ಮಣ್ಣಿನ 


ಕತ್ರಿ ಮತ್ತು. ನೀಧಾವರಿ 289 


ಸನಸಿಸನ್ನು ಹೆಚ್ಚಿಸುವುದು. ಕುರಿ ಮತ್ತು ಮೇಕೆಗಳು ಬೆಳೆಯ ಉಳಿದ ಭಾಗಗಳು, ಉದುರಿದ ಎಲೆ ಮತ್ತು ಕಳೆಗಳನ್ನು ತಿಂದು 

ಬ್ಬರವನ್ನಾಗಿ ಪರಿವರ್ತಿಸುತ್ತವೆ. ಸಾವೆ ಮತ್ತು ಎಳ್ಳು ಬೆಳೆಗಳನ್ನು ಬೆಳೆಯುವ ಮೊದಲು ಹೊಲಗಳಲ್ಲಿ ಉಳಿದ ಬೆಳೆಯ ಭಾಗಗಳಿಗೆ 
ಒಣಗಿದ ನಂತರ ಬೆಂಕಿ ಹಾಕಿ ಸುಟ್ಟು ಅದನ್ನು ಮಣ್ಣಿಗೆ ಸೇರಿಸಲಾಗುತ್ತದೆ. ಮೂರನೆಯದಾಗಿ ಕೆಲವೆಡೆ ಕಪ್ಪು ಎಳ್ಳು ಬೆಳೆಯನ್ನು 
ಬೆಳೆದು ಹೂವಾದ ನಂತರ ಉಳುಮೆ ಮಾಡಿ ಮತ್ತೆ ಭೂಮಿಗೆ ಸೇರಿಸುವುದು ಅಥವಾ ಹಸಿರೆಲೆ ಗೊಬ್ಬರ ಕೊಡುವ ಪದ್ಧತಿ 
ಇದೆ. ನಾಲ್ಕನೇಯದಾಗಿ ಕಾಂಪೋಸ್ಟ್‌ ಗೊಬ್ಬರ ತಯಾರಿಕೆ. 1945-46 ರಲ್ಲಿ: "ಹೆಚ್ಚಿಗೆ ಆಹಾರ ಬೆಳೆಯಿರಿ' (ಗ್ರೋ ಮೋರ್‌ 
ಫುಡ್‌) ಕಾರ್ಯಕ್ರಮದ ನಂತರ ನಗರದ ಕಸದಿಂದಲೂ ಕಾಂಪೋಸ್ಟ್‌ ತಯಾರಿಸುವ ರೂಢಿ ಬಳಕೆಯಲ್ಲಿ ಬಂದಿತು. ಕಾಂಪೋಸ್ಟ್‌ 
ತಯಾರಿಕೆ ಗುಂಡಿಯಲ್ಲಿ ಕಸ್ಕ ಹಸಿರೆಲೆ, ಮಣ್ಣು ಮುಂತಾದವನ್ನು ಸಂಗ್ರಹಿಸಿ ಕೊಳೆಸಿ ಕಾಂಪೋಸ್ಟ್‌ ಗೊಬ್ಬರ ತಯಾರಿಸಲಾಗುತ್ತದೆ. 
1949-50 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 5,48,060 ಟನ್‌ ಕಾಂಪೋಸ್ಟ್‌ ತಯಾರಿಸಲಾಗಿತ್ತು. ಈ ಸಾಲಿನಲ್ಲಿ ನಗರಗಳ ಕಸದಿಂದ 
16,580 ಟನ್‌ ಕಾಂಪೋಸ್ಟ್‌ ತಯಾರಿಸಲಾಗಿತ್ತು ಸಾವಯವ ಗೊಬ್ಬರದ ಬಳಕೆ ಬೆಳೆಯಿಂದ ಬೆಳೆಗೆ, ಸ್ಥಳದಿಂದ ಸ್ಥಳಕ್ಕೆ 
ವ್ಯತ್ಯಾಸವಾಗುತ್ತದೆ. ಸಾಮಾನ್ಯವಾಗಿ ಒಂದು ಎಕರೆ ಮುಂಗಾರಿ ಜೋಳಕ್ಕೆ ಹತ್ತು ಎತ್ತಿನಗಾಡಿ ಸಾವಯವ ಗೊಬ್ಬರ ನೀಡಲಾಗುತ್ತದೆ. 
ಗದಗ ಮತ್ತು ರೋಣ ತಾಲೂಕಿನ ಕೆಲವೆಡೆ ಮೂರುನಾಲ್ಕು ವರ್ಷಕ್ಕೊಮ್ಮೆ 20 ರಿಂದ 25 ಗಾಡಿ ಸಾವಯವ ಗೊಬ್ಬರವನ್ನು ಹತ್ತಿ 
ಬೆಳೆ ಬೆಳೆಯುವ ಮೊದಲು ಹಾಕುವುದಾಗಿ ತಿಳಿದುಬಂದಿದೆ. 


ರಾಸಾಯನಿಕ ಗೊಬ್ಬರಗಳ ಗುಣನಿಯಂತ್ರಣ : ರಾಸಾಯನಿಕ ಗೊಬ್ಬರಗಳ ತಯಾರಿಕೆ, ಗುಣಮಟ್ಟ ಮಾರಾಟ, ತಂಚಿಕೆ 
ಹಾಗೂ ಬೆಲೆ ನಿಯಂತ್ರಣ ಆದೇಶವನ್ನು 1957ರಲ್ಲಿ ಹೊರಡಿಸಲಾಗಿದೆ. ರಾಸಾಯನಿಕ ಗೊಬ್ಬರಗಳ ಗುಣ ನಿಯಂತ್ರಣ, ಗುಣಮಟ್ಟದ 
ಮೇಲೆ ಕಾಯ್ದೆಕ್ರಮ ಕೈಗೊಳ್ಳಲು ಮೊದಲಿನ ಆದೇಶವನ್ನು ತಿದ್ದುಪಡಿ ಮಾಡಿ 1985ರಲ್ಲಿ ರಸಗೊಬ್ಬರ (ನಿಯಂತ್ರಣ) ಕಾಯಿದೆಯನ್ನೂ 
ಹೊರಡಿಸಲಾಗಿದೆ. ಸದರಿ ಕಾಯಿದೆಯಲ್ಲಿ ಕಲಬೆರಕೆ ರಸಗೊಬ್ಬರಗಳು, ಪ್ರಮಾಣ ಪತ್ರದ ಮೂಲ, ಗುಳಿಗೆ ರೂಪದ ಮಿಶ್ರಣಗಳು, 
ಸಸ್ಯಗಳ ಉಪಯುಕ್ತ ಪೋಷಕಾಂಶಗಳು, ಸಗಟು ವ್ಯಾಪಾರ ಸಂಸ್ಥೆಗಳು, ಸಲಹಾಸಮಿತಿ ರಸಗೊಬ್ಬರಗಳ ವಿಶ್ಲೇಷಣೆಗೆ ಸಮಯದ 
ನಿರ್ಭಂದ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಹಿಂದಿನ ಕೆಲವೊಂದು ವ್ಯಾಖ್ಯಾನಗಳನ್ನು ಮಾರ್ಪಡಿಸಲಾಗಿದೆ. ಪ್ರಧಾನ ಕೃಷಿ ಅಧಿಕಾರಿಗಳ 
ಕಚೇರಿಯ ಎಲ್ಲಾ ವಿಷಯತಜ್ಗರು, ಕೃಷಿ ಸಹಾಯಕ ನಿರ್ದೇಶಕರು, ತಾಲೂಕಿನ ಎಲ್ಲಾ ಸಹಾಯಕ ಕೃಷಿ ನಿರ್ದೇಶಕರು, ಗೊಂಚಲು 
(ಕ್ಟರ್‌) ತಾಲೂಕಿನ ಎಲ್ಲಾ ಕೃಷಿ ಅಧಿಕಾರಿಗಳು ಮತ್ತು ಭೂ ಸಂರಕ್ಷಣೆ ವಿಭಾಗದ ಕೃಷಿ ಉಪನಿರ್ದೇಶಕರು ಮತ್ತು ಉಪವಿಭಾಗದ 
ಕೃಷಿ ಅಧಿಕಾರಿ ಇವರೆಲ್ಲರನ್ನು ರಸಗೊಬ್ಬರಗಳ ಪರಿವೀಕ್ಷಕರೆಂದು ನೇಮಿಸಲಾಗಿದೆ. ಇವರುಗಳು ರಸಗೊಬ್ಬರ ಮಾರಾಟ ಕೇಂದ್ರಗಳಿಗೆ 
ಭೇಟಿ ನೀಡಿ ರಸಗೊಬ್ಬರಗಳ ಮಾದರಿಗಳನ್ನು ತೆಗೆದು ಅವುಗಳ ಗುಣಮಟ್ಟವನ್ನು ತಿಳಿಯಲು ವಿಶ್ಲೇಷಣೆಗಾಗಿ ರಸಗೊಬ್ಬರ 
ಗುಣನಿಯಂತ್ರಣ ಪ್ರಯೋಗಾಲಯಗಳಿಗೆ ಕಳುಹಿಸಿಕೊಡುತ್ತಾರೆ. ಕಳಪೆ ಗುಣಮಟ್ಟದ ಮಾದರಿಗಳ ಮಾರಾಟಗಾರರು ಮತ್ತು 


ತಯಾರಕರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ. 


ಧಾರವಾಡದಲ್ಲಿ ರಾಸಾಯನಿಕ ಗೊಬ್ಬರ ಗುಣ ನಿಯಂತ್ರಣ ಪ್ರಯೋಗಾಲಯವು 1979 ರಲ್ಲಿ ಪ್ರಾರಂಭವಾಯಿತು. ಈ 
ಪ್ರಯೋಗಾಲಯದ ಕಾರ್ಯವ್ಯಾಪ್ತಿಯು ಧಾರವಾಡ, ಉತ್ತರ ಕನ್ನಡ, ಬೆಳಗಾವಿ, ಬಿಜಾಪುರ, ರಾಯಚೂರು, ಬಳ್ಳಾರಿ, ಗುಲ್ಬರ್ಗಾ 
ಹಾಗೂ ಬೀದರ್‌ ಜಿಲ್ಲೆಗಳಿಗೆ ಸೀಮಿತವಾಗಿದೆ. ಈ ಪ್ರಯೋಗಾಲಯದಲ್ಲಿ ಜಿಪ್ಸಮ್‌ ಮಾದರಿಯನ್ನು ವಿಶ್ಲೇಷಿಸುವುದಿಲ್ಲ. 1982-83 
ರಿಂದ 1991-92ರವರೆಗೆ ಈ ಪ್ರಯೋಗಾಲಯದಲ್ಲಿ ವಿಶ್ಲೇಷಿಸಿದ ಪ್ರಗತಿ ಮತ್ತು ಕಳಪೆ ಮಟ್ಟದ ಮಾದರಿ ಸಂಖ್ಯೆಗಳು (ಆವರಣದಲ್ಲಿ 
ಹೀಗಿವೆ: 1982-83 - 1,317 (61), 1983-84- 2,300 (162); 1984-85- 2,487 (82); 1985-86-2,294 
(130), 1986-87- 2,096 (132); 1987-88-2,125 (122); 1988-89- 1,931 (101), 1989-90-1,882 
(125); 1990-91- 1,651 (54); 1991-92- 1,934 (113) ಮತ್ತು 1992-93 ರಲ್ಲಿ ಜಿಲ್ಲೆಯಲ್ಲಿ 436 ಮಾದರಿಗಳನ್ನು 


ಸಂಗ್ರಹಿಸಿದ್ದು ಅವುಗಳಲ್ಲಿ 12 ಕಳಪೆ ಮಾದರಿಗಳಾಗಿವೆ. 
ರಸಗೊಬರ ಬಳಕೆ : ಜಿಲ್ಲೆಯಲ್ಲಿ 1984-85 ರಲ್ಲಿ 24,372 ಟನ್‌ ಸಾರಜನಕ, 17,519 ಟನ್‌ ರಂಜಕ ಮತ್ತು 8,912 
ನ್‌ Ho ರಸಗೊಬ್ಬರವನ್ನು ಬಳಸಲಾಗಿತ್ತು. ಈ ಪ್ರಮಾಣ 1992-93 ರಲ್ಲಿ ಸಾರಜನಕ: ರಸಗೊಬ್ಬರದ ಉಪಯೋಗ 
ಟನ 5 


290 ಧಾರವಾಡ ಜಿಲ್ಲೆ 


27,072 ಟನ್‌ಗಳಿಗೂ, ರಂಜಕದ ಪ್ರಮಾಣ 18,308 ಟನ್‌ಗಳಿಗೂ, ಪೊಟ್ಯಾಷ್‌ ಪ್ರಮಾಣ 17,880 ಟನ್‌ಗಳಿಗೆ ತಲುಪಿತು. 
1992-93 ರಲ್ಲಿ ತಾಲೂಕುವಾರು ರಸಗೊಬ್ಬರ ಬಳಕೆಯ ಪ್ರಗತಿಯನ್ನು ಕೋಷ್ಟಕ 4.11 ರಲ್ಲಿ ಕೊಟ್ಟಿದೆ. 


ಕೋಷ್ಟಕ 4.11 ರಸಗೊಬ್ಬರ ಬಳಕೆ (ಟನ್‌ಗಳಲ್ಲಿ- 1992-93. 


1. ಬ್ಯಾಡಗಿ 1,185 945 880 3,010 
2. ಧಾರವಾಡ 1,530 1,020 1,040 3,590 
3. ಗದಗ 130 1,064 995 3,361 
4. ಹಾನಗಲ್‌ 1,535 1,180 1,035 3,750 
5. ಹಾವೇರಿ 1,690 1,085 1,080 3,855 
6. ಹಿರೇಕೆರೂರು 1,610 1,170 1,090 3,870 
7. ಹುಬ್ಬಳ್ಳಿ 1,813 965 995 3,773 
8. ಕಲಘಟಗಿ 1,760 970 1,030 3,760 
9. ಕುಂದಗೋಳ 1,282 1,080 990 3,352 
10. ಮುಂಡರಗಿ 998 1,002 590 2,590 
"11. ನರಗುಂದ 1,900 1,280 1,255 4,435 
12. ನವಲಗುಂದ 1,985 1,295 1,330 4,610 
13. ರಾಣೆಬೆನ್ನೂರು 2,392 1,188 1,370 4950 
14. ರೋಣ 1,860 1,084 1,060 4,004 
15. ಸವಣೂರು 1,640 1,040 1,050 3,730 
16. ಶಿಗ್ಗಾಂವಿ 1,010 910 1,050 | 2,930 
17. ಶಿರಹಟ್ಟಿ 1,580 1,030 1,040 3,650 
ಒಟ್ಟು 27,072 18,308 17,880 63,260 


1983-84 ರಲ್ಲಿ ಒಂದು ಹೆಕ್ಟೇರಿಗೆ ಒಟ್ಟು ಬೆಳೆ ಬೆಳೆದ ಪ್ರದೇಶಕ್ಕೆ 20.46 ಕಿ.ಗ್ರಾಂ. ಸಾರಜನಕ, 12.89 ಕಿ.ಗ್ರ್ಯಾಂ ರಂಜಕ, 
8.59 ಕಿ.ಗ್ರಾಂ. ಪೊಟ್ಯಾಷ್‌ ಗೊಬ್ಬರ ಬಳಸಲಾಗಿತ್ತು. ಈ ಪ್ರಮಾಣ 1984-85 ರಲ್ಲಿ ಸಾರಜನಕ 20.58 ಕಿ.ಗ್ರಾಂ, ರಂಜಕ 
14.79 ಕಿ.ಗ್ರಾಂ ಮತ್ತು ಪೊಟ್ಯಾಷ್‌ 7.52 ಕಿಗ್ರಾಂ ಆಗಿತ್ತು. ಒಟ್ಟು ರಾಸಾಯನಿಕ ಗೊಬ್ಬರದ ಬಳಕೆ ಒಂದು ಹೆಕ್ಟೇರ್‌ ಬೆಳೆ 
ಬೆಳೆದ ಪ್ರದೇಶಕ್ಕೆ 1970-71 ರಲ್ಲಿ 5.7 ಕಿ.ಗ್ರಾಂ. ಇದ್ದದ್ದು 1990-91 ರಲ್ಲೂ ಸಹ 5.7 ಕಿಗ್ರ್ಯಾಂ ಆಗಿದೆ. 


ಕೃಷಿ ಮತ್ತು ನೀರಾವರಿ 291 
ಸಸ್ಮ ಸಂರಕ್ಷಣೆ 


ಬೇಸಾಯದಲ್ಲಿ ತಾಂತ್ರಿಕತೆ ಹೆಚ್ಚಿದಂತೆಲ್ಲಾ ಸಸ್ಯ ಸಂರಕ್ಷಣೆ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ಹೆಚ್ಚು ಆದಾಯದ ಬೆಳೆಗಳಾದ ಹತ್ತಿ 
ಭತ್ತ, ತರಕಾರಿಗಳನ್ನು ಮತ್ತು ಬೀಜೋತ್ಪಾದನಾ. ಬೆಳೆಗಳನ್ನು ಬೆಳೆಯುವಾಗ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಗಮನ ನೀಡಬೇಕಾಗುತ್ತದೆ. 
ಬೀಜದಿಂದ ವೃದ್ಧಿಯಾಗುವ ಹಲವಾರು ರೋಗಗಳನ್ನು ತಡೆಯಲು ಬಿತ್ತನೆಗೆ ಮೊದಲು ಬೀಜೋಪಚಾರ ಮಾಡುವುದು ಅತಿ 
ಮುಖ್ಯ ಪದ್ಧತಿಯಾಗಿದೆ. ಬೆಳೆ ಕೊಯಿಲಾದ ಮೇಲೆ ಧಾನ್ಯವನ್ನು ಕೀಟ ಮತ್ತು ರೋಗ. ಬಾಧೆಗಳಿಗೆ ತುತ್ತಾಗದಂತೆ ಶೇಖರಿಸುವುದಕ್ಕೆ 
ಗಮನ ನೀಡಬೇಕಾಗುತ್ತದೆ. ಸಾಮಾನ್ಯವಾಗಿ ಇಲಿಗಳ ಬಾಧೆ ಎಲ್ಲಾ ಬೆಳೆಗಳಿಗೂ ಇದ್ದೇ ಇದೆ ಎನ್ನಬಹುದು. ಇವುಗಳ ತೊಂದರೆ 
ಬೆಳೆ ಬಿತ್ತನೆ ಮಾಡಿದ ದಿನದಿಂದ ಕೊಯಿಲು ಮಾಡುವವರೆಗೂ ಇರುತ್ತದೆ. ಇಲಿಗಳ ಹತೋಟಿಗೆ ಬೋನು, ಎಷದ ತಿಂಡಿ ಮತ್ತು 


ಧೂಪೀಕರಣ ಮುಖ್ಯವಾದವು. 


ಸಸ್ಯ ಸಂರಕ್ಷಣಾ ಕ್ರಮದಲ್ಲಿ ಕಳೆ ನಿಯಂತ್ರಣವು ಅತಿ ಮುಖ್ಯ. ಕಳೆಗಳ ನಿಯಂತ್ರಣದಿಂದ ಬೆಳೆಯ ಇಳುವರಿಯನ್ನು ಬಹುಮಟ್ಟಿಗೆ 
ಹೆಚ್ಚಿಸಬಹುದು. ಇತ್ತೀಚೆಗೆ ರಾಸಾಯನಿಕ ವಸ್ತುಗಳ ಬಳಕೆಯಿಂದ ಕಳೆ ನಿಯಂತ್ರಣ ಮಾಡುವ ಕ್ರಮ ಬಳಕೆಗೆ ಬರುತ್ತಿದೆ. ಪ್ರತೀ 
ಬೆಳೆಗೂ ಪ್ರತ್ಯೇಕವಾದ ಕಳೆನಾಶಕವನ್ನು ಬಳಸುವುದು ಇದರಲ್ಲಾಗಿರುವ ಸುಧಾರಣೆ. ಕಳೆಗಳ ಮೊಳಕೆ ಬರುವ ಮೊದಲೇ. ಕಳೆನಾಶಕ 
ವಸ್ತುವನ್ನು ಸಿಂಪರಣೆ ಮಾಡುವುದರಿಂದ, ಪ್ರಾರಂಭದಲ್ಲಿಯೇ ಕಳೆಯು' ನಾಶವಾಗಿ ಅದು 'ಬೆಳೆಯ ಜೊತೆಯಲ್ಲಿ ಸ್ಪರ್ಧಿಸುವುದು 
ತಪ್ಪತ್ತದೆ. ಕಳೆನಾಶಕವನ್ನು ವಿವಿಧ ಕಾಲದಲ್ಲಿ ಉಪಯೋಗಿಸಬೇಕಾಗುವುದರಿಂದ ಸರಿಯಾದ ಕಳೆನಾಶಕವನ್ನು ಸಕಾಲದಲ್ಲಿ ನಿರ್ದಿಷ್ಟ 
ಪ್ರಮಾಣದಲ್ಲಿ ಉಪಯೋಗಿಸುವುದು ಅಗತ್ಯವಾಗಿದೆ. 


ಕಳೆಗಳಲ್ಲಿ - ಮುಖ್ಯವಾಗಿ ಬಿಳಿ ಕಸದ ವಂಶಕ್ಕೆ ಸೇರಿದ 24 ಸಂತತಿಗಳಲ್ಲಿ ಸೈಗಾ ಏಸಿಯಾಟಿಕಾ ಎಂಬುದು ಬೇರು 
ಪರಾವಲಂಬಿಯಾಗಿ ಜೋಳ, ಸಜ್ಜೆ - ಕಬ್ಬು, ಭತ್ತ ಮುಸುಕಿನ ಜೋಳ ಮತ್ತು ಕೆಲವು ಹುಲ್ಲುಗಳ ಜೊತೆಯಲ್ಲಿ ಬೆಳೆಯುತ್ತದೆ. 
ಒಂದು ಗಿಡದಿಂದ ನಾಲ್ಕು ಲಕ್ಷ ಬೀಜೋತ್ಪಾದನೆ ಆಗುತ್ತದೆ. ಬಿಳಿ ಕಸದ ಬೀಜಗಳು ಸುಮಾರು 20 ವರ್ಷಗಳ ಕಾಲ 
ಜೀವಂತವಾಗಿರುತ್ತವೆ. 2-4-ಡಿ ಸೋಡಿಯಂ ಲವಣದ ದ್ರಾವಣ ಸಿಂಪರಣೆಯಿಂದ ಇದನ್ನು ಹತೋಟಿ ಮಾಡಬಹುದು. ಗಜ್ಜರಿಕಸ 
ಅಥವಾ ಪಾರ್ಥೇನಿಯಂ ವಿಷಪೂರಿತ ಕಳೆ. ಎಲ್ಲಾ ಕಾಲಗಳಲ್ಲಿಯೂ ಹೂ ಬಿಟ್ಟು ಬೀಜೋತ್ಪತ್ತಿ ಮಾಡುತ್ತದೆ. 2-4-ಡಿ ಸೋಡಿಯಂ 
ಲವಣ ಅಥವಾ ಅನ್ಲರ್‌ ದ್ರಾವಣದಿಂದ ಸಿಂಪಡಿಸಿ ಈ ಕಳೆಯನ್ನು ನಿಯಂತ್ರಿಸಬಹುದು. ಪ್ರತಿ ವರ್ಷವೂ ತಪ್ಪದೆ ಬರುವ ಕೀಟ 
ಮತ್ತು ರೋಗಗಳು ಹೀಗಿವೆ. ಭತ್ತದ ಬೆಳೆಗೆ ಬೆಂಕಿ ರೋಗ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಹಾವೇರಿ ಮತ್ತು ಸವಣೂರು 
ತಾಲೂಕುಗಳಲ್ಲಿ ಜೋಳದ ಬೆಳೆಗೆ ಮಿಡತೆಯ ಹಾವಳಿ, ಜೋಳದ ಬೆಳೆಗೆ ಜಿಲ್ಲೆಯ ಎಲ್ಲಾ ಕಡೆಗಳಲ್ಲಿ ಬೆಂಕಿಹುಳುವಿನ ಬಾಧೆ, 
ಕುಸುಬೆ ಬೆಳೆಗೆ ಜಿಗಿ ಹುಳು ಬಾಧೆ ಮತ್ತು ಹತ್ತಿ ಬೆಳೆಗೆ ಕಾಯಿಕೊರೆಯುವ ಹುಳು ಪ್ರಮುಖವಾದವು. ಜಿಲ್ಲೆಯಲ್ಲಿ ಸಸ್ಯ ಸಂರಕ್ಷಣಾ 
ಕಾರ್ಯದ ಪ್ರಗತಿ ಹೀಗಿದೆ. 


ಕ್ರಸಂ ವಿವರ CSL EN 7೯ RE 
EE NS NE ETE ರಗ 
1. ಬೀಜೋಪಚಾರ (ಸಾವಿರ ಹೆ) 265.5 313,೨3 215.6 
2. ಹೊಲಗಳಲ್ಲಿ ಇಲಿ, ನಿಯಂತ್ರಣ (ಹೆ) 700 1,870 22,180 
3. ಮಣ್ಣಿನ ಮತ್ತು ಬಹುಬೆಳೆ ಕೀಟ 
ನಸ ಹಾವಿರ ಹೆ) 198.5 207 206.3 
173 148.2 
4. ಕೀಟರೋಗ ತೀವ್ರ ನಿಯಂತ್ರಣ (ಜೆ) 216.8 173.6 
5 ಕ್ಷಳೆನಾಶಕಗಳಿಂದ ಕಳೆ ನಿಯಂತ್ರಣ (ಹೆ) 3,280 11,195 6,600 
6. ಸಮಗ್ರ ಕೀಟ ನಿಯಂತ್ರಣ (ಹೆ) 3,122 6.800 15,000 
Bs 
s 697.4 1197 :- 6149 


ಒಟ್ಟು (ಸಾವರ ಹೆ) 


ದ 


292 ಧಾರವಾಡ ಜಿಲ್ಲೆ 


ಜಿಲ್ಲೆಯಲ್ಲಿ ಕೀಟನಾಶಕಗಳ ಬಳಕೆ ಹೀಗಿದೆ : | | 
ವಿವರ 1989-90 1990-91 1991-92 1992-93 


ಕ್ರಸಂ. 
1. ಕೀಟನಾಶಕಗಳು-ಹುಡಿ (ಗ್ರಾಂ) 4,195 4,375 4,836 5,345 
ದ್ರಾವಣ (ಲ 481,600 4,68,350 57,960 68,940 
2. ಶಿಲೀಂದ್ರ ನಾಶಕಗಳು- ಹುಡಿ 12 8 10 16 
ಹಾ 850 910 1,210 1,033 
3. ಪೋಷಕಾಂಶಗಳು- ಹುಡಿ | 2 3 
ದ್ರಾವಣ ee 4 6 9 
4. ಕಳಿನಾಶಕಗಳು- ಹುಡಿ 4 6 
ವನ 15 18 560 840 


ಬೀಜೋತ್ಪಾದನಾ ಕೇಂದ್ರಗಳು : ಜಿಲ್ಲೆಯಲ್ಲಿ ಈಗ ಹಲವಾರು ಸಂಕಿರಣ ತಳಿಗಳು ಬಳಕೆಯಲ್ಲಿವೆ. ಸಂಕಿರಣ ತಳಿಗಳ ಬಿತ್ತನೆ 
ಬೀಜದ ಉತ್ಪಾದನೆಯಲ್ಲಿ ಒಂದು ವೈಶಿಷ್ಟ್ಯವಿದೆ. ಕಾಯಿದೆ ಹಾಗೂ ಕಾನೂನಿನ ಪರಿಮಿತಿಯಲ್ಲಿ ಈ ಬೀಜ ಉತ್ಪಾದನೆಗಾಗಿ ಹಲವಾರು 
ಸಂಸ್ಥೆಗಳು ಸ್ಥಾಪಿತವಾಗಿದೆ. ರಾಷ್ಟ್ರೀಯ ಬಿತ್ತನೆ ಸಂಸ್ಥೆ, ರಾಜ್ಯ ಬಿತ್ತನೆ ಸಂಸ್ಥೆ ಮತ್ತು ಬೀಜ ಪರಿಷ್ಕೃತ ನಿಯೋಗ ಇವೆಲ್ಲವೂ ಇದಕ್ಕೆ 
ಸಂಬಂಧಪಟ್ಟ ಸಂಘ ಸಂಸ್ಥೆಗಳು. ಈ ಸಂಸ್ಥೆಗಳ ಅಂಗೀಕಾರ ಪಡೆದ ಹಲವಾರು ಖಾಸಗೀ ಸಂಸ್ಥೆಗಳೂ ಸಹ ಇವೆ. ಈ ಖಾಸಗಿ 
ಸಂಸ್ಥೆಗಳು ತಮದೇ ಆದ ಉತ್ಪಾದನೆ ಹಾಗೂ ಸ್ವಚ್ಛಗೊಳಿಸುವ ವ್ಯವಸ್ಥೆ ಹೊಂದಿವೆ. ಒಟ್ಟು ಉತ್ಪತ್ತಿಯಾಗಬೇಕಾದ ಬಿತ್ತನೆ ಬೀಜದ 
ಪ್ರಮಾಣವನ್ನು ರಾಷ್ಟ್ರೀಯ ಬಿತ್ತನೆ ಸಂಸ್ಥೆ ರಾಜ್ಯ ಬಿತ್ತನೆ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ಇಲಾಖೆ, ಸಂಕಿರಣ ಬಿತ್ತನೆ ಉತ್ಪಾದಕರು 
ಮತ್ತು ಪರಿಷ್ಕತ ಬಿತ್ತನೆ ಉತ್ಪಾದಕರಿಗೆ ಹಂಚಲಾಗುವುದು. ರಾಜ್ಯದ ಬಿತ್ತನೆ ಸಂಸ್ಥೆಯು ಕೆಲವು ಆರಿಸಿದ ರೈತರೊಡನೆ ಒಪ್ಪಂದ 
ಮಾಡಿಕೊಂಡು ಸಂಕಿರಣ ಬೀಜೋತ್ಪಾದನಾ ಕಾರ್ಯ ಮಾಡುತ್ತದೆ. ಸಾಮೂಹಿಕ ಅಭಿವೃದ್ಧಿ ಕೇಂದ್ರಗಳು ಕೆಲವು ರೈತರ ಮೂಲಕ 
ಪರಿಷ್ಕೃತ ಬೀಜೋತ್ಪಾದನಾ ಕಾರ್ಯವನ್ನು ಕೈಗೊಳ್ಳುತ್ತವೆ. ಬೀಜ ಗುಣ ದೃಢೀಕರಣ ನಿಯೋಗವು ಈ ಬೀಜೋತ್ಪಾದನೆ ಕಾರ್ಯದ 
ಉಸ್ತುವಾರಿ ವಹಿಸಿ ನಂತರ ಅದಕ್ಕೆ ದೃಢೀಕರಣ ಪತ್ರ ಕೊಡುವ ಕಾರ್ಯ ನಿರ್ವಹಿಸುತ್ತದೆ. ಉತ್ತಮ ದರ್ಜೆಯ, ಸುಧಾರಿತ ಹೆಚ್ಚು 
ಇಳುವರಿ ಕೊಡುವ ಹಾಗೂ ಕೆಲವು ಸಂಕಿರಣ ಬೆಳೆಗಳ ಬಿತ್ತನೆ ಬೀಜವನ್ನು ಉತ್ಪಾದಿಸುವ ಕಾರ್ಯದಲ್ಲಿ ಬೆಂಬಲ ನೀಡಲು ವಿವಿಧ 
ಹವಾಮಾನಗಳಲ್ಲಿ ಬಿತ್ತನೆ ಬೀಜ ಕ್ಷೇತ್ರಗಳನ್ನು ಸ್ಥಾಪಿಸಲಾಗಿದೆ. ಜಿಲ್ಲೆಯಲ್ಲಿ ನಾಲ್ಕು ಬೀಜೋತ್ಪಾದನಾ ಕೇಂದ್ರಗಳಿವೆ. ಗದಗ ತಾಲೂಕಿನ 
ಹೊಂಬಳದಲ್ಲಿ 1963-64ರಲ್ಲಿ 20.81 ಹೆ. ವಿಸ್ತೀರ್ಣದಲ್ಲಿ ಭೀಜೋತ್ಪಾದನಾ ಕೇಂದ್ರ ಸ್ಥಾಪಿಸಿದ್ದು ಬೇಸಾಯವಾಗುತ್ತಿರುವ ವಿಸ್ತೀರ್ಣ 
20.23 ಹೆ. ಇದೆ. ಹಿರೇಕೆರೂರು ತಾಲೂಕಿನ ರಟ್ಟೀಹಳ್ಳಿಯಲ್ಲಿ 1961-62ರಲ್ಲಿ ಬೀಜೋತ್ಪಾದನಾ ಕೇಂದ್ರ ಸ್ಥಾಪಿಸಲಾಗಿದ್ದು 18.51 
ಹೆ. ವಿಸ್ತೀರ್ಣ ಹೊಂದಿದೆ. ಇದರಲ್ಲಿ 17.54 ಹೆ. ಖುಷ್ಕಿ ಮತ್ತು 0.20 ಹೆ. ತರಿ ಜಮೀನಿನಲ್ಲಿ ಬೇಸಾಯ ಮಾಡಲಾಗುತ್ತಿದೆ. 
ಹಾನಗಲ್‌ ತಾಲೂಕಿನ ಹಾವಣಗಿಯಲ್ಲಿ 1959-60ರಲ್ಲಿ ಬೀಜೋತ್ಪಾದನಾ ಕೇಂದ್ರ ಸ್ಥಾಪಿಸಿದ್ದು ಇಲ್ಲಿ 9.11 ಹೆ.ತರಿ ಜಮೀನಿನಲ್ಲಿ 
ಬೇಸಾಯ ಮಾಡಲಾಗುತ್ತಿದೆ. ನವಲಗುಂದ ತಾಲೂಕಿನ ಅಣ್ಣಿಗೇರಿಯಲ್ಲಿ 1957-58 ರಲ್ಲಿ ಬೀಜೋತ್ಪಾದನೆ ಕೇಂದ್ರ ಸ್ಥಾಪಿಸಿದ್ದು 
ಇಲ್ಲಿ ಬೇಸಾಯ ಮಾಡುತ್ತಿರುವ ಜಮೀನಿನ ವಿಸ್ತೀರ್ಣ 14.16 ಹೆ. ಖುಷ್ಕಿ ಭೂಮಿ. ಇದಲ್ಲದೆ ಅನೇಕ ಖಾಸಗೀ ಸಂಸ್ಥೆಗಳು ಈ 
ಕಾರ್ಯ ಮಾಡುತ್ತಿದ್ದು ಈ ಬಗ್ಗೆ ಈ ಮೊದಲೇ ಹೇಳಿದೆ. 


ಅಧಿಕ ಇಳುವರಿ ನೀಡುವ ತಳಿಗಳು : 1965-66ನೇ ಸಾಲಿನಿಂದ ಅಧಿಕ ಇಳುವರಿ ನೀಡುವ ಏಕದಳ ಧಾನ್ಯಗಳ ತಳಿಗಳ 
ಅಭಿವೃದ್ಧಿ ಕಾರ್ಯಕ್ರಮವು ಜಾರಿಯಲ್ಲಿದೆ. ಅಧಿಕ ಇಳುವರಿ ತಳಿಗಳಲ್ಲಿ 'ಮುಖ್ಯವಾಗಿ ಜೋಳ, ಭತ್ತ ಗೋಧಿ, ರಾಗಿ, : ಗೋವಿನ 
ಜೋಳ ಇವುಗಳನ್ನು 1990-91 ನೇ ಸಾಲಿನಲ್ಲಿ ಒಟ್ಟು 1.79 ಲಕ್ಷ ಹೆ. ಪ್ರದೇಶದಲ್ಲಿ ಬೆಳೆಯಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 


ಕೃಷಿ -ಮತ್ತು ನೀರಾವರಿ 293 


098 ಲಕ್ಷ ಹೆ. ಪ್ರದೇಶದಲ್ಲಿ ಅಧಿಕ ಇಳುವರಿ ಜೋಳದ ತಳಿಯ ಬಿತ್ತನೆ ಕ್ಷೇತ್ರವಿದೆ. ಅಧಿಕ ಇಳುವರಿ ಭತ್ತದ ಕ್ಷೇತ್ರ 0.36 ಲಕ್ಷ 
ಗೋಧಿಯ ಕ್ಷೇತ್ರ 0.13 ಲಕ್ಷ ಹೆ. ಮತ್ತು ಗೋವಿನ ಜೋಳದ ಕ್ಷೇತ್ರ 0.13 ಲಕ್ಷ ಹೆ.ಗಳಾಗಿದೆ. 1966-67 ನೇ ಸಾಲಿನಲ್ಲಿ 
ಅಧಿಕ ಇಳುವರಿ ನೀಡುವ ತಳಿಗಳ ಕ್ಷೇತ್ರವು (ಜಿ) ಹೀಗಿತ್ತು ಭತ್ತ-328, ಜೋಳ-11,391, ಗೋವಿನ ಜೋಳ-368, ಗೋಧಿ- 
132. 1983-84 ನೇ ಸಾಲಿನಲ್ಲಿ ಭತ್ತದ ಕ್ಷೇತ್ರವು 49,578 ಹೆ.ಗಳಿಗೂ, ಜೋಳದ ಕ್ಷೇತ್ರವು 1,29,840 ಹೆ.ಗಳಿಗೂ, ಗೋವಿನ 
ಜೋಳದ ಕ್ಷೇತ್ರವು 15,874 ಹೆ.ಗಳಿಗೂ, ಗೋಧಿ ಕ್ಷೇತ್ರವು 13,520 ಹೆ.ಗಳಿಗೂ, ರಾಗಿ ಕ್ಷೇತ್ರವು 19,836 ಹೆ.ಗಳಿಗೂ ತಲುಪಿತು. 
1992-93 ನೇ ಸಾಲಿನ ವರದಿಯಂತೆ ತಾಲೂಕುವಾರು ಅಧಿಕ ಇಳುವರಿ ಬೆಳೆಗಳ ವಿಸ್ತೀರ್ಣ (ಜೆ) ಹಿಗಿದೆ: ಬ್ಯಾಡಗಿ-12,472, 
ಧಾರವಾಡ- 11,787, ಗದಗ-5,494, ಹಾನಗಲ್‌-14,898, ಹಾವೇರಿ-12,113, ಹಿರೇಕೆರೂರು-22,351, ಹುಬ್ಬಳ್ಳಿ-5,503, 
ಕಲಘಟಗಿ- 10,907, ಕುಂದಗೋಳ-1,733, ಮುಂಡರಗಿ-6,510,ನರಗುಂದ-15,208, ನವಲಗುಂದ-17,529, ರಾಣೆಬೆನ್ನೂರು- 
18,646, ರೋಣ-17,501, ಸವಣೂರು-8,280, ಶಿಗ್ಲಾಂಏ-10,089 ಮತ್ತು ಶಿರಹಟ್ಟಿ-9,608. ಒಟ್ಟು ಕ್ಷೇತ್ರ: 2,08,877 ಹೆ. 


ಭೂಸಾರ ಸಂರಕ್ಸಣೆ : ಭೂಸಾರ ಸಂರಕ್ಷಣೆಯು ಒಣಬೇಸಾಯ ಮತ್ತು ಮಳೆಯಾಶ್ರಿತ ಬೇಸಾಯದ ಪ್ರಮುಖ ಅಂಶವಾಗಿದೆ. 
ಮಣ್ಣು ಸವಕಳಿಯಾಗದಂತೆ ಸಂರಕ್ಷಿಸುವುದು, ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ತಡೆದು, ಮಳೆಯ ನೀರು ಬಿದ್ದಲ್ಲಿಯೇ 
ಇಂಗುವಂತೆ ಇಳುಕಲಿಗೆ ಅಡ್ಡವಾಗಿ ಸಮಪಾತಳಿ ರೇಖೆಗುಂಟ ಒಡ್ಡುಗಳನ್ನು ನಿರ್ಮಿಸಿ ಬೆಳೆಗೆ: ಹೆಚ್ಚು ಕಾಲದವರೆಗೆ ಅವಶ್ಯಕ ತೇವಾಂಶ 
ಒದಗುವಂತೆ ಅನುಕೂಲ ಮಾಡುವುದು ಕೃಷಿ ಇಲಾಖೆಯ ಪ್ರಮುಖ ಹೊಣೆ ಆಗಿದೆ. ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯನ್ಹಯ 
ಮಧ್ಯವರ್ತಿ ಇಲ್ಲದೇ ನೇರವಾಗಿ ಇಲಾಖೆಯ ಮುಖಾಂತರವೇ ಕೂಲಿಗಾರರಿಂದ ಭೂಸಾರ ಸಂರಕ್ಷಣೆ ಕಾರ್ಯ ಕೈಗೊಳ್ಳಲಾಗುತ್ತಿದೆ. 
ಜಿಲ್ಲೆಯಲ್ಲಿ ಒಟ್ಟು 11.36 ಲಕ್ಷ ಹೆ. ಭೂ ಪ್ರದೇಶವಿದ್ವು ಅದರಲ್ಲಿ 8.90 ಲಕ್ಷ ಹೆ. ಭೂಮಿಗೆ ಭೂಸಾರ ಸಂರಕ್ಷಣಾ ಕಾರ್ಯ 
ಕೈಗೊಳ್ಳಬೇಕಾಗಿದೆ. ಇದರಲ್ಲಿ 3.42 ಲಕ್ಷ ಹೆ. ಪ್ರದೇಶದಲ್ಲಿ ಒಡ್ಡುಗಳ ನಿರ್ಮಾಣ ಕಾರ್ಯವನ್ನು ಒಟ್ಟು 11.36 ಕೋಟಿ ರೂ. 
ಖರ್ಚು ಮಾಡಿ ನಿರ್ಮಿಸಲಾಗಿದೆ. ಜಿಲ್ಲೆಯಲ್ಲಿ 8ಭೂಸಾರ ಸಂರಕ್ಷಣಾ ಉಪವಿಭಾಗಗಳಿದ್ದು ಎಲ್ಲಾ 17ತಾಲೂಕುಗಳನ್ನು ಒಳಗೊಂಡಿದೆ. 
ಧಾರವಾಡ ಉಪವಿಭಾಗದಲ್ಲಿ ಧಾರವಾಡ, ಹುಬ್ಬಳ್ಳಿ ಮತ್ತು ನವಲಗುಂದ, ಹಾವೇರಿ ಉಪವಿಭಾಗದಲ್ಲಿ ಹಾವೇರಿ ಮತ್ತು ಬ್ಯಾಡಗಿ, 
ರಾಣೆಬೆನ್ನೂರು ಉಪವಿಭಾಗದಲ್ಲಿ ರಾಣೆಬೆನ್ನೂರು ಮತ್ತು ಹಿರೇಕೆರೂರು, ಶಿರಹಟ್ಟಿ ಉಪವಿಭಾಗದಲ್ಲಿ ಶಿರಹಟ್ಟಿ ಮತ್ತು ಕುಂದಗೋಳ, 
ಸವಣೂರು ಉಪವಿಭಾಗದಲ್ಲಿ ಸವಣೂರು ಮತ್ತು ಶಿಗ್ಗಾಂವಿ, ಗದಗ ಉಪವಿಭಾಗದಲ್ಲಿ ಗದಗ ಮತ್ತು ಮುಂಡರಗಿ, ರೋಣ 
ಉಪವಿಭಾಗದಲ್ಲಿ ರೋಣ ಮತ್ತು ನರಗುಂದ, ಹಾಗೂ ಕಲಘಟಗಿ ಉಪವಿಭಾಗದಲ್ಲಿ ಕಲಘಟಗಿ ಮತ್ತು ಹಾನಗಲ್‌ ತಾಲೂಕುಗಳು 
ಸೀರಿದೆ. ತಾಲೂಕುವಾರು ಭೂಸಾರ ಸಂರಕ್ಷಣೆ ಕಾರ್ಯ ಕೈಗೊಳ್ಳಬೇಕಾದ ಒಟ್ಟು ವಿಸ್ತೀರ್ಣ (ಹೆ) ಮತ್ತು ಪ್ರಾರಂಭದಿಂದ 1988-89 
ರವರೆಗೆ ಒಡ್ಡು ಹಾಕಿದ ಒಟ್ಟು ವಿಸ್ತೀರ್ಣ ಹೀಗಿದೆ: ಧಾರವಾಡ- 71 890 ಮತ್ತು 8,962; ಹುಬ್ಬಳ್ಳಿ-61,936 ಮತ್ತು 4,180; 
ಶಿಗ್ಗಾಂವಿ-38,123 ಮತ್ತು 8,367; ಕಲಘಟಗಿ-35,270 ಮತ್ತು 2,150; ಕುಂದಗೋಳ-62,165 ಮತ್ತು 17,643; ಹಾನಗಲ್‌- 
೨. 874 ಮತ್ತು 1,109; ಶಿರಹಟ್ಟಿ-68,800 ಮತ್ತು 38,387; ಸವಣೂರು-50,200 ಮತ್ತು 34, 593: ಹಾವೇರಿ-60,703 
ಮತ್ತು 30,864, ಬ್ಯಾಡಗಿ- 20,233 ಮತ್ತು 17,032, ಹಿರೇಕೆರೂರು-32,376 ಮತ್ತು 7.726; ರಾಣೆಬೆನ್ನೂರು-80,940 
ಮತ್ತು 25,111, ಗದಗ- 80,940 ಮತ್ತು 35,306; ನವಲಗುಂದ-60,705 ಮತ್ತು ೨,714. ಮುಂಡರಗಿ- 54,287 ಮತ್ತು 
49,246, ರೋಣ- -78,806 ಮತ್ತು 55,044, ಹಾಗೂ | ನರಗುಂದ-14, 530 ಮತ್ತು 655. 


ಮಳೆಯಾಶ್ರಿತ ಕೃಷಿ ಭೂಮಿಗಳಿಗಾಗಿ ರಾಷ್ಟ್ರೀಯ ಜಲಾನಯನ ಅಭಿವೃದ್ಧಿ ಯೋಜನೆಯು 1986-87 ನೇ ಸಾಲಿನಿಂದ ಈ 
ಜಿಲೆಯಲ್ಲಿ ಪ್ರಾರಂಭವಾಗಿದೆ. 1990-91 ರ ಅಂತ್ಯದವರೆಗೆ ಈ ಯೋಜನೆಯಡಿ ಗದಗ, ರೋಣ, ಕುಂದಗೋಳ, ಕಲಘಟಗಿ, 
ರಿ ತಾಲೂಕುಗಳಲ್ಲಿ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಾಗಿದೆ. 1992-93 ನೇ ಸಾಲಿನಲ್ಲಿ ಕುಂದಗೋಳ 
(4,725ಹೆ), ಗದಗ ತಾಲೂಕಿನ ಕಣವಿಹೊಸೂರ ಜಲಾನಯನ (4, 4825), ಹಿರೇಕೆರೂರು 

ವಣೂರ ತಾಲೂಕಿನ ಕಡಕೋಳ ಜಲಾನಯನ (4,215 ಹ), ಮುಂಡರಗಿ 
ಮತ್ತು ನವಲಗುಂದದ ಲೆಂಡಿಹಳ್ಳಿ ಜಲಾನಯನ (4,108 ಹೆ) ಪ್ರದೇಶಗಳಲ್ಲಿ 


ಶಿರಹಟ್ಟಿ ಮತ್ತು ಹಾವೇ 
ತಾಲೂಕಿನ ದೊಡ್ಡಹಳ್ಳಿ ಜಲಾನಯನ 


ತಾಲೂಕಿನ ಮೈದೂರ ಜಲಾನಯನ (4,860 ಹೆ), ಸ 
ತಾಲೂಕಿನ ಹಮಿಗಿ ಜಲಾನಯನ (4,796 ಹೆ 


294 ; ಧಾರವಾಡ ಜಿಲ್ಲೆ 


150ಲಕ್ಷ ರೂ.ಗಳ ಆರ್ಥಿಕ ಅನುದಾನದಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕ್ಕೊಳ್ಳಲಾಗಿತ್ತು. ಈ ಯೋಜನೆಯಡಿ ಸಸ್ಯಗಳಿಂದ ಭೂಸಾರ 
ಸಂರಕ್ಷಣಾ ಕ್ರಮಗಳನ್ನು ಅಂತರ' ಬದು ನಿರ್ವಹಣೆಗೆ ಹೆಚ್ಚಿನ ಗಮನ ಕೊಡಲಾಗುತ್ತದೆ. ಕೃಷಿ ಬೆಳೆ ಉತ್ಪಾದನೆ, ತೋಟಗಾರಿಕೆ, 
ಅರಣ್ಯ ಅಭಿವೃದ್ಧಿ ಗ್ರಾಮೀಣ ಭಾಗದ ರೈತರಿಗೆ, ರೈತ ಮಹಿಳೆಯರಿಗೆ ಸುಧಾರಿಸಿದ ಬೆಳೆ ಪದ್ಧತಿ ಹಾಗೂ ಗ್ರಾಮೀಣ ಕೈಗಾರಿಕೆ 
ಕುರಿತು ತಿಳುವಳಿಕೆ ತರುವುದು ಇವೇ ಮುಂತಾದ ಕಾರ್ಯಕ್ರಮಗಳನ್ನು ನಿರ್ವಹಿಸಲಾಗುವುದು. 


ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ಕುಂದಗೋಳ, ಶಿಗ್ಗಾಂವಿ, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣೆಬೆನ್ನೂರು, ಸವಣೂರು, 
ಶಿರಹಟ್ಟಿ, ಮುಂಡರಗಿ, ಗದಗ ಹಾಗೂ ರೋಣ ತಾಲೂಕುಗಳಲ್ಲಿ ಬರಗಾಲ ಪೀಡಿತ ಪ್ರದೇಶಾಭಿವೃದ್ಧಿ ಯೋಜನೆಯು ಜಾರಿಯಲ್ಲಿದೆ. 
1992-93ನೇ ಸಾಲಿನಲ್ಲಿ 105 ಲಕ್ಷ ರೂ.ಗಳನ್ನು ವಿನಿಯೋಗಿಸಿ ಮೇಲ್ಕಂಡ ತಾಲೂಕುಗಳಲ್ಲಿ 4,725 ಹೆ. ಪ್ರದೇಶದಲ್ಲಿ ಸಮಪಾತಳಿ 
ಬದುನಿರ್ಮಾಣ, ಸಸ್ಯ ಬದು, ಸಸ್ಯ ಕೊರಕಲು ತಡೆ, ನಾಲಾ ಒಡ್ವು ಚಿಕ್‌ ಡ್ಯಾಂ (ತಡೆಗಟ್ಟ, ಕೃಷಿ ಹೊಂಡ, ಭತ್ತದ ಹಾಳೆ, 
ತಿಶುವು ಕಾಲುವೆ ಛ್ರಾಸ್‌ಡ್ರೇನೇಜ್‌) ಇತ್ಯಾದಿಗಳನ್ನು ನಿರ್ಮಿಸುವ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. 


ಧಾರವಾಡ ತಾಲೂಕಿನಲ್ಲಿ ಪಶ್ಚಿಮಘಟ್ಟ ಅಭಿವೃದ್ಧಿ ಯೋಜನೆ ಜಾರಿಯಲ್ಲಿದೆ. ಡ್ಯಾನಿಡಾ ನೆರವನಿಂದ ನಡೆಯುತ್ತಿರುವ ಕರ್ನಾಟಕ 
ಜಲಾನಯನ ಅಭಿವೃದ್ಧಿ ಯೋಜನೆಯು ಧಾರವಾಡ (ಹಾರೋಬೆಳವಡಿ ಜಲಾನಯನ), ಹುಬ್ಬಳ್ಳಿ (ಟೊಮನಸಮುದ್ರ ಜಲಾನಯನ), 
ಶಿಗ್ಗಾಂವಿ ಛಿಶುವಿನಹಾಳ ಜಲಾನಯನ), ಹಾನಗಲ್‌ (ಹರೇಹುಲ್ಲಾಳ ಜಲಾನಯನ), ಹಾವೇರಿ (ಎಡಗೂರ ಜಲಾನಯನ) ಮತ್ತು 
ಬ್ಯಾಡಗಿ ಮೋಟೆಬೆನ್ನೂರ ಜಲಾನಯನ) ತಾಲೂಕುಗಳಲ್ಲಿ ಜಾರಿಯಲ್ಲಿದೆ. ದಶಲಕ್ಷ ಬಾವಿ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಜನಾಂಗದ ಚಿಕ್ಕ ಮತ್ತು ಅತಿಚಿಕ್ಕ ರೈತರಿಗಾಗಿ ಜಿಲ್ಲೆಯ 14 ತಾಲೂಕುಗಳಲ್ಲಿ 32 ಲಕ್ಷ ರೂ.ಗಳ ಅನುದಾನದಿಂದ ಭೂಸಾರ 
ಸಂರಕ್ಷಣಾ ಕ್ರಮಗಳನ್ನು ರೂಪಿಸಲಾಗಿದೆ. 


1993-94ನೇ ಸಾಲಿನ ವಿವಿಧ ಯೋಜನೆಯಡಿ ಜಲಾನಯನಗಳು ಹೀಗಿವೆ: ಬ್ಯಾಡಗಿ ತಾ! ಮೋಟೆಬೆನ್ನೂರು, ಕಲ್ಲೇದೇವರು, 
ಕಾಟೇನಹಳ್ಳಿ ಹಾಗೂ ಗುಂಡೇನಹಳ್ಳಿ; ಧಾರವಾಡ ತಾ।! ಹಾರೋಬೆಳವಡಿ, ವೀರಾಪುರ, ಕಲ್ಲೇಕಬ್ಬೇನೂರು ಹಾಗೂ ಕಣವಿ 
ಹೊನ್ನಾಪುರ; ಗದಗ ತಾ॥। ಕಣವಿಹೊಸೂರು, ಈಚಲಹಳ್ಳಿ, ಕುರ್ತಕೋಟಿ; ಹಾವೇರಿ ತಾ! ದಿಡಗೂರು ಹಾಗೂ ಹೊಂಬರಡಿ; 
ಹಿರೇಕೆರೂರು ತಾ॥। ಮೈದೂರು ಹಾಗೂ ಮಾವಿನ ತೋಪು; ಹಾನಗಲ್‌ ತಾ ಹಿರೇಹುಲ್ಯಾಳ; ಹುಬ್ಬಳ್ಳಿ ತಾ| ಬೊಮಸಮುದ್ರ, 
ಕೋಳಿವಾಡ ಹಾಗೂ ಮಂಟೂರು; ಕಲಘಟಗಿ ತಾ| ಮುಕ್ಕಲ;. ಕುಂದಗೋಳ ತಾ! ದೊಡ್ಡಹಳ್ಳಿ, ಸಂಶಿ, ಯರೇಬೂದಿಹಾಳ 
ಹಾಗೂ ಇಂಗಳಗಿ; ಮುಂಡರಗಿ ತಾ|| ಹಮಿಗ್ರಿ, ಶಿಂಗಟರಾಯನ ಕೆರೆ ಹಾಗೂ ಡಂಬಳ; ನವಲಗುಂದ ತಾ ಲೇಂಡಿಹಳ್ಳ; 
ರಾಣೆಬೆನ್ನೂರು ತಾ।! ಮಾಕನೂರ; ರೋಣ ತಾ॥ ಇಟಗಿ, ನರೇಗಲ್‌ ಹಾಗೂ ಜಿಗೇರಿ; ಸವಣೂರು ತಾ! ಕರಕೋಳ ಹಾಗೂ 
ಮಾದಾಪುರ; ಶಿಗ್ಗಾಂವಿ ತಾ॥। ಶಿಶುವಿನಾಳ, ಬೆಳಗಲಿ ಹಾಗೂ ಹನಕನಹಳ್ಳಿ; ಮತ್ತು ಶಿರಹಟ್ಟಿ ತಾ! ಮಾಡಳ್ಳಿ. 


ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ 


ಧಾರವಾಡದಲ್ಲಿರುವ ಕೃಷಿ ವಿಶ್ವವಿದ್ಯಾನಿಲಯವು ಅಕ್ಟೋಬರ್‌ 1986 ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಇದಕ್ಕೆ -ಪೂರ್ವದಲ್ಲಿ 
ಬೆಂಗಳೂರಿನಲ್ಲಿ 1964 ರಲ್ಲಿ ಸ್ಥಾಪನೆಯಾದ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಇಲ್ಲಿನ ಕೃಷಿ ಮಹಾವಿದ್ಯಾಲಯವು ಒಳಪಟ್ಟಿತ್ತು 
ಅದಕ್ಕೂ ಹಿಂದೆ ಧಾರವಾಡದಲ್ಲಿ 1947 ರಲ್ಲಿ ಸ್ಥಾಪನೆಗೊಂಡ ಧಾರವಾಡದ ಕೃಷಿ ಮಹಾವಿದ್ಯಾಲಯವು ಮುಂದೆ ಕರ್ನಾಟಕ 
ವಿಶ್ವವಿದ್ಯಾಲಯದ ಕಕ್ಷೆಗೆ ಒಳಪಟ್ಟಿತ್ತು. ಕೃಷಿ, ಕೃಷಿ ಮಾರುಕಟ್ಟೆ, ಪಶುಸಂಗೋಪನೆ, ಸಹಕಾರ ಹಾಗೂ ಅರಣ್ಯ ವಿಜ್ಞಾನ ವಿಷಯಗಳಲ್ಲಿ 
ಪದವಿ ಶಿಕ್ಷಣವನ್ನು ಈ ಮಹಾವಿದ್ಯಾಲಯ ನೀಡುತ್ತಿದೆ. ಇದರೊಟ್ಟಿಗೆ ಹನ್ನೆರಡು ವಿಭಾಗಗಳಲ್ಲಿ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು 
ನೀಡಲಾಗುತ್ತಿದೆ. ಧಾರವಾಡದಲ್ಲಿರುವ ಗ್ರಾಮೀಣ ಗೃಹವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಗೃಹ ವಿಜ್ಞಾನ ಪದವಿ ನೀಡಲಾಗುತ್ತಿದ್ದು 
ಇದರಲ್ಲಿ ಆಹಾರ ಮತ್ತು ಪೋಷಣೆ, ಮಕ್ಕಳ ಬೆಳವಣಿಗೆ, ಬಟ್ಟೆ ಮತ್ತು ಉಡುಪುಗಳು, ಗೃಹ ನಿರ್ವಹಣೆ ಮತ್ತು ಗೃಹ ವಿಸ್ತರಣೆ 
ಬಗ್ಗೆ ಶಿಕ್ಷಣ ನೀಡಲಾಗುತ್ತಿದೆ. ಬೀದರ್‌ನಲ್ಲಿರುವ ಪಶುವೈದ್ಯಕೀಯ. ಮಹಾವಿದ್ಯಾಲಯ, ಪಶು... ವೈದ್ಯಕೀಯ ಪದವಿ ಶಿಕ್ಷಣವನ್ನು 
1984-85 ರಿಂದ ನೀಡುತ್ತಿದೆ. ಕೃಷಿ ಇಂಜಿನಿಯರಿಂಗ್‌ ವಿಷಯದಲ್ಲಿ ರಾಯಚೂರಿನಲ್ಲಿರುವ, ಕೃಷಿ: ತಾಂತ್ರಿಕ ಮಹಾವಿದ್ಯಾಲಯವು 
ನಾಲ್ಕು ವರ್ಷಗಳ ಬೋಧನೆಯನ್ನು ನೀಡುತ್ತಿದೆ. ಕೃಷಿ ವಿಶ್ವವಿದ್ಕಾನಿಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನು 1987 ರಲ್ಲಿ 


ಕೃಷಿ ಮತ್ತು ನೀರಾವರಿ ಕ 295 


ಪ್ರಾರಂಭಿಸಲಾಯಿತು. ವರ್ಷಾದ್ಕಾಂತ ದತ್ತಕ ಗ್ರಾಮಗಳಲ್ಲಿ ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಡುವುದು, ಬಸಿ ತಗ್ಗುಗಳನ್ನು 
ತೆಗೆಯುವುದು, ಜನ ಹಾಗೂ ಪಶು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವುದು ಮೊದಲಾದ ಸೇವೆಗಳನ್ನು ಕೈಗೊಂಡಿದೆ. ಇವಲ್ಲದೆ 
ಹಸಿರು ಗೊಬ್ಬರಕ್ಕಾಗಿ ತಗ್ಗು ತೋಡುವ ವಿಧಾನ, ಜೈವಿಕ ಅನಿಲ ಪದ್ಧತಿ, ಹನಿ ನೀರಾವರಿ, ರಸಗೊಬ್ಬರಗಳನ್ನು ಕೊಡುವ ಐದ್ಧತಿ 
ಮತ್ತು ಔಷಧಿಗಳನ್ನು ಬಳಕೆ ಕುರಿತಂತೆ ಪದ್ಧತಿ ಪ್ರಾತ್ಯಕ್ಷಿಕೆಗಳನ್ನು ನಡೆಸಿಕೊಟ್ಟವು. 


ಈ 
ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯವು ತನ್ನ ವ್ಯಾಪ್ತಿಯಲ್ಲಿ ಎರಡು ವಿಸ್ತರಣಾ ಶಿಕ್ಷಣ ಘಟಕಗಳು, ಎರಡು ಕೃಷಿ 
ವಿಜ್ಞಾನ ಕೇಂದ್ರಗಳು, ಒಂದು ರಾಷ್ಟ್ರೀಯ ಪ್ರಾತ್ಯಕ್ಷಿಕೆ ಯೋಜನೆ, ಒಂದು ಬೇಕರಿ ತರಬೇತಿ ಘಟಕ, ಅಲ್ಲದೆ ಒಂದು ರಾಷ್ಟ್ರೀಯ 
ಕೃಷಿ ವಿಸ್ತರಣಾ ಯೋಜನೆ - (ಎರಡನೆ ಹಂತ) ಇವುಗಳನ್ನು ಪಡೆದಿದೆ. ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇಯ ರವಿವಾರದಂದು 
ಬೇರೆ ಬೇರೆ ಕೃಷಿ ವಿಷಯಗಳ ಮೇಲೆ ಪಾಕ್ಷಿಕ ಮಾಹಿತಿಗಳನ್ನು ಬಾನುಲಿ ಮೂಲಕ ಬಿತ್ತರಿಸಲಾಗುತ್ತಿದೆ. ಕೃಷಿ ಇಲಾಖೆ ಮತ್ತು 
ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗಾಗಿ ವಿವಿಧ ತರಬೇತಿಗಳನ್ನು ಏರ್ಪಡಿಸಲಾಗುತ್ತಿದೆ. ಗ್ರಾಮಗಳನ್ನು ದತ್ತಕವಾಗಿ 
ತೆಗೆದುಕೊಳ್ಳುವ ಕಾರ್ಯಕ್ರಮದಡಿಯಲ್ಲಿ ವಿಸ್ತರಣಾ ಚಟುವಟಿಕೆಗಳಾದ ಕ್ಷೇತ್ರ ಪ್ರಯೋಗ, ಪೂರ್ಣ ಹಿಡುವಳಿ ಪ್ರಾತ್ಯಕ್ಷಿಕೆ, ಮಣ್ಣು 
ಪರೀಕ್ಷೆಯ ಆಧಾರದ ಮೇಲೆ ರಾಸಾಯನಿಕ ಗೊಬ್ಬರ ಬಳಕೆ, ಸಸ್ಯ ಸಂರಕ್ಷಣೆ ಹಾಗೂ ಹೈನುಗಾರಿಕೆಯಲ್ಲಿ ಪೋಷಕಾಂಶಗಳ ಕುರಿತು 
ಪದ್ಧತಿ ಪ್ರಾತ್ಯಕ್ಷಿಕೆ ಮತ್ತು ಪಶು ಆರೋಗ್ಯ ಶಿಬಿರಗಳು, ಸಸಿ ನೆಡುವುದು, ಚಲನಚಿತ್ರ ಪ್ರದರ್ಶನ ಮುಂತಾದವುಗಳನ್ನು 
ಹಮಿಕ್ಕೊಳ್ಳಲಾಗುತ್ತಿದೆ. | 
` ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಎರಡು ಕೃಷಿ ವಿಜ್ಞಾನ ಕೇಂದ್ರಗಳು ಹನುಮನಮಟ್ಟಿ ಹಾಗೂ ಬೀದರಿನಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ. ಈ ಕೇಂದ್ರಗಳು ರೈತರು ಮತ್ತು ರೈತ ಮಹಿಳೆಯರಿಗಾಗಿ ಬೆಳೆ ಉತ್ಪಾದನೆ, ಕೋಳಿ, ಕುರಿ, ಮೊಲಸಾಕಣೆ, ರೇಷ್ಮೆ 
ಕೃಷಿ, ಜೇನು ಸಾಕಣೆ, ಜೈವಿಕ ಅನಿಲ ಉತ್ಪಾದನೆ, ಕೃಷಿ ತಾಂತ್ರಿಕತೆ, ಹನಿನೀರಾವರಿ, ಗೃಹ ವಿಜ್ಞಾನ, ನೀರು ನಿರ್ವಹಣೆ ಮೊದಲಾದ 
ವಿಷಯಗಳ ಕುರಿತು ಒಳ ಆವರಣ ಹಾಗೂ ಹೊರ ಆವರಣ ತರಬೇತಿಗಳನ್ನು ನಡೆಸುತ್ತಿವೆ. ಒಂದು ಬೇಕರಿ ತರಬೇತಿ ಕೇಂದ್ರವು 
ಧಾರವಾಡದಲ್ಲಿದ್ದು ಅದರಲ್ಲಿ ಒಳ ಆವರಣ ತರಬೇತಿಗಳನ್ನು ಹಮಿಕ್ಕೊಂಡು ಗೃಹಿಣಿಯರಿಗೆ ತರಬೇತಿ ನೀಡಲಾಗುತ್ತಿದೆ. ಹೊರ 
ಆವರಣ ತರಬೇತಿಗಳನ್ನು ಸಹ ಏರ್ಪಡಿಸಲಾಗುತ್ತಿದೆ. 


ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಇತ್ತೀಚಿನ ವರ್ಷಗಳಲ್ಲಿ ಮೂರು ಜೋಳದ ತಳಿಗಳನ್ನು (ಎಸ್‌ಬಿ-1066,ಎಸ್‌.ಬಿ-1079 
ಮತ್ತು ಎಸ್‌.ಬಿ-905 ) ಮತ್ತು ಒಂದು ಮುಂಗಾರಿನ ಹೈಬ್ರಿಡ್‌ ಜೋಳದ ತಳಿಯನ್ನು (ಡಿ.ಎಸ್‌.ಎಚ್‌-1) ಬಿಡುಗಡೆ ಮಾಡಿದೆ. 
ಆರ್‌.ಎಸ್‌.ಎಚ್‌-1 ಮತ್ತು ಎಸ್‌.ಪಿ.ಎಚ್‌-3 18. ಹಿಂಗಾರಿನ ಹೈಬ್ರಿಡ್‌ ಜೋಳದ ತಳಿಗಳನ್ನು ಮತ್ತು ಐ.ಎಸ್‌-8283 ಸುಧಾರಿತ 
ಜೋಳದ ತಳಿಯನ್ನು ಬಿಡುಗಡೆಗೊಳಿಸಿದೆ. ಹತ್ತಿಯ ಹೈಬ್ರಿಡ್‌ ತಳಿಗಳಲ್ಲಿ ವರಲಕ್ಷ್ಮಿ ಜಯಲಕ್ಷ್ಮಿ ಅಬಾಧಿತ ಆೆ.ಕೆ-176-4 ) 
ತಳಿಗಳನ್ನು ಈ ವಿಶ್ವವಿದ್ಯಾಲಯವು ಬಿಡುಗಡೆ ಮಾಡಿದ್ದು ಸ್ಥಳೀಯ ಹೈಬ್ರಿಡ್‌ ಹತ್ತಿ ತಳಿ (ಡಿ.ಡಿ.ಎಚ್‌-2)ಯನ್ನು ಅಭವೃದ್ಧಿಗೊಳಿಸಿದೆ. 
ಗೋಧಿಯ ಸುಧಾರಿತ ತಳಿಗಳು ಸಿ.ಡಬ್ಲುಆರ್‌-19ಮತ್ತು ಡಿ.ಡಬ್ಬುಆರ್‌-39 ಈ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿ ಮಾಡಲ್ಪಟ್ಟಿವೆ. 
ರಾಜ್ಯದಲ್ಲಿರುವ ಏಕಮಾತ್ರ ಖುಷ್ಕಿ ಭತ್ತ ಸಂಶೋಧನಾ ಕೇಂದ್ರವು ಮುಗದದಲ್ಲಿ ಇದ್ದು ಎ-67, ಎ-200, ವಣರ, ಗ್ರಾಮ- 318 
(ಅವಿನಾಶ) ಮತ್ತು ಐಇಟಿ 5882 (ಅಭಿಲಾಷ್‌) ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. 


ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರ ಧಾರವಾಡ : ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರವು ಅಕ್ಟೋಬರ್‌ 1952 
ರಲ್ಲಿ ಗ್ರಾಮ ಸೇವಕ ತರಬೇತಿ ಕೇಂದ್ರವೆಂದು ಸಮಾಜ ವಿಕಾಸ ಯೋಜನೆಯಡಿ ಸ್ಥಾಪಿತವಾಯಿತು. ಸಮಾಜ ವಿಕಾಸ ಯೋಜನೆಯ 
ಕಾರ್ಯಕ್ಷೇತ್ರಗಳಲ್ಲಿ ಗ್ರಾಮಮಟ್ಟದ ವಿಎಧೋದ್ದೇಶಗಳಾದ ಆಧುನಿಕ ಕೃಷಿ ತಾಂತ್ರಿಕತೆ, ಪಶು ಸಂಗೋಪನೆ ಮುಂತಾದ ವಿಷಯಗಳ 
ಕಾರ್ಯಕರ್ತರಾದ ಗ್ರಾಮಸೇವಕರನ್ನು ತರಬೇತಿಗೊಳಿಸುವ ಉದ್ದೇಶದಿಂದ ಈ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ರಾಜ್ಯದಲ್ಲಿರುವ 
ಐದು ಗ್ರಾಮೀಣ ಅಭಿವೃದ್ಧಿ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಇದೂ ಒಂದು. ಈ ಕೇಂದ್ರದ ಮುಖ್ಯ ಉದ್ದೇಶವೇನೆಂದರೆ ಕೃಷಿ 
ಸಹಾಯಕರುಗಳಿಗೆ ವೃತ್ತಿ ಪೂರ್ವ ಹಾಗೂ ಪುನಶ್ಚೇತನ ವ್ಯಾಸಂಗ ಶಿಕ್ಷಣ ನೀಡುವುದು ಮತ್ತು ರೈತರ ಮತ್ತು ಮಹಿಳೆ ಮತ್ತು 
ಮಕ್ಕಳ ಕಲ್ಯಾಣ; ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮುಂತಾದ ಇಲಾಖೆಗಳ ಸಿಬ್ಬಂದಿಯ ಉಪಯೋಗಕ್ಕಾಗಿ ಇತರ ಕೆಲವು 
ತರಬೇತಿಗಳನ್ನು ಸಹ ನಡೆಸಲಾಗುತ್ತಿದೆ. 1962ರಲ್ಲಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ಸೇವೆಯಲ್ಲಿರುವ ಗ್ರಾಮ ಸೇವಕರಿಗೆ 


296 ಧಾರವಾಡ ಜಿಲ್ಲೆ 


ಪುನಶ್ಚೇತನ ತರಬೇತಿಯಲ್ಲಿ ಕೃಷಿಯಲ್ಲಿ ಸಂಶೋಧನೆಗಳ ಬಗ್ಗೆ ತಾಂತ್ರಿಕ ಜ್ಞಾನದಲ್ಲಿ ಕಾರ್ಯ ಸಾಮರ್ಥ್ಯ, ಕಾರ್ಯ ದಕ್ಷತೆಯನ್ನು 
ಹೆಚ್ಚಿಸಿಕೊಳ್ಳುವ ವಿಧಾನಗಳ ಬಗ್ಗೆ ತರಬೇತಿ ನೀಡಲಾಗುತ್ತಿತ್ತು. ಅದೇ ರೀತಿ 1963 ರಲ್ಲಿ ಸಹಕಾರ ಬೇಸಾಯ ವಿಭಾಗ ತರಬೇತಿ 
ಪ್ರಾರಂಭಿಸಿದ್ದು ಈ ವಿಭಾಗದಲ್ಲಿ ಬೇಸಾಯ ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳಿಗೆ, ವ್ಯವಸ್ಥಾಪಕ ಮಂಡಳಿಗಳ ಸದಸ್ಯರುಗಳಿಗೆ 
ಸಹಕಾರಿ ಬೇಸಾಯದಲ್ಲಿ ತರಬೇತಿ ನೀಡಲಾಗುತ್ತಿದೆ. 1971 ರಲ್ಲಿ ಈ ತರಬೇತಿ ಕೇಂದ್ರವು ಏರ್ಪಡಿಸುತ್ತಿದ್ದ ವಿವಿಧ ತರಬೇತಿ 
ಕಾರ್ಯಕ್ರಮ ಹಾಗೂ ಶಿಕ್ಷಣ ಚಟುವಟಿಕೆಗಳಿಂದಾಗಿ ಈ ಕೇಂದ್ರವನ್ನು ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರವೆಂದು ಹೆಸರಿಸಲಾಗಿದೆ. 
1975 ರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕರಿಗೆ ಮಕ್ಕಳ 
ಪಾಲನೆ, ಪೋಷಣೆ, ಮಕ್ಕಳ ಆಹಾರ, ಆರೋಗ್ಯ ಪೂರ್ವ ಪ್ರಾಥಮಿಕ ಶಿಕ್ಷಣ, ತಾಯಂದಿರ ಆರೋಗ್ಯ ಮುಂತಾದ ವಿಷಯಗಳ 
ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. ತರಬೇತಿ ಅವಧಿಯಲ್ಲಿ ವ್ಯವಸಾಯ ವಿಸರಣೆ, ಸಮಾಜ ವಿಕಾಸ, ಪಂಚಾಯತ್‌ ರಾಜ್ಯ 
ಪಶುಸಂಗೋಪನೆ, ತೋಟಗಾರಿಕೆ, ಸಾರ್ವಜನಿಕ ಆರೋಗ್ಯ ಮುಂತಾದ ವಿಷಯಗಳಲ್ಲಿ "ಮಾಡಿ ಕಲಿ, ನೋಡಿ ಕಲಿ, ಕೇಳಿ ಕಲಿ' 
ಎಂಬ ಪದ್ಧತಿಯನ್ನು ಅನುಸರಿಸುವಂತೆ ತರಬೇತಿ ನೀಡಲಾಗುತ್ತಿದೆ. ರಾಷ್ಟ್ರೀಯ ಕೃಷಿ ವಿಸ್ತರಣಾ ಯೋಜನೆ- (ಎರಡನೆ ಹಂತ್ರಿಯ ' 
ಅನ್ವಯ ಕೃಷಿ ಸಹಾಯಕರಿಗೆ ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಪುನಶ್ಚೇತನ ತರಬೇತಿಯನ್ನು ಮೂರು ಅಥವಾ ಅದಕ್ಕಿಂತ 
ಹೆಚ್ಚಿನ ವರ್ಷ ಸೇವೆಯಲ್ಲಿರುವ ಕೃಷಿ ಸಹಾಯಕರುಗಳಿಗೆ ಎರಡು ತಿಂಗಳು ಮತ್ತು ಒಂದು ತಿಂಗಳ ಅವಧಿಯಲ್ಲಿ ಇತ್ತೀಚಿನ ಕೃಷಿ 
ಸಂಶೋಧನೆಗಳ ಬಗ್ಗೆ- ತಾಂತ್ರಿಕತೆ, ಕಾರ್ಯ ಸಾಮರ್ಥ್ಯ, ಕಾರ್ಯದಕ್ಷತೆ ಹೆಚ್ಚಿಸಿಕೊಳ್ಳುವ ತರಬೇತಿ ನೀಡಲಾಗುತ್ತಿದೆ. 


1982 ರಲ್ಲಿ ಡ್ಯಾನಿಡಾ ವೈಟಪ್‌ ಯೋಜನೆಯು ಡೆನಾರ್ಕ್‌ನ ಅಂತರರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ನೆರವಿನಿಂದ ಗ್ರಾಮೀಣ 
ಅಭಿವೃದ್ಧಿ ತರಬೇತಿ ಕೇಂದ್ರದಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿ ಕೃಷಿ ಮತ್ತು ಇತರ ಕೃಷಿ ಆಧರಿತ ವಿಷಯಗಳಾದ 
ಪಶುಸಂಗೋಪನೆ, ತೋಟಗಾರಿಕೆ, ರೇಷ್ಮೆ ಮುಂತಾದವುಗಳಲ್ಲಿನ ಆಧುನಿಕ ತಂತ್ರಜ್ಞಾನದ ಬಗ್ಗೆ ರೈತ ಮಹಿಳೆಯರಿಗೆ 10 ದಿವಸಗಳ 
ಹಾಗೂ ಯುವಕ ರೈತರಿಗೆ 14 ದಿವಸಗಳ ತರಬೇತಿ ನೀಡಲಾಗುತ್ತಿದೆ. ಈ ಯೋಜನೆಯ ಎರಡನೇ ಹಂತದಲ್ಲಿ ರೈತ ಮಹಿಳೆಯರಿಗೆ 
ಲಿಂಕ್‌ ವರ್ಕರ್ಸ್‌ ತರಬೇತಿ ಕಾರ್ಯಕ್ರಮ, ಎರಡು ದಿವಸಗಳ ಗ್ರಾಮಾಂತರ ಪ್ರದೇಶದಲ್ಲಿ ತರಬೇತಿ ಶಿಬಿರ, ಪಶುಸಂಗೋಪನೆ, 
ಮೀನುಗಾರಿಕೆ, ರೇಷ್ಮೆ ಕ್ಷೇತ್ರದಲ್ಲಿ ರೈತ ಮಹಿಳೆಯರ ಸಮ್ಮೇಳನ ಏರ್ಪಡಿಸುವುದು ಮುಂತಾದ ಯೋಜನೆಗಳನ್ನು ರೂಪಿಸಿ 


ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ ಪ್ರಾಧಿಕಾರದವರ ಸಹಯೋಗದಿಂದ ಮಲಪ್ರಭಾ ಅಚ್ಚುಕಟ್ಟಿನಲ್ಲಿ ಬರುವ ರೈತರಿಗೆ ಏಳು 
ದಿವಸಗಳ ತರಬೇತಿಯನ್ನು ಹಾಗೂ ರೈತ ಮಹಿಳೆಯರಿಗೆ ಐದು ದಿವಸಗಳ ತರಬೇತಿಯನ್ನು ಮಣ್ಣು ಮತ್ತು ನೀರು ನಿರ್ವಹಣೆಯ 
ಬಗ್ಗೆ ತರಬೇತಿಯನ್ನೂ ನೀಡಲಾಗುತ್ತಿದೆ. ಈ ಕೇಂದ್ರದ ತರಬೇತಿ ಕಾರ್ಯಕ್ರಮಗಳು ಈ ಕೇಂದ್ರದಲ್ಲಿ ಮಾತ್ರ ಸೀಮಿತಗೊಳ್ಳದೆ 
ಹಲವಾರು ಕೃಷಿ ಸಂಚಾರಿ ತರಬೇತಿಗಳನ್ನು ಏರ್ಪಡಿಸಲಾಗುತ್ತದೆ. ಒಂದು ದಿನದ ಮಟ್ಟಿಗೆ ಗ್ರಾಮಮಟ್ಟದಲ್ಲಿ ಹೋಗಿ ರೈತರಿಗೆ . 
ಹಾಗೂ ರೈತ ಮಹಿಳೆಯರಿಗೆ ಆಯಾ ಕಾಲಕ್ಕೆ ತಕ್ಕಂತೆ ಕೃಷಿಯು ಪ್ರಚಲಿತ ಸಮಸ್ಯೆಗಳನ್ನು ಗುರುತಿಸಿ ಅವರಿಗೆ ಮಾರ್ಗದರ್ಶನ 
ಮಾಡುವ ಉದ್ದೇಶದಿಂದ ಈ ತರಬೇತಿಯನ್ನು ನಡೆಸಲಾಗುತ್ತದೆ. 


ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರದ ಕೃಷಿ ಕ್ಷೇತ್ರವು 15.2 ಹೆಕ್ಟೇರು ಸಾಗುವಳಿ ಕ್ಷೇತ್ರವನ್ನು ಹೊಂದಿದ್ದು ಇದರಲ್ಲಿ 1.2 
ಹೆ. ಪ್ರದೇಶಕ್ಕೆ ಮಾತ್ರ ನೀರಾವರಿ ಸೌಲಭ್ಯ ಕಲ್ಪಿಸಲಾಗಿದೆ. 1970 ರಲ್ಲಿ ಧಾರವಾಡ ಕೃಷಿ ಮಹಾವಿದ್ಯಾಲಯಕ್ಕೆ ಸೇರಿದ್ದ ಈ ಕೃಷಿ 
ಭೂಮಿಯನ್ನು ಈ ಕೇಂದ್ರಕ್ಕೆ ವರ್ಗಾವಣೆ ಮಾಡಲಾಯಿತು. ಈ ಕ್ಷೇತ್ರದ ಮಣ್ಣು ಮರಳು ಕಲ್ಲು ಮಿಶ್ರಿತ ಮಸಾರಿ ಹಿಪು) ಮಣ್ಣು 
ಆಗಿದ್ದು ಅದರಲ್ಲಿ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಬಹಳ ಕಡಿಮೆ. ಈ ಕೇಂದ್ರಕ್ಕೆ ಬರುವ ಅಭ್ಯರ್ಥಿಗಳಿಗೆ ಆಧುನಿಕ ಕೃಷಿ 
ಕಾರ್ಯಗಳ ಪ್ರಾತೃಕ್ತಿಕೆಗಾಗಿ ಕೃಷಿ ಕ್ಷೇತ್ರವನ್ನು ಉಪಯೋಗಿಸಲಾಗುತ್ತಿದೆ. ಇದಲ್ಲದೇ ಬೀಜೋತ್ಪಾದನ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದೆ. 
1991-92 ರಲ್ಲಿ 81.9 ಕ್ಚಿಟಲ್‌ ಗೋವಿನ ಜೋಳದ, 11.6 ಕ್ವಿಂಟಾಲ್‌ ಶೇಂಗಾ ಮತ್ತು 10.4 ಕ್ವಿಟಲ್‌ ಸೋಯಾ ಅವರೆ 
ಬೀಜೋತ್ಪಾದನೆ ಮಾಡಲಾಗಿದೆ. ಅಲ್ಲದೆ ಹೆಸರು, ಜೋಳ, ಸೂರ್ಯಕಾಂತಿ, ಅಲಸಂದೆ, ತೊಗರಿ, ಕುಸುಬೆ, ಹುರುಳಿ ಮುಂತಾದ 
ಬೆಳೆಗಳ ಬೀಜೋತ್ಪಾದನೆಯನ್ನು ಸಹ ಕೈಗೊಳ್ಳಲಾಗುತ್ತಿದೆ. | 


 ಗಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರದಲ್ಲಿ 1982-83 ರಿಂದ 1991-92 ರವರೆಗೆ ನಡೆಯಿಸಿದ ವಿವಿಧ ಕಾರ್ಯಕ್ರಮಗಳ 
ಲಾಭ ಪಡೆದವರ ಸಂಖ್ಯೆ ಈ ರೀತಿಯಿದೆ: ಒಂದು ವರ್ಷ ಅವಧಿಯ ಕೃಷಿ ಸಹಾಯಕರಿಗೆ ಸೇವಾ ಪೂರ್ವ ತರಬೇತಿ-437, 
ಎರಡು ತಿಂಗಳ ಅವಧಿಯ ಕೃಷಿ ಸಹಾಯಕರಿಗೆ ಪುನಶ್ಚೇತನ ತರಬೇತಿ-446, (1984-85 ನೇ ಸಾಲಿನಿಂದ ಈ ಕಾರ್ಯಕ್ರಮವನ್ನು 
ರದ್ದು ಮಾಡಲಾಗಿದೆ); ಕೃಷಿ ಸಹಾಯಕರಿಗೆ ಒಂದು ತಿಂಗಳ ಅವಧಿಯ ಪುನಶ್ಚೇತನ ತರಬೇತಿ-873; ಸಹಾಯಕ ಕೃಷಿ ಅಧಿಕಾರಿಗಳಿಗೆ 
ಪುನಶ್ಚೇತನ ತರಬೇತಿ-95, ಕೃಷಿ ಸಹಾಯಕರಿಗೆ ಪರಿಚಯಾತಕ್ರ ತರಬೇತಿ-37; ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಪ್ರಾಯೋಗಿಕ ನೈಪುಣ್ಯ 
ತರಬೇತಿ-47, ಮಲಪ್ರಭಾ ಆಯಕಟ್ಟಿನ ರೈತರಿಗೆ ಮಣ್ಣು ಮತ್ತು ನೀರು ನಿರ್ವಹಣೆಯ ಬಗ್ಗೆ ತರಬೇತಿ-1,437; ಸಹಕಾರಿ ಬೇಸಾಯ 
ಸಂಘಗಳ ಸದಸ್ಯರಿಗೆ ಸಂಚಾರಿ: ತರಬೇತಿ ಶಿಬಿರಗಳು-2,370; ಒಣಬೇಸಾಯದಲ್ಲಿ ರೈತರಿಗೆ ತರಬೇತಿ-148; ಅಣುಜೀವಿ ಗೊಬ್ಬರದ 
ಬಗ್ಗೆ ರೈತರಿಗೆ ಕೃಷಿ ಸಂಚಾರಿ ಶಿಬಿರಗಳು-14,038; ವಿಶೇಷ ಘಟಕ ಯೋಜನೆಯಲ್ಲಿ ಪರಿಶಿಷ್ಟ ವರ್ಗದ ರೈತರಿಗೆ ತರಬೇತಿ-260; 
ಕೋಳಿ ಸಾಕಣೆಯಲ್ಲಿ ತರಬೇತಿ-298; ಚಿಕ್ಕ ಮತ್ತು ಅತಿಚಿಕ್ಕ ಹಿಡುವಳಿದಾರರಿಗೆ ಹೈನುಗಾರಿಕೆ ಮತ್ತು ಕೋಳಿಸುಕಣೆ ತರಬೇತಿ- 
343, ಮಲಪ್ರಭಾ ಆಯಕಟ್ಟಿನ ರೈತ ಮಹಿಳೆಯರಿಗೆ ತರಬೇತಿ-133; ಹೆಚ್ಚು ಇಳುವರಿ ಕೊಡುವ ತಳಿಗಳ ಬಗ್ಗೆ ರೈತ ಮಹಿಳೆಯರಿಗೆ 
ತರಬೇತಿ-272; ರೈತ ಮಹಿಳೆಯರಿಗಾಗಿ ಕೃಷಿ ಸಂಚಾರಿ ಶಿಬಿರಗಳು-8,623; ಗೋಬರ್‌ ಅನಿಲ ಯಂತ್ರ ಮಹಿಳಾ ಬಳಕೆದಾರರಿಗೆ 
ತರಬೇತಿ-1,509; ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿ-926; ಅಂಗನವಾಡಿ ಸಹಾಯಕಿಯರಿಗೆ ತರಬೇತಿ-82, ಡ್ಯಾನಿಡಾ . 
ಯೋಜನೆಯಲ್ಲಿ ಯುವಕ ರೈತರಿಗೆ ತರಬೇತಿ-4,336; ರೈತ ಮಹಿಳೆಯರಿಗೆ ತರಬೇತಿ-4,374, ರೈತ ಮಹಿಳೆಯರಿಗಾಗಿ 
ಗ್ರಾಮಮಟ್ಟದಲ್ಲಿ ಹಂಗಾಮಪೂರ್ವ ತರಬೇತಿ-1,455, ಲಿಂಕ್‌ ವರ್ಕ್‌ರ್ಸ್‌ (ಸಹಾಯಕ ಕಾರ್ಯಕರ್ತೆಯರಿಗೆ) ತರಬೇತಿ-310; ರೈತ 
ಮಹಿಳೆಯರಿಗೆ ವಿಶೇಷ ತರಬೇತಿ-ಹೈನುಗಾರಿಕೆ-161; ತೋಟಗಾರಿಕೆ- 88 ಮತ್ತು ರೇಷ್ಮೆ ವ್ಯವಸಾಯ-157. 


ಕೃಷಿ ಅಭಿವೃದ್ಧಿ ಕೇಂದ್ರಗಳು : ರಾಜ್ಯದ ವಿವಿಧ ಕೃಷಿ ಹವಾಮಾನ ಪ್ರದೇಶಗಳಲ್ಲಿ ನೆಲೆಗೊಳಿಸಿರುವ ನಾಲ್ಕು ಕೃಷಿ ಅಭಿವೃದ್ಧಿ 
ಕೇಂದ್ರಗಳಲ್ಲಿ ಎರಡು ಧಾರವಾಡ ಜಿಲ್ಲೆಯ ಕೊಣ್ಣೂರು (ನರಗುಂದ ತಾಲೂಕು) ಮತ್ತು ಧಾರವಾಡದಲ್ಲಿವೆ. ಈ ಕೇಂದ್ರಗಳ ಮುಖ್ಯ 
ಉದ್ದೇಶಗಳು ಸುಧಾರಿತ ಮತ್ತು ಸಂಕರಣ ಬೀಜಗಳ ಉತ್ಪಾದನೆ ಮತ್ತು ದ್ವಿಗುಣಗೊಳಿಸುವಿಕೆ, ವಿಎಧ ಪ್ರದೇಶಗಳಿಗೆ ಸೂಕ್ತವಾದ 
ತಳಿಗಳನ್ನು ಕಂಡು ಹಿಡಿಯುವುದು, ಸೂಕ್ತವಾದ ನೀರಾವರಿ ಪದ್ಧತಿಗಳನ್ನು ರೂಪಿಸುವುದು, ಕ್ಷೇತ್ರ ಪ್ರಯೋಗಗಳನ್ನು ಕೈಗೊಳ್ಳುವುದು 
ಮತ್ತು ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಸಲಹಾ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುವುದು ಆಗಿರುತ್ತದೆ. 


ನರಗುಂದ ತಾಲೂಕಿನ ಕೊಣ್ಣೂರುನಲ್ಲಿರುವ ಬೆಳ್ಳೇರಿ ಫಾರ್ಮ್‌ನಲ್ಲಿ ಒಂದು ಕೃಷಿ ಅಭಿವೃದ್ಧಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು 
ನರಗುಂದ ತಾ|! ಕೊಣ್ಣೂರಿನಿಂದ ಪಶ್ಚಿಮಕ್ಕೆ ಮೂರು ಕಿ.ಮೀ. ಅಂತರದಲ್ಲಿ ರಾಮದುರ್ಗಕ್ಕೆ ಹೋಗುವ ರಸ್ತೆಯಲ್ಲಿ ಬೆಳ್ಳೇರಿ ಗ್ರಾಮದ 
ಪಕ್ಕದಲ್ಲಿ ಇದು ಇರುತ್ತದೆ. ಈ ಕೇಂದ್ರವು ಮೊದಲು 1971 ರಲ್ಲಿ ಎಕ್ಸ್‌ಪರಿಮೆಂಟಲ್‌-ಕಮ್‌-ಡೆಮೊನ್‌ಸ್ಟೇಷನ್‌ ಫಾರ್ಮ್‌ ಎಂದು 
ಪ್ರಾರಂಭವಾಗಿ 1978 ರಲ್ಲಿ ಕೃಷಿ ಅಭಿವೃದ್ಧಿ ಕೇಂದ್ರವಾಗಿ ಪರಿವರ್ತಿತವಾಯಿತು. ಈ ಕೇಂದ್ರದ ಒಟ್ಟು ವಿಸ್ತೀರ್ಣ 38 ಹೆ.ಗಳಾಗಿದ್ದು 
ಇದರಲ್ಲಿ 29.7 ಹೆ. ಕ್ಷೇತ್ರವು ಸಾಗುವಳಿಯಲ್ಲಿದೆ. ಈ ಕೇಂದ್ರಕ್ಕೆ ಕೊಳಟಿ ಕಾಲುವೆ ಡಿ-6 ಉಪಕಾಲುವೆಯ ಮೂಲಕ ನೀರು . 
ಪೂರೈಸಲಾಗುತ್ತಿದ್ದು ಒಟ್ಟು 27.6 ಹೆ. ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲಾಗಿದೆ. ಈ ಕೇಂದ್ರದ ಮುಖ್ಯ ಉದ್ದೇಶಗಳಲ್ಲಿ 
ಮಲಪ್ರಭಾ ನದಿಯ ನೀರಾವರಿ ಯೋಜನೆಗೊಳಪಟ್ಟ ಪ್ರದೇಶಕ್ಕೆ ಯೋಗ್ಯವಾದ ಬೆಳೆಗಳ ಯೋಜನೆಯನ್ನು ಕಂಡುಕೊಳ್ಳುವುದು, 
ನೀರಾವರಿ ಮುಖ್ಯ ಬೆಳೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿ ಅವುಗಳ ಪರಿಣಾಮಗಳನ್ನು ಮಲಪ್ರಭಾ ನೀರಾವರಿ ಪ್ರದೇಶದ 
ರೈತರಿಗೆ ಅನುಸರಿಸುವುದಕ್ಕಾಗಿ ಮಾಹಿತಿ ಒದಗಿಸುವುದು, ಯೋಗ್ಯವಾದ ಬೆಳೆಗಳನ್ನು ಯಶಸ್ವಿಯಾಗಿ ಬೆಳೆದು ರೈತರಿಗೆ ಪ್ರಾಯೋಗಿಕವಾಗಿ 
ಪ್ರದರ್ಶಿಸುವುದು 'ಹಾಗೂ ಮಲಪ್ರಭಾ ನೀರಾವರಿ ಪ್ರದೇಶದ ರೈತರ ವಿಷಯದ ಬಗೆಗೆ ಮಾಹಿತಿ ಒದಗಿಸುವುದು, ಉತ್ತಮ 
ಬೀಜಗಳ ಉಪಯೋಗಗಳ ಪ್ರಾತ್ಯಕ್ಷಿಕೆ ಏರ್ಪಡಿಸುವುದು ಹಾಗೂ ನೀರಾವರಿ ಬೆಳೆಗಳಿಗೆ ಬೇರೆ ಬೇರೆ ಪ್ರಮಾಣದ ರಾಸಾಯನಿಕ 
ಗೊಬ್ಬರಗಳನ್ನು ಬಳಸುವ ಪ್ರಯೋಗಗಳನ್ನು ನಡೆಸುವುದು ಹಾಗೂ ಶಕ್ತಿಮಾನ್‌ ತಳಿಗಳ ಹಾಗೂ ಇತರ ತಳಿಗಳ ರ್ಯಾ ಆ 
ಪ್ರಮಾಣೀಕೃತ) ಬೀಜೋತ್ಪಾದನೆ ಮತ್ತು ಅವುಗಳ ಪೂರ್ಣ ವಿವರಣೆಯ ಮಾಹಿತಿ ಒದಗಿಸುವುದು ಮುಖ್ಯವಾಗಿವೆ. | ಕೇ ಗ್‌ 
ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ 489 ಮಿ.ಮೀ. ಆಗಿದೆ. ಈ ಕೇಂದ್ರದಲ್ಲಿ ಅಲಸಂದೆ 4. 152), ಹೆಸರು (ಪಿ.ಎಸ್‌ 


ಮತ್ತು ಬೈನಾಮುಂಗ್‌), ಸೂರ್ಯಕಾಂತಿ (ಇಸಿ-68415, ಬಿ ಎಸ್‌ ಹೆಚ್‌ ಮತ್ತು ಮಾರ್ಡೇನ್‌), ಶಕ್ತಿಮಾನ್‌ ಗೋವಿನ ಜೋಳ 
(ಡೆಕ್ಕನ್‌), ಸೋಯಾ ಅವರೆ (ಹೆಚ್‌.ಎಸ್‌.ಬಿ ಮತ್ತು ಹಾರ್ಡಿ), ಎಳ್ಳು (ಇ-8), ಹತ್ತಿ (ಡ.ಸಿ.ಎಚ್‌. 32), ತೊಗರಿ (ಐ.ಸಿ.ಪಿ.ಎಲ್‌. 
16), ಕುಸುಮ (ಎ-100 ಮತ್ತು ಎ-1), ಕಡಲೆ (ಎ-1), ಜೋಳ (5-4-1 ಮತ್ತು ಎಂ-35-1), ಗೋಧಿ (ಹೆಚ್‌.ಡಿ-2189, 
ಕೀರ್ತಿ, ಧಾರವಾಡ- 39, ಯು.ಪಿ. 301 ಮತ್ತು ಬೀಜಾಗೌ) ಮತ್ತು ಹತ್ತಿ ಾರದಾ) ತಳಿಗಳ ಬೀಜೋತ್ಪಾದನೆಯನ್ನು 
ಕೈಗೊಳ್ಳಲಾಗುತ್ತಿದೆ. 1990-91 ರಲ್ಲಿ ಮುಂಗಾರಿನಲ್ಲಿ 2.5 ಹೆಕ್ಟೆರಿನಲ್ಲಿ ಮತ್ತು ಹಿಂಗಾರಿನಲ್ಲಿ 18 ಹೆಕ್ಟೇರ್‌ ಪ್ರದೇಶದಲ್ಲಿ 
ಬೀಜೋತ್ಪಾದನೆಯನ್ನು ಮಾಡಲಾಯಿತು. ಈ ಸಾಲಿನಲ್ಲಿ ಒಟ್ಟು 1.51 ಲಕ್ಷ ರೂ.ಗಳು ಸಾಗುವಳಿಗಾಗಿ ಖರ್ಚಾಗಿದ್ದು ಒಟ್ಟು 
ಇಳುವರಿಯಿಂದ 2.70 ಲಕ್ಷ ರೂ.ಗಳು ಬಂದಿದ್ದು ಲಾಭ 1.29 ಲಕ್ಷ ರೂ. ಬಂದಿರುತ್ತದೆ. 


ಧಾರವಾಡ ಜಿಲ್ಲೆಯಲ್ಲಿರುವ ಎರಡನೇಯ ಕೃಷಿ ಅಭಿವೃದ್ಧಿ ಕೇಂದ್ರವು ಧಾರವಾಡದ ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರದ 
ಆವರಣದಲ್ಲಿದ್ದು ಅದರ ವಿವರಗಳನ್ನು ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರದ ಮಾಹಿತಿಯನ್ನು ಸೇರಿಸಿದೆ. 


ಕೃಷಿ ಸಂಶೋಧನಾ ಕೇಂದ್ರ ಧಾರವಾಡ ಫಾರ್ಮ್‌: ಕೃಷಿ ಸಂಶೋಧನಾ ಕೇಂದ್ರ, ಧಾರವಾಡ ಇದು 1904 ರಲ್ಲಿ 
ಸ್ಥಾಮತವಾಗಿದ್ದು ಭಾರತ ದೇಶದಲ್ಲಿಯ ಅತ್ಯಂತ ಹಳೆಯ ಸಂಶೋಧನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕ ರಾಜ್ಯದಲ್ಲಿ 
ಹತ್ತಿ ಬೆಳೆಯ ಸಂಶೋಧನೆಯ ಮುಖ್ಯ ಕೇಂದ್ರವಾಗಿದೆ. ಧಾರವಾಡ ನಗರದ ಪೂರ್ವಕ್ಕೆ ಧಾರವಾಡ- ನವಲಗುಂದ ರಸ್ತೆಯಲ್ಲಿ 
ಸುಮಾರು ನಾಲ್ಕನೇ ಕಿ.ಮೀ. ದೂರದಲ್ಲಿರುವ ಈ ಕೇಂದ್ರವು ಒಟ್ಟು 33 ಹೆ. ವಿಸ್ತೀರ್ಣವನ್ನು ಹೊಂದಿದೆ. ಇದರಲ್ಲಿ ಸಾಗುವಳಿ 
ಮಾಡುವ ಕ್ಷೇತ್ರವು 28.75 ಹೆ.ಗಳಾಗಿದೆ. 13 ಹೆ. ಪ್ರದೇಶದಲ್ಲಿ ಹತ್ತಿ ಬೆಳೆ ಸಂಶೋಧನೆ ನಡೆಸಲಾಗುತ್ತಿದೆ. ಅನೇಕ ಮಹತ್ವದ 
ತಳಿಗಳನ್ನು ಇಲ್ಲಿಂದ ಬಿಡುಗಡೆ ಮಾಡಲಾಗಿದೆ. 1951 ರಲ್ಲಿ ಜಯಧರ ಮತ್ತು ಲಕ್ಷ್ಮಿ ಹತ್ತಿ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ 
ಮಾಡಲಾಯಿತು. 1972 ರಲ್ಲಿ ವರಲಕ್ಷ್ಮಿ ಸಂಕಿರಣ ಹತ್ತಿ ತಳಿ ಮತ್ತು ಭಾಗ್ಯ ತಳಿಗಳನ್ನು ಬಿಡುಗಡೆ ಮಾಡಲಾಯಿತು. ನಂತರ 
1980ರಲ್ಲಿ ಶಾರದಾ, 1981ರಲ್ಲಿ ಡಿ.ಬಿ- 3-12, 1982 ರಲ್ಲಿ ಸೌಭಾಗ್ಯ 1981ರಲ್ಲಿ ಡಿ.ಸಿ.ಎಚ್‌-32 ಸಂಕಿರಣ ತಳಿ, 1988 
ರಲ್ಲಿ ಅಬಾಧಿತ (ಜಿ.ಕೆ 276-4), ಜೆ.ಕೆ- 119 ಮತ್ತು ಡಿ.ಡಿ.ಎಚ್‌-2, ಸ್ಥಳೀಯ ಸಂಕರಣ ತಳಿಗಳನ್ನು ಹಾಗೂ 1993 ರಲ್ಲಿ 
ಡಿ.ಎಚ್‌.ಬಿ- 105 ತಳಿಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಸಂಶೋಧನಾ ಕೇಂದ್ರದಲ್ಲಿ ತಳಿಗಳ ಸುಧಾರಣೆಯ ಮುಂದುವರಿಕೆ, 
ಸುಧಾರಿಸಿದ ಬೇಸಾಯ ಕ್ರಮಗಳನ್ನು ಕಂಡು ಹಿಡಿಯುವುದು ಮತ್ತು ಕೀಟ ಹಾಗೂ ರೋಗ ನಿಯಂತ್ರಣ ಕ್ರಮಗಳನ್ನು ಕಂಡು 
ಹಿಡಿಯುವ ಬಗ್ಗೆ ಸಂಶೋಧನೆ ನಡೆದಿದೆ. ಇದಲ್ಲದೆ ಕಾಯಿ ಕೊರೆಯುವ ಹುಳುವಿಗೆ ಮತ್ತು ರಸ ಹೀರುವ ಕೀಟಗಳ ನಿರೋಧಕ 
ಶಕ್ತಿಯುಳ್ಳ ತಳಿಗಳನ್ನು ಕಂಡು ಹಿಡಿಯುವ ಸಲುವಾಗಿ ಆಳವಾದ ಸಂಶೋಧನೆ ನಡೆಯುತ್ತಿದೆ. ಈ ಕೇಂದ್ರದಿಂದ ಹತ್ತಿಯ ತಳಿಗಳನ್ನಲ್ಲದೆ 
ನಂದ್ಯಾಳ ಮತ್ತು ಬಿಳಿಚಿಗನ್‌ ಎಂಬ ಜೋಳದ ತಳಿಗಳು ಹಾಗೂ ಸ್ನಾನಿಷ್‌ ಇಂಪ್ರೂವ್ಡ್‌ ಎಂಬ ಶೇಂಗಾ ತಳಿಯೂ ಬಿಡುಗಡೆಯಾದವು. 
ಈ ಕೇಂದ್ರಗಳಲ್ಲಿ ಸಾದಾ ಹತ್ತಿ ತಳಿಗಳ ಮೂಲ ಬೀಜ, ಸಂಕರಣ (ಹೈಬ್ರಿಡ್‌) ಹತ್ತಿಗಳ ಮೂಲ ಬೀಜ ಮತ್ತು ಅಲಸಂದಿ, ಹೆಸರು, 
ಉದ್ದು ಸೊಯಾ ಅವರೆ, ಕುಸುಬೆ, ಶೇಂಗಾ, ಗೋಧಿ ಮತ್ತು ಕಡಲೆ ಬೀಜಗಳನ್ನು ಉತ್ಪಾದಿಸಲಾಗುತ್ತಿದೆ. 


ಕೃಷಿ ಸಂಶೋಧನಾ ಕೇಂದ್ರ, ಪ್ರಭುನಗರ: ಧಾರವಾಡದ ಪ್ರಭುನಗಠದಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯ 
ಉದ್ದೇಶವು ಅಭಿವೃದ್ಧಿ ಇಲಾಖೆಗಳ ಕೆಲಸಗಾರರು ಮತ್ತು ರೈತರಿಗೆ ಕೃಷಿ ಅರಣ್ಯ ಮತ್ತು ಅರಣ್ಯ ಕ್ಷೇತ್ರದಲ್ಲಿ ತಾಂತ್ರಿಕ ತರಬೇತಿ 
ನೀಡುವುದು ಮತ್ತು ಕೃಷಿ ಅರಣ್ಯ ಮತ್ತು ಅರಣ್ಯ ವಿಭಾಗದಲ್ಲಿ ಸಂಶೋಧನೆಗಳನ್ನು ನಡೆಸುವುದು ಆಗಿದೆ. ಈ ಕೇಂದ್ರವನ್ನು 1976 
ರಲ್ಲಿ ಸ್ಥಾಪಿಸಲಾಗಿದೆ. ಒಟ್ಟು 213.6 ಹೆಕ್ಟೇರು ವಿಸ್ತೀರ್ಣ ಇರುವ ಈ ಕೇಂದ್ರದಲ್ಲಿ ಕೇವಲ ಐದು ಹೆಕ್ಟೇರಿಗೆ ಮಾತ್ರ ನೀರಾವರಿ 
ಸೌಲಭ್ಯವಿದೆ. ಒಟ್ಟು ಪ್ಲಾಂಟೇಷನ್‌ಗಳಲ್ಲಿ ನೈಸರ್ಗಿಕ ಅರಣ್ಯವು 98.5 ಹೆಕ್ಟೇರುಗಳಲ್ಲೂ ಅರಣ್ಯ ಪ್ಲಾಂಟೇಷನ್‌ಗಳನ್ನು 80 
ಹೆಕ್ಟೇರುಗಳಲ್ಲೂ ಮತ್ತು ತೋಟಗಾರಿಕಾ ಬೆಳೆಗಳನ್ನು 9 ಹೆಕ್ಟೇರುಗಳಲ್ಲಿ ಬೆಳೆಸಲಾಗಿದೆ. 


ಮುಖ್ಯ ಸಂಶೋಧನಾ ಕೇಂದ್ರ (ಎಂ.ಆರ್‌.ಎಸ್‌) : ಧಾರವಾಡ ಕೃಷಿ ನಗರದಲ್ಲಿರುವ ಮುಖ್ಯ ಸಂಶೋಧನಾ ಕೇಂದ್ರವನ್ನು 
| 1947 ರಲ್ಲಿ ಸ್ಥಾಪಿಸಲಾಗಿದ್ದು 1986ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹಸ್ತಾಂತರಿಸಲಾಗಿದೆ. ಒಟ್ಟು 441 ಹೆಕ್ಟೇರುಗಳಷ್ಟು 
ಎಸ್ತೀರ್ಣವಿದ್ದು ಇದರಲ್ಲಿ 90 ಹೆಕ್ಟೇರುಗಳಿಗೆ ಮಾತ್ರ ನೀರಾವರಿ ಸೌಲಭ್ಯ ಒದಗಿಸಲಾಗಿದೆ. ಒಟ್ಟು 50 ಹೆಕ್ಟೇರುಗಳಲ್ಲಿ ಬೀಜೋತ್ಪಾದನೆ 


ಇಸಿ: ಮತ್ತು ನೀರಾವಿ 299 


ಕಾರ್ಯಕ್ರಮ ; | | 

ರ್ಯಕ್ರಮ ಹಮಿಶ್ಲೊಳ್ಳಲಾಗಿದೆ. ಈ ಕೇಂದ್ರದ ಸ್ಥಾಪನೆಯ ಉದ್ದೇಶವು ಹೀಗಿದೆ: (1) ಕೃಷಿ ವಿಜ್ಞಾನ, ತೋಟಗಾರಿಕೆ ಮತ್ತು 
ಹೈನುಗಾರಿಕೆ ವಿಭಾಗಗಳಲ್ಲಿ ತಳಿ ಅಭಿವೃದ್ಧಿ ಕೀಟಶಾಸ್ತ್ರ ರೋಗಶಾಸ್ತ್ರ ಮಣ್ಣು ಸೂಕ್ಷ್ಮ ಜೀವಶಾಸ್ತ್ರ ಬೇಸಾಯಶಾಸ್ತ್ರ ಕೃಷಿ 
ಇಂಜಿನಿಯರಿಂಗ್‌ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆಗಳನ್ನು ನಡೆಸುವುದು, (2) ವಿವಿಧ ಬೆಳೆಗಳ ಬೀಜ 
ಅಥವಾ ಸಸಿಗಳ ಉತ್ಪಾದನೆಯನ್ನು ಕೈಗೊಳ್ಳುವುದು, (3) ಆಧುನಿಕ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿ ವಾಣಿಜ್ಯ ಬೆಳೆಗಳನ್ನು 
ಲಾಭದಾಯಕವಾಗಿ ಬೆಳೆದು ರೈತರಿಗೆ ತೋರಿಸಿ, ಅವರನ್ನು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹಿಸುವುದು, (4) ಬೆಳೆ 
ಉತ್ಪಾದನೆಯಲ್ಲಿ ಇತ್ತೀಚಿನ ತಂತ್ರಜ್ಞಾನವನ್ನು ರೈತರಿಗೆ ಪ್ರಾತ್ಯಕ್ಷಿಕೆ ಮತ್ತು ಕ್ಷೇತ್ರೋತ್ಸವಗಳನ್ನು ಏರ್ಪಡಿಸುವುದರ ಮೂಲಕ ವಿಸ್ತರಣಾ 
ಕಾರ್ಯವನ್ನು ಕೈಗೊಳ್ಳುವುದು, ಮತ್ತು (5) ರೈತರಿಗೆ, ಇಲಾಖಾ ಅಧಿಕಾರಿಗಳಿಗೆ ಮತ್ತು ಇತರ ಸಂಬಂಧಿಸಿದ ಸಂಸ್ಥೆಗಳಿಗೆ ತರಬೇತಿ 
ನೀಡುವುದು. ಜೋಳ, ಕಡಲೆ, ಅಲಸಂದೆ, ಸೊಯಾಲವರೆ, ಹತ್ತಿ ಗೋಧಿ ಮುಂತಾದ ಬೆಳೆಗಳ ಬೀಜೋತ್ಪಾದನೆಯನ್ನು 


ಕೈಗೊಳ್ಳಲಾಗಿದೆ. 


ಕೃಷಿ ಸಂಶೋಧನಾ ಕೇಂದ್ರ ಮುಗದ : ಮುಗದದಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರವನ್ನು 1923 ರಲ್ಲಿ ಸ್ಥಾಪಿಸಲಾಗಿದ್ದು 
1986 ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ವರ್ಗಾಯಿಸಲಾಗಿದೆ. ಈ ಕೇಂದ್ರದ ಒಟ್ಟು ವಿಸ್ತೀರ್ಣ 14 ಹೆಕ್ಟೇರುಗಳಾಗಿದ್ದು 
ಕೇವಲ ಎರಡು ಹೆಕ್ಟೇರು ಪ್ರದೇಶಕ್ಕೆ ಮಾತ್ರ ನೀರಾವರಿ ಸೌಲಭ್ಯ ಒದಗಿಸಲಾಗಿದೆ. ಈ ಕೇಂದ್ರದ ಸ್ಥಾಪನೆಯ ಮುಖ್ಯ ಉದ್ದೇಶ 
ಹೀಗಿದೆ: (1) ಕೃಷಿ ವಲಯ 8, 9 ಮತ್ತು 10 ಇವುಗಳ: ಕೆಲಭಾಗದ ಪ್ರದೇಶಕ್ಕೆ ಕಣಿವೆಯ ಎತ್ತರದ ಭೂಮಿ, ಮಧ್ಯಭಾಗದ 
ಭೂಮಿ ಮತ್ತು ಕೆಳಭಾಗದ ಭೂಮಿಗಳಿಗೆ ಸೂಕ್ತವಾದ ಭತ್ತದ ಕೂರಿಗೆ ಬಿತ್ತನೆ ತಳಿಗಳನ್ನು ಅಭಿವೃದ್ಧಿಪಡಿಸುವುದು, (2) ಬೇಸಾಯ 
ಪದ್ಧತಿಗಳ ಮೌಲ್ಯಮಾಪನ ಕಾರ್ಯವನ್ನು ಕೈಗೊಳ್ಳುವುದು, (3) ಭತ್ತ ಆಧಾರಿತ ಬೆಳೆ ಪದ್ಧಶಿಯನ್ನು ಕಂಡು ಹಿಡಿಯುವುದು, (4) 
ಕೂರಿಗೆ ಭತ್ತದಲ್ಲಿ ಕಳೆ ನಿಯಂತ್ರಣ ಹಾಗೂ ನಿರ್ವಹಣಾ ಪದ್ಧತಿಗಳ ಸಂಶೋಧನೆ, (5) ರೋಗ ನಿರೋಧಕ ತಳಿಗಳ ಅಭಿವೃದ್ಧಿ 
ಮತ್ತು ಸಸ್ಯಸಂರಕ್ಷಣಾ ಕ್ರಮಗಳ ಬಗ್ಗೆ ಅಧ್ಯಯನ ಕೈಗೊಳ್ಳುವುದು ಮತ್ತು (6) ಭತ್ತ ಮುಸುಕಿನ ಜೋಳ, ಜೋಳ, ಸೂರ್ಯಕಾಂತಿ 
ಮತ್ತು ದ್ವಿದಳ ಧಾನ್ಯಗಳ ಬೀಜೋತ್ಪಾದನಾ ಕಾರ್ಯವನ್ನು ಕೈಗೊಳ್ಳುವುದು ಆಗಿದೆ. 


ಕೃಷಿ ಸಂಶೋಧನಾ ಕೇಂದ್ರ ಹನುಮನಮಟ್ಟಿ : ಹನುಮನಮಟ್ಟಿಯಲ್ಲಿ 1974 ರಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು 
ಸ್ಥಾಪಿಸಿದ್ದು ಈ ಕೇಂದ್ರದ ಒಟ್ಟು ವಿಸ್ತೀರ್ಣವು 108 ಹೆಕ್ಟೇರುಗಳಾಗಿದೆ. ಇದರಲ್ಲಿ 4 ಹೆಕ್ಟೇರಿಗೆ ಮಾತ್ರ ನೀರಾವರಿ ಸೌಲಭ್ಯವದೆ. 
ಈ ಕೇಂದ್ರದ ಸ್ಥಾಪನೆಯ ಉದ್ದೇಶ ಹೀಗಿದೆ: (1) ಏಕದಳ, ದ್ವಿದಳ ಧಾನ್ಯಗಳ, ಎಣ್ಣೆಕಾಳುಗಳ, ವಾಣಿಜ್ಯ ಬೆಳೆಗಳಾದ ಮೆಣಸಿನಕಾಯಿ ` 
ಮತ್ತು ಹತ್ತಿ ಬೆಳೆಗಳ ಆಧುನಿಕ ಹೆಚ್ಚು ಇಳುವರಿ ನೀಡುವ ತಳಿಗಳನ್ನು ಪರಿಚಯಿಸುವುದು, (2) ಮೂಲ ಬಿತ್ತನೆ ಬೀಜದ ಉತ್ಪಾದನೆ 
ಹಾಗೂ ವಿವಿಧ ಬಿತ್ತನೆ ಬೀಜ ಉತ್ಪಾದನಾ ಸಂಸ್ಥೆಗಳಿಗೆ ಅವನ್ನು ವಿತರಿಸುವುದು, (3) ಈ ವಲಯಕ್ಕೆ ಆರ್ಥಿಕವಾಗಿ 
ಲಾಭದಾಯಕವಾಗಬಲ್ಲ ಬೆಳೆಪದ್ಧತಿಯ ಸಂಶೋಧನೆ ನಡೆಸುವುದು ಮತ್ತು (4) ಬಾ pt ತತಾ” ಮತ್ತು 
ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸುವುದು ಆಗಿದೆ. ಈ ಕೇಂದ್ರದಲ್ಲಿ ಹೈನುಗಾರಿಕೆ, ಕೋಳಿಸಾಕಣೆ, ಹ ಹ ಸಾಕಣೆ, ವಾತ 
ಜೇನುಕೃಷಿ ಮುಂತಾದ ಕೃಷಿ ಸಂಬಂಧಿತ ಕ್ಷೇತ್ರಗಳ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬೇಟಿ ನೀಡುವ ರೈತರಿಗೆ. ತರಬೇತಿಯನ್ನು 


ನೀಡಲಾಗುತ್ತಿದೆ. 


ಕೃಷಿ ಸಂಶೋಧನಾ ಕೇಂದ್ರ ಗದಗ : ಗದಗದಲ್ಲಿ 1906 ರಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ 


ಕೇಂದ್ರವು 1.78 ಹೆಕ್ಟೇರು ವಿಸ್ತೀರ್ಣವನ್ನು ಹೊಂದಿದೆ. | 
ಅಣ್ಣಿಗೇರಿ :' ಅಣ್ಣಿಗೇರಿಯಲ್ಲಿ ಕೃಷಿ ಸಂಶೋಧನಾ ಕೇಂದ್ರವನ್ನು 1947 ರಲ್ಲಿ ಸ್ಥಾಪಿಸಲಾಗಿದ್ದು 
ದನ್ನು ವರ್ಗಾಯಿಸಲಾಗಿದೆ. ಈ ಕೇಂದ್ರದ ಒಟ್ಟು ವಿಸ್ತೀರ್ಣ 22 ಹೆಕ್ಟೇರುಗಳಾಗಿದೆ. 
ಒಣಬೇಸಾಯ ಪದ್ಧತಿಯಲ್ಲಿ ಸುಧಾರಿತ ಹಾಗೂ ಸಂಕರಣ ತಳಿಗಳನ್ನು ಹಿಂಗಾರು 
ಗಾರು ಮತ್ತು ಹಿಂಗಾರು ಬೆಳೆಗಳ ಬೀಜೋತ್ಪಾದನೆಯನ್ನು ಕೈಗೊಳ್ಳುವುದು ಈ 


ಕೃಷಿ ಸಂಶೋಧನಾ ಕೇಂದ್ರ, 
1986ರಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅ 
ನೀರಾವರಿ ಸೌಲಭ್ಯ, ಈ ಕೇಂದ್ರದಲ್ಲಿ ಇರುವುದಿಲ್ಲ 
ಹಂಗಾಮಿಗೆ ಅಭಿವೃದ್ಧಿಪಡಿಸುವುದು ಮತ್ತು ಮುಂ 


300 ಧಾರವಾಡ ಜಿಲ್ಲೆ 


ಕೇಂದ್ರದ ಮುಖ್ಯ ಉದ್ದೇಶವಾಗಿದೆ. ಶೇಂಗಾ, ಹೆಸರು, ಸೊಯಾಅವರೆ, ಉದ್ದು ಕಡಲೆ, ಎಳ್ಳು, ಹತ್ತಿ ಮುಂತಾದ ಬೆಳೆಗಳ 
ಬೀಜೋತ್ಪಾದನೆಯನ್ನು ಕೈಗೊಳ್ಳಲಾಗುತ್ತಿದೆ. 

ನೀರು ನಿರ್ವಹಣಾ ಸಂಶೋಧನಾ ಕೇಂದ್ರ ಬೆಳವಟಗಿ : ನವಲಗುಂದ ತಾಲೂಕಿನ ಬೆಳವಟಗಿಯಲ್ಲಿ 1974 ರಲ್ಲಿ ನೀರು 
ನಿರ್ವಹಣಾ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ಕೇಂದ್ರದ ಒಟ್ಟು ವಿಸ್ತೀರ್ಣ 18.84 ಹೆಕ್ಟೇರುಗಳು. ಇದರಲ್ಲಿ 4 
ಹೆಕ್ಟೇರುಗಳಿಗೆ ಕಾಲುವೆ ನೀರಾವರಿ ಸೌಲಭ್ಯವಿದೆ. ಹತ್ತಿ, ಕಡಲೆ, ಹೆಸರು ಮುಂತಾದ ಬೆಳೆಗಳ ಬಿತ್ತನೆ ಬೀಜದ ಉತ್ಪಾದನೆಯನ್ನು 
ಕೈಗೊಳ್ಳಲಾಗುತ್ತಿದೆ. ಈ ಕೇಂದ್ರದ ಸ್ಥಾಪನೆಯ ಮುಖ್ಯ ಉದ್ದೇಶಗಳು ಹೀಗಿವೆ: (1) ಹತ್ತಿ, ಕುಸುಬೆ, ಗೋಧಿ, ಕಡಲೆ, ಹೆಸರು, 
ಸೂರ್ಯಕಾಂತಿ, ಜೋಳ, ಗೋವಿನ ಜೋಳ, ಈರುಳ್ಳಿ, ಮೆಣಸಿನಕಾಯಿ ಮುಂತಾದ ಬೆಳೆಗಳ ನೀರಿನ ಅವಶ್ಯಕತೆಯ ಪ್ರಮಾಣ 
ಮತ್ತು ನೀರಿನ ನಿರ್ವಹಣಾ ಪದ್ಧತಿಗಳ ಬಗ್ಗೆ ಸಂಶೋಧನೆ ನಡೆಸುವುದು, (2) ನೀರಿನ ತೇವಾಂಶ, ನೀರು ಮತ್ತು ಸಸ್ಯಗಳ ಸಂಬಂಧ 
ಮತ್ತು ಮೇಲಿನ ಬೆಳೆಗಳಿಗೆ ನೀರಾವರಿಗಾಗಿ ನೀರನ್ನು ಒದಗಿಸುವ ವಿಧಾನ ಮುಂತಾದ ವಿಷಯಗಳ ಅಧ್ಯಯನ, (3) ಮಲಪ್ರಭಾ 
ಅಚ್ಚುಕಟ್ಟು ಪ್ರದೇಶಕ್ಕೆ ಸೂಕ್ತವಾದ ಬೆಳೆ ಪದ್ಧತಿಯನ್ನು ಸಂಶೋಧಿಸುವುದು, (4)ಬೆಳೆಗಳ ಇಳುವರಿಗೆ ಸಂಬಂಧಿಸಿದಂತೆ 'ರಸಗೊಬ್ಬರಗಳ 
ಮತ್ತು ನೀರಾವರಿ ಪದ್ಧತಿಗಳ ಮೌಲ್ಯಮಾಪನ, (5) ಲವಣಗಳ ಕರಗುವಿಕೆ ಮತ್ತು ಹಂಚಿಕೆ, ನೀರಿನ ಮಟ್ಟದ ಏರಿಳಿತ, ಅಂತರ್ಜಲದ 
ಗುಣಮಟ್ಟ ಮತ್ತು ಬಸಿದುಹೋದ ನೀರಿನ ಉಪಯೋಗ ಇವುಗಳ ಮೇಲೆ ನೀರಾವರಿಯಿಂದ ಆಗುವ ಅಲ್ಲಕಾಲಿಕ ಮತ್ತು 
ದೀರ್ಫಕಾಲಿಕ ಪರಿಣಾಮಗಳ ಅಧ್ಯಯನ, (6) ಕಳೆ ನಿರ್ವಹಣೆ ಮತ್ತು (7) ಕಪ್ಪು ಮಣ್ಣಿಗೆ ಸೂಕ್ತ ನೀರಾವರಿ ಪದ್ಧತಿಗಳ ಬಗ್ಗೆ 
ಅಧ್ಯಯನ ಕೈಗೊಳ್ಳುವುದು ಆಗಿದೆ. | ; 

ಕೃಷಿ ಪಾಠಶಾಲೆ, ದೇವಿಹೊಸೂರು: ಹಾವೇರಿ ತಾ|! ದೇವಿಹೊಸೂರಿನಲ್ಲಿರುವ ಕೃಷಿ ಪಾಠಶಾಲೆಯನ್ನು 1914 ರಲ್ಲಿ 
ಸ್ಥಾಪಿಸಲಾಯಿತು. ಶಿರಸಂಗಿಯ ಎಸ್‌.ಜೆ. ದೇಸಾಯಿಯವರು ಇದಕ್ಕೆ ಬೇಕಾದ ಭೂಮಿಯನ್ನು ಕೊಡುಗೆಯಾಗಿ ನೀಡಿದ ಪ್ರಯುಕ್ತ 
ಶಿರಸಂಗಿಕರ್‌ ಮೆಮೋರಿಯಲ್‌ ಅಗ್ರಿಕಲ್ಚರಲ್‌ ಸ್ಕೂಲ್‌ ಎಂದು ಹೆಸರಿಸಲಾಯಿತು. ನಂತರ ಆಧುನಿಕ ಕೃಷಿ ಪದ್ಧತಿಗಳನ್ನು ಗ್ರಾಮೀಣ 
ಜನರಿಗೆ ತಲುಪಿಸುವಲ್ಲಿ ` ತರಬೇತಿ ನೀಡುವುದು, ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸುವುದು ಮುಂತಾದ ಕಾರ್ಯಕ್ರಮಗಳನ್ನು 
ಹಮಿಕ್ಷೊಳ್ಳಲಾಯಿತು. ಈ ಪಾಠಶಾಲೆಗೆ 68.8 ಹೆ. ಭೂಮಿ ಲಭ್ಯವಿದ್ದು ಇದರಲ್ಲಿ ಜೋಳ, ಶೇಂಗಾ, ಭತ್ತ, ಹತ್ತಿ ಮೆಣಸಿನಕಾಯಿ, 
ತೃಣಧಾನ್ಯಗಳು, ದ್ವಿದಳ ಧಾನ್ಯಗಳು, ಕಬ್ಬು, ವೀಳೆಯದೆಲೆ, ಬಾಳೆಹಣ್ಣು ಮುಂತಾದ ಬೆಳೆಗಳನ್ನು ಬೆಳೆಸಲಾಗುತ್ತಿದೆ. ಪ್ರತೀವರ್ಷ 
ಸುಮಾರು 40 ಜನ ವಿದ್ಯಾರ್ಥಿಗಳಿಗೆ ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ಕನ್ನಡದಲ್ಲಿ ತರಬೇತಿ ನೀಡಲಾಗುತ್ತಿತ್ತು. ಈಗ ಈ ಶಾಲೆಯ 
ಮುಖ್ಯ ಉದ್ದೇಶವು ಉತ್ತಮ ರೈತರಾಗ ಬಯಸುವ ರೈತ ತರುಣರನ್ನು ಆಕರ್ಷಿಸಿ ಆಧುನಿಕ ಬೇಸಾಯ ಕ್ರಮಗಳಲ್ಲಿ ತರಬೇತಿ 
ನೀಡಿದ ನಂತರ ಅವರು ಗ್ರಾಮಾಂತರ ಪ್ರದೇಶಗಳಿಗೆ ಹಿಂತಿರುಗಿ ಉತ್ತಮ ರೈತರನ್ನಾಗಿ ಮಾಡುವುದೇ ಆಗಿದೆ. ಆಧುನಿಕ ಬೇಸಾಯ 
ಕ್ರಮಗಳಲ್ಲಿ ಒಂದು ವರ್ಷ ಕಾಲ ತರಬೇತಿ ನೀಡಲಾಗುತ್ತಿದೆ. ಅಲ್ಪಾವಧಿ (ಮೂರು ತಿಂಗಳು) ತರಬೇತಿ ಕಾರ್ಯಕ್ರಮಗಳನ್ನು 
ಹಮಿಕ್ಕೊಳ್ಳಲಾಗುತ್ತಿದೆ. 1991-92 ನೇ ಸಾಲಿನಲ್ಲಿ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮದಡಿಯಲ್ಲಿ 62 ಜನ ಮತ್ತು 1992-93 
ನೇ ಸಾಲಿನಲ್ಲಿ 72 ಜನ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಕೃಷಿ ಪಾಠಶಾಲೆಗೆ ಸೇರಿದ ಜಮೀನಿನಲ್ಲಿ ಬೀಜೋತ್ಪಾದನಾ 
ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. 1992-93ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಇಂಡಾಫ್‌-8 ರಾಗಿ ತಳಿ, ಜೆ.ಎಲ್‌-2 
ಶೇಂಗಾ ತಳಿ, ಡೆಕ್ಕನ್‌ 103 ಮುಸುಕಿನ ಜೋಳದ ತಳಿ, ಮಾರ್ಡೇನ್‌ ಸೂರ್ಯಕಾಂತಿ ತಳಿ, ಮೊನೆಟಾ ಮತ್ತು ಹಾರ್ಡಿ ಸೊಯಾ 
ಅವರೆ ತಳಿಗಳು, ಸಿ.ಎಸ್‌.ಎಚ್‌-9 ಹೈಬ್ರಿಡ್‌ ಜೋಳದ ತಳಿ, ಸ್ಥಳೀಯ ಮೆಣಸಿನಕಾಯಿ ತಳಿ, ಐ.ಸಿ.ಪಿ.ಎಲ್‌-8863 ತೊಗರಿ ತಳಿ, 
ಹಾಗೂ ಹುರುಳಿ; ಹಿಂಗಾರು ಹಂಗಾಮಿನಲ್ಲಿ ಎಂ-35-1 ಹಿಂಗಾರಿ ಜೋಳದ ತಳಿ, ಎ-1 ಕಡಲೆ ತಳಿ, ಎ-!1 ಕುಸುಬೆ' ತಳಿ, 
ಎಚ್‌.ಬಿ-2186 ಗೋಧಿ ತಳಿ, ಐ.ಸಿ.ಸಿ.ವಿ. 2 ಕಡಲೆ ತಳಿ, ಸ್ಥಳೀಯ ಹಿಂಗಾರಿ ಜೋಳ ಮತ್ತು ಬೇಸಿಗೆ ಹಂಗಾಮಿನಲ್ಲಿ ಸಿ-152 
'ಅಲಸಂದೆ ತಳಿ, ಸಿ.ಎಂ.ಎಸ್‌-234 ಸೂರ್ಯಕಾಂತಿ ತಳಿ ಮತ್ತು ಮಂಡ್ಯ ವಿಜಯ ಭತ್ತದ ತಳಿಗಳ ಮೂಲ: ಬಿತ್ತನೆ ಬೀಜವನ್ನು 
ಉತ್ಪಾದಿಸಿ ಕರ್ನಾಟಕ ರಾಜ್ಯ ಬಿತ್ತನೆ ನಿಗಮ ರೈತರಿಗೆ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆಗೆ ವಿಲೇವಾರಿ ಮಾಡಲಾಗಿದೆ. 


ಕೃಷಿ ನಿರ್ವಹಣೆ ಅಧ್ಯಯನ: ಕೃಷಿ ನಿರ್ವಹಣೆ ಅಧ್ಯಯನದ ಉದ್ದೇಶ ಮತ್ತು ಪ್ರಾಮುಖ್ಯತೆ ಕೆಳಕಂಡಂತೆ ಇರುತ್ತದೆ: (1) 
ವಿವಿಧ ಬೆಳೆಗಳಿಗೆ ಸಾಗುವಳಿಗೆ ತಗಲಬಹುದಾದ ಖರ್ಚನ್ನು ಕಂಡುಹಿಡಿಯುವುದು ಮತ್ತು ಪ್ರತಿ ಕ್ವಿಂಟಲ್‌ ಉತ್ಪನ್ನಕ್ಕೆ ತಗಲಬಹುದಾದ 


ಕೃಷಿ ಮತ್ತು ನೀರಾವರಿ 


ಖರ್ಚನ್ನು ಕಂಡು ಹಿಡಿಯುವುದು, (2) ವಿವಿಧ ಬೆಳೆಗಳ ಭೌತಿಕ ಸಾಮಗ್ರಿಗಳ ಬಳಕೆ ಹಾಗೂ ಉತ್ಪನ್ನ ಮತ್ತು ಖರ್ಚುಗಳ ನಡುವಿನ 
ಸಂಬಂಧವನ್ನು ಅಧ್ಯಯನ ಮಾಡುವುದು, (3) ಭಾರತ ಸರ್ಕಾರದ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗಕ್ಕೆ ಕೃಷಿ ಉತ್ಪನ್ನಗಳ ಬೆಂಬಲ 
ಬೆಲೆ ರಾಜ್ಯ ಸರ್ಕಾರದ ಮೂಲಕ ವೈಜ್ಞಾನಿಕವಾಗಿ ಕಂಡು ಹಿಡಿದ ವಿವಿಧ ಬೆಳೆಗಳ ಸಾಗುವಳಿ ವೆಚ ಮತ ಉತ್ಪನ್ನ ಖರ್ಚುಗಳ 
ಮಾಹಿತಿಯನ್ನು ಆಧರಿಸಿ ಕನಿಷ್ಟ ಬೆಂಬಲ ಬೆಲೆಗಳನ್ನು ಸೂಚನಾ ರೂಪದಲ್ಲಿ ಕಳುಹಿಸುವುದು, 8 (4) ಹ ನೀರಾವರಿ 
ಇಲಾಖೆಯು ಕೈಗೊಳ್ಳುವ ಹೊಸ' ಸಣ್ಣ ನೀರಾವರಿ, ಏತ ನೀರಾವರಿ ಯೋಜನೆಗಳ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ ಬೆಳೆ ಸಾಗುವಳಿ 
ವೆಚ್ಚಕ್ಕೂ ಮತ್ತು ಉತ್ಪನ್ನ ಆದಾಯಕ್ಕೂ ಇರುವ ಅನುಸಾರ ಲಾಭಾಂಶವನ್ನು ಕಂಡುಹಿಡಿಯುವುದು ಆಗಿದೆ. ಬೆಳೆ ಸಾಗುವಳಿ ವೆಚ್ಚದ 
ಮಾಹಿತಿಯು ಬೆಳೆ ಸಾಲದ ಪ್ರಮಾಣಗಳನ್ನು ನಿರ್ಧರಿಸಲು ಸಹಕಾರಿಯಾಗಿರುತ್ತದೆ. 1992-93 ರಲ್ಲಿ ನವಲಗುಂದ ತಾಲೂಕಿನ 
ಕೊಂಡಿಕೊಪ್ಪ, ರೋಣ ತಾಲೂಕಿನ ನಿಡಗುಂದಿ, ಧಾರವಾಡ ತಾಲೂಕಿನ ಗದಗ, ಹಾವೇರಿ ತಾಲೂಕಿನ ಕೋಳೂರು ಮತ್ತು 
ಹಾನಗಲ್‌ ತಾಲೂಕಿನ ಮಾಸನಕಟ್ಟೆ ಗ್ರಾಮಗಳನ್ನು ಕೃಷಿ ನಿರ್ವಹಣೆ ಅಧ್ಯಯನಕ್ಕಾಗಿ ಆಯ್ಕೆ ಮಾಡಲಾಗಿದ್ದು ಹೆಸರು, ಶೇಂಗಾ, 
ಭತ್ತ ಸಂಕಿರಣ ಜೋಳ, ಸಂಕಿರಣ ಹತ್ತಿ ಬೆಳೆಗಳನ್ನು ಅಧ್ಯಯನಕ್ಕೆ ಸೇರಿಸಲಾಗಿತ್ತು. 


ಕೃಷಿ ಉಪಕರಣಗಳು 


ಧಾರವಾಡ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ತಯಾರಿಸಲಾದ ಕೃಷಿ ಉಪಕರಣಗಳು ಉಪಯೋಗದಲ್ಲಿದ್ದು ಇತ್ತೀಚೆಗೆ ಸುಧಾರಿತ 
ಉಪಕರಣಗಳನ್ನು ಬಳಕೆಯಲ್ಲಿ ತರಲಾಗುತ್ತಿದೆ. ವಿವಿಧ ಕೃಷಿ ಕೆಲಸಗಳಿಗೆ ಅವಶ್ಯವಿರುವ ಕೃಷಿ ಉಪಕರಣಗಳು ಇಂತಿವೆ: (1) ರೆಂಟೆ 
ಹೊಡೆಯಲಿಕ್ಕೆ-' ಬಲರಾಮ ರೆಂಟೆ- ಸುಧಾರಿತ ಕಬ್ಬಿಣದಿಂದ ಮಾಡಿದ ದೇಶಿ ನೇಗಿಲು, ಸವೆದ ಅಲಗುಗಳನ್ನು ಬದಲಾಯಿಸುವ 
ವ್ಯವಸ್ಥೆ ಉಳ್ಳದ್ದು ಹೆಚ್ಚು ಆಳವಾಗಿ ಉಳುಮೆ ಮಾಡಬಹುದಾದ ಕಡಿಮೆ ಸವಕಳಿ ಬರುವ ಉಪಕರಣವಾಗಿದ್ದು ಮಧ್ಯಮ ಆಳದಿಂದ 
ಕಡಿಮೆ ಆಳದ ಮಣ್ಣುಗಳಿಗೆ ಸೂಕ್ತವಾಗಿದೆ; ಕಬ್ಬಿಣ ನೇಗಿಲು ದೇಶಿ ನೇಗಿಲಿಗಿಂತ ಉತ್ತಮವಾಗಿ ಮಣ್ಣು ತಿರುಗಿ ಹಾಕುವುದು 
ಹಾಗೂ ಹೆಂಟೆ ಪುಡಿ ಮಾಡಬಲ್ಲದು. ಒಂದೇ ಉಳುಮೆಯಲ್ಲಿ ಯಾವುದೇ ಉಳುಮೆಯಾಗದ ಸ್ಥಳ ಉಳಿಯುವುದಿಲ್ಲ; (2) 
ಆಳವಾದ ನೇಗಿಲ ಹೊಡೆಯಲಿಕ್ಕೆ- ಆಳವಾಗಿ ಉಳುವ ಕಬ್ಬಿಣ ನೇಗಿಲು ಆಳವಾದ ಕಪ್ಪು ಭೂಮಿಯಲ್ಲಿ ಬೇಸಿಗೆಯಲ್ಲಿ ನೇಗಿಲ 
ಹೊಡೆಯಲು ಸೂಕ್ತವಾಗಿದೆ. ಸಾಮಾನ್ಯವಾಗಿ ಕಪ್ಪು ಭೂಮಿಯಲ್ಲಿ ಮೂರು ವರ್ಷಕ್ಕೊಮ್ಮೆ ಹಿಂಗಾರು ಬೆಳೆ ಕೊಯಿಲಾದ ತಕ್ಷಣವೇ 
ಉಪಯೋಗಿಸಲಾಗುತ್ತದೆ. ಗರಿಕೆಯ ನಿಯಂತ್ರಣಕ್ಕೆ ಮತ್ತು ಹೆಚ್ಚಿನ ನೀರಿನ ಇಂಗುವಿಕೆಯಲ್ಲಿ ಸಹಾಯಕವಾಗಿದೆ. ಗ್ರಬ್ಬರ್‌ ಎಲ್ಲ 
ತರಹದ ಮಣ್ಣುಗಳಿಗೆ ಸೂಕ್ತವಾಗಿದ್ದು ಸದಾಕಾಲ ಉಳುಮೆ ಮಾಡಲ್ಪಡುವಂತೆ ಭೂಮಿಯಲ್ಲಿ ನೇಗಿಲ ಬದಲಾಗಿ 
ಉಪಯೋಗಿಸುವಂಥ ಉಪಕರಣ ಆಗಿದೆ; ಇದು ದೇಶಿ ಮೂರು ತಾಳಿನ ಕೂರಿಗೆ ಆಕಾರದಂತೆ ಇರುತ್ತದೆ; (3) ಫೂಟ್‌ ಕಲ್ಪಿವೇಟರ್‌ 
ಕಪ್ಪು ಮಣ್ಣಿನಲ್ಲಿ ಭೂಮಿಯನ್ನು ಸಡಿಲಿಸಿ ಪಾತಳಿ ಮೇಲೆ ತೆರೆಯ ಆಕಾರದಲ್ಲಿ ಮಣ್ಣು ಬಿಟ್ಟು ತೇವಾಂಶ ಕಾಯ್ದುಕೊಳ್ಳುವಲ್ಲಿ 
ಸಹಾಯಕಾರಿಯಾಗಿದೆ; (4) ಹೆಂಟೆ ಒಡೆಯಲು ಕೊರಡು- ಹೆಂಟೆ ಒಡೆಯುವ ಸ್ವದೇಶಿ ಉಪಕರಣ. ಉದ್ದದ ಗುಂಟ ಕೆಳಭಾಗದಲ್ಲಿ 
ಹರಿಯುಳ್ಳ ಕಟ್ಟಿಗೆ ಕೊರಡು, (5) ಹರಗುವುದಕ್ಕೆ ಕುಂಟೆ- ಎಲ್ಲಾ ತರಹದ ಮಣ್ಣುಗಳಿಗೆ ಸೂಕ್ತವಾಗಿದೆ. ಸಾಮಾನ್ಯವಾಗಿ ನೇಗಿಲು 
ಹೊಡೆದ ನಂತರ ಭೂಮಿ ಹದ ಮಾಡಲು ಹಾಗೂ ಕೋಲಿ, ಕಂಟಿ ಕಸ ತೆಗೆಯಲು ಉಪಯೋಗಿಸಲಾಗುತ್ತದೆ; (6) ಹರಿ 
ಮಾಡುವುದು ಮತ್ತು ಬೋದು ಮಾಡುವುದಕ್ಕೆ ರಿಡ್ಜರ್‌ ಎಲ್ಲಾ ತರಹದ ಮಣ್ಣುಗಳಿಗೆ ಉಪಯೋಗಿಸುತ್ತಿದ್ದು ತ್‌ ಸರಿಯಾಗಿ 
ಸಿದ್ಧಪಡಿಸಿದ ಭೂಮಿಗಳಲ್ಲಿ ಬೇರೆ ಬೇರೆ ಅಳತೆಯ ಹರಿ ಹಾಗೂ ಬೋದುಗಳನ್ನು ತ ಮಿತ ಇದರಿಂದ 
ಮಣ್ಣನ್ನು ಏರಿಸಬಹುದು; (7) ಬಂಡ್‌ ಫಾರ್ಮರ್‌ ಎಲ್ಲಾ ತರಹದ ಮಣ್ಣುಗಳಿಗೆ ಸಷ ಹರ ಸಮ್ಯ 
ನೀರಾವರಿಗಾಗಿ ಹಾಗೂ ತೇವಾಂಶ ಕಾಯ್ದುಕೊಳ್ಳುವ ಸಲುವಾಗಿ ಒಡ್ಡು ಹಾಕಲು ಹೊಂದಾಣಿಕೆ ಮಾಡಲ್ಪಡುವ ಉಪಕರಣ; ಅಲ್ಲದೀ 


ಪಕರಣ. 
ಹೆಚ್ಚು ಅಂತರವಿರುವ ಪಟ್ಟಿ ಬೆಳೆಗಳಿಗೆ ಬದು ಹಾಕಲು ಇದು ಯೋಗ್ಯ ಉ 


ಕುಸುಬೆ, ತೊಗರಿ, ಜೋಳ, ಸಜ್ಜೆ ಬೆಳೆಗಳ ಬಿತ್ತನೆಗಾಗಿ ಹೊಂದಾಣಿಕೆ ಮಾಡಬಲ್ಲ ಬೀಜ ಮತ್ತು ಗೊಬ್ಬರದ ಕೂರಿಗೆಯನ್ನು 


ಬಳಸುತಾರೆ. ಹಲವಾರು ಸುಧಾರಿತ ದೇಶಿ ಕೂರಿಗೆಗಳು ಲಭ್ಯವಿದ್ದು ಬಿತ್ತನೆ ಅಂತರ ಬದಲಾಯಿಸಲು ಸಾಧ್ಯವಿರುವುದಲ್ಲದೇ ಬೀಜ, 
ಗೊ sp ಬೇರೆ ಸಾಲುಗಳಲ್ಲಿ ಬೀಳುತ್ತವೆ. ಕೆಂಪು ಮತ್ತು ಕಪ್ಪು ಮಣ್ಣುಗಳಲ್ಲಿ ಶೇಂಗಾ ಬಿತ್ತುವ ಕೂರಿಗೆ ಉಪಯೋಗದಲ್ಲಿದ್ದು 

ಹ ನಾಲ್ನು ತಾಳಗಳಿದ್ದು ಎರಡು ಶೆಡಿ ಬಟ್ಟಲುಗಳುಳ್ಳದಾಗಿರುತ್ತದೆ. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೀಜವನ್ನು ಬಿತ್ತಲು 
ಇ ಳ್ರ ದ ಈ 


302 ಧಾರವಾಡ ಜಿಲ್ಲೆ 


ಅನುಕೂಲವಾಗುತ್ತದೆ. ಬೀಜ ಹೊದಿಕೆ ಮಾಡಲಿಕ್ಕೆ ಎಲ್ಲಾ ತರಹದ ಮಣ್ಣುಗಳಿಗೆ ಬೆಳೆಸಾಲಕುಂಟೆ ಉಪಯೋಗದಲ್ಲಿದ್ದು ಈ ಕುಂಟೆಗೆ 
ಉದ್ದವಾಗಿ ಅಲಗಿದ್ದು ಹಗುರವಾದ ದಿಂಡು ಇರುತ್ತದೆ. ಅಂತರ ಬೇಸಾಯಕ್ಕಾಗಿ ಈ ಕೆಳಕಂಡ ಉಪಕರಣಗಳು ಉಪಯೋಗದಲ್ಲಿವೆ: 
ಅಲಗನ್ನು ಹೊಂದಾಣಿಕೆ ಮಾಡಬಲ್ಲ ಎಡೆಕುಂಟೆಯನ್ನು ಎಲ್ಲಾ ಪಟ್ಟಿ ಬೆಳೆಗಳಿಗಾಗಿ ಹಾಗೂ ಕೆಂಪು ಮತ್ತು ಕಪ್ಪು ಮಣ್ಣುಗಳಲ್ಲಿ 
ಉಪಯೋಗಿಸುತ್ತಿದ್ದು ಈ ಎಡೆಕುಂಟೆಯಲ್ಲಿ ಒಂದೇ ದಿಂಡಿನ ಬೇರೆ ಬೇರೆ ಅಳತೆಯ ಅಲಗುಗಳನ್ನು ಜೋಡಿಸಬಹುದು. ಬಾಯಿ 
ಎಡೆಕುಂಟೆ ಪಟ್ಟಿ ಬೆಳೆಯ ಸಸಿಯ ಹತ್ತಿರದ ಕಳೆಕಸವನ್ನು ತೆಗೆಯುತ್ತದೆ. ಶ್ಯಾವೆಲ ಟಿಪ .ಎಡೆಕುಂಟೆ ಸಾದಾ ಎಡೆಕುಂಟೆಗಿಂತ ಸ್ವಲ್ಪ 
ಹೆಚ್ಚಿಗೆ ಅನುಕೂಲ ಮಾಡಿಕೊಡುತ್ತದೆ. ಡಕ್‌ ಪುಟ್‌ ಆಕಾರದ ಎಡೆಕುಂಟೆ ಸ್ವಲ್ಪ ಆಳವಾಗಿ ಮಣ್ಣಿನಲ್ಲಿ ಸೇರಿ ಮಣ್ಣನ್ನು 
ಪರಿಣಾಮಕಾರಿಯಾಗಿ ಸಡಿಲಿಸುತ್ತದೆ. ಅಲ್ಲದೆ ಕಳೆನಿಯಂತ್ರಣದಲ್ಲಿ ಪರಿಣಾಮಕಾರಿ; ಪಟ್ಟಿ ಬೆಳೆಗಳಲ್ಲಿ ಮಟ್ಟ ಏರಿಸಲು 
ಸಹಕಾರಿಯಾಗಿದೆ. ಶೇಂಗಾ ಬೆಳೆಯಲ್ಲಿ ಅಂತರ ಬೇಸಾಯದ ಉಪಕರಣದಲ್ಲಿ ಒಂದೇ ಕಾಲಕ್ಕೆ ನಾಲ್ಕು ಪಟ್ಟಿಗಳನ್ನು ಎಡೆ 
ಹೊಡೆಯುವುದರಿಂದ ಶ್ರಮ ಹಾಗೂ ಖರ್ಚನ್ನು ಕಡಿಮೆ ಮಾಡಬಹುದು. ಮೇಲುಗೊಬ್ಬರ ಕೊಡುವ ಕೂರಿಗೆಯಿಂದ ಎಲ್ಲಾ 
ತರಹದ ಮಣ್ಣುಗಳಿಗೆ ಗೊಬ್ಬರವನ್ನು ಬೆಳೆಗಳಿಗೆ ಅತೀ ಸಮೀಪವಾಗಿ ಹಾಗೂ ಆಳವಾಗಿ ಹಾಕಲು ಸಾಧ್ಯವಾಗುತ್ತದೆ. ಸುಧಾರಿಸಿದ 
ಕುಡುಗೋಲು ತೆಳುವಾದ ಪೊಳ್ಳುಕಾಂಡದ ಬೆಳೆಗಳಾದಂಥ ಭತ್ತ ಗೋಧಿ ಬೆಳೆಗಳನ್ನು ಕಟಾವು ಮಾಡಲು ಉಪಯೋಗದಲ್ಲಿದ್ದು 
ವಿಶೇಷ ಗುಣಗಳುಳ್ಳ ಹಿಡಿಕೆಯಿಂದಾಗಿ ಭೂಮಿಮಟ್ಟದ ಹತ್ತಿರ ಬೆಳೆಗಳ ಕೊಯಿಲನ್ನು ಕೆಲಸಗಾರರಿಗೆ ಹಾನಿಯಾಗದಂತೆ 
ಮಾಡಬಹುದು. ಹಲ್ಲಿನ ಆಕಾರದ ಅಲಗನ್ನು ಹೊಂದಿರುವುದರಿಂದ ಮತ್ತು ಅಲಗನ್ನು ಬದಲಿಸುವ ಅವಕಾಶವಿರುವುದರಿಂದ ಇದನ್ನು 
ಪದೇ ಪದೇ ಸಾಣೆಗೆ ಹಿಡಿಯಬೇಕಾಗಿಲ್ಲ. 


ಕೊಳವೆ ಆಕಾರದ ಗೋವಿನ ಜೋಳದ ಕಾಳು ಬಿಚ್ಚುವ ಉಪಕರಣದಿಂದ ಗೋವಿನ ಜೋಳದ ಕಾಳುಗಳನ್ನು ಕೈಯಿಂದ 
ಬಿಚ್ಚುವುದಕ್ಕಿಂತ ಹೆಚ್ಚಿಗೆ ಕಾಳುಗಳನ್ನು ಸುಲಭವಾಗಿ ಬಿಡಿಸಬಹುದು. ಸೂರ್ಯಕಾಂತಿ ಬೆಳೆಯಲ್ಲಿ ಸೂರ್ಯಕಾಂತಿ ಒಕ್ಕುವ ಬಾಕು 
ಬಳಕೆಯಲ್ಲಿದೆ. ಮಾನವ ಚಾಲಿತ ಗೋವಿನ ಜೋಳದ ಕಾಳು. ಬಿಡಿಸುವ ಯಂತ್ರವು ಬಳಕೆಯಲ್ಲಿದ್ದು ಇದರಿಂದ ಕಡಿಮೆ ವೇಳೆ 
ಹಾಗೂ ಶ್ರಮದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾಳುಗಳನ್ನು ಬೇರ್ಪಡಿಸಬಹುದು. ಶೇಂಗಾಕಾಯಿ ಹರಿಯುವ ಯಂತ್ರದಿಂದ ಕೈಯಿಂದ 
ಕಾಯಿ ಹರಿಯುವುದಕ್ಕಿಂತ ಹೆಚ್ಚಾಗಿ ಕಾಯಿಗಳನ್ನು ಬೇರ್ಪಡಿಸಬಹುದು. ಶಕ್ತಿಚಾಲಿತ ಶೇಂಗಾಕಾಯಿ ಹರಿಯುವ ಯಂತ್ರ ಒಂದು 
ಅಶ್ವಶಕ್ತಿ ಮೋಟರ್‌ ಚಾಲಿತ ಹಾಗೂ ಅರ್ಧಮರ್ಧ ಕಾಯಿಗಳನ್ನು ಬ್ಲೊವರಿನಿಂದ ಸ್ವಚ್ಛ ಮಾಡುವುದು. ಎಲ್ಲಾ ಒಕ್ಕಿದ ಬೆಳೆಗಳಿಗೆ 
ತುಂಗಭದ್ರಾ ಪೆಡಲ್‌ ಮತ್ತು ಶಕ್ತಿ ಚಾಲಿತ ತೂರುವ ಯಂತ್ರವು ಬಳಕೆಯಲ್ಲಿದೆ. ಎಲ್ಲಾ ತರಹದ ಸಡಿಲು ಮಾಡಿದ ಮಣ್ಣುಗಳಿಗೆ 
ಮಟ್ಟ ಸಮ ಮಾಡುವ ಸಲಕರಣೆಯುಳ್ಳ ಹರಗುಕುಂಟೆ ಮಟ್ಟ ಮಾಡಲು ಉಪಯೋಗವಾಗುತ್ತದೆ. ಉದ್ದ ಕೈಗಳುಳ್ಳ ಮಣ್ಣು ಸಾಗಣೆ 
ಉಪಕರಣ ಮಣ್ಣನ್ನು ಸಾಗಿಸಿ ಬೇಕಾದ ಸ್ಥಳದಲ್ಲಿ ಹಾಕುವಂಥ ಒಂದು ಸಲಕರಣೆ. ಬಕ್‌ ಸ್ಟೇಪರ್‌ನಿಂದ ಮೇಲ್ಮೈ ಮಣ್ಣನ್ನು ಕೆತ್ತಿ 
ಹರವಬಹುದು. ಫ್ಲೊಟ ತೇಲು ಉಪಕರಣದಿಂದ ಮಟ್ಟ ಮಾಡಿರುವ ಭೂಮಿಯಲ್ಲಿ ಸಣ್ಣ ಪುಟ್ಟ ತಗ್ಗು ದಿನ್ನೆಗಳನ್ನು ಸಮ 
ಮಾಡುವುದಕ್ಕೆ ಉಪಯೋಗಿಸಬಹುದು. ಶೇಂಗಾ ಅಥವಾ ಔಡಲ ಕಾಯಿ ಒಡೆಯುವ ಸಾಧನ, ಬಹುಬೆಳೆ ಒಕ್ಕುವ ಸಾಧನ, 
ಯಂತ್ರ ಚಾಲಿತ ಮೇವು ಕತ್ತರಿಸುವ ಸಾಧನ ಮುಂತಾದ ಉಪಕರಣಗಳು ಜಿಲ್ಲೆಯಲ್ಲಿ ಬಳಕೆಯಲ್ಲಿವೆ. ನೆಲಗಡಲೆ ಮತ್ತು ಗೊಬ್ಬರದ 
ಸಂಯುಕ್ತ ಕೂರಿಗೆಯಿಂದ ರಸಗೊಬ್ಬರವನ್ನು 5 ಸೆಂಟಿ ಮೀ. ಆಳದಲ್ಲೂ ಬಿತ್ತಬಹುದು. ಗದ್ದೆಗಳಲ್ಲಿ ಕೆಸರು ಮಡಿ ತಯಾರಿಸಲು 
ಕೆಸರು ಮಾಡುವ ಸಾಧನ (ಪಡ್ತರ್‌) ಬಳಕೆಯಲ್ಲಿದೆ. ಜಪಾನ್‌ ಮಾದರಿ ಕುಡುಗೋಲನ್ನು ಸ್ಟಿಂಗ್‌ ಸ್ಟೀಲ್‌ನಿಂದ ತಯಾರಿಸಲಾಗಿದ್ದು 
ಭತ್ತ ರಾಗಿ, ಗೋಧಿ ಮತ್ತು ಹೈಬ್ರಿಡ್‌ ಹುಲ್ಲುಗಳನ್ನು ಕೊಯಿಲು ಮಾಡಲು ಸೂಕ್ತವಾಗಿದೆ. ಕೃಷಿ ವಿಶ್ವವಿದ್ಯಾಲಯ ರೂಪಿಸಿದ 
ಧಾನ್ಯ ಶೇಖರಣೆ ಕಣಜದಲ್ಲಿ ಧಾನ್ಯವನ್ನು ತೇವಾಂಶ, ಉಷ್ಣತೆ, ಇಲಿ ಹಾಗೂ ಕೀಟಗಳಿಂದ ರಕ್ಷಿಸಬಹುದು. ಸ್ಥಳೀಯವಾಗಿ ದೊರೆಯುವ 
ಇಟ್ಟಿಗೆ, ಕಲ್ಲುಚಪ್ಪಡಿ, ಕಡಪದ ಕಲ್ಲು ಮುಂತಾದ ವಸ್ತುಗಳನ್ನು ಬಳಸಿ ಕಟ್ಟಬಹುದು. ತಳಭಾಗದಲ್ಲಿ ಹೊರಕಿಂಡಿ ಕಡೆಗೆ ಇಳಿಜಾರು 
ಕೊಟ್ಟಿರುವುದರಿಂದ ಧಾನ್ಯ ಸುಲಭವಾಗಿ ಜಾರಿ ಹರಿದು ಹೊರಗೆ ಬರುತ್ತದೆ. 


ಕೃಷಿ ಉಪಕರಣಗಳು: 1983 ನೇ ಜಾನುವಾರು ಗಣತಿಯ ವರದಿಯಂತೆ ಜಿಲ್ಲೆಯಲ್ಲಿ 1,46,600 ಮರದ ನೇಗಿಲುಗಳು, 
19,500 ಕಬ್ಬಿಣದ ನೇಗಿಲುಗಳು, 87,300 ಎತ್ತಿನ ಗಾಡಿಗಳು, 5,000 ಕಬ್ಬನ್ನು ಅರೆಯುವ ಗಾಣಗಳು, 11,000 ಡೀಸೆಲ್‌ 
ಚಾಲಿತ ಪಂಪುಸೆಟ್ಟುಗಳು, 1,500 ಪರ್ಶಿಯನ್‌ ವೀಲ್‌ಗಳು, 5,300 ಟ್ರಾಕ್ಟರ್‌ಗಳು, ಇತರೆ ಕೃಷಿ ಉಪಕರಣಗಳು 7,71,400 
ಹಾಗೂ ಒಟ್ಟು 10,33,500 ಕೃಷಿ ಉಪಕರಣಗಳಿದ್ದವು. 1990 ನೇ ಜಾನುವಾರು ಗಣತಿಯ ವರದಿಯಂತೆ ಜಿಲ್ಲೆಯಲ್ಲಿ 


ಕೃಷಿ ಮತ್ತು ನೀರಾವರಿ 303 


ದಾಖಲಾಗಿರುವ ಕೃಷಿ ಉಪಕರಣಗಳ ವಿವರ ಈ ರೀತಿಯಿದೆ: ಮಾನವ ` ಚಾಲಿತ ಕೃಷಿ ಉಪಕರಣಗಳು- (1) ಕೂರಿಗೆ (ಬೀಜ 
:ಮತ್ತು ಗೊಬ್ಬರವನ್ನು ಬಿತ್ತಬಹುದಾದ)-4,411, (2) ಕೂರಿಗೆ-9,705, (3) ಚಾಫ್‌ ಕಟ್ಟರ್‌-55,875, (4) ವೀಲ್‌ ಹೊ- 
12,278, (5) ಸ್ಟ್ರೇಯರ್‌ ಮತ್ತು ಡಸ್ಟರ್‌-23,317, (6) ಭತ್ತ ನೆಡುವ ಉಪಕರಣ, ರೈಸ್‌ ಪ್ಲಾಂಟರ್‌-1, 134. ಪ್ರಾಣಿಚಾಲಿತ 
ಕೃಷಿ ಉಪಕರಣಗಳು- (1) ಮರದ ನೇಗಿಲುಗಳು-1,51,610, (2) ಕಬ್ಬಿಣದ ನೇಗಿಲುಗಳು-41,321, (3)ಕಲ್ಪಿವೇಟರ್‌-80,623, 
(4) ಡಿಸ್ಕ್‌ ಹ್ಮಾರೊ-1,23,576, (5) ಬೀಜ ಮತ್ತು ಗೊಬ್ಬರ ಬಿತ್ತನೆ ಕೂರಿಗೆ-22,286, (6) ಕೂರಿಗೆ-98,160, (7) 
ಲೆವೆಲ್ಲರ್‌-32,907, (8) ಗದ್ದೆ ಉಳುಮೆ ಮಾಡಲು ವೆಟ್‌ಲ್ಯಾಂಡ್‌ ಪಡ್ಲರ್‌-6,945, (9) ಒಕ್ಕಣೆ ಯಂತ್ರ-21,435, (10) 
ಎತ್ತಿನ ಗಾಡಿಗಳು-91,217, (11) ಕಬ್ಬು ಅರೆಯುವ ಗಾಣ-1,009. ಸಸ್ಯ ಸಂರಕ್ಷಣಾ ಉಪಕರಣಗಳು- (1) ವಿದ್ಯುತ್‌ ಚಾಲಿತ 
ಸ್ಟ್ರೇಯರ್‌ ಮತ್ತು ಡಸ್ಟರ್‌-5,136, (2) ಡೀಸೆಲ್‌ ಚಾಲಿತ ಪಂಪುಸೆಟ್ಟುಗಳು-2,508, (3) ವಿದ್ಯುತ್‌ ಚಾಲಿತ ಪಂಪುಸೆಟ್ಟುಗಳು- ' 
17,426, (4) ಟ್ರಾಕ್ಟರ್‌ಗಳು-ಕೃಷಿ ಪವರ್‌ ಟಿಲ್ಲರ್‌-1,199, (5) ಕೃಷಿ ಟ್ರಾಕ್ಟರ್‌ಗಳು-4,990, (6) ಎಂ.ಬಿ.ಪ್ಲೊ.2,165, ಡಿಸ್ಕ್‌ 
ಹ್ಯಾರೋ-2,000 ಮತ್ತು ಟ್ರಾಕ್ಟರ್‌ ಟ್ರೈಲರ್‌ಗಳು- 3,882. 


ನೀರಾವರಿ 


ಪ್ರಾಚೀನ ಕರ್ನಾಟಕದಲ್ಲಿ ನೀರಾವರಿಯು ವ್ಯವಸಾಯದ ಅವಿಭಾಜ್ಯ ಭಾಗವಾಗಿದ್ದಿತು. ಕೆರೆ, ಕಟ್ಟೆ ಕೊಳ, ಕುಂಟೆ, ಡೊಣೆ, 
ಹೊಕ್ಕರಣೆ (ಪುಷ್ಕರಣೆ) ಇತ್ಯಾದಿಯಾಗಿ ನೀರಾವರಿ ಆಶ್ರಯಗಳನ್ನು ಕುರಿತು ಅನೇಕ ಉಲ್ಲೇಖಗಳು ಶಾಸನಗಳಲ್ಲಿ ಲಭ್ಯವಿವೆ. ನೀರಿನ 
ಉಗಮ ಸ್ಥಾನವನ್ನು ಕಂಡು ಹಿಡಿಯಲು ಪ್ರಾಚೀನ ಜನರು ಅನುಸರಿಸುತ್ತಿದ್ದ ಮಾರ್ಗಗಳನ್ನು ಕುರಿತು ಎರಡನೇಯ ಚಾವುಂಡರಾಯನ 
ಕನ್ನಡ ವಿಶ್ವಕೋಶವಾದ "ಲೋಕೋಪಕಾರ'ದಲ್ಲಿ ಒಂದು ಅಧ್ಯಾಯವಿದೆ. ಅದರಲ್ಲಿ ವಿವಿಧ ಜಾತಿಯ ಗಿಡಗಳು, ಮರಗಳು, ಬಳ್ಳಿಗಳು, 
ಹುತ್ತ ಮತ್ತು ಇತರ ಎಧದ ಪರಿಸ್ಥಿತಿ ಇವುಗಳ ಪಟ್ಟಿಯನ್ನು ಕೊಟ್ಟು ನೀರಿನ ಮೂಲಗಳನ್ನು ಅವು ತೋರಿಸಿಕೊಡುತ್ತವೆ ಎಂದು 
ಹೇಳಿದೆ. ಬಾವಿಗಳನ್ನು ತೋಡುವುದು, ಕೆರೆಗಳನ್ನು ಕಟ್ಟಿಸುವುದು ಒಂದು ಪುಣ್ಯದ ಕೆಲಸವೆಂದು ಪರಿಗಣಿಸಲಾಗಿತ್ತು. ಅರಸರು, 
ಅರಸಿಯರು, ಅರಸನ ಅಧಿಕಾರಿಗಳು ಮತ್ತು ಶ್ರಿಮಂತರು ದೇವಸ್ಥಾನವನ್ನು ಕಟ್ಟಲು ತೋರಿಸಿದ ಭಕ್ತಿಭಾವದಿಂದಲೇ ಕೆರೆ ಮತ್ತು 
ಜಲಾಶಯಗಳನ್ನು ಕಟ್ಟುತ್ತಿದ್ದರು. ನೀರಾವರಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡುವ ಶಾಸನಗಳು ಎಪುಲವಾಗಿವೆ. ಹಂಪಿಯ 
ಶಿಲಾಶಾಸನವೊಂದರಲ್ಲಿ ಉಲ್ಲೇಖಿಸಿರುವ ಒಂದು ಹಾಡು ತಾಯಿಯು ತನ್ನ ಮಗುವಿಗೆ ಹಾಲೆರೆಯುವಾಗ "ಕಿರೆಯಂ ಕಟ್ಟಿಸು 
ಬಾವಿಯಂ ಸವೆಸು ದೈವಾಗಾರಂಗಳಂ ಮಾಡಿಸು' ಎಂದು ಹಾಡುತ್ತಿದ್ದಳೆಂದು ಹೇಳಿದೆ. ಗುಡಗೇರಿ ಪರಿಸರದಲ್ಲಿ 14 ಕೆರೆಗಳಿರುವ 
ವಿಚಾರ ಬಾದಾಮಿ ಚಾಳುಕ್ಕರ ಶಿಗ್ಗಾಂವಿ ಶಾಸನದಲ್ಲಿದೆ. ರಾಷ್ಟ್ರಕೂಟರ ಕಾಲದಲ್ಲಿ ಕುರ್ತಕೋಟಿಯಲ್ಲಿ ಒಂದು ಕೆರೆ ಕಟ್ಟಿದ, ನರಗುಂದ 
ಬಳಿಯ ದಂಡಾಪುರದಲ್ಲಿ ಒಂದು ಕೆರೆ ದುರಸ್ತಿ ಮಾಡಿದ ಎಚಾರವಿದೆ. ಆಸುಂಡಿಯಲ್ಲಿ ಒಂದು ಸೇತು (ಕಟ್ಟೆ) ಇದ್ದ ಬಗ್ಗೆ ಚಾಳುಕ್ಕ 
ಶಾಸನವಿದೆ. ಕೆರೆಗಳು ಮತ್ತು ಅಣೆಕಟ್ಟು ಇವುಗಳ ದುರಸ್ತಿ, ಹೂಳು ತೆಗೆಯುವುದು ಮೊದಲಾದ ಕಾರ್ಯಗಳನ್ನು ಕೈಗೊಂಡು 
ನೀರಾವರಿ ಸೌಕರ್ಯಗಳನ್ನು ಹಮಿಕ್ಟ್ಬೊಳ್ಳಲು ಕೂಡ ಅನುಕೂಲ ಮಾಡಲಾಗಿತ್ತು. ಇದರ ಸಲುವಾಗಿ ಕೆಲವು ಗ್ರಾಮಗಳಲ್ಲಿ “ಬಿತ್ತುವಟ್ಟ' 
ಎಂದು ಜಮೀನನ್ನು ಮೀಸಲಿಡಲಾಗಿತ್ತು. ಈ ಭೂಮಿಯನ್ನು ಯಾರು ಅನುಭೋಗಿಸುತ್ತಾರೋ ಅವರಿಗೆ ದುರಸ್ತಿಯನ್ನು ಮಾಡುವ 
ಜವಾಬಾರಿಯನ್ನು ಕೊಡಲಾಗಿತ್ತು. ಬಮದೇವನೆಂಬುವನು 1125ರಲ್ಲಿ ಜಿಲ್ಲೆಯ ಮುಗದದ ಹೊನ್ನವನ ಕೆರೆ ದುರಸ್ತಿಯ (ಪಡಿಸಲಿಕೆ') 
ಲಗಿ ಭೂಮಿಯನ್ನು ದೇಣಿಗೆ ಕೊಟ್ಟಿದ್ದನು. ಅದೇ ಉದ್ದೇಶದಿಂದ ನೀರಕೂಲಿ ಅಥವಾ ಕಟ್ಟೆ, ಕೆರೆ ಕಾಲುವೆ ಎಂದು 
ಕರೆಯಲಾಗಿದ್ದ ಸುಂಕವನ್ನು ವಿಧಿಸಲಾಗಿತ್ತು. 1052ರ ಪ್ರಕಾರ ಜಿಲ್ಲೆಯ ನೀರಲಗಿ ಎಂಬಲ್ಲಿ ಮನೆ ಕಂದಾಯದ ಇಡೀ ವರಮಾನವನ್ನು 
ಅಲ್ಲಿಯ ಪಿರಿಯಗೆರೆಯನ್ನು ಸುಸ್ಥಿತಿಯಲ್ಲಿ ಇಡಲು ಉಪಯೋಗಿಸಲಾಗಿತ್ತು. ಇದಕ್ಕಿಂತಲೂ ಉತ್ತಮವಾದ ವ್ಯವಸ್ಥೆಯನ್ನು ನರಗುಂದದ 
ಬಳಿಯ ಆಲೂರು ಗ್ರಾಮಸ್ಥರು ಸುಮಾರು 929 ರಲ್ಲಿ ಕಂಠಮಗೆರೆಯ ಸಲುವಾಗಿ ಮಾಡಿದ್ದನ್ನು ನೋಡಬಹುದು. ಹಳ್ಳಿಯಲ್ಲಿ 
ವಿವಾಹ, ಉಪನಯನದಂಥ ಶುಭ ಕಾರ್ಯವನ್ನು ನಡೆಸಿದಾಗ ಹಣ, ವಸೂಲಿ ಮಾಡಿ ಒಂದು ನಿಧಿಯನ್ನು ಕೂಡಿಸುತ್ತಿದ್ದರು. 
ಅದಲ್ಲದೆ ಅಪರಾಧಗಳ ಕಾರಣ ಜುಲಾನೆ ವಿಧಿಸಿದ ಹಣವನ್ನು ಈ ನಿಧಿಗೆ ಕೂಡಿಸಿ ಹೆಚ್ಚು ಮಾಡುತ್ತಿದ್ದರು. ಅದೇ ರೀತಿ ಜಿಲ್ಲೆಯ 
ಉಮಚಗಿ ಗ್ರಾಮ ಸಭೆಯು 1102 ರಲ್ಲಿ ತೀರ್ಮಾನಿಸಿದ ಪ್ರಕಾರ ದೇಯಿಮಗೆರೆಗಾಗಿ ಅಪರಾಧಿಗಳು ಕೊಡುವ ಜುಲಾನೆಯಿಂದ 
ಒಂದು ನಿಧಿ ರಚಿಸಿ ಕೆರೆಯ ದುರಸ್ತಿಯ ಸಲುವಾಗಿ ಉಪಯೋಗ ಮಾಡಬೇಕಾಗಿದ್ದಿತು. 


ಬಾದಾಮಿ ಚಾಳುಕ್ಕರು ಅನೇಕ ಕೆರೆಗಳನ್ನು ಕಟ್ಟಿಸಿದರು. ವಿಜಯಾದಿತ್ಯನ ಆಲಂಪುರ ಶಾಸನದಲ್ಲಿ ಅವನು ಅಸಂಖ್ಯ ತಟಾಕಗಳನ್ನು 
ತನ್ನ ರಾಜ್ಯದಲ್ಲಿ ನಿರ್ಮಿಸಿದನೆಂದಿದೆ. ಅವನ ಶಿಗ್ಗಾಂವಿ ಶಾಸನದಲ್ಲಿ ಗುಡಿಗೇರಿ ಪರಿಸರದಲ್ಲಿದ್ದ 14 ಕೆರೆಗಳ ಹೆಸರುಗಳಿವೆ. ಶಿಗ್ಗಾಂವಿ 
ಶಾಸನದಲ್ಲಿ ಗುಡ್ಡಿಗೆರೆ (ಈಗ ಗುಡಗೇರಿ) ಗ್ರಾಮದ ಮೇರೆಗಳನ್ನು ಹೆಸರಿಸುವಾಗ ದಕ್ಷಿಣಕ್ಕೆ ವೆನ್ನಾ (ವೆಣ್ಣೆ ಎಂಬ ಸರೋವರವು, 
ಪಶ್ಚಿಮಕ್ಕೆ ಕುವೇರ ಎಂಬ ಸರೋವರವು, ವಾಯವ್ಯಕ್ಕೆ ಕೋಡಿ ಸರೋವರವು, ಉತ್ತರದಲ್ಲಿ ಪುಲಿವರ ಸರೋವರವು ಮತ್ತು 
ಈಶಾನ್ಯದಲ್ಲಿ ಮತ್ಯೆರೆ (ಮತ್ಸುಣ) ಮತ್ತು ಅರಸಾಲ್‌ ಅರಸಿ) ಸರೋವರಗಳು ಇದ್ದವೆಂದು ದಾಖಲಿಸಿದೆ. ಕಾಪತ್ತಿ ಗ್ರಾಮದ ಬಳಿ 
ಕುರುಲೆಹಳ್ಳ ಕೆರೆಯು, ಕಾನ್ಪುರ ಗ್ರಾಮದ ಉತ್ತರಕ್ಕೆ ಮಹಿಷಿವಾಟ ಮತ್ತು ಈಶಾನ್ಯಕ್ಕೆ ಪುಲಿ ಸರೋವರ ಇತ್ತೆಂದು ಶಾಸನದಲ್ಲಿದೆ. 
ಇದರಿಂದ ಧಾರವಾಡದ ದಕ್ಷಿಣ ಭಾಗದಲ್ಲಿ ಎಂಟನೇಯ ಶತಮಾನದ ಆದಿಯಲ್ಲೇ ಅನೇಕ ' ಕೆರೆಗಳು ಅಸ್ವಿತ್ವದಲ್ಲಿದ್ದವೆ 
ತಿಳಿದುಬರುತ್ತದೆ. ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಗದಗ ತಾಲೂಕಿನ ಬಿಂಚಿಲಿ ಶಾಸನದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬ ಕೆರೆಯನ್ನು ದಾನ 
ಮಾಡಿರುವುದು ದಾಖಲಾಗಿದೆ. ಈ ಶಾಸನದಲ್ಲಿ ನೀರು ಸುಂಕದ ಬಗ್ಗೆ ಉಲ್ಲೇಖವಿದೆ. ಸುಮಾರು 10 ನೇ ಶತಮಾನದಿಂದ 14 
ನೇಯ ಶತಮಾನದ ಅವಧಿಯಲ್ಲಿ ಅಸಂಖ್ಯಾತ ಕೆರೆಗಳು ನಿರ್ಮಾಣಗೊಂಡವು. ಚಾಲುಕ್ಯ ಮೊದಲನೇ ಸೋಮೇಶ್ವರನು (ಸು. 
1068-76) ಕೆರೆ ಮತ್ತು ಕಾಲುವೆಗಳ ನಿರ್ಮಾಣವನ್ನು ಧಾರವಾಡ ಜಿಲ್ಲೆಯಲ್ಲಿ ಕೇಂದ್ರೀಕರಿಸಿದ್ದನೆಂದು ತಿಳಿದುಬರುತ್ತದೆ. 


ಕಲ್ಯಾಣಿ ಚಾಲುಕ್ಕರ ಅವಧಿಯಲ್ಲಿ ನವಲಗುಂದ ತಾಲೂಕಿನ ಮೊರಬ ಶಾಸನದಂತೆ ನೊಳಂಬಾಧಿ ರಾಜ -ಜಯಸಿಂಘ ರಾಜನು 
ಸ್ಥಳೀಯ ಕೆರೆಯನ್ನು ನೊಳಂಬ ಸಮುದ್ರವೆಂದು ಹೆಸರಿಸಿ ಅದರ ನಿರ್ವಹಣೆ ಮತ್ತು ದುರಸ್ತಿಗಾಗಿ ಭೂಮಿಯನ್ನು ಮೀಸಲಾಗಿಸಿದ್ದನು. 
ನಾಲ್ಕನೇಯ ಸೋಮೇಶ್ವರನ ಅವಧಿಯಲ್ಲಿ (1184) ಡಂಬಳದ ಗೋಣಸಮುದ್ರದ ತೂಬು ಮತ್ತು ಇತರ ದುರಸ್ತಿಗಾಗಿ "ಪಣ್ಣಯ 
ಸುಂಕ' ಎಂಬ ಸುಂಕವನ್ನು ವಿಧಿಸಲಾಗಿತ್ತು. ಈ ಸುಂಕವನ್ನು ಆ ಸ್ಥಳದಲ್ಲಿದ್ದ 16 ವ್ಯಾಪಾರಸ್ಥರಿಗೆ (ಕಟ್ಟು ಕೆರೆಯ ದುರಸ್ತಿಗಾಗಿ 
ಒಪ್ಪಿಸಲಾಗಿತ್ತು. ಈ ಕೆರೆಯು ಇಂದಿಗೂ ಉಪಯೋಗದಲ್ಲಿರುವ ದೊಡ್ಡ ಕೆರೆಯಾಗಿ ಉಳಿದಿದೆ. ಹೀಗೆ ಅನೇಕ ಕೆರೆಗಳನ್ನು ಚಾಲುಕ್ಕರ 
ಶಾಸನದಲ್ಲಿ ಉಲ್ಲೇಖಿಸಿದೆ. 1242 ರ ಶಾಸನದಂತೆ ಜಿಲ್ಲೆಯ ಯಾದವ ಸಿಂಘಣನು ಹೊಸಕೆರೆಯನ್ನು ನಿರ್ಮಿಸಿದ ಉಲ್ಲೇಖವಿದೆ. 
ಯಾದವ ಸಿಂಘಣದ ಇನ್ನೊಂದು ಶಾಸನದಲ್ಲಿ ಹೆರೂರು ಗ್ರಾಮದ ಮೇರೆಯನ್ನು ಈ ರೀತಿ ವರ್ಣಿಸಲಾಗಿದೆ. ಹೆರೂರು ಗ್ರಾಮವು 
ವೆಣ್ಣ ಅಥವಾ ಬೆಣ್ಣೆಹಳ್ಳದ ಎಡದಂಡೆಯಲ್ಲಿದೆ. ಹೆರೂರು ತಟಾಕದ ನಿರ್ವಹಣೆಗಾಗಿ ಮೀಸಲಿಟ್ಟಿರುವ ಜಮೀನು ಕುಸುಗಾಲದ 
ದಕ್ಷಿಣದಲ್ಲಿ ಕುಂದಗೋಳದ ಉತ್ತರದಲ್ಲಿ ಹುಬ್ಬಳ್ಳಿಯ ಪಶ್ಚಿಮಕ್ಕೆ ಮತ್ತು ಬೆಣ್ಣೆಹಳ್ಳದ ಪಶ್ಚಿಮದಲ್ಲಿ ಇದ್ದಿತು. ಎಲ್ಲಾ ಸ್ಥಳದ ಹೆಸರುಗಳು 
ಈಗಲೂ ಇದ್ದು ಕೆರೆಯು ಮಾತ್ರ ಇರುವುದಿಲ್ಲ ಕುಸುಗಾಲದಲ್ಲಿ ನೀರಿನ ಬವಣೆಯು ಹೆಚ್ಚಿದ್ದು ಕೆರೆಯು ಕಾಣೆಯಾಗಲು 
ಕಾರಣವಾಗಿರಬಹುದು. 14ನೇಯ ಶತಮಾನದ ಅಂತ್ಯದಲ್ಲಿ ಕಾಣಿಸಿಕೊಂಡ 12 ವರ್ಷಗಳ ಸತತ ಬರಗಾಲದ ನಂತರ ವಿಜಯನಗರದ 
ಅರಸರು ಜಿಲ್ಲೆಯಲ್ಲಿ ಕೆರೆಗಳ ದುರುಸ್ತಿ ಹಾಗೂ ಹೊಸ ಕೆರೆಗಳ ರಚನೆಗೆ ವಿಶೇಷ ಗಮನವಿತ್ತರು. ಅವರ ಮಾಂಡಳಿಕ ಅರಸರೂ 
ಈ ಕಾರ್ಯ ಮಾಡಿದರು. "ಕೃಷ್ಣರಾಯ ಸಮುದ್ರ', "ಸದಾಶಿವ ಸಮುದ್ರ', "ರಾಯಾಪುರಕೆರೆ' ಇವರ ಕಾಲದ ರಚನೆಗಳಿಗೆ ಕೆಲವು 
ಉದಾಹರಣೆಗಳು. ಧಾರವಾಡ ಊರಲ್ಲೇ ಸಾದೂನಕೆರೆ (ಸಾಧನಕೇರಿ), ಕೆಂಪುಗೆರೆ, ಎಮೆಕ್ರೆರೆ, ಕೆಳಗೆರೆ (ಕೆಲಗೇರಿ), ಅತ್ತಿಕೊಳ್ಳ 
ಮುಂತಾದ ಜಲಾಶಯಗಳು ಇಂದಿಗೂ ಇವೆ. ಹುಬ್ಬಳ್ಳಿಯಲ್ಲಿ ಗುಳಕವ್ಹನ ಕೆರೆ (ಈಗ ನೆಹರೂ ಮೈದಾನವಾಗಿದೆ). ಧಾರವಾಡ 
ಮಾರ್ಗದ ತಿಮಸ್ಞಾಗರ, ಉಣಕಲ್‌ ಕೆರೆ ಪ್ರಸಿದ್ದ. ಚಿಕ್ಕೆರೂರು, ಹಿರೇಕೆರೂರು, ನುಗ್ಗಿಕೇರಿ, ಕೆರೆವಾಡ, ಕೆರಿಕೊಪ್ಪ, ಕೆರಿಮಲ್ಲಾಪುರ, 
ಕೆರಿಮತ್ತಿಹಳ್ಳಿ, ಗುಡಗೇರಿ, ಮುಸಿಗೇರಿ, ತಾವರಗೇರಿ, (ತೆರೆಯಿಂದ ಬಂದುದು), ಅಮರಗೋಳ, ಶಿರಕೋಳ, ಗುಮಗೋಳ (ಕೊಳದಿಂದ 
ಬಂದುದು), ಹಾವೇರಿ, ಮೆಡ್ಲೇರಿ (ಏರಿಯಿಂದ ಬಂದುದು) ಹೀಗೆ ಊರ ಹೆಸರುಗಳೇ ಹಿಂದಿನಿಂದ ಇದ್ದ ಜಲಾಶಯದ ಅಸ್ತಿತ್ವವನ್ನು 
ಸೂಚಿಸುತವೆ. 


ಕಂದಾಯ ದಾಖಲೆ ಪತ್ರಗಳ ಮೇರೆಗೆ 1858 ರಲ್ಲಿ 3,150 ಕ್ಕೂ ಹೆಚ್ಚು ಕೆರೆಗಳಿದ್ದು ಇವುಗಳು 20 ಹೆ.ಗಳಿಗೂ, ಮೀರಿ 
ನೀರಾವರಿ ಸೌಲಭ್ಯ ಒದಗಿಸುವ ಕೆರೆಗಳ ಸಂಖ್ಯೆ 535 ಆಗಿತ್ತು. 200 ಹೆ.ಗಳಿಗೂ ಮೀರಿ ನೀರಾವರಿ ಸೌಲಭ್ಯ ಒದಗಿಸುತ್ತಿದ್ದು 
ಕೆರೆಗಳ ವಿವರ ಹೀಗಿದೆ: (1) ಬಿ. ಕೋಣನಕೇರಿ ಬಿಳಿಯ ದೊಡ್ಡಕ್ತೆರೆ-260 ಹೆ, (2) ಹಾವೇರಿ ಬಳಿಯ ಹೆಗ್ಗೆರೆ- 206 ಹೆ, (3) 
ಹಿರೇಕೆರೂರು ಬಳಿಯ ದೊಡ್ಡಕ್ಟಿರೆ-306 ಹೆ (4) ಕಲಘಟಗಿ ತಾಲೂಕಿನ ದೇವಿಕೊಪ್ಪದ ದೊಡ್ಡಕೆರೆ-173 ಹೆ, (5) ಮುಗದದ 
ಹೊನ್ನವ್ವನ ಕೆರೆ-241 ಹೆ, (6) ಹೊಳೆಕೋಟಿ ಬಳಿಯ ಆನಿಕೆರೆ (ಹಾನಗಲ್‌ ತಾ)-214 ಹೆ, (7) ನರೇಗಲ್‌ ಸಮೀಪದ ಹಿರೇಕೆರೆ- 
241 ಹೆ ಮತ್ತು ತಿಳವಳ್ಳಿ (ಹಾನಗಲ್‌ ತಾ) ಬಿಳಿಯ ಹಿರೇಕೆರೆ-344 ಹೆ.ಗಳು. ಇವುಗಳಲ್ಲದೆ ಗದಗ ತಾಲೂಕಿನ ಡಂಬಳದ ಹಳೇಕೆರೆ 


ಕ ಮತ್ತುನೀಡಾವರಿ 305 


ಮತ್ತು ಹಿರೇಕೆರೂರು ತಾಲೂಕಿನ ಮಾಸೂರು ಬಳಿಯ ದೊಡ್ಡಕೆರೆಗಳೂ 200 ಹೆ.ಗೂ ಮಿಗಿಲಾಗಿ ನೀರಾವರಿ. ಸೌಕರ್ಯ 
ಒದಗಿಸುತ್ತಿದ್ದವು. ಜಿಲ್ಲೆಯಲ್ಲಿ 1884 ರಲ್ಲಿ 2,979 ಕೆರೆ ಮತ್ತು ಕುಂಟೆಗಳಿದ್ದು ಇವುಗಳಿಂದ 37,492 ಹೆ. ಪ್ರದೇಶಕ್ಕೆ ನೀರಾವರಿ 
ಸೌಲಭ್ಯ ಒದಗಿಸಲಾಗಿತ್ತು. 1901 ರಲ್ಲಿ ಕೆರೆಗಳ ಸಂಖ್ಯೆ ಕೇವಲ 2,404 ಇದ್ದು ಇದರಿಂದ 32,736 ಹೆ. ಪ್ರದೇಶಕ್ಕೆ ನೀರಾವರಿ 
ಒದಗಿಸಲಾಗಿತ್ತು. ಇದರೊಂದಿಗೆ ಕುಂಟೆಗಳ ಸಂಖ್ಯೆಯೂ ಸ ಸಾಕಷ್ಟಿದ್ದು ಅದರ ಉಪಯೋಗ ದನಕರುಗಳಿಗೆ ಕುಡಿಯುವ ನೀರನ್ನು 
ಒದಗಿಸುವುದು ಆಗಿತ್ತು. ಹಾನಗಲ್‌, ಹಿರೇಕೆರೂರು, ಕಲಘಟಗಿ ಮತ್ತು ಕುಂದಗೋಳಗಳಲ್ಲಿ ಕೆರೆ ನೀರಾವರಿ ಮೇಲೆಯೇ ವಿಶೇಷ 
ಅವಲಂಬನೆ ಕಾಣಿಸುತ್ತದೆ. 


ಮದಗ-ಮಾಸೂರು ಕೆರೆ: ತುಂಗಭದ್ರಾ ನದಿಯ ಉಪನದಿಯಾದ ಕುಮದ್ವತಿ ನದಿಗೆ ಅಡ್ಡಲಾಗಿ ಮದಗ ಅಣೆಕಟ್ಟನ್ನು ಸು.16 
ನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಲಾಗಿದೆ. ಇದು ಹಿರೇಕೆರೂರು ತಾಲೂಕಿನ ಮಾಸೂರು ಗ್ರಾಮಕ್ಕೆ 6.5 
ಕಿ.ಮೀ. ದೂರದಲ್ಲಿದೆ. ಅಣೆಕಟ್ಟೆಯು ಕೆಳ ಅಗಲ 1,048 ರಿಂದ 1,248 ಅಡಿಗಳು, ಮೇಲ್ಬಾಗದಲ್ಲಿ 400 ರಿಂದ 600 ಅಡಿಗಳ 
ಅಗಲ ಹೊಂದಿದ್ದು ನದಿಯ ತಳದಿಂದ ಸುಮಾರು 140ಅಡಿಗಳಷ್ಟು ಎತ್ತರವಾಗಿದೆ. ಮೂಲಕೆರೆಯು ಒಡೆದುಹೋಗಿ ಆದಿಲ್‌ಷಾಹಿಗಳ 
ಕಾಲದಲ್ಲೂ ನಂತರ 1889-90 ರಲ್ಲೂ ದುರುಸ್ತಿ ಮಾಡಿಸಲಾಗಿದೆ. ಎಡ ಮತ್ತು ಬಲ ದಂಡೆ ನಾಲೆಗಳು ಒಟ್ಟು 15 ಕಿ.ಮೀ. 
: ದೂರ ನೀರನ್ನು ಸಾಗಿಸುತ್ತವೆ. ಕೆರೆಯಲ್ಲಿ ನೀರು ತುಂಬಿದಾಗ 144 ಹೆ. ವಿಸ್ತಾರವಾಗಿರುತ್ತದೆ. ಪಾರ್ಶ್ವ ಕೋಡಿಯುಳ್ಳ ಮಣ್ಣಿನ 
ಅಣೆಕಟ್ಟೆಯ ಒಟ್ಟು ಉದ್ದ 1,850 ಅಡಿಗಳಾಗಿದೆ. ಈ ಕೆರೆಯ ಒಟ್ಟು ಅಚ್ಚುಕಟ್ಟು ಪ್ರದೇಶವು 1,130 ಹೆ.ಗಳಾಗಿದ್ದು 538 ಹೆ. 
ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಬಹುದಾಗಿದೆ. ಈ ಅಣೆಕಟ್ಟೆಯ ಉಪಯುಕ್ತ ಶೇಖರಣೆ 567 ದಶಲಕ್ಷ ಘನ ಅಡಿಗಳು; 
1950-51 ರಲ್ಲಿ 255 ಹೆ. ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸಲಾಗಿತ್ತು. 1938 ರಲ್ಲಿ ನಿರ್ಮಿಸಲಾದ ಅಂಜನಾಪುರ 
ಅಣೆಕಟ್ಟೆಯಿಂದ (ಸುಮಾರು ಮಗದ ಕೆರೆಯ ಮೇಲ್ಭಾಗದ ನದಿಯ ಹರಿವಿನ 36 ನೇ ಕಿ.ಮೀ. ದೂರದಲ್ಲಿ ಮದಗ ಕೆರೆಯ 
ಸಮೀಪದವರೆಗೂ ನೀರಾವರಿ ಸೌಲಭ್ಯ ಒದಗಿಸಲಾಗಿತ್ತು. ಇವೆರಡೂ ಅಣೆಕಟ್ಟುಗಳ ಮಧ್ಯೆ ಹಲವಾರು ಚಿಕ್ಕ ಕೆರೆಗಳು ಅಸ್ತಿತ್ವದಲ್ಲಿದ್ದವು. 


ಡಂಬಳ ಕೆರೆ: ಗದಗದ ಬಳಿಯ ಡಂಬಳ ಕೆರೆಯನ್ನು ಸು.450 ವರ್ಷಗಳ ಹಿಂದೆ ವಿಜಯನಗರದ ಕಾಲದಲ್ಲಿ ನಿರ್ಮಿಸಲಾಗಿದೆ. 
ಮಣ್ಣಿನ ಕೆರೆಯ ಏರಿಯ ಉದ್ದ 4,000 ಅಡಿಗಳು ಮತ್ತು ಅದು 25 ಅಡಿ ಎತ್ತರದ ಮಣ್ಣಿನ ಅಣೆಕಟ್ಟನ್ನು ಹೊಂದಿದೆ. ಈ 
ಕೆರೆಯಲ್ಲಿ ಹೂಳು ತುಂಬಿಕೊಂಡಿದ್ದು 1824, 1849, 1860 ಮತ್ತು 1877 ರಲ್ಲಿ ಹೂಳನ್ನು ತೆಗೆದು ರಿಪೇರಿ ಮಾಡಲಾಯಿತು. 
1877 ರಲ್ಲಿ ಕೆರೆಯ ನೀರಿನ ಸಂಗ್ರಹದ ಸಾಮರ್ಥ್ಯವನ್ನು 108 ದಶಲಕ್ಷ ಘನ ಅಡಿಗಳಷ್ಟು ಏರಿಸಲಾಯಿತು. ಈಗ ಅಣೆಕಟ್ಟೆಯ 
ಉದ್ದ ಸು. 6,000 ಅಡಿಗಳಾಗಿದ್ದು ಮೇಲ್ಭಾಗದ ಅಣೆಕಟ್ಟೆಯ ಅಗಲ ಆರು ಅಡಿಗಳು ಹಾಗೂ ಎತ್ತರ 48 ಅಡಿಗಳಾಗಿದೆ. ನೀರಿನ 
ಸಂಗ್ರಹಣಾ ಸಾಮರ್ಥ್ಯ 96.7 ದಶಲಕ್ಷ ಘನ ಅಡಿಗಳು. ನೀರಿನ ಕಾಲುವೆಯ ಉದ್ದ 5 ಕಿ.ಮೀ. ಆಗಿದ್ದು ಸು.1,000 ಹೆ. ಪ್ರದೇಶಕ್ಕೆ 


ನೀರಾವರಿ ಸೌಲಭ್ಯ ಒದಗಿಸುತ್ತಿದೆ. 


ಮೆಡಲೇರಿ ಕೆರೆ: ಮೆಡಲೇರಿ ಕೆರೆಯನ್ನು 1886-87 ನೇ ಸಾಲಿನಲ್ಲಿ ನಿರ್ಮಿಸಲಾಗಿದ್ದು ಇದಕ್ಕೆ 81,392 ರೂ. ವೆಚ್ಚವಾಗಿದೆ. 
ಕೆರೆಯ ಏರಿಯ ಉದ್ದ 2,250 ಅಡಿಗಳು, ಮೇಲ್ಭಾಗದ ಏರಿಯ ಎತ್ತರ ಆರು ಅಡಿಗಳು ಹಾಗೂ ಅಣೆಕಟ್ಟೆಯ ಎತ್ತರ 41 


ಅಡಿಗಳಾಗಿದೆ. ಕೆರೆಯಲ್ಲಿ ನೀರು ಪೂರ್ಣ ತುಂಬಿದ್ದಾಗ 67 ಹೆ ವಿಸ್ತಾರವಾಗಿರುತ್ತದೆ. ಕೆರೆಯ ನೀರಿನ ಸಂಗ್ರಹಣಾ ಸಾಮರ್ಥ್ಯ 57.6 


ದಶಲಕ ಘನ ಅಡಿಗಳಾಗಿದೆ. ಎಡದಂಡೆ ಕಾಲುವೆ 4 ಕಿ.ಮೀ. ಹಾಗೂ -ಬಲದಂಡೆ ಕಾಲುವೆ 4.5 ಕಿ.ಮೀ. ದೂರ ಹರಿಯುತ್ತವೆ. 


ಈ ಕೆರೆಯಿಂದ ಒಟ್ಟು 240 ಹೆ.ಗಳಿಗೆ ನೀರಾವರಿ ಸೌಲಭ್ಯ ದೊರೆಯುತ್ತದೆ. 


ಅಸುಂಡಿ ಕೆರೆ: ಅಸುಂಡಿ ಕೆರೆಯನ್ನು 1889ರಲ್ಲಿ ರೂ.74,999ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಕೆರೆಯು ಏರಿ ಮಣ್ಣಿನದಾಗಿದ್ದು 


4,767ಅಡಿ ಉದ್ದವಾಗಿದೆ. ಏರಿಯ ಮೇಲ್ಭಾಗದ 
ಕೆರೆಯಲ್ಲಿ ನೀರು ತುಂಬಿದಾಗ 418. ಎಕರೆಗಳಷ್ಟು ವಿಸ್ತಾರವಾಗಿದ್ದು ಒಟ್ಟು ನೀರು ಶೇಖರಣಾ ಸಾಮರ್ಥ್ಯ 74 ದಶಲಕ್ಷ ಘನ 
ಅಡಿಗಳಾಗಿದೆ. ಎರಡು ನೀರು ವಿತರಣಾ ಹಂದ 
ಸುಮಾರು ಒಂದು ಕಿ.ಮೀ. ದೂರ ಹರಿಯುತ್ತವೆ. 


ಅಗಲ ಆರು ಅಡಿಗಳಷ್ಟು ಅಗಲವಾಗಿದ್ದು 34 ಅಡಿಗಳಷ್ಟು ಎತ್ತರವಾಗಿದೆ. 


ದು ಬಲದಂಡೆ ಕಾಲುವೆ 7 ಕಿಮೀ. ದೂರ ಹಾಗೂ ಎಡದಂಡೆ ಕಾಲುವೆ 
ww 


300 ಧಾರವಾಡ ಜಿಲ್ಲೆ 


1936 ರಲ್ಲಿ ಜಿಲ್ಲೆಯಲ್ಲಿ 2,348 ಕೆರೆಗಳಿಂದ 36,136 ಹೆ. ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಲಭ್ಯವಿದ್ದಿತು. 1955-56 ನೇ 
ಸಾಲಿನಲ್ಲಿ ಕೆರೆಗಳಿಂದ ನೀರಾವರಿಯಾದ ಪ್ರದೇಶವು 43,296 ಹೆ.ಗಳಿಗೂ ಹಾಗೂ ನದಿಗಳ ಕಾಲುವೆಗಳಿಂದ ನೀರಾವರಿಯಾದ 
ಪ್ರದೇಶ 3,174 ಹೆ.ಗಳಿಗೂ ತಲುಪಿತು. 1950-51 ರಲ್ಲಿ 2,912 ಕೆರೆಗಳಿಂದ 37,151 . ಹೆ.ಗಳಿಗೆ ನೀರನ್ನು 
ಉಪಯೋಗಿಸಿಕೊಂಡಿದ್ವು ಇದು ಒಟ್ಟು ನೀರಾವರಿಯಾದ ಕ್ಷೇತ್ರದ ಶೇ. 81.2ಆಗಿತ್ತು. ಪ್ರತಿ ಕೆರೆಯಿಂದ ಸರಾಸರಿ ನೀರಾವರಿಯಾದ 
ಕ್ಷೇತ್ರ 13 ಹೆ.ಗಳಾಗಿತ್ತು. ಇವುಗಳಲ್ಲಿ ಬಹುತೇಕ ಕೆರೆಗಳು ಚಿಕ್ಕ ಕೆರೆಗಳಾಗಿದ್ದವು. ಕೇವಲ 28 ಕೆರೆಗಳು ಮಾತ್ರ 40 ಹೆ.ಗಳಿಗೂ 
ಮೀರಿ ಅಚ್ಚುಕಟ್ಟು ಪ್ರದೇಶವನ್ನು ಹೊಂದಿದ್ದವು. ದೊಡ್ಡ ಕೆರೆಗಳನ್ನು ಧಾರವಾಡ, ಹಿರೇಕೆರೂರು, ಬ್ಯಾಡಗಿ ಹಾಗೂ ಮುಂಡರಗಿ 
ತಾಲೂಕುಗಳಲ್ಲಿ ನೋಡಬಹುದು. ನರಗುಂದ, ನವಲಗುಂದ ಮತ್ತು ಗದಗ ತಾಲೂಕುಗಳಲ್ಲಿ ದೊಡ್ಡ ಕೆರೆಗಳು ಇರಲಿಲ್ಲ. ಒಟ್ಟು 
2,912 ಕೆರೆಗಳಲ್ಲಿ ಕಲಘಟಗಿ ತಾಲೂಕಿನಲ್ಲಿ 678, ಹಿರೇಕೆರೂರು ತಾಲೂಕಿನಲ್ಲಿ 605, ಬಂಕಾಪುರ ತಾಲೂಕಿನಲ್ಲಿ 492, ಧಾರವಾಡ 
ತಾಲೂಕಿನಲ್ಲಿ 359, ರೋಣ ತಾಲೂಕಿನಲ್ಲಿ 355, ಬ್ಯಾಡಗಿ ತಾಲೂಕಿನಲ್ಲಿ 268 ಮತ್ತು ಉಳಿದ ಕೆರೆಗಳು ಇತರ ತಾಲೂಕುಗೆಳಲ್ಲಿ 
ಹರಡಿದ್ದವು. 1992-93 ನೇ ಸಾಲಿನಲ್ಲಿ 40 ಹೆ.ಗಳಿಗೂ ಹೆಚ್ಚು ಅಚ್ಚುಕಟ್ಟು ಪ್ರದೇಶ ಹೊಂದಿರುವ 276 ಕೆರೆಗಳು ಹಾಗೂ 40 
ಹೆ.ಗಳಿಗೂ ಕಡಿಮೆ ಅಚ್ಚುಕಟ್ಟು ಪ್ರದೇಶ ಹೊಂದಿರುವ 2,800 ಕೆರೆಗಳು ಇದ್ದವು. 


1950-51 ರ ಕೃಷಿ ಗಣತಿಯ ವರದಿಯಂತೆ ಜಿಲ್ಲೆಯಲ್ಲಿ 4,300 ಬಾವಿಗಳಿದ್ದು ಹಿರೇಕೆರೂರು ತಾಲೂಕಿನಲ್ಲಿ 1,333, 
ರಾಣೆಬೆನ್ನೂರು ತಾಲೂಕಿನಲ್ಲಿ 911, ಬಂಕಾಪುರ ತಾಲೂಕಿನಲ್ಲಿ 617, ಶಿರಹಟ್ಟಿ ತಾಲೂಕಿನಲ್ಲಿ 456, ಗದಗ ತಾಲೂಕಿನಲ್ಲಿ 452, 
ರೋಣ ತಾಲೂಕಿನಲ್ಲಿ 293, ಧಾರವಾಡ ತಾಲೂಕಿನಲ್ಲಿ 117 ಹಾಗೂ ಉಳಿದ ಕೆರೆಗಳು ಇತರ ತಾಲೂಕುಗಳಲ್ಲಿ ಹರಡಿದ್ದವು. 
ನರಗುಂದ, ಹಾವೇರಿ ಹಾಗೂ ಮುಂಡರಗಿ ತಾಲೂಕುಗಳಲ್ಲಿ ನೀರಾವರಿಗೆ ಉಪಯೋಗವಾಗುವ ಬಾವಿಗಳು ಇರಲಿಲ್ಲ. 4,320 
ಬಾವಿಗಳಿಂದ 2,587 ಹೆ. ಪ್ರದೇಶಕ್ಕೆ ನೀರಾವರಿ ಒದಗಿಸಲಾಗಿದ್ದು ಒಟ್ಟು ನೀರಾವರಿಯಾದ ಪ್ರದೇಶದ ಶೇ. 5.6 ಮಾತ್ರ ಆಗಿತ್ತು. 
ಪ್ರತೀ ಬಾವಿಯಿಂದ ಸುಮಾರು ಅರ್ಧ ಹೆ. ಪ್ರದೇಶಕ್ಕೆ ಮಾತ್ರ ನೀರಾವರಿ ಸೌಲಭ್ಯ ಒದಗಿತ್ತು. ಹತ್ತಿರದ ಜಲಾಶಯಗಳಲ್ಲಿ ನೀರಿದ್ದರೆ 
ಬಾವಿಗಳಲ್ಲಿ ಸಿಗುವ ನೀರಿನ ಪ್ರಮಾಣಿವು ಹೆಚ್ಚಿರುತ್ತಿತ್ತು. ಬಾವಿಗಳ ಆಳವು ಮಲೆನಾಡಿನ ಪ್ರದೇಶದಲ್ಲಿ 120ರಿಂದ 130 ಅಡಿಗಳು, 
ಗಡಿನಾಡಿನ ಪ್ರದೇಶದಲ್ಲಿ 35 ರಿಂದ 60 ಅಡಿಗಳು ಹಾಗೂ ಬಯಲುಸೀಮೆಯಲ್ಲಿ 80 ರಿಂದ 120 ಅಡಿಗಳು ಆಗಿದ್ದಿತು. 1972 
ರ ಬಾವಿಗಳ ಗಣತಿ ವರದಿಯಂತೆ ಜಿಲ್ಲೆಯಲ್ಲಿ 9,455 ನೀರಾವರಿ ಬಾವಿಗಳಿದ್ದವು. 1974 ರ ಗಣತಿಯಂತೆ ನೀರಾವರಿ ಬಾವಿಗಳ 
`ಸಂಖ್ಯೆ 10,038 ಕ್ಕಿ ತಲುಪಿತು. 1984-85 ರಲ್ಲಿ ಜಿಲ್ಲೆಯಲ್ಲಿ ಒಟ್ಟು 16,653 ಬಾವಿಗಳಿದ್ದು ಇವುಗಳಿಂದ ಸುಮಾರು 16,653 
ಹೆಕ್ಟೇರ್‌ ಪ್ರದೇಶಕ್ಕೆ ಜಾ ಸೌಲಭ್ಯ ಲಭ್ಯವಿದ್ದಿತು. 1992-93ರಲ್ಲಿ 13,764 ಕೊಳವೆ ಬಾವಿಗಳು, 13,071 ಇತರ ಬಾವಿಗಳು 
ಇದ್ದು ಇವುಗಳಲ್ಲಿ 7,399 ಗೃಹ ಬಳಕೆಗೆ ಮಾತ್ರ ಉಪಯೋಗಿಸಲ್ಪಡುತ್ತಿದ್ದವು. 


ಧರ್ಮಾ ಜಲಾಶಯ ಯೋಜನೆ: ಕೃಷ್ಣಾನದೀ ಜಾಲದಲ್ಲಿರುವ ವರದಾ ನದಿಯ ಪ್ರಮುಖ ಉಪನದಿಯಾದ ಧರ್ಮಾನದಿಗೆ 
ಶೃಂಗೇರಿ (ಶಿಗ್ಗಾಂವಿ ತಾ॥) ಯಲ್ಲಿ 1911 ರಲ್ಲಿ ಒಂದು ಚಿಕ್ಕ ಜಲಾಶಯ ರಚಿಸಲಾಗಿತ್ತು. ಮುಂದೆ ಉತ್ತರ ಕನ್ನಡ ಜಿಲ್ಲಾ 
ಮುಂಡಗೋಡ ತಾಲೂಕಿನ ಯಮಗಳ್ಳಿ ಗ್ರಾಮದ ಬಳಿ ಮಣ್ಣಿನ ಅಣೆಕಟ್ಟು ಕಟ್ಟಿ ಇನ್ನೊಂದು ಜಲಾಶಯ ನಿರ್ಮಿಸಲಾಗಿದೆ. 1957 
ರಲ್ಲಿ ಪ್ರಾರಂಭಿಸಿ ಈ ಯೋಜನೆಯ ಕೆಲಸವನ್ನು 1964 ರಲ್ಲಿ ಪೂರ್ತಿಗೊಳಿಸಲಾಗಿದೆ. ಧರ್ಮಾ ನದಿಯ ಜಲಾನಯನ ಪ್ರದೇಶ 
98 ಚ.ಕಿ.ಮೀ. ಆಗಿದ್ದು ಇದರಿಂದ ವಾರ್ಷಿಕ 64.20 ದಶಲಕ್ಷ ಘನಮೀಟರ್‌ ನೀರಿನ ಇಳುವರಿ ಇದೆ. ಮಣ್ಣನ ಅಣೆಕಟ್ಟೆಯ ಒಟ್ಟು 
ಎತ್ತರ 24.12 ಮೀಟರ್‌, ಒಟ್ಟು ಉದ್ದ 1,448 ಮೀಟರ್‌ ಹಾಗೂ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 23 
ದಶಲಕ್ಷ ಘನಮೀಟರ್‌ ಆಗಿದೆ. ಈ ಜಲಾಶಯದಿಂದ ಧಾರವಾಡ ಜಿಲ್ಲೆಯ ಹಾನಗಲ್‌ ತಾಲೂಕಿನಲ್ಲಿ 6,842 ಹೆಕ್ಟೇರ್‌ ಪ್ರದೇಶಕ್ಕೆ 
ನೀರಾವರಿ ಒದಗಿಸಲಾಗಿದೆ. ಎಡದಂಡೆ ಕಾಲುವೆ 6 ಕಿ.ಮಿ, ಬಲದಂಡೆ ಕಾಲುವೆ 27.4 ಕಿ.ಮೀ. ಹಾಗೂ ಮೇಲಾಲುವೆಯ ಉದ್ದ 
1.6 ಕಿ.ಮೀ. ಇದೆ. 


ಮಲಪ್ರಭಾ ಯೋಜನೆ: ಮಲಪ್ರಭಾ ಯೋಜನೆಯದಿ ಬೆಳಗಾವಿ ಜಿಲ್ಲೆಯ ನವಿಲು ತೀರ್ಥದ ಒಂದು ಅಣೆಕಟ್ಟು ಕಟ್ಟಿ 
31.13 ಟಿ.ಎಂ.ಸಿ. ನೀರನ್ನು ಸಂಚಯಿಸಿ, ಕಾಲುವೆಗಳನ್ನು ರಚಿಸಿ ಬೆಳಗಾವಿ, ಬಿಜಾಪುರ ಮತ್ತು ಧಾರವಾಡ ಜಿಲ್ಲೆಗಳ ಸುಮಾರು 


ಕೃಹ: ಮತ್ತು. ನೀರಾವರಿ 307 


2,18,191:'ಹೆ. ಪ್ರದೇಶವನ್ನು. ನೀರಾವರಿಯ ಸೌಲಭ್ಯಕ್ಕೆ ತರಲು ಯೋಜಿಸಲಾಗಿದೆ. “ಅಣೆಕಟ್ಟಿನ ಎಲ್ಲಾ -ಕಾರ್ಯಗಳೂ 
ಪೂರ್ತಿಗೊಂಡಿದೆ. 1974 ರಿಂದ ನೀರಿನ ಸಂಚಯವಾಗತೊಡಗಿದೆ. “ಮಲಪ್ರಭಾ : ಜಲಾಶಯದಿಂದ ಹೊರಡುವ :ಮಲಪ್ರಭಾ 
ಬಲದಂಡೆ ಕಾಲುವೆಯು 138 ಕಿ.ಮೀ. ಉದ್ದವಿದ್ದು ಅದು ಒಂದು ಉಪ ಮುಖ್ಯ ಕಾಲುವೆಯನ್ನು ಹೊಂದಿದೆ. ಉಪ ಮುಖ್ಯ 
ಕಾಲುವೆ ಅಥವಾ ನರಗುಂದ ಕಾಲುವೆಯ ಒಟ್ಟು ಉದ್ದ 42 ಕಿ.ಮೀ. ಆಗಿದೆ. ಬಲದಂಡೆ ಕಾಲುವೆಯಿಂದ ನರಗುಂದ ತಾಲೂಕಿನಲ್ಲಿ 
30,601 ಹೆ, ನವಲಗುಂದ ತಾಲೂಕಿನಲ್ಲಿ 38,790 ಹೆ, ರೋಣ ತಾಲೂಕಿನಲ್ಲಿ 40,728 ಹೆ, ಹುಬ್ಬಳ್ಳಿ ತಾಲೂಕಿನಲ್ಲಿ 4,744 
ಹೆ. ಹಾಗೂ. ಗದಗ ತಾಲೂಕಿನಲ್ಲಿ 1,570 ಹೆ. ಪ್ರದೇಶಕ್ಕೆ ಅಂತಿಮವಾಗಿ ನೀರಾವರಿ ಸೌಲಭ್ಯ ಒದಗಿಸಲು ಯೋಜಿಸಲಾಗಿದೆ. 
ಕೊಳಚೆ ಬಲದಂಡೆ ಕಾಲುವೆಯಿಂದ ನರಗುಂದ ತಾಲೂಕಿನಲ್ಲಿ 1,514 ಹೆ. ಹಾಗೂ ರೋಣ ಕಾಲೂನಿ 4,585 ಹೆ. ಪ್ರದೇಶಕ್ಕೆ 
ನೀರಾವರಿ ಸೌಲಭ್ಯ ಲಭಿಸುತ್ತದೆ. ಒಟ್ಟು ಧಾರವಾಡ ಜಿಲ್ಲೆಯಲ್ಲಿ ಈ ಯೋಜನೆಯಿಂದ 1,22,532 ಹೆ. ಪ್ರದೇಶಕ್ಕೆ ನೀರಾವರಿ 
ಸೌಲಭ್ಯ ಸಿಗುತ್ತದೆ. 1986 ರ ಮಾರ್ಚ್‌ ವೇಳೆಗೆ ನವಲಗುಂದ ತಾಲೂಕಿನಲ್ಲಿ 27,416 ಹೆ.ಗಳಿಗೂ, ನರಗುಂದ ತಾಲೂಕಿನಲ್ಲಿ 
27,416 ಹೆ.ಗಳಿಗೂ ರೋಣ ತಾಲೂಕಿನಲ್ಲಿ 3,727 ಹೆ.ಗಳಿಗೂ ಹಾಗೂ ಹುಬ್ಬಳ್ಳಿ ತಾಲೂಕಿನಲ್ಲಿ 4,744 ಹೆ.ಗಳಿಗೂ ನೀರಾವರಿ 
ಸೌಲಭ್ಯ ಕಲ್ಪಿಸಲಾಗಿತ್ತು. 1991-92 ರಲ್ಲಿ ತಾಲೂಕುವಾರು ಕಾಲುವೆ ನೀರಾವರಿಯಿಂದ ನೀರಾವರಿಯಾದ ಪ್ರದೇಶ ಹೀಗಿದೆ: 
ಹಾನಗಶ್‌-5 070 ಹೆ, ಹುಬ್ಬಳ್ಳಿ-2,006 ಹೆ, ನರಗುಂದ-30, 819 ಹೆ, ನವಲಗುಂದ-15,326 ಹೆ. ಹಾಗೂ ರೋಣ-3,078 
ಹೆ. ತ್‌ 

1985-86 ರಲ್ಲಿ ಜಿಲ್ಲೆಯ ಛೌಗೋಳಿಕ ಪ್ರದೇಶದಲ್ಲಿ ನಿವ್ವಳ ಬಿತ್ತನೆಯಾದ ಪ್ರದೇಶ. ಶೇ. 81 ಆಗಿದ್ದು ನಿವ್ವಳ ಬಿತ್ತನೆಯಾದ 
ಪ್ರದೇಶದಲ್ಲಿ ನಿವ್ವಳ ನೀರಾವರಿಯಾದ ಪ್ರದೇಶ ಶೇ. 14 ಆಗಿತ್ತು. ಒಟ್ಟು ನೀರಾವರಿ ಪ್ರದೇಶದ ಶೇ. 47 ಭಾಗ ಬೃಹತ್‌ ಮತ್ತು 
ಮಧ್ಯ ನೀರಾವರಿ ಯೋಜನೆಗಳಿಂದ ನೀರಾವರಿ ಆಗಿತ್ತು. 1986 ರ ಏಪ್ರಿಲ್‌ರವರೆಗೆ ಸಣ್ಣ ನೀರಾವರಿ ಯೋಜನೆಯಡಿ 2,021 
ಕೆರೆಗಳಿಂದ 62,469 ಹೈ, 26 ಏತ ನೀರಾವರಿ ಯೋಜನೆಗಳಿಂದ 10 481 ಹೆ, 8 ಭಂಡಾರಗಳಿಂದ 821 ಹೆ. ಮತ್ತು ಇತರ 6 
ಸಣ್ಣ ಕಾಮಗಾರಿಗಳಿಂದ 7,568 ಹೆ. ಪ್ರದೇಶವನ್ನು ನೀರಾವರಿಗೆ ಒಳಪಡಿಸಲಾಗಿತ್ತು. 


ಜಿಲ್ಲೆಯಲ್ಲಿ ನೀರಾವರಿಯಾದ ವಿವರ ಈ ರೀತಿಯಿದೆ. 


1970-71 1975-76 1980-81 1985-86 1990-91 
PN LS LN SSE 
1) ನಿವ್ವಳ ಬಿತ್ತನೆಯಾದ ಪ್ರದೇಶದಲ್ಲಿ 
ಶೇ. ನಿವ್ವಳ ನೀರಾವರಿಯಾದ ಪ್ರದೇಶ 5.8 7.0 8.00 8.9 14.8 


2) ಒಟ್ಟು ಬಿತ್ತನೆಯಾದ ಪ್ರದೇಶದ 


ಶೇ. ಒಟ್ಟು ನೀರಾವರಿಯಾದ ಪ್ರದೇಶ 2೪ - 8.8 ಹ 13:9 
ತ ಈ 


308 | ಧಾರವಾಡ ಜಿಲ್ಲೆ 


ಕೋಷಕ 4.12 ರಲ್ಲಿ 1990-91 ನೇ ಸಾಲಿನಲ್ಲಿ ತಾಲೂಕುವಾರು ನೀರಾವರಿಯಾದ ನಿವ್ವಳ ಪ್ರದೇಶ (ಹೆವನ್ನು ಮತ್ತು 
ಕೋಷ್ಟಕ 4.13 ಜಿಲ್ಲೆಯ ಸಣ್ಣ ನೀರಾವರಿ ಗಣತಿ (1986-87) ಎವರಗಳನ್ನು ನೀಡಿದೆ. 


ಕೋಷ್ಟಕ 4.12: 1990-91 ನೇ ಸಾಲಿನಲ್ಲಿ ತಾಲೂಕುವಾರು ನೀರಾವರಿಯಾದ ನಿವ್ಯಳ ಪ್ರದೇಶ (ಹೆಕ್ಟೇರುಗಳಲ್ಲಿ 


(ದಿ) ಘ್‌ ನ್‌್‌ ವಾ್‌ ಉಳ 

ಪ್ರದೇಶ ಪ್ರದೇಶದ 

ಶೇ.ವಾರು 

ನೀರಾವರಿ 

“ಯಾದ ಪ್ರದೇಶ 

1. ಬ್ಯಾಡಗಿ - 30 590. 2050 - 2670 302800 882 
2. ಧಾರವಾಡ - 678 1247 1,976 170 4071 836 4385 
3. ಗದಗ - - 1,088 160 “pS 20 
4. ಹಾನಗಲ್‌ 5070 9,676 68 2,710 1489 19013 52051 3653 
5. ಹಾವೇರಿ - - ಅ 4863 774 6336 12.31 
6. ಹಿರೇಕೆರೂರು - 260 308 . 3,624 1263 10665 55684 19.15 
7. ಹುಬ್ಬಳ್ಳಿ 2,006 146 160 318 333 2,963 63,662 4.65 
8. ಕಲಘಟಗಿ 2405 HS 2 AS 9.04 
9. ಕುಂದಗೋಳ - 20 - 18 ಯಜ್ಞ 38 60774 0.06 
10. ಮುಂಡರಗಿ - - 2414 88 2477 579 3821 1515 
11. ನರಗುಂದ. 30,819 - 311 63 460 31653 35,17 89,98 
12. ನವಲಗುಂದ... 15,326 > 12. - 5503 22613 8070 2802 
13. ರಾಣಿಬೆನ್ನೂರು - - 517 . -2978 6,722 10,217 61599 16.59 
14. ರೋಣ - 3,078 314 4571 4,416 556 13165 80,594 16.33 
15. ಸವಣೂರು - - 3೩3. - ೩೫೫ 846 2,840. 48,179 5.89 
16, ಶಿಗ್ಗಾಂವಿ ೬ 26 | 9೫2 ೬ 1,008 41,917 2.40 
17. ಶಿರಹಟ್ಟಿ - 119: 206 1೫89 781 4765 72,653 6.56 
ಒಟ್ಟು 56,299 16154 18502 27865 25,463 144283 9,72077 1485 


ಆಧಾರ: ಧಾರವಾಡ ಜಿಲ್ಲೆ ಅಂಕಿ ಅಂಶಗಳ ನೋಟ, 1991-92 


ಕೃಷಿ ಮತ್ತು ನೀರಾವರಿ 109 


ಕೋಷ್ಠಕ 4.13 ಸಣ್ಣ ನೀರಾವರಿ ಗಣತಿ- ಧಾರವಾಡ ಜಿಲ್ಲೆ- 1986-87. 


EGS 


ಬಾವಿಗಳು ಕಡಿಮೆ ಆಳದ ಕೊಳವೆ ಬಾವಿಗಳು 
ಕ್ರ. ತಾಲೂಕು , ಉಪಯುಕ್ತ ಬಳಕೆಯಲ್ಲಿರದ ವಿದ್ಯುತ್‌ ಒಟ್ಟು ನಿವ್ವಳ ಉಪಯುಕ್ತ ಬಳಕೆಯ ಒಟ್ಟು ನಿವ್ದಳ 
ಪಂಪ್‌ ಸಾಮರ್ಥ ನೀರಾವರಿ ಲ್ಲಿರದ ನೀರಾವರಿ ನೀರಾವರಿ 

ಅಳವಡಿಸಿರುವ ಎ ಯಾದ ಪ್ರದೇಶ 

ಹೆಗಳಲ್ಲಿ ಹೆ.ಗಳಲ್ಲಿ ಹೆ.ಗಳಲ್ಲಿ 
1. ಬ್ಯಾಡಗಿ 226 235 235 440 440 557 29.3 ಜಾ) 
2. ಧಾರವಾಡ 378 37 240 741 681 lB 316 316 
3. ಗದಗ 1,023 2 91 1377. 1170 71 - 170 171 
4. ಹಾನಗಲ್‌ 192 100 °° 93 277 176 505 - 1393 1,299 
5. ಹಾವೇರಿ 307 30 298 755 726 549 10 1,899 1899 
6. ಹಿರೇಕೆರೂರು 398 343 402 1,194 926 1,000 52 3,500 3,490 
7. ಹುಬ್ಬಳ್ಳಿ 352 103 281 670 598 77 9 179 162 
8. ಕಲಘಟಗಿ 31 Spy ಟ್ರ 57 49 198 ದ ನರ್‌ 63, 
9. ಕುಂದಗೋಳ 34 ಕ 23 29 29 6 e 13 13 
10. ಮುಂಡರಗಿ 911 12 919 2415 2,415 67 18 214 214 
i}. ಸಂಗದ 100 ಇ. ಬತ ಪಕ್ಕಿ I ತತ್ತಿ 8 ಕ 24” 23 
12. ನವಲಗುಂದ Ed 224 220 4 ೬ ರಾಡ್‌ ಸಖ 
13. ರಾಣೆಬೆನ್ನೂರು 626 1,072 651 1704 1,773 584 136 1,943 1,943 
14. ರೋಣ 1,332 0 ಸತಗಿ 359-325-569 27 244 2409 
15. ಸವಣೂರು 350 87 348 . 671 456 201 16 545 447 
16. ಶಿಗ್ಗಾಂವಿ 336 157 200 494 420 162 ೬ 394 393 
17. BAR 1,016 94. . 94 2119 2,067 26 ಇ 104 103 


ಹ 
4 « 


ಒಟು 7706 2486 7,209 17,041 15,564 4695 301 15,216 14,650 


ಇ ಜಾ ಇ (೬! — 


ಧಾರವಾಡ ಜಿಲ್ಲೆ 


310 
ಹೆಚ್ಚು ಆಳದ 'ಕೊಳವೆ ಬಾವಿಗಳು. ಕಾಲುವೆ ನೀರಾವರಿ ಯೋಜನೆಗಳು ಏತ ನೀರಾವರಿ ಯೋಜನೆಗಳು 
ಕ್ರ, ತಾಲೂಕು ಉಪಯುಕ್ತ ಬಳಕೆಯ ಒಟ್ಟು ನಿಷ್ಗಳೇ ಒಟ್ಟು ಒಟ್ಟು ನಿಷ್ಠಳ ಒಟ್ಟು ಒಟ್ಟು ನಿಷ್ಗಳ 
ಯಲ್ಲಿರದ ನೀರಾವಿ ನೀರಾವರಿ ಯೋಜನೆ ನೀರಾವರಿ ನೀರಾವರಿ ಯೋಜನೆ ನೀರಾವರಿ ನೀರಾವರಿ 
ಸಾಮರ್ಥ ಯಾದ ಗಳು ಸಾಮರ್ಥ ಯಾದ ಗಳು ಸಾಮರ್ಥ ಯಾದ 
ಪ್ರದೇಶ ಪ್ರದೇಶ ಪ್ರದೇಶ 
ಹೆಗಳಲ್ಲಿ ಹೆಗಳಲ್ಲಿ ಹೆಗಳಲ್ಲಿ 
ಡಿ 3 4 5 6 7 8 9 10 1 12 
1, ಬ್ಯಾಡಗಿ $i: 1|3 309 309 182 3,448 966 ಸ ಕ 
2. ಧಾರವಾಡ 14 79 79 61 10,261 298 88 238 96 
3. ಗದಗ | | 2 2 3 98 18 5 7 ಜೆ 
4. ಹಾನಗಲ್‌ 62 4 146 144 517 19382 1,921 421 1,559. 1,384 
5. ಹಾವೇರಿ 26 - 89 89 4 3374 1018 882 4,187 3.622 
6. ಹಿರೇಕೆರೂರು ₹ + . 12 12,574 985 340 2735 2,004 
7. ಹುಬ್ಬಳ್ಳಿ 21 - 52 52 2 «9 28 121 385 300 
8. ಕಲಘಟಗಿ 18 6 34 34 464 14,218 1892 65 212 214 
9. ಕುಂದಗೋಳ | | 2 2 ೬ 24 ೬ ಈ ನ ಶಿ 
10. ಮುಂಡರಗಿ ಜ ಕ ಷಿ ತ 218 42377 3,298 9 2436 1,372 
|]. ನರಗುಂದ ಇ ೬ - R ಒ - ೬... 146 342 342 
12. ಸವಲಗುಂದ 11 ೬ 36 36 ` ೬ - 189 477. 477 
13. ರಾಣೆಬೆನ್ನರು 340 65 695 695 3 2,20 3088 851 6,074 7300 
14. ರೋಣ - ೬ ಜೆ ಜ್ಯ 45 977 83 116 400 388 
15. ಸವಣೂರು 41 6 125 93 - 1,442 “-.14 .. 1385... 384 
16. ಶಿಗ್ಗಾಂವಿ 38 ೬ 114 114 255 7,404 775 « R A 
17. ಶಿರಹಟ್ಟ 20 K 157 157 23 1651 1122 99 948 513 
ಒಟ್ಟು 674 95 1840 1806 1,839 82,139 12,712 3,473 21,189 18,296 
ಜವುಳಿನ ಸಮಸ್ಯೆ 


ಜಿಲ್ಲೆಯಲ್ಲಿ ನೀರಾವರಿ ಸೌಲಭ್ಯಗಳ ಹೆಚ್ಚುವರಿಯಿಂದಾಗಿ ಬೇಸಾಯ ಭೂಮಿಯಲ್ಲಿ ಜವುಳಿನ ಸಮಸ್ಯೆ ಗಂಭೀರ 
ಸ್ವರೂಪದ್ದಾಗುತ್ತಿದೆ. ಇಲ್ಲಿನ ಕಪ್ಪು ಎರೆಭೂಮಿಯಲ್ಲಿ ಜೇಡಿಮಣ್ಣಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ನೀರು ಬಸಿದು ಹೋಗುವುದು 
ಕಷ್ಟದಾಯಕವಾಗಿದೆ ವರ್ಷದಿಂದ ವರ್ಷಕ್ಕೆ ನೀರಾವರಿ ಸೌಲಭ್ಯ ಹೆಚ್ಚುತ್ತಾ ಹೋದೆಂತೆಲ್ಲಾ ಸೂಕ್ತ ಕೃತಕ ಬಸಿಯುವ ವ್ಯವಸ್ಥೆ ಇಲ್ಲದಿದ್ದರೆ 
ಟಿಂತರ್ಜಲ ಪಾತಳಿ ಮೇಲೇರುತ್ತದೆ. ಅಂತರ್ಜಲ ಪಾತಳಿ ನೆಲದಿಂದ ಕೆಳಕ್ಕೆ 1.2 ಮೀಟರಿಗಿಂತ ಕಡಿಮೆ ಇದ್ದರೆ ಅಲ್ಲಿ ಜವುಳು 
ಶೇಖರಣೆಯಾಗಿದೆ, ಎಂದರ್ಥ. ಈ ಆಳದ ಅಂತರ್ಜಲದ ಜತೆಗೆ ನೀರಿನಲ್ಲಿ ಕರಗಿರುವ ಲವಣಾಂಶವೂ ಲೋಮನಾಳಗಳ ಮುಖಾಂತರ : 


ಕೃಷಿ ಮತ್ತು ನೀರಾವರಿ 311 


ಮೇಲಕ್ಕೆ ಬರುತ್ತದೆ. ನೀರು ಆವಿಯಾಗಿ ವಾತಾವರಣಕ್ಕೆ ಸೇರಿದರೂ ಲವಣಾಂಶ ಮಾತ್ರ ನೆಲದಲ್ಲೆ ಉಳಿಯುತ್ತದೆ. ಹೀಗಾಗಿ ಜವುಳು 
ಹೆಚ್ಚಿದಂತೆಲ್ಲಾ ಮಣ್ಣಿನಲ್ಲಿ ಲವಣಾಂಶ ಹಾಗೂ ಕ್ಷಾರೀಯ ರಾಸಾಯನಿಕಗಳ ಪ್ರಮಾಣ ಹೆಚ್ಚುತ್ತಾ ಹೋಗುತ್ತದೆ. ನೀರಾವರಿ ಜಮೀನಿನ 
ಮಣ್ಣಿನಲ್ಲಿ ಜವುಳು ಹೆಚ್ಚಾಗದಿದ್ದರೂ ಕೂಡ ಲವಣ ಕ್ಷಾರಾಂಶಗಳು ಹೆಚ್ಚಬಹುದು. ನೀರಾವರಿ ಮೂಲ ಬಾವಿಯದ್ದಾಗಿರಲಿ ಅಥವಾ 
ಜಲಾಶಯದ್ದಾಗಿರಲಿ, ಅದರಲ್ಲಿ ಕರಗಿದ ಲವಣಗಳು ತುಸು ಹೆಚ್ಚು ಕಡಿಮೆ ಇದ್ದೇ ಇರುತ್ತದೆ. ನೀರಾವರಿ ನೀರು ಬಾಷ್ಟೀಕರಣವಾದ 
ಮೇಲೆ ಲವಣಗಳು ಮಾತ್ರ ಉಳಿದುಕೊಳ್ಳುತ್ತವೆ. ಜಿಲ್ಲೆಯ ಸುಮಾರು 16,000 ಹೆ. ಜಮೀನು ಜವುಳಿನಿಂದ ಕೂಡಿದ್ದು ಲವಣ 
ಮತ್ತು ಕ್ಷಾರದ ದುಷ್ಪರಿಣಾಮವನ್ನು ಎದುರಿಸುತ್ತಿವೆ ಎಂದು ಅಂದಾಜು ಮಾಡಲಾಗಿದೆ. ಕೃಷಿ ಇಲಾಖೆಯ 1984 ರ ವರದಿಯ 
ಮೇರೆಗೆ ಜವುಳ ಜಮೀನಿನ ವಿವರ ಹೀಗಿದೆ: ಅತಿಶಯ ಲವಣಾಂಶ ಇರುವ ಜಮೀನು- 7,578 ಹೆ, ಅತಿಶಯ ಕ್ಹಾರಾಂಶ ಇರುವ 
ಜಮೀನು- 6,422 ಹೆ. ಮತ್ತು ಅತಿಶಯ ಜವುಳು ಜಮೀನು- 2000 ಹೆ. 


ಬೇಸಾಯ ಭೂಮಿಯಲ್ಲಿ ಒಮ್ಮೆ ಜವುಳು ಶೇಖರಣೆಯಾಯಿತೆಂದರೆ ಅದರ ದುರಸ್ತಿಕಾರ್ಯಕ್ಕೆ ದೀರ್ಫಕಾಲ ಹಾಗೂ ಅಪಾರ 
ವೆಚ್ಚ ತಗಲುತ್ತದೆ. ಭೂಮಿಯ ಮೇಲೆ ಹಾಗೂ ನೆಲದಾಳದಲ್ಲಿ ಬಸಿ ಕಾಲುವೆಗಳನ್ನು ನಿರ್ಮಿಸಬೇಕಾಗುತ್ತದಲ್ಲದೇ ಆಗಾಗ ನೀರನ್ನು 
ಪಂಪ್‌ ಮಾಡಿ ಹೊರಚೆಲ್ಲಿ ಅಂತರ್ಜಲದ ಪಾತಳಿ ಕೆಳಗಿಳಿಯುವಂತೆ ಮಾಡಬೇಕಾಗುತ್ತದೆ. ಲವಣಾಂಶ ಹಾಗೂ ಕ್ಷಾರೀಯ 
ರಾಸಾಯನಿಕದ ಶೇಖರಣೆಯಾಗಿದ್ದಲ್ಲಿ ಕೆಲವು ಕಾಲ ಜಮೀನನ್ನು ಹಾಳುಗೆಡವಬೇಕಾಗುತ್ತದೆ. ರಾಸಾಯನಿಕಗಳು ಕ್ರಮೇಣ ತೊಳೆದು 
ಹೋಗುವಂತೆ ಆಗಾಗ ನೀರು ಹಾಯಿಸುತ್ತಿರಬೇಕಾಗುತ್ತದೆ. ಜಿಪ್ಸಂ, ಗಂಧಕದಂಥ ರಾಸಾಯನಿಕಗಳನ್ನು ಕೃತಕ ವಿಧಾನಗಳಿಂದ ಮಣ್ಣಿಗೆ 
ಬೆರೆಸುವಂಥ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಈ ಸಮಸ್ಯೆಯ ಗಾಂಭೀರ್ಯವನ್ನು ಮನಗಂಡು ಸರ್ಕಾರವು ಕರ್ನಾಟಕ 
ಭೂ ಸುಧಾರಣಾ ಕಾಯಿದೆಯ ಮೇರೆಗೆ ಕೃಷಿ ಇಲಾಖೆಯ ಮಣ್ಣು ಸಂರಕ್ಷಣಾ ಏಭಾಗದ ಮೂಲಕ ಭೂಮಿಯ ಪುನರುತ್ಥಾನದ 
ಕಾರ್ಯ ಕೈಗೊಂಡಿದೆ. ಈ ಕಾಯಿದೆಯನ್ಹಯ ಜವುಳು ನೀಗುವ ಕೆಲಸಕ್ಕೆ ತಗಲುವ ವೆಚ್ಚದಲ್ಲಿ ಶೇ. 25 ರಷ್ಟು ಸರಕಾರಿ ವಿನಾಯತಿ 
ಪಡೆದು ಉಳಿದ ಮೊತ್ತವನ್ನು 15 ವಾರ್ಷಿಕ ಕಂತುಗಳಲ್ಲಿ ರೈತರು ಕಟ್ಟಬೇಕಾಗುತ್ತದೆ. ಲವಣ, ಕ್ಷಾರ ಹಾಗೂ ಜವುಳು ಶೇಖರವಾಗಿರುವ 
ಭೂಮಿಯ ಸುಧಾರಣೆಗೆಂದು ಸಮಗ್ರ ಕಾರ್ಯಕ್ರಮವೊಂದನ್ನು ಯೋಜಿಸಲಾಗಿದ್ದು ಅದರ ಕೆಲವು ಮುಖ್ಯಾಂಶಗಳು ಹೀಗಿವೆ: (1) 
ನೀರು ತಂತಾನೆ ಬಸಿದು ಹೋಗುವ ಮಾರ್ಗದಲ್ಲಿನ ಅಡಚಣೆಗಳನ್ನು ನಿವಾರಿಸುವುದು, (2) ಪ್ರಧಾನ ಮತ್ತು ಕಿರುಗಾಲುವೆಗಳನ್ನು 
ನಿರ್ಮಿಸುವುದು, (3) ರಾಸಾಯನಿಕಗಳನ್ನು ಮಣ್ಣಿಗೆ ಸೇರಿಸುವುದು, (4) ಜಮೀನಿಗೆ ನೀರಿನ ಮಹಾಪೂರ ಹರಿಸಿ ಲವಣಗಳನ್ನು | 

ತೊಳೆಯುವುದು, (5) ರೈತರಿಗೆ ಶಿಕ್ಷಣ ಲಭಿಸಬಲ್ಲ ಸೂಕ್ತ ಪ್ರಾತ್ಯಕ್ಷಿಕೆ ಏರ್ಪಡಿಸುವುದು ಮತ್ತು (6) ಹಸಿರೆಲೆ ಗೊಬ್ಬರವನ್ನೂ 
ಜನಪ್ರಿಯ ಮಾಡುವುದು. ಕ 
ತೋಟಗಾರಿಕೆ 


ಹೂವುಗಳ ಉದ್ಯಾನ ಅದರಲ್ಲೂ ವಿಶೇಷವಾಗಿ ದೇವಾಲಯಗಳು ಮತ್ತು ಪಟ್ಟಣಗಳಿಗೆ ಸಂಬಂಧಿಸಿದ ಉದ್ಯಾನ ಅಥವಾ 
ಪುಷ್ಪವಾಟಿಕೆಗಳ ವಿಷಯದ ಪ್ರಸ್ತಾಪಗಳು ಪ್ರಾಚೀನ ಶಾಸನದಲ್ಲಿವೆ. ಜಿಲ್ಲೆಯಲ್ಲಿ ಹಾನಗಲ್‌, ಲಕ್ಷೇಶ್ವರ, ಗದಗ, ಕಲಘಟಗಿ, ಡಂಬಳ 
ಮತು ಮುಂಡರಗಿಗಳಲ್ಲಿ ಸಂಪಿಗೆ, ಕೇದಗೆ, ಮಲ್ಲಿಗೆ, ಕಣಿಗಲ, ದವನ, ಮರುಗ ಮುಂತಾದ ಹೂವಿನ ಬೆಳೆಗಳನ್ನು ತಳೆಯಲಾಗುತ್ತಿತ್ತು. 
ದೇವಾಲಯಗಳ ಮತ್ತು ಮನೆಗಳಲ್ಲಿ ಪೂಜಾಕಾರ್ಯಗಳಿಗೆ ಹೂವು ಅಗತ್ಯವಾಗಿದ್ದುದು ಮಾತ್ರವಲ್ಲ ಅದು ಸಾಮಾಜಿಕ ಜೀವನದ 
ಅಂಗವಾಗಿತ್ತು. ಹಣ್ಣಿನ ತೋಟಗಳನ್ನು ಬೆಳೆಸಲಾಗುತ್ತಿತ್ತು. ಮಾವು, ಹಲಸು, ಬಾಳೆ, ನಿಂಬೆ, ಜಂಬುನೇರಳೆ, ತೆಂಗು ಮತ್ತು 
ವೀಳೆಯದೆಲೆ ತೋಟಗಳು ಇದ್ದ ದಾಖಲೆಗಳಿವೆ. ವೀಳೆಯದೆಲೆ ತೋಟಗಳು ಸರ್ವೇಸಾಮಾನ್ಯವಾಗಿದ್ದವು. ಎಲೆಯ ಪೂರ್ಬಳ್ಳಿ 
(ಈಗಿನ ಹುಬ್ಬಳ್ಳಿ), ಎಲೆಯ ಸಿರುವಾರ (ಎಲೆಶಿರೂರು) ಇತ್ಯಾದಿ ಸ್ಥಳಗಳನ್ನು ಶಾಸನಗಳು ಹೆಸರಿಸುತ್ತವೆ. ಭವ ಪಟ್ಟ 
ಕಾರಣದಿಂದಲೇ ಅವಕ್ಕೆ ಈ ರೀತಿಯ ಹೆಸರು ಇಡಲಾಗಿತ್ತು. ಗಾತ್ರಿಗ ಹಾಗೂ ತಂಬುಲಿಗರು ಎಂದರೆ ವಿಳ್ಯದೆಲೆ ಮಾರುವವರು, 
ಉಗುರ -ಮುನ್ನೂರ್ವರು ಎಂದರೆ ಈ ಎಲೆಯನ್ನು ಕೀಳುವವರ ಶ್ರೇಣಿ ಹಾಗೂ ಗಳೆಮುನ್ನೂರ್ವರು ಎಂದರೆ ಹಣ್ಣಿನ ತೋಪುಗಳಿಂದ 
ಹಣು ಕೀಳುವವರ ಶ್ರೇಣಿಗಳ ವಿಚಾರ ಶಾಸನಗಳಲ್ಲಿದೆ. ಜಿಲ್ಲೆಯಲ್ಲಿ ಸಾಂಬಾರಪದಾರ್ಥಗಳ ಪೈಕಿ ಇ ದನಿಯಾ, 
ಬೆಳ್ಳುಳ್ಳಿ, ಅಡಿಕೆ, ಹಣ್ಣುಗಳ ಪೈಕಿ ಬಾಳೆ, ಮಾವು, ಲಿಂಬೆ, ಸೀಬೆ, ತರಕಾರಿಗಳ ಪೈಕಿ ಆಲೂಗಡ್ಡೆ, ಸಿಹಿಗೆಣಸು, ಹ] ಕ್ಯಾರೆಟ್‌, 
ee; ಬೆಂಡೆ, ಟೊಮೆಟೋ ಬೆಳೆಗಳನ್ನು ಪ್ರಮುಖವಾಗಿ ಬೆಳೆಯಲಾಗುತ್ತಿದೆ. ಈರುಳ್ಳಿ, ಟೊಮೆಟೊ, ಆಲೂಗಡ್ಡೆ ಮೆಣಸಿನಕಾಯಿ 


ಪೋರ್ತುಗೀಸರು ತಂದ ತರಕಾರಿಗಳಾಗಿವೆ (17-18 ನೇಯ ಶತಮಾನ). 


1963 ರಲ್ಲಿ ತೋಟಗಾರಿಕೆಗಾಗಿ ಪ್ರತ್ಯೇಕ ನಿರ್ದೇಶನಾಲಯವು ಸ್ಥಾಪನೆಗೊಂಡ ಮೇಲೆ ತೋಟಗಾರಿಕೆಯ ಬಗ್ಗೆ ಹೆಚ್ಚು ಗಮನ 
ಹರಿಸಲಾಗುತಿದೆ. ಇದರಿಂದಾಗಿ 1974 ರಲ್ಲಿ ಜಿಲ್ಲೆಯಲ್ಲಿ ತೋಟದ ಮತ್ತು ಮಸಾಲೆ ಬೆಳೆಗಳ ವಿಸ್ತೀರ್ಣ 42,108 ಹೆ., ಹಣ್ಣಿನ 
ಬೆಳೆಗಳ ವಿಸೀ 3,178 ಹೆ. ತರಕಾರಿ ಬೆಳೆಗಳ ವಿಸ್ತೀರ್ಣ 7,192 ಹೆ. ಹಾಗೂ ವಾಣಿಜ್ಯ ಪುಷ್ಪ ಬೆಳೆಗಳ ವಿಸ್ತೀರ್ಣ 4 
ಹೆಗಳಿಗೆ ತಲುಪಿತು. 1977-78 ರಲ್ಲಿ ಬೆಳೆಯುತ್ತಿದ್ದ ಪ್ರಮುಖ ತೋಟಗಾರಿಕೆ ಬೆಳೆಗಳ ವಿಸ್ತೀರ್ಣ (ಹೆ) ಈ ರೀತಿಯಿದೆ: ಅಡಿಕೆ- 
214, ತೆಂಗು-2,400, ಗೋಡಂಬಿ-194, ವಿಳೈದೆಲೆ 1,829, ಮೆಣಸಿನಕಾಯಿ 36,334, ಈರುಳ್ಳಿ 8,832 ಕೊತ್ತಂಬರಿ- 
2,006, ಬೆಳ್ಳುಳ್ಳಿ-915, ಆಲೂಗಡ್ಡೆ-1,931, ಟೊಮೆಟೊ-2,661, ಬದನೆ-2,994, ಹುರಳಿಕಾಯಿ-1,856, ಬಿಂಡೆ-857, 
ಸೊಪ್ಪುಗಳು-1,468, ಸೋರೆ, ಕುಂಬಳ ಇತ್ಯಾದಿ-836, ಮಾವು-1,810, ಬಾಳೆಹಣ್ಣು-1,530, ಲಿಂಬೆಜಾತಿ-438, ಸೀಬೆ-585, 
ಸಪೋಟ-577ಮತ್ತು ಒಟ್ಟು ವಾಣಿಜ್ಯ ಪುಷ್ಪಗಳ ವಿಸ್ತೀರ್ಣ (347ಹೆ)ದಲ್ಲಿ ಸೇವಂತಿಗೆ ಹೂ ಬೆಳೆಯ ವಿಸ್ತೀರ್ಣ 274ಹೆ.ಗಳಾಗಿತ್ತು. 
1990-91 ರಲ್ಲಿ ಪ್ರಮುಖ ತೋಟಗಾರಿಕೆ ಬೆಳೆಗಳ ವಿಸ್ತೀರ್ಣ (ಹೆ) ಹೀಗಿತ್ತು: ಮಾವು-3,226, ಬಾಳೆ-638, ಲಿಂಬೆ (ಜಂಬೀರ) 
ಜಾತಿ-338, ಸೀಚಿ- 1,000, ಸಪೋಟ-1,082, ದ್ರಾಕ್ಷಿ-24, ದಾಳಿಂಬೆ-145, ಹಲಸು-181, ಪಪ್ಪಾಯ-182, ಸೀತಾಫಲ-96, ಒಟ್ಟು 
ಹಣ್ಣು ಬೆಳೆಗಳು-7,25 1; ಆಲೂಗಡ್ಡೆ-3,983, ಟೊಮೆಟೊ-2,548, ಬದನೆ-2,992, ಕೋಲ್‌ ಬೆಳೆಗಳು-650, ಬಟಾಣಿ- 359, 
ಹುರಳಿಕಾಯಿ-1,997, ಬೆಂಡೆಕಾಯಿ- 1,594, ಮೂಲಂಗಿ-905, ಬೀಟ್‌ರೂಟ್‌-159, ಕ್ಯಾರಟ್‌-214, ಸೊಪ್ಪು-1,338, ದೊಡ್ಡ 
ಮೆಣಸಿನಕಾಯಿ-397, ಕುಂಬಳ ಜಾತಿ-699, ಒಟ್ಟು ತರಕಾರಿ ಬೆಳೆಗಳು-20,598; ಅಡಿಕೆ-258, ತೆಂಗು-4,829, ಗೋಡಂಬಿ-88, 
ವೀಳ್ಯದೆಲೆ-2,203, ಮೆಣಸಿನಕಾಯಿ-96,600, ಈರುಳ್ಳಿ-18,758, ಧನಿಯ-2,297, ಬೆಳ್ಳುಳ್ಳಿ-1,250, ಹುಣಸೆ-594; ಒಟ್ಟು 
ತೋಟದ ಮತ್ತು ಸಾಂಬಾರು ಬೆಳೆಗಳ ವಿಸ್ತೀರ್ಣ 1,27,143; ವಾಣಿಜ್ಯ ಪುಷ್ಪಗಳ ಒಟ್ಟು ವಿಸ್ತೀರ್ಣ 1,132 ಹೆ.ಗಳಲ್ಲಿ ಗುಲಾಬಿ- 
60, ಸೇವಂತಿಗೆ-619, ಸುಗಂಧರಾಜ-48, ಆಸ್ಟರ್‌-3, ಮಲ್ಲಿಗೆ-154, ಕನಕಾಂಬರ- 51, ಚೆಂಡು ಹೂ-21, ಸಂಪಿಗೆ-123 ಮತ್ತು 
ಇತರ ಹೂ ಬೆಳೆಗಳ ವಿಸ್ತೀರ್ಣ 23 ಹೆ.ಗಳಾಗಿತ್ತು. ಜಿಲ್ಲೆಯಲ್ಲಿ 1992-93ನೇ ಸಾಲಿನಲ್ಲಿ ಬೆಳೆಯಲಾಗಿರುವ ಪ್ರಮುಖ ತೋಟಗಾರಿಕಾ 
ಬೆಳೆಗಳ ತಾಲೂಕುವಾರು ವಿವರಗಳನ್ನು ಕೋಷ್ಟಕ 4.14 ರಿಂದ 4.16 ರಲ್ಲಿ ಕೊಟ್ಟಿದೆ. 


ಕೋಷ್ಟಕ 4.14: 1992-93 ನೇ ಸಾಲಿನಲ್ಲಿ ಧಾರವಾಡ ಜಿಲ್ಲೆಯ ತಾಲೂಕುವಾರು ತೋಟಗಾರಿಕೆಯ. 
ಪ್ರಮುಖ ಸಾಂಬಾರು ಮತ್ತು ವಾಣಿಜ್ಯ ಬೆಳೆಗಳ ವಿಸ್ತೀರ್ಣ (ಹೆ.ಗಳಲ್ಲಿ) 


ತಾಲೂಕು ತೆಂಗು ಮೆಣಸಿನ ಈರುಳ್ಳಿ ಕೊತ್ತುಬರಿ ಬೆಳ್ಳುಳ್ಳಿ ಹುಣಿಸೆ ಅಡಿಕೆ ಗೋಡಂಬಿ ಎಲೆ. ಒಟ್ಟು 


ಕ್ರ. 
ಸಂ ಕಾಯಿ ಬಳ್ಳಿ ಸಾಂಬಾರ 
ಮತ್ತು ವಾಣಿಜ್ಯ 
ಬೆಳೆಗಳು 
|. ಬ್ಯಾಡಗಿ 171... 3260. ~ WM ಹ: ir ೬ 34 : : 3,687 
2. ಧಾರವಾಡ 4988 1700. 665 20 7% 56 = RE 
3. ಹಾವೇರಿ 38 15000 880. 25. ಜಿ, WU 5 86 16,636 
4. ಹಾನಗಲ್‌ * ತರ್ಕ [| ೫ ಸ ಜ್‌ ಶಾ: 87 5,342 
5. ಹಿರೇಕೆರೂರು 430 15000 150 143 420 7 33 9 120 16,403 
6. ಹುಬ್ಬಳ್ಳಿ 262 `-5,500 WS ತ 3 “6,760 
7. ಕಲಘಟಗಿ 312 20 18 5 _ 5 x - _ 36 
8. ಕುಂದಗೋಳ 35 “26,021 : 508 27) 368 ' 10 4 R kh 
9. ರಾಣೆಬೆನ್ನೂರು 19 : - :320 1,615 . 315: : 450- 80 4 4 IS 2,847 
10. ಶಿಗ್ಗಾಂವಿ 61 800 : 300. 20 5 WE, Fy 10 1243 
11. ಗದಗ 517 1374.52. AS ಕ್ಮ ಟು. 1 Ep 


ಕೃಷಿ ಮತ್ತು ನೀರಾವರಿ 313 


ಕ್ರ ತಾಲೂಕು, ತೆಂಗು. ಮೆಣಸಿನ ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಹುಣಿಸೆ ಅಡಿಕೆ ಗೋಡಂಬಿ ಎಲೆ ಒಟ್ಟು 
ಡ್ಯ ಕಾಯಿ ಬಳ್ಳಿ ಸಾಂಬಾರ 
ಮತ್ತು ವಾಣಿಜ್ಯ 
ಬೆಳೆಗಳು 
EE ಚೂ ತತಕಾಸ ಹಾ ಕಾ ಸಾ, 
12. ಮುಂಡರಗಿ 150 123. - 264 - 23 5 7 > P 3 577 
13. ನರಗುಂದ 248 300 350 - _ ತ ನ 908 
14. ನವಲಗುಂದ | ೩50 6006 10 - 5 - - - 867 
15. ರೋಣ 192 25 51 5 ಬ್‌ ಇತ - - 39 366 
16. ಶಿರಹಟ್ಟಿ 3244 3872 1500 300 208 32 - ಎ 8 6,246 
17. ಸವಣೂರು 123 9,981 24 163 4 ರ್‌ ] 98 10,657 
ಒಟ್ಟು ಕ್ಷೇತ್ರ 4,254 93,882 11,195 2,682 1754 658 219: 88 509 1,15,586 
ಹೆಕ್ಟೇರಿಗೆ ಸರಾಸರಿ 
ಉತ್ಪನ್ನ ಟನ್ನುಗಳಲ್ಲಿ - 2.5 16 ] 8 ತ ೬ ಸ ಹೆ 
ಆಧಾರ : ತೋಟಗಾರಕೆ ಉಪನಿರ್ದೇಶಕರ ಕಚೇರಿ, ಧಾರವಾಡ 
ಕೋಷ್ಠಕ 4.15: 1992-93 ನೇ ಸಾಲಿನಲ್ಲಿ ಧಾರವಾಡ ಜಿಲ್ಲೆಯ ತಾಲೂಕುವಾರು 
ತೋಟಗಾರಿಕೆಯ ಪ್ರಮುಖ ತರಕಾರಿ ಬೆಳೆಗಳ ವಿಸ್ತೀರ್ಣ (ಹೆ) 
ಕ್ರ. ತಾಲೂಕು ಆಲೂಗಡ್ಡೆ ಟೊಮೆಟೊ ಬದನೆ ಎಲೆಕೋಸು ಬಟಾಣಿ ಅವರೆ ಬೆಂಡೆ ಮೂಲಂಗಿ ಸಿಹಿಗೆಣಸು ಮರಗೆಣಸು ತೊಪ್ಪಲು 
ಸಂ | ಪಲ್ಲೆ 
1. ಬ್ಯಾಡಗಿ | 14 ತ್ವ 7 6 6 5 2 - 14 
2. ಧಾರವಾಡ 3,274 470 0 93° 5 30 20 10-0 10 275 
3. ಹಾವೇರಿ 300 250 20 22 =~. 130-400 120 80 5 100 
4. ಹಾನಗಲ್‌ 5 50 EO) ಜ್‌ ತ್ರಿ 5 > 2 20 
5. ಹಿರೇಕೆರೂರು 30 800 se ಚಟ್‌ 38 35 5 WN ಕೆ 40 200 
6. ಹುಬ್ಬಳ್ಳಿ 400 300 100.13 «30: 3 73 140 
| - | 25 
7. ಕಲಘಟಗಿ 350... 150 1. 500 ತೀ ಇ ೬೫ ಟಾ 3 
8. ಕುಂದಗೋಳ | 30 35 _ $e 4 2 - 20 
| 0 
ek >. 436 wy. 35 1 NR a (ಲ 7 22 
ತಿ: 3 7 3 20 
10. ಶಿಗ್ಗಾಂವಿ 183 32 20 J 2 491 ಇ 
| 25 
11. ಗದಗ ನ ಬಬ ಬಟ್ವಿ - 1350 400. 315 
೬ ೬ 53 12 15 - 63 
12. ಮುಂಡರಗಿ ಈ 9೨ 94 ತ್ತ 
೬. *ಕೆ. ಈ ” - ಹ 
13. ನರಗುಂದ NE 
ಕ , ತ 2 ೧2 « ಹ 
14. ನವಲಗುಂದ... - 45 ತ್‌ 
ೌ 10 15 15 2 10 1S 
15. ರೋಣ 220 3322 


314 ಧಾರವಾಡ ಜಿಲ್ಲೆ 


_ 7-7 ಎಂಎಂ ಎಂ ಎ ಎ 2 
ಕ್ರ. ತಾಲೂಕು ಆಲೂಗಡ್ಡೆ ಟೊಮೆಟೊ ಬದನೆ ಎಲೆಕೋಸು ಬಟಾಣಿ ಅವರೆ ಬೆಂಡೆ ಮೂಲಂಗಿ ಸಿಹಿಗೆಣಸು ಮರಗೆಣಸು .ತೊಪ್ಪಲು 


ಸಂ. ಪಲ್ಲೆ 
16. ಶಿರಹಟ್ಟಿ p 62 35 | ಎ 6 3... 1] 2 8 16 
17. ಸವಣೂರು 2 90 82 2 3 10 8 | Re 15 16 
ಒಟ್ಟು ಕ್ಷೇತ್ರ 4,049 3,144 3,156 453 357 3.316. 1.763 947 233 125 1,694 
ಹೆಕ್ಟೇರಿಗೆ ಸರಾಸರಿ 
ಉತ್ಪನ್ನ 
ಟನ್ನುಗಳಲ್ಲು 18 19 8 `ಈ. 4.೫೬೭. ₹೫! ಹ್ಹ 13 11 


ಮೂಲ: ತೋಟಗಾರಿಕೆ ಉಪನಿರ್ದೇಶಕರವರ ಕಚೇರಿ, ಧಾರವಾಡ. 


ಕೋಷ್ಠಕ 4.16 : 1992-93ನೇ ಸಾಲಿನಲ್ಲಿ ಧಾರವಾಡ ಜಿಲ್ಲೆಯ ತಾಲೂಕುವಾರು ತೋಟಗಾರಿಕೆಯ 
ಪ್ರಮುಖ ಹಣ್ಣಿನ ಬೆಳೆಗಳ ವಿಸ್ತೀರ್ಣ (ಹೆ) 


ಕ್ರ, ತಾಲೂಕು ಮಾವು ಬಾಳೆ ನಿಂಬಿ ದ್ರಾಕ್ಷಿ .ಪೇರಲ ಚಿಕ್ಕು ದಾಳಿಂಬೆ ಹಲಸು ಬಾರೆ ಪಪ್ಪಾಯ ಒಟ್ಟು 
ಸಂ. ಕ್ಯಾವೆಂಡಿಷ್‌ ಇತರ ಹಣ್ಣಿನ 

ಬೆಳೆಗಳು 
1. ಬ್ಯಾಡಗಿ ಜರ ಜಟ ಧರ ಉಖ್ಟ್ಪ ಬ 9ಅ್ಳಯಬ ್ಯ ಟ್‌ ಟಿ 
2. ಧಾರವಾಡ. 19919... 12... 5 851 ಸ ಗ I HERE A A 
3. ಹಾವೇರಿ ES NE NEN ETT 1% 
Wes TGS SE ಇ ಎಇ 3೪ SN ಇ. WM - 30 658 
5.` ಹಿರೇಕೆರೂರು. 296 30 39 51 NSN TE a ಜ 
6. ಹುಬ್ಬಳ್ಳಿ 264, 6. ಸ್ಸ ಶ್ಚ ಜ್ಯ ಚ ಗಟ್ಟ 0 ಟಖ, ೫. 
7. ಕಲಘಟಗಿ. . 640 9 - 1 ೬ ಜೆ ಜ್‌ ಜೈ ಚ್‌ ಜ್‌ 
ಸತಾ ಯ ತಾ ರ್ಸ್‌ ಬ ಬಾ ಡೆ ಭದ ಇ 3 
9 ಟನ್ನು 158 032 BOE NN ಜು ಜಟ ತ ್ಟಾ 
10. ಶಿಗ್ಗಾಂವ ತ ಟೆ ಲಾಟ ತೆ [1 ಜಗಾ ದೂ ್‌ 
11. ಗದಗ 165. 36... PEE ತ್‌ ಇತ್‌ ಸ ಟ್ಟ 
12. ಮುಂಡರಗಿ 3 6. [೫ 1೫ 15. 5. ಇ ಈ30. ೫೩ 1೪. 1 
13. ನರಗುಂದ 80 51 ೫ ತಿಕ್ಕ ಬ ತಕ್ಷ: 087 5೫೫% 212೫. 64 
14. ನವಲಗುಂದ 4 | _ 4 5 4 12 ಹ 12 ಹ 4] 
15. ರೋಣ 81 TE ETS 1111141 
16. ಶಿರಹಟ್ಟಿ 60 9 73, OS 
17. ಸವಣೂರು 46 8 18 12. ೨ ೬0 :1380. 183. | 11444 


ಒಟ್ಟು ಕ್ಷೇತ್ರ 4,593 377 2658 363 [1 1023 1,434 20 185 283 119 1383 


ಹೆಕ್ಟೇರಿಗೆ ಟನ್ನುಗಳಲ್ಲಿ 8 30 30 9 22 13 18 10 24 § 42 - 


ಮೂಲ : ತೋಟಗಾರಿಕೆ' ಉಪನಿರ್ದೇಶಕರ ಕಚೇರಿ, ಧಾರವಾಡ 


ಕೃಷಿ ಮತ್ತು ನೀರಾವರಿ 315 


ಕೋಷ್ಟಕ 4.17: 1992-93ನೇ ಸಾಲಿನಲ್ಲಿ ಧಾರವಾಡ ಜಿಲ್ಲೆಯ ತಾಲೂಕುವಾರು 
ತೋಟಗಾರಿಕೆಯ ಪ್ರಮುಖ ತರಕಾರಿ ಬೆಳೆಗಳ ವಿಸ್ತೀರ್ಣ (ಹೆ). 


s ಈ ಕಾ 
ಕ್ರ, ತಾಲೂಕು ದೊಡ್ಡಮೆಣ ಕುಂಬಳ ಹೂವು ಗಡ್ಡೆ ಬೀಟ್‌ ಚವಳಿಕಾಯಿ ಸೌತೆ ಹೀರೆ ಹಾಗಲ ನುಗ್ಗೆ ಇತರೆ ಒಟ್ಟು 


ಕ ಸಿನಕಾಯಿ ಜಾತಿ ಕೋಸು" ಗೆಣಸು ರೂಟ್‌ (ಗೋರಿಕಾಯಿ) ತರಕಾರಿಗಳು 
ESS SEN ಸೆ 
1. ಬ್ಯಾಡಗಿ UE ESE ಶರ್ಮ ಲಚ್‌ ೇ ನ್‌: 
2. ಧಾರವಾಡ A TSS TS ಪಾ ಬ ಜಾಲ್‌ 
3. ಹಾವೇರಿ ಸತಗ ಜಾ (002 ಸಾನ ಯಾ ಬಿಜು ರ ೫0% ಇಂತಾ 
4. ಹಾನಗಲ್‌ § re ತಾರು ಈ RSS SS 10911 IRE LD 
ಮ ಬ ಬ ಎ ಇಯ ನ್‌ ಪ ನೇತ್ರ ಧು ಶು ಸ ನ ವ ಉಐಲ್ಥ್ಹಂ 
6. ಹುಬ್ಬಳ್ಳಿ EE 
7. ಕಲಘಟಗಿ ೨ 25 - ಕ - ೬ - - - 25 1,300 
8. ಕುಂದಗೋಳ FS - - ಎ 5 6 ಕೇ 5 - 37 
RN OEE EI ASN 
10. ಶಿಗ್ಗಾಂವಿ CSAS EAS EEE, 
11. ಗದಗ I IIS ಅರಾ 360 7466-2380, -126- ತ. A 5386 
12. ಮುಂಡರಗಿ EE ER SS ಮ ಬಡ ಯ 
13. : ನರಗುಂದ - 18 - - - ಜಣ ೩ ವ ಹ & 32 290 
14. ನವಲಗುಂದ nm ee ಅಜ EE Me 6.105 
Ee $F EEN AEA NRE ಎಂ RE WSN 
ಕ್‌ FE aaa EET Ma ಟ್ಟ ಚಟ ತ್ತ ಟ್ಟಿ 
17. ಸವಣೂರು ts rs ccs FES Sec ಎತ್ತೋ UT SE Ro 


ಕ್ರ EN AAI A] 782 557 184 52 683 24,006 


` ಮೂಲ : ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ, ಧಾರವಾಡ 


ಮುಖ್ಯ ತೋಟದ ಬೆಳೆಗಳು 
ಮಾವು: ಮಾವು ಮುಖ್ಯವಾದ ಹಣ್ಣು ಬೆಳೆಗಳಲ್ಲಿ ಒಂದಾಗಿದೆ. 1992-93 ನೇ ಸಾಲಿನಲ್ಲಿ ಒಟ್ಟು 4,591 ಹೆಕ್ಟೇರು 
ಪ್ರದೇಶದಲ್ಲಿ ಈ ಬೆಳೆ ಬೆಳೆಸಿದ್ದು ಹೆಕ್ಟೇರಿಗೆ ಸರಾಸರಿ 8.6 ಟನ್‌ ಹಣ್ಣು ಉತ್ಪಾದನೆ. ಆಗಿದೆ ಎಂದು ಅಂದಾಜು ಮಾಡಲಾಗಿದೆ. 
ಈ ಬೆಳೆಯ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದ್ದು ಕಲಘಟಗಿ (640 ಹೆ), ಹಿರೇಕೆರೂರು 


ಧಾರವಾಡ (1,918 ಹೆ) ತಾಲೂಕು 4 ರತನ 
(296 ಹೆ), ಹುಬ್ಬಳ್ಳಿ (294 ಹೆ), ಹಾನಗಲ್‌ (276 ಹೆ) ಮತ್ತು ಹಾವೇರಿ (273 ಹೆ) ತಾಲೂಕುಗಳಲ್ಲಿ ಹೆಚ್ಚಾಗಿ : ಕಂಡು 


316 ಧಾರವಾಡ ಜಿಲ್ಲೆ 


ಬರುತದೆ. ಬಾದಾಮಿ (ಆಲ್ಬನೊ), ರಸಪುರಿ (ಪೈರಿ), ತೋತಾಪೂರಿ (ಬೆಂಗಳೂರ), ಮಲಗೋವ, ನೀಲಮ್‌, ಬಂಗನಪಲ್ಲಿ ಮಲ್ಲಿಕಾ, 
ನೀಲಗೋವ ಮತ್ತು ದಶೆಹರಿ ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. ನಾಲ್ಕು ವರ್ಷಗಳ ಸಸಿ ಹಣ್ಣು ಬಿಡಲು 
ಪ್ರಾರಂಭಿಸುವುದು. 10 ವರ್ಷಗಳ ನಂತರ ಹೆಚ್ಚು ಇಳುವರಿ ನೀಡುತ್ತದೆ. 10 ವರ್ಷದ ಸಸಿಯಿಂದ ಗಿಡಕ್ಕೆ ವಾರ್ಷಿಕ 50 ರಿಂದ 


500 ಹಣ್ಣುಗಳು, 11 ರಿಂದ 20 ವರ್ಷದ ಸಸಿಯಿಂದ ಗಿಡಕ್ಕೆ 500 ರಂದ 1,500 ಹಣ್ಣುಗಳು, ನಂತರ ವಾರ್ಷಿಕ 1,500 ಕ್ಕಿಂತ 
ಹೆಚ್ಚು ಹಣ್ಣುಗಳು ದೊರಕುತ್ತದೆ. 

ಬಾಳೆ: 1992-93 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 378 ಹೆಕ್ಟೇರುಗಳಲ್ಲಿ ಕ್ಕಾವೆಂಡಿಷ್‌ ಬಾಳೆಯನ್ನು 263 ಹೆಕ್ಟೇರುಗಳಲ್ಲಿ ಇತರ 
ಬಾಳೆಯನ್ನು ಬೆಳೆಯಲಾಗಿದ್ದು ಹೆಕ್ಟೇರಿಗೆ ಸರಾಸರಿ 60ಟನ್‌ ಹಣ್ಣು ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ಶಿಗ್ಗಾಂವಿ 
(62 ಹೆ), ಹಾನಗಲ್‌ (54 ಹೆ), ರಾಣೆಬೆನ್ನೂರು (52 ಹೆ) ಮತ್ತು ನರಗುಂದ (51 ಹೆ) ತಾಲೂಕುಗಳಲ್ಲಿ ಕ್ಯಾವೆಂಡಿಷ್‌ ಬಾಳೆಯನ್ನು 
ರಾಣೆಬೆನ್ನೂರು ತಾಲೂಕಿನಲ್ಲಿ 112 ಹೆ.ಗಳಲ್ಲಿ ಮತ್ತು ಹಾವೇರಿಯಲ್ಲಿ 62 ಹೆಕ್ಟೇರುಗಳಲ್ಲಿ ಇತರ ಬಾಳೆಯನ್ನು ಬೆಳೆಯಲಾಗಿದೆ. 
ಪೂವನ್‌, ಡ್ವಾರ್ಫ್‌ ಕ್ಯಾವೆಂಡಿಷ್‌, ರಸಬಾಳೆ, ರೊಬಸ್ಟ್‌ ಮತ್ತು ನೇಂದ್ರ ಬಾಳೆ ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. 
ಪುಟ್ಟಬಾಳೆ, ಯಾಲಕ್ಕಿ ಬಾಳೆ, ಬೂದಬಾಳೆ, ಗುಜರಾತಿ ಮತ್ತು ರಾಜಾಪುರಿ ತಳಿಗಳನ್ನು ಬೆಳೆಯಲಾಗುತ್ತಿದೆ. ಮುಖ್ಯ ಬೆಳೆಯು 12 
ರಿಂದ 14 ತಿಂಗಳಲ್ಲಿ ಹಾಗೂ ಕೂಳೆ ಬೆಳೆಯು 6ರಿಂದ 8 ತಿಂಗಳಲ್ಲಿ ಕೊಯಿಲಿಗೆ ಸಿದ್ದವಾಗುತ್ತದೆ. 


ನಿಂಬೆ: ನಿಂಬೆಯನ್ನು 1992-93ನೇ ಸಾಲಿನಲ್ಲಿ ಒಟ್ಟು 363 ಹೆಕ್ಟೇರುಗಳಲ್ಲಿ ಬೆಳೆದಿದ್ದು ಹೆಕ್ಟೇರಿಗೆ ಸರಾಸರಿ 9ಟನ್‌ ಉತ್ಪಾದನೆ 
ಆಗಿದೆ ಎಂದು ಅಂದಾಜು ಮಾಡಲಾಗಿದೆ. ಧಾರವಾಡ (51 ಹೆ), ಹಿರೇಕೆರೂರು (51 ಹೆ), ಹುಬ್ಬಳ್ಳಿ (50 ಹೆ), ನರಗುಂದ (49 
ಹೆ) ಮತ್ತು ಹಾವೇರಿ (43 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗಿದೆ. ಕಾಗಿ ಲೈಮ್‌, ಸೀಡ್‌ಲೆಸ್‌ ಲೈಮ್‌, ಇಟಾಲಿಯನ್‌ 
ಲೆಮನ್‌, ಲಿಸ್‌ಬನ್‌ ಲೆಮನ್‌ ಮತ್ತು ಸಿವೆಲ್ಲಿ ಲೆಮನ್‌ ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಎರಡು ಸಲ ಬೆಳೆಯನ್ನು 
ಕಟಾವು ಮಾಡಬಹುದಾಗಿದ್ದು ಎಂಟು ವರ್ಷದ ನಿಂಬೆ ಮರ ವಾರ್ಷಿಕ 1,000 ರಿಂದ 1,200 ಹಣ್ಣುಗಳನ್ನು ನೀಡುತ್ತದೆ. ಇತರ 
ತಳಿಗಳು 600 ರಿಂದ 800 ಹಣ್ಣುಗಳನ್ನು ನೀಡುತ್ತವೆ. 


ದ್ರಾಕ್ಷಿ; ಜಿಲ್ಲೆಯಲ್ಲಿ ಅನಾಬ್‌-ಇ-ಷಾಹಿ ದ್ರಾಕ್ಷಿ ತಳಿಯನ್ನು ಐದು ಹೆಕ್ಟೇರಿನಲ್ಲೂ ಇತರ ತಳಿಗಳನ್ನು 11 ಹೆಕ್ಟೇರಿನಲ್ಲಿ 1992-93 
ನೇ ಸಾಲಿನಲ್ಲಿ ಬೆಳೆಯಲಾಗಿದ್ದು ಇದರಿಂದ ಒಟ್ಟು 44 ಟನ್‌ ದ್ರಾಕ್ಷಿ ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ಗದಗ, 
ಮುಂಡರಗಿ, ರೋಣ ಮತ್ತು ಹಾವೇರಿ ತಾಲೂಕುಗಳಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. 


ಪೇರಲ (ಸೀಬೆ): ಜಿಲ್ಲೆಯಲ್ಲಿ ಪೇರಲ ಬೆಳೆಯನ್ನು 1.022 ಹೆಕ್ಟೇರಿನಲ್ಲಿ ಬೆಳೆಸಿದ್ದು ಇದರಿಂದ 1992-93 ನೇ ಸಾಲಿನಲ್ಲಿ 
ಹೆಕ್ಟೇರಿಗೆ ಸರಾಸರಿ 13 ಟನ್‌ ಹಣ್ಣು: ಉತ್ಪಾದನೆಯಾಗಿದೆ ಏಂದು ಅಂದಾಜು ಮಾಡಲಾಗಿದೆ. ಹು ಬ್ಬಳ್ಳಿ (240 ಹೆ), ಧಾರವಾಡ 
(178 ಹ, ಕಲಘಟಗಿ (100 ಹೆ) ಮತ್ತು ಹಾವೇರಿ (80 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಈ ಬೆಳೆಯನ್ನು ಬೆಳೆಸಲಾಗಿದೆ. 
ಅಲಹಾಬಾದ್‌ ಸಫೇದ, ಸರ್ದಾರ (ಲಕ್ನೊ- 49) ಮತ್ತು ನವಲೂರ್‌ ತಳಿಗಳನ್ನು ಬೆಳೆಸಲು ಶಿಫಾರಸು ಮಾಡಲಾಗಿದೆ. ಆರ್ಥಿಕವಾಗಿ 
5 ನೇ ವರ್ಷದ ನಂತರ ಇಳುವರಿ ಉತ್ತಮವಾಗಿದ್ದು ಸರಾಸರಿ 10 ನೇ ವರ್ಷದ ನಂತರದ ಸಸಿಗಳಿಂದ 1,000 ರಿಂದ 1,500 
ಹಣ್ಣುಗಳನ್ನು ವಾರ್ಷಿಕವಾಗಿ ಪಡೆಯಬಹುದೆಂದು ತಿಳಿದುಬಂದಿದೆ. 


ಸಪೋಟ (ಟಿಕ್ಕು: ಸಪೋಟ ಬೆಳೆಯನ್ನು 1992-93 ನೇ ಸಾಲಿನಲ್ಲಿ 1,454 ಹೆ ಪ್ರದೇಶದಲ್ಲಿ ಬೆಳೆಯಲಾಗಿದ್ದು ಇದರಿಂದ 
ಹೆಕ್ಟೇರಿಗೆ ಸರಾಸರಿ 18 ಟನ್‌ ಹಣ್ಣಿನ ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ಹುಬ್ಬಳ್ಳಿ: (345 ಹೆ), ಧಾರವಾಡ 
(160 ಹೆ), ಕಲಘಟಗಿ (186ಹೆ) ನರಗುಂದ (120ಹೆ) ಮತ್ತು ಶಿಗ್ಗಾಂವಿ (111 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬಿಳೆಸಲಾಗಿದೆ. 
ಚಿಕ್ಕು ತಳಿಗಳಲ್ಲಿ ಕಾಲಿಪಟ್ಟಿ, ಕ್ರಿಕೆಟ್‌ ಬಾಲ್‌ ಮತ್ತು ಕಲ್ಕತ್ತ ರೌಂಡ್‌ ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. 10 ನೇ 
ವರ್ಷದ ನಂತರದ ಸಸಿಗಳಿಂದ ಸರಾಸರಿ ವಾರ್ಷಿಕ 1,000 ದಿಂದ 1,500 ಹಣ್ಣುಗಳನ್ನು ಪಡೆಯಬಹುದು ಎಂದು ತಿಳಿದು 
ಬಂದಿದೆ. 


ಕೃಷಿ ಮತ್ತು ನೀರಾವರಿ i 


ದಾಳಿಂಬೆ: ದಾಳಿಂಬೆ ಬೆಳೆಯನ್ನು 1992-93 ನೇ ಸಾಲಿನಲ್ಲಿ 290 ಹೆಕ್ಟೇರು ಪ್ರದೇಶದಲ್ಲಿ ಬೆಳೆಸಿದು ಇದರಿಂದ ಹೆಕ್ಟೇರಿಗೆ 
ಸರಾಸರಿ 10 ಟನ್‌ ಹಣ್ಣು ಉತ್ಪಾದನೆ ಆಗಿದೆ ಎಂದು ಅಂದಾಜು ಮಾಡಲಾಗಿದೆ. ಹುಬ್ಬಳ್ಳಿ (50 ಹೆ), ನರಗುಂದ (43 ಹೆ), 
ಶಿಗ್ಗಾಂವ (28 ಹೆ) ಮತ್ತು ಗದಗ (27ಹ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಸಲಾಗಿದೆ. ಬೇಸಿನ್‌ ಸೀಡ್‌ಲೆಸ್‌, ಜ್ಯೋತಿ (ಜಿಕೆವಕ 
1) ಮತ್ತು ಗಣೇಶ (ಜಿಬಿಜಿ 1) ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಸರಾಸರಿ ವಾರ್ಷಿಕ ಗಿಡಕ್ಕೆ 200 ರಿಂದ 250 
ಹಣ್ಣುಗಳನ್ನು 10 ವರ್ಷದ ನಂತರ ಪಡೆಯಬಹುದು. 


ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತಿರುವ ಇತರ ಹಣ್ಣಿನ ಬೆಳೆಗಳ ವಿಸ್ತೀರ್ಣ (ಹೆ) ಮತ್ತು ಸರಾಸರಿ ಉತ್ಪಾದನೆ (ಹೆಕ್ಟೇರಿಗೆ ಟನ್‌ಗಳಲ್ಲಿ 
ಆವರಣದಲ್ಲಿ ಕೊಟ್ಟಿದೆ) ಈ ರೀತಿಯಿದೆ: ಹಲಸು 185 (24), ಬೇರ್‌ (ಬಾರೆ, ಬೊಗರಿ) 261 (8), ರಾಮಫಲ 29 (9), 
ಸೀತಾಫಲ 66, ಪಪ್ಪಾಯ 119 (42), ಇತರ ನಿಂಬೆ 139 (39), ಅಂಜೂರ 6 (74), ಅನಾನಸ್‌ 2 (9) ಹಾಗೂ ಇತರ 
ಹಣ್ಣುಗಳು 181 (9). | 

ಆಲೂಗಡ್ಡೆ; ಆಲೂಗಡ್ಡೆ ಜನಪ್ರಿಯವಾದ ತರಕಾರಿ ಬೆಳೆಯಾಗಿದೆ. ಜಿಲ್ಲೆಯಲ್ಲಿ ಬಹುತೇಕ ಖುಷ್ಕಿ ಬೆಳೆಯನ್ನಾಗಿ 
ಬೆಳೆಯಲಾಗುತ್ತಿದೆ. 1992-93 ನೇ ಸಾಲಿನಲ್ಲಿ ಸುಮಾರು 4,050 ಹೆಕ್ಟೇರುಗಳಲ್ಲಿ ಬೆಳೆದಿದ್ದು ಸರಾಸರಿ ಉತ್ಪನ್ನವು ಒಟ್ಟು ಹೆಕ್ಟೇರಿಗೆ 
18 ಟನ್ನುಗಳೆಂದು ಅಂದಾಜು ಮಾಡಲಾಗಿದೆ. ಧಾರವಾಡ ತಾಲೂಕಿನಲ್ಲಿ ಸುಮಾರು 3,274 ಹೆ.ಗಳಲ್ಲಿ ಇದನ್ನು ಬೆಳೆಯಲಾಗಿದೆ. 
ಹಾವೇರಿ, ಹುಬ್ಬಳ್ಳಿ ಮತ್ತು ಕಲಘಟಗಿ ತಾಲೂಕುಗಳಲ್ಲೂ ಆಲೂಗಡ್ಡೆಯನ್ನು ಬೆಳೆಯಲಾಗುತ್ತಿದೆ. ಕುಫ್ರಿ ಚಂದ್ರಮುಖಿ, ಕುಫ್ರಿ 
ಬಾದಶಹಾ, ಕುಫ್ರಿ ಜ್ಯೋತಿ ಮತ್ತು ಕುಫ್ರಿ ಕುಬೇರ ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಹೆಕ್ಟೇರಿಗೆ 10ರಿಂದ 13 ಟನ್‌ ಇಳುವರಿ 
ಪಡೆಯಬಹುದೆಂದು ತಿಳಿದುಬಂದಿದೆ. 


ಟೊಮೆಟೋ: ಟೊಮೆಟೋ ಮತ್ತೊಂದು ಜನಪ್ರಿಯ ತರಕಾರಿ ಬೆಳೆಯಾಗಿದೆ. 1992-93 ನೇ ಸಾಲಿನಲ್ಲಿ 3,133 
ಹೆಕ್ಟೇರುಗಳಲ್ಲಿ ಬೆಳೆಯಲಾಗಿದ್ದು ಹೆಕ್ಟೇರಿಗೆ ಸರಾಸರಿ 19 ಟನ್‌ ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ಹಿರೇಕೆರೂರು 
(800 ಹ), ಧಾರವಾಡ (470 ಹೆ), ರಾಣೆಬೆನ್ನೂರು (436 ಹೆ) ಮತ್ತು ಹುಬ್ಬಳ್ಳಿ (300 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ 
ಬೆಳೆಯಲಾಗುತ್ತಿದೆ. ಪೂಸಾ ರೂಬಿ, ಸಿಯಾಕ್ಸ್‌ ಎಲ್‌-15, ಎನ್‌ಟಿಡಿಆರ್‌ 1, ರೋಮ, ಆರ್ಕ ಸೌರಭ ಮತ್ತು ಆರ್ಕ ವಿಕಾಸ 
ತಳಿಗಳನ್ನು ಶಿಫಾರಸು ಮಾಡಲಾಗಿದೆ. ಹೆಕ್ಟೇರಿಗೆ 20ರಿಂದ 25 ಟನ್‌ ಇಳುವರಿ ಪಡೆಯಬಹುದೆಂದು ತಿಳಿದುಬಂದಿದೆ. 


ಬದನೆ: ಬದನೆ ಬೆಳೆಯನ್ನು ಜಿಲ್ಲೆಯಲ್ಲಿ 1992-93 ನೇ ಸಾಲಿನಲ್ಲಿ 3,156 ಹೆಕ್ಟೀರಿನಲ್ಲಿ ಬೆಳೆಯಲಾಗಿದ್ದು ಹೆಕ್ಟೇರಿಗೆ 8 ಟನ್‌ 
ಉತ್ಪಾದನೆ ಆಗಿದೆಯೆಂದು ಅಂದಾಜು ಮಾಡಲಾಗಿದೆ. ಗದಗ (945 ಹೆ), ಹಿರೇಕೆರೂರು (575 ಹ), ಕಲಘಟಗಿ (500 ಹೆ) 
ಮತ್ತು ರಾಣೆಬೆನ್ನೂರು ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತಿದೆ. ಮಲಾಪುರ, ಪೂಸಕ್ರಾಂತಿ, ಕಾಂಪೊಸಿಟ 1 ಮತ್ತು ಹಿ 
ಆರ್ಕ ನವನೀತ ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಹೆಕ್ಟೇರಿಗೆ 25ರಿಂದ 40 ಟನ್‌ ಇಳುವರಿ ಪಡೆಯಬಹುದೆಂದು 


ತಿಳಿದುಬಂದಿದೆ. 


ಚೆಂಡೆ: ಬೆಂಡೆ ಬೆಳೆಯು ಜನಪ್ರಿಯ ತರಕಾರಿಗಳಲ್ಲಿ ಒಂದಾಗಿದ್ದು 1992-93ನೇ ಸಾಲಿನಲ್ಲಿ 1,762ಹೆ.ಗಳಲ್ಲಿ ಬೆಳೆಯಲಾಗಿದೆ. 
| ಗಿದೆ ಎಂದು ಅಂದಾಜು ಮಾಡಲಾಗಿದೆ. ಪೂಸ ಸವಾನಿ ಮತ್ತು ವೈಟ್‌ ವೆಲ್ವೆಟ್‌ 


ಹೆ ಇಳುವರಿ ಆ 
ಹೆಕ್ಟೇರಿಗೆ ಸರಾಸರಿ ಏಳು ಟನ್‌ ವ eee. ಕ್ಯ 


ತಳಿಗಳನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಹಿರೇಕೆರೂರು (525 ಹೆ) ಗದಗ 
ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತಿದೆ. 
ಜಿಲೆಯಲಿ ಬೆಳೆಯಲಾಗುತ್ತಿರುವ ಇತರ ತರಕಾರಿ ಬೆಳೆಗಳ ವಿಸ್ತೀರ್ಣ (ಹಿ) ಮತ್ತು ಇಳುವರಿ (ಹೆಕ್ಟೇರಿಗೆ ಟನ್‌ಗಳಲ್ಲಿ ಆವರಣದಲ್ಲಿ 
ಈ ರ ತಿಯಿದೆ: ಎಲೆಕೋಸು 453 (18), ಬಟಾಣಿ 357 (12), ಅವರೆ 3,316 (12), ಮೂಲಂಗಿ 947 (6), 
¢ H - > i ಕ ಗಸ: 
ae (15), ಮರಗೆಣಸು 125 (13), ದೊಡ ಮೆಣಸಿನಕಾಯಿ 453 (7), ಕುಂಬಳ ಜಾತಿ 681 (18), ಹೂವು 
ಣ > ಆ 


318 ಧಾರವಾಡ ಜಿಲ್ಲೆ 


ಕೋಸು 152 (18), ಗಡ್ಡೆಕೋಸು.- 154 (18), ಬೀಟರೂಟ್‌ 138 (15), ಸೌತೇಕಾಯಿ 782 (10), ಹೀರೇಕಾಯಿ- 558 
(12), ಹಾಗಲಕಾಯಿ 184 (8), ನುಗ್ಗೆಕಾಯಿ -52, ತೊಪ್ಪಲು ಪಲ್ಲೆ 1,694 (11) ಹಾಗೂ ಇತರೆ ತರಕಾರಿಗಳು 682 (17. 


ಹೂವಿನ ಬೆಳೆಗಳಲ್ಲಿ 85 ಹೆಕ್ಟೇರುಗಳಲ್ಲಿ ಗುಲಾಬಿಯನ್ನು 721 ಹೆಕ್ಟೇರುಗಳಲ್ಲಿ ಸೇವಂತಿಗೆಯನ್ನು 57 ಹೆಕ್ಟೇರುಗಳಲ್ಲಿ 
ಸುಗಂಧರಾಜ ಹೂವನ್ನು 50ಹೆಕ್ಷೇರುಗಳಲ್ಲಿ ಆಸ್ಟ್‌ರ್‌ ಹೂವನ್ನು 203 ಹೆಕ್ಟೇರುಗಳಲ್ಲಿ ಮಲ್ಲಿಗೆಯನ್ನು 96ಹೆಕ್ಟೆರುಗಳಲ್ಲಿ ಕನಕಾಂಬರ 
ಹೂವನ್ನು 223 ಹೆಕ್ಟೇರುಗಳಲ್ಲಿ ಚೆಂಡುಹೂವನ್ನು 22 ಹೆಕ್ಟೇರುಗಳಲ್ಲಿ ಸಂಪಿಗೆಯನ್ನು ಹಾಗೂ ಇತರ ಹೂವನ್ನು 45 ಹೆಕ್ಟೇರುಗಳಲ್ಲಿ 


ಬೆಳೆಸಲಾಗಿದೆ. ಸರಾಸರಿ "ಹೆಕ್ಟೇರಿಗೆ 3 ರಿಂದ 8 ಟನ್ನುಗಳಷ್ಟು ಹೂವನ್ನು ಉತ್ಪಾದಿಸಲಾಗಿದೆ. 


ಮೆಣಸಿನಕಾಯಿ: ಮೆಣಸಿನಕಾಯಿ ವಿಸ್ತೀರ್ಣದಲ್ಲಿ ಜಿಲ್ಲೆಯು ರಾಜ್ಯದಲ್ಲಿ ಮೊದಲನೇ" ಸ್ಥಾನ ಪಡೆದಿದೆ. 1992-93 ನೇ 
ಸಾಲಿನಲ್ಲಿ 93,882 ಹೆಕ್ಟೇರುಗಳಲ್ಲಿ ಬೆಳೆಸಲಾದ ಈ ಬೆಳೆಯಿಂದ ಹೆಕ್ಟೇರಿಗೆ 2.5 ಟನ್‌ ದ ಆಗಿದೆ. ಎಂದು ಅಂದಾಜು 
ಮಾಡಲಾಗಿದೆ. ಕುಂದಗೋಳ (26,021 ಹೆ), ಹಿರೇಕೆರೂರು (15,000 ಹೆ), ಹಾವೇರಿ (15,000 ಹ, ಸವಣೂರು (9,981 
ಹೆ) ಮತ್ತು ಗದಗ (7,374ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತಿದೆ. ನೀರಾವರಿ ಬೆಳೆಯಾದಲ್ಲಿ ಆಕ್ಟೋಬರ್‌-ನವೆಂಬರ್‌ 
ಮತ್ತು ಜನವರಿ-ಫೆಬ್ರವರಿ ತಿಂಗಳುಗಳಲ್ಲಿ ಮತ್ತು ಖುಷ್ಕಿ ಬೆಳೆಯಾದಲ್ಲಿ ಮೇ-ಜೂನ್‌ ತಿಂಗಳುಗಳು ಬಿತ್ತನೆಗೆ ಸೂಕ್ತವಾಗಿವೆ. ಬ್ಯಾಡಗಿ 
ಮೆಣಸಿನಕಾಯಿ ತಳಿಯನ್ನು ಜಿಲ್ಲೆಯಲ್ಲಿ ಹೆಚ್ಚು ವಿಸ್ತೀರ್ಣದಲ್ಲಿ ಬೆಳೆಯುತ್ತಿದ್ದು ಇದರ ಹಣ್ಣು ಒಣಗಿದಾಗ ಕಡು ಕೆಂಪು ಬಣ್ಣವನ್ನು 
ಪಡೆಯುತ್ತದೆ. ಸುಮಾರು. 12 ರಿಂದ -15 ಸೆಂಟಿಮೀಟರ್‌ ಉದ್ದವಿರುವ ಹಣ್ಣು. ಕಡಿಮೆ ಖಾರವಾಗಿದ್ದು ಖುಷ್ಕಿ: ಪ್ರದೇಶಕ್ಕೆ 'ಸೂಕ್ತ 
ತಳಿಯಾಗಿದೆ. ಇತರೆ ಸುಧಾರಿತ ತಳಿಗಳಲ್ಲಿ ಎನ್‌.ಪಿ. 46ಎ, ಜಿ-3, ಪೂಸಾ ಜ್ವಾಲ, ಜಿ-4 ಮತ್ತು ಡಿ.ಎಚ -7-6-6 ಮುಖ್ಯವಾಗಿವೆ. 
ಒಂದು ಹೆಕ್ಟೇರು ಬಿತ್ತನೆಗೆ 1,250 ಗ್ರಾಂ ಬಿತ್ತನೆ ಬೀಜ ಬೇಕಾಗುತ್ತದೆ. ಸಸಿಗಳನ್ನು ನರ್ಸರಿಗಳಲ್ಲಿ ಬೆಳೆಸಿ ನಂತರ: ಹೊಲದಲ್ಲಿ ನಾಟಿ 
ಮಾಡಲಾಗುತ್ತದೆ. ನಾಟಿ ಮಾಡಿದ 70 ರಿಂದ 80 ದಿವಸಗಳ ನಂತರ ಒಣಗಿದ ಹಣ್ಣುಗಳು ಸಿಗುತ್ತವೆ. ಹಸಿರು ಮೆಣಸಿನಕಾಯಿ 
ಆದಲ್ಲಿ ಖುಷ್ಕಿ ಬೆಳೆಯಿಂದ ಒಂದು ಹೆಕ್ಟೇರಿಗೆ 7 ರಿಂದ 10 ಟನ್‌ ಇಳುವರಿಯನ್ನು, ಒಣ ಮೆಣಸಿನಕಾಯಿ ಆದಲ್ಲಿ "750 ರಿಂದ 
1,000 ಕಿಗ್ರಾಂ. ಇಳುವರಿಯನ್ನು ಪಡೆಯಬಹುದೆಂದು ತಿಳಿದುಬಂದಿದೆ. ನೀರಾವರಿ ಬೆಳೆಯಿಂದ ಹೆಕ್ಟೇರಿಗೆ 2 ರಿಂದ 2% ಟನ್‌ 
ಬ್ಯಾಡಗಿ: ಮೆಣಸಿನಕಾಯಿ ವಿಶಿಷ್ಟ ಗುಣಧರ್ಮವುಳ್ಳದ್ದು ಉದ್ದವಾದ, - ಸುಂದರವಾದ, : ಆಕರ್ಷಕ "ಬಣ್ಣದ ಈ 
ಮೆಣಸಿನಕಾಯಿಯನ್ನು ಬಹುಕಾಲ ಸಂಗ್ರಹಿಸಿ ಇಟ್ಟರೂ ಕೆಡುವುದಿಲ್ಲ ಇದರಲ್ಲಿ ಎರಡು ಪ್ರಕಾರಗಳಿದ್ದು ಅವು ಕಡ್ಡಿ ಮತ್ತು ಡಬ್ಬಿ 
ಮೆಣಸಿನಕಾಯಿ ಎಂದು ಕರೆಯಲ್ಪಡುತ್ತವೆ. ಕಡ್ಡಿ ಮೆಣಸಿನಕಾಯಿ 7.5 ರಿಂದ 25 ಸೆಂಟಿಮೀಟರ್‌ ಇದ್ದು ಇದರಲ್ಲಿ ಬೀಜ ಜ ಕಡಿಮೆ. 
ಖಾರದ ಪ್ರಮಾಣ ಹೆಚ್ಚು ಡಬ್ಬಿ ಮೆಣಸಿನಕಾಯಿ 5 ರಿಂದ 15 ಸೆಂಟಿಮೀಟರ್‌ ಉದ್ದ ಬೆಳೆಯುತ್ತದೆ. ಇದರ ಮೇಲಿನ ಪದರು 
ಬಹಳ ದಪ್ಪ ಇದ್ದು ಬೀಜಗಳು ಬಹಳ ಇರುತ್ತವೆ. ಇತ್ತೀಚೆಗೆ ಸುಧಾರಿತ ತಳಿಯಾದ ಜ್ವಾಲಾ ಗುಣಧರ್ಮದಲ್ಲಿ ಗುಂಟೂರ 
ಮೆಣಸಿನಕಾಯಿಯನ್ನು ಹೋಲುತ್ತಿದ್ದು ಅದರೊಂದಿಗೆ ಪೈಪೋಟಿ ಮಾಡಬಹುದಾಗಿದೆ. ಬ್ಯಾಡಗಿ ಮೆಣಸಿನಕಾಯಿಯನ್ನು ಬ್ಯಾಡಗಿಯಲ್ಲಿ 
ಮಾತ್ರ ಬೆಳೆಯುತ್ತಿಲ್ಲ. ಜಿಲ್ಲೆಯ ಗದಗ, ಧಾರವಾಡ, ಹುಬ್ಬಳ್ಳಿ, ಕುಂದಗೋಳ, ಶಿಗ್ಗಾಂವಿ, ಹಿರೇಕೆರೂರು ತಾಲೂಕುಗಳಿಂದ ಮಾತ್ರವಲ್ಲದೆ 
ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಂದಲೂ ಇಲ್ಲಿಗೆ ಮೆಣಸಿನಕಾಯಿ ಬರುತ್ತದೆ. ಬ್ಯಾಡಗಿ ಮೆಣಸಿನಕಾಯಿ 
ವಿದೇಶಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಇದು ಹಿಂದೆ ಕುಮಟಾ ಬಂದರಿನಿಂದ ವಿಶೇಷವಾಗಿ ರಫ್ತಾಗುತ್ತಿತ್ತು. ಪ್ರತೀವರ್ಷ ಸಾಮಾನ್ಯವಾಗಿ 
ನವೆಂಬರ್‌ನಿಂದ ಫೆಬ್ರವರಿ ತಿಂಗಳವರೆಗೆ ವ್ಯಾಪಾರ ವಹಿವಾಟು ರಭಸದಿಂದ ನಡೆಯುತ್ತದೆ. ಕಳೆದ ಒಂದೆರಡು ವರ್ಷಗಳಲ್ಲಿ ಈ 
ಬೆಳೆಗೆ ಕಾಯಿ ಉದುರುವ ರೋಗ ಆರಂಭವಾಗಿ, ಬೆಳೆಯಲ್ಲಿ ಹಿನ್ನಡೆಯಾಗುವ ಸೂಚನೆಯಿದೆ. 


ಈರುಳ್ಳಿ: ಈರುಳ್ಳಿ ಬೆಳೆಯನ್ನು 1992-93 ನೇ ಸಾಲಿನಲ್ಲಿ 11,200 ಹೆಕ್ಟೇರುಗಳಲ್ಲಿ ಬೆಳೆಸಲಾಗಿದ್ದು ಇದರಿಂದ ಹೆಕ್ಟೇರಿಗೆ 
ಡಿ ಟನ್‌ ಇಳುವರಿ ಬಂದಿದೆ ಎಂದು ಅಂದಾಜು ಮಾಡಲಾಗಿದೆ. ವಿಸ್ತೀರ್ಣದಲ್ಲಿ ರಾಜ್ಯದಲ್ಲಿ ಮೊದಲನೇ ಸ್ಥಾನವನ್ನು 
ಪಡೆದಿದೆ. ಗದಗ (3,228 ಹೆ, ರಾಣೆಬೆನ್ನೂರು (1,615 ಹೆ), ಶಿರಹಟ್ಟಿ (1,500 ಹೆ), ಹುಬ್ಬಳ್ಳಿ. (805 ಹೆ) ಮತ್ತು ಹಾವೇರಿ 
(850 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗಿದೆ. ಈರುಳ್ಳಿ ಬೆಳೆಯನ್ನು ಎಲ್ಲಾ ಯತುಗಳಲ್ಲೂ ಬೆಳೆಯಬಹುದಾಗಿದೆ. 


ಬಳ್ಳಾರಿ ರೆಡ್‌, ಪೂಸಾ ರೆಡ್‌, ಆರ್ಕ ಪ್ರಗತಿ, ಆರ್ಕ ನಿಕೇತನ, ಆರ್ಕ ಕಲ್ಯಾಣ, ದುಲಿಯ (ಬಾಂಬ, ಎನ್‌-53, ತೆಲಗಿ ರೆಡ್‌ 
ಮತ್ತು ತೆಲಗಿ ವೈಟ್‌ ತಳಿಗಳನ್ನು ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಈರುಳ್ಳಿ ಬೆಳೆಯನ್ನು ನರ್ಸರಿಯಲ್ಲಿ ಸಸಿ ಬೆಳೆಸಿ ನಾಟಿ 
ಮಾಡುವ ಮೂಲಕ ಅಥವಾ ಕೂರಿಗೆ ಬಿತ್ತನೆ ಅಥವಾ ಕೈಯಿಂದ ಗಡ್ಡೆಯನ್ನು ಅಥವಾ ಬೀಜವನ್ನು ಬಿತ್ತುವ ಮೂಲಕ 
ಬೆಳೆಸಬಹುದಾಗಿದೆ. ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಬೆಳೆಯು ಕಟಾವಿಗೆ ಸಿದ್ಧವಾಗುತ್ತದೆ. ಹೆಕ್ಟೇರಿಗೆ ಸರಾಸರಿ 20 
ಕ್ವಿಂಟಾಲ್‌ ಇಳುವರಿ ಬರುತ್ತದೆ ಎಂದು ತಿಳಿದು ಬಂದಿದೆ. 


ಬೆಳ್ಳುಳ್ಳಿ: ಬೆಳ್ಳುಳ್ಳಿ ಬೆಳೆಯನ್ನು 1,754 ಹೆಕ್ಟೇರುಗಳಲ್ಲಿ (1992-93) ಬೆಳೆಸಲಾಗಿದ್ದು ಇದರಿಂದ ಹೆಕ್ಟೇರಿಗೆ 8 ಟನ್‌ ಇಳುವರಿ 
ಬಂದಿದೆ ಎಂದು ಅಂದಾಜು ಮಾಡಲಾಗಿದೆ. ರಾಣೆಬೆನ್ನೂರು (450 ಹೆ, ಹಿರೇಕೆರೂರು (420 ಹೆ), ಕುಂದಗೋಳ (368 ಹೆ) 
ಹಾಗೂ ಶಿರಹಟ್ಟಿ (208 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತಿದೆ. ಜೂನ್‌-ಜುಲೈ ಮತ್ತು ಅಕ್ಟೋಬರ್‌-ನವೆಂಬರ್‌ 
ತಿಂಗಳುಗಳು ಬಿತ್ತನೆಗೆ ಸೂಕ್ತ ಸಮಯ. ಹೆಚ್ಚು ಇಳುವರಿ ನೀಡುವ ಫೌರಿ ಮತ್ತು ರಾಜಲ್ಲಿಗಡ್ಡಿ ತಳಿಗಳನ್ನು ಬೆಳೆಯಲು ಶಿಫಾರಸು 
ಮಾಡಲಾಗಿದೆ. ಹೆಕ್ಟೇರಿಗೆ ಸುಮಾರು 8 ಟನ್‌ ಇಳುವರಿಯನ್ನು ನಿರೀಕ್ಷಿಸಬಹುದು. ರಾಜ್ಯದಲ್ಲಿರುವ ಈ ಬೆಳೆಯ ವಿಸ್ತೀರ್ಣದ 
ಅರ್ಥಕ್ಕಿಂತ ಹೆಚ್ಚು ವಿಸ್ತೀರ್ಣ ಈ ಜಿಲ್ಲೆಯಲ್ಲಿದೆ. 


ಕೊತ್ತಂಬರಿ: ಕೊತ್ತಂಬರಿ ಬೆಳೆಯನ್ನು 1992-93 ನೇ ಸಾಲಿನಲ್ಲಿ 2,681 ಹೆಕ್ಟೇರುಗಳಲ್ಲಿ ಬೆಳೆದಿದ್ದು ಹೆಕ್ಟೆರಿಗೆ ಒಂದು ಟನ್‌ 
ಇಳುವರಿ ಬಂದಿದೆ ಎಂದು ಅಂದಾಜು ಮಾಡಲಾಗಿದೆ. ಗದಗ (735 ಹ), ರೋಣ (300 ಹೆ), ರಾಣೆಬೆನ್ನೂರು (315 ಹೆ), 
ಕುಂದಗೋಳ (279 ಹೆ), ಧಾರವಾಡ (240 ಹೆ), ಮತ್ತು ಹಾವೇರಿ (225 ಹೆ) ತಾಲೂಕುಗಳಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತಿದೆ. 


ವೀಳೆಯದೆಲೆ: ಜಿಲ್ಲೆಯಲ್ಲಿ ವೀಳೆಯದೆಲೆಯನ್ನು ಸುಮಾರು 500 ಹೆ.ಗಳಲ್ಲಿ ಬೆಳೆಯಲಾಗುತ್ತಿದೆ. ಕರ್ನಾಟಕದಲ್ಲಿ ಬೀಡಾ 
ಎಲೆಗಳನ್ನು ಬೇರೆಡೆಗೆ ಸಾಗಿಸುವ ಊರುಗಳಲ್ಲಿ ಜಿಲ್ಲೆಯ ರಾಣೆಬೆನ್ನೂರು, ಸವಣೂರು ಮತ್ತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ 
ಮುಖ್ಯವಾದವು. ರಾಣೆಬೆನ್ನೂರಿನಲ್ಲಿ ಈ ಉದ್ಯಮ ವರ್ಷ ಪೂರ್ತಿ ಬಿರುಸಾಗಿ ನಡೆಯುತ್ತದೆ ಎಂದು ತಿಳಿದು ಬಂದಿದೆ. ಈ 
ಎಲೆಗಳಿಗೆ ಸದಾ ಅಪಾರ ಬೇಡಿಕೆ ಇದೆ. ಸುಂದರವಾದ, ಮಧ್ಯಮ ಗಾತ್ರದ ಇಲ್ಲಿನ ಹಸಿರು ವಿಳ್ಳೆದೆಲೆಗಳು ತುಂಬಾ ರುಚಿಕರ. 
ಸ್ಪರ್ಶಿಸಲು ಅತ್ಯಂತ ಮೃದು; ಎಲೆ ಬಳ್ಳಿಯಿಂದ ಪ್ರತ್ಯೇಕಿಸಿದ ಎಲೆಗಳು ಬಾಡಬಹುದು, ಆದರೆ ವರ್ಣ ಬದಲಾಗುವುದಿಲ್ಲ. ಇಲ್ಲಿ 
ಕರಿ ಎಲೆ ಮತ್ತು ಅಂಬಾಡಿ ಎಲೆಗಳು ಲಭ್ಯವಿದ್ದು ನಿತ್ಯವೂ ಚಟವಾಗಿ ಜಿಗಿಯುವ ಪಾನ್‌ಪ್ರಿಯರು ಕರಿಯ ಎಲೆಗಳನ್ನು ಸೇವಿಸಿದರೆ, 
ಆಗೊಮ್ಮೆ ಈಗೊಮ್ಮೆ ಮಾತ್ರ ಎಲೆಗಳನ್ನು ಹಾಕಿಕೊಳ್ಳುವರು ಅಂಬಾಡಿ ಎಲೆ ತಿನ್ನುತ್ತಾರೆ. ಎಲೆಗಳನ್ನು ಪರ ಊರುಗಳಿಗೆ ಸಾಗಿಸುವ 
ಈ ಉದ್ಯಮ ಇಲ್ಲಿನ ನೂರಾರು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ. ಮಾರ್ಚ್‌ನಿಂದ ಜೂನ್‌ ತಿಂಗಳವರೆಗೆ ಇದರ ವಹಿವಾಟು 
ಬಿರುಸಾಗಿ ಸಾಗುತ್ತದೆ. ಆ ದಿನಗಳಲ್ಲಿ ಪ್ರತಿದಿನ ರಾಣೆಬೆನ್ನೂರಿನಿಂದ ದೇಶದ ವಿವಿಧ ಭಾಗಗಳಿಗೆ 2,000 ಕ್ಕೂ ಹೆಚ್ಚು ಬುಟ್ಟಿಗಳು 
ರವಾನೆಯಾಗುತ್ತವೆ. ತಾಲೂಕಿನಲ್ಲಿರುವ ಎಲೆತೋಟಗಳು ಬೇಡಿಕೆಯನ್ನು ಪೂರೈಸದಾಗಿರುವುದರಿಂದ ಹರಿಹರ ಮತ್ತು 
ಹೊನ್ನಾವರಗಳಿಂದಲೂ ಎಲೆಗಳನ್ನು ತರಿಸಿಕೊಳ್ಳಲಾಗುತ್ತಿದೆ. ವಿದೇಶಗಳಿಗೂ ವಿಶೇಷವಾಗಿ ಪಾಕಿಸ್ತಾನದ ಕರಾಚಿಗೂ ವಿಳ್ಯದೆಲೆಯನ್ನು 


ರೈಲುಗಳಲ್ಲಿ ರವಾನಿಸಲಾಗುತ್ತಿದೆ. 


ಜಿಲ್ಲೆಯ ಇತರ ಸಾಂಬಾರ ಮತ್ತು ವಾಣಿಜ್ಯ ಬೆಳೆಗಳ ವಿಸ್ತೀರ್ಣ (ಹ) ಈ ರೀತಿಯಿದೆ: ಅಡಿಕೆ-218, ತೆಂಗು-4,254, 
ಗೋಡಂಬಿ-88, ಹುಣಿಸೆ-657, ಕರಿಬೇವು-133, ಶುಂಠಿ-59, ಅರಿಶಿನ-25, ಕೋಕೋ-4 ಮತ್ತು ಇತರ ಬೆಳೆಗಳು-127ಹೆ. 


ತೋಟಗಾರಿಕೆ ಕ್ಷೇತ್ರಗಳು ಮತ್ತು ಒಟ್ಟುಪಾತಿಗಳು: ತೋಟಗಾರಿಕೆ ಬೆಳೆಗಳ ಕುರಿತು ಜನರಲ್ಲಿ ತಿಳುವಳಿಕೆ ಮೂಡಿಸಲು 
ವಿವಿಧೋದೇಶ ತೋಟಗಾರಿಕೆ ಕೇಂದ್ರಗಳನ್ನು ಆರಂಭಿಸಲಾಯಿತು. ಭೂಮಿಗೆ ಒಗ್ಗುವಂತ ಮೂಲ ಸಸಿಗಳನ್ನು ಬರ 
ಉಳಿಮೆಗಾರರ ಅಗತ್ಯವನ್ನು ಪೂರೈಸುವುದಕ್ಕಾಗಿ ಎಲ್ಲ ತೋಟಗಾರಿಕೆ ಬೆಳೆಯ ಸಸ್ಯೋತ್ಸನ್ನ ಮಾಡುವುದು ಹಾಗೂ ರೈತರ ಮಕ್ಕಳಿಗೆ 
ತರಬೇತಿ ನೀಡುವುದು, ಸುಧಾರಿತ ತೋಟಗಾರಿಕೆ ಬಗ್ಗೆ ವ್ಯವಸಾಯಗಾರರಿಗೆ ಪ್ರತ್ಯಕ್ಷ ಪ್ರದರ್ಶನ, ಕ್ಷೇತ್ರದ ಮೂಲಕ ತಿಳುವಳಿಕೆ 
ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. 1967 ರ ಹೊತ್ತಿಗೆ ಜಿಲ್ಲೆಯಲ್ಲಿ ಧಾರವಾಡ ನಗರದಲ್ಲಿ ಒಂದು ಪ್‌ ವಿಸ್ಲೀರ್ಣದ 
ಕಚೇರಿ ನರ್ಸರಿ, ಕಣವಿಹೊನ್ನಾಪುರ (1.2 ಹ), ದುಮವಾಡ (3.2 ಹೆ, ಹುಬ್ಬಳ್ಳಿ (0.8ಹೆ), ಶಿಗ್ಗಾಂವಿ (0.2ಹೆ), ಹಾವೇರಿ (0.08 


ಹೆ, ಹಾನಗಲ್‌ (4.8 ಹೆ), ರಾಣೆಬೆನ್ನೂರು (0.08 ಹೆ), ರಟ್ಟೀಹಳ್ಳಿ (0.04 ಹೆ), ಹಂಸಬಾವಿ (2.8 ಹೆ) ಮತ್ತು ಬ್ಯಾಡಗಿಯಲ್ಲಿ 
(0.08 ಹೆ) ತೋಟಗಾರಿಕೆ ಕ್ಷೇತ್ರಗಳನ್ನು ಸ್ಥಾಪಿಸಲಾಗಿತ್ತು. 1992-93 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿರುವ ತೋಟಗಾರಿಕೆ ಕ್ಷೇತ್ರಗಳ 
ವಿವರ ಕೆಳಗಿನ ಪಟ್ಟಿಯಲ್ಲಿ ನೀಡಿದೆ. | 

CN SB 


ಕ್ರಸಂ... ನರ್ಸರಿಯ ವಿವರ ಕ್ಷತ್ರ (ಜಿ). ಪ್ರಾರಂಭವಾದ ವರ್ಷ 


SE || |! 


|. ಕಣವಿ ಹೊನ್ನಾಪೂರ ತೋ. ಕ್ಷೇತ್ರ 1.84 1965-66 
2. ಬೆಂಗೇರಿ ತೋ. ಕ್ಷೇತ್ರ 257 1969-70 
3. . ದಾಸ್ತಿಕೊಪ್ಪ ತೋ. ಕ್ಷೇತ್ರ 1.22 | 1969-70 
4. ಕುಂದಗೋಳ ನರ್ಸರಿ 0.02 ; ಸ 
5. ಶಿಗ್ಗಾಂವಿ ನರ್ಸರಿ 0.05 1972-73 
6. ಕರ್ಜಗಿ ತೋ. ಕ್ಷೇತ್ರ 10.13 1976-77 
7. ಹಂಸಭಾವಿ ತೋ. ಕ್ಷೇತ್ರ 2.57 1965-66 
8. ಎಲಿವಾಳ ತೋ. ಕ್ಷೇತ್ರ ` 8.10 1976-77 
9. ಚೌಡದಾನಪುರ ತೋ. ಕ್ಷೇತ್ರ 4.46 1972-73 
10. ಹನುಮನಮಟ್ಟಿ ತೋ. ಕ್ಷೇತ್ರ - 11.75 1974-75 
11. ನರಗುಂದ ನರ್ಸರಿ 0.83 1974-75 
12. ಕೊಣ್ಣೂರು ತೋ. ಕ್ಷತ್ರ . 709 1974-75 
13. ಬೆಳವಟಗಿ ತೋ. ಕ್ಷೇತ್ರ 2.27 1986-87 
14. ನವಲಗುಂದ ನರ್ಸರಿ 1.03 1981-82 
15. ಶಿರಹಟ್ಟಿ ನರ್ಸರಿ 0.41 1975-76 
16. ಹಾನಗಲ್‌ ತೋ. ಕ್ಷೇತ್ರ 702 1968-69 
17. ಬ್ಯಾಲವಾಡಗಿ ತೋ. ಕ್ಷೇತ್ರ ಮುಂಡರಗಿ 11:67 1972-73 
18. ರೋಣ ನರ್ಸರಿ ( 0.12 1975-76 
19. ರಟ್ಟೀಹಳ್ಳಿ ತೋ. ಕ್ಷೇತ್ರ 3.18 1972-73 
20. ಜಿಲ್ಲಾ ನರ್ಸರಿ, ಧಾರವಾಡ 0.68 1961-62 
21. ಧುಮವಾಡ ತೋ. ಕ್ಷೇತ್ರ 4.05 1967-68 
22, ಸವಣೂರು ತೋ. ಕ್ಷೇತ್ರ 5.33 1982-83 
23. ಕಚೇರಿ ನರ್ಸರಿ, ಸವಣೂರು | 0.03 1988-89 


24. ತೋಟಗಾರಿಕೆ ಕ್ಷೇತ್ರ ಎತ್ತಿನಹಳ್ಳಿ 10.59 1986-87 


EE SN ರಮ ಯ ಯ ಯ | 


NS ಸ, ಇ ಇತ್ತ ಟ್ರಿ... .' ಅರಭಾ ು! 
25. ತೋ. ಕ್ಷೇತ್ರ ಲಕ್ಷ್ಮೇಶ್ವರ 1.22 1982-83 

26. ತೋ. ಕ್ಷೇತ್ರ ಬ್ಯಾಡಗಿ | bee RE 1968-69 

27. ಕಚೀರಿ ನರ್ಸರಿ, ಹಿರೇಕೆರೂರು 0.16 1980-81. 

28. ಕಚೀರಿ ನರ್ಸರಿ, ಹುಬ್ಬಳ್ಳಿ 0.06 1969-70 

29. ಕಚೀರಿ ನರ್ಸರಿ, ಹಾವೇರಿ 0.18 1962-63 

30. ಕಚೇರಿ ನರ್ಸರಿ, ಮುಂಡರಗಿ 0.49 1986-87 

31. ಎಂ.ಪಿ.ಒ. ನರ್ಸರಿ, ಗದಗ 11.02 1981-82 

32. ಕಚೇರಿ ನರ್ಸರಿ, ಗದಗ 1... 1971-72 

33. ತೋ. ಕ್ಷೇತ್ರ ಜಗಳೂರು 738 1974-75 


ಒಟ್ಟು ತೋಟಗಾರಿಕೆ ಕ್ಷೇತ್ರಗಳು ಹಾಗೂ ನರ್ಸರಿಗಳಿಂದ 61,300 ಕಸಿ ಮಾಡಿದ ಹಾಗೂ 3,48,200 ಕಸಿ ಮಾಡದ 
ಸಸಿಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಇದೆ. 1990-91ನೇ ಸಾಲಿನಲ್ಲಿ 60,127 ತೆಂಗಿನ ಸಸಿಗಳನ್ನು 2,22,822 ಇತರೆ ಸಸಿಗಳನ್ನು 
ಮತ್ತು 2,100 ಕಿ.ಗ್ರ್ಯಾಂ. ತರಕಾರಿ ಬೀಜಗಳನ್ನು ವೃದ್ಧಿಪಡಿಸಿ ವಿತರಿಸಲಾಗಿದೆ. 


ತೋಟಗಾರಿಕೆ ಇಲಾಖೆಯ ಮುಖ್ಯ ಕಾರ್ಯಕ್ರಮಗಳಲ್ಲಿ ಉತ್ತಮ ಗುಣ ಮಟ್ಟದ ಗಿಡಗಳನ್ನು ಅಭಿವೃದ್ಧಿಪಡಿಸುವುದು, ಉತ್ತಮ 
ಗುಣಮಟ್ಟದ ಕಸಿ ಸಸಿಗಳನ್ನು ವಿತರಿಸಿ ತಾಂತ್ರಿಕ ಸಲಹೆ ನೀಡಿ ತೋಟಗಾರಿಕೆ ಪ್ರದೇಶ ವಿಸ್ತರಣೆ ಮಾಡುವುದು, ತೋಟಗಾರಿಕೆ 
ಬೆಳೆಗಳನ್ನು ಬೆಳೆಯುವ ರೈತರಿಗೆ ಸಾಲ ಸೌಲಭ್ಯಗಳನ್ನು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕುಗಳಿಂದ ಕೊಡಿಸಿ ಪ್ರದೇಶ ವಿಸ್ತರಿಸುವುದು, 
ತೋಟಗಾರಿಕೆ ಬೆಳೆಗಳಿಗೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವಲ್ಲಿ ಪ್ರಾಯೋಗಿಕ ತರಬೇತಿ ಮತ್ತು ಸೂಕ್ತ ತಾಂತ್ರಿಕ ಸಲಹೆಗಳನ್ನು 
ನೀಡುವುದು, ತೋಟಗಾರಿಕೆ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುವುದು, ನಿರ್ದಿಷ್ಟ 
ಪ್ರದೇಶಗಳಲ್ಲಿ ತೋಟಗಾರಿಕಾ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಯೋಜನೆಗಳನ್ನು ರೂಪಿಸುವುದು ಇತ್ಯಾದಿ 
ಸೇಕೆವೆ. ತೋಟಗಾರಿಕೆ ಬೆಳೆಗಳ ಬೇಸಾಯಕ್ಕೆ ಹೆಚ್ಚಿನ ಪ್ರಾರಂಭಿಕ ಬಂಡವಾಳ ಬೇಕಾಗುವ ಕಾರಣ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 
ಅನುಕೂಲವಾಗುವಂತೆ "ನಬಾರ್ಡ್‌' ಆಶ್ರಯದಲ್ಲಿ ರೈತರಿಗೆ ಅಗತ್ಯವಿರುವ ಸಾಲ ಸೌಲಭ್ಯಗಳನ್ನು ಒದಗಿಸಲು ಏರ್ಪಾಡು 
ಮಾಡಲಾಗಿದೆ. ಒಟ್ಟು 14ತೋಟಗಾರಿಕಾ ಬೆಳೆಗಳಿಗೆ ಸಾಲಗಳನ್ನು ನೀಡಲಾಗುತ್ತಿದೆ. ಅವುಗಳು ಮಾವು, ದ್ರಾಕ್ಷಿ, ಸಪೋಟ, ಅನಾನಸ್‌, 
ದಾಳಿಂಬೆ, ಎಲಚೆ, ತೆಂಗು, ಏಲಕ್ಕಿ ಗೋಡಂಬಿ, ಕರಿಮೆಣಸು, ವೀಳೆಯದೆಲೆ, ಅಡಿಕೆ, ತರಕಾರಿ ಮತ್ತು ಗುಲಾಬಿ ಬೆಳೆಗಳು. 
ಪ್ರತೀವರ್ಷ ಆಯ್ದ ರೈತರಿಗೆ ಒಂದರಿಂದ ಐದು ದಿನಗಳ ಅವಧಿಯ ಲಘು ನಾಟ ಬಟ್ಟ; ಎ: Rs 
ಬೆಳೆಗಳ ವೈಜ್ಞಾನಿಕ ಬೇಸಾಯ, ವಿವಿಧ ಸಸ್ಕೋತ್ಪಾದನಾ ವಿಧಾನಗಳು Wii ಬಾ ನಂತರದ ತಟ್‌ ಬಣ, kath 
ತಿಳಿಸಲಾಗುವುದು. ರೈತ ಮಕ್ಕಳನ್ನು ತೋಟಗಾರಿಕೆಯಲ್ಲಿ ಪರಿಣತಗೊಳಿಸಿ, ಅವರು ಸ್ವಂತ ತ le ಘರ 
ಪ್ರೋತ್ಸಾಹಿಸಲಾಗುವುದು. ರೈತರಿಗೆ ತೋಟಗಾರಿಕೆಯಲ್ಲಿ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಅರಿವು is ಪ್ರದರ್ಶನಗಳು, 
ಕೇತೋತವಗಳು ಹಾಗೂ ವಿಚಾರಸಂಕಿರಣಗಳು ಮತ್ತು ಇತರ ಹಲವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ತೋಟಗಾರಿಕೆ 
ಭಃ ತಮ ಬೆಲೆಯನ್ನು ಒದಗಿಸಲು ಹಾಗೂ ಗ್ರಾಹಕರಿಗೆ ಸುಲಭ ದರದಲ್ಲಿ ಉತ್ಪನ್ನಗಳನ್ನು ಮಾರಾಟ ಮಾಡಲು ಜಿಲ್ಲಾ 


ಬೆಳೆಗಾರರಿಗೆ ಉತ್ತ ಡು ಹ ತ್‌್‌ 
ಹಣ್ಣು ತರಕಾರಿ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣ ಸಹಕಾರಿ ಸಂಘವನ್ನು ಸ್ಥಾಪಿಸಲಾಗಿದೆ. ಈ ಸಂಘಗಳು ತೋಟಗಾರಿಕೆ 


ಪದರ್ಶನಗಳನ್ನು ಏರ್ಪಡಿಸುವುದರ ಜೊತೆಗೆ ಇನ್ನಿತರ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸು ಶಿವೆ. 
ಅ We ಘಾ 

ಪಶುಸಂಗೋಪನೆ 
ವಸಾಯದ ಜೊತೆಗೆ ವ್ಯಾಪಾರ ಮತ್ತು ಕೈಕಸಬುಗಳಲ್ಲದೆ ದನಕರುಗಳನ್ನು ಸಾಕುವುದೂ ಸಹ ಪ್ರಮುಖ 


ಅ ಕೊ ರೆಗಳನ್ನು ಬಳಸುತಿದರು. ಆನೆ ಮತ್ತು ಕುದುರೆಗಳನ್ನು ಪಳಗಿಸುವುದನ್ನು 
ದೋ ಗವಾಗಿತ್ತು. ಹಿಂದೆ ಸೈನ್ಯದಲ್ಲಿ ಆನೆ ಮತ್ತು ಕುದುರೆಗಳನ್ನು ಬಳಸುತ್ತಿದ್ದರು. ಆನೆ ಮತ್ತು ಕುದುರಿಗಳನ್ನು ದನ್ನು 
ಉದ್ಯೂ ಆ ed 


322 ಧಾರವಾಡ ಜಿಲ್ಲೆ 


ಕುರಿತ: ವಿಭಾಗವೊಂದು "ಮಾನಸೋಲ್ಲಾಸ' ಗ್ರಂಥದಲ್ಲಿದೆ. ಟಗರು ಮತ್ತು ಕೋಳಿ ಕಾಳಗದಂತಹ ಸಾಕು ಪ್ರಾಣಿಗಳ ಆಟಕ್ಕೆ 
ಸಂಬಂಧಿಸಿದ ವಿಷಯಗಳನ್ನು ಈ ಪುಸ್ತಕದಲ್ಲಿ ಚರ್ಚಿಸಲಾಗಿದೆ. ಕಲ್ಯಾಣಿ ಚಾಳುಕ್ಕರ ರಾಜನಾದ ಕೀರ್ತಿವರ್ಮನು (ಸು. 1100) 
ಪಶುವೈದ್ಯಕ್ಕೆ ಸಂಬಂಧಿಸಿದಂತೆ "ಗೋವೈದ್ಯ'ವೆಂಬ ಕನ್ನಡ ಗ್ರಂಥವನ್ನು ರಚಿಸಿದ್ದಾನೆ: ಪ್ರತಿಯೊಂದು ಹಳ್ಳಿಯಲ್ಲೂ ವಿಶೇಷವಾಗಿ ಹಳ್ಳಿಯ 
ಪ್ರಮುಖ ದೇವಸ್ಥಾನಗಳ ರಕ್ಷಣೆಯಲ್ಲಿ ಬಸವ ಅಥವ ಗೂಳಿ ಇರುತ್ತಿತ್ತು ಮತ್ತು ಯಾವುದೇ ಹೊಲದಲ್ಲಿ ಮೇಯುವುದಕ್ಕೆ ಈ 
ಗೂಳಿಗೆ ಅಡೆತಡೆಗಳಿರವಿಲ್ಲ ಅನೇಕ ದೇವಾಲಯಗಳಲ್ಲಿ ಗೋವುಗಳನ್ನು ಸಾಕುತ್ತಿದ್ದರು. ಭೂಮಿಗಳನ್ನು ದತ್ತಿಯಾಗಿ ಕೊಡುವಂತೆ 
ದೇವರ ಸೇವೆಗಳಿಗಾಗಿ, ನಿರ್ದಿಷ್ಟವಾದ ಖರ್ಚಿಗಾಗಿ ಹಸು ಮತ್ತು ಕುರಿಗಳನ್ನು ದಾನವಾಗಿ ಕೊಡುವುದು ಸಾಮಾನ್ಯವಾಗಿತ್ತು. 
ಪಶುಗಳನ್ನು ಸಾರಿಗೆ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲದೆ ವ್ಯವಸಾಯದಲ್ಲಿ ಭೂಮಿ ಉಳುಮೆ ಮಾಡುವುದರಿಂದ ಪ್ರಾರಂಭಿಸಿ ಇತರ 
ಅನೇಕ ಕಾರ್ಯಗಳಿಗೆ ಉಪಯೋಗಿಸುತ್ತಿದ್ದರು. ಎತ್ತು ಮತ್ತು ಕೋಣಗಳನ್ನು ಭಾರ ಹೊರುವ ಪ್ರಾಣಿಗಳಾಗಿ ಮತ್ತು ಗಾಡಿಯನ್ನು 
ಎಳೆಯಲು ಹಾಗೂ ಹೊಲವನ್ನು ಉಳಲು ಬಳಸುತ್ತಿದ್ದರು. ಕತ್ತೆ ಮತ್ತು ಕುದುರೆಗಳನ್ನು ಭಾರ ಹೊರುವ ಪ್ರಾಣಿಗಳಂತೆಯೂ 
ಉಪಯೋಗಿಸುತ್ತಿದ್ದರು. ಗುಡ್ಡಗಾಡು ಪ್ರದೇಶದಲ್ಲಿ ಪ್ರವಾಸ ಮಾಡುವ ವರ್ತಕರು ತಮ್ಮ ವ್ಯಾಪಾರದ ಸರಕುಗಳನ್ನು ಸಾಗಿಸಲು ಎತ್ತು 
ಹಾಗೂ ಕತ್ತೆಗಳನ್ನು ಬಳಸುತ್ತಿದ್ದರು. ಅನೇಕ ಸ್ಥಳಗಳಲ್ಲಿ ನಡೆಯುವ ದೇವಾಲಯಗಳ ಜಾತ್ರೆಯಲ್ಲಿ ಜೀವಂತ ಪ್ರಾಣಿಗಳನ್ನು ಮಾರುವ 
ವ್ಯವಸ್ಥೆಯನ್ನು ಮಾಡಿರುತ್ತಿದ್ದರು. ಕೆಲವು ಪ್ರಾಣಿಗಳಿಂದ ಅಮೂಲ್ಯವಾದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಲಭ್ಯವಾಗುತ್ತಿದ್ದವು. 
ಪಶುಗಳಿಗಾಗಿ ಪ್ರತ್ಯೇಕ ಹುಲ್ಲುಗಾವಲುಗಳನ್ನೂ ಕೆರೆಗಳನ್ನೂ ಮೀಸಲಾಗಿರಿಸುತ್ತಿದ್ದರು. ಪಶುಗಳ ಆರೋಗ್ಯದ ಕಡೆಗೂ ಹೆಚ್ಚು ಗಮನ 
ಹರಿಸುತ್ತಿದ್ದು. 


ಧಾರವಾಡ ಜಿಲ್ಲೆಯಲ್ಲಿ ಹಲವಾರು ಗ್ರಾಮಗಳಲ್ಲಿ ಕೋಣನ ತಲೆ ಎಂದು ಪರಿಚಿತವಾದ ಸುಂದರ ಶಿಲ್ಪಗಳು ಕಾಣಸಿಗುತ್ತವೆ. 
ಇದರಿಂದ ಎಮೆಗಳನ್ನು ಸಾಕುವುದು ಬಹು ಹಿಂದಿನಿಂದಲೂ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿತ್ತೆಂದು ಊಹಿಸಬಹುದು. ತುರುಗೋಳ್‌ 
ವೀರಗಲ್ಲುಗಳಲ್ಲಿ ಅನೇಕ ಕಡೆ ಹಸುಗಳ ಬದಲಿಗೆ ಎಮೆಗಳನ್ನು ರಕ್ಷಿಸಿದ್ದನ್ನು ಸೂಚಿಸುವ ಶಿಲ್ಪಗಳ ಕೆತ್ತನೆಗಳಿವೆ. ಬಾದಾಮಿ ಚಾಳುಕ್ಕರು, 
ಅವರಿಗೂ ಹೆಚ್ಚಾಗಿ ರಾಷ್ಟ್ರಕೂಟರು ಜಿಲ್ಲೆಯಲ್ಲಿ ಹಲವಾರು ಕಡೆ ಗೋಸಹಸ್ತದಾನ ಮಾಡಿದ್ದ ಬಗ್ಗೆ ಗೋಸಾಸ ಕಲ್ಲುಗಳಿವೆ. ದೇವಗಿರಿ, 
ಗುಡಿಗೇರಿ, ಅಣ್ಣಿಗೇರಿ, ಅಸೂಟಿ ಹೀಗೆ ಬಹುಶಃ ಬಾದಾಮಿ ಚಾಳುಕ್ಕರ ಕಾಲದ ಹಾಗೂ ರಾಷ್ಟ್ರಕೂಟರ ಕಾಲದ ಹಿರೇಮಾಗನೂರು, 
ಹೂಲಿಹಳ್ಳಿ, ಹಿರೇಕೆರೂರು, ಹೊಲಬಿಕೊಂಡ, ಸಾತೇನಹಳ್ಳಿ, ಸೊರಟೂರು, ಬೆಲಹೋಡ, ಹಳೇರಿತ್ತಿ, ಸಂಗೂರು ಮುಂತಾದ 
ಊರುಗಳಲ್ಲಿ ಗೋಸಹಸ್ರದಾನ ಮಾಡಿದ ಶಾಸನಗಳಿದ್ದು ಸಾವಿರಾರು ಗೋವುಗಳನ್ನು ದಾನಮಾಡಿದ್ದನ್ನು ಸಾಕ್ಷ ಹೇಳುವ ನೂರಾರು 
ಗೋದಾನ ಕಲ್ಲುಗಳು ಜಿಲ್ಲೆಯಲ್ಲಿ ಕಾಣಬರುತ್ತವೆ. ಬಹುಶಃ ಗೋವುಗಳ ಪಾಲನೆಗೆ ಹೆಚ್ಚಿನ ಗಮನ, ಪ್ರಾಶಸ್ತ್ರ ಈ ಕಾಲದಿಂದಲೇ 
ಬಂದಿರಬೇಕು. ಗೋದಾನ ಪಡೆದವರು ದೇವಾಲಯಗಳಿಗೂ ಸರಕಾರಕ್ಕೂ ತುಪ್ಪವನ್ನು ಕಾಣಿಕೆ ಕೊಡುವ ಸಂಪ್ರದಾಯ ಇದ್ದಂತೆ 
ಈ ದಾನದಿಂದ ಕಾಣಿಸುತ್ತದೆ. ಹಳೆಯ ತುಪ್ಪವನ್ನು ಸಂಗ್ರಹಿಸಿ ಯುದ್ಧ ಕಾಲದಲ್ಲಿ ಗಾಯಗೊಂಡವರಿಗೆ ಔಷಧವಾಗಿ ಬಳಸುತ್ತಿದ್ದು 
ಎಲ್ಲಾ ಕೋಟೆಗಳಲ್ಲಿ ಇಂಥ ಸಂಗ್ರಹ ಇರುತ್ತಿತ್ತು. 


ಪಶುಸಂಗೋಪನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು ಕೆಳಕಂಡ ಕಾರ್ಯಕ್ರಮಗಳನ್ನು ಹಮಿಕ್ಕೊಂಡಿವೆ. ಅಭಿವೃದ್ಧಿ ಪಡಿಸಿದ 
ಎತ್ತುಗಳನ್ನು ವ್ಯವಸಾಯಕ್ಕಾಗಿ ಒದಗಿಸುವುದು, ಪ್ರತೀ ಹೈನು ಪ್ರಾಣಿಯಿಂದ ದೊರೆಯುತ್ತಿರುವ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುವುದು, 
ಒಳ್ಳೆಯ ಕೋಳಿಯನ್ನೊದಗಿಸುವುದು, ಪ್ರತೀ ಕೋಳಿಯ ಮೊಟ್ಟೆ ಒದಗಿಸುವಿಕೆಯಲ್ಲಿನ ಪ್ರಮಾಣವನ್ನು ಹೆಚ್ಚಿಸುವುದು, ಉತ್ತಮ 
ಪಶುವೈದ್ಯಕೀಯ ನೆರವನ್ನು ಒದಗಿಸುವುದು, ಮೇವಿನ ಉತ್ಪಾದನೆಯನ್ನು ಕೈಗೊಳ್ಳುವ ಮೂಲಕ ದನಕರುಗಳ ಪೌಷ್ಟಿಕತೆಯನ್ನು 
ಹೆಚ್ಚಿಸುವುದು, ಮುಂತಾದ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಿದೆ. ದನಕರುಗಳ ಅಭಿವೃದ್ಧಿಯು ವ್ಯವಸಾಯದ ಅವಿಚ್ಛಿನ್ನ ಅಂಗವಾಗಿದೆ. 
ಜಿಲ್ಲೆಯಲ್ಲಿ ಅಮೃತಮಹಲ್‌, ಅಮೃತಮಹಲ್‌- ಕಿಲ್ಲಾರ್‌, ಕೃಷ್ಣವ್ಮಾಲಿ ಮತ್ತು ಮಲೆನಾಡು ಗಿಡ್ಡ ಹಸು ತಳಿಗಳು ಪ್ರಸಿದ್ಧಿಯಾಗಿವೆ. 
ಭಾರ ಸಾಗಿಸುವ ಉದ್ದೇಶಕ್ಕೆ ಕಿಲ್ಲಾರಿ ತಳಿಯು ಸೂಕ್ತವಾಗಿದೆ. ಜಿಲ್ಲೆಯ ಎಮ್ಮೆಗಳು ಹಾಲಿನ ಉತ್ಪಾದನೆಯಲ್ಲಿ ಶ್ರೇಷ್ಠವಾದುದ್ದಾಗಿವೆ. 


ಅಮೃತಮಹಲ್‌ ಹಸುಗಳು ತೀವ್ರ ಚಟುವಟಿಕೆ ಮತ್ತು ತಮ್ಮ ಕಷ್ಟ ಸಹಿಷ್ಣುತೆಗೆ ಹೆಸರುವಾಸಿಯಾಗಿವೆ. ವಿಶೇಷವಾಗಿ ಈ 
ಎತ್ತುಗಳು ನಾಗಾಲೋಟ ಮತ್ತು ತ್ವುತವಾದ ಸಾರಿಗೆಗೆ ಹೊಂದಿಕೊಳ್ಳುವಂತಹುದಾಗಿವೆ. ಸಾಮಾನ್ಯವಾಗಿ ಈ ಪ್ರಾಣಿಗಳು ಕಂದು 
ಬಣ್ಣದ್ದಾಗಿರುತ್ತವೆ. ಆದರೂ ಬಿಳಿಯ ಬಣ್ಣದ ಹಸುಗಳಿರುವುದು ಅಪರೂಪದ. ಸಂಗತಿಯೇನಲ್ಲ, ಅದು ಒಳ್ಳೆಯ ಆಕಾರ, ಕಿರಿದಾದ 
ತಲೆ, ಆಳವಾದ ಮಡಿಕೆಯಿರುವ ಸಾಲು: ಹಣೆ, ಹೊಳೆಯುವ ರಕ್ತವರ್ಣದ ಕಣ್ಣುಗಳು, ಸರಿಪ್ರಮಾಣದ ಸಾಧಾರಣ ಉದ್ದದ . . 


ಕೃಷಿ ಮತ್ತು ನೀರಾವರಿ 323 


ಗಟ್ಟಿಯಾದ ಕಾಲುಗಳು ಮತ್ತು ಸಣ್ಣ ಹಲ್ಲುಗಳುಳ್ಳ ಪ್ರಾಣಿ. ಹೀಗಾದರೂ ಇವು ಹಾಲಿನ ಇಳುವರಿಯಲ್ಲಿ ಸಾಮಾನ್ಯವಾಗಿ 
ಕಡಿಮೆಮಟ್ಟದ್ದಾಗಿವೆ. 

ಮಲೆನಾಡಿನ ಭಾಗದಲ್ಲಿ ಹಸು ಮತ್ತು ಹೋರಿಗಳು ಹೆಚ್ಚಾಗಿ ಸಣ್ಣ ಗಾತ್ರದ ಕುಗ್ಗಿದ ಬೆಳವಣಿಗೆಯವವಾಗಿದ್ದು ಇವಕ್ಕೆ ಯಾವುದೇ 
ನಿರ್ದಿಷ್ಟ ತಳಿಗಳ ಗುಣವಿಲ್ಲ. ನಿರ್ದಿಷ್ಟ ಆಕಾರವಿಲ್ಲದ ಮಲೆನಾಡು ಗಿಡ್ಡ ಎಂದೇ ಅದು ಹೆಸರು ಪಡೆದಿದೆ. ಬಹುಪಾಲು ದನಗಳು 
ಕರಿಯ ರೋಮವನ್ನು ಪಡೆದಿವೆ. ಗಾತ್ರದಲ್ಲಿ ಚಿಕ್ಕದಾದರೂ ವಿಶೇಷವಾಗಿ ರೋಗ ಪ್ರತಿನಿರೋಧಕ ಮತ್ತು ಕಷ್ಟ ಸಹಿಷ್ಣುತೆಯನ್ನೂ , 
ಜೀವಾಳವಾಗುಳ್ಳಂತಹ ಪ್ರಾಣಿಗಳಿವು. ಹಸುಗಳು ಕಡಿಮೆ ಮಟ್ಟದ್ದಾದ ಕಾರಣ ಅದರ ಪಾಲು ಉತ್ಪಾದನೆಯ ಕಾಲ ಆರರಿಂದ ಏಳು 
ತಿಂಗಳು. ಇವುಗಳನ್ನು ವ್ಯವಸಾಯಕ್ಕೂ , ಹಾಲು ಮತ್ತು ಗೊಬ್ಬರಕ್ಕಾಗಿಯೂ ಸಾಕುತ್ತಾರೆ. 


ಜಾನುವಾರು ಗಣತಿ 


ಜಿಲ್ಲೆಯಲ್ಲಿ ನಡೆಸಿರುವ ಜಾನುವಾರು ಗಣತಿಯ ವಿವರಗಳನ್ನು ಕೋಷ್ಟಕ 4.18 ಮತ್ತು 4.19 ರಲ್ಲಿ ಕೊಟ್ಟಿದೆ. 
ಕೋಷ್ಟಕ 4.18: ಜಿಲ್ಲೆಯಲ್ಲಿ ಜಾನುವಾರು ಗಣತಿ ವಿವರಗಳು 


ಕ್ರ ವಿವರ ಜಾನುವಾರು ಗಣತಿ 
ಸಂ. 1966 1972 1977 1983 1990 
1. ಪ್ರತಿ ಚತಿ.ಮಿ.ಗೆ ಇರುವ ದನಕರುಗಳು 63 68 73 76 79 
2. ಒಂದು ಲಕ್ಷ ಜನಸಂಖ್ಯೆಗೆ ಇರುವ ದನಕರುಗಳು 39,540 38,911 37,281 33,716 ' 27.057 
3. ಒಂದು ಲಕ್ಷ ಜನಸಂಖ್ಯೆಗೆ ಇರುವ 
3.1 ಹಾಲು ಕೊಡುವ ಹಸುಗಳು 3,369 IT * 3,302 3,150 2,600 
3.2 ಹಾಲು ಕೊಡುವೆ ಎಮ್ಮೆಗಳು 3,828 3,524 3,593 3,250 2,800 
3.3 ಇರುವ ಕುರಿಗಳು 9,577 9,496 8.017 6,690 7,250 
3.4 ಇರುವ ಮೇಕೆಗಳು 8,505 12403 - 11,109 10,160 ' 8,900 
3.5 ಇರುವ ಹಂದಿಗಳು 143 162 164 200 230 
3.6 ಇರುವ ಕೋಳಿಗಳು 12,756 k5,391 >= ~~ 10286 11,600 17,980 
4. ಪ್ರತೀ ಪಶು ಸಂಸ್ಥೆಗೆ ಇರುವ 
ನೂ: ] 24,859 20,137 16,710 16,205 8,232 
ಕೋಷ್ಟಕ 4.19: ಜಾನುವಾರು ಗಣತಿ ವಿವರಗಳು (ಸಂಖ್ಯೆ ಸಾವಿರಗಳಲ್ಲಿ) 
EE EE ಇಠ 977 1983 
ಕ್ರಸಂ. ಏವರ 1956 1961 ತ್ತ 1972 
|. ಹಸುಗಳು 231 241 238 268 294 310 
372 39 425 436 
2. ಹೋರಿಗಳು 355 EN Ek ಯ ಎಬ 
619 610 664 719 746 
ಡ್‌ 586 ) cress te 19 


ಕ್ರಸಂ. ವಿವರ 1956 1961 1966 1972 1977 1983 
3. ಕೋಣಗಳು 36 35 41 42 44 48 
4. ಎಮ್ಮೆಗಳು 203 216 218 228 244 251 

ಒಟ್ಟು 239 251 259 270 288 299 
5. ಕುರಿಗಳು 122 154 205 229 218 206 
6. ಮೇಕೆಗಳು 122 165 183 299 303 312 
7. ಕುದುರೆಗಳು ಮತ್ತು ಕತ್ತೆಗು.. 6 7 7 5 5 3 
8. ಹಂದಿಗಳು pl 13 3 4 4 6 
9. ಒಟ್ಟು ಜಾನುವಾರು 1,079 1,209 1,267 1,462 1,537 1,572 
10. ಕೋಳಿಗಳು 186 238 279 371 282 361 


ಜಿಲ್ಲೆಯಲ್ಲಿ ತಾಲೂಕುವಾರು ಜಾನುವಾರುಗಳನ್ನು (1990) ಕೋಷ್ಟಕ 4.20 ರಲ್ಲೂ ಹಾಗೂ ಪಶುವೈದ್ಯ ಸಂಸ್ಥೆಗಳು ಮತ್ತು 
ಮೀನುಗಾರಿಕೆ ವಿವರಗಳನ್ನು ಕೋಷ್ಟಕ 4.21 ರಲ್ಲೂ ಕೊಟ್ಟಿದೆ. 

ಹಸುಗಳ ಅಭಿವೃದ್ಧಿಯಲ್ಲಿ ಮುಖ್ಯವಾದ ಅಂಶವೆಂದರೆ ಅಧಿಕ ಸಂಖ್ಯೆಯಲ್ಲಿ ಹೊರದೇಶದ ಹೋರಿಗಳ ಉತ್ತಮ ಮಟ್ಟದ 
ವೀರ್ಯದಿಂದ ಮಿಶ್ರತಳಿಗಳನ್ನು ಅಭಿವೃದ್ಧಿಪಡಿಸುವುದು. ಇದರಿಂದ ಅತಿ ಕಡಿಮೆ ಅವಧಿಯಲ್ಲಿ ಹಾಲಿನ ಉತ್ಪತ್ತಿಯನ್ನು ಹೆಚ್ಚಿಸಬಹುದು. 
ಜಿಲ್ಲೆಯಲ್ಲಿ ಎರಡು ಪ್ರಧಾನ ಗ್ರಾಮೀಣ ಯೋಜನೆಗಳು ಹಾಗೂ 16 ಉಪಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇವುಗಳ ಮೂಲಕ 
ಜಿಲ್ಲೆಯಾದ್ಯಂತ ತಳಿ ಅಭಿವೃದ್ಧಿ ಕಾರ್ಯಕ್ಕೆ ಉತ್ತೇಜನ ಕೊಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಎರಡು ಕೃತಕ ಗರ್ಭಧಾರಣಾ ಕೇಂದ್ರಗಳಿದ್ದು 
75 ಕೃತಕ ಗರ್ಭಧಾರಣಾ ಉಪಕೇಂದ್ರಗಳಿವೆ. ಈ ಕೇಂದ್ರಗಳಲ್ಲಿ ಶೇಖರಿಸಿದ ವೀರ್ಯವನ್ನು ಸಂಸ್ಕರಿಸಿ ಕೃತಕ ಗರ್ಭಧಾರಣೆಗಾಗಿ 
ಉಪಯೋಗಿಸಲಾಗುತ್ತದೆ. 


ಬಂಕಾಪುರದಲ್ಲಿರುವ ಗೋ ಸಂವರ್ಧನ ಕೇಂದ್ರವು (ತಳಿ ಅಭಿವೃದ್ಧಿಗಾಗಿ) ಸ್ಥಳೀಯ ಜಾನುವಾರುಗಳನ್ನು ಉತ್ತಮಪಡಿಸಲು 
ಅಭಿವೃದ್ಧಿ ಹೊಂದಿದ ಹೋರಿಗಳನ್ನು ಉತ್ಪಾದಿಸುವ ಕಾರ್ಯ ಮಾಡುತ್ತಿದೆ. ವಿಶೇಷವಾಗಿ ಕಿಲ್ಲಾರಿ ತಳಿಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. 
ಹಸುಗಳ ಕ್ರಮಬದ್ಧವಾಗಿ ಕರು ಹಾಕುವಿಕೆ, ಬೇಗ ಫಲಕ್ಕೆ ಬರುವಿಕೆ ಮತ್ತು ಹೈನು ನೀಡುವ ಗುಣಗಳನ್ನು ಉತ್ತಮಪಡಿಸುವ 
ಉದ್ದೇಶದಿಂದ ಇಲ್ಲಿ ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ. ಈ `ಕೇಂದ್ರದಲ್ಲಿ ಒಟ್ಟು 28 ಹೆ. ಭೂಮಿಯನ್ನು ಕೃಷಿ ಮಾಡಲಾಗುತ್ತದೆ. 
ಇಲ್ಲಿ ಮೊಲಗಳ ತಳಿ ಅಭಿವೃದ್ಧಿ ಕೇಂದ್ರವೂ ಇದ್ದು ಮೊಲಸಾಕುವವರಿಗೆ ಯೋಗ್ಯ ತಳಿಗಳನ್ನು ಇದು ಒದಗಿಸುತ್ತದೆ. ಇಲ್ಲಿ ಅಮೆರಿಕದ 
ಅಂಬುರ, ರಷ್ಯದ ಚಿಂಚಿರ ಮುಂತಾದ ಮೊಲದ ತಳಿಗಳನ್ನು ಅಭಿವೃದ್ಧಿ ಪಡಿಸಲಾಗುತ್ತದೆ. ತೇಗೂರಿನಲ್ಲಿರುವ ಎಮ್ಮೆಗಳ ತಳಿ 
ಸಂವರ್ಧನ ಕೇಂದ್ರವು ಸ್ಥಳೀಯ ಎಮ್ಮೆಗಳನ್ನು ಅಮೃತಮಹಲ್‌ ರಾಸುಗಳ ಮಟ್ಟಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಕೇಂದ್ರದಲ್ಲಿ 
38 ಹೆ. ಜಮೀನನ್ನು ಸಾಗುವಳಿ ಮಾಡಲಾಗುತ್ತಿದೆ. | 


ಪಶುಗಳ ತೀವ್ರ ಅಭಿವೃದ್ಧಿ ಯೋಜನೆಯು ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡಿದ್ದು ಸ್ಥಳೀಯ' ಜಾನುವಾರುಗಳಿಗೆ ವಿಲಾಯತಿ 
ತಳಿಗಳಿಂದ ಕೃತಕ ಗರ್ಭಧಾರಣೆಯನ್ನು ಮಾಡಿಸಿ ಮಿಶ್ರತಳಿ ಉತ್ಪಾದಿಸುವ ಮೂಲಕ ಹೆಚ್ಚಾಗಿ ಕ್ಷೀರೋತ್ಪಾದನೆ ಮಾಡುವ ಧ್ಯೇಯದಿಂದ 
ಆರಂಭಿಸಲಾಗಿದೆ. ಈ ಯೋಜನೆಯಲ್ಲಿ ಧಾರವಾಡದಲ್ಲಿ ಕೃತಕ ಗರ್ಭಧಾರಣ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಧಾರವಾಡದಲ್ಲಿ 
ಕೇಂದ್ರೀಕೃತ ವೀರ್ಯಸಂಗ್ರಹ ಮತ್ತು ಹೋರಿಗಳ ಕೇಂದ್ರವು ಸ್ಥಾಪಿತವಾಗಿದೆ. ಈ ಕೇಂದ್ರದಿಂದ ಕೃತಕ ಗರ್ಭಧಾರಣಾ ಕೇಂದ್ರಗಳಿಗೆ 
ವೀರ್ಯವನ್ನು ಸರಬರಾಜು ಮಾಡಲಾಗುತ್ತದೆ. 


ಕೃಷಿ ಮತ್ತು ನೀರಾವರಿ 325 


ಪಶುತಳಿ ಅಭಿವೃದ್ಧಿ ಕೇಂದ್ರಗಳ ವಿವರಗಳು. 


ಎಕ್‌ ಅತ ಸ ಅಸೊ ಕ ತ ಚಕ ಬು ತ್‌ ಚ್‌ ಕಾಸಾ ಬೀಟ ಟ್‌ ಬ ತಕ್‌ ಬು ೫... 


ದನಗಳ ಸಂಖ್ಯೆ 
ಕ್ರಸಂ. ಕೇಂದ್ರದ ಹೆಸರು ವಿಸ್ತೀರ್ಣ (ಎ) 1987-88 1990-91 1993-94 
1. ಗೋ ಸಂವರ್ಧನಾ ಮತ್ತು 
ತರಬೇತಿ ಕೇಂದ್ರ, ಧಾರವಾಡ 63 131 112 97 
2. ಕಿಲ್ಲಾರಿ ಗೋ ಸಂವರ್ಧನಾ 
ಕೇಂದ್ರ, ಬಂಕಾಪುರ ' | 139 73 | 56 150 
3. ಎಮ್ಮೆ ಸಂವರ್ಧನಾ ಮತ್ತು 
ತರಬೇತಿ ಕೇಂದ್ರ, ತೇಗೂರು 314 144 141 198. 


ಕೋಷ್ಠಕ 4.20: 1990 ರ ಜಾನುವಾರು ಗಣತಿಯ ಮೇರೆಗೆ ತಾಲೂಕುವಾರು ಜಾನುವಾರುಗಳು (ಸಂಖೆ ನೂರರಂತೆ) 


ಕ್ರ.ಸಂ. ತಾಲೂಕು ದನಗಳು ಎಮೆಗಳು ಕುರಿಗಳು ಮೇಕೆಗಳು ಹಂದಿಗಳು ನಾಯಿಗಳು ಇತರೆ ಜಾನು ಒಟ್ಟು ಕೋಳಿಗಳು 
ವಾರುಗಳು 

1. ಬ್ಯಾಡಗಿ 293 124 50 127 3 43 | 041 287 
2. ಧಾರವಾಡ 479 237 64 162 | 68 ] 1,012 440 
ಇ 338 171 165... ೨36 21 72 3 ಕಾ 2 
4. ಹಾನಗಲ್‌ 638 171 ೨4 153 6 64 ] 1,087 424 
5. ಹಾವೇರಿ 427 190 245 ಗ 0 ೨ 11 3 1,200 661 
6. ಹಿರೇಕೆರೂರು 632 288 167 262 ] 76 - 1,426 463 
7. ಹುಬ್ಬಳ್ಳಿ 3 17 25 91 - 36 A - 33 
8. ಕಲಘಟಗಿ 324 136 ಥ್ರ 81 | 47 - 795 220 
9. ಕುಂದಗೋಳ 271 124 72 97 ಇ 40 ] 011 203 
10. ಮುಂಡರಗಿ 295 80 210 217 2 42 I 847 220 
||. ನರಗುಂದ 162 75 68 78 4 25 - 412 81 
12: ನವಲಗುಂದ 367 159 89 183 7 60 2 867 119 
13. WE: 4()2 205 591 282 6 89 Bl 1,639 ೨೦9 
14. ರೋಣ 411 210 245 314 2 80 2 1274 600 
|5. ಸವಣೂರು 275 97 82 172 40 ೬... 66) 258 
4()7 119 06 102 2 52 x 749 244 


326 ಧಾರವಾಡ ಜಿಲ್ಲೆ 


ಹೌರಾ ಸರಾ 


ಕ್ರಸಂ. ತಾಲೂಕು ದನಗಳು ಎಮ್ಮೆಗಳು ಬಂಗು ಮೇಕೆಗಳು ಹಂದಿಗಳು ನಾಯಿಗಳು ಇತರೆ ಜಾನು ಒಟ್ಟು ಕೋಳಿಗಳು 
ವಾರುಗಳು | 

17. ಶಿರಹಟ್ಟಿ 382 132 35k 289 3 01 2 1,226 328 

18. ಹುಧಾಮನ 139 97 5 41 8 41 | 332 673 

ಒಟ್ಟು 6678 2792 257 340 O82 105 23 16299 6373 


ಮೂಲ : ಜಾನುವಾರು ಗಣತಿ 1990 ; ಹುಧಾಮನ - ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆ. 


ಕೋಷ್ಟಕ 4.21 : ತಾಲೂಕುವಾರು ಪಶುವೈೆದ್ಧ ಸಂಸ್ಥೆಗಳು (1993-94) ಮತ್ತು ಮೀನುಗಾರಿಕೆ ವಿವರಗಳು (1992-93) . 


ಕ್ರಸಂ. ತಾಲೂಕು ಪಶುವೈದ್ಯ ` ಪಶುಚಿಕಿತ್ಸಾ. ಪ್ರಾಥಮಿಕ ಸಂಚಾರಿ ಚಿಕಿತ್ಸಾ: ಕೃತಕ ಹಿಡಿದ ಶಿಥಿಲೀಕರಣ ಮಂಜುಗಡ್ಡೆ 
ಆಸ್ಪತ್ರೆಗಳು ಲಯಗಳು ಪಶುವೈದ್ಯ ಲಯಗಳು ಗರ್ಭಧಾರಣೆ ಮೀನುಗಳು ಕೇಂದ್ರಗಳು ಕಾರ್ಯಾನೆ 

ಚ] ಕೇಂದ್ರಗಳು ಕೇಂದ್ರಗಳು  ಟನ್‌ಗಳಲ್ಲಿ ಗಳು 

|. ಬ್ಯಾಡಗಿ 3 7 ] ಭಿ 25 ಷಿ R 
2. ಧಾರವಾಡ 4 10 | 16 ' 560 4 
ಗದಗ 3 10 5 54 pe ಸ 
4. ಹಾನಗಲ್‌ 2 1] | 273 | 
5. ಹಾವೆ 6 7 | 6 150 ಕ್ಷ ಕ 
6. ಹಿರೇಕೆರೂರು 2 6 1 9 58 ; ಜ್ಯ 
7. ಹುಬ್ಬಳಿ 4 9 8 34 5 
8. ಕಲಘಟಗಿ | | 6 | “| 72 - - 
9. ಕುಂದಗೋಳ 4 5 | 8 4 2 
10. ಮುಂಡರಗಿ 2 7 | 60 
11, ನರಗುಂದ | ಬ 5 | 4 5 X ಸ್ನ 
12. ನವಲಗುಂದ 2 7 | 5 2 ಶ್ತ ಕ 
13. ರಾಣೆಬೆನ 4 14 ' R 38 X 
14. ರೋಣ 3 9 3 35 R 
15. ಸವಣೂರು | | ಭ್ರ | ಇ 35 ಈ 
16. ಶಿಗ್ಗಾಂವಿ 2 2 6 | 5 102 : 
17. ಶಿರಹಟ್ಟಿ 2 } 6 30 ಸ | 
ಒಟ್ಟು 20 47 135 17 ಜ್‌ ಬಜಿ 2 9 


ಮೂಲ : ಧಾರವಾಡ ಜಿಲ್ಲೆಯ ಅಂಕಿ ಅಂಶಗಳ ನೋಟ, ಧಾರವಾಡ ಜಿಲ್ಲೆ 


ಕೃಷಿ ಮತ್ತು ನೀರಾವರಿ 327 


ವಿಶೇಷ ಜಾನುವಾರು ತಳಿ ಅಭಿವೃದ್ಧಿ ಯೋಜನೆಯು ಕಾರ್ಯ ನಿರ್ವಹಿಸುತ್ತಿದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ 
(1) ಜಾನುವಾರುಗಳ ಉತ್ಪಾದನೆಯನ್ನು ಹೆಚ್ಚಿಸುವುದು, (2) ಮಿಶ್ರ ತಳಿಯ ಕಡಸುಗಳನ್ನು ಫಲಕ್ಕೆ ಬರುವವರೆಗೆ ಅವುಗಳ ಮೇವಿಗಾಗಿ 
ರೈತರಿಗೆ. ಅನುದಾನವನ್ನು ಕೊಟ್ಟು ಸಹಾಯ ಮಾಡುವುದು, (3) 20 ಹೆಣ್ಣು ಕುರಿ ಮತ್ತು ಒಂದು ಟಗರನ್ನೊಳಗೊಂಡ ಕುರಿ 
ಮಂದೆಯನ್ನು ಸಾಕಲು ರೈತರಿಗೆ ಸಹಾಯ ಮಾಡುವುದು (4) 50 ಕೋಳಿಗಳುಳ್ಳ ಕೋಳಿ ಸಾಕಣೆ. ಘಟಕವನ್ನು ಸ್ಥಾಪಿಸಲು ರೈತರಿಗೆ 
ಸಹಾಯ ಮಾಡುವುದು ಮತ್ತು ಕೋಳಿಸಾಕಣೆ ಸಹಕಾರ ಸಂಘಗಳನ್ನು ಸ್ಥಾಪಿಸುವುದು, (5) ಮೂರು ಹಂದಿಗಳುಳ್ಳ ಹಂದಿ ಸಾಕಣೆ 
ಘಟಕಗಳನ್ನು ಸ್ಥಾಪಿಸಲು ಆಯ್ದ ರೈತರಿಗೆ ನೆರವು ನೀಡುವುದು. ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಮತ್ತು ಭೂಮಿಯಿಲ್ಲದ 
ಕೆಲಸಗಾರರಿಗೆ ಕುರಿ, ಹಂದಿ ಮತ್ತು ಕೋಳಿ ಸಾಕಣೆ ಕೇಂದ್ರಗಳನ್ನು ಸ್ಥಾಪಿಸಲು ಸಹಾಯ ಮಾಡುವುದು ಮತ್ತು ಮಿಶ್ರ ತಳಿ ಹೆಣ್ಣು 
ಕರುಗಳಿಗೆ 4 ರಿಂದ 28 ತಿಂಗಳವರೆಗೆ ಮೇವಿಗಾಗಿ ಸಹಾಯ ಧನವನ್ನು ಒದಗಿಸಲಾಗುವುದು. ಮಧ್ಯಮ ವರ್ಗದ ಇಲ್ಲವೇ ಸಣ್ಣ 
ರೈತರು ಮತ್ತು ವ್ಯವಸಾಯದ ಕೆಲಸಗಾರರಿಗಾಗಿ ಬೃಹತ್‌ ಉತ್ಪಾದನಾ `ಕಾರ್ಯಕ್ರಮದಡಿಯಲ್ಲಿ (1) ಹಾಲು, ಮಾಂಸ, ಮೊಟ್ಟೆ 
ಮುಂತಾದ ಪ್ರಾಣಿಜನ್ಯ ಆಹಾರದ ಉತ್ಪಾದನೆಯನ್ನು ಹೆಚ್ಚಿಸುವುದು, (2) ರೈತರಿಗೆ ಸಹಾಯಕ ಉದ್ಯೋಗಗಳನ್ನು ವರ್ಷವಿಡೀ 
ಒದಗಿಸುವುದು ಮತ್ತು (3) ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದು ಮುಂತಾದ ಕಾರ್ಯಕ್ರಮಗಳನ್ನು ಹಮಿಕ್ಟೊಳ್ಳಲಾಗಿದೆ. 


ಪಶ್ಚಿಮ ಘಟ್ಟ ಪ್ರದೇಶದ ಸಮಗ್ರ ಅಭಿವೃದ್ಧಿ ಯೋಜನೆ, ಆಯಕಟ್ಟು ಪ್ರದೇಶಗಳ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆ, 
ಬರಸಂಭವ ಪ್ರದೇಶ ಕಾರ್ಯಕ್ರಮ, ವಿಶೇಷ ಘಟಕ ಯೋಜನೆ, ವಿಶೇಷ ಜಾನುವಾರು ತಳಿ ಅಭಿವೃದ್ಧಿ ಯೋಜನೆ ಮುಂತಾದ 
ಯೋಜನೆಗಳಡಿ ಕೋಳಿಸಾಕಣೆ, ಕುರಿ ಸಾಕಣೆ, ಹಂದಿ ಸಾಕಣೆ, ಮಿಶ್ರತಳಿ ಕರುಗಳನ್ನು ಸಾಕುವುದು ಮೊದಲಾದ ಯೋಜನೆಗಳಿಗೆ 
ಅನುದಾನ ನೀಡಲಾಗುತ್ತಿದೆ. 


ಫ್ಬೀರಾಭಿವೃದ್ಧಿ; ಜಿಲ್ಲೆಯಲ್ಲಿನ ಕ್ಷೀರಕೇಂದ್ರಗಳು ಗ್ರಾಮೀಣ ಕ್ಷೀರೋತ್ಪಾದಕರಿಂದ ವರ್ಷವಿಡೀ ಹಾಲನ್ನು ಕೊಳ್ಳುವ ಮೂಲಕ 
ಅವರಿಗೆ ಮಾರುಕಟ್ಟೆಯ ಭರವಸೆ ಮತ್ತು ಅನುಕೂಲಗಳನ್ನು ಒದಗಿಸುವುದರ ಜೊತೆಗೆ ನಗರದಲ್ಲಿರುವ ಕ್ಷೀರ ಗ್ರಾಹಕರಿಗೆ ಶುದ್ಧವಾದ 
ಮತ್ತು ಆರೋಗ್ಯಕರವಾದ ಹಾಲನ್ನೊದಗಿಸುವ ಸಂಪೂರ್ಣ ಭರವಸೆ ನೀಡುತ್ತವೆ. ಧಾರವಾಡದಲ್ಲಿರುವ ಕ್ಷೀರ ಕ್ಷೇತ್ರವು (ಡೇರಿ) 
ಕ್ಷೀರೋತ್ಪಾದಕರ ಬಳಿ ದೊರೆಯುವ ಎಲ್ಲಾ ಹಾಲನ್ನು ಸಂಗ್ರಹಿಸಿ, ಅದನ್ನು ಪರಿಷ್ಕರಿಸಿ ಗ್ರಾಹಕರಿಗೆ ವಿತರಿಸುವ ಕಾರ್ಯದಲ್ಲಿ 
ತೊಡಗಿದೆ. ಜಿಲ್ಲೆಯಲ್ಲಿ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಅಸ್ತಿತ್ವದಲ್ಲಿದ್ದು ಈ ನಿಯಮಿತ ಸಂಸ್ಥೆಯಲ್ಲಿ 424 
ಸಹಕಾರಿ ಸಂಘಗಳಿದ್ದು ಒಟ್ಟು 51,000ಈ ಸಂಘಗಳ ಸದಸ್ಯರಾಗಿದ್ದಾರೆ. 233 ಹಾಲು ವಿತರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು 
167 ಹುಬ್ಬಳ್ಳಿ ಪಟ್ಟಣದಲ್ಲಿ ಹಾಗೂ 66 ಧಾರವಾಡ ಪಟ್ಟಣದಲ್ಲಿವೆ. ಧಾರವಾಡ ಬಳಿಯ ರಾಯಾಪುರದಲ್ಲಿ ಇರುವ ಧಾರವಾಡ 
ಡೇರಿಯ ಹಾಲು ಸಂಸ್ಕರಣಾ ಸಾಮರ್ಥ್ಯ ದಿನಕ್ಕೆ 10,000 ಲೀ.ಗಳಾಗಿದೆ. ಇದರ ಕಕ್ಷೆಯಲ್ಲಿ ಗದಗ (ದಿನಕ್ಕೆ 2,000 ಲೀ), 
ಮುಂಡಗೋಡ (ದಿನಕ್ಕೆ 4000 ಲೀ) ಮತ್ತು ಕಿರುವತ್ತಿ (ದಿನಕ್ಕೆ 4,000 ಲೀ)ಗಳಲ್ಲಿ ಮೂರು ಗ್ರಾಮೀಣ ಕ್ಷೀರ ಕೇಂದ್ರಗಳು ಕೆಲಸ 
ಮಾಡುತ್ತಿದ್ದು (ಅವುಗಳಲ್ಲಿ ಕೊನೆಯ ಎರಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿವೆ) ಇವುಗಳಿಗೆ ಶೈತ್ಕಾಗಾರಗಳನ್ನು ಒದಗಿಸಲಾಗಿದೆ. ಗ್ರಾಮೀಣ 
ಪ್ರದೇಶದ ಕ್ಷೀರೋತ್ಪಾದಕರಿಗೆ ಈ ರೀತಿ ಶೈತ್ಕಾಗಾರಗಳನ್ನು ಒದಗಿಸುವ ಮೂಲಕ ಹಾಲು ಒಡೆಯುವುದರಿಂದ ಆಗುವ ನಷ್ಟವನ್ನು 


ಲು 
ಕಚ 


ತಪ್ಪಿಸಲಾಗಿದೆ. ಜಿಲ್ಲೆಯಲ್ಲಿ ಕ್ಷೀರ ವಿಸ್ತರಣಾ ಕೇಂದ್ರವಿದ್ದು ಇದರ ಕೆಲಸಗಳೆಂದರೆ, ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು 
ರೂಪಿಸುವುದು, ಕ್ಷೀರ ಕ್ಷೇತ್ರಗಳಿಗಾಗಿ ಬೇರೆಬೇರೆ ಸಂಸ್ಥೆಗಳಿಂದ ಧನಸಹಾಯ ಪಡೆಯುವುದು, ಕ್ಟೀರಕ್ಷೇತ್ರದ ಜಾನುವಾರುಗಳ 
ಫಲಪ್ರದವಾದ ಹಾಕುವಿಕೆಗೆ ಅನುಕೂಲವಾಗುವಂತೆ ಆರೋಗ್ಯ ರಕ್ಷಣೆ ಮಾಡುವುದು, ಇಲಾಖೆಯಿಂದ ಸ್ಥಾಪಿತವಾದ ಮಾರುಕಟ್ಟೆ 
ಮಾರ್ಗಗಳ ಬಗ್ಗೆ ಕ್ಷೀರೋತ್ಪಾದಕ ರೈತರಿಗೆ ಮಾರ್ಗದರ್ಶನ ನೀಡುವುದು, ದನಕರುಗಳಿಗೆ. ಬೇಕಾದ ಸಮತೂಕದ ಆಹಾರದ 
ಮೂಲವನ್ನು ಸೂಚಿಸುವುದು, ರೈತರು ತಮ್ಮ ಜಮೀನುಗಳಲ್ಲಿ ತಮಗೆ ಅವಶ್ಯಕವಿರುವ ಹಸಿರುಹುಲ್ಲನ್ನು ಬೆಳೆಸಲು ಸಹಾಯ 
ಮಾಡುವುದು ಇತ್ಯಾದಿ. ಈ ಕೇಂದ್ರಗಳು ಗ್ರಾಮೀಣ ಮಟ್ಟದಲ್ಲಿ ಆರಂಭದ ಕೆಲಸಗಳನ್ನು ಮಾಡಿ, ಕ್ಷೀರಕ್ಷೇತ್ರ ಕೈಗಾರಿಕೆಯನ್ನು ಬೆಳೆಸುವ 
ಕ್ಷೀರಕ್ಷೇತ್ರ ಬೆಳವಣಿಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಿ ಅವರ ಕ್ಷೇಮಾಭಿವೃದ್ಧಿ ಮಾಡುತ್ತವೆ. ಧಾರವಾಡ 


[3 


ಮೂಲಕ ರೈತರನ್ನು 
ಡೇರಿಯಲ್ಲಿ 1979-80ರಲ್ಲಿ 47 ಲಕ್ಷ ಲೀ. ಹಾಗೂ 1990-91ರಲ್ಲಿ 130.89 ಲಕ್ಷ ಕಿ.ಗ್ರಾಂ. ಹಾಲು ಸಂಗ್ರಹಣೆ ಮಾಡಲಾಗಿದೆ. 


328 ಧಾರವಾಡ ಜಿಲ್ಲೆ 


ಕುರಿ ಅಭಿವೃದ್ಧಿ ಕುರಿ ಸಾಕಣೆಯು ವ್ಯಾಪಕವಾದ ಉದ್ಯೋಗ ಒದಗಿಸುವ ಮತ್ತು ವಿದೇಶಿ ವಿನಿಮಯ ಗಳಿಸುವ ಸಾಧನ. 
ಆದುದರಿಂದ ಕುರಿ ಸಾಕಣೆ ಮತ್ತು ಉಣ್ಣೆ ಹದ ಮಾಡುವಿಕೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಲಾಗುತ್ತಿದೆ. .1990 ನೇ ಜಾನುವಾರು 
ಗಣತಿಯ ಮೇರೆಗೆ ಜಿಲ್ಲೆಯಲ್ಲಿ 2.56 ಲಕ್ಷ ಕುರಿಗಳಿದ್ದವು. ಜಿಲ್ಲೆಯ ಹಾವೇರಿ ತಾಲೂಕಿನ ಗುತ್ತಲದಲ್ಲಿ 118 ಹೆ. 
ಪ್ರದೇಶವನ್ನೊಳಗೊಂಡ ಕುರಿ ಸಂವರ್ಧನಾ ಕೇಂದ್ರವನ್ನು 1947ರಲ್ಲಿ ಸ್ಥಾಪಿಸಲಾಗಿದೆ. ಸ್ಥಳೀಯ ದಖನಿ ಜೊತೆಗೆ ಮೆರಿನೊ ಮತ್ತು 
ರಾಂಬ್ಕೂಯಿಲ್ಫ್‌ ಟಗರುಗಳ ಸಂಕರದ ಸಂತಾನೋತ್ಪತ್ತಿ ಮೂಲಕ ಭಾರವಾದ ತುಪ್ಪಟದ ಜೊತೆಗೆ ಉತ್ತಮ ಉಣ್ಣೆಯ ಇಳುವರಿ 
ಪಡೆಯುವ ಹೊಸ ಜಾತಿ ಕುರಿಯನ್ನು ಪಡೆಯುವುದು ಇದರ ಉದ್ದೇಶವಾಗಿದೆ. ಪ್ರಸ್ತುತ ಇದೇ ಆಧಾರದ ಮೇಲೆ ಮಿಶ್ರತಳಿಯನ್ನು 
ಮುಂದುವರಿಸಿದ್ದು ಕೇಂದ್ರ ಮತ್ತು ರಾಜ್ಯದ ವಿವಿಧ ಕುರಿ ಅಭಿವೃದ್ಧಿ ಕೇಂದ್ರಗಳಿಗೆ ಟಗರುಗಳನ್ನು ಒದಗಿಸಲಾಗುತ್ತಿದೆ. 


ಗುತ್ತಲದಲ್ಲಿರುವ ಕುರಿ ಸಂವರ್ಧನಾ ಕೇಂದ್ರದಲ್ಲಿ 1992-93 ನೇ ಸಾಲಿನಲ್ಲಿ 395 ಕುರಿಗಳನ್ನು ಮತ್ತು 1993-94 ನೇ 
ಸಾಲಿನಲ್ಲಿ 427ಕುರಿಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಸಾಕಲಾಗಿದೆ. 1992-93ರಲ್ಲಿ 159 ಮತ್ತು 1993-94ರಲ್ಲಿ 191 ಕುರಿಮರಿಗಳು 
ಜನಿಸಿವೆ. ಇದೇ ವರ್ಷಗಳಲ್ಲಿ ಅನುಕ್ರಮವಾಗಿ 77 ಮತ್ತು 74 ಮಿಶ್ರತಳಿ ಕುರಿಗಳನ್ನು ರೈತರಿಗೆ ವಿತರಿಸಲಾಗಿದೆ. 


ಕೇಂದ್ರ ಪ್ರೇರಿತ ಯೋಜನೆಯಲ್ಲಿ ಮಾಂಸ ಮತ್ತು ಉಣ್ಣೆ ವಿಪುಲವಾಗಿರುವ ವಿದೇಶೀಯ ಜಾತಿಗಳನ್ನು ಸಂಕರಣಗೊಳಿಸುವ 
ಉದ್ದೇಶದಿಂದ ರಾಣೆಬೆನ್ನೂರಿನಲ್ಲಿ ಒಂದು ಕುರಿ ಅಭಿವೃದ್ಧಿ ವಿಸ್ತರಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಈ ವಿಸ್ತರಣಾ ಕೇಂದ್ರದಲ್ಲಿ 
ಹೊರಗಿನ ಶುದ್ಧ ತಳಿಗಳಾದ ರಾಂಬ್ಕೂಯಿಲ್ಟ್‌, ಕ್ಲೋರಿಡೇಲ್‌ ಮತ್ತು ಮಾನ್ಸೆನೇವ್‌ಗಳೊಡನೆ ಸಂಯೋಗಿಸಿ ಸ್ಥಳೀಯ ತಳಿಗಳನ್ನು 
ಉತ್ತಮಪಡಿಸಲಾಗುತ್ತಿದೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಉಣ್ಣೆ ಅಭಿವೃದ್ಧಿ ಯೋಜನೆಗೆ ಅನ್ವಯವಾಗಿ ಕುರಿ ತಳಿಗಳಿಂದ ಬರುವ 
ವಿವಿಧ ಗುಣಧರ್ಮದ ಉಣ್ಣೆಯ ನಮೂನೆಗಳನ್ನು ಪರೀಕ್ಷಿಸಿ, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಯೋಜನೆಯನ್ವಯ ಕುರಿಗಳ 
ಸಂತಾನೋತ್ಪತ್ತಿಯಿಂದ ಉಣ್ಣೆಯ ಗುಣಮಟ್ಟ ಹೆಚ್ಚಿಸುವುದನ್ನು ನಿರ್ಧರಿಸಲು ಮತ್ತು ಉಣ್ಣೆಯ ಪ್ರಗತಿಗಾಗಿ ವಿಶ್ಲೇಷಣಾ 
ಪ್ರಯೋಗಶಾಲೆಯೊಂದನ್ನು ರಾಣೆಬೆನ್ನೂರಿನಲ್ಲಿ 1960-61ರಲ್ಲಿ ಸ್ಥಾಪಿಸಲಾಯಿತು. ಈ ಕೇಂದ್ರದ ಕಾರ್ಯಗಳೆಂದರೆ (1) ಸಂಶೋಧನೆ 
ಎಸ್ತರಣೆಗಳ ಅಂಕಿ ಅಂಶ ಪರಿಶೀಲಿಸಿ ಅವುಗಳ ಮೌಲ್ಯಮಾಪನ ಮಾಡುವುದಲ್ಲದೆ ಮುಂದಿನ ಯೋಜನೆಗಳ ಪ್ರಗತಿ ಗುರುತಿಸುವುದು, 
(2) ಗ್ರಾಮೀಣ ಕುರಿಮಂದೆಗಳ ಉಣ್ಣೆಯ ಗುಣವನ್ನು ಪರೀಕ್ಷಿಸುವುದು ಮತ್ತು ಉತ್ತಮ ತಳಿಯನ್ನು ಗುಧುತಿಸಿ ಅದನ್ನು ಮೂಲ 
ಮಾತೃಕೆಗಳಾಗಿ ಬಳಸಿಕೊಳ್ಳುವುದು, (3) ಬೇರೆ ಬೇರೆ ಹಳ್ಳಿಗಳ ಘಟಕಗಳಿಂದ ಆಯ್ದ ಮಂದೆಗಳಲ್ಲಿ ಆನುವಂಶಿಕವಾಗಿ ಬೆಳೆದುಬರುವ 
ಉಣ್ಣೆಯ ಗುಣಮಟ್ಟವನ್ನು ಅಭ್ಯಸಿಸುವುದು ಹಾಗೂ ಸುಧಾರಣೆಯ ಮೌಲ್ಯಮಾಪನ ಮತ್ತು ಉಣ್ಣೆಯನ್ನು ಕತ್ತರಿಸಿ ಸಂಸ್ಕರಣ ಯಂತ್ರ 
ಇಲ್ಲವೆ ಹಸ್ತಚಾಲಿತ ಚರಕಕ್ಕೆ ಬೇಕಾಗುವ ವರ್ಗೀಕರಣದಂತೆ ಉಣ್ಣೆಯನ್ನು ಸಂಸ್ಕರಿಸುವುದು. ಪ್ರಯೋಗಾಲಯಕ್ಕೆ ಸೇರಿದಂತೆ ಉಣ್ಣೆಯ 
ಬಳಕೆ ಕೇಂದ್ರವೊಂದು ಇದ್ದು ಅಲ್ಲಿ ಬೇರೆ ಬೇರೆ ಬಗೆಯ ಉಣ್ಣೆಗಳಿಂದ ನೇಯುವಿಕೆಯ ಪ್ರತ್ಯಕ್ಷ ಪ್ರಯೋಗಗಳನ್ನು ಪ್ರದರ್ಶಿಸುವುದಲ್ಲದೆ 
ಸಿದ್ಧಪಡಿಸಿದ ಕಂಬಳಿ, ನೆಲಹಾಸು, ಸೊಂಟಪಟ್ಟಿಗಳು ಮತ್ತು ಇತರ ಆಕರ್ಷಕ ವಸ್ತುಗಳನ್ನು ತಯಾರು ಮಾಡುತ್ತಾರೆ. 
ರಾಣೆಬೆನ್ನೂರಿನಲ್ಲಿರುವ ಕುರಿ ಉಣ್ಣೆಯ ಸಂಸ್ಕರಣ ಕೇಂದ್ರದಲ್ಲಿ 1993-94 ನೇ ಸಾಲಿನಲ್ಲಿ ರೂ. 3,320 ಬೆಲೆಯ 415 ಕಿ.ಗ್ರಾಂ. 
ಉಣ್ಣೆಯನ್ನು ಉತ್ಪಾದಿಸಲಾಗಿದೆ ಮತ್ತು 1,509 ಕಿ.ಗ್ರ್ಯಾಂ. ಉಣ್ಣೆಯನ್ನು ಉಪಯೋಗಿಸಿ 1,458 ಕಿಗ್ರಾಂ ಉಣ್ಣೆ ನೂಲನ್ನು 
ಉತ್ಪಾದಿಸಲಾಗಿದೆ. ಈ ನೂಲನ್ನು ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸಲಾಗಿದೆ. ಒಟ್ಟು ರೂ. 1.15 ಲಕ್ಷ 
ಮೌಲ್ಯದ ಉಣ್ಣೆ ಉತ್ಪನ್ನಗಳನ್ನು ಉತ್ಪಾದಿಸಿದ್ದು ರೂ. 1.04 ಲಕ್ಷ ಮೌಲ್ಯದ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗಿದೆ. 1994 
ನೇ ಮಾರ್ಚ್‌ ತಿಂಗಳಿನಲ್ಲಿ ಕೇಂದ್ರದಲ್ಲಿ 8,446 ಕಿ.ಗ್ರಾಂ ಉಣ್ಣೆಯ ಸಂಗ್ರಹವಿದ್ದು ಇದರ ಮೌಲ್ಯ ಸುಮಾರು ರೂ. 1.67 ಲಕ್ಷ 
ಆಗಿದೆ. 


1991-92 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಜಾನುವಾರುಗಳಿಗೆ ಚುಚ್ಚುಮದ್ದು ಹಾಕಿದ ವಿವರ ಈ 
ರೀತಿಯಿದೆ: (1) ಜಾನುವಾರುಗಳನ್ನು ಉಪಚರಿಸಿದ ಸಂಖ್ಯೆ-6,51,290, (2) ಕಸಿ ಮಾಡಿದ ಹೋರಿಗಳ ಸಂಖ್ಯೆ-22,994, (3) 
ಗಂಟಲು ರೋಗದ ಚುಚ್ಚುಮದ್ದು-2 67,841, (4) ಚಪ್ಪೆರೋಗದ ಚುಚ್ಚುಮದ್ದು-2,20,327, (5) ಕರಳು ಬೇನೆ ಚುಚ್ಚು ಮದ್ದು- 
2,68,369, (6) ಕಾಲುಬಾಯಿ ಬೇನೆ ಚುಚ್ಚುಮದ್ದು-18,792, (7) ಹುಚ್ಚು ನಾಯಿರೋಗ ಚುಚ್ಚುಮದ್ದು-494, (8) ಕುರಿ 


ಕೃಷಿ ಮತ್ತು ನೀರಾವರಿ 329 


ಮೈಲಿಬೇನೆ ಚುಚ್ಚುಮದ್ದು-7,463, (9)ನರಡಿ ರೋಗ ಚುಚ್ಚುಮದ್ದು-10,839ಮತ್ತು (10) ಜಂತುನಾಶಕ ಔಷಧಿಗಳನ್ನು ಕುರಿಗಳಿಗೆ 
ಕುಡಿಸಿದ್ದು-1,12,670. | ? 


ಕೋಳಿ ಸಾಕಣೆ: ಕೋಳಿ ಸಾಕಣೆಯ ಚಟುವಟಿಕೆಗಳಿಗೆ ಜಿಲ್ಲೆಯಲ್ಲಿನ ಪರಿಸ್ಥಿತಿ ಹೆಚ್ಚು ಅನುಕೂಲಕರವಾಗಿದೆ. ಜಿಲ್ಲೆಯಲ್ಲಿ 
ಕೋಳಿಗಳ ಸಂತಾನಕ್ಕೆ ಅಗತ್ಯವಿರುವಷ್ಟು ಮರಿಗಳನ್ನು ಒದಗಿಸುವುದು ಮತ್ತು ಖಾಸಗಿ ಕೋಳಿ ಕ್ಷೇತ್ರಗಳಲ್ಲಿರುವ ಕೋಳಿಗಳಿಗೆ ಆರೋಗ್ಯ 
ರಕ್ಷಣೆ ಕೊಡುವಂತಹ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಧಾರವಾಡದಲ್ಲಿರುವ ಪ್ರಾದೇಶಿಕ ಕೋಳಿ ಸಾಕಣೆ ಕ್ಷೇತ್ರವು 
ರೈತರಿಂದ ಸ್ಥಾಪಿಸಲ್ಪಟ್ಟ ಮತ್ತು ಸ್ಥಾಪಿಸಲ್ಪಡುವ ಕುಕ್ಕುಟಾಲಯಗಳಿಗೆ ಅಗತ್ಯವಾದ ನೆರವು ಮತ್ತು ಸೇವೆಗಳನ್ನೂ ನೀಡುವುದರಲ್ಲಿ 
ಮಗ್ಗವಾಗಿದೆ.*ಈ ಕ್ಷೇತ್ರಗಳು ಕೋಳಿಗಳನ್ನು ದ್ವಿಗುಣಗೊಳಿಸುವುದರ ಜೊತೆಗೆ ಕೋಳಿ ಸಾಕುವ ರೈತರಿಗೆ ಉತ್ತಮ ಕೋಳಿ ಮರಿಗಳನ್ನು 
ಒದಗಿಸುವುದಲ್ಲದೇ ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಾದ ಆಹಾರದ ಉತ್ಪಾದನೆ, ಮಾರುಕಟ್ಟೆ, ಆರೋಗ್ಯ. ರಕ್ಷಣೆ, ಅಂತರ 
ಸಂಸ್ಥೆಳ ಹಣಕಾಸು, ಕೋಳಿ ಸಹಕಾರ ಸಂಘಗಳ ರಚನೆ ಮತ್ತು ಕೋಳಿಗಳನ್ನು ಉತ್ತಮವಾಗಿ ಸಾಕುವ ರೈತರಿಗೆ 
ತರಬೇತಿಗಳನ್ನೊದಗಿಸುವುದು, ಇತ್ಯಾದಿ ಕೆಲಸಗಳನ್ನು ನಿರ್ವಹಿಸುವುದು. ಕೋಳಿ ಸಾಕಣೆ ಸಹಕಾರ ಸಂಘಗಳು ಅವಶ್ಯಕವಾದ ಪಶು 
ಆಹಾರವನ್ನು ನಿಗದಿಪಡಿಸುವುದಲ್ಲದೆ ಬೇಕಾಗುವ ಜೀವ ಸಂರಕ್ಷಕ ಔಷಧಿಗಳನ್ನು ಸಹ ರೈತರಿಗೆ ಪೂರೈಸುತ್ತಿವೆ. ಉತ್ತಮ ಕೋಳಿ 
ಆಹಾರದ ಒದಗಿಸುವಿಕೆಗಾಗಿ ಕೋಳಿ ಆಹಾರದ ಗುಣಮಟ್ಟ ನಿಯಂತ್ರಣದ ಕಾನೂನು ಜಾರಿಯಲ್ಲಿದೆ. ಕೋಳಿ ಸಾಕಣೆ ಘಟಕ 
ಹೊಂದಿರುವವರಿಗೆ ಕೋಳಿಯ ಆಹಾರ, ರೋಗ ನಿಯಂತ್ರಣ ಹಾಗೂ ಮೊಟ್ಟೆ ಕೋಳಿಗಳ ಮೇಲ್ವಿಚಾರಣೆ ಬಗ್ಗೆ ಹತ್ತಿರದ ಸರ್ಕಾರಿ 


ಕ್ಷೇತ್ರಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. 


ಮೇವಿನ ಅಭಿವೃದ್ಧಿ ಧಾರವಾಡದಲ್ಲಿರುವ ಹಸುಗಳ ತೀವ್ರ ಅಭಿವೃದ್ಧಿ ಯೋಜನೆ, ಪ್ರಧಾನ ಗ್ರಾಮೀಣ ಯೋಜನೆ ಮತ್ತು 
ದನಕರು ಮತ್ತು ಕುರಿಕ್ಷೇತ್ರಗಳಲ್ಲಿ ಮೇವು ಅಭಿವೃದ್ಧಿ ಚಟುವಟಿಕೆಗಳು ಪ್ರಗತಿಯಲ್ಲಿವೆ. ತಾಂತ್ರಿಕ ಮಾರ್ಗದರ್ಶನದಿಂದ ಮೇವಿನ 
ವ್ಯವಸಾಯವನ್ನು ಈ ಕ್ಷೇತ್ರಗಳು ಕೈಗೊಳ್ಳುವಂತೆ ಮಾಡಲಾಗಿದೆಯಲ್ಲದೆ ಬಂಕಾಪುರ ಮತ್ತು ತೇಗೂರು ಪಶುಪಾಲನಾ ಹಾಗೂ 
ಗುತ್ತಲ ಕುರಿಕ್ಷೇತ್ರಗಳಿಂದ ಅಭಿವೃದ್ಧಿಗೊಂಡ ಹುಲ್ಲಿನ ಬೀಜ ಮತ್ತು ಚೆಗುರು ಹಾಗೂ ಲೆಗ್ಕೂಮ್‌ಗಳನ್ನು ಒದಗಿಸಲಾಗುತ್ತಿದೆ. ಹೈಬ್ರಿಡ್‌ 
ಪೂನಾ ನೇಪಿಯರ್‌, ಜೆಯಿಂಟ್‌ ನೇಪಿಯರ್‌, ರೋಡ್ಹ್‌ಗ್ರಾಸ್‌, ಗಿನಿಯಾಗ್ರಾಸ್‌ ಇತ್ಯಾದಿ ಹುಲ್ಲಿನ ಬೇರುಗಳನ್ನು ಹಾಗೂ ಮೆಕ್ಕೆಜೋಳ, 
ಸಜ್ಜೆ ಅಲಸಂದೆ ಇತ್ಯಾದಿ ಮೇವಿನ ಬೀಜಗಳನ್ನು ಹಂಚಲಾಗಿದೆ. ಈ ಮೇವು ಅಭಿವೃದ್ಧಿ ಚಟುವಟಿಕೆಗಳಲ್ಲದೆ ರೆಡ್‌ ಡೇನ್‌ 
ಯೋಜನೆಯ ಅಧಿಕಾರಿಗಳು ಧಾರವಾಡ ಕೇಂದ್ರದಲ್ಲಿ ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. 

ಕೃಷಿ ಎಜ್ಞಾನ ವಿಶ್ವವಿದ್ಯಾಲಯ, ಕರ್ನಾಟಕ ಕ್ಷೀರ ಅಭಿವೃದ್ಧಿ ನಿಗಮ ಮತ್ತು ಹೆಬ್ಬಾಳದ ಮೇವಿನ ಯೋಜನಾ ಕೇಂದ್ರಗಳು 
ಒಂದುಗೂಡಿ ಹುಲ್ಲು ಮತ್ತು ಲೆಗ್ಕೂಮ್‌ಗಳ ಬಗ್ಗೆ ಸಂಶೋಧನೆಯನ್ನು ನಡೆಸುವುದಲ್ಲದೆ ಧಾರವಾಡದಲ್ಲಿರುವ ಮೇವು ಸಂಶೋಧನಾ 
ಕೀಂದ್ರದಿಂದ ಅಧಿಕ ಪ್ರಮಾಣದಲ್ಲಿ ಹುಲ್ಲು ಮತ್ತು ಹುಲ್ಲಿನ ಬೀಜಗಳನ್ನು ಸರಬರಾಜು ಮಾಡಲಾಗುತ್ತಿದೆ. 

ಬರ ಸಂಭವ ಪ್ರದೇಶಗಳ ಅಭಿವೃದ್ಧಿ ಯೋಜನೆಯಡಿ ಹುಲ್ಲು ಮತ್ತು ಹುಲ್ಲುಗಾವಲಿನ ಅಭಿವೃದ್ಧಿಯನ್ನು ಕೈಗೊಳ್ಳಲಾಗಿದೆ. ಈ 
ಚಟುವಟಿಕೆಯನ್ನು ಸಾಮಾನ್ಯವಾಗಿ ಅರಣ್ಯ ಇಲಾಖೆಯು ನಡೆಸುತ್ತಿದೆ. ಪಶ್ಚಿಮಘಟ್ಟ ಪ್ರದೇಶಗಳ ಅಭಿವೃದ್ಧಿ ಕಾರ್ಯಕ್ರಮದಡಿ ಜಿಲ್ಲೆಯ 
ಕಿಲವು ಪ್ರದೇಶಗಳ ರೈತರುಗಳ ನೆರವಿಗಾಗಿ ಅನುದಾನವನ್ನು ನೀಡಲಾಗುತ್ತಿದೆ. ಮಲಪ್ರಭಾ ನೀರಾವರಿ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರವು. 
ರೈತರ ಜಮೀನುಗಳಲ್ಲಿ ಮೇವಿನ ಅಭಿವೃದ್ಧಿಗಾಗಿ ಪ್ರಾತ್ಯಕ್ಷಿಕೆ ಮ ವಿರ್ನಡಿಸುತ್ತಾ. 

ಮತ್ಸಪಾಲನೆ 
ಮೀನುಗಾರಿಕೆ ಅಭಿವೃದ್ಧಿಗಾಗಿ ನೀರಾವರಿ ಕೆರೆಗಳು, ಜಲಾಶಯಗಳು ಮತ್ತು ನದಿಗಳನ್ನು 
ಉಪಯೋಗಿಸಿಕೊಳ್ಳಲಾಗುತ್ತಿದೆ. ಹತ್ತು ಹೆಕ್ಟೇರು ಮತ್ತು ಅದಕ್ಕಿಂತ ಹೆಚ್ಚಿನ ನೀರಿನ ವಿಸ್ತಾರವುಳ್ಳ ಕೆರೆಗಳನ್ನು ದೊಡ್ಡ ಕೆರೆಗಳಂತಲೂ 
ಮತ್ತು ಹತ್ತು ಹೆಕ್ಟೇರಿಗಿಂತ ಕಡಿಮೆ ನೀರಿನ ವಿಸ್ತಾರವುಳ್ಳ ಕೆರೆಗಳನ್ನು ಚಿಕ್ಕ ಕೆರೆಗಳಂತಲೂ ವರ್ಗೀಕರಿಸಲಾಗಿದೆ. ಧಾರವಾಡ ಜಿಲ್ಲೆಯು 
೯ p= gtd ಏಸಾರವುಳ್ಳ 256 ದೊಡ್ಡ ಕೆರೆಗಳನ್ನು ಮತ್ತು 4,655 ಹೆ. ನೀರಿನ ಎಸ್ತಾರವುಳ್ಳ 2,054 ಚಿಕ್ಕ ಕೆರೆ ಕೊಳಗಳನ್ನು 
9 7.644 ಹೆ. ನೀರಿನ ವಿಸ್ತಾರವುಳ್ಳ ಎರಡು ಜಲಾಶಯಗಳನ್ನೊಳಗೊಂಡು ಒಟ್ಟು 16,795 ಸ್ಯ ಒಳನಾಡು 

ಮಾ ದೆ 10,000 ಹೆ) ಮತ್ತು ಚಿಕ್ಕ ಕೆರೆಗಳ 
ಜಲಸಂಪನೂಲವನ್ನು ಹೊಂದಿದೆ. ಒಟ್ಟು ಕೆರೆಗಳಲ್ಲಿ 100 ದೊಡ್ಡ ಕೆರೆಗಳನ್ನು ( ) ಮತ್ತು ಕೆರೆಗಳನ್ನು 


ಧಾರವಾಡ ಜಿಲ್ಲೆಯಲ್ಲಿ 


(1,500 ಹೆ) ಮೀನುಗಾರಿಕೆಗಾಗಿ ಸೂಕ್ತ ಕೆರೆಗಳೆಂದು ಪರಿಗಣಿಸಲಾಗಿದೆ. ದೊಡ್ಡ ಕೆರೆಗಳನ್ನು ಮೀನುಗಾರಿಕೆ ಹಿರಿಯ ಸಹಾಯಕ 
ನಿರ್ದೇಶಕರು, ಜಿಲ್ಲಾ ಪಂಚಾಯತ್‌ ಮೂಲಕ ಮೀನುಗಾರಿಕೆ ಸಹಕಾರೀ ಸಂಘಗಳಿಗೆ, ಮಂಡಳ ಪಂಚಾಯತ್‌ಗಳಿಗೆ ಹಾಗೂ 
ಯುವಕ ಮಂಡಳಗಳಿಗೆ ಲಾವಣಿಗೆ ಕೊಡಲಾಗುತ್ತಿದೆ. ಈ ಸಂಸ್ಥೆಗಳಿಂದ ಬೇಡಿಕೆ ಬಾರದಿದ್ದಲ್ಲಿ ಸಾರ್ವಜನಿಕವಾಗಿ ಹರಾಜು 
ಮಾಡಲಾಗುತ್ತಿದೆ. ಚಿಕ್ಕ ಕೆರೆಗಳನ್ನು ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ವ್ಯಕ್ತಿಗತವಾಗಿ ಫಲಾನುಭವಿಗಳಿಗೆ ತರಬೇತಿ ನೀಡಿ 
ದೀರ್ಫಾವಧಿ ನಾಲ್ಕರಿಂದ ಐದು ವರ್ಷಗಳಿಗೆ: ಲಾವಣಿ ಕೊಡಲಾಗುತ್ತಿದೆ. ಜಿಲ್ಲೆಯಲ್ಲಿ ತುಂಗಭದ್ರಾ, ವರದಾ ಹಾಗೂ ಕುಮುದ್ವತಿ 
ನದಿಗಳು ಹರಿಯುತ್ತಿದ್ದು ಅವುಗಳ ಉದ್ದಳತೆ 150 ಕಿ.ಷೀ. ಇದ್ದು, ನದೀ ತೀರದ ಮೀನುಗಾರರ ಉಪಜೀವನಕ್ಕಾಗಿ ಸಂಘ 
ಸಂಸ್ಥೆಗಳಿಗೆ ನದಿ ವಿಭಾಗವನ್ನು ಲಾವಣಿ ಅಥವಾ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುತ್ತಿದೆ. 


ಜಿಲ್ಲೆಯಲ್ಲಿ ಒಟ್ಟು 12,700 ಮೀನುಗಾರರು ಕೆರೆ ಮೀನುಗಾರಿಕೆ ಮತ್ತು ನದೀ ಮೀನುಗಾರಿಕೆಯಲ್ಲಿ ತೊಡಗಿದ್ದು ಅವರಲ್ಲಿ 
3,000 ಮೀನುಗಾರರು ಪೂರ್ಣಾವಧಿ ಮೀನುಗಾರಿಕೆಯಲ್ಲಿ ತೊಡಗಿದ್ದಾರೆ. ಮೀನುಗಾರರಿಗೆ ಅವರ ವೃತ್ತಿ ಮುಂದುವರೆಸಿಕೊಂಡು 
ಹೋಗಲು, ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು, ಗ್ರಾಮೀಣ ಮೀನುಗಾರರ ನಿರುದ್ಯೋಗ ಸಮಸ್ಯೆ ಪರಿಹರಿಸಲು ಹಾಗೂ ಗ್ರಾಮೀಣ 
ಭಾಗದ ಜನರಿಗೆ ಆರೋಗ್ಯಕರ ಹಾಗೂ ಯೋಗ್ಯ ಬೆಲೆಯಲ್ಲಿ ಮೀನು ಪೂರೈಕೆ ಮಾಡಲು ಮೀನುಗಾರಿಕೆ ಸಹಕಾರ ಸಂಘಗಳನ್ನು 
ರಚಿಸಿ ಅವರಿಗೆ ಮೀನುಗಾರಿಕೆ ಇಲಾಖೆಯ ಯೋಜನೆಯಡಿ ಮತ್ತೊ ಪಕರಣ ಸಾಲ, ಶೇರು ಬಂಡವಾಳ ಸಾಲ ಹಾಗೂ 
ಕಾರ್ಯದರ್ಶಿಗಳ ಕಾರ್ಯನಿರ್ವಹಣಾ ವೆಚ್ಚ ವಗೈೆರೆ ಕೊಡಲಾಗುತ್ತಿದೆ. ಅಲ್ಲದೇ ಸಂಘಗಳಿಗೆ ಹಾಗೂ ಸಂಸ್ಥೆಗಳಿಗೆ ಆದಾಯ 
ಹೆಚ್ಚಿಸಿಕೊಳ್ಳಲು ಕೆರೆಗಳನ್ನು ಹಾಗೂ ನದೀ ವಿಭಾಗವನ್ನು ವಾರ್ಷಿಕ ಲಾವಣಿ ಮೇಲೆ ಕೊಟ್ಟು ಮೀನುಮರಿ ಪೂರೈಕೆ ಹಾಗೂ ತಾಂತ್ರಿಕ 
ಸಲಹೆ ವಗೈರೆ ಇಲಾಖೆಯಿಂದ ಕೊಡಲಾಗುವುದು. ತಾಲೂಕುವಾರು ಮೀನುಗಾರಿಕೆ ಸಹಕಾರಿ ಸಂಘಗಳ ಹಾಗೂ ಸದಸ್ಯರುಗಳ 
ಸಂಖ್ಯೆ ಹೀಗಿದೆ: ಧಾರವಾಡ-4 (154), ಹುಬ್ಬಳ್ಳಿ-1 (30), ಮುಂಡರಗಿ-1 (401), ರೋಣ-1 (15), ಶಿಗ್ಗಾಂಎಿ-1 (52), ಸವಣೂರು 
-3 (134), ಹಾವೇರಿ-3 (218), ಬ್ಯಾಡಗಿ-1 (52), ಹಾನಗಲ್‌-8 (605), ರಾಣೆಬೆನ್ನೂರು-2 (290), ಹಿರೇಕೆರೂರು-3 (200), 
ಕಲಘಟಗಿ-1 (77) ಮತ್ತು ಧಾರವಾಡ ಜಿಲ್ಲೆ-29 (2,228 ಸದಸ್ಯರು). 


1992-93 ನೇ ಸಾಲಿನಲ್ಲಿ 83 ಕೆರೆಗಳನ್ನು ಮೀನುಗಾರಿಕೆ ಸಹಕಾರಿ ಸಂಘಗಳಿಗೆ, 53 ಕೆರೆಗಳನ್ನು ಮಂಡಳ ಪಂಚಾಯತಿಗಳಿಗೆ 
ಹಾಗೂ ಯುವಕ ಮಂಡಳಗಳಿಗೆ ಒಟ್ಟು 136 ಕೆರೆಗಳನ್ನು ಲಾವಣಿ ಕೊಟ್ಟಿದ್ದು 39 ಕೆರೆಗಳನ್ನು: ಸಾರ್ವಜನಿಕವಾಗಿ ಹರಾಜು 
ಮಾಡಲಾಗಿದೆ. ಮೀನುಮರಿ ಹಣ ಕೆರೆ ಲಾವಣಿ ಬಾಬತ್ತು 1992-93 ನೇ ಸಾಲಿನಲ್ಲಿ ಜಿಲ್ಲೆಯ ಆದಾಯ ರೂ. 4.15 ಲಕ್ಷ 
ಆಗಿರುತ್ತದೆ. 


ಮೀನು ತಳಿ ಮತ್ತು ಮೀನುಪಾಲನಾ ಕ್ಷೇತ್ರಗಳು: ಮೀನುಪಾಲನೆಗೆ ಅತಿ ಉತ್ತಮವೆಂದು ಕಂಡು ಬಂದ ಉತ್ತರ ಭಾರತದ 
ಕಾಟ್ರ ರೋಹು, ಮೃಗಾಲ್‌ ಮತ್ತು ಹೊರದೇಶದಿಂದ ತಂದ ವಿಜಾತಿಯ "ಕಾಮನ್‌ ಕಾರ್ಪ್‌', "ಗ್ರಾಸ್‌ ಕಾರ್ಪ್‌' ಮತ್ತು "ಸಿಲ್ವರ್‌ 
ಕಾರ್ಪ್‌'ಗಳನ್ನು ಹೆಚ್ಚಿನ ಮೀನು ಉತ್ಪಾದನೆಗೆ ಅಳವಡಿಸಲಾಗಿದೆ. ಈ ಮೀನು ತಳಿಗಳನ್ನು ಹೊರರಾಜ್ಯಗಳ ಮೂಲದಿಂದ ಪ್ರತೀ 
ವರ್ಷವೂ ತರಿಸಲಾಗಿದ್ದು ಈಚೆಗೆ ರಾಜ್ಯದಲ್ಲಿ ಸ್ಥಾಪಿಸಲಾದ ಮೀನು ಮರಿ ಉತ್ಪಾದನಾ ಕೇಂದ್ರಗಳಲ್ಲಿ ಹೆಚ್ಚು ಹೆಚ್ಚಾಗಿ ಇವುಗಳ 
ಮರಿಗಳನ್ನು ಉತ್ಪಾದಿಸಲಾಗುತ್ತಿದೆ. ಧಾರವಾಡ ಜಿಲ್ಲೆಯಲ್ಲಿ ನೀರಸಾಗರ ಮೀನು ಮರಿ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಗಿದ್ದು 
1986-87 ರಂದ 1990-91 ರವರೆಗೆ ಈ ಕೇಂದ್ರದಲ್ಲಿ ಎಂಟು, ಹದಿಮೂರು, ಹದಿಮೂರು, ಹನ್ನೊಂದು ಮತ್ತು ಒಂದು ಲಕ್ಷ 
ಮೀನು ಮರಿಗಳನ್ನು ಅನುಕ್ರಮವಾಗಿ ಉತ್ಪಾದಿಸಲಾಗಿದೆ. ಈ ಕೇಂದ್ರವು ಮೀನು ಕೃಷಿಕರ ಅಭಿವೃದ್ಧಿ ಸಂಸ್ಥೆಯಿಂದ ನಿರ್ವಹಿಸಲ್ಪಡುತ್ತಿದೆ. 


ರಾಜ್ಯದಲ್ಲಿ ಹೆಚ್ಚುತ್ತಿರುವ ಮೀನು ಮರಿ ಬೇಡಿಕೆಯನ್ನು ಪೂರೈಸುವ ಸಲುವಾಗಿ ಯೋರೋಪಿಯನ್‌ ಆರ್ಥಿಕ ಸಮುದಾಯದಿಂದ 
ಒಟ್ಟು ರೂ. 906ಲಕ್ಷ ವೆಚ್ಚದ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿ ಯೋಜನೆಯನ್ನು ಶಿಪಮೊಗ್ಗ ಧಾರವಾಡ ಮತ್ತು ರಾಯಚೂರು 
ಜಿಲ್ಲೆಗಳಲ್ಲಿ ಕೈಗೆತ್ತಿಕೊಳ್ಳಲು ಯೋಜಿಸಲಾಗಿದೆ. ಈ ಯೋಜನೆಯು 1989 ರ ಏಪ್ರಿಲ್‌ ತಿಂಗಳಲ್ಲಿ ಯೂರೋಪಿಯನ್‌ ಆರ್ಥಿಕ 
ಸಮುದಾಯದಿಂದ ಮಂಜೂರಾತಿ ಹೊಂದಿದೆ. ಈ ಯೋಜನೆಯು ಮೀನು ಮರಿ ಉತ್ಪಾದನೆಯನ್ನು ಮಾತ್ರವಲ್ಲದೆ ಕೊಳ ಮತ್ತು 
ಜಲಾಶಯಗಳಲ್ಲಿ ಒಳನಾಡು ಮೀನುಗಾರಿಕೆಯನ್ನು ಮೀನುಗಾರಿಕೆ ಸಹಕಾರಿ ಸಂಘಗಳ ಮೂಲಕ ಅಭಿವೃದ್ಧಿಗೊಳಿಸುವ 
ಕಾರ್ಯಕ್ರಮವನ್ನು ಒಳಗೊಂಡಿದೆ. 


ಅಧ್ಯಾಯ-5 
ಕೈಗಾರಿಕೆಗಳು 


ಕೇಡ ಸರ್ಕಾರವು ಧಾರವಾಡ ಜಿಲ್ಲೆಯನ್ನು ಕೈಗಾರಿಕೆಯಲ್ಲಿ ಅತೀ ಹಿಂದುಳಿದ ಜಿಲ್ಲೆಯೆಂದು ಘೋಷಿಸಿದೆ. ಇದರಿಂದ 
ಕೈಗಾರಿಕೋದ್ಯಮಿಗಳು ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡುವ ಪ್ರೋತ್ಸಾಹಧನ 
ಮತ್ತು ರಿಯಾಯತಿಗಳ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯದಲ್ಲಿ ಬೆಳವಣಿಗೆ ಕೇಂದ್ರಗಳಾಗಿ 
ಆಯ್ದುಕೊಂಡಿರುವ ಮೂರು ಜಿಲ್ಲೆಗಳ ಪೈಕಿ ಧಾರವಾಡ ಜಿಲ್ಲೆಯೂ ಒಂದಾಗಿದೆ. (ಉಳಿದ ಬೆಳವಣಿಗೆಯ ಕೇಂದ್ರಗಳು ಹಾಸನ 
ಮತ್ತು ರಾಯಚೂರು). ಜಿಲ್ಲೆಯ ಬೆಳವಣಿಗೆ ಕೇಂದ್ರದ ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು 30 ಕೋಟಿ 
ರೂಪಾಯಿಗಳನ್ನು ವೆಚ್ಚಮಾಡಿದೆ. ರಾಜ್ಯ ಸರ್ಕಾರವು ಕೈಗಾರಿಕೆಗಳ ಬೆಳವಣಿಗೆಗೆ ಅತ್ಯವಶ್ಯಕವಾಗಿರುವ ಬಂಡವಾಳ, ಅನುದಾನ, 
ಹೊಸ ಘಟಕಗಳ ಅನುದಾನ, ವ್ಯಾಪಾರ ತೆರಿಗೆ ರಿಯಾಯಿತಿ ಮೊದಲಾದ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ರಾಜ್ಯದ 
ಎಲ್ಲಾ ಜಿಲ್ಲೆಗಳನ್ನು 1, 2, 3 ಮತ್ತು 4 ನೇ ವಲಯಗಳ ವಾಪ್ತಿಗೆ ಸೇರಿಸಿ, ವಲಯವಾರು ಸೌಲಭ್ಯವನ್ನು ಘೋಷಿಸಿದೆ. ಧಾರವಾಡ 
ಜಿಲ್ಲೆಯ ಗದಗ, ರಾಣೆಬೆನ್ನೂರು ಮತ್ತು ಹುಬ್ಬಳ್ಳಿಯು ವಲಯ 2 ಕ್ಯೂ ಹಾನಗಲ್‌, ಹಿರೇಕೆರೂರು, ಕುಂದಗೋಳ, ಮುಂಡರಗಿ, 
ನರಗುಂದ, ರೋಣ, ನವಲಗುಂದ, ಸವಣೂರು, ಶಿಗ್ಗಾಂವಿ, ಶಿರಹಟ್ಟಿ, ಹಾವೇರಿ, ಬ್ಯಾಡಗಿ ಮತ್ತು ಕಲಘಟಗಿ ಇವು ವ 
3ಕ್ಕೂ ಧಾರವಾಡ ಬೆಳವಣಿಗೆ ಕೇಂದ್ರವು ವಲಯ 4 ಕ್ಕೂ ಸೇರಿವೆ. ಹುಬ್ಬಳ್ಳಿ, ಧಾರವಾಡ, ಗದಗ, ನರಗುಂದ ಮತ್ತು ನವಲಗುಂದ 
ಇವು ಜಿಲ್ಲೆಯ ಪ್ರಮುಖ ಔದ್ಯೋಗಿಕ ಕೇಂದ್ರಗಳಾಗಿವೆ. ಖನಿಜ ಸಂಪತ್ತು ಜಿಲ್ಲೆಯ ಹಾನಗಲ್ಲು, ಮುಂಡರಗಿ, ರಾಣೆಬೆನ್ನೂರು ಮತ್ತು 


ಶಿರಹಟಿ, ತಾಲೂಕುಗಳಲ್ಲಿ ವಿರಳವಾಗಿ ದೊರೆಯುತ್ತದೆ. ಲಭ್ಯವಿರುವ ಖನಿಜ ಸಂಪತ್ತಿನಲ್ಲಿ ಕಬ್ಬಿಣದ ಅದಿರು, ಮೌಲ್ವಿಂಗ್‌ ಉಸುಕು, 


ಜೇಡಿ ಮಣ್ಣು ಪ್ರಮುಖವಾಗಿದ್ದು ಇವುಗಳ ಉತ್ಪತ್ತಿ 1992-93 ರಲ್ಲಿ ಅನುಕ್ರಮವಾಗಿ 2,311 ಟನ್‌, 19,907 ಟನ್‌ ಮತ್ತು 


2.731 ಟನ್‌ಗಳಷ್ಟಿತ್ತು. ಜಿಲ್ಲೆಯಲ್ಲಿ ಖನಿಜ ಉತ್ಪಾದನೆಯು ಅಲ್ಪ ಪ್ರಮಾಣದ್ದಾಗಿರುವುದರಿಂದ ಖನಿಜ ಆಧಾರಿತ ಕೈಗಾರಿಕೆಗಳ 
ಬೆಳವಣಿಗೆಗೆ ಹೆಚ್ಚು ಅವಕಾಶವಿರುವುದಿಲ್ಲ ಕೃಷಿ ಉತ್ಪನ್ನಗಳಾದ ಹತ್ತಿ ಎಣ್ಣೆ ಬೀಜಗಳು, ಬತ್ತ ಧರ ಚಕಾ ಅಧಿಕ 
ಪ್ರಮಾಣದಲ್ಲಿ ಉತ್ಪಾದಿಸುತ್ತಿರುವುದರಿಂದ ಇವುಗಳ ಆಧಾರಿತ ಕೈಗಾರಿಕೆಗಳು ಜಿಲ್ಲೆಯಾದ್ಯಂತ ಹಬ್ಬಿವೆ. ರಾಣೆಬೆನ್ನೂರು ಮತ್ತು 
ಹಾವೇರಿಗಳಲ್ಲಿ ಕುರಿ ಸಾಕಣೆ ಕೇಂದ್ರಗಳಿದ್ದು ಉಣ್ಣೆ ಕಂಬಳಿ ತಯಾರಿಕೆಗೆ ಪ್ರಸಿದ್ಧಿ ಪಡೆದಿವೆ. ಹುಬ್ಬಳ್ಳಿ ಹಾಗೂ ಗದಗಗಳಲ್ಲಿ ಹತ್ತಿ 
ಗಿರಣಿಗಳೂ, ನರಗುಂದ ಹಾಗೂ ಹುಲಕೋಟಿಗಳಲ್ಲಿ ನೂಲಿನ ಗಿರಣಿಗಳು ಇವೆ. 


ಕಾಲದಲ್ಲೇ ಲಕ್ಷ್ಮೇಶ್ವರ ಹಾಗೂ ವರಗಿರಿಗಳಲ್ಲಿ ಇದ್ದ ಪಟ್ಟೇಗಾರರ (ರೇಷ್ಮೆ ನೇಯ್ಗೆ ಉದ್ಯೋಗವನ್ನು (8 


ಬಾದಾಮಿ ಚಾಳುಕ್ಯರ 
ಪದರ ಲ್‌ ೩ನ ಗಂ ೨» ಇ 
ನೇ ಶತಮಾನದಲ್ಲಿ) ಶಾಸನಗಳು ಉಲ್ಲೇಖಿಸುತ್ತವೆ. 793ರ ಲಕ್ಷ್ಮೇಶ್ವರ ಶಾಸನದಲ್ಲಿ ಪಟ್ಟೆಗಾರ ಶ್ರೇಣಿಯ ವಿಚಾರವಿದೆ. ಅಣ್ಣಿಗೇರಿಯಲ್ಲೂ 


ಸ್‌ ಗಿ ವ ಜಿಲೆ ಇ ನೆ —— 
1157 ರಲ್ಲಿ ಪಟ್ಟೆಗಾರ ಶ್ರೇಣಿ ಇತ್ತೆಂದೂ ಶಾಸನ ಹೇಳುತ್ತದೆ. ಅಲ್ಲದೆ ಶಾಸನಗಳಲ್ಲಿ ಧಾರವಾಡ ಜಿಲ್ಲೆಯ ನೇಯ್ಗೆಯವರ ಅನೇಕ 


332 | ಧಾರವಾಡ ಜಿಲ್ಲೆ 


ಶ್ರೇಣಿಗಳ ವಿಚಾರವೂ ಬರುತ್ತದೆ. ಅಣ್ಣಿಗೇರಿಯ 12 ನೇಯ ಶತಮಾನದ ಶಾಸನದಲ್ಲಿ "ಸಾಲೆಸಾಸಿರ್ವರ' (1000 ನೇಕಾರರು) 
ಶ್ರೇಣಿಯ ಉಲ್ಲೇಖವಿದೆ. ಮುಳಗುಂದದಲ್ಲಿ (1062) "ಸಾಲಿಗರಯ್ವದಿಂಬರು' (52) ಇದ್ದರು. ರೋಣದಲ್ಲಿ 874 ರಲ್ಲೇ ಪಟ್ಟೆಗಾರ 
ಸಮಯವಿತ್ತು. 


1638 ರಲ್ಲಿ ಬ್ರಿಟಿಷರು ಈಗಿನ ಉತ್ತರ ಕನ್ನಡದ ಕಡವಾಡ (ಕಾರವಾರ ಬಳಿ, ಕಾಳೀನದಿ ದಂಡೆಯಲ್ಲಿ)ದಲ್ಲಿ ತಮ್ಮ ಮಳಿಗೆ 
ಸ್ಥಾಪಿಸಿ ಒಳನಾಡಿನ 50.000ಮಗ್ಗಗಳಿಂದ. ಬಟ್ಟೆ ಉತ್ಪಾದನೆ ಮಾಡಿಸಿ ಖರೀದಿಸುವ ಒಪ್ಪಂದ ಮಾಡಿಕೊಂಡಿದ್ದರೆಂದು ತಿಳಿಯುತ್ತದೆ. 
ಇದಕ್ಕಾಗಿ ಹುಬ್ಬಳ್ಳಿಯಲ್ಲೂ ಬ್ರಿಟಿಷರು ಒಂದು ಮಳಿಗೆ ತೆರೆದಿದ್ದರು. ಹುಬ್ಬಳ್ಳಿ ಪರಿಸರವೇ ಈ ಉತ್ಪಾದನೆಯ ಕೇಂದ್ರವಾಗಿತ್ತೆಂಬ 
ಬಗ್ಗೆ ಸಂದೇಹವಿಲ್ಲ. ಹುಬ್ಬಳ್ಳಿಯಿಂದ ಕದ್ರಾವರೆಗೆ ಎತ್ತಿನ ಹೇರಿನಲ್ಲಿ ಈ ವಸ್ತುಗಳು ಸಾಗಿ ಕಾಳಿನದಿಯಿಂದ ಕಡವಾಡ ಮೂಲಕ 
ಸಾಗರ ಮಾರ್ಗವಾಗಿ ರಫಾಗುತ್ತಿದ್ದವು. 1650ರಿಂದ 1660ರ ನಡುವೆ ನವಿರು ಬಟ್ಟೆ ಕಾರವಾರದಿಂದ ಅಪಾರವಾಗಿ ರಫ್ತಾಗುತ್ತಿತ್ತೆಂದು 
ತಿಳಿಯುತ್ತದೆ. ಇದು ಹುಬ್ಬಳ್ಳಿಯಿಂದಲೇ ಬರುತ್ತಿತ್ತು. ನವಲಗುಂದ, ಅಣ್ಣಿಗೇರಿಗಳು ನೂಲು ಉತ್ಪಾದನೆಗೆ 18ನೇಯ ಶತಮಾನದಲ್ಲೂ 
ಪ್ರಸಿದ್ಧವಾಗಿದ್ದು ಇಲ್ಲಿನ ನೂಲನ್ನು ಹುಬ್ಬಳ್ಳಿ ಪೇಟೆಗೂ ಒಯ್ದು ಮಾರುತ್ತಿದ್ದರು. 


ಇದಲ್ಲದೆ 13 ನೇಯ ಶತಮಾನದ ಪೂರ್ವದಲ್ಲಿ ಧಾರವಾಡ ಜಿಲ್ಲೆಯು ಎಣ್ಣೆ ಕೈಗಾರಿಕೆಗೆ ಪ್ರಸಿದ್ಧವಾಗಿದ್ದು ಗಾಣಿಗರು ಶ್ರೀಮಂತ 
ವರ್ಗಗಳಲ್ಲಿ ಪರಿಗಣಿಸಲ್ಪಟ್ಟಿದ್ದರೆಂದು ಡಾ॥ ಜಿ.ಆರ್‌. ಕುಪ್ಪುಸ್ವಾಮಿ ಹೇಳಿದ್ದು ಕೋಡಿಕೊಪ್ರ ಗುಡಗೇರಿ, ಕುಂದಗೋಳ, ಲಕ್ಷೇಶ್ವರ, 
ಯಮನೂರು, ಕೋಣವತ್ತಿ (ಕೊಣತಿ), ನರೇಗಲ್‌, ಗದಗ, ಅಮಿನಭಾವಿ, ಅಬ್ಬಿಗೇರಿ, ಕುಂಟೆ, ಸೊರಟೂರು, ಲಕ್ಕುಂಡಿ, ರಟ್ಟಿಹಳ್ಳಿ 
ಹಾಗೂ ಸಂಶಿಗಳು ಎಣ್ಣೆ ಉತ್ಪಾದನೆಯ ಗಣ್ಯ ಕೇಂದ್ರಗಳೆಂದು ಶಾಸನಗಳ ಆಧಾರದಿಂದ ತೋರಿಸಿದ್ದಾರೆ. ಗುಡಗೇರಿ, ಮುಳಗುಂದಗಳ 
ತೆಲ್ಲಿಗರು ಶ್ರೀಮಂತರೂ ಉದಾರಿಗಳೂ ಎಂದು ಶಾಸನಗಳು ಹೇಳಿದ್ದು ಅವರ ಶ್ರೇಣಿಗಳ ಉಲ್ಲೇಖವೂ ಇದೆ. “ತೆಲ್ಲಿಗರೈವತ್ತೊಕ್ಕಲು' 
ಎಂಬ ಇವರ ಶ್ರೇಣಿಯ ಉಲ್ಲೇಖನವು ಲಕ್ಷೇಶ್ವರ, ಗುಡಿಗೇರಿ, ಡಂಬಳ, ಹತ್ತಿಮತ್ತೂರು ಮುಂತಾದ ಅನೇಕ ಊರುಗಳಲ್ಲಿ 


ಕಾಣಬರುತ್ತದೆ. 


ಲಕ್ಕುಂಡಿ ಹಾಗೂ ಸೂಡಿಗಳು ಕಲ್ಯಾಣ ಚಾಳುಕ್ಕರ ಕಾಲದಲ್ಲಿ ನಾಣ್ಯಗಳ ಟಂಕಸಾಲೆಗಳನ್ನು ಹೊಂದಿದ್ದ ವಿಚಾರ ಶಾಸನಗಳಿಂದ 
ತಿಳಿಯುತ್ತದೆ. ಲೊಕ್ಕಿಗುಂಡಿ ಗದ್ಕಾಣ ಎಂಬ ನಾಣ್ಯದ ಹೆಸರು ಪದೇಪದೇ ಶಾಸನಗಳಲ್ಲಿ ಬರುತ್ತದೆ. 


ಇದಲ್ಲದೆ ಆಹಾರ ವಸ್ತುಗಳಾದ ಬತ್ತ ಅಡಿಕೆಗಳ ಸಂಸ್ಕರಣ, ಕಲ್ಲುಪ್ಪಿನ ಉತ್ಪಾದನೆ, ಕಂಬಳಿ ನೇಯ್ಗೆ ಲೋಹದ (ಬ್ಬಣ, 
ಕಂಚು, ಬೆಳ್ಳಿ, ಬಂಗಾರ) ಸರಕುಗಳ ತಯಾರಿಕೆ, ಕುಂಬಾರಿಕೆ, ಮರಗೆಲಸ ಇವೆಲ್ಲ ಉದ್ಯೋಗಗಳಿದ್ದವು. ಇವುಗಳಿಗೆ ಗಾಣದೆರೆ, 
ಮಗ್ಗದೆರೆ ಮುಂತಾದ ತೆರಿಗೆಗಳಿದ್ದವು. ಇವರ ಕೊಟ್ಟಳಿ, ಶ್ರೇಣಿ, ಮುಂತಾದ ಸಂಘಟನೆಗಳು ವೃತ್ತಿಯ ಹಿತ ಕಾಪಾಡುತ್ತಿದ್ದವು. 
ಉಗೂರ ಮುನ್ನೂರ್ವರು ಎಂಬ ವೀಳ್ಯದೆಲೆ ಕೀಳುವವರ ಶ್ರೇಣಿಯೂ ಇತ್ತು. 


ಬುಕನನ್‌ ಎಂಬ ಪ್ರವಾಸಿ ಬೆಂಗಳೂರಿನ ಬಗ್ಗೆ 1800 ರಲ್ಲಿ ಹೇಳಿರುವಂತೆ ಖತ್ರಿ (ಗುಜರಾತಿನ ದಕ್ಷಿಣ ಭಾಗದ ಕ್ಷತ್ರಿಯರು) 
ಎಂಬುವರು ರೇಷ್ಮೆ ಬಟ್ಟೆಗೆ ಬಣ್ಣ ಹಾಕುತ್ತಿದ್ದರೆಂದೂ ಇವರು ನೇಯ್ಗೆಯವರಿಗಿಂತ ಹೆಚ್ಚು ಶ್ರೀಮಂತರಾಗಿದ್ದರೆಂದೂ 
ಅಭಿಪ್ರಾಯಪಟ್ಟಿದ್ದಾನೆ. ಈ ಜನರು ಹುಬ್ಬಳ್ಳಿಯಲ್ಲೂ ಇನ್ನೂ ಹೆಚ್ಚಾಗಿ ನೆಲಸಿ ಜರತಾರಿ ಕೆಲಸದಲ್ಲಿ ತೊಡಗಿದ್ದರು. ಬ್ರಿಟಿಷರ ಆಗಮನ 
ಕಾಲದಲ್ಲಿ ಧಾರವಾಡ, ಗದಗ, ಗುತ್ತಲ, ಹುಬ್ಬಳ್ಳಿ, ಕರ್ಜಗಿ, ನವಲಗುಂದ, ರಾಣೆಬೆನ್ನೂರು ಮುಂತಾದ ಊರುಗಳಲ್ಲಿ ಕಾಗದದ 
ಉತ್ಪಾದನೆ ಆಗುತ್ತಿತ್ತು. ಇದು ವಿಜಯನಗರ ಮತ್ತು ಆದಿಲ್‌ಷಾಹಿಗಳ ಕಾಲದಲ್ಲಿ ಆರಂಭವಾಗಿರಬೇಕು. ತೇಗೂರಿನಲ್ಲಿ ಕಬ್ಬಿಣದ 
ಅದುರಿನಿಂದ ಕಬ್ಬಿಣ ಉತ್ಪಾಧಿಸುತ್ತಿದ್ದರು. ಹುಲುಕೊಪ್ಪದಲ್ಲಿ (ಕಲಘಟಗಿ ತಾ!) 18ನೇಯ ಶತಮಾನದಲ್ಲಿ ಆರು ಕುಲುಮೆಗಳಿದ್ದು 
ಒಂದೊಂದು ಕುಲುಮೆಯೂ ವಾರಕ್ಕೆ ಒಂದು ಮಣ ಕಬ್ಬಿಣ ಅತ್ಪಾದಿಸುತ್ತಿತ್ತೆಂದು ದಾಖಲೆಗಳು ತಿಳಿಸುತ್ತವೆ. ಕಲ್ಲುಪ್ಪು ಮತ್ತು 
ಸೋರುಪ್ಪು (ಪೊಟ್ಯಾಶಿಯಂ ನೈಟ್ರೇಟ್‌) ಕೂಡ ಉತ್ಪಾದನೆಯಾಗುತ್ತಿತ್ತು. ಹಾನಗಲ್‌ನಲ್ಲಿ ಸಕ್ಕರೆ, ಕಲ್ಬುಸಕ್ಕರೆ ತಯಾರಿಸುತ್ತಿದ್ದರು. ಈ 
ಎಲ್ಲ ಮಾಹಿತಿ 1884ರ ಗ್ಯಾಸೆಟಿಯರ್‌ನಲ್ಲಿ ಇದೆ. ಅದೇ ಗ್ಯಾಸಿಟಿಯರ್‌ನಲ್ಲಿ ಹೇಳಿರುವಂತೆ ಸೀಮೆಎಣ್ಣೆ ಅದೇ ಆಗ ಬಂದುದರಿಂದ 
ದೀಪ ಉರಿಸುವ ಎಣ್ಣೆಗೆ ಬೇಡಿಕೆ ಕಡಿಮೆಯಾಗಿ ಗಾಣನಡೆಸುವ ಅನೇಕರು ಉದ್ಯೋಗ ಕಳೆದುಕೊಂಡರು. 


ಕೈಗಾರಿಕೆಗಳು 333 


ಕಾಸಾರರು ಅಥವಾ ಕಂಚುಗಾರರು ಕಂಚಿನ ಪಾತ್ರೆಗಳು, ವಾದ್ಯಗಳು, ಗಂಟೆಗಳು, ಕಹಳೆಗಳು, ವಿವಿಧ ಮಾದರಿಯ ದೀಪಗಳು 
ಕನ್ನಡಿಗಳು, ಅನೇಕ ದೇವತೆಗಳ ಪ್ರತಿಮೆಗಳು, ಬಳಕೆ ವಸ್ತುಗಳು ಮೊದಲಾದವುಗಳನ್ನು ತಯಾರಿಸುತ್ತಿದರು ಎಂದು ಅನೇಕ ಶಾಸನಗಳು 
ಉಲ್ಲೇಖಿಸಿವೆ. ಅವುಗಳಲ್ಲಿ ಒಂದಾದ 8ನೇ ಶತಮಾನದ ಲಕ್ಷ್ಮೇಶ್ವರದ ಶಾಸನ ಉಲ್ಲೇಖನಾರ್ಹ. ಜಿಲ್ಲೆಯ ಗದಗ ಮತ್ತು ಹುಬ್ಬಳ್ಳಿಗಳು 
ತಾಮ್ರ ಮತ್ತು ಶಿತ್ತಾಳೆ ಪಾತ್ರೆಗಳ ತಯಾರಿಕೆಗೆ ಹೆಸರುವಾಸಿಯಾಗಿವೆ. ಹುಬ್ಬಳ್ಳಿಯು ಈ ಉದ್ದಿಮೆಯಲ್ಲಿ ಕರ್ನಾಟಕದಲ್ಲೇ 
ಪ್ರಮುಖವಾದದ್ದು. ಹುಬ್ಬಳ್ಳಿ, ಬ್ಯಾಡಗಿ, ರಾಣೆಬೆನ್ನೂರು ಮೊದಲಾದ ಕಡೆಗಳಲ್ಲಿ ಊದುಬತ್ತಿ ತಯಾರಿಕೆಯು ಒಂದು ಗ 
ಉದ್ಯಮವಾಗಿ ಬೆಳೆಯುತ್ತಿದೆ. ಇದು ಆದಿಲ್‌ ಷಾಹಿಗಳ ಕೊಡುಗೆ. ಹುಬ್ಬಳ್ಳಿ, ಗದಗ, ರಾಣೆಬೆನ್ನೂರು, ಧಾರವಾಡ ಮತ್ತು ಹಾವೇರಿ, 
ಇವು ಜಿಲ್ಲೆಯ ಸುಣ್ಣ ಸುಡುವ ಕೇಂದ್ರಗಳಾಗಿವೆ. 


ಜಿಲ್ಲೆಯಲ್ಲಿ ಬತ್ತವನ್ನು ಅಧಿಕ ಪ್ರಮಾಣದಲ್ಲಿ ಬೆಳೆಯುವುದಿಂದ ಬತ್ತದ ಗಿರಣಿಗಳು ಮತ್ತು ಅವಲಕ್ಕಿ ಹಾಗೂ ಮಂಡಕ್ಕಿ 
ತಯಾರಿಕಾ ಉದ್ಯಮಗಳು ಜಿಲ್ಲೆಯಾದ್ಯಂತ ಹರಡಿವೆ. ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ರಾಣೆಬೆನ್ನೂರು, ಹಾವೇರಿ, ಹಿರೇಕೆರೂರು, 
ಬ್ಯಾಡಗಿ, ಹಾನಗಲ್ಲು ಮತ್ತು ಶಿಗ್ಗಾಂವಿಗಳಲ್ಲಿ ಈ ಉದ್ಯಮವು ಪ್ರಧಾನವಾಗಿ ಕಂಡು ಬರುತ್ತದೆ. ಮಿಶ್ರಿಕೋಟಿ ಮತ್ತು ಸಂಗಮೇಶ್ವರಗಳಲ್ಲಿ 
ಅವಲಕ್ಕಿ ತಯಾರಿಕೆ ಅಧಿಕ ಪ್ರಮಾಣದಲ್ಲಿ ನಡೆಯುತ್ತದೆ. ಹಿರೇಕೆರೂರು, ತಡಸ, ಆಳ್ಗಾವರ, ಧಾರವಾಡಗಳಲ್ಲಿ ದೊಡ್ಡ ಪ್ರಮಾಣದ 
ಬತ್ತದ ಗಿರಣಿಗಳಿವೆ. 


ಧಾರವಾಡದ ಚಪ್ಪಲಿಗಳು ಬಾಳಿಕೆಗೆ ಹೆಸರುವಾಸಿಯಾಗಿವೆ. ರಾಣೆಬೆನ್ನೂರಿನಲ್ಲಿ ಚರ್ಮ ಹದಮಾಡುವ ಬಗ್ಗೆ ತರಬೇತಿ ನೀಡುವ 
ಶಾಲೆ ಇದೆ. ಡಂಬಳ, ಮೆಡ್ಲೇರಿ, ನೆಗಳೂರು, ಗದಗ, ಗರಗ, ಹುಬ್ಬಳ್ಳಿ, ಕೊಣ್ಣೂರು, ಲಕ್ಕುಂಡಿ ಮತ್ತು ರಾಣೆಬೆನ್ನೂರುಗಳಲ್ಲಿ ಚರ್ಮ 
ಹದಮಾಡುವ ಕಸಬುದಾರರಿದ್ದಾರೆ. ಗದಗ, ಹಾನಗಲ್ಲು ಹಾವೇರಿ, ಹುಬ್ಬಳ್ಳಿ, ಕಲಘಟಗಿ, ನವಲಗುಂದ, ರಾಣೆಬೆನ್ನೂರುಗಳಲ್ಲಿ 
ಚರ್ಮದ ಕೆಲಸ ಮಾಡುವವರಿದ್ದಾರೆ. 


ಮರ ಕುಯ್ಯುವ ಉದ್ದಿಮೆ ಧಾರವಾಡ, ಹುಬ್ಬಳ್ಳಿ, ಅಳ್ಲಾವರ ಹಾಗೂ ಕಲಘಟಗಿಗಳಲ್ಲಿ ವಿಶೇಷವಾಗಿದೆ. ಅಳ್ದಾವರದಲ್ಲಿ ಬಿದಿರಿನ 
ವಸ್ತುಗಳನ್ನು ತಯಾರಿಸುತ್ತಾರೆ. ಜಿಲ್ಲೆಯಲ್ಲಿ ಕಲಘಟಗಿಯ ಮರದ ಬಣ್ಣದತೊಟ್ಟಿಲು, ನವಲುಗುಂದದ ಮರದ ತೊಟ್ಟಿಲು ಮತ್ತು 
ಆಟದ ಸಾಮಾನುಗಳು ಪ್ರಸಿದ್ಧವಾದವುಗಳು. ನವಲಗುಂದದಲ್ಲಿ ಬಣ್ಣದ ಆಕರ್ಷಕ ಜಮಖಾನೆ ನೇಯುತ್ತಾರೆ. ಗದಗದಲ್ಲಿ ಬಡಗಿಗಳ 
ಸಹಕಾರ ಸಂಸ್ಥೆ ಇದ್ದು ಅದು ಮೋಟಾರುಗಳ ಹೊರಭಾಗಗಳನ್ನು ತಯಾರಿಸುತ್ತದೆ. ಧಾರವಾಡದಲ್ಲಿ ಪದರ ಹಲಗೆ ತಯಾರಿಸುವ 


ಕಾರಖಾನೆ ಇದೆ. 


ಜಿಲ್ಲೆಯಲ್ಲಿ ಮಣ್ಣಿನ ಸಾಮಾನುಗಳ ತಯಾರಿಕೆ ಮತ್ತು ಮೆದುಕಲ್ಲಿನ ಪಾತ್ರೆಗಳ ತಯಾರಿಕೆಯನ್ನು ಕಾಣಬಹುದು. ಧಾರವಾಡ, 
ಲಕ್ಷೇಶ್ರರ, ಶಿಗ್ಗಲಿ, ಕಲಘಟಗಿ, ಬೆಳಗಲಪೇಟೆ ಮತ್ತು ಮುಗದಗಳು ಮಣ್ಣಿನ ವಸ್ತುಗಳ ತಯಾರಿಕೆಗೂ, ಬೆಳಗತ್ತಿ (ಶಿರಹಟ್ಟಿ ತಾಲೂಕು) 
ಕಲ್ಲಿನ ಪಾತ್ರೆಗಳ ತಯಾರಿಕೆಗೂ ಹೆಸರುವಾಸಿಯಾಗಿವೆ. 
, ಗದಗ, ಲಕ್ಷೇಶ್ವರ ಶಿರಹಟ್ಟಿ, ಹಾವೇರಿ, ಸವಣೂರು ಮತ್ತು ರಾಣೆಬೆನ್ನೂರುಗಳಲ್ಲಿ ಬೀಡಿ 
ಸವಣೂರಿನಲ್ಲಿ ತಯಾರಿಸುವ ಸಿಂಧನೂರು ಬೀಡಿಗಳು ರಾಜ್ಯದಾದ್ಯಂತ 
ಪ್ರಸಿದ್ಧಿಯಾಗಿವೆ. ಶಿಗ್ಲಿಯ ಶಂಕರ ಬೀಡಿ, ಹರಿಪುರ ಚಿನ್ನಪ್ಪನ ಬೀಡಿಗಳು ಜಿಲ್ಲೆಯಲ್ಲಿ ಮ ಆ ಐೌ ಬ ರ 
ಛಾಪ ಸಿನ್ನರ ಬೀಡಿ, ಬಾಗಿರಾಯಲ್‌ ಬೀಡಿ, ಸಿಂಧೂರ ಬೀಡಿಗಳನ್ನು ತಯಾರಿಸುವ ಶಾಖಗಳನ್ನು ಕ ಬ 


ಕಾಣಬಹುದಾಗಿದೆ. ರಾಣೆಬೆನ್ನೂರಲ್ಲಿ ಫೈಜ್‌ ಬೀಡಿ, ಧಾರವಾಡದಲ್ಲಿ ಎ. ರಹಮಾನ ಬೀಡಿ ಉತ್ಪಾದನೆಯಾಗುತ್ತವೆ. 
(೦೮ ಲ್‌ 


ಸಾತಂತ್ತ ಸಂಗ್ರಾಮದ ಕಾಲದಲ್ಲಿ ಧಾರವಾಡ ಜಿಲ್ಲೆ ಅಗ್ರಗಣ್ಯ ಪಾತ್ರಮಿಸಿತ್ತು. 1905-06ರಲ್ಲಿ ಕಾಣಿಸಿದ ಎವರ್ಟತಳಲ್ಲ 

ತ ಕಟರಾಯರೂ, ಅವರ ಮಿತ್ರರೂ ಬೆಂಕಿಕಡ್ಡಿ ಫೆನಿಲ್‌, ಬಳಪ, ಮಂಗಳೂರು ಹಂಚು, ಸಕ್ಕರೆ, ಸ್ವದೇಶಿ ಬಳೆ 

pi Spa ಷಃ ಸಲು ಕಾರ್ಯಾನೆ ಅಥವಾ ಕರ್ಮಶಾಲೆಗಳನ್ನು ತೆರೆದಿದ್ದರು. ಈ ಪ್ರಯೋಗಗಳು ಯಶ ಕಾಣಲಿಲ್ಲ 

pal pede ಚಳುವಳಿಗಳಿಗೆ ಬಲಬಂತು. ಮುಂದೆ ಖಾದಿ hg ಸಹಿಸೂ ಭದ್ರವಾಗಿ ಸತ್ತು: 
ಉಪ್ಪಿನ ಬೆಟ್ಟಗೇರಿ,. ಗರಗ, ಹೊಸರಿತ್ತಿ ಬೆಂಗೇರಿ, ಹೆಬಸೂರು, ರೋಣ, ಮುಂತಾದ ಕೇಂದ್ರಗಳಲ್ಲಿ ಈ ಉದ್ದಿಮು ಇಂ 


ನೂರಾರು ಜನರಿಗೆ ಉದ್ಯೋಗ ಕೊಡುತ್ತಿದೆ. 


ಜಿಲ್ಲೆಯ ಧಾರವಾಡ, ಹುಬ್ಬಳ್ಳಿ 
ಸುತ್ತುವ ಉದ್ಯಮವು ಪ್ರಮುಖ ಗೃಹ ಕೈಗಾರಿಕೆಯಾಗಿದೆ. 


334 ಧಾರವಾಡ ಜಿಲ್ಲೆ 


ಗದಗ, ಧಾರವಾಡ ಮತ್ತು ಹುಬ್ಬಳ್ಳಿಗಳಲ್ಲಿ ಮುದ್ರಣಾಲಯಗಳನ್ನು ವಿಶೇಷವಾಗಿ ಕಾಣಬಹುದು. ಹುಬ್ಬಳ್ಳಿಯಲ್ಲಿ ಸಂಯುಕ್ತ 
ಕರ್ನಾಟಕ ಹಾಗೂ ಪ್ರಜಾವಾಣಿ ದಿನ ಪತ್ರಿಕೆಗಳ ಮುದ್ರಣಾಲಯಗಳಿವೆ. ಸರಕಾರೀ ಮುದ್ರಣಾಲಯವೂ ಸಾಕಷ್ಟು ದೊಡ್ಡದು. ಇಲ್ಲಿ 
ದಕ್ಷಿಣ ಮರಾಠಾ ರೈಲ್ವೆ ಕಂಪನಿಯು 1888 ರಲ್ಲಿ ಸ್ಥಾಪಿಸಿದ ರೈಲ್ವೆ ಕಾರ್ಯಾಗಾರವಿದೆ. ಈಗ ಇದು ದಕ್ಷಿಣ ರೈಲ್ವೆಯ ಅಧೀನದಲ್ಲಿದೆ. 
ಇದು ಲೋಕೋಮೋಟಿವ್‌ಗಳು, ಉಗಿಬಂಡಿಗಳು, ವ್ಯಾಗನ್‌ಗಳು ಮೊದಲಾದವುಗಳನ್ನು ದುರಸ್ತಿಗೊಳಿಸುವುದರ ' ಜೊತೆಗೆ 
ಬೋಗಿಗಳನ್ನು ನಿರ್ಮಿಸುತ್ತದೆ. ಹುಬ್ಬಳ್ಳಿಯಲ್ಲಿ ಕಿರ್ಲೋಸ್ಕರ್‌ ಎಲೆಕ್ಟಿಕ್‌ ಕಾರ್ಯಾನೆ (1966) ಏಕೆ ಇಂಡಸ್ಟೀಸ್‌, ಏಕೆ ಕಾಸೆಟಿಕ್ಸ್‌ 
ಸಿಮೆಂಟ್‌ ಉತ್ಪನ್ನಗಳ ಘಟಕಗಳಿವೆ. ಸದರ್ನ್‌ ಮರಾಠಾ ಸ್ಪಿನ್ನಿಂಗ್‌ ಮತ್ತು ವೀವಿಂಗ್‌ ಜವಳಿಗಿರಣಿ 1883 ರಲ್ಲಿ ಸ್ಥಾಪನೆಗೊಂಡು 
ಮುಂದೆ ಭಾರತ್‌ ಮಿಲ್‌, ಕೆಲಕಾಲ ಮಹಾದೇವ್‌ ಟೆಕ್ಸ್‌ಟೈಲ್ಸ್‌ ಎಂದು ಒಡೆತನದೊಂದಿಗೆ ಹೆಸರನ್ನು ಬದಲಾಯಿಸಿತು. ಈಗ ರಾಜ್ಯ 
ಸರ್ಕಾರದ ಒಡತನಕ್ಕೆ ಸೇರಿದ್ದು ಜಿಲ್ಲೆಯ ಬಟ್ಟೆ ಗಿರಣಿಗಳಲ್ಲಿ ಅತ್ಯಂತ ಹಳೆಯದಾಗಿದೆ. ರಸ್ತೆ ಸಾರಿಗೆಯ ವಿಭಾಗೀಯ ಕಾರ್ಯಾಗಾರವು 
ಇಲ್ಲಿನ ಬೃಹತ್‌ ಕೈಗಾರಿಕೆಗಳಲ್ಲೊಂದಾಗಿದೆ. ಎನ್‌.ಜಿ.ಇ.ಎಫ್‌.ನ ಒಂದು ಘಟಕ 1988 ರಲ್ಲಿ ಇಲ್ಲಿ ಸ್ಥಾಪನೆಗೊಂಡಿತು. ಇಲ್ಲಿನ 
ಬೈರದೇವರ ಕೊಪ್ಪದ ಬಳಿಯಲ್ಲಿ ಸ್ಥಾಪನೆಗೊಂಡಿರುವ ಶಸ್ತ್ರ ಚಿಕಿತ್ಸಾಗಾರದ ಘಟಕವು ವಿಶೇಷ ಉದ್ಯಮವಾಗಿದೆ. ಬೆಲ್ಲದ್‌ ಅಂಡ್‌ 
ಕಂಪನಿ, ಸ್ಕೋಡಾ ಬೇರಿಂಗ್ಸ್‌, ಎಲ್‌.ಏ.ಟಿ.ಪ್ರಾಡಕ್‌ಟ್ಸ್‌ (ಬಿಸ್ಕತ್‌ ಕಾರ್ಯಾನೆ), ಅಸಿಟಲೀನ್‌ ಅನಿಲವನ್ನು ಉತ್ಪಾದಿಸುವ ಮಹಾಂತ್‌ 
ಇಂಜಿನಿಯರಿಂಗ ವರ್ಕ್ಸ್‌, ತ್ರಿಜ್ಯಾಕಾರ ಗೇಟುಗಳನ್ನು ಚಕ್ರ ಬಾಗಿಲುಗಳನ್ನು ತಯಾರಿಸುವ ಅಟೆಕ್‌ ಇಂಜಿನಿಯರ್ಸ್‌, ವಿದ್ಯುತ್‌ ಸಾಗಣೆ 
ವಾಹಕಗಳು, ಬೋಲ್ಡ್‌ನೆಟ್ಟುಗಳನ್ನು ತಯಾರಿಸುವ ಜ್ಯೋತಿ ಇಂಜಿನಿಯರ್‌ ವರ್ಕ್ಸ್‌, ಬಣ್ಣ ತಯಾರಿಸುವ ಧಾರವಾಡ ಪಾಲಿಕೋಟ್ಸ್‌ 
ಕಂಪನಿ, ಎರಕದ ವಸ್ತುಗಳನ್ನು ತಯಾರಿಸುವ ನವಲೂರಿನ ಬಿ.ವಿ. ಕೆಮಿಕಲ್ಸ್‌, ಲಕ್ಕಮನಹಳ್ಳಿಯ ಸೈಯೋಗ್‌ ಪ್ಲಾಸ್ಟಿಕ್ಸ್‌ ಅಂಡ್‌ 
ಕೆಮಿಕಲ್ಸ್‌, ಸತ್ತೂರ್‌ ಎಸ್ಟೇಟಿನ ಪ್ರಿಸಿಷನ್‌ ಇಂಜಿನಿಯರಿಂಗ್‌ ಹಾಗೂ ಅಗ್ವಾಫನ್‌ ಫುಡ್ಸ್‌ ಕಾರ್ಯಾನೆ, ಧಾನ್ಯಗಳ ಹಿಟ್ಟು ತಯಾರಿಕಾ 
ಘಟಕಗಳು, ಶಕ್ತಿ ಸ್ಟನ್‌ ಪೈಪು ಕಾರ್ಯಾನೆ ಇವು ಹುಬ್ಬಳ್ಳಿಯ ಪ್ರಮುಖ ಕಾರ್ಯ್ಪಾನೆಗಳು. ಧಾರವಾಡದಲ್ಲಿ ಟೈವಾಕ್‌ ಗಡಿಯಾರದ 
ಕಾರ್ಯಾನೆ ಹಾಗೂ ರಟ್ಟು ಮತ್ತು ಕ್ಯಾಲಿಕ್ಸಾತ್‌ ತಯಾರಿಕಾ ಕಾರ್ಹಾನೆಗಳು ಪ್ರಸಿದ್ಧವಾಗಿವೆ. ಧಾರವಾಡ ಪೇಢೆ ಖ್ಯಾತವಾದವು. 


ಹಳೆಯ ಕೈಗಾರಿಕೆಗಳು 


ಧಾರವಾಡ ಜಿಲ್ಲೆಯಲ್ಲಿ ಕೈಗಾರಿಕಾ ಬೆಳವಣಿಗೆಯು ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭವಾಗಿದ್ದರೂ ಕೆಲವು ಉದ್ಯಮಗಳು ಬ್ರಿಟಿಷರು 
ಭಾರತಕ್ಕೆ ಬರುವುದಕ್ಕೂ ಪೂರ್ವದಿಂದ ಪ್ರವರ್ಧಮಾನದಲ್ಲಿದುದನ್ನು ಕಾಣಬಹುದು. 


ಬ್ರಿಟಿಷರು ಬಂದ ನಂತರವೂ ಬಟ್ಟೆ ಉದ್ಯಮ ಜಿಲ್ಲೆಯಲ್ಲಿ ಬಲವಾಗಿತ್ತು. 1860 ರ ದಶಕದಲ್ಲಿ ಅಮೇರಿಕದ ಯಾದವೀ 
ಯುದ್ಧದ ಕಾಲಕ್ಕೆ ಹತ್ತಿ ಬೆಳೆಯ ಉಬ್ಬರ (ಕಾಟನ್‌ ಬೂಂ) ಕಾಣಿಸಿಕೊಂಡು ಮಾಯವಾದರೂ ತತ್ತಿ ಬೆಳೆಯು ಹೆಚ್ಚಿನ ಪ್ರಮಾಣದಲ್ಲಿ 
ಮುಂದುವರಿದು ಜಿನ್ನಿಂಗ್‌ ಮುಂತಾದ ಘಟಕಗಳ ಹೆಚ್ಚಳಕ್ಕೆ ದಾರಿಯಾಯಿತು. ಜಿಲ್ಲೆಯ ಹುಬ್ಬಳ್ಳಿ, ಗಜೇಂದ್ರಗಡ, ಗದಗ ಮತ್ತು 
ಬೆಟಗೇರಿಗಳು ಹತ್ತಿ ಬಟ್ಟೆ ತಯಾರಿಕಾ ಕೇಂದ್ರಗಳಾಗಿದ್ದವು. ಗದಗ ಮತ್ತು ಬೆಟಗೇರಿಗಳಲ್ಲಿ ಹುಬ್ಬಳ್ಳಿಗಿಂತಲೂ ಉತ್ತಮವಾದ ಸೀರೆಗಳನ್ನು 
ತಯಾರಿಸುತ್ತಿದ್ದರು. ಬಂಕಾಪುರ ' ಹತ್ತಿ ಮತ್ತು ಉಣ್ಣೆ "ಬಟ್ಟೆ ತಯಾರಿಕಾ ಕೇಂದ್ರವಾಗಿತ್ತು. ರಾಣೆಬೆನ್ನೂರು ಹತ್ತಿ ಉತ್ಪಾದನೆ ಮತ್ತು 
ಉಣ್ಣೆ ಬಟ್ಟೆ ತಯಾರಿಕೆಗೆ ಹೆಸರುವಾಸಿಯಾಗಿತ್ತು. ನರಗುಂದದಲ್ಲಿ 400 ಮಗ್ಗಗಳಿದ್ದು ಅಧಿಕ ಪ್ರಮಾಣದ ನೇಯ್ಗೆಯವರು ರೇಷ್ಮೆ 
ಸೀರೆಗಳನ್ನು ತಯಾರಿಸುತ್ತಿದ್ದರು. ಬ್ರಿಟಿಷರ ಬಟ್ಟೆ ಗಿರಣಿಗಳ ಜೊತೆ ಪೈಪೋಟಿ ಮಾಡಲು ಸಾಧ್ಯವಾಗದ ಭಾರತದ ಅನೇಕ ಕೈಮಗ್ಗಗಳು 
ಮತ್ತು ಬಟ್ಟೆ ಗಿರಣಿಗಳು ಮುಚ್ಚಲ್ಪಟ್ಟರೂ ಸಹ ಜಿಲ್ಲೆಯ ಹುಬ್ಬಳ್ಳಿ, ಬಂಕಾಪುರ, ಧಾರವಾಡ, ಹಾನಗಲ್ಲು ಮತ್ತು ರಾಣೆಬೆನ್ನೂರುಗಳಲ್ಲಿ 
ಹತ್ತಿ ನೂಲಿನ ಮತ್ತು ನೇಯ್ಗೆಯ ಉದ್ಯಮವು ಕಡಿಮೆಯಾಗುವುದಕ್ಕೆ ಬದಲು ಹೆಚ್ಚಾದವು. 1843 ರಲ್ಲಿ ಹುಬ್ಬಳ್ಳಿಯಲ್ಲಿದ್ದ ಮಗ್ಗಗಳ 
ಸಂಖ್ಯೆ 2,262. ಅವುಗಳ ಸಂಖ್ಯೆ 1875 ರಲ್ಲಿ 4,982 ಇದ್ದು ಉತ್ತಮ ದರ್ಜೆಯ ಸೀರೆ, ಖಣ ಮೊದಲಾದವುಗಳ ನೇಯ್ಗೆ 
ಕಾರ್ಯದಲ್ಲಿ ' ತೊಡಗಿದ್ದವು. 1872ರ ಜನಗಣತಿಯಂತೆ ಜಿಲ್ಲೆಯಲ್ಲಿ 1.14 ಲಕ್ಷ ಜನ ಚರಕದಿಂದ ನೂಲುತ್ತಿದ್ದರು. ನೂಲಿನ 
ಆಮದಿನ ಪರಿಣಾಮದಿಂದಾಗಿ ಮತ್ತು 1898 ರಲ್ಲಿ ಸ್ಥಾಪನೆಗೊಂಡ ಗದಗ ಕಾಟನ್‌ ಅಂಡ್‌ ಸ್ಪಿನ್ನಿಂಗ್‌ ಮಿಲ್ಲಿನಿಂದಾಗಿ ಗದಗಿನಲ್ಲಿ 
ಕೈಮಗ್ಗಗಳು ಕುಸಿಯಲಾರಂಭಿಸಿದವು. ರಾಣೆಬೆನ್ನೂರಿನಲ್ಲೂ ಕೈಮಗ್ಗಗಳು ಕಡಿಮೆಯಾಗತೊಡಗಿದವು. ಇವುಗಳ ಜೊತೆಗೆ ಬಣ್ಣ ಹಾಕುವ 
ಉದ್ದಿಮೆಗಳು ಕುಸಿಯಲಾರಂಭಿಸಿದವು. 


ಕೈಗಾರಿಕೆಗಳು 335 


ಹುಃ 
si 1881 ರಲ್ಲಿ ಒಂದು ಜಿನ್ನಿಂಗ್‌, ಎರಡು ಪ್ರೆಸ್ಸಿಂಗ್‌ ಮಿಲ್ಲುಗಳಿದ್ದವು. 1907 ರ ಸುಮಾರಿಗೆ ಇದರ ಪುರಸಭಾ 

ವಾ ೪ 
ಖಿಯಲ್ಲಿ 19 ಕಾರ್ಯಾನೆಗಳಿದ್ದವು. ಇವುಗಳ ಗುಂಪಿಗೆ ಒಂದು ರೈಲ್ವೆ ಕಾರ್ಯಾಗಾರ, ಸದರನ್‌ ಮರಾಠಾ ಸ್ಪಿನ್ನಿಂಗ್‌ ಮತ್ತು 


ವೀವಎಂಗ್‌ ಕಂಪನಿ ಮತ್ತು ಒಂದು ಬೋನ್‌ ಮಿಲ್‌ ಘಟಕ ಸೇರಿವೆ. ಇಲ್ಲಿ ಹೆಸರಿಸಬಹುದಾದ ಮತ್ತೊಂದು ಉದ್ಯಮವು ಕಂಚು 
ಮತ್ತು ತಾಮ್ರದ ಪಾತ್ರೆಗಳನ್ನು ತಯಾರಿಸುವುದಾಗಿದೆ. 


ಪ್ರಥಮ ವಿಶ್ವ ಯುದ್ಧದ ಕಾಲದಲ್ಲಿ (1914-18) ಹತ್ತಿ ಬೆಲೆಯು ಹೆಚ್ಚಿದುದರ ಪರಿಣಾಮವಾಗಿ ಜಿಲ್ಲೆಯ ಹತ್ತಿ ಉದ್ಯಮ 
ಕೇಂದ್ರಗಳಾದ ಗದಗ, ಹುಬ್ಬಳ್ಳಿಗಳು, ವ್ಯಾಪಾರ ಕೇಂದ್ರಗಳಾದ ನರಗುಂದ, ಹಾವೇರಿ, ರಾಣೆಬೆನ್ನೂರು ಮತ್ತು ಧಾರವಾಡಗಳು ಅಧಿಕ 
ಲಾಭ ಪಡೆದವು. 1921-22 ರಲ್ಲಿ ನವಲಗುಂದದ ಜಮಖಾನೆ ಉದ್ಯಮ ಕುಸಿಯಲಾರಂಭಿಸಿತು. ಆದರೆ ಇದೇ ಕಾಲಾವಧಿಯಲ್ಲಿ 
ಸ್ಥಾಪನೆಗೊಂಡ ಸಹಕಾರ ಸಂಘ ಇದರ. ಕುಸಿತವನ್ನು ತಡೆಗಟ್ಟಿತು. ಯುದ್ಧ ಕಾಲಾವಧಿಯಲ್ಲಿ ಧಾರವಾಡ ಮತ್ತು ಬೆಳಗಾವಿಯಲ್ಲಿದ್ದ 
ಎರಡು ಬೆಂಕಿಕಡ್ಡಿ ಕಾರಾನೆಗಳು ಮುಚ್ಚಲ್ಪಟ್ಟವು. (ಇವು ಸ್ವದೇಶ ಚಳುವಳಿಯ ಹಿನ್ನಲೆಯಲ್ಲಿ (1905-06) ಆರಂಭವಾಗಿದ್ದವು. 
ಇದಕ್ಕೆ ಬಹು ಮಟ್ಟಿನ ಕಾರಣ ಮೃದುಮರದ ಕೊರತೆ ಮತ್ತು ಸ್ಥಳೀಯ ಬಂಡವಾಳಗಾರರ ಸಹಕಾರದ ಅಭಾವ. ಇದೇ ಕಾಲಾವಧಿಯಲ್ಲಿ . 
ಒಂದು ಬೆಂಕಿಕಡ್ಡಿ ಕಾರ್ಬಾನೆಯು ಧಾರವಾಡದಲ್ಲಿ ಬೆಂಕಿಕಡ್ಡಿ ಉತ್ಪಾದನಾ ಕಾರ್ಯವನ್ನು ಮುಂದುವರಿಸಿತ್ತು. ಜಿಲ್ಲೆಯಲ್ಲಿ ಚರ್ಮ 
ಹದಮಾಡುವುದು ಮತ್ತು ಚರ್ಮೋದ್ಯಮವು ಮತ್ತೊಂದು ಪ್ರಮುಖ ಉದ್ಯಮವಾಗಿತ್ತ. 


ಹುಬ್ಬಳ್ಳಿಯಲ್ಲಿ ಹೆಸರಿಸಬಹುದಾದ ಮುಖ್ಯ ಕೈಗಾರಿಕೆಗಳ ಸಾಲಿಗೆ ಸಿದ್ದೇಶ್ವರ ಮತ್ತು ಕಂಪನಿ ಸೇರುತ್ತದೆ. ಇದನ್ನು ಸಿದ್ದಪ್ಪ ಚನ್ನಪ್ಪ 
ಮತ್ತು ನೀಲಕಂಠಪ್ಪ ಎಂಬ ಮೂರು ಕಮ್ಮಾರ ಸಹೋದರರು ಸಾಂಪ್ರದಾಯಿಕ ಯಂತ್ರದೊಂದಿಗೆ ಸ್ಥಾಪಿಸಿ ಮಾರುಕಟ್ಟೆಯ 
ಪೈಪೋಟಿಯನ್ನು ಎದುರಿಸಿ ಸುಭದ್ರ ಕಾರ್ಯಾನೆಯಾಗಿಸಿದರು. ಈ ಕಾರ್ಯಾನೆಯಿಂದ 1918 ರಲ್ಲಿ ಮೊಟ್ಟ ಮೊದಲ ತಿಜೋರಿ 
ತಯಾರಿಸಲ್ಪಟ್ಟಿತು. ಇದು ಅತ್ಯಂತ ಸುಂದರ ಮತ್ತು ಸುಭದ್ರವಾಗಿತ್ತು. ಇದರಿಂದ ಪ್ರೇರಿತರಾದ ಈ ಸಹೋದರರು ಕಾರ್ಪಾನೆಗೆ 
ರೋಲರ್‌ ಯಂತ್ರವನ್ನು ಅಳವಡಿಸಿ ಆಧುನೀಕರಿಸಿದರು. 1957 ರ ಹೊತ್ತಿಗೆ ಈ ಕಾರ್ಯಾನೆಯು 1 1/2 ಲಕ್ಷ ವೆಚ್ಚದಲ್ಲಿ ಸ್ವಂತ 
ಬಿಲ್ಲಿಂಗ್‌ನ್ನು ಹೊಂದಿದುದೇ ಅಲ್ಲದೆ ವಿದ್ಯುಚ್ಛಕ್ತಿ ಸಹಾಯದಿಂದ ಯಂತ್ರಚಾಲನಾ ಕಾರ್ಯ ನಿರ್ವಹಿಸುತ್ತಿತ್ತು. ಇದೇ ಕಾಲವಧಿಯಲ್ಲಿ 
ಈ ಕಂಪನಿಯು 6 ಲಕ್ಷ ರೂಗಳ ಉತ್ಪಾದನಾ ಬಂಡವಾಳವನ್ನು ಹೊಂದಿತ್ತು. ಕಂಪನಿಯು ತಿಜೋರಿಗಳ ತಯಾರಿಕೆಯ ಜೊತೆಗೆ 
ಸುರಕ್ಷಿತ ಕೊಠಡಿಗಳು, ಕುರ್ಚಿಗಳು, ಮೇಜುಗಳು, ಅಲೆರಗಳು, ರ್ಯಾಕುಗಳು' ಮೊದಲಾದವುಗಳನ್ನೂ ತಯಾರಿಸಿ ಮಾರಾಟ 
ಮಾಡುತ್ತಿತ್ತು ಇದೇ ಕಾಲಾವಧಿಯೊಳಗೆ ಈ ಕಾರ್ಯಾನೆಯು ವಾರ್ಷಿಕ 400 ತಿಜೋರಿಗಳಂತೆ ಒಟ್ಟು 3200 ತಿಜೋರಿಗಳನ್ನು 


ಉತ್ಪಾದಿಸಿತ್ತು. ಇದರಲ್ಲಿ 250 ಕಾರ್ಮಿಕರು ಕಾರ್ಯನಿರತರಾಗಿದ್ದರು. 


ಜಿಲೆಯಲ್ಲಿ 1921 ರಲ್ಲಿ ಮೂರು ಹತ್ತಿ ನೂಲಿನ ಮತ್ತು ನೇಯ್ಗೆ ಗಿರಣಿಗಳಿದ್ದು ಪ್ರತಿನಿತ್ಯ 2,037 ಮಂದಿ ಕಾರ್ಮಿಕರಿಗೆ 
ಉದ್ಯೋಗವನೊದಗಿಸಿದ್ದವು. ಇವುಗಳ ಜೊತೆಗೆ 78ಹತ್ತಿ ಜಿನ್ನಿಂಗ್‌ ಮತ್ತು ಪ್ರೆಸ್ಸಿಂಗ್‌ ಕಾರ್ಯಾನೆಗಳೂ ಸಹ ಕಾರ್ಯನಿರ್ವಹಿಸುತ್ತಿದ್ದವು. 
1938ರಲ್ಲಿ ಗದಗಿನಲ್ಲಿ 100 ಕೈಮಗ್ಗದ ಘಟಕಗಳಿದ್ದು 2,000 ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿದ್ದವು. ಇವುಗಳ ಜೊತೆಗೆ ಇಲ್ಲಿ 
1,000 ಸ್ವತಂತ್ರ ಕುಶಲ ಕಾರ್ಮಿಕರಿದ್ದರು. ಇದೇ ಕಾಲಾವಧಿಯಲ್ಲಿ ಹುಬ್ಬಳ್ಳಿಯಲ್ಲಿ 50 ಕೈಮಗ್ಗದ ಘಟಕಗಳಿದ್ದವು. ಇಲ್ಲಿಯೂ ಸಹ 
1000 ಸ್ವತಂತ್ರ ಕುಶಲ ಕಾರ್ಮಿಕರಿದ್ದರು. 

1948ರ ಕಾರಾನೆಗಳ ಕಾಯ್ದೆಗೆ ಅನುಗುಣವಾಗಿ 1952ರ ಸುಮಾರಿಗೆ ಜಿಲ್ಲೆಯಲ್ಲಿ 114 ಹತ್ತಿ ಜಿನ್ನಿಂಗ್‌ ಮತ್ತು ಪ್ರೆಸ್ಸಿಂಗ್‌ 
ನೋಂದಣಿಗೊಂಡಿದ್ದವು. ಇವುಗಳ ಪೈಕಿ 44 ಕಾರ್ಯಾನೆಗಳು ಹುಬ್ಬಳ್ಳಿ ಮತ್ತು ಗದಗ ಪಟ್ಟಣಗಳಲ್ಲಿ ಕೇಂದ್ರೀಕೃತ 
ಗೊಂಡಿದವು. ಇವು "ಸೀಸನಲ್‌ ' ಕಾರ್ಯಾನೆಗಳಾಗಿದ್ದು ಪ್ರತೀ ವರ್ಷದ ಮಾರ್ಚ್‌ ಮಾಹೆಯಿಂದ ಆಗಸ್ಟ್‌ ಹ 
ಕಾರ್ಯತತ್ವರರವಾಗಿರುತ್ತಿದ್ದವು. ಉಳಿದ ಕಾಲಾವಧಿಯಲ್ಲಿ ಇವುಗಳ ಪೈಕೆ ಕೆಲವು ಕಾರ್ಯಾನೆಗಳು ಕಡಲೆಕಾಯಿ ಛೇಂಗಾ)ಸಪ್ಪೆ ತೆಗೆಯುವ 
ಯುವ ಕಾರ್ಯದಲ್ಲಿ ತೊಡಗಿಸಲ್ಪಡುತ್ತಿದ್ದವು. ಧಾರವಾಡ ಮತ್ತು. ಹುಬ್ಬಳ್ಳಿ ತಾಲೂಕುಗಳು ಹತ್ತಿ ಉತ್ಪಾದನೆಗೆ 


ಕಾರ್ಯಾನೆಗಳು 


ಮತು ತೆಗೆ | 
ಈ ಭಾಗದಲ್ಲಿ ಕೈಮಗ್ಗಗಳು ಮತ್ತು ಅವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕರ ಸಂಖ್ಯೆ ಅಧಿಕ 


ತು. 1948 ರ ಕಾರ್ಯಾನೆಗಳ ಕಾಯ್ದೆಯನ್ವಯ ಇಲ್ಲಿ ಏಳು ಕಾರಾನೆಗಳು ನೋಂದಣಿಗೊಂಡವು. ಇವುಗಳ ಪೈಕಿ 
ಮೂರು ಕಾರ್ಯಾನೆಗಳು ಬೃಹತ್‌ ಪ್ರಮಾಣದ ಸಂಯುಕ್ತ ಗಿರಣಿಗಳಾಗಿದ್ದು ನೂಲು ತೆಗೆಯುವ ಮತ್ತು ಬಟ್ಟೆ ನೇಯುವ ಕಾರ್ಯದಲ್ಲಿ 


336 | ಧಾರವಾಡ ಜಿಲ್ಲೆ 


ತೊಡಗಿದ್ದವು. ಉಳಿದ ನಾಲ್ಕು ಗಿರಣಿಗಳು ವಿದ್ಯುತ್‌ ಗಿರಣಿಗಳಾಗಿದ್ದು ನೇಯ್ಗೆ ಕಾರ್ಯದಲ್ಲಿ ಮಾತ್ರ ತೊಡಗಿದ್ದವು. ಸಂಯುಕ್ತ 
ಗಿರಣಿಗಳ ಪೈಕಿ ಎರಡು ಗಿರಣಿಗಳು ಹುಬ್ಬಳ್ಳಿಯಲ್ಲೂ ಮತ್ತೊಂದು ಗಿರಣಿಯು ಗದಗಿನಲ್ಲೂ ಕಾರ್ಯ ನಿರ್ವಹಿಸುತ್ತಿದ್ದವು. ವಿದ್ಯುತ್‌ 
ಗಿರಣಿಗಳು ಹುಬ್ಬಳ್ಳಿ, ಗದಗ, ಬ್ಯಾಡಗಿ ಮತ್ತು ಕರ್ಜಗಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. 1951 ರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 
ಜಿಲ್ಲೆಯ ಏಳು ಗಿರಣಿಗಳಲ್ಲಿ ಕಾರ್ಯನಿರತರಾಗಿದ್ದ ಕಾರ್ಮಿಕರ ಸಂಖ್ಯೆ 2,428. ವಿದ್ಯುತ್‌ ಗಿರಣಿಗಳಲ್ಲಿ ಕಾರ್ಯ ನಿರತರಾಗಿದ್ದವರ 
ಸಂಖ್ಯೆ 108. | 


ಜಿಲ್ಲೆಯಲ್ಲಿ 1951 ರಲ್ಲಿ 14 ಸಾಮಾನ್ಯ ಇಂಜಿನಿಯರಿಂಗ್‌ ಉದ್ದಿಮೆಗಳಿದ್ದವು. ಇವುಗಳ ಪೈಕಿ 13 ಉದ್ದಿಮೆಗಳಲ್ಲಿ ಪ್ರತಿನಿತ್ಯ 
471 ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದರು. ಜಿಲ್ಲೆಯ 14 ಇಂಜಿನಿಯರಿಂಗ್‌ ಉದ್ದಿಮೆಗಳ ಪೈಕಿ ಎಂಟು ಉದ್ದಿಮೆಗಳು 
ಹುಬ್ಬಳ್ಳಿಯಲ್ಲೂ ಉಳಿದವುಗಳು ಗದಗಿನಲ್ಲೂ ಇದ್ದು ಕಬ್ಬಿಣ ಮತ್ತು ಉಕ್ಕಿನ ಸಾಮಾನುಗಳನ್ನು ಉತ್ಪಾದಿಸುವುದರ *ಜೊತೆಗೆ ರಿಪೇರಿ 
ಕಾರ್ಯಾವನ್ನು ಮಾಡುತ್ತಿದ್ದವು. ಹುಬ್ಬಳ್ಳಿಯಲ್ಲಿ ಒಂದು ರಾಸಾಯನಿಕ ಕಾರಾನೆ ಹಾಗೂ ಒಂದು ಸಿದ್ದ ಉಡುಪನ್ನು ತಯಾರಿಸುವ 
ಉದ್ಯಮ ಕಾರ್ಯನಿರ್ವಹಿಸುತ್ತಿದ್ದವು. ಧಾರವಾಡದಲ್ಲಿ ನಯಹಲಗೆ ಮತ್ತು ಟೀ ಪೆಟ್ಟಿಗೆಗಳನ್ನು ತಯಾರಿಸುವ ಕಾರ್ಪಾನೆಯಿತ್ತು. 
1949 ರಲ್ಲಿ ಮುದ್ರಣ ಮತ್ತು ಪುಸ್ತಕಗಳಿಗೆ ಕವಚವನ್ನು ತಯಾರಿಸುವ 9 ಮುದ್ರಣಾಲಯಗಳಿದ್ದು ಪ್ರತಿನಿತ್ಯ 176 ಮಂದಿ 
ಕೆಲಸಗಾರರಿಗೆ ಉದ್ಯೋಗವನ್ನೊದಗಿಸಿದ್ದವು. 1951 ರಲ್ಲಿ ಜಿಲ್ಲೆಯ ಅಳ್ನಾವರ, ಆಲೂರು, ಹಾನಗಲ್ಲು ಮತ್ತು ಕಲಘಟಗಿಗಳಲ್ಲಿ 
ನಾಲ್ಕು ಬತ್ತದ ಗಿರಣಿಗಳಿದ್ದವು. ಇವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಮಿಕರ ಸಂಖ್ಯೆ 26. ಇದೇ ಕಾಲಾವಧಿಯಲ್ಲಿ ಎರಡು 
ಮರಸೀಳುವ ಗಿರಣಿಗಳು ಹುಬ್ಬಳ್ಳಿ ಮತ್ತು ಅಳ್ಗಾವರಗಳಲ್ಲಿದ್ದು ಪ್ರತಿನಿತ್ಯ 57 ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿದ್ದವು. ಹೊಳೆ 
ಆಲೂರಿನಲ್ಲಿ ಸ್ಥಾಪನೆಗೊಂಡಿದ್ದ ರೇಷ್ಮೆ ನೂಲು ತೆಗೆಯುವ ಕಾರ್ಪಾನೆಯು ಪ್ರತಿನಿತ್ಯ 25 ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸುತ್ತಿತ್ತು. 
ಜಿಲ್ಲೆಯಲ್ಲಿ 16 ಎಣ್ಣೆ ಗಿರಣಿಗಳಿದ್ದು ಪ್ರತಿನಿತ್ಯ 374 ಮಂದಿಗೆ ಉದ್ಯೋಗ ದೊರಕಿಸಿಕೊಟ್ಟಿದ್ದವು. ಈ 16 ಗಿರಣಿಗಳ ಪೈಕಿ 11 
ಗಿರಣಿಗಳು ಗಜೇಂದ್ರಗಡ, ಗದಗ ಮತ್ತು ಹುಬ್ಬಳ್ಳಿಗಳಲ್ಲಿ ಕೇಂದ್ರೀಕೃತಗೊಂಡಿದ್ದವು. 

ಜಿಲ್ಲೆಯ ಸಣ್ಣ ಕೈಗಾರಿಕೆಗಳ ಸಾಲಿನಲ್ಲಿ ಬಿದಿರಿನ ಉದ್ಯಮವು ಪ್ರಮುಖವಾದದ್ದು ಧಾರವಾಡ, ಅಳ್ಗಾವರ, ರಾಣೆಬೆನ್ನೂರು, 
ಕಲಘಟಗಿ ಮತ್ತು ಗದಗ ಈ ಉದ್ದಿಮೆಯ ಪ್ರಮುಖ ಕೇಂದ್ರಗಳಾಗಿದ್ದು ವಿವಿಧ ಬಗೆಯ ಚಾಪೆಗಳು, ಪೀಠೋಪಕರಣಗಳು 
ಮೊದಲಾದವುಗಳು ತಯಾರಿಸಲ್ಪಡುತ್ತಿದ್ದವು. 1951 ರಲ್ಲಿ ಜಿಲ್ಲೆಯಲ್ಲಿ 1900ಬೀಡಿ ತಯಾರಿಕಾ ಘಟಕಗಳಿದ್ದು 5,800 ಕಾರ್ಮಿಕರಿಗೆ 
ಉದ್ಯೋಗವನ್ನೊದಗಿಸಿದ್ದವು. ಇದೇ ಕಾಲಾವಧಿಯಲ್ಲಿ ಕಮಾಧಿಕೆಯಲ್ಲಿ 1799 ಮಂದಿ ಕಾರ್ಮಿಕರು ವ್ಯವಸಾಯೋಪಕರಣಗಳ 
ತಯಾರಿಕೆ ಮತ್ತು ರಿಪೇರಿ ಕೆಲಸಗಳಲ್ಲಿ ತೊಡಗಿದ್ದರು. ಬಡಗಿ ವೃತ್ತಿಯಲ್ಲಿ 6,100 ಮಂದಿ ಹಾಗೂ ಇಟ್ಟಿಗೆ ಮತ್ತು ಹಂಚಿನ 
ಉದ್ದಿಮೆಯಲ್ಲಿ 162 ಮಂದಿಯೂ ಕಾರ್ಯನಿರ್ವಹಿಸುತ್ತಿದ್ದರು. 1946 ರಲ್ಲಿ ತಾತ್ಕಾಲಿಕ ಜವಳಿ ನಿಯಂತ್ರಕರು (ಪ್ರೊವಿಜನಲ್‌ 
ಟೆಕ್ಸ್‌ಟೈಲ್ಸ್‌ ಕಂಟ್ರೋಲರ್‌) ಕೈಗೊಂಡ ಕೈಮಗ್ಗಗಳ ಗಣತಿಯಂತೆ ಜಿಲ್ಲೆಯಲ್ಲಿ 12,965 ಕೈಮಗ್ಗಗಳು 5,220 ಘಟಕಗಳ ವಶದಲ್ಲಿದ್ದವು. 
ಜಿಲ್ಲೆಯಲ್ಲಿ ಸಹಕಾರಿ ಆಂದೋಲನವು ಕೈಮಗ್ಗದ ಉದ್ಯಮಿಗಳನ್ನು ಪ್ರಗತಿ ಪಥದಲ್ಲಿ ಸಾಗಿಸಿದೆ. 1952 ರಲ್ಲಿ ಜಿಲ್ಲೆಯಲ್ಲಿ 34 ಹತ್ತಿ 
ಕೈಮಗ್ಗ ನೇಯ್ಗೆ ಸಹಕಾರ ಸಂಘಗಳಿದ್ದವು. ಅವುಗಳಲ್ಲಿ ತೊಡಗಿಸಿದ್ದ ಷೇರು ಬಂಡವಾಳ ಮತ್ತು ಪುದುವಟ್ಟುಗಳು (ರಿಸರ್ವಫಂಡ್‌) 
ಅನುಕ್ರಮವಾಗಿ ರೂ.1,24,341 ಮತ್ತು ರೂ.1,95,840 . ಬಹುಸಂಖ್ಯಾತ ಸಹಕಾರ ಸಂಘಗಳು ತಮ್ಮ ಸದಸ್ಯರಿಗೆ ಹತ್ತಿ ನೂಲನ್ನು 
ಹಂಚಿಕೆ ಮಾಡುತ್ತಿದ್ದರೆ ಮತ್ತೆ ಕೆಲವು ಸಹಕಾರ ಸಂಘಗಳು ತಮ್ಮ ಸದಸ್ಯರು ಉತ್ಪಾದಿಸುವ ಸರಕುಗಳನ್ನು ಮಾರಾಟ ಮಾಡುವ 
ಕಾರ್ಯದಲ್ಲಿ ತೊಡಗಿದ್ದವು. 1950 ರಲ್ಲಿ ಜಿಲ್ಲೆಯ ಹೊಸರಿತ್ತಿ ಮತ್ತು ಶಿರೋಳಗಳಲ್ಲಿ ಸರ್ಕಾರಿ ನೇಯ್ಗೆ ಶಾಲೆಗಳು, ಹೆಬಸೂರಿನಲ್ಲಿ 
ಸರ್ಕಾರಿ ಹತ್ತಿ ನೇಯ್ಗೆ ಪ್ರದರ್ಶನ ತಂಡ ಮತ್ತು ಗದಗ ಬೆಟಗೇರಿಯಲ್ಲಿ ಬಣ್ಣ ಹಾಕುವ ಮತ್ತು ಛಾಪಹಾಕುವ (ಪ್ರಿಂಟಿಂಗ್‌) 
ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದವು. 


ಧಾರವಾಡ ಜಿಲ್ಲೆಯು ಕೈಮಗ್ಗದ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನದಲ್ಲಿತ್ತು. 1931 ರ ಸಣ್ಣ ಕೈಗಾರಿಕೆಗಳ 
ಗಣತಿಯಂತೆ ಜಿಲ್ಲೆಯಲ್ಲಿ 5,042 ಕೈ ಮಗ್ಗದ ಘಟಕಗಳಿದ್ದು 17,794 ಮಂದಿಗೆ ಉದ್ಯೋಗವನ್ನೊದಗಿಸಿದ್ದವು. ಜಿಲ್ಲೆಯ ಒಟ್ಟು 
5,042 ಕೈಮಗ್ಗದ ಘಟಕಗಳ ಪೈಕಿ 2,008 ಘಟಕಗಳು ಗ್ರಾಮಾಂತರ ಪ್ರದೇಶದಲ್ಲೂ 3,034 ಘಟಕಗಳು ನಗರ ಪ್ರದೇಶಗಳಲ್ಲೂ 
ಇದ್ದವು. ಜಿಲ್ಲೆಯಲ್ಲಿದ್ದ 17,794 ಮಂದಿ ಉದ್ಯೋಗಿಗಳ ಪೈಕಿ 4,077 ಗಂಡಸರು, 2,366 ಮಹಿಳೆಯರು ಮತ್ತು 149 ಮಂದಿ 


ಕೈಗಾರಿಕೆಗಳು 337 


ಮಕ್ಕಳು ಗಾ ಸ ಹಿ 4 

ನ ನಾರ ಪ್ರದೇಶದಲ್ಲೂ; 7,756ಮಂದ್ಣ ಪುರುಷರು, 3,061 ಮಹಿಳೆಯರು ಮತ್ತು 365 ಮಕ್ಕಳು ನಗರ ಪ್ರದೇಶಗಳ 
ಘೇ pe ಲ್ಲೂ ಇದ್ದರು. ಅಗಡಿ, ಧಾರವಾಡ, ಗದಗ, ಬಿಟಗೇರಿ, ಗಜೇಂದ್ರಗಡ, ಹಲಗೇರಿ, ಹೆಬ್ಬೂರು, ಹುಬ್ಬಳ್ಳಿ, ನರಗುಂದ, 
ವಲಗುಂದ, ರಾಣೆಬೆನ್ನೂರು, ಶಿರೋಳ, ಶಿಗ್ಲಿ ಮತ್ತು ತುಮಿನ ಕಟ್ಟಿ ಇವು ಜಿಲ್ಲೆಯ ಕೈಮಗ್ಗದ ಬಟ್ಟೆ ತಯಾರಿಕೆಯ ಪ್ರಮುಖ 
ಕೇಂದ್ರಗಳು. ನ 


ಇದಲ್ಲದೆ ಖಾದಿ ಕ್ಷೇತ್ರದಲ್ಲಿ ಜಿಲ್ಲೆಯ ರೋಣ ತಾಲೂಕಿನ ಆಸೂಟಿ ಮತ್ತು ರೋಣಗಳಲ್ಲಿ ನವಲಗುಂದ ತಾಲೂಕಿನ 
ನವಲಗುಂದ, ಗೊಬ್ಬರ ಗುಂಪಿ ಮತ್ತು ಮೊರಬಗಳಲ್ಲಿ ನರಗುಂದ ತಾಲೂಕಿನ ನರಗುಂದದಲ್ಲಿ ಧಾರವಾಡ ತಾಲೂಕಿನ ಉಪ್ಪಿನ 
ಬೆಟಗೇರಿಯಲ್ಲಿ ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯಲ್ಲಿ ಮತ್ತು ಹಾವೇರಿ ತಾಲೂಕಿನ ಮೋಟೆಬೆನ್ನೂರಿನಲ್ಲಿ ಕೈಯಿಂದ ನೂಲು 
ತೆಗೆಯುವವರಿದ್ದರು. 1951 ರಲ್ಲಿ ಇವರ ಸಂಖ್ಯೆ 5000 ಕ್ಕೂ ಹೆಚ್ಚು ಇತ್ತು. ಇವರು ಉತ್ಪಾದಿಸುತ್ತಿದ್ದ ನೂಲು ಸುಮಾರು 190 
ಮಗ್ಗಗಳಿಗೆ ಸಾಕಾಗವಷ್ಟಿದ್ದು ಪ್ರತಿವರ್ಷವೂ 20,000 ಗಜಗಳಷ್ಟು ಖಾದಿ ಬಟ್ಟೆ ತಯಾರಿಕೆಗೆ ಪೂರಕವಾಗಿತ್ತು. 


ಉಣ್ಣೆ ಕಂಬಳಿಯ ಉತ್ಪಾದನೆಯಲ್ಲಿ ಧಾರವಾಡ ಜಿಲ್ಲೆಯು ಹೆಸರುವಾಸಿಯಾಗಿದೆ. ಮೆಡ್ಲೇರಿಯ ಕಂಬಳಿಗಳು ದಕ್ಷಿಣ 
ಇಂಡಿಯಾದಲ್ಲೇ ಪ್ರಸಿದ್ಧಿ ಪಡೆದವುಗಳಾಗಿದ್ದವು. 1951ರ ಸಣ್ಣ ಕೈಗಾರಿಕೆಗಳ ಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 403 ಉಣ್ಣೆ ಘಟಕಗಳಿದ್ರು 
1,011 ಮಂದಿಗೆ ಉದ್ಯೋಗವನ್ನೊದಗಿಸಿದ್ದವು. ಕೈಗಾರಿಕಾ ಮತ್ತು ಆರ್ಥಿಕ ಸಮೀಕ್ಷಾ ಸಮಿತಿಯ (1938-40) ವರದಿಯ ಪ್ರಕಾರ 
ಮೆಡ್ಬೇರಿಯಲ್ಲಿ 150 ಮಗ್ಗಗಳಿದ್ದವು ಮತ್ತು ಇದು ಕಂಬಳಿ ತಯಾರಿಕೆಯ ದೊಡ್ಡಕೇಂದ್ರವೆನಿಸಿಕೊಂಡಿತ್ತು. ಐರಣಿ, ಡಂಬಳ, ಗುತ್ತಲ, 
ಕೊಣ್ಣೂರು, ಕೊಟಬಾಗಿ, ಲಕ್ಕುಂಡಿ, ಮೋಟೆಬೆನ್ನೂರು, ನಾಗಲೂರು ಮತ್ತು ರಾಣೆಬೆನ್ನೂರು ಇವು ಜಿಲ್ಲೆಯ ಇತರ ಕೇಂದ್ರಗಳು. 
ಜಿಲ್ಲೆಯಿಂದ ಪ್ರತೀವರ್ಷ ಸುಮಾರು 100 ವ್ಯಾಗನ್‌ಗಳಷ್ಟು ಉಣ್ಣೆಯು ಬೊಂಬಾಯಿ, ಮಂಗಳೂರು ಮತ್ತು ಮದರಾಸುಗಳಿಗೆ 
ರವಾನೆಯಾಗುತ್ತಿತ್ತು. 

ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳ ತಯಾರಿಕೆಯಲ್ಲಿ ಹುಬ್ಬಳ್ಳಿಯು ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಕೇಂದ್ರವೆನಿಸಿದೆ. 
ಗದಗವು ಜಿಲ್ಲೆಯ ಮತ್ತೊಂದು ಕೇಂದ್ರ. ಹುಬ್ಬಳ್ಳಿಯಲ್ಲಿ 1951 ರಲ್ಲಿ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳನ್ನು ತಯಾರಿಸುವ 
ಉದ್ದಿಮೆಗಳಿದ್ದು 1,500 ಕುಶಲಕರ್ಮಿಗಳಿಗೆ ಉದ್ಯೋಗವನ್ನೊದಗಿಸಿದ್ದವು. ಇದಲ್ಲದೆ ಹುಬ್ಬಳ್ಳಿಯಲ್ಲಿ ಕಬ್ಬಿಣದ ತಿಜೋರಿ ಹಾಗೂ 
ಕುರ್ಚಿ ಮುಂತಾದವುಗಳನ್ನು ತಯಾರಿಸುವ ಸಿದ್ದೇಶ್ವರ ಕಂಪನಿ (1918) ಬಹಳ ಪ್ರಸಿದ್ಧವಾಗಿತ್ತು. 


ಎಣ್ಣೆ ತೆಗೆಯುವ ಉದ್ಯಮದಲ್ಲಿ ಜಿಲ್ಲೆಯು ರಾಜ್ಯದಲ್ಲಿಯೇ ಪ್ರಮುಖಸ್ಥಾನವನ್ನು ಪಡೆದಿದೆ. 1951 
ಜಿಲ್ಲೆಯಲ್ಲಿ 64 ಉದ್ಯಮಗಳು 361 ಮಂದಿಗೆ ಉದ್ಯೋಗವನ್ನೊದಗಿಸಿದ್ದವು. ಅಣ್ಣಿಗೇರಿ, ಗದಗ, ಹುಬ್ಬಳ್ಳಿ, ಲಕ್ಷ್ಮೇಶ್ವರ ಮತ್ತು ನರಗುಂದ 
ಇವು ಜಿಲ್ಲೆಯ ಈ ಉದ್ಯಮದ ಪ್ರಮುಖ ಕೇಂದ್ರಗಳಾಗಿದ್ದವು. 
ಜಿಲ್ಲೆಯ ಸಣ್ಣ ಕೈಗಾರಿಕೆಗಳ ವ್ಯಾಪ್ತಿಗೆ ಕುಂಬಾರಿಕೆ, ಮಂಡಕ್ಕಿ ಮತ್ತು ಅವಲಕ್ಕಿ ತಯಾರಿಕೆ, ಚರ್ಮೋದ್ಯಮ, ಮರಗೆಲಸ 
ಮುಂತಾದವುಗಳು ಸೇರುತ್ತವೆ. 1951ರ ಗಣತಿಯಂತೆ ಜಿಲ್ಲೆಯಲ್ಲಿ 1,275 ಮಂದಿ ಕುಶಲಕರ್ಮಿಗಳು ಕುಂಬಾರಿಕೆಯಲ್ಲೂ ಸ 
ಮಂದಿ ಮಂಡಕ್ಕಿ ಮತ್ತು ಅವಲಕ್ಕಿ ತಯಾರಿಕೆಯಲ್ಲೂ 2,803 ಮಂದಿ ಚರ್ಮೋದ್ಯಮದಲ್ಲೂ ಕಾರ್ಯನಿರತರಾಗಿದ್ದರು. ಸುಮಾರು 
100 ಸಂಸಾರಗಳು ಮರಗೆಲಸ ಮತ್ತು ಬಣ್ಣ ಹಾಕುವ ಉದ್ಯಮದಲ್ಲಿ ತೊಡಗಿದ್ದವು. ಇವರು ಮರದ ಬೊಂಬೆಗಳು, ಭರ: 
ಲಕಿಗಳು, ತೊಟ್ಟಿಲುಗಳು, ಮಂಚಗಳು, ಮೊದಲಾದವುಗಳನ್ನು ತಯಾರಿಸುತ್ತಿದ್ದರು. ಜಿಲ್ಲೆಯ ವಾಯುಗುಣವು ರೇಷ್ಮೆ ಕೃಷಿಗೆ 
ಅನುಕೂಲವಾಗಿದ್ದು ರೇಷ್ಮೆ ಕೈಗಾರಿಕೆಗೆ ನೆರವನ್ನೊದಗಿಸುತ್ತಿದೆ. 1951 ರಲ್ಲಿ ಸುಮಾರು 20 ರೈತರು ರೇಷ್ಮೆ ಗೂಡುಗಳ ಸನ 
ಕಾರ್ಯದಲ್ಲಿ ತೊಡಗಿದ್ದರು. ಇವರ ಪೈಕಿ 15 ರೈತರು ಸ್ವಂತ ಹಿಪ್ಪು ನೇರಳೆ ಕೃಷಿಕರಾಗಿದ್ದರು. ಉಳಿದ ಐವರಲ್ಲಿ ಮೂರು ಫಿ 
ರಾಜ್ಯ ಬರನ ನೆರವಿನಿಂದಲೂ, ಇಬ್ಬರು ಬೊಂಬಾಯಿ ಸಿಲ್ಕ ಫಿಲೇಚರ್‌ ಲಿಮಿಟೆಡ್‌ ನೆರವಿನಿಂದಲೂ ಕಾರ್ಯ ನಿರ್ವಹಿಸುತ್ತಿದ್ದರು. 


338 ಧಾರವಾಡ ಜಿಲ್ಲೆ 


ಕೋಷ್ಠಕ | 


ಧಾರವಾಡ ಜಿಲ್ಲೆಯಲ್ಲಿ 1956 ರಲ್ಲಿದ್ದ ಪ್ರಮುಖ ಉದ್ದಿಮೆಗಳು ಮತ್ತು ಅವುಗಳಲ್ಲಿ ದಿನನಿತ್ಯ ಕಾರ್ಯ ನಿರ್ವಹಿಸುತ್ತಿದ್ದ 
ಕಾರ್ಮಿಕರ ಸಂಖ್ಯೆ ಹೀಗಿದೆ. 


ಅ) ಸರ್ವಕಾಲಿಕ ಉದ್ಯಮಗಳು 
1. ಬಟ್ಟೆ ತಯಾರಿಕೆ 6 2,275 
2. ಇಂಜಿನಿಯರಿಂಗ್‌ 16 685 
3. ಆಹಾರ, ಪಾನೀಯ ಮತ್ತು ತಂಬಾಕು 13 | 955 
4. ಖನಿಜಗಳು ಮತ್ತು ಅದಿರುಗಳು ] 17 
5. ಕಾಗದ ಮತ್ತು ಮುದ್ರಣ 8 249 
6. ಮರಮಟ್ಟು, ಕಲ್ಲು ಮತ್ತು ಗಾಜು ತಯಾರಿಕೆ 2 38 
7. ಇತರೆ 3 75 
ಒಟ್ಟು ಸರ್ವಕಾಲಿಕ ಉದ್ಯಮಗಳು 49 4294 
ಆ) ಯತುಮಾನ ಉದ್ಯಮಗಳು 
| ಆಹಾರ, ಪಾನೀಯ ಮತ್ತು ತಂಬಾಕು 24 623 
2 ಜಿನ್ನಿಂಗ್‌ ಮತ್ತು ಪ್ರೆಸಿಂಗ್‌ 104 5176 
ಒಟ್ಟು ಯತುಮಾನದ ಉದ್ಯಮಗಳು 128 .: | 5799 
ಒಟ್ಟು (ಅಆ) 177 10,093 


ಆಧಾರ: ಮೈಸೂರು ರಾಜ್ಯದಲ್ಲಿ 1956 ರಲ್ಲಿದ್ದ ಬೃಹತ್‌ ಕೈಗಾರಿಕೋದ್ಯಮಗಳು, ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು. 


ಪ್ರಸ್ತುತ ಸ್ಥಿತಿ 

ಧಾರವಾಡ ಜಿಲ್ಲೆಯಲ್ಲಿ 1993-94 ರಲ್ಲಿ ಒಟ್ಟು 47 ಬೃಹತ್‌ ಮತ್ತು ಘುಧ್ಯಮ ಪ್ರಮಾಣದ ಕೈಗಾರಿಕಾ ಘಟಕಗಳಿದ್ದು 
17,533.80 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ 27,477 ಕಾರ್ಮಿಕರಿಗೆ ಉಟ್ಯೋಗವನ್ನೊದಗಿಸಿವೆ. ಇದೇ ಕಾಲಾವಧಿಯಲ್ಲಿ 
13,826 ಸಣ್ಣ ಪ್ರಮಾಣದ ಕೈಗಾರಿಕೆಗಳಿದ್ದು 9,436.89 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ 76.441 ಮಂದಿ ಕಾರ್ಮಿಕರಿಗೆ 
ಉದ್ಯೋಗವನ್ನು ಒದಗಿಸಿದ್ದವು. ಜಿಲ್ಲೆಯಲ್ಲಿ 140 ಸಹಕಾರ ಸಂಘಗಳು 80 ನೋಂದಾಯಿತ ಸಂಸ್ಥೆಗಳು ಮತ್ತು 650 ವೈಯಕ್ತಿಕ 
ಫಲಾನುಭವಿಗಳು ಖಾದಿ ಮತ್ತು ಗ್ರಾಮೋದ್ಯೋಗ ಕಾರ್ಯದಲ್ಲಿ ತೊಡಗಿದ್ದವು. 1993-94 ರ ಗಣತಿಯಂತೆ ಜಿಲ್ಲೆಯಲ್ಲಿ 2,164 
ವಿದ್ಯುತ್‌ ಮಗ್ಗಗಳಿದ್ದು 1,040 ಮಂದಿಗೆ ಉದ್ಯೋಗವನ್ನೊದಗಿಸಿದ್ದವು. 1987-88 ರ ಗಣತಿಯಂತೆ ಜಿಲ್ಲೆಯಲ್ಲಿ 10,006 
ಕೈಮಗ್ಗಗಳಿದ್ದವು. 1993-94 ರಲ್ಲಿ ಜಿಲ್ಲೆಯಲ್ಲಿ 54,260 ಕುಶಲಕರ್ಮಿಗಳಿದ್ದು (ಇವರಲ್ಲಿ ನೇಕಾರರೂ ಸೇರಿದ್ದಾರೆ) ವಿವಿಧ ಗೃಹ 
ಮತ್ತು ಕರಕುಶಲ ಉದ್ಯಮದಲ್ಲಿ ನಿರತರಾಗಿದ್ದರು. ಇದೇ ಕಾಲಾವಧಿಯಲ್ಲಿ ಜಿಲ್ಲೆಯಲ್ಲಿ ನಾಲ್ಕು ಕೈಗಾರಿಕಾ ವಸಾಹತುಗಳಿದ್ದು (ಗೋಕುಲ 
ಕೈಗಾರಿಕಾ ವಸಾರ-ತು, ಲಕಮನಹಳ್ಳ ಕೈಗಾರಿಕಾ ವಸಾಹತು, ಗದಗ ಕೈಗಾರಿಕೆ ವಸಾಹತು ಮತ್ತು ರಾಣೆಬೆನ್ನೂರು ಕೈಗಾರಿಕಾ ವಸಾಹತು) 
430 ಮಳಿಗೆಗಳನ್ನು ಹೊಂದಿದ್ದವು. ಜಿಲ್ಲೆಯ ಲಕಮನಹಳ್ಳಿ, ಸತ್ತೂರ, ರಾಯಾಪುರ, ಕಿಲಗೇರಿ, ಗೋಕುಲ, ತಾರಿಹಾಳ ಮತ್ತು 
ಬೇಲೂರಗಳಲ್ಲಿ ಕೈಗಾರಿಕಾ ವಲಯಗಳಿದ್ದು 429 ನಿವೇಶನಗಳನ್ನು ನಿರ್ಮಿಸಲಾಗಿತ್ತು. ಸ 


ಕೈಗಾರಿಕೆಗಳು 339 


ವಿದ್ಯುಚ್ಛಕ್ತಿ 


ಸ್ವಾತಂತ್ರ್ಯಪೂರ್ವದಲ್ಲಿ ಡೀಜಲ್‌ ಬಳಸಿ ವಿದ್ಯುತ್ತನ್ನು ಪೂರೈಸುವ ಖಾಸಗಿ ಕಂಪನಿಗಳು ಜಿಲ್ಲೆಯ ಏಳು ಪಟ್ಟಣಗಳಲ್ಲಿದ್ದವು. 
ಹುಬ್ಬಳ್ಳಿ (ಆಮಟೆ ಮತ್ತು ಕಂಪನಿ, 1924), ಧಾರವಾಡ (ದೇಸಾಯಿ ಮತ್ತು ಕಂಪನಿ, 1933), ಗದಗ (ಮಾನ್ವಿ ಎಲೆಕ್ಟ್ರಿಕಲ್‌ ಪವರ್‌ 
ಸಪ್ಪಯರ್ಸ್‌, 1926), ರಾಣೆಬೆನ್ನೂರು. (1935), ಬ್ಯಾಡಗಿ (1937), ಶಿರಹಟ್ಟಿ ಹಾಗೂ ಕುಂದಗೋಳಲ್ಲಿ ಇವು 
ಕಾರ್ಯನಿರ್ವಹಿಸುತ್ತಿದ್ದವು. 1944 ರಲ್ಲಿ ಹುಬ್ಬಳ್ಳಿಯ ಕಂಪನಿಯನ್ನು ರಾಷ್ಟ್ರೀಕರಿಸಲಾಯಿತು. ಈ ವಿದ್ಯುತ್ತು ತೀರ *ುಟ್ಟಿಯಾಗಿದ್ದು 
ಕೈಗಾರಿಕೆಗಳಲ್ಲಿ ಬಳಸುವುದು ಅಷ್ಟೊಂದು :ಲಾಭದಾಯಕವಾಗಿರಲಿಲ್ಲ. ಧಾರವಾಡ ಜಿಲ್ಲೆಯು ಏಕೀಕರಣ ಪೂರ್ವದಲ್ಲಿ ಮುಂಬೈ 
ರಾಜ್ಯದ ಮೂರು ವಿದ್ಯುತ್‌ ವಿಭಾಗಗಳಲ್ಲಿ ಒಂದಾದ ಪುಣೆ ವಿಭಾಗಕ್ಕೆ ಸೇರಿತ್ತು. 


ಏಕೀಕರಣದ ನಂತರ ಜಲವಿದ್ಯುತ್‌ ಪೂರೈಕೆ ಆರಂಭವಾಯಿತು. 1957ರಲ್ಲಿ ಕರ್ನಾಟಕ ವಿದ್ಯುತ್‌ ಮಂಡಲಿ ಅಸ್ತಿತ್ವಕ್ಕೆ ಬಂತು. 
ಆಗ ಖಾಸಗಿ ಕಂಪನಿಗಳು ರಾಷ್ಟ್ರೀಕರಣಗೊಂಡವು. ಜಿಲ್ಲೆಯಲ್ಲಿ ಶರಾವತಿಯಿಂದ ಜಲ ವಿದ್ಯುತ್‌ ವಿತರಣೆ 1961 ರಿಂದ 
ಆರಂಭವಾಯಿತು. 


ಹುಬ್ಬಳ್ಳಿಯಲ್ಲಿ ಒಂದು ಅಭಿಗ್ರಾಹಿ ಕೇಂದ್ರವಿದ್ದು (೦ಸೀವಿಂಗ್‌ ಸ್ಟೇಶನ್‌) ಕಾಳೀ ಯೋಜನೆಯ ಅಂಬಿಕಾನಗರ ಬಳಿಯ ನಾಗರುರಿ 
ಕೇಂದ್ರದಿಂದ ಹೆಚ್ಚು ವೋಲ್ಟೆಜ್‌ನ ಲೈನ್‌ಗಳ ಮೂಲಕ ಹುಬ್ಬಳ್ಳಿಗೆ ತಂದು ವಿದ್ಯುತ್ತನ್ನು ವಿತರಿಸಲಾಗುತ್ತದೆ. ಜಿಲ್ಲೆಯಲ್ಲಿ ನಾಲ್ಕು 
ವಿದ್ಯುತ್‌ ವಾಹಕ ಲೈನುಗಳು ವಿದ್ಯುತ್ತಿನ ಸಾರಿಗೆಗೆ ನೆರವಾಗುತ್ತಿವೆ. 


ಶರಾವತಿಯಿಂದ ಅಗ್ಗದ ವಿದ್ಯುತ್‌ ಬಂದನಂತರ ಕೈಗಾರಿಕೆಗಳಿಗೆ ಹೆಚ್ಚಿನ ಬೆಂಬಲ ದೊರೆಯಿತು. ಬೆಳಕುಕಾಣದ ಹಳ್ಳಿಗಳು, 
ಮನೆಗಳಿಗೆ ವಿದ್ಯುತ್ತು ಪ್ರವಹಿಸಿತು. ಅನೇಕ ಹೊಸ ಉದ್ದಿಮೆಗಳು ಆರಂಭಗೊಂಡವು. ಧಾರವಾಡ ಜಿಲ್ಲೆಯಲ್ಲಿ 1990-91 ರಲ್ಲಿ 
ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯ ಒಂದು ವೃತ್ತ ಕಛೇರಿ, ನಾಲ್ಕು ವಿಭಾಗೀಯ ಕಛೇರಿಗಳು ಮತ್ತು 20 ಉಪ ವಿಭಾಗೀಯ 
ಕಛೇರಿಗಳು ಎದ್ಯುತ್‌ ಪೂರೈಕೆ ಮತ್ತು ಉಸ್ತುವಾರಿ ಕಾರ್ಯದಲ್ಲಿ ತೊಡಗಿದ್ದವು. ವೃತ್ತ ಕಛೇರಿ ಮತ್ತು ವಿಭಾಗೀಯ ಕಛೇರಿ 1 ಮತ್ತು 
2 ಇವುಗಳ ಕೇಂದ್ರಸ್ಥಾನ ಹುಬ್ಬಳ್ಳಿಯಲ್ಲಿಯೂ ಉಳಿದೆರಡು ವಿಭಾಗೀಯ ಕಛೇರಿಯ ಕೇಂದ್ರಸ್ಥಾನಗಳು ಗದಗ ಮತ್ತು 
ಹಾವೇರಿಯಲ್ಲಿಯೂ ಇದ್ದವು. ಹುಬ್ಬಳ್ಳಿಯ ವಿಭಾಗೀಯ ಕಛೇರಿ 1 ರ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿಯ ಉಪವಿಭಾಗೀಯ ಕಛೇರಿ-1 ಮತ್ತು 
2, ಧಾರವಾಡ ನಗರ ಉಪ ವಿಭಾಗೀಯ ಕಛೇರಿ ಮತ್ತು ಧಾರವಾಡ ಗ್ರಾಮಾಂತರ ಉಪ ವಿಭಾಗೀಯ ಕಛೇರಿಗಳು ಸೇರಿದ್ದವು. 
ಹುಬ್ಬಳ್ಳಿಯ ವಿಭಾಗೀಯ ಕಛೇರಿ-2ರ ವ್ಯಾಪ್ತಿಗೆ ಕಲಘಟಗಿ, ಕುಂದಗೋಳ, ಶಿಗ್ಗಾಂವಿ, ಸವಣೂರು ಮತ್ತು ಲಕ್ಷೇಶ್ಚರ ಉಪವಿಭಾಗೀಯ 
ಕಛೇರಿಗಳು ಸೇರಿದ್ದವು. ಗದಗ ವಿಭಾಗೀಯ ಕಛೇರಿಯ ವ್ಯಾಪ್ತಿಗೆ ಗದಗ ನಗರ, ಗದಗ ಗ್ರಾಮಾಂತರ, ಮುಂಡರಗಿ, ನರಗುಂದ, 
ರೋಣ ಮತ್ತು ನವಲಗುಂದ ಉಪ ವಿಭಾಗೀಯ ಕಛೇರಿಗಳು ಸೇರಿದ್ದವು. ಹಾವೇರಿಯ ವಿಭಾಗೀಯ ಕಛೇರಿಯ ಆಡಳಿತ ವ್ಯಾಪ್ತಿಯಲ್ಲಿ 
ಹಾವೇರಿ, ಹಾನಗಲ್‌, ರಾಣೆಬೆನ್ನೂರು, ಹಿರೇಕೆರೂರು ಮತ್ತು ಬ್ಯಾಡಗಿ ಇವುಗಳ ಉಪವಿಭಾಗೀಯ ಕಚೇರಿಗಳಿದ್ದವು. 

ಕೋಷ್ಠಕ 5.2 


1991 ರ ಮಾರ್ಚ್‌ ಅಂತ್ಯದವರೆ ಜಿಲ್ಲೆಯಲ್ಲಿದ್ದ ವಲಯವಾರು 
ಮತ್ತು ಘಟಕನಾರು ಒಟ್ಟು ಅಭಿಗ್ರಾಹಿ ಕೇಂದ್ರಗಳು 


ಸವಾ ಗ SN SES SEVIS TSENG 
ಕಸಂ. ವಿಭಾಗದ ಹೆಸರು 220 ಕೆಏ. 110 ಕೆಏ 66 ಕೆಎ 33 ಕಿಏ ಒಟ್ಟು 
|. ಹುಬ್ಬಳ್ಳಿ-! ] | K 6 | 
2. ಹುಬ್ಬಳ್ಳಿ-2 a | ಕ 6 6 
3. ಗದಗ - 2 ಹ 5 7 
4. ಹಾವೇರಿ 5 2 I 6 9 
i 
| 5 | 23 30 
A ಸ ಸಂಭು ಭಾಸ ಸರಾ ರರರರಾರಾ- 
ಆಧಾರ: ವಾರ್ಷಿಕ ವರದಿ 1990-91 @ 31), ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ವೃತ್ತ ಕಚೀರಿ, ಹುಬ್ಬಳ್ಳಿ. 


340 : ಧಾರವಾಡ ಜಿಲ್ಲೆ 


ಕೋಷ್ಠಕ 5.3 


ಧಾರವಾಡ ಜಿಲ್ಲೆಯಲ್ಲಿ 1994 ಮಾರ್ಚ್‌ ಅಂತ್ಯದವರೆಗೂ ಇದ್ದ ತಾಲೂಕುವಾರು ವಿವಿಧ ವಿದ್ಯುತ್‌ ವಿತರಣಾ 
ಜಾಲ ಮತ್ತು ಅವುಗಳ ಉದ್ದ (ಕಿ.ಮೀ)ವನ್ನು ಈ ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿದೆ. 


ರ 


ಕ್ರಸಂ. ತಾಲೂಕು ಹ್ಹೆ ಲೋಟೆನ್‌ಷನ್‌ ಕ್ರಸಂ. ತಾಲೂಕು ಷನ್‌ ಲೋಟೆನ್‌ಷನ್‌ 
1. ಧಾರವಾಡ 633.320 1,079.290 ಸ 10. ಶಿಗ್ಗಾವಿ "327.850 581.125 
2. ಹುಬ್ಬಳ್ಳಿ 421.920 1,354.11 11. ಕಲಘಟಗಿ 416.359 672.570 
3. ಗದಗ 490.499 1,194.439 12. ಹಾನಗಲ್‌ 638.046 1,062.043 
4. ರೋಣ 537.925 1,304.511 13. ಹಿರೇಕೆರೂರು 556.037 1,211.883 
೨. ನರಗುಂದ 135.850 200.950 14. ಹಾವೇರಿ ' 488.090 1,217.772 
6. ನವಲಗುಂದ 303.735 349.470 15. ಬ್ಯಾಡಗಿ 275.765 | 714.819 
7. ಮುಂಡರಗಿ 404.922 712.764 16. ರಾಣೆಬೆನ್ನೂರು 657.353 1,576.801 
8. ಶಿರಹಟ್ಟ 429.650 711.290 17. ಕುಂದಗೋಳ 287.731 300.334 , 
9. ಸವಣೂರು 317.270 537.350 ಒಟ್ಟು 7322322 OO 214,781.522 

ಕೋಷ್ಟಕ 5.4 


ಧಾರವಾಡ ಜಿಲ್ಲೆಯಲ್ಲಿ 1994 ರ ಮಾರ್ಚ್‌ ಅಂತ್ಯದವರೆಗೂ ಇದ್ದ ತಾಲೂಕುವಾರು ವಿವಿಧ 
ವಿದ್ಯುತ್‌ ಘಟಕಗಳ ವಿದ್ಯುತ್‌ ಪೂರೈಕೆಯ ವಿವರ. 


ಕ್ರ. ತಾಲೂಕು ಗ್ರಾಮಗಳು ಗೃಹಗಳು ಸರ್ವವಿದ್ಯುತ್‌ ವಾಣಿಜ್ಯ ಉದ್ದಿಮೆ ನೀರಾವರಿ ಕುಡಿಯುವ ಬೀದಿದೀಪ ಹೆಚ್‌.ಟಿ. ಭಾಗ್ಯ 
ಸಂ. ಗೃಹಗಳು (ಎಲ್‌.ಟಿ) ಪಂಪ್‌ ಸೆಟ್‌ ನೀರು ಆನುಭವಿಗಳು ಜ್ಯೋತಿ 
1. ಧಾರವಾಡ ೫0: 0:78 ೭1298 60M ALO : 38 :-- 35253 4 3,102 
2. ಹುಬ್ಬಳ್ಳಿ 58 51,378 19508 13568 4529 1482 147 3361 4 5 
3. ಗದಗ s +o KS NS BSS ಯು SS ಉಬ್ಬಿ ENCE SS 
4. ರೋಣ 91 (16) 13340 321 4. 706 483 136 4128. ೬ ೨2886 
5. ನರಗುಂದ ಜಾ, 7,345 228 #1 351 ೩8 . 59. : ೩30 ಹ ಜ್‌ 
6. ನವಲಗುಂದ ಶ್ವ 15,631 42 1410 414 969 132 1622 3 2744 
7. ಮುಂಡರಗಿ 48 (2) 6,057 165 556. 175 260 54 6390 3 1463 
8. ಶಿರಹಟ್ಟಿ 76 (8) 12089 242 133 482 ೩೦61 97 258 2 3,697 
9. ಸವಣೂರು 62 (1) 7,714 257 s2 35 2606 120 1,720 2 4000 
10. ಶಿಗ್ಗಾಂವ 92 (1) 9,911 182 1468 33 - 1130 4s 18% swe 3.483 
11. ಕಲಘಟಗಿ 82 - 8,728 116 77 347 1542 92 2,740 ಇ. 3,145 
12. ಹಾನಗಲ್‌ 143 14,235 343 815 466 274 109 1684 1} 4265 


13. ಹಿರೇಕೆರೂರು 125 - 15,762 297 934 422 3,967 114 3,935 4,229 


ಕೈಗಾರಿಕೆಗಳು | 341 


ಎಕೆ ವು ಗಳು ಗೃಹಗಳು ಸರ್ವವಿದ್ಧತ್‌ ವಾಣಿಜ್ಯ ಉದ್ದಿಮೆ ನೀರಾವರಿ ಕುಡಿಯುವ ಬೀದಿದೀಪ ಹೆಚ್‌.ಟಿ. ಭಾಗ್ಯ 
ಗೃಹಗಳು (ಎಲ್‌.ಟಿ) ಪಂಪ್‌ ಸೆಟ್‌ ನೀರು ಆನುಭವಿಗಳು ಜ್ಯೋತಿ 
14. ಹಾವೇರಿ 88 17,266 1,350 2298 83 4012. -107 4,004 5 4,145 
15. ಬ್ಯಾಡಗಿ 63 - 8,492 ಇ, 893 1236 7 ಕಳಾ. 1117 144 ಗಾ 
16. ರಾಣೆಬೆನ್ನೂರು . 103 - 19,756 959-20 sg: 11597 3,183 14 4296 
17. ಕುಂದಗೋಳ 57 (1) 11463 175 893 248 ೧೦5 ತಿಕ ಪ ಟಿ ತ್‌್‌. 
ಒಟ್ಟು 1344 (37) 2,77,041 39,169 . 38,687 14252 42,125 1920 52229 14 . 59,175 
ವಿ.ಸೂ.: ಆವರಣದಲ್ಲಿ ಕೊಟ್ಟಿರುವುದು ಉಪಗ್ರಾಮಗಳ ಸಂಖ್ಯೆ 
ಆಧಾರ: ಕ.ವಿ.ಮಂಡಳಿ ವೃತ್ತಕಚೇರಿ, ಹುಬ್ಬಳ್ಳಿ. 
ಕೋಷ್ಟಕ 5.3 
ಧಾರವಾಡ ಜಿಲ್ಲೆಯಲ್ಲಿ 1994 ರ ಮಾರ್ಚ್‌ ಅಂತ್ಯದವರೆಗೂ ಇದ್ದ ತಾಲೂಕುವಾರು ವಿವಿಧ ಘಟಕಗಳ 
ವಿದ್ಯುತ್‌ ಬೇಡಿಕೆಯ ವಿವರ (ಮೆ.ವ್ಯಾಗಳಲ್ಲಿ 

ಕ್ರಸಂ. ತಾಲೂಕು... ಗೃಹಗಳು. ಸರ್ವವಿದ್ಯುತ್‌ ವಾಣಿಜ್ಯ... ಕೈಗಾರಿಕೆ ನೀರಾವರಿ ಪಂಪು ಕುಡಿಯುವ ಹೆಚ್‌.ಟಿ. ಒಟ್ಟು 

ಗೃಹಗಳು (ಎಲ್‌.ಟಿ) ಸೆಟ್ಟುಗಳು. ನೀರು ಯೋಜನೆ ಉದ್ದಿಮೆ 
]. ಧಾರವಾಡ ೫92 28.45 6.75 ೨.48 11.38 1.01 7.64 68.63 
2. ಹುಬ್ಬಳ್ಳಿ 12.85 50.95 15.65 1359 6.70 0.97 1365 11038 
3. ಗದಗ 6.53 8.76 1.41 7.42 8.38 | 1.39 6.21 40.10 
4. ರೋಣ 3.33 0965-02] 2.0... 1408 1.00 - 21.7 
& ಡಾ SR CULE SIL ತಾಜಾ gc 
6. ನವಲಗುಂದ 3.90 1.29 0.56 0.98 3.63 0.99 0.65 12.00 
7. ಮುಂಡರಗಿ 1.51 0.50 0.20 0.46 10.01 0.40 160 14.68 
8. ಶಿರಹಟ್ಟ 3.02 0.72 0.54 1.09 7.50 0.74 0.76 14.37 
9. ಸವಣೂರು 1.81 0.72 0.17 1.85 11-72 0.55 0.50 732 
10. ಶಿಗ್ಗಾಂವಿ 1.98 0.41 0.35 1.02 5.08 0.41 ಎ 
11. ps 1.72 0.28 0.27 1.56 6.93 0.45 0.48 11.69 
12. ಹಾನಗಲ್‌ 1.58 0.82 0.38 1.40 11.50 0.52 025 1645 
13. ಹಿರೇಕೆರೂರು '" 298 2.01 1.38 1.41 14.72 0.52 ತಿ 
4 ಜಾನೇ 3.45 3.38 1.25 1.92 13.55 0.49 020 2424 
15. ಬ್ಯಾಡಗಿ 1.69 2,10 ಓಟ್‌ 8.92 0.52 «153 
16. ರಾಣಿಬೆನ್ನೂರು 5.12 2.98 1.27 2.72 18.47 8.00 ಎ. 3856 
17. ಕುಂದಗೋಳ 2.25 0.43 0.45 0.82 0.92 0.12 . . 499 
ಒಟ್ಟು 63.44 105.44 32.46 47.49 156.59 18.48 3344 447.34 


ಆಧಾರ: ಕ.ಏ.ಮಂ. ವೃತ್ತ ಕಚೇರಿ, ಹುಬ್ಬಳ್ಳಿ 


342 ಧಾರವಾಡ ಜಿಲ್ಲೆ 


ಕೈಗಾರಿಕಾ ಪ್ರಕಾರಗಳು 

ಧಾರವಾಡ ಜಿಲ್ಲೆಯಲ್ಲಿರುವ ಕೈಗಾರಿಕೆಗಳನ್ನು ಪ್ರಧಾನವಾಗಿ ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು, ಸಣ್ಣ 
ಪ್ರಮಾಣದ ಕೈಗಾರಿಕೆಗಳು, ಖಾದಿ ಮತ್ತು ಗ್ರಾಮೋದ್ಯೋಗ, ಕೈಮಗ್ಗ ಮತ್ತು ವಿದ್ಯುತ್‌ ಮಗ್ಗಗಳು, ಗೃಹ ಕೈಗಾರಿಕೆ ಮತ್ತು ಕರಕುಶಲ 
ಕೈಗಾರಿಕೆಗಳು ಹಾಗೂ ರೇಷ್ಮೆ ಕೈಗಾರಿಕೆ ಎಂದು ಆರು ಗುಂಪುಗಳಾಗಿ ವಿಂಗಡಿಸಬಹುದು. 


ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು: ಜಿಲ್ಲೆಯಲ್ಲಿ 1993-94ರಲ್ಲಿ ಒಟ್ಟು 47 ಬೃಹತ್‌ ಮತ್ತು ಮೆಧ್ಯಮ 
ಪ್ರಮಾಣದ ಕೈಗಾರಿಕೆಗಳಿದ್ದವು. ಇವುಗಳಲ್ಲಿ ತೊಡಗಿಸಿದ್ದ ಬಂಡವಾಳ 17,533.80ಲಕ್ಷ ರೂಪಾಯಿ. ಇವುಗಳಲ್ಲಿ ಕೆಲಸ ಮಾಡುತ್ತಿದ್ದ 
ಕಾರ್ಮಿಕರ ಸಂಖ್ಯೆ 27,477. ಜಿಲ್ಲೆಯಲ್ಲಿ ಒಂಬತ್ತು ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅನುಷ್ಠಾನದ ವಿವಿಧ 
ಹಂತದಲ್ಲಿದ್ದವು. ಇವುಗಳ ಮೇಲೆ ತೊಡಗಿಸಿರುವ ಬಂಡವಾಳ 3,875 ಲಕ್ಷ ರೂಪಾಯಿ. ಇವು 2,335 ಮಂದಿಗೆ 
ಉದ್ಯೋಗವನ್ನೊದಗಿಸಲಿವೆ. | | 


ಮಹದೇವ ಜವಳಿ ಗಿರಣಿ 


ಮಹದೇವ ಜವಳಿ ಗಿರಣಿಯು 1898ರಲ್ಲಿ ಹುಬ್ಬಳ್ಳಿಯಲ್ಲಿ ಸ್ಥಾಪನೆಗೊಂಡಿತು. ಫೋರ್ಬಸ್‌ ಮತ್ತು ಫೋರ್ಬಸ್‌ ಎಂಬ 
ಬ್ರಿಟಿಷ್‌ ಕಂಪೆನಿಯವರಿಂದ ಸ್ಥಾಪಿಸಲ್ಪಟ್ಟಿದ್ದ ಇದು ಕಾಲಾನಂತರ ಭಾರತ್‌ ಮಿಲ್‌, ಮಹಾದೇವ ಟೆಕ್ಟ್‌ಟೈಲ್ಲ್‌ ಎಂದು ಮುಂತಾದ. 
ಬೇರೆ ಬೇರೆ ಮಾಲೀಕತ್ವದಲ್ಲಿ ನಡೆಸಲ್ಪಟ್ಟಿತು. ಕೇಂದ್ರ ಸರ್ಕಾರವು ಇದನ್ನು 1979ರಲ್ಲಿ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು 1986ರಲ್ಲಿ 
ರಾಜ್ಯ ಸರ್ಕಾರದ ಆಡಳಿತ ವ್ಯಾಪ್ತಿಗೊಳಪಡಿಸಿತು. ನೂಲು ತಯಾರಿಕೆ, ಬಟ್ಟೆ ನೇಯ್ಗೆ ಬಣ್ಣ ಹಾಕುವುದು, ಪ್ರಿಂಟಿಂಗ್‌ ಮತ್ತು 
ಜಿನ್ನಿಂಗ್‌ ಹಾಗೂ ಪ್ರೆಸ್ಸಿಂಗ್‌ ವಿಭಾಗಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದ ಈ ಗಿರಣಿ ಕರ್ನಾಟಕ ರಾಜ್ಯ ಜವಳಿ ಸಂಸ್ಥೆಯ ಸ್ವಾಮ್ಮಕ್ಕೆ 
ಒಳಪಟ್ಟಿದೆ. ಈ ಗಿರಣಿಯಲ್ಲಿ 1994ರ ಮಾರ್ಚ್‌ ಅಂತ್ಯದ ವೇಳೆಯಲ್ಲಿ 12,000 ಕದಿರುಗಳು ಕಾರ್ಯನಿರ್ವಹಿಸುತ್ತಿದ್ದು 20 
ಕೌಂಟಿನ ನೂಲನ್ನು ತಯಾರಿಸಲಾಗುತ್ತಿತ್ತು. ಇದು ಜಿನ್ನಿಂಗ್‌ ಮತ್ತು ಪ್ರೆಸ್ಸಿಂಗ್‌ ವಿಭಾಗದಲ್ಲಿಯು ಕಾರ್ಯತತ್ಪರವಾಗಿತ್ತು. ಇದಕ್ಕೆ 
ಬೇಕಾಗುವ ಕಚ್ಚಾ ಸರಕುಗಳಾದ ಹತ್ತಿ ಮತ್ತು ಅರಳೆಯನ್ನು ಒಕ್ಕಲುತನ ಹುಟ್ಟುವಳಿ ಮಾರುಕಟ್ಟೆ ಸಮಿತಿ, ಹುಬ್ಬಳ್ಳಿ, ಇದರಿಂದ 
ಕೊಳ್ಳಲಾಗುತ್ತದೆ. ಇದರಲ್ಲಿ 534 ಮಂದಿ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದರು. ಇದು 1993-94ರಲ್ಲಿ 522.90 ಲಕ್ಷ 
ರೂಪಾಯಿಗಳ ಮೌಲ್ಯದ 11.07 ಲಕ್ಷ ಕೆ.ಜಿ.ಗಳಷ್ಟು ಸರಕನ್ನು ಉತ್ಪಾದಿಸಿತ್ತು. ಇಲ್ಲಿ ಉತ್ಪಾದನೆಗೊಂಡ ಸರಕು ಕರ್ನಾಟಕ ರಾಜ್ಯದ 
ಜೊತೆಗೆ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಮಾರಾಟಗೊಳ್ಳುತ್ತದೆ. 


ಸಂಗಂ ಎಕ್ಸ್‌ಟ್ಸಾಕ್ಟ್‌ಸ್‌ 


ಸಂಗಂ ಎಕ್ಸ್‌ಟ್ಟಾಕ್ಟ್‌ಟ್ಸ್‌ ನಿಯಮಿತವು ಧಾರವಾಡ ಜಿಲ್ಲೆಯ ಕುಮಾರಪಟ್ಟಂನಲ್ಲಿ 1978ರಲ್ಲಿ ಸ್ಥಾಪಿತಗೊಂಡಿತು. 1994ರ 
ಮಾರ್ಚ್‌ ಅಂತ್ಯದ ವೇಳೆಗೆ ಇದರಲ್ಲಿ ತೊಡಗಿಸಿದ್ದ ಬಂಡವಾಳವು 18.45 ಲಕ್ಷ ರೂ.ಗಳಷ್ಟಿತ್ತು ಮತ್ತು ಈ ಕಾಖರ್ಯಾನೆಯು 126 
ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿತ್ತು. ಈ ಕಾರ್ಯಾನೆಯು ಉಪಯೋಗಿಸುವ ಕಚ್ಚಾ ಸರಕುಗಳಾದ ಬತ್ತದ ಹೊಟ್ಟು, ಹಿಂಡಿ 
ಮೊದಲಾದವುಗಳನ್ನು ಧಾರವಾಡ ಜಿಲ್ಲೆಯಿಂದ ಮತ್ತು ನೆರೆಯ ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳಿಂದ 
ಪಡೆಯಲಾಗುತ್ತಿದೆ. ಈ ಕಾರ್ಯಾನೆಯಲ್ಲಿ 1993-94ರಲ್ಲಿ 1027.49 ಲಕ್ಷ ರೂ.ಗಳ ಮೌಲ್ಯದ 5,366 ಮೆ.ಟನ್‌ ಎಣ್ಣೆಯನ್ನು 
ಉತ್ಪಾದಿಸಲಾಗಿತ್ತು. ಇಲ್ಲಿ ಉತ್ಪಾದಿಸಲ್ಪಟ್ಟ ಎಣ್ಣೆಯು ಬೊಂಬಾಯಿ, ಹೈದರಾಬಾದು, ಇಂದೂರು ಮೊದಲಾದ ಕಡೆಗಳಲ್ಲಿ 
ಮಾರಾಟಗೊಳ್ಳುತ್ತದೆ. ಇದರಲ್ಲಿ ಉತ್ಪಾದಿಸಿದ ಎಣ್ಣೆ ತೆಗೆದ ಆಹಾರ ಪದಾರ್ಥಗಳು ಪಶು ಹಾಗೂ ಕೋಳಿಗಳ ಆಹಾರಗಳಾಗಿ 
ರಾಜ್ಯದಲ್ಲಿ ಹಾಗೂ ನೆರೆ ರಾಜ್ಯಗಳಾದ ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಕೇರಳಗಳಲ್ಲಿ ಮಾರಾಟವಾಗುತ್ತವೆ. 


ಕೈಗಾರಿಕೆಗಳು 343 


ಎ.ಪಿ.ಎಸ್‌.ಸ್ಟಾರ್‌ ಇಂಡಸ್ಟ್ರೀಸ್‌ 


ಎ.ಪಿ.ಎಸ್‌.ಸ್ಟಾರ್‌ ಇಂಡಸ್ಟ್ರೀಸ್‌ » ನಿಯಮಿತ, ಇದರ ಎರಡನೇಯ ಘಟಕವು ಧಾರವಾಡದ ಕೆಲಗೇರಿ ಕೈಗಾರಿಕಾ ವಸಾಹತಿನಲ್ಲಿ 
1988ರಲ್ಲಿ ಸ್ಥಾಪನೆಗೊಂಡಿತು. ಇದು ಅಲ್ಯೂಮಿನಿಯಂ ಪುಂಬ್‌ ಮಾದರಿಯ ಸ್ಪಿಂಡಲ್ಸ್‌ ಮತ್ತು ಟೆಕ್ಸ್‌ಟೈಲ್‌ ಮುಲ್ಲುಗಳಲ್ಲಿ 
ಉಪಯೋಗಿಸುವ ಟ್ವಿಸ್ಟರ್‌ ಸ್ಟಿಂಡಲ್ಸ್‌ ಉತ್ಪಾದಿಸುತ್ತದೆ. ಇದಕ್ಕೆ ಬೇಕಾಗುವ ಕಚ್ಚಾ ಸರಕುಗಳಾದ ಎನ್‌ ಸ್ಟೀಲ್‌ ರಾಡ್ಜ್‌, ಬಾಲ್‌ 
ಬೇರಿಂಗ್‌ ಸ್ಟೀಲ್‌, ಅಲ್ಯೂಮಿನಿಯಂ ಎಕ್ಸ್‌ಟ್ರೂಡೆಡ್‌ ರಾಡ್ಸ್‌ ಮೊದಲಾದವುಗಳನ್ನು ಬೊಂಬಾಯಿ, ಬರೋಡ, ರೇಣಿಗುಂಟ, 
ನಾಸಿಕ್‌ ಕಲಾಮಸ್ಸೆರಿ. ಇವುಗಳಿಂದ ಕೊಳ್ಳುತ್ತದೆ. 1994ರ ಮಾರ್ಚ್‌ ಅಂತ್ಯದಲ್ಲಿ ಇದು 914.41 ಲಕ್ಷ ರೂ.ಗಳ ಬಂಡವಾಳ 
ಹೊಂದಿದ್ದು 125 ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿತ್ತು. ಇದು 1993-94ರಲ್ಲಿ 261.03 ಲಕ್ಷ ರೂ.ಗಳ ಮೌಲ್ಯದ 1,56,052 
ಸ್ಪಿಂಡಲ್ಸ್‌ಗಳನ್ನು*ಉತ್ಪಾದಿಸಿತ್ತು. | 


ಜಿ.ಎಚ್‌. ಅಸೋಸಿಯೇಟ್ಸ್‌ ಪೈ.ಲಿ. 


ಜಿ.ಎಚ್‌. ಅಸೋಸಿಯೇಟ್ಸ್‌ ಪ್ರೈ.ಲಿ. ಕಾರ್ಬಾನೆಯು ಅಲ್ಯೂಮಿನಿಯಂ: ಎಲೆಕ್ಟ್ರೋ ಲಿತಿಕ್‌ ಕೆಪ್ಯಾಸಿಟರ್ಸ್‌ಗಳನ್ನು ಉತ್ಪಾದಿಸುವ 
ಗುರಿಯೊಂದಿಗೆ: 1989ರಲ್ಲಿ ಕಲಘಟಗಿ ತಾಲೂಕಿನ ಚಾಲಮಟ್ಟಿಯಲ್ಲಿ ಪ್ರಾರಂಭಗೊಂಡಿತು. 1994ರ ಮಾರ್ಚ್‌ ಅಂತ್ಯದ ವೇಳೆಯಲ್ಲಿ 
ಇದರಲ್ಲಿ ತೊಡಗಿಸಲ್ಪಟ್ಟಿದ್ದ ಬಂಡವಾಳ 1.10 ಕೋಟಿ ರೂ.ಗಳಷ್ಟಿದ್ದು 28 ಮಂದಿ ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿತ್ತು. ಇದಕ್ಕೆ 
ಬೇಕಾಗುವ ಕಚ್ಚಾ ಸರಕುಗಳನ್ನು ಸ್ಥಳೀಯ ಮಾರುಕಟ್ಟೆಯ ಜೊತೆಗೆ ಜಪಾನ್‌, ಕೊರಿಯ, ಟೈವಾನ್‌, ಇಟಲಿ, ಮೊದಲಾದ ದೇಶಗಳಿಂದ 
ಕೊಳ್ಳುತ್ತದೆ. 1993-94ರಲ್ಲಿ ಈ ಕಾರ್ಯಾನೆಯಿಂದ ಉತ್ಪಾದನೆಯಾದ ಕೆಪ್ಯಾಸಿಟರುಗಳ ಸಂಖ್ಯೆ 1.23 ಕೋಟಿಗಳಷ್ಟಿದ್ದು 1.19 
ಕೋಟಿ ರೂ.ಗಳ ಮೌಲ್ಯದಷ್ಟಿತ್ತು. ಇಲ್ಲಿ ಉತ್ಪಾದಿಸಲ್ಪಟ್ಟ ಕೆಪ್ಯಾಸಿಟರುಗಳನ್ನು ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತದೆ. 


ಭೊರುಕಾ ಟೆಕ್ಸ್‌ಟೈಲ್ಸ್‌ ನಿಯಮಿತ 


- ಭೊರುಕಾ ಟೆಕ್ಸ್‌ಟೈಲ್ಸ್‌ ನಿಯಮಿತವು ಸಿಂತೆಟಿಕ್‌ ಬಟ್ಟೆಯನ್ನು ತಯಾರಿಸುವುದಕ್ಕಾಗಿ 1981ರಲ್ಲಿ ಜಿಲ್ಲೆಯ ಸತ್ತೂರು ಕೈಗಾರಿಕಾ 
ಕ್ಷೇತ್ರದಲ್ಲಿ ಪ್ರಾರಂಭಗೊಂಡಿತು. ಇದಕ್ಕೆ ಬೇಕಾಗುವ ಪ್ರಮುಖ ಕಚ್ಚಾ ಸರಕನ್ನು ಬೊಂಬಾಯಿ ಮತ್ತು ನಾಗದಾಗಳಿಂದ ಕೊಳ್ಳಲಾಗುತ್ತದೆ. 
1994ರ ಮಾರ್ಚ್‌ ಅಂತ್ಯದ ವೇಳೆಗೆ ಇದರಲ್ಲಿ ತೊಡಗಿಸಿದ್ದ ಬಂಡವಾಳ 2.25 ಕೋಟಿ ರೂ.ಗಳು. ಇದೇ ಕಾಲಾವಧಿಯಲ್ಲಿ 
ಇದು 1.480 ಮಂದಿಗೆ ಉದ್ಯೋಗವನ್ನೊದಗಿಸಿತ್ತು. 1993-94ರಲ್ಲಿ ಇದು ಸುಮಾರು; 30 ಕೋಟಿ: ರೂ.ಗಳ ಮೌಲ್ಯದ 2,414 


ತ್ಮ ಮ 


ಮೆ.ಟನ್‌ಗಳಷ್ಟು ಸರಕನ್ನು ಉತ್ಪಾದಿಸಿತ್ತು. ಇದರಲ್ಲಿ ಉತ್ಪಾದಿಸಲ್ಪಡುವ ಸರಕುಗಳು ಬೊಂಬಾಯಿ, ಬಿಲ್ವಾರ, ಕಾನ್‌ಪುರ, 
ಅಹಮದಾಬಾದ್‌, ಸೂರತ್‌, ದೆಹಲಿ ಮೊದಲಾದವುಗಳಲ್ಲಿ ಮಾರಾಟಗೊಳ್ಳುತ್ತವೆ. | | 


ದಿ ಫಾರ್ಮರ್ಸ್‌ ಕೋ-ಆಪ್‌ ಸ್ಥಿನ್ನಿಂಗ್‌ ಮಿಲ್ಸ್‌ 


ದ ಫಾರ್ಮಾರ್ಸ್‌ ಕೋ ಅಪ್‌ ಸ್ಪಿನ್ನಿಂಗ್‌ ಮಿಲ್ಲ್‌ 1982ರಲ್ಲಿ ಗದಗ ತಾಲೂಕಿನ ಹುಲಕೋಟಿಯಲ್ಲಿ ಪ್ರಾರಂಭಗೊಂಡಿತು. 
ಇದಕ್ಕೆ ಬೇಕಾಗುವ ಕಚ್ಚಾ ಸರಕನ್ನು ಸದಸ್ಯರಿಂದ, ಸದಸ್ಯ ಸಹಕಾರಿ ಸಂಸ್ಥೆಗಳಿಂದ ಮತ್ತು ಇತರ ರಾಜ್ಯ, ಸಹಕಾರಿ ಮಾರಾಟ 
1994ರ ಮಾರ್ಚ್‌ ಅಂತ್ಯದ ವೇಳೆಯಲ್ಲಿ ಇದಕ್ಕೆ ತೊಡಗಿಸಿದ್ದ ಒಟ್ಟು ಬಂಡವಾಳ 437.18 ಲಕ್ಷ 
ಕೆಲಸಮಾಡುತ್ತಿದ್ದ ಕಾರ್ಮಿಕರ ಸಂಖ್ಯೆ 680. ಇದು 1993-94ರಲ್ಲಿ 1032.89 ಲಕ್ಷ 
ಇದರಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಕರ್ನಾಟಕ, ಹ್ಯಾಂಡಲೂಂ ಡೆವಲಪ್‌ ಮೆಂಟ್‌ 


ಮಂಡಳಿಗಳಿಂದ ಕೊಳ್ಳುತ್ತದೆ. 
ರೂ.ಗಳು. ಇದೇ ವೇಳೆಯಲ್ಲಿ ಇದರಲ್ಲಿ 
ರೂಪಾಯಿ ಮೌಲ್ಯದಷ್ಟು ಸರಕನ್ನು ಉತ್ಪಾದಿಸಿತ್ತು. 
ಕಾರ್ಪೋರೇಷನ್‌, ಕರ್ನಾಟಕ ಟೆಕ್ಸ್‌ಟೈಲ್ಸ್‌ ಮತ್ತು ತಮಿಳುನಾಡು, ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಡಾ ಅತ ರಾಜ್ಯಗಳಲ್ಲಿ 
ಮಾರಾಟಗೊಳ್ಳುತ್ತದೆ. ದಿ ಗದಗ ಕೋ.ಆಪ್‌ ಟೆಕ್ಸ್‌ಟೈಲ್ಸ್‌ ಮಿಲ್‌ ನಿಯಮಿತ (1972), ಹುಲಕೋಟಿ, ದಿ ಫಾರ್ಮಾರ್ಸ್‌ ಸಾರ್‌ 
ಆಯಿಲ್ಸ್‌ ನಿಯಮಿತ (1973) ಬಿಂಕದಕಟ್ಟೆ, ಗದಗ ತಾಲೂಕು, ಶ್ರೀ ವೆಂಕಟೇಶ್‌ ಕೋ.ಆ.ಟೆಕ್ಸ್‌ಟೈಲ್‌ ಮಿಲ್‌, ಅಣ್ಣಿಗೇರಿ (1 281) 
ಹಾಗೂ. ಇತರ ಕೋ.ಆಪ್‌. ವ್ಯೌಪ್ತಿಗೊಳ್ಳಪಟ್ಟಿರುವ ಕಾರ್ಯಾನೆಗಳ ಪೂರ್ಣ ಮಾಹಿತಿಯನ್ನು ಈ ಸಂಪುಟದ ಅಧ್ಯಾಯ 6ರಲ್ಲಿ 


ಒದಗಿಸಿದೆ. 


344 ಧಾರವಾಡ ಜಿಲ್ಲೆ 


ರಾಮ್ಕೊ ಇಂಡಸ್ಟ್ರೀಸ್‌ ಲಿಮಿಟೆಡ್‌ | 

ರಾಮ್ಕೊ ಇಂಡಸ್ಟ್ರೀಸ್‌ ಲಿಮಿಟೆಡ್‌ ಅನ್ನು ಎಸಿ ರೂಫಿಂಗ್‌ ಶೀಟುಗಳನ್ನು ಉತ್ಪಾದಿಸುವ ಉದ್ದೇಶದಿಂದ 1974ರಲ್ಲಿ 
ರಾಣಿಬೆನ್ನೂರು ತಾಲೂಕಿನ ಕರೂರ್‌ನಲ್ಲಿ ಸ್ಥಾಪಿಸುಲಾಗಿದೆ. ಇದಕ್ಕೆ ಬೇಕಾಗುವ ಸಿಮೆಂಟನ್ನು ಬಾಗಲಕೋಟೆ, ಮಳಖೇಡಗಳಿಂದಲೂ 
ಪೈಯ್‌ಆಶ್‌ನ್ನು ಅಣುಶಕ್ತಿ ಕೇಂದ್ರಗಳಿಂದಲೂ ಪಡೆಯುತ್ತದೆ. ಅಸ್ಚೆಸ್ಟೋಸ್‌ ಫೈಬರನ್ನು ಕೆನಡ ಮತ್ತು ಅಮೇರಿಕ ಸಂಯುಕ್ತ 
ಸಂಸ್ಥಾನಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಇದು 1994 ಮಾರ್ಚ್‌ ಅಂತ್ಯದ ವೇಳೆಯಲ್ಲಿ 495 ಲಕ್ಷ ರೂ.ಗಳ ಖಾಯಂ ಆಸ್ತಿ 
- ಹೊಂದಿತ್ತು ಮತ್ತು ಇದರಲ್ಲಿ 180 ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಇದು 1993-94ರಲ್ಲಿ 1842 ಲಕ್ಷ ರೂ.ಗಳ ಮೌಲ್ಯದ 
38,042 ಮೆ.ಟನ್‌ಗಳಷ್ಟು ಸರಕನ್ನು ಉತ್ಪಾದಿಸಿತ್ತು. ಇದರಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಕಾರ್ಯಾನೆಯ ಮಾರಾಟ ಮಳಿಗೆಗಳ ಮೂಲಕ 
ಹಾಗೂ ನಿಗದಿತ ಡೀಲರುಗಳ ಮೂಲಕ ಮಾರಾಟಗೊಳ್ಳುತ್ತದೆ. 


ಕರ್ನಾಟಕ ಆಟೊಮೆಟವ್‌ ಟ್ಯೂಬ್ಸ್‌ ಲಿಮಿಟೆಡ್‌ 


ಕರ್ನಾಟಕ ಆಟೊಮೆಟಿವ್‌ ಟ್ಯೂಬ್ಸ್‌ ಲಿಮಿಟೆಡ್‌ ಕಾರ್ಯಾನೆಯು ಹುಬ್ಬಳ್ಳಿಯ ತಾರಿಹಾಳ ಕೈಗಾರಿಕಾ ಕ್ಷೇತ್ರದಲ್ಲಿ 1990ರಲ್ಲಿ 
ಪ್ರಾರಂಭಗೊಂಡಿತು. 1994ರ ಮಾರ್ಚ್‌ ಅಂತ್ಯದಲ್ಲಿ ಇದು 183 ಲಕ್ಷ ರೂ.ಗಳಷ್ಟು ಬಂಡವಾಳವನ್ನು ಹೊಂದಿದ್ದು 82 ಕಾರ್ಮಿಕರಿಗೆ 
ಉದ್ಯೋಗವನ್ನೊದಗಿಸಿತ್ತು. ಈ ಕಾರ್ಯಾನೆಯಲ್ಲಿ ಉಪಯೋಗಿಸುವ ಮುಖ್ಯ ಕಚ್ಚಾ ಸರಕಾರದ ಬ್ಯೂಟೈಲ್‌ ರಬ್ಬರ್‌ ರಾಷ್ಟ್ರೀಯ 
ಮಾರುಕಟ್ಟೆಯಲ್ಲಿ ದೊರಕದೇ ಇರುವುದರಿಂದ ಹೊರದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಉಳಿದವುಗಳನ್ನು ಸ್ಥಳೀಯ ' 
ಮಾರುಕಟ್ಟೆಯಿಂದ ಪಡೆದುಕೊಳ್ಳಲಾಗುತ್ತದೆ. 1993-94ರಲ್ಲಿ ಇದು 28 ಲಕ್ಷ ರೂಪಾಯಿ ಮೌಲ್ಯದ 9,293 ಟ್ಯೂಬ್ಸ್‌ಗಳನ್ನು 
ಉತ್ಪಾದಿಸಿತ್ತು. ಇದರಲ್ಲಿ ಉತ್ಪಾದಿಸಲ್ಪಟ್ಟ ಸರಕನ್ನು ಪ್ರಧಾನವಾಗಿ ರಾಜ್ಯದ ಸಾರಿಗೆ ಸಂಸ್ಥೆಗಳಿಗೂ ಉಳಿದವುಗಳನ್ನು ತೆರೆದ ಮಾರುಕಟ್ಟೆಗಳ 
ಮೂಲಕವೂ ಮಾರಾಟ ಮಾಡುತ್ತದೆ. 

ಕೋಷ್ಟಕ 5.6 
ಧಾರವಾಡ ಜಿಲ್ಲೆಯಲ್ಲಿ 1993-94 ರಲ್ಲಿದ್ದ ಮಧ್ಯಮ ಮತ್ತು ಬೃಹತ್‌ ಪ್ರಮಾಣದ ಕೈಗಾರಿಕೆಗಳು 
ಮತ್ತು ಅವುಗಳ ವಿವರಣೆಯನ್ನು ಈ ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿದೆ. 


ಕ್ರಮ ಘಟಕದ ಹೆಸರು ಮತ್ತು ಸಂಘಟನೆ ಉತ್ಪಾದನೆ ಬಂಡವಾಳ ಉದ್ಯೋಗ _ ಉತ್ಪಾದನಾ ಸಾಮರ್ಥ್ಯ 
ಸಂಖ್ಯೆ ಏಳಾಸ (ರೂ. ಲಕ್ಷಗಳಲ್ಲಿ) ಸಂಖ್ಯೆ ನೋಂದಣಿಗೊಂಡಾಗ ಸ್ಥಾಪಿತ 

2 3 4 5 6 7 § 
| ಗದಗ ಕೋ.ಆ ಟೆಕ್ಸ್‌ಟೈಲ್‌ ಸಹಕಾರಿ ನೂಲಿನ 325.34 1,220 25,056 ಸ್ಟಿಂಡಲ್ಸ್‌ 25,056 
ಮಿಲ್‌ ಲಿ; ಹುಲಕೋಟಿ, ತಯಾರಿಕೆ ಸ್ಟಿಂಡಲ್ಸ್‌ 

ತಾ. ಗದಗ (1972) 

2 ಮಹಾದೇವ ಟೆಕ್ಸ್‌ಟೈಲ್‌ ಸಹಕಾರಿ ನೂಲುಬಟ್ಟೆ 52.00 1,294 12,000 '` 12,000 
ಮಿಲ್‌, ಹುಬ್ಬಳ್ಳಿ (1898) ಸ್ವಿಂಡಲ್ಸ್‌ 

3 ಫಾರ್ಮರ್ಸ್‌ ಕೋ.ಆಸ್ಪಿನ್ನಿಂಗ್‌ ಸಹಕಾರಿ ನೂಲು 763.00 164 26056 '' 968 
ಮಿಲ್‌, ಹುಲಕೋಟಿ (1982) . ಸ್ವಿಂಡಲ್ಸ್‌ 

4 ನಂದಿ ಟೆಕ್ಸ್‌ಟೈಲ್ಸ್‌ ನರಗುಂದ ಸಾರ್ವಜನಿಕ. ನೂಲು 166.26 585 24,234 '' 24,234 
ಷೇರು ಸ್ಟಿಂಡಲ್ಸ್‌ 
5 ರೈತ ಟೆಕ್ಸ್‌ಟೈಲ್ಸ್‌, ಹುಲಕೋಟಿ ಸಹಕಾರಿ ನೂಲು 234.00 250 25,000 '' 1,367 


ಸ್ಟಿಂಡಲ್ಸ್‌ 


6 


ಕೈಗಾರಿಕೆಗಳು 345 
3 EEE ES Te Sr ಅ ಗಾಘಕಾ ಘಾ ಘಾನಾ ಘರಾ ಘಾ ಗಾಘಘಾಘಾ ಘಾನಾ ಕಾವಾ ಹಾಹಾ ರಾಮ ಮ 
2 3 4 5 6 ಚ 8 
ದಾವಣಗೆರೆ ಕಾಟನ್‌ ಮಿಲ್ಫ್‌ ಸಾರ್ವಜನಿಕ. ನೂಲು 88.58 660 20,400 “ 20,400 
ಗದಗ (1936) ಸ್ಯ: 
ಕೃಷ್ಣ ಸ್ಪಿನ್ನಿಂಗ್‌ ಮಿಲ್‌, ಹುಬ್ಬಳ್ಳಿ ಫ್ರೈಲಿ. ನೂಲು 100.00 250 12,000 '' 12,000 
ಸ್ಟಿಂಡಲ್ಸ್‌ 
ಫಾರ್ಮರ್ಸ್‌ ಆಯಿಲ್‌ ಸೀಡ್‌ ಸಹಕಾರಿ ಶೇಂಗಾಎಣ್ಣೆ 93.70 100 257 257 
ಪ್ರೋಸಸಿಂಗ್‌ ಸೊಸೈಟಿ, ಬಿಂಕದಕಟ್ಟಿ, ಮತ್ತು ಸಾಲ್ವೆಂಟ್‌ ಮೆ.ಟ ಮೆ.ಟ ಮೆ.ಟ 
ತಾ ಗದಗ (1973) ಎಕ್ಸಾಕ್ಷನ್‌ 
ಸಂಗಮ ಸಾಲ್ವೆಂಟ್‌ ಎಕ್ಷಟ್ರಾಕ್ಷನ್‌ ರೈಸ್‌ಬ್ರಾನ್‌ 56.46 665 2,700 ಮಟ 2,700 
ಪ್ರೈ.ಲಿ. ಕುಮಾರ ಪಟ್ಟಣಂ ಎಕ್ಸಟ್ರಾಕ್ಷ್ಯನ್‌ ಮೆ.ಟ 
ತಾ! ರಾಣೆಬೆನ್ನೂರು (1978) ಶಿ 
ಇಂಡಿಯನ್‌ ಪ್ಲೈವುಡ್‌ ಮ್ಯಾನು ಪಬ್ಬಿಕ್‌.ಲಿ, ಪೈವುಡ್‌ 115.00 600 4 ೩ 
ಪ್ಕಾಕ್ಷರಿಂಗ್‌ ಕಂ, ಭಾರವಾಡ (1954) ಬಾಕ್ಸ್‌ ಬೋರ್ಡ್‌ 
ಹರಿಹರ ಪಾಲಿಪೈಬರ್ಸ್‌ ಲಿ, A ರೆಯಾನ್‌ 2,622.47 2462 48,000 ಮೆಟ 48,000 
ತಾ| ರಾಣೆಬೆನ್ನೂರು (1969) ಪಲ್ಪ್‌ ಮೆ.ಟ 
ಗ್ವಾಲಿಯರ್‌ ರೆಯಾನ್‌ ಸಿಲ್ಕ್‌ ಪೊಲಿಶಾಸಿಕ್‌ 
ವೀವಿಂಗ್‌ ಕಂ, ಕುಮಾರ ಪಟ್ಟಣಂ ಹೈಫಾರ್ಮಾಸರ್‌ 
ರಾಣೆಬೆನ್ನೂರು ಚ ಪೈಬರ್ಸ್‌ 1,217.26 219 “AR S00 30.220 '' 
ಎ.ಕೆ. ಇಂಡಸ್ಟ್ರೀಸ್‌, ಹುಬ್ಬಳ್ಳಿ ಪ್ರೈಲಿ ಸೆಂಟ್ರಿಪ್ಯೂಗಲ್‌ 117.88 602 21,600 17,600 
ಪಂಪ್ಸ್‌ 
ಬಾಲವಾಲ್‌ವ್ಸ್‌ 
ಕಿರ್ಲೋಸ್ಕರ್‌ ಎಲೆಕ್ಟಿಕಲ್ಸ್‌ ಪಬ್ಸಿಕ್‌.ಲಿ ಎಲೆಕ್ಟ್ರಿಕ್‌ - 120.00 650 - k 
ಹುಬ್ಬಳಿ (1966) ಮೋಟಾರ್ಸ್‌ 
4 ಮೆಶಿನ್‌ಟೂಲ್ಸ್‌ 602.82 630 1,800 1,800 
ಮೈಸೂರು ಕಿರ್ಲೋಸ್ಕರ್‌ | ಮೆ A ಮ 
ಘಟಕ 1) ಹುಬ್ಬಳ್ಳಿ (1961) 
ಟೈವಾಕ್‌ ಇಂಡಸ್ಟ್ರೀಸ್‌ ಧಾರವಾಡ . 7?” ಅಲರಾಮಕ್ಸಾಕ್ಸ್‌ 58.43 221 1,50,000 1,50,000 
ಕ್‌ ಕತತ » ಸಿಂಥಟಿಕ್‌ 617.47 1,056 25,000 13,888 
1 ಯಾರ್ನ್‌ 
ಧಾರವಾಡ (1981) 
ಬೃಸೂರು ಕಿರ್ಲೋಸ್ಕರ್‌ ಕ ಕ್ಯಾಸ್ಟ್‌ಯಾರ್ನ್‌ 340.00 630 4200 ಮೆಟ 4,200 ಮೆ.ಟ 
(ಘಟಕ-2: ಸತ್ತೂರು, ಧಾರವಾಡ) ಕ್ಯಾಸ್ಟಿಂಗ್ಸ್‌ 
ಕ ಚತದ 82.40 139 27,400 27,400 
ಪ್ರಿಸಿಜನ್‌ ಟೂಲ್‌ ಫ್ಯಾಕ್ಟರಿ ಪಬ್ಬಿಕ್‌ ಲಿ ಮೈಕ್ರೊಬೋರಿಂಗ್‌ ಕ 
ಈ 
ಸತೂರು, ಧಾರವಾಡ (1969) ಕಷ್ಟ 
ಕರ್ನಾಟಕ ಪಾಲಿ ಪ್ರಾಡಕ್ಟ್ನ ಜಂಟಿಷೇರು ಪಾಲಿಧಿನಿಕ್‌ 90.00 23 _ > 
ಅಮರಗೊಳ, ಹುಬ್ಬಳ್ಳಿ (1983) wd 
ಸೌಥ್‌ ಸೆಂಟರ್‌ ರೈಲ್ವೆ ವರ್ಕ್‌ ಕೇಂದ್ರ ಸರ್ಕಾರ ಲೋಕೋಮೋಟಿವ್‌ 205.00 4320 - - 
6 
ಶಾಪ್‌, ಹುಬ್ಬಳ್ಳಿ (1888) 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ. ರಾಜ್ಯ ಸರ್ಕಾರ ಬಾಡಿಬಿಲ್ಲಿಂಗ್‌ We "ಭ್ರಷ್ಟ ॥` 


22 


ಸಂಸ್ಥೆ ವರ್ಕ್‌ಶಾಪ್‌, ಹುಬ್ಬಳ್ಳಿ (1956) 


ಗಾ 


340 


23 


24 


25 


26 


27 
28 


29 


30 


3] 


32 


33 


34 


35 


36 


37 


38 


39 


40 


41 


ಕರ್ನಾಟಕ ರಬ್ಬರ್ಸ್‌, ಕಾಡನ್‌ಕೊಪ್ಪ ಜಂಟಿಷೇರು 
ತಾ. ಕಲಘಟಗಿ 


ನ್ಯೂಗವರ್ನಮೆಂಟ್‌ ಎಲೆಕ್ಟ್ರಿಕ್‌ ಸರ್ಕಾರಿಸ್ವಾಮೃ 
ಫ್ಯಾಕ್ಟರಿ, ರಾಯಾಪುರ, ಧಾರವಾಡ (1988) 
ಹಿಂದೂಸ್ಥಾನ್‌ ಪೆಟ್ರೋಲಿಯಂ ಕೇಂದ್ರ ಸರ್ಕಾರ 
ಕಾರ್ಪೊರೇಷನ್‌, ಬೇಲೂರು, ಧಾರವಾಡ 

ಕರ್ನಾಟಕ ಮಿಲ್ಕ್‌ ಫೆಡರೇಷನ್‌ ಸಹಕಾರಿ 
ಲಕಮನಹಳ್ಳಿ, ಧಾರವಾಡ (1984) ಫೆಡರೇಷನ್‌ 
ಸ್ಟಾರ್‌ವಾಕ್‌ಮನ್‌, ಧಾರವಾಡ ಪಬ್ಲಿಕ್‌ ಲಿ; 
ಅಸೋಸಿಯೇಟ್ಸ್‌ ಸ್ಟಿಂಡಲ್ಸ್‌, ಕೆಲಗೇರಿ ” 


ಕರ್ನಾಟಕ ಸಕ್ಕರೆ ಕಾರ್ಯಾನೆ, ಸ 
ಸಾರ್ವಜನಿಕ 


ಜೆ.ಎಚ್‌.ಅಸೋಸಿಯೇಟ್ಸ್‌, ಪಬ್ಲಿಕ್‌ ಲಿ, 
ಚಾಲನಮಟ್ಟಿ ತಾ:ಕಲಘಟಗಿ(1989) - 
ಕಿರ್ಲೋಸ್ಕರ್‌ ವಾರ್ನರ್ಸ್‌, ೫ 
ತಾರಿಹಾಳ, ಹುಬ್ಬಳ್ಳಿ 
ಗದಗ ಕೋ.ಆಯಿಲ್ಸ್‌ 
ಗದಗ (1959) 

ಫೈನ್‌ ಬ್ಲಾಂಕಿಂಗ್‌ ಪ್ರೈಲಿ., 
ಹುಬ್ಬಳ್ಳಿ ಫೈಲಿ. 
ಪ್ರಿಂಟರ್ಸ್‌ ಮೈಸೂರು ಲಿ, 

ಬೇಲೂರು (1990) | 
ಗಾರ್ಡ್‌ನ್‌ ಸಿಟಿ ಇಂಜಿನಿಯರ್ಸ್‌, 
ಹುಬ್ಬಳ್ಳಿ ಘಾ 
ವೆಂಕಟೇಶ್ವರ ರೋಲರ್‌ ಪ್ಲೋರ್‌ 
ಮಿಲ್‌, ನವಲಗುಂದ 
ಕರ್ನಾಟಕ ಆಟೊಮೆಟಿವ್‌ 
ಟ್ಯೂಬ್ಸ್‌, ಹುಬ್ಬಳ್ಳಿ (1990) 
ಸೋಮೇಶ್ವರ ಸ್ಪಿನ್ನಿಂಗ್‌ ಮಿಲ್‌, 
ಲಕ್ಷ್ಮೇಶ್ವರ, ತಾ. ಶಿರಹಟ್ಟಿ 


ರಬ್ಬರ್‌ಕಾಂಪೊನೆಂಟ್ಸ್‌ 


135.00 


ಎಲೆಕ್ಟಿಕ್‌ ಮೋಟಾರ್ಸ್‌ 125.00 


ಲಿಕ್ಕಿಡ್‌ಗ್ಯಾಸ್‌ - 


ಹಾಲಿನ ಉತ್ಪಾದನೆ 


150.00 


740.00 


106.00 - 


150.00 


150.70 


1050.00 


೨೦7.42 


1450.00 


160.00. 


570.00 


141.00 


1050.00 


1000 


100 


200: 


50 


50 


122 


140 


1200 . 


ಕೈಗಾರಿಕೆಗಳು 347 


- 3 4 - 5 6 7 8 
42 ಕಾನಜಿ ದೇವಜಿ ಆಯಿಲ್‌ 


ರೀಫೈನರಿ, ಹುಬ್ಬಳ್ಳಿ ಫ್ರೈಲಿ. ರೀಪೈನ್ಡ್‌ ಆಯಿಲ್‌ 98.00 50 - 
43 ಕುಂತಲ್‌ಗ್ರೆನೈಟ್ಸ್‌, ಬೇಲೂರು ¥ ಗ್ರೆನ್ಕಟ್‌ ಟೈಲ್ಸ್‌ 248.00 44 - - 
44 ವೆಂಕಟೇಶ್‌ ಕೋ.ಆ.ಟೆಕ್ಸ್‌ಟೈಲ್ಸ್‌ 

ಮಿಲ್‌, ಅಣ್ಣಿಗೇರಿ ಸಹಕಾರ ಹತ್ತಿನೂಲು 1050.00 1200 - - 
45 ಲಿಫ್ಟನ್‌ ಇಂಡಿಯಾ ಲಿ. ಬೇಲೂರು ಪಬ್ಬಿಕ್‌ ಲಿ. ಚಹಾ ಪ್ಯಾಕಿಂಗ್‌ 300.00 150 - | 
46 ಸ್ಟಿಫನ್‌ ಕೆಮಿಕಲ್ಸ್‌, ಬೇಲೂರು, | 

ಧಾರವಾಡ ಶಿ ಡಿಟರ್ಜಂಟ್‌ ಪೌಡರ್‌ 203.75 50 ಸ _ 
47 ಬ್ರೂಕ್‌ ಬಾಂಡ್‌ ಪ್ರೈಲಿ, ಬೇಲೂರು ಪ್ರೈಲಿ. ಚಹಾಪುಡಿ ಮಿಶ್ರಣ 158.81 3) - - 


ಆಧಾರ: 1993-94ನೇ ಸಾಲಿನ ಪ್ರಗತಿ ವರದಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಧಾರವಾಡ. 


8 ಕೋಷ್ಟಕ 5.7 


ಧಾರವಾಡ ಜಿಲ್ಲೆಯಲ್ಲಿ 1993-94 ರಲ್ಲಿ ಸ್ಥಾಪನೆಯ ವಿವಿಧ ಹಂತದಲ್ಲಿದ್ದ ಬೃಹತ್‌ ಮತ್ತು 
ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಎವರ. 


ಕ್ರಸಂ . ಕೈಗಾರಿಕೆಯ ಹೆಸರು ಉತ್ಪಾದನೆ ಬಂಡವಾಳ ಉದ್ಯೋಗಾವಕಾಶ 
(ರೂ. ಲಕ್ಷಗಳಲ್ಲಿ 
] ಕರ್ನಾಟಕ ಬೆಲ್ಲದ್‌ ಆಟೋಮೊಬೈಲ್ಸ್‌, 
ಜೋಡಿಹಳ್ಳಿ, ತಾ: ಕಲಘಟಗಿ ಆಟೋಮೊಬೈಲ್‌ ಪಾರ್ಟ್ಸ್‌ 200.00 50 
2 ಸ್ಟಾರ್‌ ಆಗ್ರೊ ಇಂಡಸ್ಟ್ರೀಸ್‌, ಕೆಲಗೇರಿ, ಡಿಸೈೆಕಲ್ಸ್‌, ಆಗ್ರೋ ಹಾಗೂ 475.00 150 
ಧಾರವಾಡ ಎನಿಮಲ್‌ವೇಸ್ಟ್‌ ಫುಡ್ಸ್‌ 
3 ಸಂಜಯ ಕೋ.ಆಪರೇಟಿವ್‌ ಸ್ಪಿನ್ನಿಂಗ್‌ 
ಮಿಲ್ಸ್‌, ಧಾರವಾಡ ನೂಲು 1050.00 1200 
4 ಕೆ. ಜೀವನಶೆಟ್ಟಿ ಅಶೋಕ ನಗರ, ಹುಬ್ಬಳ್ಳಿ ಸಿರಾಮಿಕ್ಸ್‌ ಗ್ರಾನೈಟ್‌ ಟೈಲ್ಸ್‌ 450.00 150 
ರುರೀಜ ಟೆಕ್ನಿಕಲ್‌ ಎಂಟರ್‌ ಪೈಜಸ್‌ | 
ಪೈಲಿ; ಹುಬ್ಬಳ್ಳಿ (ಅಿ೪ದಿಲು 200.00 50 
6 ಲಂಬೋದರ ಗೈನೈಟ್ಸ್‌, ಬೇಲೂರು 
ಧಾರವಾಡ ಗ್ರೇನೈಟ್ಸ್‌ 300.00 25 
7 ಫೆರೂ ಕಾಂಕ್ರಿಟ್‌ ಕಂ. ಗ್ರೀಲ್‌) ಇಂಡಿಯಾ 
ಕ್ರಾ? 
8 ಸ್ಟಿವನ್‌ ಪಾಲ್ಫರ್ಸ್‌ (ಇಂಡಿಯಾ) ಸಾಲ್ವೆಂಟ್‌ ಎಕ್ಸ್‌ಟ್ರಾಕ್ಟನ್‌ ಮೆಶಿನ್‌ 200.00 500 
ಫ್ರೈ.ಲಿ, ಹುಬ್ಬಳ್ಳಿ 
9 ನಂದಿ ಸಾಲವಕ್ಸ್‌ ಸಾಲ್ವೆಂಟ್ಸ್‌, ಬೇಲೂರು ಸಾಲವೆಂಟ್ಸ್‌ ಎಕ್ಸ್‌ಟ್ರಾಕ್ಷನ್‌ 
ಎಡಿಬಲ್‌ ಆಯಿಲ್‌ 700.00 150 


ರ 


ಸಣ್ಣ ಪ್ರಮಾಣದ ಕೈಗಾರಿಕೆಗಳು ' 
ಧಾರವಾಡ ಜಿಲ್ಲೆಯಲ್ಲಿ 1994ರ ಮಾರ್ಚ್‌ ಅಂತ್ಯದ ವೇಳೆಯವರೆಗೆ ನೋಂದಣಿಗೊಂಡ ಒಟ್ಟು ಸಣ್ಣ ಪ್ರಮಾಣದ ಕೈಗಾರಿಕೆಗಳ 
ಸಂಖ್ಯೆ 13,826. ಇವುಗಳಲ್ಲಿ ಒಟ್ಟು 9,436.89 ಲಕ್ಷ ರೂಪಾಯಿ ಬಂಡವಾಳ ಹೂಡಲಾಗಿದ್ದು 76,441 ಮಂದಿಗೆ ಉದ್ಯೋಗ 
ಕಲ್ಪಿಸಲಾಗಿದೆ. ; 
ಕೋಷ್ಠಕ 5.8 
ಜಿಲ್ಲೆಯಲ್ಲಿ 31.3.94 ರಲ್ಲಿದ್ದ ತಾಲೂಕುವಾರು ಸಣ್ಣ ಪ್ರಮಾಣದ ಕೈಗಾರಿಕೆಗಳು. 


ಕ್ರ.ಸಂ. ತಾಲೂಕು ಘಟಕ ಸಂಖ್ಯೆ ಕ್ರಸಂ. ತಾಲೂಕು ಘಟಕ ಸಂಖ್ಯೆ ಕ್ರಸಂ. ತಾಲೂಕು ಘಟಕ ಸಂಖ್ಯೆ 
] ಧಾರವಾಡ 1924 7 ರೋಣ 596 13 ಸವಣೂರು 407 
2 ಹುಬ್ಬಳ್ಳಿ 3342 8 ನರಗುಂದ 314 14 ಶಿಗ್ಗಾಂವಿ 395 
3 ಕಲಘಟಗಿ 377 9 ಹಾವೇರಿ 861 15 ಶಿರಹಟ್ಟಿ 552 
4 ನವಲಗುಂದ 292 10 ರಾಣೆಬೆನ್ನೂರು 1125 16 ಹಾನಗಲ್‌. 377 
5 ಗದಗ 1874 11 ಬ್ಯಾಡಗಿ 3100. 17 ಕುಂದಗೋಳ 280 

6 ಮುಂಡರಗಿ 405 12 ಹಿರೇಕೇರೂರು 395 
ಒಟ್ಟು . 13,826 


ಆಧಾರ: ಅಕ್ಕನ್‌ ಪ್ಲಾನ್‌, 1993-94 ರ ಜಿಲ್ಲಾ ಪ್ರಗತಿಚಿತ್ರ 


ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಪ್ರಕಾರಗಳು: 
ಜಿಲ್ಲೆಯಲ್ಲಿರುವ ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಪ್ರಧಾನವಾಗಿ ಎಂಟು ಪ್ರಕಾರಗಳಾಗಿ ವಿಂಗಡಿಸಬಹುದು. 


1. ಕೃಷಿ ಆಧಾರಿತ ಕೈಗಾರಿಕೆಗಳು: ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳ ವ್ಯಾಪ್ತಿಗೆ ಹತ್ತಿ ಗಿರಣಿ, ಅಕ್ಕಿಗಿರಣಿ, ಎಣ್ಣೆ 
ತೆಗೆಯುವುದು, ಮೆಣಸಿನ ಪುಡಿ ತಯಾರಿಕೆ, ಎಣ್ಣೆ ಬೀಜಗಳ ಸಂಸ್ಕರಣೆ, ಬೇಕರಿ ಪದಾರ್ಥಗಳು ಮೊದಲಾದ ಉತ್ಪಾದನೆಗಳು 
ಸೇರಿರುತ್ತವೆ. 1988 ರ ಏಪ್ರಿಲ್‌ ಆದಿಭಾಗದಿಂದ 1994 ರ ಮಾರ್ಚ್‌ ಅಂತ್ಕದವೇಳೆಗೆ. ಜಿಲ್ಲೆಯಲ್ಲಿ ಸುಮಾರು 1,046 ಕೃಷಿ 
ಆಧಾರಿತ ಕೈಗಾರಿಕೆಗಳು ನೋಂದಣಿಗೊಂಡಿದ್ದು 4,588 ಮಂದಿಗೆ ಉದ್ಯೋಗವನ್ನು ಒದಗಿಸಿದ್ದವು. ಇವುಗಳಲ್ಲಿ ತೊಡಗಿಸಲಾಗಿದ್ದ 
ಬಂಡವಾಳ ಸುಮಾರು 1420.80 ಲಕ್ಷ ರೂ.ಗಳು. ಇವುಗಳ ಜೊತೆಗೆ ಪ್ರತಿಶಕ 10 ರಷ್ಟು ಸಣ್ಣ ಪ್ರಮಾಣದ ಕೈಗಾರಿಕೆಗಳು 
ನೋಂದಣಿಗೊಳ್ಳದೆ ಕಾರ್ಯನಿರ್ವಹಿಸುತ್ತವೆಯೆಂದು ಅಂದಾಜು ಮಾಡಲಾಗಿದೆ. 


2. ಅರಣ್ಮ ಆಧಾರಿತ ಕೈಗಾರಿಕೆಗಳು: ಜಿಲ್ಲೆಯಲ್ಲಿ ಅರಣ್ಯ ಆಧಾರಿತ ಕೈಗಾರಿಕೆಗಳ ವ್ಯಾಪ್ತಿಗೆ ಗೃಬೋಪಕರಣಗಳು, ಮರದ 
ಪೆಟ್ಟಿಗೆಗಳು, ಕೃಷಿ ಉಪಕರಣಗಳು ಮೊದಲಾದ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಸೇರಿರುತ್ತವೆ. 1988 ರ ಏಪ್ರಿಲ್‌ ಆದಿಭಾಗದಿಂದ 
1994 ರ ಮಾರ್ಚ್‌ ಅಂತ್ಯದ ವೇಳೆಗೆ ಜಿಲ್ಲೆಯಲ್ಲಿ ನೋಂದಣಿಗೊಂಡ 495 ಅರಣ್ಯ ಆಧಾರಿತ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿದ್ದು 
2,012 ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿದ್ದವು. ಇವುಗಳಲ್ಲಿ ತೊಡಗಿಸಿದ್ದ ಬಂಡವಾಳ 73.84 ಲಕ್ಷ ರೂ.ಗಳು. ಇವುಗಳಲ್ಲದೆ 
ಸುಮಾರು ಪ್ರತಿಶತ 10 ರಷ್ಟು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಜಿಲ್ಲೆಯಲ್ಲಿ ನೋಂದಣಿಗೊಳ್ಳದೆ ಕಾರ್ಯನಿರ್ವಹಿಸುತ್ತಿದ್ದವೆಂದು 
ಅಂದಾಜು ಮಾಡಲಾಗಿದೆ. 


ಕೈಗಾರಿಕೆಗಳು 349 


ಸ ತಿ. ಜಾನುವಾರು ಆಧಾರಿತ ಕೈಗಾರಿಕೆಗಳು: ಜಿಲ್ಲೆಯಲ್ಲಿ ಚರ್ಮ ತಯಾರಿಕೆ, ಚರ್ಮಹದ ಮಾಡುವುದು, ಜಾನುವಾರು ಆಹಾರ 
ಸಂಸ್ಕರಣ, ಕ್ಷೀರೋತ್ಸನ್ನಗಳು, ಮೂಳೆಗೊಬ್ಬರ, ಮೂಳೆ ಆಹಾರ ಮೊದಲಾದವುಗಳ ಉತ್ಪಾದನೆಯು ಸಣ್ಣ ಪ್ರಮಾಣದ ಜಾನುವಾರು 
ಆಧಾರಿತ ಕೈಗಾರಿಕೆಗಳ ವ್ಯಾಪ್ತಿಗೆ ಸೇರಿದವುಗಳಾಗಿವೆ. 1988 ರ ಏಪ್ರಿಲ್‌ ಮೊದಲನೇಯ ತತ್‌ 1994 ಮಾರ್ಚ್‌ 
ಅಂತ್ಯದವೇಳೆಗೆ ಜಿಲ್ಲೆಯಲ್ಲಿ ಸುಮಾರು 590 ನೋಂದಣಿಗೊಂಡ ಜಾನುವಾರು ಆಧಾರಿತ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿದ್ದು 1,968 
ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿದ್ದವು. ಇವುಗಳಲ್ಲಿ ತೊಡಗಿಸಿದ್ದ ಬಂಡವಾಳ 22.56 ಲಕ್ಷ ರೂ.ಗಳು. ಇವುಗಳಲ್ಲದೆ ಸುಮಾರು 
ಶೇ.10 ರಷ್ಟು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ನೋಂದಣಿಗೊಳ್ಳದೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


4. ಗಿರಣಿ ಆಧಾರಿತ ಕೈಗಾರಿಕೆಗಳು: ಜಿಲ್ಲೆಯಲ್ಲಿ ಗಿರಣಿ ಆಧಾರಿತ ಕೈಗಾರಿಕೆಗಳ ವ್ಯಾಪ್ತಿಗೆ ಹತ್ತಿಗಿರಣಿಗಳು, ಕೈಮಗ್ಗಗಳು, 
ಕೈಯಿಂದ ನೂಲು ತೆಗೆಯುವುದು, ಹತ್ತಿ ಮತ್ತು ಉಣ್ಣೆ ಬಟ್ಟೆಯನ್ನು ತಯಾರಿಸುವುದು ಮೊದಲಾದವುಗಳು ಸೇರಿರುತ್ತವೆ. 1988 
ರ ಏಪ್ರಿಲ್‌ ಮೊದಲನೇಯ ದಿನಾಂಕದಿಂದ 1994 ರ ಮಾರ್ಚ್‌ ಅಂತ್ಯದ ವೇಳೆಗೆ ಜಿಲ್ಲೆಯಲ್ಲಿ 1,433 ನೋಂದಣಿಗೊಂಡ ಸಣ್ಣ 
ಪ್ರಮಾಣದ ಗಿರಣಿ ಆಧಾರಿತ ಕೈಗಾರಿಕೆಗಳಿದ್ದು ಸುಮಾರು 7,803ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿದ್ದವು. ಇವುಗಳಲ್ಲಿ ತೊಡಗಿಸಿದ್ದ 
ಬಂಡವಾಳ 821.64 ಲಕ್ಷ ರೂ.ಗಳು. ಇವುಗಳಲ್ಲದೆ ನೋಂದಣಿಗೊಳ್ಳದೆ ಇರುವ ಸುಮಾರು ಶೇ.10 ರಷ್ಟು ಸಣ್ಣ ಪ್ರಮಾಣದ 
ಕೈಗಾರಿಕೆಗಳು ಕಾರ್ಯ ನಿರ್ವಹಿಸುತ್ತಿದ್ದವೆಂದು ಅಂದಾಜು ಮಾಡಲಾಗಿದೆ. 


5. ಖನಿಜ ಆಧಾರಿತ ಕೈಗಾರಿಕೆಗಳು: ಶಿಲೆಯನ್ನು ಪಾಲಿಷ್‌ ಮಾಡುವುದು, ಇಟ್ಟಿಗೆ ಮತ್ತು ಹೆಂಚು ತಯಾರಿಸುವುದು, ಸುಣ್ಣ 
ಸುಡುವುದು ಮೊದಲಾದವುಗಳು ಜಿಲ್ಲೆಯಲ್ಲಿನ ಖನಿಜ ಆಧಾರಿತ ಕೈಗಾರಿಕೆಗಳ ವ್ಯಾಪ್ತಿಗೆ ಸೇರಿದವುಗಳಾಗಿವೆ. 1988 ರ ಏಪ್ರಿಲ್‌ 
ಮೊದಲನೆಯ ದಿನಾಂಕದಿಂದ 1994 ರ ಮಾರ್ಚ್‌ ಅಂತ್ಯದ ವೇಳೆಗೆ 21 ನೋಂದಣಿಗೊಂಡ ಖನಿಜ ಆಧಾರಿತ ಸಣ್ಣ ಪ್ರಮಾಣದ 
ಕೈಗಾರಿಕೆಗಳಿದ್ದು ಸುಮಾರು 151 ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿದ್ದವು. ಇವುಗಳಲ್ಲಿ ತೊಡಗಿಸಿದ್ದ ಬಂಡವಾಳ 24.39 ಲಕ್ಷ 


ರೂ.ಗಳು. 


6. ಬೇಡಿಕೆ ಆಧಾರಿತ ಕೈಗಾರಿಕೆಗಳು: ಬೀಡಿ ತಯಾರಿಕೆ, ಕಮಾರಿಕೆ, ಬಡಗಿತನ, ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳ ತಯಾರಿಕೆ, 
ಮೊದಲಾದವುಗಳು ಜಿಲ್ಲೆಯ ಬೇಡಿಕೆ ಆಧಾರಿತ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ವ್ಯಾಪ್ತಿಗೊಳಪಡುತ್ತವೆ. 1988 ರ ಏಪ್ರಿಲ್‌ 
ಮೊದಲನೆಯ ' ದಿನಾಂಕದಿಂದ 1994 ರ ಮಾರ್ಚ್‌ ಅಂತ್ಯದವರೆಗೆ ಜಿಲ್ಲೆಯಲ್ಲಿ '468 ಬೇಡಿಕೆ ಆಧಾರಿತ ಕೈಗಾರಿಕೆಗಳು 
ನೋಂದಣಿಗೊಂಡಿದ್ದು 2,949 ಕಾರ್ಮಿಕರಿಗೆ ಉದ್ಯೋಗವನ್ನೊದಗಿಸಿದ್ದವು. ಇವುಗಳಲ್ಲಿ ತೊಡಗಿಸಿದ್ದ ಬಂಡವಾಳ 891.69 ಲಕ್ಷ 
ರೂ.ಗಳು. ಇವುಗಳ ಜೊತೆಗೆ ಸುಮಾರು ಶೇ.10 ರಷ್ಟು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ನೋಂದಣಿಗೊಳ್ಳದೆ ಕಾರ್ಯ 
ನಿರ್ವಹಿಸುತ್ತಿರುವುದಾಗಿ ಅಂದಾಜು ಮಾಡಲಾಗಿದೆ. 

7. ರಾಸಾಯನಿಕ ಆಧಾರಿತ ಕೈಗಾರಿಕೆಗಳು: ಸೋಪು, ಅಗರಬತ್ತಿ ಪೈಂಟ್‌, ಮೇಣದಬತ್ತಿ, ಮಸಿ (ಇಂಕ್‌), ಹಲ್ಲುಪುಡಿ, 
ಪಾಲಿಥೀನ್‌ ಚೀಲ, ಪಿ.ವಿ.ಸಿ. ಪೈಪ್‌ಗಳು ಮೊದಲಾದವುಗಳು ಜಿಲ್ಲೆಯಲ್ಲಿನ ಸಣ್ಣ ಪ್ರಮಾಣದ ರಾಸಾಯನಿಕ ಮತ್ತು 
ಪ್ಲಾಸ್ಟಿಕ್‌ ಆಧಾರಿತ ಕೈಗಾರಿಕೆಗಳ ವ್ಯಾಪ್ತಿಗೆ ಸೇರಿರುತ್ತವೆ. ಜಿಲ್ಲೆಯಲ್ಲಿ 1988 ರ ಏಪ್ರಿಲ್‌ ಮೊದಲನೆಯ ದಿನಾಂಕದಿಂದ 1994ರ 
ಮಾರ್ಚ್‌ ಅಂತ್ಯದ ವೇಳೆಯಲ್ಲಿ 267 ನೋಂದಣಿಗೊಂಡ ಸಣ್ಣ ಪ್ರಮಾಣದ ರಾಸಾಯನಿಕ ಕೈಗಾರಿಕೆಗಳಿದ್ದು 1,344 ಕಾರ್ಮಿಕರಿಗೆ 
ಉದ್ಯೋಗವನ್ನೊದಗಿಸಿದ್ದವು. ಇವುಗಳಲ್ಲಿ ತೊಡಗಿಸಿದ್ದ ಬಂಡವಾಳ 439.78 ಲಕ್ಷ ರೂ.ಗಳು. 

8. ಇತರ ಕೈಗಾರಿಕೆಗಳು: ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್‌ ಗುಂಡಿಗಳು, ಮುದ್ರಣಾಲಯಗಳು, ದೂರದರ್ಶಕ ವಿಭಾಗಗಳ ದುರಸ್ತಿ 
ಆಸ್ಪತ್ರೆಗೆ ಬೇಕಾದ ವಸ್ತುಗಳ ಉತ್ಪಾದನೆ, ಮಾದಕ ಪೇಯಗಳು, ಟೈರ್‌ ರೀಟ್ರೇಡಿಂಗ್‌, ಐಸ್‌ಕ್ಕಾಂಡಿ, ಕತಕ ತಯಾರಿಕೆ, 
ಸೌರ ಒಲೆ. ಸುಗಂದ ಅಡಿಕೆ ಮೊದಲಾದವುಗಳು ಇತರೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ವ್ಯಾಪ್ತಿಗೊಳಪಟ್ಟಿವೆ. 1988 ರ ಏಪ್ರಿಲ್‌ 
ಇತ ಸ್ಯ ಕದಿಂದ 1994 ರ ಮಾರ್ಚ್‌ ಅಂತ್ಯದ ವೇಳೆಗೆ 1,248 ನೋಂದಣಿಗೊಂಡ ಸಣ್ಣ ಪ್ರಮಾಣದ ಇತರೆ 
ನಂಜ ಗವನೊದಗಿಸಿದವು. ಇವುಗಳಲ್ಲಿ ತೊಡಗಿಸಿದ್ದ ಬಂಡವಾಳ 1108.87 ಲಕ್ಷ ರೂ.ಗಳು. 
ಕೈಗಾರಿಕೆಗಳಿದ್ದು 5,941 ಮಂದಿಗೆ ಉದ್ಯೋಗವನ್ನೊದಗಿಸಿದ್ದಣು ಸ ಖು 


ಐಸ್‌ಕ್ರೀಂ, 


350 ಧಾರವಾಡ ಜಿಲ್ಲೆ 


ಗದಗ ಪಟ್ಟಣವು ಮುದ್ರಣದ ಉದ್ಯಮದಲ್ಲಿ ತೀರ ಮುಂದಿದೆ. ಇವುಗಳಲ್ಲದೆ ಪ್ರತಿಶತ ಸುಮಾರು 10 ರಷ್ಟು ಸಣ್ಣ ಪ್ರಮಾಣದ 
ಇತರೆ ಕೈಗಾರಿಕೆಗಳು ನೋಂದಣಿಗೊಳ್ಳದೆ ಕಾರ್ಯನಿರ್ವಹಿಸುತಿವೆಯೆಂದು ಅಂದಾಜು ಮಾಡಲಾಗಿದೆ. | 


ಖಾದಿ ಮತ್ತು ಗ್ರಾಮೋದ್ಯೋಗ 


ಖಾದಿ ಮತ್ತು ಗ್ರಾಮೋದ್ಯೋಗವು ಗ್ರಾಮೀಣ ಕಸಬುದಾರರ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಉತ್ಕರ್ಷವನ್ನು ಸಾಧಿಸಿದೆ. 
ಇದು ಗ್ರಾಮಾಂತರ ಪ್ರದೇಶದ ಕಸಬುದಾರರಿಗೆ ಉದ್ಯೋಗವನ್ನೊದಗಿಸುವುದರ ಜೊತೆಗೆ ತಮ್ಮ ಆನುವಂಶಿಕ ಉದ್ದಿಮೆಯನ್ನು 
ತೊರೆದು ಪಟ್ಟಣಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿದೆ. ಇವುಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ 'ಮಹಾತಾಗಾಂಧೀಜಿಯವರು ಖಾದಿ 
ಮತ್ತು ಗ್ರಾಮೋದ್ಯೋಗಗಳ ಪುನರುತ್ಥಾನಕ್ಕೆ ರಾಷ್ಟೀಯ ಆಂದೋಲನವನ್ನು ಆರಂಭಿಸಿದರು. ಸ್ವಾತಂತ್ರ್ಯ ಚಳವಳಿಯು ಸ್ವದೇಶೀ 
ಚಳುವಳಿ, ಖಾದಿ ನೂಲು ಮತ್ತು ನೇಯ್ಗೆಗೆ ಹೆಚ್ಚು ಒತ್ತು ಕೊಟ್ಟಿತ್ತು. ಖಾದಿಯ ವ್ಯಾಪ್ತಿಗೆ ಹತ್ತಿಖಾದಿ, ಉಣ್ಣೆಖಾದಿ, ರೇಷೆಖಾದಿ 
ಮತ್ತು ಮಸ್ಸಿನ್‌ ಖಾದಿ ಸೇರುತ್ತವೆ. ಗ್ರಾಮೋದ್ಯೋಗದ ವ್ಯಾಪ್ತಿಗೆ ಖನಿಜಾಧಾರಿತ ಉದ್ದಿಮೆಗಳು, ಅರಣ್ಯ ಆಧಾರಿತ ಉದ್ದಿಮಗಳು, 
ವೃವಸಾಯಾಧಾರಿತ ಉದ್ದಿಮೆಗಳು, ಪಾಲಿಮರ್‌ ಮತ್ತು ರಾಸಾಯನಿಕಾಧಾರಿತ ಉದ್ದಿಮೆಗಳು ಇಂಜಿನಿಯರ್‌ ಹಾಗೂ 
ಅಸಾಂಪ್ರದಾಯಿಕ ಶಕ್ತಿ ಬಲಕೆ, ವಸ್ತೋದ್ಯಮ, ಸೇವಾ ಉದ್ದಿಮೆಗಳು, ಎಲೆಕ್ಟ್ರಾನಿಕ್‌ ಉದ್ದಿಮೆಗಳು ಮೊದಲಾದವುಗಳು ಸೇರುತ್ತವೆ. . 


1919ನೇ ಇಸ್ವಿಯ ಡಿಸೆಂಬರ್‌ನಲ್ಲಿ ಅಮೃತಸರದಲ್ಲಿ ಸೇರಿದ್ದ ಕಾಂಗ್ರೆಸ್‌ ಅಧಿವೇಶನದಲ್ಲಿ ಸ್ವದೇಶೀಯ ಅಂಗವಾಗಿ ಕೈನೂಲಿಗೂ 
ಕೈಮಗ್ಗದ ಮೇಲೆ ನೇಯ್ದ ಬಟ್ಟೆಗೂ ಪ್ರೋತ್ಸಾಹ ಕೊಡಬೇಕೆಂದು ಠರಾವು ಪಾಸಾಯಿತು. 1921ನೇ ಇಸ್ವಿಯಲ್ಲಿ ದೇಶದ ಕೆಲವು 
ಕಡೆಗಳಲ್ಲಿ ಖಾದಿ ಕೆಲಸ ಪ್ರಾರಂಭವಾಯಿತು. 1924ರಲ್ಲಿ ಜರುಗಿದ ಬೆಳಗಾವಿ ಸ ಅಧಿವೇಶನದ ಕಾಲಕ್ಕೆ ಗಾಂಧೀಜಿಯವರ 
ಕುಟೀರವನ್ನು ಸಂಪೂರ್ಣವಾಗಿ ಖಾದಿಯಿಂದಲೇ ರಚಿಸಲಾಗಿತ್ತು. 


ಪ್ರಾರಂಭದಲ್ಲಿ ಖಾದಿ ಉತ್ಪತ್ತಿ ಮತ್ತು ಮಾರಾಟದ ಕೆಲಸವು ಕಾಂಗ್ರೆಸ್‌ ಕಾರ್ಯ ಸಮಿತಿಯ ನೇತೃತ್ವದಲ್ಲಿಯೇ ನಡೆಯುತ್ತಿತ್ತು. 
ಧಾರವಾಡದ ದೇಸಾಯಿ ಗಲ್ಲಿಯಲ್ಲಿ ಜಿಲ್ಲಾ ಕಾಂಗ್ರೆಸ್‌ ಕಮಿಟಿಯ ಕಚೇರಿ ಇತ್ತು. ಗೋವಿಂದಚಾರ್ಯಗುತ್ತಲ ಇವರು 
ಕಾರ್ಯದರ್ಶಿಗಳಾಗಿಯೂ ವಿನಾಯಕರಾವ್‌ ಜೋಶಿ ಅಧ್ಯಕ್ಷರಾಗಿಯೂ ಇದರ ಕಾರ್ಯ ನಿರ್ವಹಿಸುತ್ತಿದ್ದರು. ಉಪ್ಪಿನ ಬೆಟಗೇರಿಯಲ್ಲಿ 
1922 ರಲ್ಲಿ ಒಂದು ಖಾದಿ ಕೇಂದ್ರ ಕಾರ್ಯತತ್ಪರವಾಗಿತ್ತು ಟಿ.ಜಿ. ಕುಲಕರ್ಣಿಯವರು ಅಲ್ಲಿ ಕೆಲಸ ಮಾಡುತ್ತಿದ್ದರು ಅದಕ್ಕೂ 
ಮೊದಲು ಹನುಮಂತಾಚಾರ್ಯ ಶಿರಹಟ್ಟಿ ಎಂಬುವವರು ಉಪ್ಪಿನ ಬೆಟಗೇರಿ ಸಮೀಪದ ಎಡಹಳ್ಳಿಯಲ್ಲಿ ಖಾದಿ ಕೆಲಸ 
ಪ್ರಾರಂಭಿಸಿದ್ದರು. ಅವರು ಉಪ್ಪಿನ ಬೆಟಗೇರಿಯ ಸಂತೆಯಲ್ಲಿ ಮಾರಲಿಕ್ಕೆ ಬರುತ್ತಿದ್ದ ಲಡಿಗಳನ್ನು (ಹ್ಯಾಂಕ್ಸ ಖರೀದಿಸಿ ಎಡಹಳ್ಳಿಯ 
ನೇಕಾರರಿಗೆ ಕೊಟ್ಟು ಖಾದಿ ತಯಾರಿಸಿ ಕೊಳ್ಳುತ್ತಿದ್ದರು. ಎಡಹಳ್ಳಿಯಲ್ಲಿ ತಯಾರಾದ ಖಾದಿಯನ್ನು ಧಾರವಾಡದ ಕಾಂಗ್ರೆಸ್‌ ಕಮಿಟಿಗೆ 
ಕೊಡುತ್ತಿದ್ದರು. 


ಉಪ್ಪಿನ ಬೆಟಗೇರಿ ಖಾದೀಕೇಂದ್ರ: 1920 ನೇ ಇಸ್ವಿಯಲ್ಲಿ ಆಗಿನ ವಿಕ್ಟೋರಿಯ ಹೈಸ್ಕೂಲಿನ (ಈಗ ಅದು ವಿದ್ಯಾರಣ್ಯ 
ಹೈಸ್ಕೂಲ್‌ ಆಗಿದೆ) ಅನೇಕ ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು ಶಾಲೆಗಳನ್ನು ಬಿಟ್ಟು ರಾಷ್ಟ್ರೀಯ ಶಾಲೆಯನ್ನು ಪ್ರಾರಂಭಿಸಿದರು. 
ಎಕ್ಟೋರಿಯಾ ಶಾಲೆಯನ್ನು ಬಿಟ್ಟು ರಾಷ್ಟ್ರೀಯ ಶಾಲೆಯನ್ನು ಸೇರಿದ ವಿದ್ಯಾರ್ಥಿಗಳ ಪೈಕಿ ಟಿ.ಜಿ. ಕುಲಕರ್ಣಿಯವರೂ ಒಬ್ಬರು. 
ಖ್ಯಾತ ಖಾದಿ ಕಾರ್ಯಕರ್ತ ಹನುಮಂತಾಚಾರ್ಯರ ನಂತರ ಎಡಹಳ್ಳಿಯಲ್ಲಿ ಖಾದಿ ಕಾರ್ಯವನ್ನು ನೋಡಿಕೊಳ್ಳುತ್ತಿದ್ದ ಇವರು 
ಉಪ್ಪಿನ ಬೆಟಗೇರಿಗೆ ಹೋಗಿ ಖಾದಿ ಕೇಂದ್ರವನ್ನು ಸ್ಥಾಪಿಸಿದುದೇ ಅಲ್ಲದೆ ಎಡೆಹಳ್ಳಿಯಲ್ಲಿದ್ದ ಸಾಮಾನುಗಳನ್ನೆಲ್ಲಾ ಇಲ್ಲಿಗೆ ಸಾಗಿಸಿದರು. 
ಇವರ ಸಂಗಡ ಗೋವಿಂದಚಾರ್ಯರೂ ಎಡೆಹಳ್ಳಿಯಿಂದ ಉಪ್ಪಿನ ಬೆಟಗೇರಿಗೆ ಬಂದರು. ಉಪ್ಪಿನ ಬೆಟಗೇರಿಯಲ್ಲಿ ನೇಕಾರರು 
ಸಾಕಷ್ಟು ಜನ ಇದ್ದರು. ಟಿ.ಜಿ. ಕುಲಕರ್ಣಿಯವರು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸುತ್ತಿ ನೂಲುವ ಪ್ರಚಾರ ನಡೆಸಿದರು. 1922 ರಲ್ಲಿ 
ಸಾಬರಮತಿ ಆಶ್ರಮದಲ್ಲಿ ಶಿಕ್ಷಣ ಪಡೆದ ರಾಮಚಂದ್ರ ವಡವಿಯವರು ಗೋವಿಂದಾಚಾರ್ಯರ ಸಲಹೆಯಂತೆ ಉಪ್ಪಿನ ಬೆಟಗೇರಿಗೆ 
ಬಂದು ಮಧ್ಯಮಪಿಂಜಣದಿಂದ ಹಂಜಿ ಮಾಡುವುದನ್ನು ಕಲಿಸಿದರು. ಹಂಜಿ ಉತ್ಪಾದಿಸುವವರಿಗೆ ಮಧ್ಯಮ ಪಿಂಜಣ ಕೊಡಲಾಯಿತು. 
ಇದರ ಪರಿಣಾಮವಾಗಿ ಮೂಲೆ ಗುಂಪಾಗಿದ್ದ ರಾಟೆಗಳು ಪ್ರಚಾರಕ್ಕೆ ಬಂದವು. ಮಗ್ಗಗಳು ಹೆಚ್ಚಾಗಿ ಖಾದಿ ಉತ್ಪತ್ತಿ ಬೆಳೆಯಿತು. 


ಕೈಗಾರಿಕೆಗಳು 351 


ಸ | 
ಉಪ್ಪಿನ ಬೆಟಗೇರಿಯಲ್ಲಿ ಶರ್ಟಿಂಗ್‌ ಬಿಳೇಗಿಂಟ ಮತ್ತು ಬಣ್ಣದ ಹುರಿ ಕೋಟಿಂಗ್‌ ಆಗುತ್ತಿದ್ದು ಬಣ್ಣದ ಹುರಿಕೋಟಿಂಗ್‌ ಇಲ್ಲಿನ 
ಪ್ರಸಿದ್ಧ ಉತ್ಪಾದನೆ ಎನಿಸಿತ್ತು. | 


ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಖಾದಿ ಮತ್ತು ಗ್ರಾಮೋದ್ಯೋಗವು ಹಂಚಿಕೆಯಾಗಿದೆ. ಇಲ್ಲಿ 1993-94 ರಲ್ಲಿ 140 
ಸಹಕಾರಿ ಸಂಘಗಳು, 80 ನೋಂದಾಯಿತ ಸಂಸ್ಥೆಗಳು ಮತ್ತು 650 ವೈಯಕ್ತಿಕ ಫಲಾನುಭವಿಗಳು ಉತ್ಪಾದನಾ ಕಾರ್ಯದಲ್ಲಿ 
ತೊಡಗಿಸಲ್ಪಟ್ಟಿದ್ದವು. ಮಂಡಳಿಯ ಸುಮಾರು 465 ಲಕ್ಷದಷ್ಟು ರೂಗಳ ಸಾಲ ಸೌಲಭ್ಯ ಜಿಲ್ಲೆಯ ಉತ್ಪಾದನಾ ಕಾರ್ಯದಲ್ಲಿ 
ತೊಡಗಿಸಲ್ಪಟ್ಟಿತ್ತು. ಉಪ್ಪಿನ ಬೆಟಗೇರಿಯೇ ಅಲ್ಲದೆ ಹುಬ್ಬಳ್ಳಿ, ಶಿರಹಟ್ಟಿ, ಬಿ.ಅರಳಿಕಟ್ಟಿ ಮೊದಲಾದ ಕಡೆಗಳಲ್ಲಿರುವ ಕರ್ನಾಟಕ ಖಾದಿ 
ಮತ್ತು ಗ್ರಾಮೋದ್ಯೋಗ ಸಂಘಗಳು, ಸಾಬೂನು, ಚರಕ, ಬೆಂಕಿಕಡ್ಡಿ ಅಗರಬತ್ತಿ ಬಡಗಿತನ, ಕಮಾರಿಕೆ, ನಾರು ತಯಾರಿಕೆ, 
ಮೊದಲಾದವುಗಳಿಗೆ ಸಂಬಂಧಪಟ್ಟ ತರಬೇತಿಯನ್ನು ಒದಗಿಸುತ್ತವೆ. ಧಾರವಾಡದಲ್ಲಿರುವ ತಾಲೂಕು ಸೇವಾ ಸಂಘವು ಚರಕ, 
ಮುದ್ರಣ ಮತ್ತು ಬೈಡಿಂಗ್‌ ತಯಾರಿಕೆಗೆ ತರಬೇತಿಯನ್ನು ಒದಗಿಸುತ್ತಿದೆ. ಬ್ಯಾಹಟ್ಟಿಯ ಗ್ರಾಮಾಭಿವೃದ್ಧಿ ಸಂಘವು ಎಣ್ಣೆ ತೆಗೆಯುವುದಕ್ಕೆ 
ತರಬೇತಿಯನ್ನು ನೀಡುತ್ತಿದೆ. ಗರಗವು ರಾಷ್ಟ್ರೀಯ ಬಾವುಟಕ್ಕೆ ಬೇಕಾಗುವ ಬಟ್ಟೆಯನ್ನು ತಯಾರಿಸುವ ಏಕೈಕ ಕೇಂದ್ರವೆನಿಸಿದೆ. 

ಸ್ತಾತಂತ್ರಾ ನಂತರ ಖಾದಿ ಮತ್ತು ಗ್ರಾಮೋದ್ಯೋಗ ಕಮಿಷನ್‌ ರಾಷ್ಟ್ರಮಟ್ಟದಲ್ಲೂ ಖಾದಿ ಮತ್ತು ಗ್ರಾಮೋದ್ಯೋಗ 
ಮಂಡಳಿಯು ರಾಜ್ಯಮಟ್ಟದಲ್ಲೂ ಖಾದಿ ಮತ್ತು ಗ್ರಾಮೋದ್ಕ್ಯೋಗದ ಅಭಿವೃದ್ಧಿಗೆ ನೆರವನ್ನೊದಗಿಸುತ್ತಿವೆ. ಕರ್ನಾಟಕ ರಾಜ್ಯ ಖಾದಿ 
ಮತ್ತು ಗ್ರಾಮೋದ್ಯೋಗ ಮಂಡಳಿಯು ಜಿಲ್ಲಾ ಕಛೇರಿಯ ಮೂಲಕ ಜಿಲ್ಲಾ ಗ್ರಾಮೀಣ ಹಾಗೂ ಗೃಹ ಕೈಗಾರಿಕೆಗಳಿಗೆ ಸಾಲ ಹಾಗೂ 
ಅನುದಾನ ರೂಪದಲ್ಲಿ ಸಹಾಯವನ್ನೊದಗಿಸುತ್ತಿದೆ. ಇತ್ತೀಚೆಗೆ ಮಂಡಳಿಯು ವಿದ್ಯುನಾವ (ಇಲೆಕ್ಟ್ರಾನಿಕ್‌) ಉಪಕರಣಗಳನ್ನು ತನ್ನ 
ಕಕ್ಷಗೆ ಅಳವಡಿಸಿಕೊಂಡು ಜಿಲ್ಲೆಯ' ರಾಯನಾಳ ಗ್ರಾಮದಲ್ಲಿ ಮಹಿಳೆಯರ ಸಹಕಾರ ಸಂಘದ ಮೂಲಕ ವಿದ್ಯುನ್ನಾನ ಉಪಕರಣಗಳ 
ಉತ್ಪಾದನೆಗೆ ನೆರವನ್ನೊದಗಿಸಿದೆ. | 

ಶಿರಹಟ್ಟಿ ತಾ।! ಖಾದಿ ಮತ್ತು ಗ್ರಾಮೋದ್ಯೋಗ ಸಹಕಾರ ಸಂಘ: ಶಿರಹಟ್ಟಿ ತಾಲೂಕು ಖಾದಿ ಮತ್ತು ಗ್ರಾಮೋದ್ಯೋಗ 
ಕೋ. ಆಪರೇಟಿವ್‌ ಸೊಸೈಟಿಯು ಜಿಲ್ಲೆಯ ಪ್ರಮುಖ ಸಹಕಾರ ಸಂಘ. 1993-94 ರಲ್ಲಿ ಇದರ ಸದಸ್ಯರ ಸಂಖ್ಯೆ 555. ಇದರ 
ಷೇರು ಹಣ 31,980 ರೂಪಾಯಿಗಳು. ಇದು ನೀಡಿದ ಮುಂಗಡ 63,865 ರೂಪಾಯಿಗಳು. ಖಾದಿ ಮಂಡಳಿಯಿಂದ ಇದು 
ಪಡೆದಿರುವ ಸಾಲ 16,40,920 ರೂಪಾಯಿಗಳು. ಇದು ಮಂಡಳಿಗೆ ಮರುಪಾವತಿ ಮಾಡಬೇಕಾಗಿರುವ ಸಾಲ 13,40,489 
ರೂಪಾಯಿಗಳು. ಇದರಲ್ಲಿ ನೂಲು ತೆಗೆಯುವವರ ಸಂಖ್ಯೆ 105 ಮತ್ತು ನೇಯ್ಗೆಯವರ ಸಂಖ್ಯೆ 25 ಇತ್ತು. 1993-94 ರಲ್ಲಿ ಈ 
ಸಂಘವು 4,60,821 ರೂಪಾಯಿಗಳನ್ನು ನೂಲು ತೆಗೆಯುವವರಿಗೂ 2,25,055 ರೂ.ಗಳನ್ನು ನೇಯ್ಗೆಯವರಿಗೂ ಮಜೂರಿಯಾಗಿ 
ಕೊಟ್ಟಿದೆ. ಇದೇ ಕಾಲಾವಧಿಯಲ್ಲಿ 13,85,205 ರೂಪಾಯಿ ಮೌಲ್ಯದ ನೂಲು 11,95,984 ರೂಪಾಯಿ ಮೌಲ್ಯದ ನೇಯ್ಗೆ 
ಕಾರ್ಯ ನಡೆಯಿತು. ಉತ್ಪಾದನೆಯಾದ ಸರಕಿನ ಪೈಕಿ 9,99,673 ರೂಪಾಯಿ ಮೌಲ್ಯದ ಸರಕನ್ನು ಚಿಲ್ಲರೆ ವ್ಯಾಪಾರದ ರೂಪದಲ್ಲೂ 


ಮತು 14,55,483 ರೂಪಾಯಿ ಮೌಲ್ಯದ ಸರಕನ್ನು ಸಗಟು ವ್ಯಾಪಾರದ ರೂಪದಲ್ಲೂ ಮಾರಾಟ ಮಾಡಲಾಯಿತು. 


ಖಾದಿ ನೇಕಾರರ ಉತ್ಪಾದಕ ಸಂಘ, ಉಪ್ಪಿನ ಬೆಟಗೇರಿ: ಖಾದಿ ನೇಕಾರರ ಉತ್ಪಾದಕರ ಸಂಘ ನಿಯಮಿತ 1956ರಲ್ಲಿ 
ಉಪ್ಪಿನ ಬೆಟಗೇರಿಯಲ್ಲಿ ಸ್ಥಾಪನೆಗೊಂಡಿತು. ಹಿಂದೆ ಇದ್ದ ಖಾದಿ ಉತ್ಪಾದನಾ ಚಟುವಟಿಕೆಗೆ ಇದರಿಂದ ವ್ಯವಸ್ಥಿತ ರೂಪ ಬ 
1993-94 ರಲ್ಲಿ ಇದರಲ್ಲಿ 184 ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದರು. ಇದು 13,240 ರೂಪಾಯಿಗಳ ಷೇರು ಹಣವನ್ನು 
ಹೊಂದಿದ್ದು 5,83,242 ರೂಪಾಯಿಗಳ ಅಡ್ವಾನ್ಸ್‌ ಕೊಟ್ಟಿತ್ತು. ಇದರಲ್ಲಿ 275 ಮಂದಿ ನೂಲುವವರು ಮತ್ತು 35 ಮಂದಿ 
ನೇಯೆಯವರು ಕಾರ್ಯನಿರ್ವಹಿಸುತ್ತಿದ್ದರು. ಇದು 2,58,252ರೂಪಾಯಿಗಳನ್ನು ನೂಲುವವರಿಗೂ 2.07,726 ರೂಪಾಯಿಗಳನ್ನು 
pH ತ ರ ಮೌಲ್ಯದ ನೂಲು ಮತ್ತು 16,43,274 ರೂಪಾಯಿ 
೩ ಮಜೂರಿ ಕೊಟ್ಟಿತ್ತು. ಇದು 0.32.159 ರೂಪಾಯಿ ಮೌಲ್ಯದ ನೂಲು ಮತ್ತು 16,43, 
ನೇಯ್ಗೆಯವರಿಗೂ ಮ ಕಿತ್ತು 
ಮೌಲ್ಯದ ಖಾದಿ ಬಟ್ಟೆಯನ್ನು ಉತ್ಪಾದಿಸಿತು. 
ರೂಪದಲ್ಲೂ ಮಾರಾಟ ಮಾಡಲಾಯಿತು. 


ಇದೇ ಕಾಲಾವಧಿಯಲ್ಲಿ ಇದರಲ್ಲಿ ಉತ್ಪಾದನೆಯಾದ ಸರಕಿನ ಪೈಕಿ 9,78,158 
ಪದಲ್ಲೂ ಮತ್ತು 21,40,254 ರೂಪಾಯಿ ಮೌಲ್ಯದ ಸರಕನ್ನು ಸಗಟು 


352 ಧಾರವಾಡ ಜಿಲ್ಲೆ 


ರೋಣ ತಾಲೂಕು ಖಾದಿ ವರ್ಕ್‌ರ್ಸ್‌ ಅಸೋಸಿಯೇಷನ್‌ : ರೋಣ ತಾಲೂಕು ಖಾದಿ ವರ್ಕರ್ಸ್‌ ಅಸೋಸಿಯೇಷನ್‌, 
ರೋಣ (ಪ್ರಧಾನ ಕಛೇರಿ, ಗದಗ) 1959ರಲ್ಲಿ ಪ್ರಾರಂಭಗೊಂಡಿತು. 1993-94 ರಲ್ಲಿ ಇದರ ಸದಸ್ಯರ ಸಂಖ್ಯೆ 126. ಇದು 
1,82,890 ರೂಪಾಯಿಗಳ ಷೇರು ಬಂಡವಾಳವನ್ನು ಹೊಂದಿದ್ದು 14,677 ರೂಪಾಯಿ ಮುಂಗಡ ಕೊಟ್ಟಿದೆ. ಇದು ಖಾದಿ 
ಮಂಡಳಿಯಿಂದ ಪಡೆದ ಧನ ಸಹಾಯದ ಮೊತ್ತ 10,92,445 ರೂಪಾಯಿಗಳು. ಇದು ಮಂಡಳಿಗೆ ಮರು ಪಾವತಿ ಮಾಡಿದ 
ಮೊತ್ತ 2,81,991 ರೂಪಾಯಿಗಳಿದ್ದು 8, 10,454 ರೂಪಾಯಿಗಳಷ್ಟು ಮೊತ್ತವನ್ನು ಮರು ಪಾವತಿ ಮಾಡಬೇಕಾಗಿದೆ. 1993-94 
ರಲ್ಲಿ 120 ಮಂದಿ ನೂಲುವವರು ಮತ್ತು 30 ಮಂದಿ ನೇಯ್ಗೆಯವರು ಇದರ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದರು. ಇದೇ 
ಕಾಲಾವಧಿಯಲ್ಲಿ 4,21,777 ರೂಪಾಯಿಯನ್ನು ನೂಲುವವರಿಗೂ 3,03,703 ರೂಪಾಯಿಗಳನ್ನು ನೇಯ್ಗೆಯವರಿಗೂ ಮಜೂರಿ 
ಕೊಡಲಾಯಿತು. ಇವರು 13,95,585 ರೂಪಾಯಿ ಮೌಲ್ಯದ ನೂಲನ್ನು ಮತ್ತು 18,45,467ರೂಪಾಯಿ ಮೌಲ್ಯದ ಖಾದಿಯನ್ನು 
ತಯಾರಿಸಿದ್ದರು. ಇಲ್ಲಿ ಉತ್ಪಾದನೆಯಾದ ಸರಕಿನಲ್ಲಿ 21,52,760 ರೂಪಾಯಿ ಮೌಲ್ಯದ ಸರಕನ್ನು ಚಿಲ್ಲರೆ ವ್ಯಾಪಾರದ ರೂಪದಲ್ಲೂ 
5,83,911 ರೂಪಾಯಿ ಮೌಲ್ಯದ ಸರಕನ್ನು ಸಗಟು ವ್ಯಾಪಾರದ ರೂಪದಲ್ಲೂ ಮಾರಾಟ ಮಾಡಲಾಯಿತು. 


ರಾಣೆಬೆನ್ನೂರು ತಾಲೂಕು ಖಾದಿ ವರ್ಕ್‌ರ್ಸ್‌ ಸಂಘ: ರಾಣೆಬೆನ್ನೂರು ತೌಲೂಕು ಖಾದಿ ವರ್ಕ್‌ರ್ಸ್‌ ಸಂಘ, ರಾಣೆಬೆನ್ನೂರು, 
ಜಿಲ್ಲೆಯ ಪ್ರಮುಖ ಖಾದಿ ಕಾರ್ಮಿಕ ಸಂಘಗಳಲ್ಲೊಂದಾಗಿದೆ. 1993-94ರಲ್ಲಿ ಇದರ ಸದಸ್ಯರ ಸಂಖ್ಯೆ 40. ಇದರ ಟ್ರಸ್ಟ್‌ ಫಂಡ್‌ 
ರೂ.1,01,857, ಷೇರು ಬಂಡವಾಳ ರೂ.11,000 ಮತ್ತು ಕಾದಿಟ್ಟ ನಿಧಿ ರೂ.10,000 ಇತ್ತು ಇದು ಖಾದಿ ಮಂಡಳಿಯಿಂದ 
8,51,159 ರೂಪಾಯಿ ಸಾಲ ಪಡೆದಿತ್ತು. ಇದು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಸಾಲದ ಪೈಕಿ 1,62,504 
ರೂಪಾಯಿಗಳನ್ನು ಮರು ಪಾವತಿ ಮಾಡಿದ್ದು 6,89,655 ರೂಪಾಯಿಗಳನ್ನು ಮರುಪಾವತಿ ಮಾಡಬೇಕಾಗಿದೆ. ಇದರಲ್ಲಿ 90 
ಮಂದಿ ನೂಲುವವರು 10 ಮಂದಿ ನೇಯ್ಗೆಯವರು ಕಾರ್ಯ ನಿರ್ವಹಿಸುತ್ತಿದ್ದು ಇವರಿಗೆ ಒಟ್ಟು 2,99,912 ರೂಪಾಯಿಗಳ 
ಮಜೂರಿ ವಿತರಣೆ ಮಾಡಿದೆ. 1993-94 ರಲ್ಲಿ 3,68,720 ರೂಪಾಯಿ ಮೌಲ್ಯದ ನೂಲನ್ನು ಮತ್ತು 8,02,350 ರೂಪಾಯಿ 
ಮೌಲ್ಯದ ಖಾದಿಯನ್ನು ಉತ್ಪಾದಿಸಲಾಗಿದೆ. ಇದರ ಉತ್ಪಾದನೆಯ ಪೈಕಿ 8,47,572 ರೂಪಾಯಿ ಮೌಲ್ಯದ ಸರಕನ್ನು ಚಿಲ್ಲರೆ 
ರೂಪದಲ್ಲಿ 2,30,794 ರೂಪಾಯಿ ಮೌಲ್ಯದ ಸರಕನ್ನು ಸಗಟಾಗಿ ಮಾರಾಟ ಮಾಡಲಾಗಿದೆ. 


ಕೋಷ್ಠಕ 5.9 


1994 ರ ಮಾರ್ಚ್‌ ಅಂತ್ಯದವರೆಗೂ ಧಾರವಾಡ ಜಿಲ್ಲೆಯಲ್ಲಿದ್ದ ತಾಲೂಕುವಾರು ಮತ್ತು ವರ್ಗವಾರು 
ಖಾದಿ ಮತ್ತು ಗ್ರಾಮೋದ್ಯೋಗಗಳ ಸಂಖ್ಯೆಯನ್ನು ಈ ಪಟ್ಟಿಯಲ್ಲಿ ಕೊಟ್ಟಿದೆ. 


ಕ್ರ.ಸಂ. ತಾಲೂಕು ಪ.ಜಾತಿ ಪ.ಪಂಗಡ ಅಲ್ಪ ಇತರೆ ಒಟ್ಟು eased ಪ.ಜಾಶಿ ಪ.ಪಂಗಡ ಅಲ್ಪ ಇತರೆ ಒಟ್ಟು 


ಲು 


ಸಂಖ್ಯಾತರು ಸಂಖ್ಯಾತರು 
ESE ESB ಸಧಾ TS ದರದರ ಇ. ಸಯಡ 
] ಧಾರವಾಡ 4 15 10 115 184 10 ಕಲಘಟಗಿ 2 2 I 62 67 
2 ಹುಬ್ಬಳ್ಳಿ 32 10 10 9| 143 11 ಗದಗ 25 8 5 58 96 
3 ಹಾವೇರಿ 7 - 2 50 59 12 ನವಲಗುಂದ 5 ೨ | 35 46 
4 ಶಿಗ್ಗಾಂವ 25 12 4 45 86 13 ನರಗುಂದ 2 - 2 38 42 
5 ರಾಣೆಬೆನ್ನೂರು ೨ 2 2 63 72 14 ರೋಣ 3 ಹ 2 45 50 
6 ಬ್ಯಾಡಗಿ '" 3 3 | NR 15 ಶಿರಹಟ್ಟಿ. 25 8 I 30 64 
7 ಹಿರೇಕೆರೂರು 4 2 4 00) 70 16 ಹಾನಗಲ್‌ 2 I 2 25 30 
8 ಸವಣೂರು 2 6 | 40) 49 17 ಕುಂದಗೋಳ 2 - 2 44 48 
9 ಮುಂಡರಗಿ. 2 20 2 CUNT 


ಆಧಾರ: ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಮಂಡಳಿ, ಧಾರವಾಡ 


1994 ರ ಮಾರ್ಚ್‌ ಅಂತ್ಯದವರೆಗೂ ಮಂಡಳಿಯು ಧಾರವಾಡ 
ಸಹಕಾರ ಸಂಘಗಳು, 


] ಸಹಕಾರಿ ಸಂಘಗಳು 
2 ನೋಂದಾಯಿತ ಸಂಸ್ಥೆಗಳು 
3 ವೈಯಕ್ತಿಕ ಫಲಾನುಭವಿಗಳು 


ಒಟ್ಟು 


ಕೈಗಾರಿಕೆಗಳು 


ಘಟಕಗಳು 


140 

80 

927 
1,147. 


ಸಾಲ (ರೂ.ಗಳಲ್ಲಿ 


2,19,30,884 
1,33,74,441 

88,38,860 
4,41,44,185 


353 


ಬ ಜಿಲ್ಲೆಯಲ್ಲಿ ಖಾದಿ ಗ್ರಾಮೋದ್ಯೋಗಗಳಿಗೆ ಸಂಬಂಧಿಸಿದ 
ೇೀಂದಾಯಿತ ಸಂಸ್ಥೆಗಳು ಮತ್ತು ನೇರ ಫಲಾನುಭವಿಗಳಿಗೆ ವಿತರಿಸಿದ ಸಾಲ ಮತ್ತು ಅನುದಾನಗಳ ವಿವರ. 


ಸಹಾಯ ಧನ (ರೂ.ಗಳಲ್ಲಿ 


5,50,000 
8,00,000 
4,82,000 
18,32,000 


EE A 
ಆಧಾರ: ಜಿಲ್ಲಾ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಧಾರವಾಡ. 


ಕ್ರಸಂ. 


ಕಾಜ, 


ಚ 0% 1 ಇತ್ತಿ ಗಲ್ಲಾ * ಓಣ, ಹಾ. ಹಟ 102 


10 


10 


ಕೋಷ್ಟಕ 5.10 


1993-94 ನೇ ಸಾಲಿನಲ್ಲಿ ಧಾರವಾಡ ಜಿಲ್ಲೆಯ ಉದ್ದಿಮೆವಾರು ಪ್ರಗತಿ (1.4.93 ರಿಂದ 313.94 ವರೆಗೆ: 


ಉದ್ದಿಮೆಯ ಹೆಸರು 

ಛೂಗಳಲ್ಲಿ) 
ಖಾದಿ ೨7,49,775 
ಉಣ್ಣೆ 56,84,980 
ಪಾಲಿವಸ್ತ 4,25,000 
ಮಾರ್ಕೆಟಿಂಗ್‌ 3 
ಕುಂಬಾರಿಕೆ 35,87,800 
ಬೆಲ್ಲ ಮತ್ತು ಖಂಡಸಾರಿ 6,000 
ಅಖಾದ್ಯ ಎಣ್ಣೆ ಮತ್ತು ಸಾಬೂನು 1,09,200 
ಔಷಧೀಯ ಸಸ್ಯಗಳು 1,10,000 
ಹಣ್ಣು ಪರಿಷ್ಕರಣೆ 1,44,000 
ಪಿ.ಪಿ.ಪಿ.ಐ ೨1,78,660 
ಬಡಗಿತನ ಮತ್ತು ಕಮ್ಮಾರಿಕೆ 94,73,360 
ಚರ್ಮ ಉದ್ದಿಮೆ 12,25,920 
ಗ್ರಾಮೀಣ ಎಣ್ಣೆ 79,33,600 
ಪಾಲಿಮರ ಕೆಮಿಕಲ್ಸ್‌ 32,500 
ಟೇಲರಿಂಗ್‌ 91,340 
ಜೀವಾ 1,38,600 


ಉತ್ಪಾದನೆ ಮೊತ್ತ ಮಾರಾಟ ಮೊತ್ತ 


(ರೂ.ಗಳಲ್ಲಿ 


1,10,28,621 


೨9,93,330 


2,15,000 
81,14,000 
44,26,000 

9,000 

1,32,300 

1,25,000 

1,98,000 
24,43,500 

1,24,84,000 
16,10,620 
1,06,15,800 
40,000 
1,20,670 
94,400 


ಕೆಲಸಗಾರರ ಸಂಖ್ಯೆ 
ಪೂರ್ಣ ಉದ್ಯೋಗಿಗಳು ಅರೆ ಉದ್ಯೋಗಿಗಳು 


763 
1180 
40 
20 


95 


ಒಟ್ಟು ಮಜೂರಿ 


(ರೂ.ಗಳಲ್ಲಿ 


27,78,194 
28,67,751 
1,03,500 : 
56,124 
23,52,500 
2,000 
18,000 
35,000 
25,200 
2,03,388 
36,21,616 
2,67,500 
3,31,200 
1,000 
29,100 


33,275 


354 | ಧಾರವಾಡ ಜಿಲ್ಲೆ 


ಕ್ರಸಂ. ಉದ್ದಿಮೆಯ ಹೆಸರು ಉತ್ಪಾದನೆ ಮೊತ್ತ ಮಾರಾಟ ಮೊತ್ತ ಕೆಲಸಗಾರರ ಸಂಖ್ಯೆ ಒಟ್ಟು ಮಜೂರಿ 
(ರೂಗಳಲ್ಲಿ. ಛೂಗಳಲ್ಲಿ ಪೂರ್ಣ ಉದ್ಯೋಗಿಗಳು ಅರೆ ಉದ್ಯೋಗಿಗಳು (ರೂಗಳಲ್ಲಿ 

17 ಬಿದಿರು ಬೆತ್ತ 5,30,000... 6,90,000 8 8 182 

18 ಇಲೆಕ್ಟ್ರಾನಕ್ಸ್‌ 4,30,000... 1,30,000 12 3 33,000 

19 ಸುಣ್ಣ 1,39,000 192,000 80 4 32,960 

20 ಅಗರಬತ್ತಿ 188000... 9,35,000 90 15 2,01,125 

21 ನಾರು 1,10,000 1,80,000 20 $ 15,695 

22 ಅಲ್ಯೂಮಿನಿಯಂ 1,72,000 1,81,000 ME 2 21,915 

ಒಟ್ಟು 3,84,59,741 5,99,58,211 3,541 2,165 1,30,30,795 


ಆಧಾರ: ಜಿಲ್ಲಾಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಧಾರವಾಡ. 
ಕೈಮಗ್ಗಗಳು ಮತ್ತು ವಿದ್ಯುತ್‌ ಮಗ್ಗಗಳು. 


ಧಾರವಾಡ ಜಿಲ್ಲೆಯು ಕೈಮಗ್ಗ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. 1986 ರ ಕೈಮಗ್ಗ ಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ 
ಸುಮಾರು 10ಸಾವಿರ ಕೈಮಗ್ಗಗಳಿದ್ದು 33,000 ಕುಟುಂಬಗಳಿಗೆ ಉದ್ಯೋಗವನ್ನೊದಗಿಸಿದ್ದವು. ಜಿಲ್ಲೆಯಲ್ಲಿ ಇರುವ ಕೈಮಗ್ಗಗಳ ಪೈಕಿ 
ಹತ್ತಿ ಕೈಮಗ್ಗಗಳು ಅಧಿಕ ಸಂಖ್ಯೆಯಲ್ಲಿದ್ದು ಉಣ್ಣೆ ಹಾಗೂ ರೇಷ್ಮೆ ಕೈಮಗ್ಗಗಳೂ ಸಹ ಗಣನೀಯ ಪ್ರಮಾಣದಲ್ಲಿದ್ದವು. 


2 

ರಾಜ್ಯದ ಕೈಮಗ್ಗ ಕ್ಷೇತ್ರವನ್ನು ಸರ್ವತೋಮುಖ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವ ಉದ್ದೇಶದಿಂದ 1975 ರಲ್ಲಿ 
ಸ್ಥಾಪನೆಗೊಂಡ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ಹುಬ್ಬಳ್ಳಿಯಲ್ಲಿ ಪ್ರಾಂತೀಯ ಕಛೇರಿಯನ್ನು ಮತ್ತು ಕೇಂದ್ರೀಕೃತ ಕಚ್ಚಾಮಾಲು 
ಡಿಪೋ ಜ್ಯ ಪ್ರಾರಂಭಿಸಿದೆ. ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮವು ಸಹಕಾರಿ ಸಂಘಗಳ ವ್ಯಾಪ್ತಿಗೆ ಸೇರಿದ ನೇಕಾರರಿಗೆ 
ಕಚ್ಚಾಮಾಲು ಪೂರೈಕೆ, ತಾಂತ್ರಿಕ ತಿಳುವಳಿಕೆ, ತರಬೇತಿ ಹಾಗೂ ಮಾರುಕಟ್ಟೆ ವಿಚಾರದಲ್ಲಿ ಸಹಕಾರ ನೀಡುತ್ತಿದೆ. ಆನುವಂಶಿಕ 
ಕಸುಬನ್ನವಲಂಬಿಸಿದವರಿಗೆ ಸಹಾಯ ಮಾಡುವ ಉದ್ದೇಶದಿಂದ ರಾಣೆಬೆನ್ನೂರಿನಲ್ಲಿ ತೀವ್ರ ಕೈಮಗ್ಗ ಅಭಿವೃದ್ಧಿ ಯೋಜನೆ, 
ಗದಗ-ಬೆಟಗೇರಿಯಲ್ಲಿ ರಫ್ತು ಆಧಾರಿತ ಕೈಮಗ್ಗ ಯೋಜನೆ ಮೊದಲಾದ ಕಾರ್ಯಕ್ರಮಗಳನ್ನು ಕೈಗೊಂಡು ಕಾರ್ಯರೂಪಕ್ಕೆ ತಂದಿದೆ. 
ನೇಕಾರರು ಉತ್ಪಾದಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯವನ್ನೊದಗಿಸಲು ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪಿಸಿದೆ. ಹಳೆಯ 
ಮಾದರಿಯ ಪಿಟ್‌ ಮಗ್ಗಗಳ ನವೀಕರಣಕ್ಕೆ 1989-90 ರಲ್ಲಿ 7.51 ಲಕ್ಷ ರೂ.ಗಳ ಮೌಲ್ಯದ ನವೀನ ಮಗ್ಗ ಮತ್ತು ಇತರ 
ಉಪಕರಣಗಳನ್ನು ಒದಗಿಸಿದೆ. ಕೈಮಗ್ಗ ನೇಕಾರರ ಜೀವನ ಮಟ್ಟ ಸುಧಾರಣೆಗಾಗಿ ರಾಣೆಬೆನ್ನೂರು, ತುಮಿವಕಟ್ಟೆ ಮೊದಲಾದ ಸ್ಥಳದಲ್ಲಿ 
ಸುಮಾರು. 500 ವಾಸದ ಮನೆಗಳು ಮತ್ತು ಕಾರ್ಯಾಗಾರಗಳನ್ನು ಕಟ್ಟಿಸಿದೆ. ರಾಣೆಬೆನ್ನೂರಿನಲ್ಲಿ ಬಣ್ಣದ ಮನೆಯನ್ನು ನಿರ್ಮಿಸಿ 
ಅದರ ಮೂಲಕ ಬಣ್ಣಹಾಕಿದ ನೂಲನ್ನು ನೇಕಾರರಿಗೆ ಒದಗಿಸುತ್ತಿದೆ. ನೇಕಾರರಿಗೆ ಉತ್ತಮ ಮಟ್ಟದ ತರಬೇತಿಯನ್ನು ಒದಗಿಸುವುದಕ್ಕಾಗಿ 
ಧಾರವಾಡದ ಎರಡು ಸ್ಥಳಗಳಲ್ಲಿ ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ. ನಿಗಮವು ಜಿಲ್ಲೆಯ ಸುಮಾರು ೨,186 ಕೈಮಗ್ಗಗಳನ್ನು 
ತನ್ನ ನೆರವಿನ ಕಕೆಗೆ ಸೇರಿಸಿಕೊಂಡಿದೆ. 1989-90 ನೇ ಸಾಲಿನಲ್ಲಿ ಜಿಲ್ಲೆಗೆ ಸುಮಾರು 440 ಲಕ್ಷ ರೂಪಾಯಿ ಮೌಲ್ಯದ 
ಕಚ್ಚಾಮಾಲುಗಳನ್ನು ಪೂರೈಸಿ 581 ಲಕ್ಷ ರೂಪಾಯಿ ಮೌಲ್ಯದ 75.70 ಲಕ್ಷ ಮೀಟರುಗಳಷ್ಟು ಬಟ್ಟೆ ಉತ್ಪಾದನೆಯಾಗುವಂತೆ 
ಮಾಡಿದೆ. 

ಗೃಹ ಕೈಗಾರಿಕೆ ಮತ್ತು ಕರಕುಶಲತೆ 
ಧಾರವಾಡ ಜಿಲ್ಲೆಯಲ್ಲಿ ಕೈಮಗ್ಗದ ಬಟ್ಟೆ, ಉಣ್ಣೆಕಂಬಳಿ, ಜಮಖಾನಗಳು, ಚಾಪೆಗಳು ಕೈಗಾಣದ ಎಣ್ಣೆ ಮೊದಲಾದವುಗಳ 


ತಯಾರಿಕೆ ಮತ್ತು ಬಡಗಿತನ, ಕಮಾದ್ರಕೆ, ಕುಂಬಾರಿಕೆ, ಚರ್ಮಗೆಲಸ ಮೊದಲಾದವುಗಳು ಗೃಹ ಕೈಗಾರಿಕೆಯ ವ್ಯಾಪ್ತಿಗೊಳಪಟ್ಟಿದ್ದು 
ಪ್ರಖ್ಯಾತಿ ಪಡೆದಿವೆ. ಹುಬ್ಬಳ್ಳಿ, ಗದಗಿನ ಸೀರೆಗಳು, ಗಜೇಂದ್ರಗಡದ ಖಣ, ಉಪ್ಪಿನ ಬೆಟಗೇರಿಯ ಬಟ್ಟೆಗಳು, ನವಲಗುಂದದ 


ಕೈಗಾರಿಕೆಗಳು ಕ 355 


ಜಮಖಾನ, ರಾಣೆಬೆನ್ನೂರು ಕಂಬಳಿ, ಧಾರವಾಡ ಬುಟ್ಟಿ, ಮುಗದದ ಮಣ್ಣಿನ ವಸ್ತುಗಳು, ಕಲಘಟಗಿಯ ತೊಟ್ಟಿಲು ಇವು ಜಿಲ್ಲೆಯ 
ಪ್ರಸಿದ್ಧ ಉತ್ಸನ್ನಗಳಾಗಿವೆ. ಹುಬ್ಬಳ್ಳಿ, ಗದಗಗಳಲ್ಲಿ ಗ್ರಾಮಾಂತರ ಕುಶಲಕಲೆಗಾರರ. ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ 
ಬಡಗಿತನ, ಕಮಾಧಿಕೆ, ಚರ್ಮ ವಸ್ತುಗಳು, ನೇಯ್ಗೆ ಮೊದಲಾದವುಗಳಿಗೆ ಸಂಬಂಧಿಸಿದ ತರಬೇತಿಯನ್ನು ತರಬೇತಿ ಭತ್ಯದೊಂದಿಗೆ 
ಕೊಡಲಾಗುತ್ತಿದೆ. ಹೊಳೆ ಆಲೂರಿನ ವಿಶ್ವಕರ್ಮ ಜನಾಂಗದವರು ಕುಶಲಕರ್ಮಕ್ಕೆ ಹೆಸರಾದವರು. ಇವರು ದೇವಾಲಯದ ಹೆಬ್ಬಾಗಿಲು, 
ಕಿಟಕಿಯ ಚೌಕಟ್ಟು, ರಥ ಇವುಗಳನ್ನು ಕೆತ್ತಿ ಅಲಂಕರಿಸುವುದರಲ್ಲಿ ತಮ್ಮ ಕುಶಲತೆಯನ್ನು ಮೆರೆದಿದ್ದಾರೆ. ರಾಣೆಬೆನ್ನೂರು ಮತ್ತು 
ತುಮಿನಕಟ್ಟೆಗಳಲ್ಲಿ ಕಡಿಮೆ ಬೆಲೆಯ ಜನತಾ ಸೀರೆಗಳು ಹೆಚ್ಚಾಗಿ ತಯಾರಾಗುತ್ತವೆ. ಹೆಬಸೂರಿನಲ್ಲಿ ಉತ್ತಮ ಮಾದರಿಯ ಗುಡಾರಗಳು 
ಮತ್ತು ಜಮಖಾನಗಳು ಉತ್ಪಾದಿಸಲ್ಪಡುತ್ತವೆ. ಬ್ಯಾಹಟ್ಟಿ ಮತ್ತು ಬಿ.ಅರಳೆಕಟ್ಟೆಯಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆ 
ವಿಶೇಷವಾಗಿ ನಡೆಯುತ್ತದೆ. ಬಿದರಿ ಉದ್ಯಮ ಆನುವಂಶಿಕ ಉದ್ಯಮವಾಗಿದ್ದು ಮನೆಯ ಪ್ರತಿಯೊಬ್ಬರೂ ಉತ್ಪಾದನೆಯ ಕಾರ್ಯದಲ್ಲಿ 
ತೊಡಗಿರುತ್ತಾರೆ. ಊದಿನಕಡ್ಡಿ ತಯಾರಿಕೆಯು ಜಿಲ್ಲೆಯ ಮತ್ತೊಂದು ಪ್ರಮುಖ ಗೃಹ ಕೈಗಾರಿಕೆಯಾಗಿದೆ. ಧಾರವಾಡ, ಹುಬ್ಬಳ್ಳಿ 
ಬ್ಯಾಡಗಿ ಮತ್ತು ರಾಣೆಬೆನ್ನೂರು ಈ ಉದ್ಯಮದ ಪ್ರಮುಖ ಕೇಂದ್ರಗಳು. ಜಿಲ್ಲೆಯಲ್ಲಿ ಕುಂಬಾರಿಕೆಯು ಎರಡು ವಿಧದಲ್ಲಿ ನಡೆಯುತ್ತದೆ. 
ಮಣ್ಣಿನಿಂದ ಪಾತ್ರೆಗಳನ್ನು ತಯಾರಿಸುವುದು ಮತ್ತು ಮೃದುಕಲ್ಲಿನಿಂದ ಪಾತ್ರೆಗಳನ್ನು ತಯಾರಿಸುವುದು ಇಲ್ಲಿನ ಕುಂಬಾರಿಕೆಯಾಗಿದೆ. 
ಜಿಲ್ಲೆಯಲ್ಲಿ ಚರ್ಮ ಹದಮಾಡುವುದು ಮತ್ತು ಚರ್ಮೋದ್ಯಮಗಳು ಪ್ರತ್ಯೇಕ ಗೃಹ ಉದ್ಯಮಗಳಾಗಿವೆ. ಈ ಉದ್ಯಮಗಳು 
ಅನುವಂಶಿಕವಾಗಿ ಬಂದವುಗಳಾಗಿವೆ. ಡಂಬಳ, ಧಾರವಾಡ, ಗದಗ, ಗರಗ, ಹುಬ್ಬಳ್ಳಿ, ಕೊಣ್ಣೂರು, ಲಕ್ಕುಂಡಿ, ಮೆಡ್ಲೇರಿ, ನೆಗಳೂರು, 
ರಾಣೆಬೆನ್ನೂರು ಮತ್ತು ಗುತ್ತಲ ಇವು ಜಿಲ್ಲೆಯ ಚರ್ಮ ಹದಮಾಡುವ ಮುಖ್ಯ ಕೇಂದ್ರಗಳು. ಗದಗ, ಹಾನಗಲ್‌, ಹಾವೇರಿ, 
ಹುಬ್ಬಳ್ಳಿ, ಕಲಘಟಗಿ, ಮುಂಡರಗಿ, ನವಲಗುಂದ ಮತ್ತು ರಾಣೆಬೆನ್ನೂರು ಇವು ಚರ್ಮೋದ್ಯಮದ ಮುಖ್ಯ ಕೇಂದ್ರಗಳು. ಜಿಲ್ಲೆಯ 
ಕೆಲವು ಊರುಗಳು ಕುಶಲಕಲಾತಕ್ರ ವಸ್ತುಗಳ ಉತ್ಪಾದನೆಗೆ ಪ್ರಸಿದ್ಧಿಯಾಗಿವೆ. ಹೊಳೆ ಆಲೂರಿನ ಬಾಗಿಲ ಚೌಕಟ್ಟುಗಳು ಕಲೆಯ 
ಹೊಸ ಚೈತನ್ಯವನ್ನು ಹೊಂದಿದ್ದು ಜನಗಳನ್ನು ತಮತ್ರ ಆಕರ್ಷಿಸುತ್ತವೆ. ಹೊಳೆ ಆಲೂರು ರೋಣ ತಾಲೂಕಿನಲ್ಲಿದೆ. ಸಾಗವಾನಿ 
ಕಟ್ಟಿಗೆಯಲ್ಲಿ ಬಾಗಿಲನ್ನು ಕಲಾತಕ್ರವಾಗಿ ತಯಾರಿಸುವುದರಲ್ಲಿ ಇಲ್ಲಿನ ಕುಶಲಕರ್ಮಿಗಳು ಸ್ವದೇಶಿ ಮತ್ತು ವಿದೇಶಿಯರ ಗಮನ 
ಸೆಳೆದಿದ್ದಾರೆ. ಇವರು ತಯಾರಿಸಿದ ಬಾಗಿಲುಗಳ ಬೆಲೆ ಸುಮಾರು 500 ರೂಪಾಯಿಗಳಿಂದ 15,000 ರೂಪಾಯಿಗಳಾಗುತ್ತದೆ. 
ಇವರು ತಯಾರಿಸಿದ ಬಾಗಿಲ ಚೌಕಟ್ಟುಗಳಲ್ಲಿ ಅಂದವಾಗಿ ಗರಿಗೆದರಿ ಕುಣಿಯುವ ನವಿಲು, ಹಬ್ಬಿದ ಬಳ್ಳಿ, ಗಂಡ ಭೇರುಂಡ, ಗಿಳಿ, 
ಗರುಡಪಕ್ಷಿ, ಸರಪಳಿ, ತೆಂಗಿನಕಾಯಿ, ಚಕ್ರ, ರುದ್ರಾಕ್ಷಿ, ಪದಕ ಮುಂತಾದವುಗಳು ಅಂದವಾಗಿ ಮೂಡಿರುವುದನ್ನು ಕಾಣಬಹುದು. 
ಪೂರ್ವದಲ್ಲಿ ಇದು ಬಡಗಿಗಳ ಕುಲಕಸಬಾಗಿತ್ತು. ಇತ್ತೀಚೆಗೆ ಈ ಕಲೆಯಲ್ಲಿ ಎಲ್ಲಾ ಜಾತಿಯಪರು ಪರಿಣತಿ ಪಡೆದಿದ್ದಾರೆ. ಈ 
ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಲಾಕಾರರಿದ್ದರೆಂದು ಎಂ.ಕೆ. ಹೊಸಮನಿ ಮತ್ತು ನಿಂಗಪ್ಪ ಮುದ್ದಾಳ ಅಭಿಪ್ರಾಯ ಪಟ್ಟಿದ್ದಾರೆ. 
ಇವರಲ್ಲಿ ಪ್ರಮುಖರಾದವರು ಮಾನಪ್ಪ ಬಡಗೇರ, ಮಾಬುಸಾಬ, ಕೊರಬಾಳ, ಅಮೀನಸಾಬ, ಯಲ್ಲಪ್ಪ ಮಂಗಳೂರು, ಹುಚ್ಚಪ್ಪ 
ಬಾರಕೇರ, ಕಾಶೀಮಸಾಬ ನದಾಫ್‌, ಕಾಲೇಶಪ್ಪ, ಬಡಿಗೇರ, ಕಾಳಪ್ರ ಶಂಕ್ರಪ್ಪ ನೀಲಪಾದಪ್ರ ಬಸವರಾಜ ಸರಕಾರದ 
ಮೊದಲಾದವರು. ಈ ಕುಶಲಕರ್ಮಿಗಳು ಹೊಳೆ ಆಲೂರು ಮತ್ತು ಅದರ ಹುತ್ತಮುತ್ತಣ ಗ್ರಾಮಗಳಾದ ಹೊಳೆ ಮಣ್ಣೂರು, 
ಗೌಡಗೊಳ್ಳಿ, ಮುವರೆಡ್ಡಿ ಕೊಪ್ಪ, ಆಚಾರಕೊಪ್ಪ, ಹೆಬ್ಬಳ್ಳಿಗಳಲ್ಲಿ ಇದ್ದಾರೆ. ಚೌಕಟ್ಟಿಗೆ ಬೇಕಾದ ಸಾಗವಾನಿ ಕಟ್ಟಿಗೆಯನ್ನು ದಾಂಡೇಲಿ, 
ಕಿರುವತ್ತಿ, ಅಳ್ಲಾವರ, ಶಿರಸಿ, ಭಟ್ಕಳ, ಶಿವಮೊಗ್ಗದಿಂದ ತರಿಸಿಕೊಳ್ಳಲಾಗುತ್ತಿದೆ. ಇವರು ತಯಾರಿಸುವ ಚಕ ಬಾಗಿಲುಗಳು 
ರಾಜ್ಯದ ವಿಜಾಪುರ, ಬೆಳಗಾವಿ, ಧಾರವಾಡ, ರಾಯಚೂರು ಜಿಲ್ಲೆಗಳಲ್ಲೂ ತ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳಲ್ಲೂ 
ಮಾರಾಟಗೊಳ್ಳುತ್ತವೆ. 

ಕಲಘಟಗಿಯ ಕುಶಲಕರ್ಮಿಗಳು ಕಟ್ಟಿಗೆಯಲ್ಲಿ ತಯಾರಿಸುವ ಕಲಾತಕ್ರ ತೊಟ್ಟಿಲುಗಳು ಪ್ರಖ್ಯಾತ ಪಡೆದವುಗಳಾಗಿವೆ. 
ಕಲಘಟಗಿಯು ಒಂದು ತಾಲೂಕ ಕೇಂದ್ರ. ಇಲ್ಲಿನ "ಸಾವಕಾರ್‌' ಮನೆತನ ಸುಮಾರು ನಾಲ್ಕು ತರಿಸತ್ಯಕಕಾತರಾಜ ರ್ಯ] 
ತಯಾರಿಕೆಯಲ್ಲಿ ನಿರತವಾಗಿವೆ. ಗಿರಾಕಿಗಳಿಗೆ ಬೇಕಾದ ವಿನ್ಯಾಸಗಳಲ್ಲಿ SRSA ಈ ಕುಟುಂಬ ವಶಿಷ್ಟ. 
ಈ ತೊಟ್ಟಿಲಿನ ಬೆಲೆ ಸುಮಾರು 800 ರೂ.ಗಳಿಂದ 3,000 ರೂ.ಗಳವರೆಗೂ ಇರುತ್ತದೆ. ಇವರು ನನನ ps po 
ಗೌರಿ, ದೇವರ ಮುಖ, ಬಣ್ಣದ ಮಣಿ, ಪಲ್ಲಕ್ಕಿ ಬಾರಕೋಲು ಮುಂತಾದವುಗಳನ್ನು ತಯಾರಿಸುತ್ತಾರೆ. ತಿಪ್ಪಣ್ಣ ಬಡಿಗೇರ, ಜೇಶಪ್ರು 
ಓಂಕಾರಪ, ಎಚ್ಚರಪ್ಪ ಮತ್ತು ಅಶೋಕ ಬಡಿಗೇರ ಇಲ್ಲಿನ ಪ್ರಮುಖ ಕುಶಲಕರ್ಮಿಗಳು. 


356 ` ಧಾರವಾಡ ಜಿಲ್ಲೆ 


ಹಾವೇರಿಯ : ಯಾಲಕ್ಕಿ ಮಾಲೆಯ ತಯಾರಿಕೆಯು ಜಿಲ್ಲೆಯ ಹೆಸರಾಂತ ಕುಶಲಕಲಾ ಉತ್ಪಾದನೆಯಲ್ಲೊಂದಾಗಿದೆ. . ಈ 
ಉದ್ಯಮವು ಇಲ್ಲಿನ 4-5 ಕಸಬುದಾರರ ಮನೆಗಳಿಗೆ ಸೀಮಿತವಾಗಿರುವ ಅನುವಂಶಿಕ ಕಸುಬಾಗಿದೆ. ಇವರು ತಯಾರಿಸುವ ಮಾಲೆಗಳು 


ಯಾಲಕ್ಕಿಯ ನೈಸರ್ಗಿಕ ಸುಗಂಧವನ್ನು ಹೊಂದಿದವುಗಳಾಗಿರುವುದರಿಂದ ಅಧಿಕ ಪ್ರಮಾಣದಲ್ಲಿ ಮಾರಾಟಗೊಳ್ಳುತ್ತವೆ. 


ರಾಷ್ಟ್ರಧ್ವಜಕ್ಕೆ ಬೇಕಾಗುವ ಖಾದಿ ಬಟ್ಟೆಯನ್ನು ತಯಾರಿಸುವ ರಾಷ್ಟ್ರದ ಏಕೈಕ ಖಾದಿ ಗ್ರಾಮೋದ್ಯೋಗ ಘಟಕ ಇರುವ ಗ್ರಾಮ 
ಗರಗ. ಇದು ಧಾರವಾಡ ನಗರದಿಂದ 18ಕಿ.ಮೀ. ದೂರದಲ್ಲಿದೆ. ರಾಷ್ಟ್ರಧ್ವಜಕ್ಕೆ ಬೇಕಾಗುವ ಬಟ್ಟೆಯನ್ನು ಸಂಪೂರ್ಣವಾಗಿ ಕೈ ಕ್ಲೆಯಿಂದಲೇ 
ನೂತು ಮತ್ತು ನೇಯ್ತು ತಯಾರಿಸಬೇಕು. ಆ ಬಟ್ಟೆ ಐ.ಎಸ್‌.ಐ ಸರ್ಟಿಫಿಕೇಟ್‌ ಪಡೆದಿರಬೇಕು. ಐ.ಎಸ್‌.ಐ. ಸರ್ಟಿಫಿಕೇಟ್‌ ಪಡೆದ 
ರಾಷ್ಟ್ರಧ್ವಜದ ಖಾದಿ ಬಟ್ಟೆಯ ಒಂದು ಡೆಸಿ ಮೀಟರ್‌ನಲ್ಲಿ 175 ಹಾಸು ಎಳೆ ಹಾಗೂ 165 ಹೊಕ್ಕು ಎಳೆ ಇರಬೇಕು. 50: 200 
ಮಿ.ಮೀ. ಗಾತ್ರದ ಈ ಬಟ್ಟೆ ಹಾಸುಬದಿಯಲ್ಲಿ 40ಕಿಲೋ ತೂಕವನ್ನು, ಹೊಕ್ಕು ಬದಿಯಲ್ಲಿ 30ಕಿಲೋ ತೂಕವನ್ನು ತಾಳಿಕೊಳ್ಳಬೇಕು. 
ಒಂದು ಚದರ ಮೀಟರ್‌ ಈ ಬಟ್ಟೆ 205 ಗ್ರಾಮ್‌ ತೂಕವಿರಬೇಕು; ಎಂಬ ನಿಯಮಾವಳಿಯನ್ನು ರೂಪಿಸಲಾಗಿದೆ. ಈ ಎಲ್ಲಾ 
ಷರತ್ತುಗಳನ್ನು ಪೂರೈಸದ ಬಟ್ಟೆಯನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಲಾಗುತ್ತದೆ. ರಾಷ್ಟದ ಇತರ ಖಾದಿ ಗ್ರಾಮೋದ್ಯೋಗ ಘಟಕಗಳು 
ರಾಷ್ಟ್ರಧ್ವಜದ ಬಟ್ಟೆಯನ್ನು ತಯಾರಿಸಲು ಈ ಕಾರಣದಿಂದಾಗಿ ಹಿಂಜರಿಯುತ್ತವೆ. ಹಿಂದೆ ತಮಿಳುನಾಡು' ಮತ್ತು ಮಹಾರಾಷ್ಟ್ರದ 
ಉದ್ದೀರ್‌ನಲ್ಲಿ ಈ ಬಟ್ಟೆಯನ್ನು ತಯಾರಿಸುತ್ತಿದ್ದು ನಂತರ ಅದನ್ನು ನಿಲ್ಲಿಸಿದರು. ದೇಶದ ಯಾವ ಖಾದಿ ಮತ್ತು ಗ್ರಾಮೋದ್ಯೋಗ 
ಕೇಂದ್ರವೂ ಸ್ವೀಕರಿಸಲು ಸಿದ್ದವಿಲ್ಲದ ಈ ಸವಾಲನ್ನು ಗರಗದ ಖಾದಿ ಹುಟ್ಟುವಳಿ ಕೇಂದ್ರವು ಸ್ವೀಕರಿಸಿ ರಾಷ್ಟ್ರಧ್ವಜದ ಬಟ್ಟೆಯನ್ನು 
ತಯಾರಿಸಿ ಕೊಡುತ್ತಿದೆ. ಈ ಕೇಂದ್ರದ ಶಿಲ್ಪಿ ಶಂಕರ 'ಮಲ್ಲೇಶಪ್ಪ ಕರಡಿಗುಡ್ಡ ಅವರು. 1956 ರಲ್ಲಿ ಸ್ಥಾಪನೆಯಾದ ಧಾರವಾಡ 
ತಾಲೂಕು ಸೇವಾ ಸಂಘವೇ ಗರಗ ಖಾದಿ ಕೇಂದ್ರದ ಮಾತೃ ಸಂಸ್ಥೆ ಇದು ಸ್ಥಾಪನೆಯಾದ ನಾಲ್ಕು ವರ್ಷಗಳಲ್ಲೇ ಮುಚ್ಚಿಹೋಗಿತ್ತು. 
ಗರಗದವರೇ ಆದ ಶಂಕರ ಮಲ್ಲೇಶಪ್ಪ ಕರಡಿಗುಡ್ಡ ಅವರು 1959 ರಲ್ಲಿ ಹುಬ್ಬಳ್ಳಿ ಧಾರವಾಡ ತಾಲೂಕುಗಳ ಸೇವಾ ಖಾದಿ 
ಕೇಂದ್ರಗಳಲ್ಲಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇವರು ತಮ್ಮ ಸ್ವಂತ ಗ್ರಾಮವಾದ ಗರಗದಲ್ಲಿ 1966 ರಲ್ಲಿ ನರಸಿಂಹ 
ರಸಾಳೆ ಎಂಬ ಕಾರ್ಯಕರ್ತರೊಡಗೂಡಿ 10 ಚರಕಗಳೊಡನೆ ಮುಚ್ಚಿಹೋಗಿದ್ದ ಕೇಂದ್ರವನ್ನು ಮತ್ತೆ ಪ್ರಾರಂಭಿಸಿದರು. ಈ ಕೇಂದ್ರದಲ್ಲಿ 
ಸಾಮಾನ್ಯ ಖಾದಿ. ಬಟ್ಟೆಗಳನ್ನು ಮಾತ್ರ ತಯಾರಿಸಲಾಗುತ್ತಿತ್ತು. ರಾಷ್ಟ್ರಧ್ವಜಕ್ಕೆ ಬಟ್ಟೆಯನ್ನು ತಯಾರಿಸುತ್ತಿದ್ದ ತಮಿಳುನಾಡು ಮತ್ತು 
ಮಹಾರಾಷ್ಟ್ರದ ಕೇಂದ್ರಗಳು ಅದನ್ನು ನಿಲ್ಲಿಸಿದಾಗ ರಾಷ್ಟ್ರಧ್ವಜವನ್ನು ಮುದ್ರಿಸುವ ಪರವಾನಿಗಿಯನ್ನು ಹೊಂದಿರುವ ಮುಂಬೈ ಖಾದಿ 
ಗ್ರಾಮೋದ್ಯೋಗ ಸಂಘವು 1972 ರಲ್ಲಿ ಗರಗ ಕೇಂದ್ರವು ಈ ಸಾಹಸ ಕಾರ್ಯಕ್ಕೆ ತೊಡಗುವಂತೆ ಮಾಡಿತು. ಅಂದಿನಿಂದ ಗರಗ 
ಖಾದಿ ಕೇಂದ್ರವು ಸುಧಾರಿತ ಮಗ್ಗಗಳನ್ನು ಅಳವಡಿಸಿಕೊಂಡು ರಾಷ್ಟ್ರಧ್ವಜಕ್ಕೆ ಬಟ್ಟೆಯನ್ನು ತಯಾರಿಸಿ ಕೊಡುತ್ತಿದೆ. ಈ ಕೇಂದ್ರವು 
ಪ್ರತೀ ವರ್ಷ ಒಂದೂವರೆ ಲಕ್ಷ ಮೀಟರ್‌ ಬಟ್ಟೆಯನ್ನು ಉತ್ಪಾದಿಸುತ್ತಿದೆ. ಪ್ರಸ್ತುತ ಹತ್ತು ಹಳ್ಳಿಗಳಲ್ಲಿ ಈ ಘಟಕದ ನೂಲುವ 
ಕೇಂದ್ರಗಳಿದ್ದು ನೇಯುವ ಕೇಂದ್ರಗಳಿರುವುದು ಗರಗ ಮತ್ತು ತಡಕೋಡದಲ್ಲಿ ಮಾತ್ರ. ಗರಗದಲ್ಲಿ 70 ಮಗ್ಗದ ಜೊತೆ 75 
ಚರಕಗಳಿದ್ದರೆ, ತಡಕೋಡದಲ್ಲಿ 30 ಮಗ್ಗಗಳ ಜೊತೆ 60 ಚರಕಗಳಿವೆ. 


ರಂಗುರಂಗಿನ ಜಮಖಾನಗಳ: ಉತ್ಪಾದನೆಗೆ ನವಲಗುಂದ ಪ್ರಖ್ಯಾತಿ ಪಡೆದಿದೆ. ಈ .ವಿಶಿಷ್ಮ ಜಮಖಾನೆಯ ಕಲೆ -ವಿಜಾಪುರದ 
ಆದಿಲಶಾಹಿ ಕಾಲದಲ್ಲಿ ನವಲಗುಂದದ ಜಮಖಾನದವರ ಮನೆಗೆ ಮದುವೆಯಾಗಿ ಬಂದ ಮಹಿಳೆಯೊಬ್ಬಳ ಕೊಡುಗೆಯಾಗಿದೆ. 
ಇತ್ತೀಚೆಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ಕುಶಲ ಕರ್ಮಿಗಳ ನಿಗಮವು ಈ ಉದ್ಯಮಕ್ಕೆ ಪ್ರೋತ್ಸಾಹ ನೀಡುತ್ತಿವೆ. ಇಲ್ಲಿನ ಅಂಗವಿಕಲ 
ಕುಶಲಕರ್ಮಿ ರಾನಬಿ ರಾಜ್ಯ ಸರ್ಕಾರದ ಉತ್ತಮ ಶ್ರೇಣಿ ಕುಶಲ ಕರ್ಮಿ ಪ್ರಶಸ್ತಿ ಪಡೆದುಕೊಂಡಿದ್ದಾಳೆ. 
ರೇಷ್ಮೆ : 
ಧಾರವಾಡ ಜಿಲ್ಲೆಯ ಭೂಮಿ ಮತ್ತು ಹವಾಗುಣ ರೇಷ್ಮೆ ಕೃಷಿಗೆ ಉತ್ಕೃಷ್ಟವಾಗಿರುವುದರಿಂದಲೂ ರೇಷ್ಮೆಕೃಷಿ ಹೆಚ್ಚು ಲಾಭದಾಯಕ 
ಎಂಬ ಭಾವನೆ ಜಿಲ್ಲೆಯ ಜನಗಳಲ್ಲಿ ಮೂಡಿಬಂದಿರುವುದರಿಂದಲೂ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಸ್ವಾತಂತ್ರ್ಯ 
ಬರುವ ಕಾಲಕ್ಕೆ ಈ ಜಿಲ್ಲೆಯಲ್ಲಿ ಈ ಉದ್ಯಮ :ಮೊದಲಿಟ್ಟು, 1951ರಲ್ಲಿ. 20 ರೈತರು. ರೇಷೆಗೂಡಿನ ಉತ್ಪಾದನಾ ಕಾರ್ಯದಲ್ಲಿ 
ತೊಡಗಿದ್ದರು. ಇವರಲ್ಲಿ 15 ಜನ ಹಿಪ್ಪು ನೇರಳೆ ಕೃಷಿಯಲ್ಲಿ ನಿರತರಾಗಿದ್ದರು. ಕೃಷಿ ವಿದ್ಯಾಲಯದಲ್ಲಿ ರೇಷ್ಮೆ ಕೃಷಿಗೆ ತರಬೇತಿ 


"ಕೈಗಾರಿಕೆಗಳು “a 


ನೀಡುತ್ತಿದ್ದರು. ಮುಂಬಯಿಯ ಸಿಲ್ಫ್‌ಫಿಲೇಚರ್‌ನ ನೆರವನ್ನೂ ಪಡೆದವರಿದ್ದರು.ಜಿಲ್ಲೆಯಲ್ಲಿ ರೇಷ್ಮೆ ವ್ಯವಸಾಯವನ್ನು ಅಭಿವೃದ್ಧಿ 
ಪಡಿಸುವುದಕ್ಕೋಸ್ಕರ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. 


ರೇಷ್ಮೆಯು ಹಿಪ್ಪನೇರಳೆಯನ್ನು ಬೆಳೆಯುವವರೆಗಿನ ಭಾಗವು ವ್ಯವಸಾಯದ ವಾಪ್ರಿಗೂ ಉಳಿದ ಭಾಗವು ಕೈಗಾರಿಕಾ ವ್ಯಾಪ್ತಿಗೂ 
ಸೇರಿದುದಾಗಿರುತ್ತದೆ. ಜಿಲ್ಲೆಯಲ್ಲಿ 1992-93 ರಲ್ಲಿ 13 ತಾಂತ್ರಿಕ ಕೇಂದ್ರಗಳು, 78 ಚಾಕಿ ಸಾಕಾಣಿಕಾ ಕೇಂದ್ರಗಳು, 2 ಬಿತ್ತನೆ 
ಕೋಠಿಗಳು, 5 ರೇಷ್ಮೆ ಕೃಷಿ ಕ್ಷೇತ್ರಗಳು, 2 ರೇಷೆಗೂಡು ಮಾರುಕಟ್ಟೆಗಳು, 2 ರೇಷ್ಮೆ ನೂಲು ಬಿಚ್ಚುವ ಸಂಕೀರ್ಣಗಳು ಮತ್ತು 1 
ರೇಷ್ಮೆ ತರಬೇತಿ ಶಾಲೆ ಕಾರ್ಯ ನಿರ್ವಹಿಸುತ್ತಿದ್ದವು. ಇದೇ ಕಾಲಾವಧಿಯಲ್ಲಿ ಜಿಲ್ಲೆಯ 15 ತಾಲೂಕುಗಳ (ನವಲಗುಂದ ಮತ್ತು 
ಕುಂದ ಗೋಳವನ್ನು ಬಿಟ್ಟು) 418 ಹಳ್ಳಿಗಳಲ್ಲಿ ರೇಷ್ಮೆ ಕೃಷಿ ಕಾರ್ಯಾಚರಣೆಯಲ್ಲಿದ್ದು ಪರಿಶಿಷ್ಟ ಜಾತಿಯ 218 ಕುಟುಂಬಗಳು, 
ಪರಿಶಿಷ್ಟ ಪಂಗಡದ 4 ಕುಟುಂಬಗಳು ಮತ್ತು ಇತರ ಜಾತಿಯ 1,649 ಕುಟುಂಬಗಳು ಒಟ್ಟಿಗೆ 1,871 ಕುಟುಂಬಗಳು ರೇಷ್ಮೆ 
ಕೃಷಿಯನ್ನು ಅವಲಂಬಿಸಿದ್ದವು. 1992-93 ರಲ್ಲಿ ಜಿಲ್ಲೆಯಲ್ಲಿ ಹಿಪ್ಪನೇರಳೆಯನ್ನು ಬೆಳೆದಿದ್ದ ಭೂಮಿಯ ವಿಸ್ತೀರ್ಣ 1118.12 
ಹೆಕ್ಟೇರು. ಇದೇ ಕಾಲಾವಧಿಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲಾದ ರೋಗರಹಿತ ಮೊಟ್ಟೆಗಳ ಸಂಖ್ಯೆ ಮತ್ತು ಪಡೆದ ಗೂಡಿನ 
ಪ್ರಮಾಣ ಈ ಮುಂದೆ ಕೊಟ್ಟಿರುವಂತೆ ಇತ್ತು. ಪಡೆದ ಗೂಡಿನ ಪ್ರಮಾಣವು ಟನ್‌ಗಳಲ್ಲಿದ್ದು ಆವರಣದಲ್ಲಿ ಕೊಡಲಾಗಿದೆ; ಮಿಶ್ರ 
6,10,299(203.764),ಎಿದೇಶಿ 17,960(45.611); ಒಟ್ಟು 7,89,900(240.375).ಇದೇ ಕಾಲಾವಧಿಯಲ್ಲಿ ಜಿಲ್ಲೆಯಲ್ಲಿನ 
100 ಮೊಟ್ಟೆಗಳ ಇಳುವರಿ ಪ್ರಮಾಣ ಮಿಶ್ರ: 32 ಕೆ.ಜಿ. ವಿದೇಶಿ 25 ಕೆ.ಜಿ. ಸರಾಸರಿ 31 ಕೆ.ಜಿ. ಇತ್ತು 


ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಪಡಿಸುವುದಕ್ಕಾಗಿ 1992-93 ರಲ್ಲಿ ವಿಶೇಷ ಘಟಕ ಯೋಜನೆಯಡಿಯಲ್ಲಿ 249 
ಫಲಾನುಭವಿಗಳಿಗೆ 6.68 ಲಕ್ಷ ರೂಪಾಯಿ ಮೊತ್ತದಲ್ಲಿ ಹಿಪ್ಪುನೇರಳೆ ಕಡ್ಡಿ ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಹುಳು 
ಸಾಕುವ ಉಪಕರಣಗಳನ್ನು ಉಚಿತವಾಗಿ ಸರಬರಾಜು ಮಾಡಲಾಗಿದೆ. ಪಶ್ಚಿಮಘಟ್ಟ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 0.92 ಲಕ್ಷ 
ರೂಪಾಯಿ ಖರ್ಚುಮಾಡಿ 1.10 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದೆ ಮತ್ತು 20 ಫಲಾನುಭವಿಗಳಿಗೆ ಸೌಲಭ್ಯವನ್ನು ಒದಗಿಸಲಾಗಿದೆ. 
ಬರಸಂಭವ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 0.98 ಲಕ್ಷ ರೂಪಾಯಿ ಖರ್ಚುಮಾಡಿ 5 ಲಕ್ಷ ಸಸಿಗಳನ್ನು ಬೆಳಸಿ ರೈತರಿಗೆ 
ಉಚಿತವಾಗಿ ಸರಬರಾಜು ಮಾಡಲಾಗಿದೆ. 


ಕೋಷ್ಟಕ 5.11 
ಧಾರವಾಡ ಜಿಲ್ಲೆಯಲ್ಲಿ 1993 ರ ಮಾರ್ಚ್‌ ಅಂತ್ಯದಲ್ಲಿದ್ದ ತಾಲೂಕುವಾರು 


[ne 


ರೇಷ್ಮೆ ಕೃಷಿ ಮಾಹಿತಿಯನ್ನು ಈ ಪಟ್ಟಿಯಲ್ಲಿ ಕೊಟ್ಟಿದೆ. 
ಕು ಹಿಪ್ಪುನೇರಳೆ ಹಿಪ್ಪುನೇರಳೆ ಬೆಳೆಯುವ ಹಿಪ್ಪನೇರಳೆ ಬೆಳೆ ಕ್ರ.ಸಂ. ತಾಲೂಕು ಹಿಪ್ಪನೇರಳಿ ಹಿಪ್ಪುನೇರಳೆ ಬೆಳೆಯುವ ಹಿಪ್ಪುನೇರಳೆ ಬೆಳೆ 
ಜ್‌ ಯುವ ಪ್ರದೇಶ ಬೆಳೆಯುವ ಕುಟುಂಬಗಳ ಸಂಖ್ಯೆ ಯುವ ಪ್ರದೇಶ" 
ಬೆಳೆಯುವ ಕುಟುಂಬಗಳ ಸಂಖ್ಯೆ ಪ್ರ ತ 
ಹಳ್ಳಿಗಳ '(ಹೆಕ್ಷೇರು) 4 ಸಯ a we ಹೆಕ್ಟೇರು.) 
ಸಂಖ್ಯೆ ಪ.ಜಾತಿ ಪ.ಪಂ. ಇತರೆ ಒಟ್ಟು ಸಂಖ್ಯೆ ಪ.ಜಾತಿ ಪ.ಪಂ. ಇತರೆ ಒಟ್ಟು 
ne DE ES 
| 2 3 4 5 6 7 8 1 2 3 4 3 6 7 % 
27 7 I 85 93 54.8 9 ಮುಂಡರಗಿ 24 25 1 103 129 86.4 
1 ಬ್ಯಾಡಗಿ K 
2 ಗದಗ 29 41 165 206 106.4 10 ನರಗುಂದ 6 22 22 12.0 
34 12 77 89 40.8 11 ರೋಣ 47 26 211 237 114.8 
3 ಹಾನಗಲ್‌ 
25 7 156 163 78.12 12 ರಾಣೆಬೆನ್ನೂರು. 46 17 246 263 145.64 
4 ಹಾವೇರಿ 
44 08 
5 ಹಿರೇಕೆರೂರು. 35 12 2 87 101 70.08 13 ಸವಣೂರು 23 7 74 81 
89 101 9448 14 ಶಿಗ್ಗಾಂವಿ 21 9 96 105 86.8 


358 ಧಾರವಾಡ ಜಿಲ್ಲೆ 


3 5 6 7 8 | 2 3 4 5 6 ನ 8 
7 ಕಲಘಟಗಿ 18 7 - 69 76 32.88 15 ಶಿರಹಟ್ಟಿ 36 . 29 - 135 164 122.0 


8 ಧಾರವಾಡ 25 ಥ; - 34 41 28.8 


ಒಟ್ಟು 418 28 41649 1871 1118.12 


ಆಧಾರ: ರೇಷ್ಮೆ ಕೃಷಿ ಉಪ ನಿರ್ದೇಶಕರ ಕಛೇರಿ, ಧಾರವಾಡ. 


ವಿಶ್ವ ಯೋಜನೆ 


ಪರಂಪರಾನುಗತವಾಗಿ ಬಂದ ಕುಶಲಕಲೆ ಹಾಗೂ ಗ್ರಾಮೀಣ ಕೈಗಾರಿಕೆಗಳನ್ನು ಪುನರುಜ್ಜೀವನ ಗೊಳಿಸುವುದು ಮತ್ತು ಗ್ರಾಮೀಣ 
ಪ್ರದೇಶಗಳಲ್ಲಿ ದೊರಕುವ ಕಚ್ಚಾಮಾಲುಗಳನ್ನು ಆಧರಿಸಿ ಅಲ್ಲಿನ ಯುವಕರಿಗೆ ಉತ್ಪನ್ನಕಾರಕ ಉದ್ಯೋಗಾವಕಾಶವನ್ನು ಕಲ್ಪಿಸುವುದು 
ವಿಶ್ವ ಯೋಜನೆಯ ಗುರಿ. ಇದು ಸರ್‌.ಎಂ. ವಿಶ್ವೇಶ್ವರಯ್ಯನವರ ಸಧಣಾರ್ಥ ಹೀಗೆ ಹೆಸರಿಸಲ್ಪಟ್ಟಿದೆ. ಗ್ರಾಮೀಣ ಕರ್ನಾಟಕದಲ್ಲಿ 
ಕುಶಲಕಲೆಗಾರಥು ಎದುರಿಸುತ್ತಿರುವ ಕಚ್ಚಾ ವಸ್ತುವಿನ ಅಭಾವ, ಸೂಕ್ತ ಮಾರುಕಟ್ಟೆಯ ಕೊರತೆ, ಆಧುನಿಕ ತಂತ್ರಜ್ಞಾನದ 
ಪೈಪೋಟಿಯನ್ನು ತಡೆದು ಅವರಲ್ಲಿ ಅರ್ಥಪೂರ್ಣ ಬದಲಾವಣೆಯನ್ನು ತರುವ ಉದ್ದೇಶದಿಂದ 2 ನೇಯ ಅಕ್ಟೋಬರ್‌ 1991 
ರಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿರುವುದರಲ್ಲಿ ಧಾರವಾಡ ಜಿಲ್ಲೆಯು 
ರಾಜ್ಯದಲ್ಲಿಯೇ ಮೊದಲನೆಯ ಸ್ಥಾನವನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಕುಶಲ ಗ್ರಾಮೀಣ ಕೈಗಾರಿಕಾ ಚಟುವಟಿಕೆಗಳಿಗೆ 
ಸಾಂಸ್ಥಿಕ ಸ್ವರೂಪ ನೀಡುವುದು, ಸೂಕ್ತವೆನಿಸಿದ ಕೈಗಾರಿಕಾ ಚಟುವಟಿಕೆಗಳಲ್ಲಿ ಕ್ರಿಯಾತಕ್ಷವಾಗಿ ಪಾಲ್ಗೊಳ್ಳಲು ಅಗತ್ಯ ತರಬೇತಿ 
ನೀಡುವುದು ಮತ್ತು ಸ್ವಂತ ಉದ್ಯಮ ಸ್ಥಾಪಿಸಲು ಆರ್ಥಿಕ ಬೆಂಬಲ ಕೊಡುವುದು ಮೊದಲಾದ ಕಾರ್ಯಕ್ರಮವನ್ನು ಹಮಿಕ್ಕೊಳ್ಳಲಾಗಿದೆ. 


1993-94 ನೇಯ ಸಾಲಿನ ವಿಶ್ವಯೋಜನೆ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲೆಯ ತಾಲೂಕುವಾರು ಮತ್ತು ಗ್ರಾಮವಾರು 
ಫಲಾನುಭವಿಗಳ ಸಂಖ್ಯೆಯನ್ನು ಮತ್ತು ನೆರವನ್ನೊದಗಿಸಿದ ಹಣಕಾಸು ಸಂಸ್ಥೆ ಹಾಗೂ ಅವು ಒದಗಿಸಿದ ನೆರವಿನ ಮೊತ್ತವನ್ನು ಈ 
ಮುರಿದೆಕೊಡಲಾಗಿದೆ. ಧಾರವಾಡ ತಾಲೂಕಿನ ಗರಗದ 25 ಫಲಾನುಭವಿಗಳು ಖಾದಿ ನೂಲನ್ನು ಉತ್ಪಾದಿಸುವುದಕ್ಕಾಗಿ ಖಾದಿ 
ಮಂಡಳಿಯಿಂದ 2 ಲಕ್ಷ ರೂಪಾಯಿ ಪಡೆದಿರುತ್ತಾರೆ. ಇದೇ ಗ್ರಾಮದ 25 ಫಲಾನುಭವಿಗಳು ಕಸೂತಿ ಕೆಲಸಕ್ಕಾಗಿ ಕರ್ನಾಟಕ ರಾಜ್ಯ 
ಹಣಕಾಸು ನಿಗಮದಿಂದ 88 ಸಾವಿರ ರೂಪಾಯಿ ಸ್ಥಾಲ ಪಡೆದಿರುತ್ತಾರೆ. ಮನವಳ್ಳಿ ಗ್ರಾಮದ 40 ಫಲಾನುಭವಿಗಳು ಕರ್ನಾಟಕ 
ರಾಜ್ಯ ಹಣಕಾಸು ನಿಗಮದಿಂದ 1.20 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಪಡೆದಿರುವರು. ಹುಬ್ಬಳ್ಳಿ ತಾಲೂಕಿನ ಶೆರೇವಾಡ ಗ್ರಾಮದ 
25 ಫಲಾನುಭವಿಗಳು ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಿಂದ ಬಿದಿರಿನ ವಸ್ತು ಉತ್ಪಾದನೆಗಾಗಿ 1.50 ಲಕ್ಷ ರೂಪಾಯಿ ಸಾಲ 
ಪಡೆದಿರುತ್ತಾರೆ. ಅದರಗುಂಚಿಯ 25 ಫಲಾನುಭವಿಗಳು ಅಗರಬತ್ತಿ ತಯಾರಿಕೆಗಾಗಿ ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಿಂದ 
1.25 ಲಕ್ಷ ರೂ ಪಡೆದಿರುವರು. ರಾಮಾಪುರದ 5 ಫಲಾನುಭವಿಗಳು ಬಡಗಿತನಕ್ಕೆ ಖಾದಿ ಮಂಡಳಿಯಿಂದ ೨0 ಸಾವಿರ 
ರೂಪಾಯಿಗಳನ್ನು ಮತ್ತು ಇದೇ ಗ್ರಾಮದ 10 ಫಲಾನುಭವಿಗಳು ಕುಂಬಾರಿಕೆಗಾಗಿ 1ಲಕ್ಷ ರೂಪಾಯಿಗಳನ್ನು ಖಾದಿ ಮಂಡಳಿಯಿಂದ 
ಪಡೆದಿರುತ್ತಾರೆ. ನವಲಗುಂದ ತಾಲೂಕಿನ ಮೊರಬ ಳ್ರಾಮದ 12 ಫಲಾನುಭವಿಗಳು ನೇಕಾರಿಕೆಗಾಗಿ ಮತ್ತು ಅಣ್ಣಿಗೇರಿಯ ಒಬ್ಬ 
ಫಲಾನುಭವಿಯು ಹಣ್ಣು ಸಂಸ್ಕರಣೆಗಾಗಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಅನುಕ್ರಮವಾಗಿ 96 ಸಾವಿರ ರೂಪಾಯಿ 
ಮತ್ತು 3 ಲಕ್ಷ ರೂಪಾಯಿಗಳನ್ನು ಪಡೆದಿರುವರು. 


ಕಲಘಟಗಿ ತಾಲೂಕಿನ ಹೂಲಿಕಟ್ಟೆ ಗ್ರಾಮದ 1 ಘಟಕ (25 ಫಲಾನುಭವಿಗಳು) ಕಸಬರಿಗೆ ಸರಬರಾಜಿಗಾಗಿ 60,000 
ರೂಪಾಯಿಗಳನ್ನು ಮತ್ತು ಬಮಿಗಟ್ಟಿ ಗ್ರಾಮದ 15 ಫಲಾನುಭವಿಗಳು ಕುಂಬಾರಿಕಿಗಾಗಿ 1.50 ಲಕ್ಷ ರೂಪಾಯಿಗಳನ್ನು ರಾಷ್ಟ್ರೀಕೃತ 
ಬ್ಯಾಂಕಿನಿಂದ ಪಡೆದಿರುತ್ತಾರೆ. ಗಂಜಿಗಟ್ಟಿ ಗ್ರಾಮದ 4 ಫಲಾನುಭವಿಗಳು ಲೈನ್ಸ್‌ ರೈಂಡಿಂಗ್‌ಗಾಗಿ ಕರ್ನಾಟಕ ರಾಜ್ಯ ಹಣಕಾಸು 
ನಿಗಮದಿಂದ 3 ಲಕ್ಷ ರೂಪಾಯಿ ಸಾಲ ಪಡೆದಿರುತ್ತಾರೆ. ಗದಗ ತಾಲೂಕಿನ ಗದಗದ 1 ಘಟಕ (40 ಫಲಾನುಭವಿಗಳು) ಕಸಬರಿಕೆ 
ಉದ್ಯಮಕ್ಕಾಗಿ 2.80 ಲಕ್ಷ ರೂಪಾಯಿಗಳನ್ನು 5 ಫಲಾನುಭವಿಗಳು ನೋಟು ಬುಕ್‌ ತಯಾರಿಕೆಗಾಗಿ 2 ಲಕ್ಷ ರೂಪಾಯಿಗಳನ್ನು 


ಕೈಗಾರಿಕೆಗಳು 359 


ಗದಗ ತಾ॥ ನರಸಾಪುರದ 25 ಫಲಾನುಭವಿಗಳು ವಿದ್ಯುತ್‌ ಮಗ್ಗ ನಡೆಸುವುದಕ್ಕಾಗಿ 18.75 ಲಕ್ಷ ರೂಪಾಯಿಗಳನ್ನು ಹರ್ಲಾಪುರದ 
20 ಫಲಾನುಭವಿಗಳು ಮತ್ತು ಹುಲಕೋಟಿಯ 30 ಫಲಾನುಭವಿಗಳು ಕಂಬಳಿ ಉದ್ಯಮಕ್ಕಾಗಿ ಅನುಕ್ರಮವಾಗಿ 2 ಲಕ್ಷ ರೂಪಾಯಿ 
ಮತ್ತು 3 ಲಕ್ಷ ರೂಪಾಯಿಗಳನ್ನು ಮತ್ತು ಲಕ್ಕುಂಡಿ ಗ್ರಾಮದ 10 ಫಲಾನುಭವಿಗಳು ವಿದ್ಯುತ್‌ ಮಗ್ಗ ತೆರೆಯುವುದಕ್ಕಾಗಿ 7.50 
ಲಕ್ಷ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಿಂದ ಸಾಲ ಪಡೆದಿರುತ್ತಾರೆ. 


ರೋಣ ತಾಲೂಕಿನ 1 ಘಟಕದ 100 ಫಲಾನುಭವಿಗಳು ಖಾದಿ ನೂಲು ಉತ್ಪಾದಿಸುವುದಕ್ಕಾಗಿ 8 ಲಕ್ಷ ರೂಪಾಯಿಗಳನ್ನು 
ಬ್ಯಾಂಕಿನಿಂದ ಸಾಲ ಪಡೆದಿರುತ್ತಾರೆ. ಗಜೇಂದ್ರಗಡದ 35 ಫಲಾನುಭವಿಗಳು ಕೈಮಗ್ಗ ತೆರೆಯುವುದಕ್ಕಾಗಿ ಕರ್ನಾಟಕ ಹಣಕಾಸು 
ನಿಗಮದಿಂದ 2.80 ಲಕ್ಷ ಸಾಲ ಸೌಲಭ್ಯ ಪಡೆದಿರುವರು. ನರಗುಂದ ತಾಲೂಕಿನ ನರಗುಂದದ 25 ಫಲಾನುಭವಿಗಳು ನೂಲಿನ 
ಹಗ್ಗ ತಯಾರಿಕೆಗಾಗಿ ಬ್ಯಾಂಕು ಮತ್ತು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ 2.50 ಲಕ್ಷ ರೂಪಾಯಿ ಪಡೆದಿರುವರು. ಇದೇ 
ಗ್ರಾಮದೆ 25 ಫಲಾನುಭವಿಗಳು ಉಣ್ಣೆಯ ಕಂಬಳಿ ತಯಾರಿಕೆಗಾಗಿ 3.25 ಲಕ್ಷ ರೂಪಾಯಿಗಳನ್ನು ಕರ್ನಾಟಕ ರಾಜ್ಯ ಹಣಕಾಸು 
ನಿಗಮದಿಂದ ಪಡೆದಿರುತ್ತಾರೆ. ಇದೇ ನಿಗಮವು ಚಿಕ್ಕನರಗುಂದದ 1 ಘಟಕಕ್ಕೆ (50 ಫಲಾನುಭವಿಗಳು) ಕಂಬಳಿ ನೇಯ್ಗೆಗಾಗಿ 5 ಲಕ್ಷ 
ರೂಪಾಯಿಗಳನ್ನು ಕೊಟ್ಟಿದೆ. ಖಾದಿ ಗ್ರಾಮೋದ್ಕೋಗ ಮಂಡಳಿಯು ಕೊಣ್ಣೂರ 25 ಫಲಾನುಭವಿಗಳಿಗೆ ಕಂಬಳಿ ಉದ್ಯಮಕ್ಕಾಗಿಯು, 
ಶಿರೋಳದ 10 ಫಲಾನುಭವಿಗಳಿಗೆ ವಿದ್ಯುತ್‌ ಮಗ್ಗ ನಡೆಸುವುದಕ್ಕೂ ಅನುಕ್ರಮವಾಗಿ 2.50 ಲಕ್ಷ ರೂಪಾಯಿ ಮತ್ತು 7.50 ಲಕ್ಷ 
ರೂಪಾಯಿ ಸಾಲ ಒದಗಿಸಿದೆ. ಮುಂಡರಗಿ ತಾಲೂಕಿನ ಮುಂಡರಗಿಯ 1 ಘಟಕಕ್ಕೆ (60 ಫಲಾನುಭವಿಗಳು) ಖಾದಿ ನೂಲುವುದು 
ಮತ್ತು ನೇಯ್ಗೆಗಾಗಿ ಖಾದಿ ಗ್ರಾಮೋದ್ಯೋಗ ಮಂಡಳಿಯು 2.40 ಲಕ್ಷ ರೂಪಾಯಿ ಸಾಲ ಕೊಟ್ಟಿದೆ. ಇದೇ ಗ್ರಾಮದ 40 
' ಫಲಾನುಭವಿಗಳಿಗೆ ಕಸೂತಿ ಕೆಲಸಕ್ಕಾಗಿ ರಾಷ್ಟ್ರೀಕೃತ ಬ್ಯಾಂಕು 1.60 ಲಕ್ಷ ರೂಪಾಯಿ ಕೊಟ್ಟಿದೆ. ಹಿರೇವಡ್ಡರಟ್ಟೆಯಲ್ಲಿ ಖಾದಿ ನೂಲು 
ತಯಾರಿಕೆಗಾಗಿ 30 ಫಲಾನುಭವಿಗಳಿಗೆ ಬ್ಯಾಂಕ್‌ ಮತ್ತು ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಇವೆರಡೂ ಸೇರಿ 2.40 ಲಕ್ಷ 
ರೂಪಾಯಿ ಸಾಲ ಒದಗಿಸಿವೆ. 


ಕರ್ನಾಟಕ ಹಣಕಾಸು ನಿಗಮವು ಹಾವೇರಿ ತಾಲೂಕಿನ ಇಜಾರಿಲಕಮಾಪುರದ ಒಂದು ಕಸೂತಿ ಘಟಕಕ್ಕೆ (25 ಫಲಾನುಭವಿಗಳು) 
50ಸಾವಿರ ರೂಪಾಯಿಗಳನ್ನ ಇದೇ ಗ್ರಾಮದ ಒಂದು ಅಗರಬತ್ತಿ ಘಟಕಕ್ಕೆ (25 ಫಲಾನುಭವಿಗಳು) 1.25 ಲಕ್ಷ ರೂಪಾಯಿಗಳನ್ನು 
ಒದಗಿಸಿದೆ. ಖಾದಿ ಮಂಡಳಿಯು ಗುತ್ತಲ ಗ್ರಾಮದ 1 ಘಟಕಕ್ಕೆ ತೋಟದಯಲ್ಲಾಪುರದ 1 ಘಟಕಕ್ಕೆ (ಎರಡರಲ್ಲೂ 25 
ಫಲಾನುಭವಿಗಳು) ಖಾದಿ ನೂಲು ಉತ್ಪಾದನೆಗಾಗಿ ಪ್ರತಿಯೊಂದಕ್ಕೂ 2 ಲಕ್ಷ ರೂಪಾಯಿಯಂತೆ ಸಾಲ ನೀಡಿದೆ. ಯಲ್ಲಾಪುರದ ೨ 
ಫಲಾನುಭವಿಗಳಿಗೆ ಕುಸುಬಿ ಎಣ್ಣೆ ಉತ್ಪಾದನೆಗಾಗಿ 5 ಲಕ್ಷ ರೂಪಾಯಿ ಒದಗಿಸಿದೆ. ಬ್ಯಾಡಗಿ ತಾಲೂಕಿನ ಕೆಂಗೊಂಡದ 20 
ಫಲಾನುಭವಿಗಳ ಕುಂಬಾರಿಕೆಗಾಗಿ ಮತ್ತು ಬುಡಪನಹಳ್ಳಿಯ 15 ಫಲಾನುಭವಿಗಳ ಸುಣ್ಣಗಾರಿಕೆಗಾಗಿ ಖಾದಿ ಮತ್ತು ಗ್ರಾಮೋದ್ಯೋಗ 
ಮಂಡಳಿಯು ಅನುಕ್ರಮವಾಗಿ 2 ಲಕ್ಷ ರೂಪಾಯಿ ಮತ್ತು 3.75 ಲಕ್ಷ ರೂಪಾಯಿ ಒದಗಿಸಿದೆ. ಬಡಗಿತನಕ್ಕಾಗಿ ಬ್ಯಾಡಗಿಯ 10 


ಫಲಾನುಭವಿಗಳಿಗೆ ಬ್ಯಾಂಕು ೨ ಲಕ್ಷ ರೂಪಾಯಿಗಳನ್ನು ಒದಗಿಸಿದೆ. ಛತ್ರತಾಂಡಾದ 50 ಫಲಾನುಭವಿಗಳಿಗೆ ಲಂಬಾಣಿ ಉಡುಪು 
ತಯಾರಿಕೆಗಾಗಿ ಬ್ಯಾಂಕು ಮತ್ತು ಕರ್ನಾಟಕ ರಾಜ್ಯ ಹಣಕಾಸು ನಿಗಮವು 2 ಲಕ್ಷ ರೂಪಾಯಿ ಸಾಲ ನೀಡಿವೆ. ಇದೇ ನಿಗಮವು 
ಮೋಟೆಬೆನ್ನೂರಿನ 2 ಫಲಾನುಭವಿಗಳಿಗೆ ಮೆಣಸಿನಕಾಯಿ ಪುಡಿ ತಯಾರಿಕೆಗಾಗಿ 5 ಲಕ್ಷ ರೂಪಾಯಿ ನೀಡಿದೆ. ಹಿರೇಕೆರೂರು 
ತಾಲೂಕು ಹಳ್ಳೂರು ಗ್ರಾಮದ 10 ಫಲಾನುಭವಿಗಳಿಗೆ ಕುಂಬಾರಿಕೆಗಾಗಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯು 1 ಲಕ್ಷ 
ರೂಪಾಯಿ ಒದಗಿಸಿದೆ. ಬೆಟ್ಟಹಳ್ಳಿ ಗ್ರಾಮದ 10 ಫಲಾನುಭವಿಗಳು ಸುಣ್ಣ ತಯಾರಿಕೆಗಾಗಿ ಕರ್ನಾಟಕ ರಾಜ್ಯ ಸ್ರಭಟಿನಲ ಅತನ 
1 ಲಕ್ಷ ರೂಪಾಯಿ ಪಡೆದಿರುತ್ತಾರೆ. ಹಿರೇಕೆರೂರಿನ $ ಫಲಾನುಭವಿಗಳು ಇಟ್ಟಿಗೆ, ಸಿಮೆಂಟ್‌, ಗ್ರಿಲ್‌ ಮೊದಲಾದವುಗಳ ತಯಾರಿಕೆಗಾಗಿ 
ರಾಜ್ಯ ಹಣಕಾಸು ನಿಗಮದಿಂದ 1.25 ಲಕ್ಷ ರೂ. ಸಾಲ ಪಡೆದಿರುತ್ತಾರೆ. 

ಕರ್ನಾಟಕ ರಾಜ್ಯ ಹಣಕಾಸು ನಿಗಮವು ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಗ್ರಾಮದ ಜು ಕ 
ಓಟ್ಟು 50 ಫಲಾನುಭವಿಗಳು) 2.50 ಲಕ್ಷ ರೂಪಾಯಿ ಸಾಲ ಒದಗಿಸಿದೆ. ಇದರಿಂದ ಹಿರೇಬಿದರಿ ಗ್ರಾಮದ ಫಲಾನುಭವಿಗಳು 
ಉಣ್ಣೆ ನೂಲು ತಯಾರಿಕೆಗಾಗಿ 1.60 ಲಕ್ಷ ರೂ. ಸಾಲ ಪಡೆದಿರುವರು. ಐರಣಿಯ 10 ಫಲಾನುಭವಿಗಳು ಪಾದರಕ್ಷೆ ತಯಾರಿಕೆಗಾಗಿ 


360 ಧಾರವಾಡ ಜಿಲ್ಲೆ 


ಖಾದಿ ಮಂಡಳಿಯಿಂದ 50 ಸಾವಿರ ರೂಪಾಯಿ ಸಾಲ ಪಡೆದಿರುತ್ತಾರೆ. ಇದೇ ಗ್ರಾಮದ 2 ಘಟಕಗಳು (20 ಫಲಾನುಭವಿಗಳು) 
ಮೆಣಸಿನಕಾಯಿಪುಡಿ ಮತ್ತು ಮಸಾಲೆಪುಡಿ ತಯಾರಿಕೆಗಾಗಿ ಖಾದಿ ಮಂಡಳಿಯಿಂದ 2 ಲಕ್ಷ ರೂ. ಸಾಲ ಪಡೆದಿರುವರು. ಶಿರಹಟ್ಟಿ 
ತಾಲೂಕಿನ ಶಿರಹಟ್ಟಿಯ 25 ಫಲಾನುಭವಿಗಳು ಪಾದರಕ್ಷೆ ತಯಾರಿಕೆಗಾಗಿ ಖಾದೀ ಮಂಡಳಿಯಿಂದ 1.25 ಲಕ್ಷ ರೂಪಾಯಿ ಸಾಲ 
ಪಡೆದಿರುತ್ತಾರೆ. ಇದೇ ಗ್ರಾಮದ 1 ಘಟಕವು (50 ಫಲಾನುಭವಿಗಳು) ಉಣ್ಣೆನೂಲು ತಯಾರಿಕೆಗಾಗಿ ಬ್ಯಾಂಕ್‌ ಮತ್ತು ಹಣಕಾಸು 
ಸಂಘದಿಂದ 1.25 ಲಕ್ಷ ರೂಪಾಯಿ ಸಾಲ ಪಡೆದಿದೆ. ಶಿಗ್ಲಿ ಗ್ರಾಮದ 25 ಫಲಾನುಭವಿಗಳು ವಿದ್ಯುತ್‌ ಮಗ್ಗ ಸ್ಥಾಪನೆಗಾಗಿ ಬ್ಯಾಂಕ್‌ 
ಮತ್ತು ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಿಂದ. 18.75 ಲಕ್ಷ ರೂ. ಸಾಲ ಪಡೆದಿರುತ್ತಾರೆ. ಬಾಲೆ ಹೊಸೂರು ಗ್ರಾಮದ 1 
ಘಟಕದ 50 ಫಲಾನುಭವಿಗಳುಉಣ್ಣೆ ನೂಲು ತಯಾರಿಕೆಗಾಗಿ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಿಂದ 2 ಲಕ್ಷ ರೂಪಾಯಿ 
ಸಾಲ ಪಡೆದಿರುವರು. ಸವಣೂರು ತಾಲೂಕಿನ ಯಲವಿಗಿ ಗ್ರಾಮದ 1 ಘಟಕ (25 ಫಲಾನುಭವಿಗಳು) ಅಗರಬತ್ತಿ ಉದ್ಯಮಕ್ಕಾಗಿ 
ಸ್ಟೇಟ್‌ ಬ್ಯಾಂಕ್‌ ಆಫ್‌ ಇಂಡಿಯಾ ಮತ್ತು ಕರ್ನಾಟಕ ರಾಜ್ಯ ಹಣಕಾಸು ನಿಗಮದಿಂದ 1.25 ಲಕ್ಷ ರೂ. ಸಾಲ ಪಡೆದಿರುವರು. 
ಹುರಳಿಕುಪ್ಪಿ ಗ್ರಾಮದ 20 ನೇಕಾರರು ಉಣ್ಣೆ ನೇಕಾರಿಕೆಗಾಗಿ ಬ್ಯಾಂಕ್‌ ಮತ್ತು ಹಣಕಾಸು ಸಂಘದಿಂದ 2 ಲಕ್ಷ ರೂಪಾಯಿ ಸಾಲ 
ಪಡೆದಿರುತ್ತಾರೆ. ಸವಣೂರಿನ ಎರಡು ಘಟಕಗಳ 20 ಫಲಾನುಭವಿಗಳು ಕರ್ನಾಟಕ ಬ್ಯಾಂಕು ಮತ್ತು ಹಣಕಾಸು ಸಂಘದಿಂದ 
ಖಾದಿ ನೇಯುವುದಕ್ಕಾಗಿ 1.60 ಲಕ್ಷ ರೂಪಾಯಿ ಪಡೆದಿರುವರು. 


ಶಿಗ್ಗಾಂವಿ ಊರಿನ 20 ಫಲಾನುಭವಿಗಳು ಕುಂಬಾರಿಕೆಗಾಗಿ ಸಿಂಡಿಕೇಟ್‌ ಬ್ಯಾಂಕಿನಿಂದ 1 ಲಕ್ಷ ರೂಪಾಯಿ ಪಡೆದಿರುತ್ತಾರೆ. 
ಇದೇ ಊರಿನ 10 ಫಲಾನುಭವಿಗಳು ನಾರಿನ ಹಗ್ಗ ತಯಾರಿಕೆಗಾಗಿ 80 ಸಾವಿರ ರೂಪಾಯಿಗಳನ್ನು ಪತ್ರಾವಳಿಯನ್ನು 
ತಯಾರಿಸುವುದಕ್ಕಾಗಿ 20 ಫಲಾನುಭವಿಗಳು 60 ಸಾವಿರ ರೂಪಾಯಿಗಳನ್ನು ಸ್ಥಳೀಯ ಬ್ಯಾಂಕಿನಿಂದ ಪಡೆದಿರುತ್ತಾರೆ. ಬಂಕಾಪುರದ 
10 ಫಲಾನುಭವಿಗಳು ಚರ್ಮಗಾರಿಕೆಗಾಗಿ 1.80 ಲಕ್ಷ ರೂಪಾಯಿಗಳನ್ನು, ಮಂಡಕ್ಕಿ ಭಟ್ಟಿಗಾಗಿ 10 ಫಲಾನುಭವಿಗಳು 1.50 ಲಕ್ಷ 
ರೂಪಾಯಿಗಳನ್ನು ಸ್ಥಳೀಯ ಬ್ಯಾಂಕಿನಿಂದ ಸಾಲ ಪಡೆದಿರುವರು. ತಡಸ ಗ್ರಾಮದ 25 ಫಲಾನುಭವಿಗಳು ನಾರಿನ ಹಗ್ಗ ತಯಾರಿಕೆಗಾಗಿ 
2ಲಕ್ಷ ರೂಪಾಯಿಗಳನ್ನು ಪಡೆದಿರುವರು. ಹಾನಗಲ್‌ ತಾಲೂಕಿನ 8ಫಲಾನುಭವಿಗಳು ಮತ್ತು ತಿಳವಳ್ಳಿ ಗ್ರಾಮದ 17ಫಲಾನುಭವಿಗಳು 
ಉಣ್ಣೆ ಹೆಣಿಗೆ ಕಾರ್ಯಕ್ಕಾಗಿ ಬ್ಯಾಂಕಿನಿಂದ ಅನುಕ್ರಮವಾಗಿ 1.04 ಲಕ್ಷ-ರೂಪಾಯಿ ಮತ್ತು 2.21 ಲಕ್ಷ ರೂಪಾಯಿ ಪಡೆದಿರುವರು. 
ಆಡೂರು ಗ್ರಾಮದ 20 ಫಲಾನುಭವಿಗಳು ಕಂಬಳಿ ನೇಕಾರಿಕೆಗಾಗಿ ಹಣಕಾಸು ಸಂಸ್ಥೆಯಿಂದ 2 ಲಕ್ಷ ರೂಪಾಯಿ ಪಡೆದಿರುತ್ತಾರೆ. 
ಕುಂದಗೋಳ ತಾಲೂಕಿನ ಹಿರೇನರ್ತಿ ಗ್ರಾಮದ 20 ಫಲಾನುಭವಿಗಳು ಉಣ್ಣೆ ನೂಲು ಮತ್ತು ನೇಯೆಗಾಗಿ 2 ಲಕ್ಷ ರೂ.ಗಳನ್ನು 
ರಾಮಕೊಪ್ಪದ 10 ಫಲಾನುಭವಿಗಳು ಮೆಣಸಿನಕಾಯಿಪುಡಿ ತಯಾರಿಕೆಗಾಗಿ 4 ಲಕ್ಷ ರೂ.ಗಳನ್ನು ಕರ್ನಾಟಕ ರಾಜ್ಯ ಹಣಕಾಸು 
. ಸಂಸ್ಥೆಯಿಂದ ಪಡೆದಿರುವರು. ಯರಗುಪ್ಪಿಯ 1 ಘಟಕ (25 ಫಲಾನುಭವಿಗಳು) ಪಪ್ಪಡ (ಹಪ್ಪಳ) ತಯಾರಿಕೆಗಾಗಿ 1.25 ಲಕ್ಷ 
ರೂಪಾಯಿಗಳನ್ನು ಮತ್ತು ಮತ್ತೊಂದು ಘಟಕ (25 ಫಲಾನುಭವಿಗಳು) ಮಸಾಲೆ ಪುಡಿಯನ್ನು ತಯಾರಿಸುವುದಕ್ಕಾಗಿ 4 ಲಕ್ಷ 
ರೂಪಾಯಿಗಳನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಿಂದ ಸಾಲ ಪಡೆದಿರುತ್ತವೆ. 


ಕೋಷ್ಟಕ 5.12 
1993-94 ನೇ ಸಾಲಿನ ವಿಶ್ವ ಕಾರ್ಯಕ್ರಮದ ಕ್ರಿಯಾ ಯೋಜನೆಯ ಪಟ್ಟಿ 

(ಲಕ್ಷ ರೂ.ಗಳಲ್ಲಿ) 
ಅಸಾ ಲಾದ ಘಾನಾ ಹಾಮಾನಾ 
ಗಳ ಸಂಖ್ಯೆ ಸಂಖ್ಯೆ ತರಬೇತಿ ಉತ್ಪಾದನೆ ಅವಕಶ ವೆಚ್ಚ “ಜಟ್ಟ 
| ಧಾರವಾಡ 3 110 25 85 165 047 728 

2 ಹುಬ್ಬಳ್ಳಿ 3 65 50 15 150 032 425 

3 ನವಲಗುಂದ 2 13 12 20 56 009 396 

4 ಕಲಘಟಗಿ 3 20 25 19 140 013 5.50 


EN 


ಕೈಗಾರಿಕೆಗಳು 361 


ಆ ಹಾಭೂಕು ಬೆಳವಣಿಗೆಯ ಘಟಕಗಳ ಫಲಾನುಭವಿಗಳು. ಒಟ್ಟು ಉದ್ಯೋಗ ತರಬೇತಿ ಯೋಜನಾ 
5 ಗದಗ 5 91 100 30 350 1.23 36.05 
6 ರೋಣ 2 36 35 100 215 0.50 10.30 
7 ನರಗುಂದ 4 81 60 75 305 120 2075 
8 ಮುಂಡರಗಿ 2 7 - 130 130 - 640 
9 ಹಾವೇರಿ 3 9 5 30 125 1.09 10.75 
10 ಬ್ಯಾಡಗಿ 5 97 50 47 214 07 IS 
11 ಹಿರೇಕೆರೂರು ಒಡಿ 25 - 25 150 ಗುತ 
12 ರಾಣೆಬೆನ್ನೂರು 3 34 25 75 160 0.16 6.60 
13 ಸವಣೂರು 3 "34 45 20 170 047 485 
14 ಶಿಗ್ಗಾಂವಿ 3 85 2 85 170 ಸಹಿತ 
15 ಶಿರಹಟ್ಟಿ 3 52 100 50 225 0.74 2325 
16 ಹಾನಗಲ್‌ 3 45 17 28 85 026 15383 
17 ಕುಂದಗೋಳ 3 42 80 10 190 08 1950 

ಒಟ್ಟು 53 910 699 844 3000 8.19 193.39 


ಆಧಾರ: ಜಿಲ್ಲಾ ಕೈಗಾರಿಕಾ: ಕೇಂದ್ರ ಧಾರವಾಡ 


ಅಂತರಿಕ ಸಾಧನ ಸೌಕರ್ಯಗಳು 


ಜಿಲ್ಲಾ ಕೈಗಾರಿಕಾ ಬೆಳವಣಿಗೆಯು ಅಲ್ಲಿ ದೊರಕುವ ಅಂತರಿಕ ಸಾಧನ ಸೌಕರ್ಯಗಳಾದ (ಇನ್‌ಫ್ರಾಸ್ಟಕ್ಷರ್‌), ಸಾರಿಗೆ ಸಂಪರ್ಕ, 
ಬ್ಯಾಂಕಿಂಗ್‌, ವಿದ್ಯುತ್‌, ಕಚ್ಚಾಸರಕುಗಳು, ತರಬೇತಿ ಸಂಸ್ಥೆಗಳು, ಕೈಗಾರಿಕಾ ವಸಾಹತು ಮತ್ತು ನಿವೇಶನಗಳು, ಮಾಡುಕಟ್ಟೆ 
ಮೊದಲಾದವುಗಳ ಸೌಲಭ್ಯವನ್ನು ಅವಲಂಬಿಸಿರುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಈ ಎಲ್ಲಾ ಸೌಲಭ್ಯಗಳ ಲಭ್ಯವಿದೆ. ಅಂತರಿಕ ಸಾಧನ 
ಸೌಕರ್ಯಗಳಿಗೆ ಸಂಬಂಧಿಸಿದ ವಿವರವಾದ ಮಾಹಿತಿಯನ್ನು ಈ ಸಂಪುಟದ ತತ್ಸಂಬಂಧ ಅಧ್ಯಾಯಗಳಲ್ಲಿ ಕೊಟ್ಟಿರುವುದರಿಂದ 
ಅವುಗಳ ಸಂಕ್ಷಿಪ್ತ ಮಾಹಿತಿಯನ್ನೂ ಹಾಗೂ ಈ ಸಂಪುಟದ ಯಾವ ಅಧ್ಯಾಯದಲ್ಲೂ ಬಾರದೇ ಇರುವವುಗಳ ಮಾಹಿತಿಯನ್ನು 


ಎವರವಾಗಿಯೂ ಇಲ್ಲಿ ಕೊಟ್ಟಿದೆ. | 
ಧಾರವಾಡ ಜಿಲ್ಲೆಯಲ್ಲಿ 1992-93 ರಲ್ಲಿ ಒಟ್ಟು 9,382 ಕಿ.ಮೀ. ಉದ್ದದಷ್ಟು ರಸ್ತೆ ಸೌಲಭ್ಯವಿತ್ತು. ಬೆಂಗಳೂರು-ಪುಣೆ 


ಕು ಕೇಂದ್ರಗಳ 
ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 4, ಜಿಲ್ಲೆಯ ರಾಣೆಬೆನ್ನೂರು, ಹಾವೇರಿ, ಶಿಗ್ಗಾಂವಿ, ಹುಬ್ಬಳ್ಳಿ ಮತ್ತು ಹ್‌ ತಾಲೂ | ವ್ರಗ 
ಮೂಲಕ ಹಾದು ಹೋಗುತ್ತದೆ. ಜಿಲ್ಲೆಯ ರೈಲು ರಸ್ತೆಯ ಉದ್ದ 321 ಕಿ.ಮೀ.ಗಳಷ್ಟಿದ್ದು 41 ರೈಲ್ವೆ ಸ್ಟೇಷನ್‌ಗಳನ್ನು ಮತ್ತು ಮೂರು 
ಜಂಕ್ಷನ್‌ಗಳನ್ನು ಹೊಂದಿತ್ತು. ಇವು. ಜಿಲ್ಲೆಯಲ್ಲಿ ಮತ್ತು ಜಿಲ್ಲೆಯ ಹೊರಭಾಗದಲ್ಲಿ ದೊರಕುವ ಕಚ್ಚಾ ಸರಕುಗಳನ್ನು ಉತ್ಪಾದನಾ 
ಛಗಳಿಗೆ ಸಾಗಿಸುವುದಕ್ಕೆ ದ ವಸುಗಳನ್ನು ಮಾರುಕಟ್ಟೆಗಳಿಗೆ ಸಾಗಿಸುವುದಕ್ಕೆ ಮತ್ತು ಕಾರ್ಮಿಕರ ಹಾಗೂ ಜನ ಸಾಮಾನ್ಯರ 
ಸ ತಿ 'ಜಿಲ್ಲೆಯ ಸಂಪರ್ಕವು 641 ಅಂಚೆ ಕಛೇರಿಗಳು, 364 ತಂತಿ ಕಛೇರಿಗಳು, 122 ದೂರವಾಣಿ 
ಸಾಗಾಟ ಘು. 
ಅಳ ಕೇಂದ್ರಗಳು ಮತ್ತು 24,900 ಬಳಕೆಯಲ್ಲಿರುವ ದೂರವಾಣಿಗಳ ಮೂಲಕ ನಡೆಯುತ್ತಿತ್ತು. ದೂರದರ್ಶನ ರಿಲೆ 


362 ಕ ಧಾರವಾಡ ಜಿಲ್ಲೆ 


ಕಾರ್ಯವು ಹುಬ್ಬಳ್ಳಿ, ಧಾರವಾಡ ಮತ್ತು ಗದಗ ಕೇಂದ್ರಗಳ" ಮೂಲಕ ಪ್ರಸಾರ ಮಾಡಲಾಗುತ್ತಿದೆ. ಇವುಗಳ ಜೊತೆಗೆ ಟೆಲೆಕ್ಸ್‌ 
ಮತ್ತು ಎಸ್‌.ಟಿ.ಡಿ. ಸೌಲಭ್ಯವೂ ಜಿಲ್ಲೆಯಲ್ಲಿದೆ. 


ಜಿಲ್ಲೆಯಲ್ಲಿ 1993 ರ ಮಾರ್ಚ್‌ ಅಂತ್ಯದವರೆಗೂ ಬ್ಯಾಂಕಿಂಗ್‌ ಸೌಲಭ್ಯವನ್ನು 203 ವಾಣಿಜ್ಯ ಬ್ಯಾಂಕುಗಳು, 122 ಗ್ರಾಮೀಣ 
ಬ್ಯಾಂಕುಗಳು, 35 ಸಹಕಾರ ಬ್ಯಾಂಕುಗಳು, 121 ಸಹಕಾರಿ ಬ್ಯಾಂಕುಗಳ ಶಾಖೆಗಳು, 17 ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕುಗಳು, 
414 ವ್ಯವಸಾಯ ಕ್ರೆಡಿಟ್‌ ಸಹಕಾರ ಸಂಘಗಳು ಮತ್ತು 220 ವ್ಯವಸಾಯೇತರ ಕ್ರೆಡಿಟ್‌ ಸಹಕಾರ ಸಂಘಗಳ ನೆರವಿನಿಂದ 
ಪಡೆಯಲಾಗುತ್ತಿತ್ತು. ವಾಣಿಜ್ಯ ಬ್ಯಾಂಕುಗಳು ಮತ್ತು ಗ್ರಾಮೀಣ ಬ್ಯಾಂಕುಗಳು ಒಟ್ಟಿಗೆ ಸೇರಿ 1993 ರ ಮಾರ್ಚ್‌ ಅಂತ್ಯದ ವೇಳೆಗೆ 
ನೀಡಿದ್ದ ಸಾಲ 392.03 ಕೋಟಿ ರೂಪಾಯಿಗಳು. 1992ರ ಮಾರ್ಚ್‌ ಅಂತ್ಯದವರೆಗೂ ಸಹಕಾರ ಬ್ಯಾಂಕುಗಳು ಮತ್ತು ಅವುಗಳ 
ಶಾಖೆಗಳು ಒಟ್ಟಿಗೆ ಸೇರಿ ನೀಡಿದ್ದ ಸಾಲ 6,446 ಲಕ್ಷ ರೂಪಾಯಿಗಳು; ಭೂ ಅಭಿವೃದ್ಧಿ ಬ್ಯಾಂಕುಗಳು ನೀಡಿದ್ದ ಸಾಲ 684 ಲಕ್ಷ 
ರೂಪಾಯಿಗಳು. ಕರ್ನಾಟಕ ರಾಜ್ಯ ಹಣಕಾಸು ನಿಗಮವು ಜಿಲ್ಲೆಯಲ್ಲಿ ತನ್ನ ವಲಯ ಕಛೇರಿ ಮತ್ತು ಶಾಖಾ ಕಛೇರಿಗಳನ್ನು ಹೊಂದಿದ್ದು 
ಕೈಗಾರಿಕಾ ಘಟಕಗಳಿಗೆ ಸಾಲ ಸೌಲಭ್ಯ ಒದಗಿಸುತ್ತಿದೆ. 


ಜಿಲ್ಲೆಯಲ್ಲಿ ವಿದ್ಯುತ್ತನ್ನು ಉತ್ಪಾದಿಸದೇ ಇದ್ದರೂ ವಿದ್ಯುತ್‌ ಪೂರೈಕೆಯ ಕಾರ್ಯವನ್ನು ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ 
ನಿರ್ವಹಿಸುತ್ತಿದೆ. 1993 ರ ಮಾರ್ಚ್‌ ಅಂತ್ಯದವರೆಗೂ ಜಿಲ್ಲೆಯ 20 ಪಟ್ಟಣಗಳು, 1,320 ಗ್ರಾಮಗಳು, 120 ಉಪ ಗ್ರಾಮಗಳು 
ಮತ್ತು 40,244 ಪಂಪು ಸೆಟ್ಟುಗಳಿಗೆ ವಿದ್ಯುತ್‌ ಸೌಲಭ್ಯವನ್ನು ಒದಗಿಸಲಾಗಿತ್ತು. ಜಿಲ್ಲೆಯಲ್ಲಿ ನೀರು ಅತೀ ಕೆಳಮಟ್ಟದಲ್ಲಿದ್ದರೂ 
ಬೋರ್‌ವೆಲ್‌ಗಳ ಮೂಲಕ ನೀರಿನ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಹುಬ್ಬಳ್ಳಿ ಮತ್ತು ಧಾರವಾಡಗಳಿಗೆ ಮಲಪ್ರಭಾ ನೀರಾವರಿ 
ಯೋಜನೆಯ ಮೂಲಕ ನೀರನ್ನು ಒದಗಿಸಲಾಗುತ್ತಿದೆ. ಇದರ ಸ್ವಲ್ಪಭಾಗವನ್ನು ಕೈಗಾರಿಕೆಗೂ ಮೀಸಲಿಡಲಾಗಿದೆ. 


ಧಾರವಾಡ ಜಿಲ್ಲೆಯಲ್ಲಿ ಲಭ್ಯವಾಗುವ ಮ್ಯಾಂಗನೀಸ್‌ ಅದಿರು 1,415 ಮೆ.ಟನ್‌, ಕಬ್ಬಿಣದ ಅದಿರು 3,275 ಮೆ.ಟನ್‌, 
ಮೌಲ್ವಿಂಗ್‌ ಸ್ಕಾಂಡ್‌ 3,446 ಮೆ.ಟನ್‌ಗಳಷ್ಟೆಂದು ಅಂದಾಜು ಮಾಡಲಾಗಿದೆ. ಇವುಗಳ ಪ್ರಮಾಣವು ಅತ್ಯಲ್ಪವಾಗಿರುವುದರಿಂದ 
ಜಿಲ್ಲೆಯಲ್ಲಿ ಖನಿಜ ಆಧಾರಿತ ಕೈಗಾರಿಕೆಗಳ ಬೆಳವಣಿಗೆಗೆ ಹೆಚ್ಚು ಅವಕಾಶವಿರುವುದಿಲ್ಲ ಆದರೆ ವ್ಯವಸಾಯೋತ್ಪಾದನೆಗಳಾದ ಹತ್ತಿ 
ಎಣ್ಣೆ ಬೀಜಗಳು, ಬತ್ತ ಮೊದಲಾದವುಗಳ ಉತ್ಪಾದನೆಯು ಜಿಲ್ಲೆಯಲ್ಲಿ ಅಧಿಕವಾಗಿದ್ದು ಕೈಗಾರಿಕಾ ಬೆಳವಣಿಗೆಗೆ ಪೂರಕವಾಗಿವೆ. 
ಜಾನುವಾರು ಆಧಾರಿತ ಪೇಡಾ, ಚರ್ಮ ಹದಮಾಡುವುದು, ಚರ್ಮದ ವಸ್ತುಗಳ ಉದ್ಯಮದಲ್ಲಿ ಜಿಲ್ಲೆಯು ಹೆಸರು ಗಳಿಸಿದೆ. 


ಕರ್ನಾಟಕ ಸಣ್ಣ ಕೈಗಾರಿಕಾ ಮಾರುಕಟ್ಟೆ ನಿಗಮವೂ ನೋಂದಣಿ ಪಡೆದ ಸಣ್ಣ ಕೈಗಾರಿಕಾ ಘಟಕಗಳ ಉತ್ಪಾದನೆಗಳಿಗೆ ಮಾರುಕಟ್ಟೆ 
ಸೌಲಭ್ಯವನ್ನು ಒದಗಿಸುತ್ತಿದೆ. 1993-94 ನೇ ಸಾಲಿನಲ್ಲಿ ಜಿಲ್ಲೆಯ 48 ಘಟಕಗಳು ತಮ್ಮ ಉತ್ಪಾದನೆಯ ದರ ಒಪ್ಪಂದದ 
ಯೋಜನೆಯಡಿಯಲ್ಲಿ 100.58 ಲಕ್ಷ ರೂಪಾಯಿಗಳ ಮಾರುಕಟ್ಟೆ ಪ್ರಯೋಜನ ಪಡೆದಿರುತ್ತವೆ. ಮಾರುಕಟ್ಟೆ ಸಹಾಯ 
ಯೋಜನೆಯಡಿಯಲ್ಲಿ ವಿವಿಧ ಘಟಕಗಳು ಪಾಲ್ಗೊಂಡು 200.87 ಲಕ್ಷ ರೂಪಾಯಿಗಳಷ್ಟು ಮಾರುಕಟ್ಟೆ ಪ್ರಯೋಜನ 
ಪಡೆದುಕೊಂಡಿದ್ದವು. ಬಿಲ್‌ ಡಿಸ್‌ಕೌಂಟಿಂಗ್‌ ಸೌಲಭ್ಯದಡಿಯಲ್ಲಿ 5 ಘಟಕಗಳು 22.40 ಲಕ್ಷ ರೂಪಾಯಿಗಳ ಪ್ರಯೋಜನ 
ಪಡೆದಿರುತ್ತವೆ. ಕರ್ನಾಟಕ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ವಿಶೇಷವಾಗಿ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡಗಳ 
ಕಸಬುದಾರರಿಗೆ ಚರ್ಮ ಹದಗೊಳಿಸುವುದು, ಪಾದರಕ್ಷೆಗಳ ತಯಾರಿಕೆ, ಚರ್ಮ ವಸ್ತುಗಳ ತಯಾರಿಕೆ, ಮೊದಲಾದವುಗಳಿಗೆ ತರಬೇತಿ, 
ಉಚಿತ ಉಪಕರಣಗಳ ಪೆಟ್ಟಿಗೆಗಳ ಸರಬರಾಜು,ರಸ್ತೆ ಬದಿಯ ಚರ್ಮ ಕುಟೀರಗಳ ಸರಬರಾಜು, ಪಾದರಕ್ಷೆ ತಯಾರಿಕೆಯ 
ಕಸಬುದಾರರಿಗೆ ಕಚ್ಚಾ ಸಾಮಾಗ್ರಿ ಸರಬರಾಜು ಮೊದಲಾದ ಸೌಲಭ್ಯವನ್ನು ಒದಗಿಸುತ್ತಿದೆ. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ 
ನಿಗಮ, ಬೆಂಗಳೂರು, ಇದು. ಹುಬ್ಬಳ್ಳಿಯಲ್ಲಿ ವಲಯ ಕಛೇರಿಯನ್ನು ಹುಬ್ಬಳ್ಳಿಯ ಕೈಗಾರಿಕಾ ವಸಾಹತಿನಲ್ಲಿ ಕಚ್ಚಾ ಸಾಮಾಗ್ರಿಗಳ. 
ಮಳಿಗೆಯನ್ನು ಹೊಂದಿದೆ. ಇದು ಸಣ್ಣ ಕೈಗಾರಿಕೆಗಳ ವಾರ್ಷಿಕ ಬೇಡಿಕೆಗಳಿಗನುಗುಣವಾಗಿ ಕಚ್ಚಾ ಸಾಮಗ್ರಿಗಳನ್ನು ದಾಸ್ತಾನುಮಾಡಿ 
ನಿರಂತರವಾಗಿ ಪೂರೈಕೆಮಾಡುತ್ತಿದೆ. 


ರಾಜ್ಯ ಸರ್ಕಾರವು ತನ್ನ ಅನುದಾನ ಸೌಲಭ್ಯದ ಯೋಜನೆಯಡಿಯಲ್ಲಿ ಸ್ಥಿರಾಸ್ತಿ ಬಂಡವಾಳದ ಮೇಲೆ ಸಹಾಯಧನ, ಬಡ್ಡಿ 
ಅನುದಾನ, ವಿದ್ಯುತ್‌ ಅನುದಾನ ಮೊದಲಾದ ನೆರವನ್ನು ಸಣ್ಣ ಕೈಗಾರಿಕಾ ಘಟಕಗಳಿಗೆ ಒದಗಿಸುವ ಉದ್ದೇಶದಿಂದ ರಾಜ್ಯದ ಎಲ್ಲಾ . 


ಕೈಗಾರಿಕೆಗಳು 363 


ಜಿಲ್ಲೆಗಳನ್ನು 4 ವಲಯಗಳ ವ್ಯಾಪ್ತಿಗೆ ಸೇರಿಸಿ ವಲಯವಾರು ರಿಯಾಯಿತಿ ಸೌಲಭ್ಯವನ್ನು ಘೋಷಿಸಿದೆ. ಧಾರವಾಡ ಜಿಲ್ಲೆಯ ಕೆಲವು 
ತಾಲೂಕುಗಳು ವಲಯ 2 ಕ್ಕೂ ಮತ್ತೆ ಕೆಲವು ತಾಲೂಕುಗಳು ವಲಯ 3 ಕ್ಕೂ ಮತ್ತು ಧಾರವಾಡ ಬೆಳವಣಿಗೆ ಕೇಂದ್ರವು ವಲಯ 
4 ಕ್ಕೂ ಸೇರಿಸಲ್ಪಟ್ಟಿದ್ದು ನಿಗದಿತ ಅನುದಾನ ಸೌಲಭ್ಯವನ್ನು ಪಡೆಯಲು ಅರ್ಹತೆ ಪಡೆದಿವೆ. 


ಕೋಷ್ಠಕ 5.13 

1993-94ರಲ್ಲಿನ ತಾಲೂಕುವಾರು ಸ್ಟಾ ಂಪ್‌ ಡ್ಯೂಟಿ ಹಾಗೂ ಬಿನ್‌ಶೇತ್ಮಿ ಪರಿವರ್ತನಾ ದಂಡ ವಿನಾಯತಿ ಪ್ರಕರಣಗಳ ಪಟ್ಟಿ 

ವಿನಾಯತಿ ಪತ್ರಗಳು ದಂಡ ವಿನಾಯತಿ ವಿನಾಯತಿ ಪತ್ರಗಳು ದಂಡ ವಿನಾಯತಿ 

ಪ್ರಕರಣಗಳು ಪ್ರಕರಣಗಳು 
| ಧಾರವಾಡ 45 10. ರಾಣಿಬೆನ್ನೂರು 18 3 
2 ಹುಬ್ಬಳ್ಳಿ 87 5 11 ಬ್ಯಾಡಗಿ 3 
3 ಕಲಘಟಗಿ 15 6 12 ಹಿರೇಕೆರೂರು 18 ] 
4 ನವಲಗುಂದ 10 ಕ 13 ಸವಣೂರು 8 - 
5 ಗದಗ 65 | 14 ಶಿಗ್ಗಾಂವಿ 5 ಫ 
6 ಮುಂಡರಗಿ 12 - 15 ಶಿರಹಟ್ಟಿ ತೆ 2 
7 ರೋಣ 16 ನ 16 ಹಾತ್‌ 4 
ಕ ಕದ 6 ತ್ತ 17 ಕುಂದಗೋಳ 9 ಹ 
ಹೊತ 5 ಒಟ್ಟು 357 21 


ಆಧಾರ: 1993-94ನೇ ಸಾಲಿನ ಪ್ರಗತಿ ವರದಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಧಾರವಾಡ. 


ಕೋಷ್ಟಕ 5.14 
1993-94 ನೇ ಸಾಲಿನಲ್ಲಿ ದೊರಕಿದ ತಾಲೂಕುವಾರು ಪ್ರೋತ್ಸಾಹ ಮತ್ತು ರಿಯಾಯತಿಗಳ ವಿವರ. 


ಸ್ಥಿರಾಸ್ತಿ ಬೆಲೆಯ ಪ್ರಮಾಣ ಪತ್ರಗಳ: 


ಚ ಚಕ ನ್‌ ರ pe Carey ಸಂಖ್ಯೆ ಮೊತ್ತ ಛೂಗಳಲ್ಲ 
1 ಧಾರವಾಡ 39 1.25,31,000 15 3.23,78,000 

2 ಹುಬ್ಬಳಿ 141 1,38,15,200 14 5,75,91,000 

3 ನವಲಗುಂದ 4 58,800 | 

4 ಕಲಘಟಗಿ 9 5,20,700 6 78,20,000 
ಗದಗ 40 45,84,200 19 1,61,48,000 


EET 


364 ಧಾರವಾಡ ಜಿಲ್ಲೆ 


ಕ್ರಮ ತಾಲೂಕು ಸ್ಥಿರಾಸ್ಥಿ ಮೇಲಿನ ಸಹಾಯ ಧನ ಸ್ಥಿರಾಸ್ತಿ ಬೆಲೆಯ ಪ್ರಮಾಣ ಪತ್ರಗಳ 

ಸಂಖ್ಯೆ ಸಂಖ್ಯೆ ಮೊತ್ತ (ರೂ.ಗಳಲ್ಲಿ) ಸಂಖ್ಯೆ _ಮೊತ್ತ (ರೂಗಗಳಲ್ಲ 
6. ರೋಣ 9 9,09,200 06 64,87,000 
7 ನರಗುಂದ 1 51,800 - 2 
8 ಮುಂಡರಗಿ | 15,100 - ಈ 
9 ಹಾವೇರಿ 20 16,45,600 3 2,85,000 
10 ಬ್ಯಾಡಗಿ 5 1,86,700 | 1,54,000 
11 ಹಿರೇಕೆರೂರು 5 3,28,200 ಸ ಹ 
12 ರಾಣೆಬೆನ್ನೂರು 21 55,43,500 8 1,22,00,000 
13 ಸವಣೂರು 8 3,90,200 ] 6,54,000 
14 ಶಿಗ್ಗಾಂವಿ 7 88,800 ಹ x 
15 ಶಿರಹಟ್ಟ 4 2,89,900 2 8,74,000 
16 ಹಾನಗಲ್‌ 7 10,26,300 ಢ್‌ ಈ 
17 ಕುಂದಗೋಳ 5 66,500 3 ಜಾ 
ಒಟ್ಟು *26 4,20,51,700 135 13,45,91,000 


ಆಧಾರ: 1993-94 ನೇ ಸಾಲಿನ ಪ್ರಗತಿ ವರದಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಧಾರವಾಡ. 
ಚೀಲೂರು ಬೆಳವಣಿಗೆ ಕೇಂದ್ರ 


ಬೇಲೂರು ಬೆಳವಣಿಗೆ ಕೇಂದ್ರವು ಧಾರವಾಡ ಮತ್ತು ಬೆಳಗಾವಿ ನಗರಗಳ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 4ರ ಪಕ್ಕದಲ್ಲಿ 
ಧಾರವಾಡದಿಂದ ಸುಮಾರು 13 ಕಿ.ಮೀ ದೂರದ ಬೇಲೂರಿನಲ್ಲಿ 1989 ರಲ್ಲಿ ಪ್ರಾರಂಭಿಸಲ್ಪಟ್ಟಿತು. ಇದು ರಾಜ್ಯದ ಮೂರು 
ಬೆಳವಣಿಗೆ ಕೇಂದ್ರಗಳ ಪೈಕಿ ಒಂದಾಗಿದೆ. ರಾಜ್ಯದ ಉಳಿದೆರಡು ಬೆಳವಣಿಗೆ ಕೇಂದ್ರಗಳು ಹಾಸನ ಮತ್ತು ರಾಯಚೂರುಗಳಾಗಿವೆ. 
ಬೇಲೂರು ಬೆಳವಣಿಗೆ ಕೇಂದ್ರಕ್ಕೆ 1,250 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡು, ಅದನ್ನು ಮೂರು ಬ್ಲಾಕುಗಳಾಗಿ ಎಂಗಡಿಸಿ 
ಅವುಗಳಿಗೆ ಎಲ್ಲಾ ಸಾಧನ ಸೌಲಭ್ಯಗಳನ್ನೊದಗಿಸಲು 30 ಕೋಟಿ ರೂ.ಗಳನ್ನು ವೆಚ್ಚ ಮಾಡುವ ಗುರಿಯನ್ನು ಹೊಂದಲಾಗಿದೆ. 
ಮೊದಲ ಬ್ಲಾಕಿನ 500 ಎಕರೆ ಭೂಮಿಯ ಪೈಕಿ 182 ಎಕರೆಯಷ್ಟು ಭೂಮಿಯಲ್ಲಿ 175 ಕೈಗಾರಿಕಾ ನಿವೇಶನಗಳನ್ನು ನಿರ್ಮಿಸಿ 
84 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಈ 84 ಕೈಗಾರಿಕಾ ನಿವೇಶನಗಳ ಪೈಕಿ 13 ನಿವೇಶನಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿ 
ಉತ್ಪಾದನಾ ಕಾರ್ಯದಲ್ಲಿ ತೊಡಗಿವೆ. ಉಳಿದ 19 ನಿವೇಶನಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯ ವವಧ ಹಂತದಲ್ಲಿವೆ. ಉತ್ಪಾದನಾ 
ಕಾರ್ಯದಲ್ಲಿ ತೊಡಗಿರುವ ಕಾರಾನೆಗಳ ಪೈಕಿ ಐದು ಕಾರ್ಯಾನೆಗಳು ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳ ಗುಂಪಿಗೂ 
ಉಳಿದ ಎಂಟು ಕಾರ್ನಾನೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಗುಂಪಿಗೂ ಸೇರಿದವುಗಳಾಗಿವೆ. 


ಈ ಬೆಳವಣಿಗೆ ಕೇಂದ್ರವು 4 ನೇ ವಲಯಕ್ಕೆ ಸೇರಿರುವುದರಿಂದ 25 ಲಕ್ಷ ರೂ.ಗಳವರೆಗಿನ ಹೊಸ ಬಂಡವಾಳಕ್ಕೆ ಅನುದಾನದ 
ಪ್ರಮಾಣ ಶೇ 25 ರಷ್ಟಿರುತ್ತದೆ. ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡದವರು, ಅಲ್ಪ ಸಂಖ್ಯಾತರು, ಮಹಿಳಾ ಉದ್ಯಮಿಗಳು, 
ಅಂಗವಿಕಲರು ಮತ್ತು ನಿವೃತ್ತ ಸೈನಿಕರು ಇವರಿಗೆ ಇದು ಶೇ 30ರಷ್ಟಿದ್ದು 1 ಲಕ್ಷ ರೂ.ಗಳವರೆಗೆ ವಿಶೇಷ ಅನುದಾನ ಸೌಲಭ್ಯವಿರುತ್ತದೆ. 
ಇಲ್ಲಿ ಸರಕುಗಳ ಉತ್ಪಾದನೆ ಪ್ರಾರಂಭಗೊಂಡಂದಿನಿಂದ ಐದು ವರ್ಷಗಳವರೆಗೆ ಮಾರಾಟ ತೆರಿಗೆ ಸಂಪೂರ್ಣ ರಿಯಾಯತಿ ಇರುತ್ತದೆ. 
ಇಲ್ಲಿ ಕೆಲವು ಆಯ್ದ ಸರಕುಗಳ ಉತ್ಪಾದನೆಗೆ ವಿಶೇಷ ರಿಯಾಯಿತಿ ಮತ್ತು ಪ್ರೋತ್ಸಾಹ ಧನ ಸೌಲಭ್ಯಗಳಿರುತ್ತವೆ. ಮಾಲಿನ್ಶ ತಡೆ: 


ಕೈಗಾರಿಕೆಗಳು 365 


ಸೌಲ ನ ಆ 

ಪ ಮತ್ತು ಣ್ಣ "ಸ್ವಾಂಪ್‌ ತೆರಿಗೆಯ ಸಂಪೂರ್ಣ ರಿಯಾಯತಿಯ 
ಜೊತೆಗೆ ರಿಯಾಯಿತಿ ದರದ ನೋಂದಣಿ ಸೌಲಭ್ಯವಿರುತ್ತದೆ. 1993 ರ ಮಾರ್ಚ್‌ ಅಂತ್ಯದ ನಂತರ ಉತ್ಪಾದನೆಯಲ್ಲಿ ತೊಡಗಿರುವ 
ಕೈಗಾರಿಕೆಗಳಿಗೆ ಬರುವ ಕಚ್ಚಾ ಸರಕುಗಳಿಗೆ ಉತ್ಪಾದನೆಯ: ಐದು ವರ್ಷಗಳು ತುಂಬುವವರೆಗೂ ಪ್ರವೇಶ ಶುಲ್ಕವಿರುವುದಿಲ್ಲ. ಈ 
ಕೇಂದ್ರವು ಈ ಎಲ್ಲಾ ಸೌಲಭ್ಯ ಮತ್ತು ನೆರವನ್ನು ಪಡೆಯುತ್ತಲ್ಲಿದ್ದು ತ್ವರಿತ ಗತಿಯಲ್ಲಿ ಬೆಳೆಯುತ್ತಲಿದೆ. 


ಕೈಗಾರಿಕೆ ವಸಾಹತು ಮತ್ತು ನಿವೇಶನಗಳು: ಕೈಗಾರಿಕೆಯು ಬೆಳವಣಿಗೆಯನ್ನು ಹೊಂದಬೇಕಾದರೆ ಅಭಿವೃದ್ಧಿಪಡಿಸಿದ ವಸಾಹತು 
ಮತ್ತು ನಿವೇಶನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕರ್ನಾಟಕ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮವು ಜಿಲ್ಲೆಯ ಆಯ್ದ 
ಪ್ರದೇಶಗಳಲ್ಲಿ ವಸಾಹತುಗಳ ನಿರ್ಮಾಣ ಹಾಗೂ ವಿತರಣೆಯ ಹೊಣೆಯನ್ನು ನಿರ್ವಹಿಸುತ್ತಿದೆ. ಇದು ಕೈಗಾರಿಕಾ ವಸಾಹತು 
ನಿರ್ಮಾಣ ಯೋಜನೆಯಡಿಯಲ್ಲಿ ಇಚ್ಛಿತ ಉದ್ದಿಮೆದಾರರಿಗೆ ಸಿದ್ದಪಡಿಸಿದ ಹಾಗೂ ನಿರ್ಮಿತ ಕೈಗಾರಿಕಾ ಮಳಿಗೆಗಳನ್ನು ಬಾಡಿಗೆ 
ಹಂತದಲ್ಲಿ ಮಾಲಿಕತ್ವದ ತಳಹದಿಯ ಮೇಲೆ ಎ, ಬಿ, ಸಿ, ಡಿ ಮಳಿಗೆಗಳು ಹಾಗೂ ಮಾದರಿ ಮಳಿಗೆಗಳನ್ನು ನಿರ್ಮಿಸಿ ಸಣ್ಣ 
ಕೈಗಾರಿಕೋದ್ಯಮಿಗಳಿಗೆ ವಿತರಿಸಿದೆ. 1993-94 ನೇ ಸಾಲಿನ ಅಂತ್ಯದವರೆಗೂ ಇದ್ದ ಕೈಗಾರಿಕಾ ವಸಾಹತುಗಳ ಮಾಹಿತಿ ಪಟ್ಟಿಯನ್ನು 
ಮುಂದಿನ ಪುಟದಲ್ಲಿ ಕೊಡಲಾಗಿದೆ. | 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿಯು ಜಿಲ್ಲೆಯ ಲಕಮನಹಳ್ಳಿ, ಸತ್ತೂರು, ರಾಯಾಪುರ, ಕೆಲಗೇರಿ, ಗೋಕುಲ, 
ತಾರೀಹಾಳ ಮತ್ತು ಬೇಲೂರುಗಳಲ್ಲಿ ಕೈಗಾರಿಕಾ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿದೆ. ಒಟ್ಟು ನಿವೇಶನಗಳ ಪೈಕಿ ತಾರೀಹಾಳದ 9 
ನಿವೇಶನಗಳು ಮತ್ತು ಬೇಲೂರಿನ 46 ನಿವೇಶನಗಳನ್ನು ಬಿಟ್ಟು ಉಳಿದ ಎಲ್ಲಾ ನಿವೇಶನಗಳನ್ನು ಹಂಚಿಕೆಮಾಡಿದೆ. 1993-94 ರ 
ಅಂತ್ಯದವರೆಗೂ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಿದ್ದ ನಿವೇಶನಗಳಿರುವ ಸ್ಥಳ, ನಿವೇಶನಕ್ಕಾಗಿ ವಶಪಡಿಸಿಕೊಂಡಿರುವ ಭೂಮಿ (ಎಕರೆಗಳಲ್ಲಿ) 
ಮತ್ತು ನಿವೇಶನಗಳ ಸಂಖ್ಯೆ (ಆವರಣದಲ್ಲಿ ಕೊಟ್ಟಿರುವಂತೆ)ಯನ್ನು ಈ ಮುಂದೆ ಕೊಡಲಾಗಿದೆ: ಲಕಮನಹಳ್ಳಿ 73.18 (36) 
ಸತ್ತೂರು 78.4 (21), ರಾಯಾಪುರ 10.00 (1), ಕೆಲಗೇರಿ 194.5 (1), ಗೋಕುಲ 35.00 (4), ತಾರೀಹಾಳ 256.00 
(246) ಮತ್ತು ಬೇಲೂರು 50.00 (175). | 


1993-94 ರವರೆಗೂ ಧಾರವಾಡ ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ನಿರ್ಮಾಣಕ್ಕಾಗಿ ತಾಲೂಕುವಾರು ಸ್ವಾಧೀನಪಡಿಸಿಕೊಂಡು 
ಹಂಚಿಕೆ ಮಾಡಿರುವ ಭೂಮಿಯ ವಿಸ್ತೀರ್ಣವನ್ನು ಹೆಕ್ಟೇರುಗಳಲ್ಲಿ ಈ ಮುಂದೆ ಕೊಡಲಾಗಿದೆ. ಧಾರವಾಡ ತಾಲೂಕಿನ 
ಲಕಮನಹಳ್ಳಿಯಲ್ಲಿ 29.25 ಹೆ., ಸತ್ತೂರಿನಲ್ಲಿ 330.19ಹೆ., ರಾಯಾಪುರದಲ್ಲಿ 153.94ಹೆ, ಮುಮಿಗಟ್ಟಿ, ಬೇಲೂರು, ನೇರಲಕಟ್ಟಿ 
ಮತ್ತು ನರೇಂದ್ರಗಳಲ್ಲಿ 948.36 ಹೆ, ನವಲೂರಿನಲ್ಲಿ 6.71 ಹೆ.ಗಳನ್ನು ವಶಪಡಿಸಿಕೊಂಡು ಹಂಚಿಕೆ ಮಾಡಲಾಗಿದೆ. ಹುಬ್ಬಳ್ಳಿ 
ತಾಲೂಕಿನ ತಾರೀಹಾಳದಲ್ಲಿ 129.80 ಹೆ, ಎಂ.ಟಿ. ಸಾಗರದಲ್ಲಿ 44.27 ಹೆ. ಗೋಕುಲದಲ್ಲಿ 0.44 ಹೆ. ಮತ್ತು ಕೃಷ್ಣಾಪುರದಲ್ಲಿ 
10.51 ಹೆ.ಗಳನ್ನು ಕೆಲವು ಖಾಸಗಿ ಕಾರ್ಯಾನೆಗಳಿಗೆ ಮತ್ತು ಕೆ.ಎಸ್‌.ಎಸ್‌.ಐ.ಡಿ.ಸಿಗಳಿಗೆ ಹಂಚಿಕೆ ಮಾಡಲಾಗಿದೆ. 12.60 ಹೆ. 
ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಕೆ.ಎಸ್‌ ಎಸ್‌.ಐ.ಡಿ.ಸಿ ಗೆ ಕೊಡಲಾಗಿದೆ. ಗದಗಿನಲ್ಲಿ 11.13 ಹೆ. ಬಬ ಹಂಚಿಕೆ 
ಮಾಡಲಾಗಿದೆ. ರೋಣ ಮತ್ತು ಅದೇ ತಾಲೂಕಿನ ಉಮಚಗಿಗಳಲ್ಲಿ 2.02 ಹೆ.ಗಳಷ್ಟನ್ನು ಪ್ರತೀ ಸ್ಥಳದಿಂದಲೂ ಸ್ವಾಧೀನ ಪಡಿಸಿಕೊಂಡು 


ಹಂಚಿಕೆ ಮಾಡಲಾಗಿದೆ. ರಾಣೆಬೆನ್ನೂರು ತಾಲೂಕಿನ ಕವಲೆತ್ತು ನೆಲವಾಗಿಲು ಮತ್ತು ಕೊಡಿಯಾಲಗಳಲ್ಲಿ ಒಟ್ಟು 364.98 ಹೆ. 


ಭೂಮಿಯನ್ನು ಸ್ವಾಧೀನ ಪಡಿಸಿಕೊಂಡು ಫಲಾನುಭವಿಗಳಿಗೆ ವಿತರಿಸಲಾಗಿದೆ. ಕಲಘಟಗಿ ತಾಲೂಕಿನ ಚಲಮಟ್ಟಿಯಲ್ಲಿ 9.14 ಹೆ 
ಮುಂಡರಗಿ ಹಲೂಕ ಬಾಲವಾಡಗಿಯಲ್ಲಿ 6.29 ಹೆ. ಭೂಮಿಯನ್ನು ಸ್ವಾಧೀನ ಪಡಿಸಿಕೊಂಡು ಹಂಚಲಾಗಿದೆ. 


1994-95ರಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರ ಶಶಾಭಿವೃದ್ಧಿ ಮಂಡಳಿಯು ಧಾರವಾಡ 
ದಲ್ಲಿ 23 21 ಹೆ. ಭೂಮಿಯನ್ನು ವಶಪಡಿಸಿಕೊಂಡು ಹಂಚಿಕೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಇದೇ ಕಾಲಾವಧಿಯಲ್ಲಿ 
j i 3 ಇ ಎ — ಹ ಹ 
ಗ ಲೂಕಿನ ಬೆರಿದೇವರಕೊಪ್ಪದಲ್ಲಿ 4535 ಹೈ, ಗಾಮನಗಟ್ಟಿಯಲ್ಲಿ 116.63 ಹೆ. ಪಾಳೆ ಮತ್ತು ಶೆರೇವಾಡಗಳಲ್ಲಿ 
A ಹಾವ್ಹಲ್ಲು ತಾಲೂಕಿನ ಇಜಾರಿಲಕಮಾಪುರದಲ್ಲಿ 1.59 ಹೆ. ಕುಂದಗೋಳ ತಾಲೂಕಿನ ರಾಮನಕೊಪ್ಪದಲ್ಲಿ 8.31 
11 ಈ ೨ ಜಾ ಣೂ 


ಜಿಲ್ಲೆಯ ಕಲಘಟಗಿ ತಾಲೂಕಿನ ಚಲಮಟ್ಟಿ 


366 ಧಾರವಾಡ ಜಿಲ್ಲೆ 


ಹೆ ನವಲಗುಂದ ತಾಲೂಕಿನ ಅಣ್ಣಿಗೇರಿಯಲ್ಲಿ 9.54 ಹೆ. ಮತ್ತು ಬ್ಯಾಡಗಿ ತಾಲೂಕಿನ ಬ್ಯಾಡಗಿಯಲ್ಲಿ 4.47 ಹೆ. ಭೂಮಿಯನ್ನು 
ಸ್ವಾಧೀನ ಪಡಿಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ. 


ಕೋಷ್ಟಕ 5.15 
1993-94 ನೇ ಸಾಲಿನ ಅಂತ್ಯದಂತೆ ಇದ್ದ ಕೈಗಾರಿಕಾ ವಸಾಹತುಗಳ ವಿವರ 


ಮರು ಮಮ ಮಮ ಎಎ ಮ ಮುಸು ಪುರ ರು ಸರ ರಾ ಹಾ ರ ಟ್‌ ್ಲಡಚಂಚಂಅಚತ್ಮೃ 
ಅ.ಸಂ. ಕೈಗಾರಿಕಾ ವಸಾಹತಿನ ಹೆಸರು ಮಳಿಗೆಯ ಮಾದರಿ ಕಟ್ಟಿದ ಮಳಿಗೆಗಳ ಸಂಖ್ಯೆ ಹಂಚಿಕೆ ಮಾಡಲಾದ 1993-94 ನೇ ಸಾಲಿನಲ್ಲಿ 
ಮಳಿಗೆಗಳ ಸಂಖ್ಯೆ ಹಂಚಿಕೆ ಆದ ಮಳಿಗೆಗಳು 


] ಗೋಕುಲ, ಹುಬ್ಬಳ್ಳಿ ಬಿ 119 110 9 
೩ 153 142 11 

ಡಿ 99 99 ಈ 

ಮಿನಿ 16 16 - 

ಸುಪರ ಮಿನಿ 32 26 6 

ವಿಶೇಷ 1 1 - 

ಒಟ್ಟು 420 394 26 

2 ಲಕಮನಹಳ್ಳಿ Aಿ 8 8 - 
ಡಿ 8 8 ವ 

16 16 - 

3 ಗದಗ A 6 3 3 
ಡಿ 4 4 ¢ 

ಮಿನಿ 6 6 ೬ 

ಒಟ್ಟು 16 13 ತಿ 

4 ರಾಣೆಬೆನ್ನೂರು ಸಿ ಸ 2 ಇ 
ಡಿ 2 2 ಆ 

ಒಟ್ಟು 4 4 ಆ 

5 ರಾಮನಕೊಪ್ಪ A 6 - 6 
ಸುಪರಮಿನಿ >) 6 

ಒಟ್ಟು 11 ಇ 11 

6 ಹಾವೇರಿ A 2 ೫ 2 
ಸುಪರಮಿನಿ 4 4 

ಒಟ್ಟು 6 ೬ 6 


ಆಧಾರ: ಜಿಲ್ಲಾ ಕೈಗಾರಿಕಾ ಕೇಂದ್ರ, ಧಾರವಾಡ. 


ತರಬೇತಿ ಸಂಸ್ಥೆಗಳು 


ಕೈಗಾರಿಕಾ ಪ್ರಗತಿಯು ಪ್ರಧಾನವಾಗಿ ಕುಶಲ ಹಾಗೂ ಪರಿಣತ ಕಾರ್ಮಿಕರನ್ನು ಅವಲಂಭಿಸಿರುತ್ತದೆ. ಕುಶಲಕರ್ಮಿ ತರಬೇತಿ 
ಸಂಸ್ಥೆಗಳು ಹಾಗೂ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಕಾರ್ಮಿಕರ ನೈಪುಣ್ಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಆಧುನಿಕ ಯಂತ್ರಗಳ ಬಳಕೆಗೆ 
ನೆರವನ್ನೊದಗಿಸುವುದರ ಮೂಲಕ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಧಾರವಾಡ ಜಿಲ್ಲೆಯಲ್ಲಿ ಎರಡು ಕುಶಲಕರ್ಮಿ ತರಬೇತಿ 
ಸಂಸ್ಥೆಗಳು ಹುಬ್ಬಳ್ಳಿ ಮತ್ತು ಗದಗಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದು ಕಮಾಧಿಕೆ, ಬಡಗಿತನ, ಚರ್ಮೋದ್ಯಮ, ಹತ್ತಿನೇಯ್ಗೆ ಬಿದಿರು, 
ಬೆತ್ತಗಳ ವಸ್ತುಗಳು, ತೆಂಗಿನ ನಾರಿನ ವಸ್ತುಗಳು ಮೊದಲಾದ ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತರಬೇತಿ 
ಯನ್ನೊದಗಿಸುತ್ತವೆ. ಇವುಗಳಲ್ಲಿ ಪ್ರತೀ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತೀವರ್ಷವೂ 15 ಅಭ್ಯರ್ಥಿಗಳು ತರಬೇತಿ ಪಡೆಯುತ್ತಾರೆ. 
ಹುಬ್ಬಳ್ಳಿಯ ಕುಶಲಕರ್ಮಿ ತರಬೇತಿ ಸಂಸ್ಥೆಯಲ್ಲಿ ಮೇಲೆ ಹೇಳಿರುವ ಆರು ವಿಷಯಗಳಲ್ಲೂ ತರಬೇತಿ ನೀಡಲಾಗುತ್ತದೆ. ಗದಗದ 
ಕುಶಲಕರ್ಮಿ ತರಬೇತಿ ಸಂಸ್ಥೆಯಲ್ಲಿ ಬಡಗಿತನ, ಕಮಾಧಿಕೆ ಮತ್ತು ಹತ್ತಿ ನೇಯ್ಗೆಗೆ ತರಬೇತಿ ನೀಡಲಾಗುತ್ತದೆ. ಈ ತರಬೇತಿ 
ಸಂಸ್ಥೆಗಳಲ್ಲೂ ಟ್ರೈಸಂ (ಗ್ರಾಮೀಣ ತರುಣರಿಗೆ ಸ್ವಉದ್ಯೋಗ ತರಬೇತಿ), ಆರ್‌.ಐ.ಪಿ (ಗ್ರಾಮೀಣ ಕೈಗಾರಿಕಾ ಯೋಜನೆ) ಮತ್ತು 
ಆರ್‌.ಎ.ಪಿ. (ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ) ಯೋಜನೆಯಡಿಯಲ್ಲಿ ಬರುವ ಅಭ್ಯರ್ಥಿಗಳಿಗೂ ತರಬೇತಿ ಕೊಡಲಾಗುತ್ತದೆ. 


ಟ್ರೈಸಂ (ಟ್ರೇನಿಂಗ್‌ ರೂರಲ್‌ ಯೂತ್‌ ಫಾರ್‌ ಸೆಲ್ಫ್‌ ಎಂಪ್ಲಾಯ್‌ಮೆಂಟ್‌) ಕಾರ್ಯಕ್ರಮದನ್ಹಯ ಗ್ರಾಮೀಣ ಪ್ರದೇಶದಲ್ಲಿ 
18 ರಿಂದ 35 ವರ್ಷಗಳ ವರೆಗಿನರಾಗಿದ್ದು ಬಡತನ ರೇಖೆಗಿಂತಲೂ ಕೆಳಗಿರುವ ಯುವಕರಿಗೆ ಹಾಗೂ ಯುವತಿಯರಿಗೆ ಮತ್ತು 
ಕುಶಲ ಕೆಲಸಗಾರರಿಗೆ ಸ್ವಯಂ ಉದ್ಯೋಗಸ್ಥರನ್ನಾಗಿ ಮಾಡುವ ತರಬೇತಿಯನ್ನು ನೀಡಲಾಗುವುದು. ತರಬೇತಿ ಅವಧಿಯು 0 
ತಿಂಗಳಿಂದ 9 ತಿಂಗಳ ಕಾಲಾವಧಿಯದಾಗಿರುತ್ತದೆ. ತರಬೇತಿಯ ಕಾಲಾವಧಿಯಲ್ಲಿ ರೂ. 75 ರಿಂದ ರೂ.200 ರವರೆಗೆ ಮಾಸಿಕ 
ತರಬೇತಿ ಭತ್ಯವನ್ನು ಕೊಡಲಾಗುವುದು. ಇವರಿಗೆ ಆಟೋಮೋಬೈಲ್‌ ರಿಪೇರಿ, ದರ್ಜಿ ಕೆಲಸ, ಉಣ್ಣೆ ನೇಯುವುದು, ತತ್ತಿ 
ನೇಯುವುದು, ಪುಸ್ತಕಕ್ಕೆ ರಟ್ಟು ಹಾಕುವುದು, ಅಗರಬತ್ತಿ ತಯಾರಿಕೆ, ದೂರದರ್ಶನ ದುರಸ್ತಿ, ಕೊಳವೆಬಾವಿ ದುರಸ್ತಿ, ಚರಕದಿಂದ 
ನೂಲು ತೆಗೆಯುವುದು, ಕೃಷಿ ಉಪಕರಣಗಳನ್ನು ರಿಪೇರಿ ಮಾಡುವುದು ಮೊದಲಾದ ತರಬೇತಿಯನ್ನು ಕೊಡಲಾಗುವುದು. ಜಿಲ್ಲೆಯಲ್ಲಿ 
ಸಸಂ ಯೋಜನೆಯನ್ಹಯ ತರಬೇತಿ ಕೊಡಲು ಅಂಗೀಕೃತ ಸಂಸ್ಥೆಗಳನ್ನು ಈ ಮುಂದೆ ಕೊಡಲಾಗಿದೆ. ಸಣ್ಣ ಕೈಗಾರಿಕಾ ಸೇವಾ ಸಂಸ್ಥೆ, 
ಹುಬ್ಬಳ್ಳಿ; ಇಂಡಿಯಾ ಡೆವಲಪ್‌ಮೆಂಟ್‌ ಸರ್ವಿಸ್‌, ಧಾರವಾಡ, ಮೆಡಲೇರಿ ಮತ್ತು ಗದಗ; ಬ್ಯಾಹಟ್ಟಿ ಗ್ರಾಮಾಭಿವೃದ್ದಿ ಸಂಘ, 
ಬ್ಯಾಹಟ್ಟಿ; ಜೆ.ಎಸ್‌.ಎಸ್‌.ವೊಕೇಶನಲ್‌ ಸ್ಕೂಲ್‌ ಆಫ್‌ ಆರ್ಟ್ಸ್‌ ಅಂಡ್‌ ಕ್ರ್ಯಾಪ್ಟ್‌, ಧಾರವಾಡ; ಆರ್ಟಿಸಾನ್‌ ಟ್ರೈನಿಂಗ್‌ ಇನ್‌ಸ್ಟಿಟ್ಯೂಟ್‌, 
ಹುಬ್ಬಳ್ಳಿ ಮತ್ತು ಗದಗ; ಅಮನ್‌ ರೇಡಿಯೋ ಇನ್‌ಸ್ಟಿಟ್ಯೂಟ್‌ ಹುಬ್ಬಳ್ಳಿ; ಖಾದಿ ಗ್ರಾಮೋದ್ಯೋಗ ಸಂಘ, ಬಿ. ಅರಳಿಕಟ್ಟೆ, ಹುಬ್ಬಳ್ಳಿ; 
ಧಾರವಾಡ ತಾಲೂಕು ಸೇವಾ ಸಂಘ, ಧಾರವಾಡ; ಖಾದಿ ಗ್ರಾಮೋದ್ಯೋಗ ಸಂಘ, ಶಿರಹಟ್ಟಿ ಮತ್ತು ಉಪ್ಪಿನ ಬೆಟಗೇರಿ; ಹಾನಗಲ್‌ 
ತಾಲೂಕು ಮಹಿಳಾ ಫೆಡರೇಷನ್‌, ಹಾನಗಲ್‌; ರೀಸರ್ಚ್‌ ಇನ್‌ಸ್ಪಿಟ್ಕೂಟ್‌ ಆಫ್‌ ಮ್ಯಾನೇಜ್‌ಮೆಂಟ್‌ ಸೈನ್ಸ್‌ ಮತ್ತು ಟೆಕ್ನಾಲಜಿ, 
ಧಾರವಾಡ; ಅಗ್ರಿಕಲ್ಚರಲ್‌ ಮಿಶನರಿ ಸೆಂಟರ್‌, ಗದಗ; ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಘ, ಹುಬ್ಬಳ್ಳಿ, ಮತ್ತು ವಿನಯ 
ಹ್ಯಾಂಡಿಕ್ರಾಫ್ಟ್‌ ವರ್ಕರ್ಸ್‌ ಅಸೋಸಿಯೇಶನ್‌. ಇವು ಟ್ರೈಸಂ ಅಡಿಯಲ್ಲಿ ತರಬೇತಿಯನ್ನು ಕೊಡಲು ನಿಯೋಜಿಸಲ್ಪಟ್ಟಿರುವ 
ಸಂಸ್ಥೆಗಳಾಗಿವೆ. 

1993-94 ರ ಅಂತ್ಯದ ವೇಳೆಯಲ್ಲಿ ಜಿಲ್ಲೆಯಲ್ಲಿ 22 ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಸೆಕ್ರಿಟೇರಿಯಲ್‌ ಪ್ರಾಕ್ಟೀಸ್‌, ವೆಲ್ಟರ್‌, 
ಶೀಟ್‌ ಮೆಟಲ್‌, ಮೆಕ್ಕಾನಿಕ್‌ ಡೀಸಲ್‌, ಬಿಲ್ಲಿಂಗ್‌ ಕನ್‌ಸ್ಟ್ರಕ್ಷನ್‌, ಡ್ರಾಫ್ಟ್‌ಮೆನ್‌ ಮೆಕ್ಕಾನಿಕ್‌, ಡ್ರಾಫ್ಟ್‌ಮೆನ್‌ ಸಿವಿಲ್‌, ಎಲೆಕ್ಟ್ರೀಷಿಯನ್‌ 
ಫಿಟ್ಟರ್‌, ಮೆಷಿನಿಸ್ಟ್‌, ಮೆಷಿನಿಸ್ಟ್‌ ಗ್ರೈಂಡರ್‌, ಟರ್ನರ್‌, ಜನರಲ್‌ ಎಲೆಕ್ಟ್ರಾನಿಕ್ಸ್‌, ಕಟ್ಟಿಂಗ್‌ ಅಂಡ್‌ ಟೈಲರಿಂಗ್‌ ನತು ಅ 
ತರಬೇತಿಯನ್ನೊದಗಿಸುತ್ತವೆ. ಜಿಲ್ಲೆಯಲ್ಲಿ 22 ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಪೈಕಿ ದಾರಾಳ Ko ತರಬೇತಿ ಸಂಸ್ಥೆ ; 
(ಮಹಿಳಾ) ಗದಗ ಮತ್ತು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಹುಬ್ಬಳ್ಳಿ, ಇವು ಸರ್ಕಾರಿ ವಲಯಕ್ಕೆ ES ಉಳಿದ 
20ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಖಾಸಗಿ 'ವಲಯಕ್ಕೆ ಸೇರಿದವುಗಳಾಗಿವೆ. ಭಟ ಚೆಡ್ಡಾ ಕೈಗಾರಿಕಾ ನಷ ಓಜ. ನವನ 
ಹುಬ್ಬಳ್ಳಿ; ಎಸ್‌.ಜಿ.ಎಂ.ವಿ.ಸಂಘ ಕೈಗಾರಿಕಾ ತರಬೇತಿ ಸಂಸ್ಥೆ (ಮಹಿಳೆಯರು) ಮೂ ಚ್ಯಾ ಮಠ ಕಾಂಪೆ ಜಂತ: ಹುಬ್ಬಳ್ಳಿ; 
ಕ್ರ.ಎಸ್‌.ಆರ್‌.ಟಿ.ಸಿ ಕೈಗಾರಿಕಾ ತರಬೇತಿ ಸಂಸ್ಥೆ ಗೋಕುಲ ರಸ್ತೆ, ಹುಬ್ಬಳ್ಳಿ; ಜೀವೇಶ್ವರ ಶಿಕ್ಷಣ ಚ 8s Ki ಹ, 
ಹಳೇ ಹುಬ್ಬಳ್ಳಿ, ಹುಬ್ಬಳ್ಳಿ ಎಸ್‌.ಎಸ್‌.ಕೆ. ಹಿತವರ್ಧಕ ಸಂಘ, ವೈಟಿ. ಮಿಸ್‌ ಕೈಗಾರಿಕಾ ತರಬೇತಿ ಸಂಧ್ಯ ದಾ ಸಿ 


368 ಧಾರವಾಡ ಜಿಲ್ಲೆ 


ಹುಬ್ಬಳ್ಳಿ; ಕೆ.ಹೆಚ್‌. ಪಾಟೀಲ್‌ ಕೈಗಾರಿಕಾ ತರಬೇತಿ ಸಂಸ್ಥೆ, ವಿದ್ಯಾನಗರ, ಹುಬ್ಬಳ್ಳಿ ಸರ್‌ ಸಿದ್ದಪ್ಪ ಕಂಬಳಿ ಮೆಮೋರಿಯಲ್‌ ಕೈಗಾರಿಕಾ 
ತರಬೇತಿ ಸಂಸ್ಥೆ ಗದಗ; ಶ್ರೀ ಕೊಟ್ಟೂರ ಸ್ವಾಮಿ” ಕೈಗಾರಿಕಾ ತರಬೇತಿ ಸಂಸ್ಥೆ ನರೇಗಲ್‌, ರೋಣ ತಾಲೂಕು; ಶ್ರೀ ಜಗದ್ಗುರು 
ತೋಂಟದಾರ್ಯ ಕೈಗಾರಿಕಾ ತರಬೇತಿ ಸಂಸ್ಥೆ ಡಂಬಳ, ಮುಂಡರಗಿ ತಾಲೂಕು; ಎಸ್‌.ಇ.ಎ. ಅವ್ವಪ್ಪಣ್ಣ ಅತ್ತಿಗೇರಿ ಕೈಗಾರಿಕಾ 
ತರಬೇತಿ ಸಂಸ್ಥೆ ಟೌನ್‌ಹಾಲ್‌, ಧಾರವಾಡ; ಶ್ರೀ ಜಗದ್ಗುರು ಅಜಾತನಾಗಲಿಂಗ ಮಹಾಸ್ವಾಮಿ. ವಿದ್ಯಾಪೀಠ ಕೈಗಾರಿಕಾ ತರಬೇತಿ 
ಸಂಸ್ಥೆ, ನವಲಗುಂದ; ಸಂಜಯ ಗ್ರಾಮೀಣ ವಿದ್ಯಾ ಸಂಸ್ಥೆ ಕೈಗಾರಿಕಾ ತರಬೇತಿ ಸಂಸ್ಥೆ ಹೊಳೆ ಆಲೂರು, ಟಿ.ಎಂ.ಎ.ಇ. ಸೊಸೈಟೀಸ್‌ 
ಟೊಂಕದ ವೀರಪ್ಪ ಕೈಗಾರಿಕಾ ತರಬೇತಿ ಸಂಸ್ಥೆ ಹಾವೇರಿ; ಟಿ.ಎಂ.ಎ.ಇ.ಎಸ್‌. ಶ್ರೀ ಮಹರ್ಷಿ ವಾಲ್ಮೀಕಿ ಕೈಗಾರಿಕಾ ತರಬೇತಿ ಸಂಸ್ಥೆ 
ರಾಣೆಬೆನ್ನೂರು; ಬಾಪೂಜಿ ಕೈಗಾರಿಕಾ ತರಬೇತಿ ಸಂಸ್ಥೆ ಲಕ್ಷ್ಮೇಶ್ವರ, ಶಿರಹಟ್ಟಿ ತಾಲೂಕು; ಮಾದರ ಚೆನ್ನಯ್ಯ ಕೈಗಾರಿಕಾ ತರಬೇತಿ 
ಸಂಸ್ಥೆ ಶಿರೋಳ, ನರಗುಂದ ತಾಲೂಕು; ಡಾ: ಅಂಬೇಡ್ಕರ್‌ ಶಿಕ್ಷಣ ಸಮಿತಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಿಶ್ರಿಕೋಟೆ, ಕಲಘಟಗಿ 
ತಾಲೂಕು; ಪ್ರೊ: ಕೆ.ಎಸ್‌. ಶರ್ಮಾ ಕೈಗಾಠಿಕಾ ತರಬೇತಿ ಸಂಸ್ಥೆ ಗೋಕುಲ ರಸ್ತೆ ಹುಬ್ಬಳ್ಳಿ; ನವಲಗುಂದ ಶಿಕ್ಷಣ ಸಮಿತಿ ಕೈಗಾರಿಕಾ 
ತರಬೇತಿ ಸಂಸ್ಥೆ, ನವಲಗುಂದ; ಮತ್ತು ಮಹಿಳಾ ವಿದ್ಯಾಪೀಠ ಕೈಗಾರಿಕಾ ತರಬೇತಿ ಸಂಸ್ಥೆ ಹೊಸೂರ, ಹುಬ್ಬಳ್ಳಿ ಇವು ಜಿಲ್ಲೆಯಲ್ಲಿನ 
ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು. 


ಜಿಲ್ಲಾ ಕೈಗಾರಿಕಾ ಕೇಂದ್ರವು ಉದ್ಯಮಶೀಲತೆಯ ಅಭಿವೃದ್ದಿ ಯೋಜನೆಯನ್ನು ಹಮಿಕೊಂಡು ಪ್ರತೀ ವರ್ಷವೂ ಉದ್ದಿಮೆದಾರರಿಗೆ 
ತರಬೇತಿ ನೀಡುತ್ತಿದೆ. 


ಜೈವಾನಿಲ ಮತ್ತು ಅಸ್ತ್ರ ಒಲೆಗಳು 
ಜೈವಾನಿಲವನ್ನು ದನಗಳ ಗೊಬ್ಬರದಿಂದ ಉತ್ಪಾದಿಸಲಾಗುತ್ತದೆ. ಜಿಲ್ಲೆಯಲ್ಲಿ ದನಗಳ ಸಂಖ್ಯೆ ಅಧಿಕವಾಗಿರುವುದರಿಂದಲೂ, 


ಅನಿಲ ಘಟಕದಿಂದ ಹೊರಬರುವ ಬಗ್ಗಡ ಫಲವತ್ತಾಗಿರುತ್ತದೆ ಎಂಬುದು ಸಂಶೋಧನೆಯಿಂದ ತಿಳಿದು ಬಂದಿರುವುದರಿಂದಲೂ 
ಇದರ ಉಪಯೋಗವನ್ನು ಗ್ರಾಮಾಂತರ ಪ್ರದೇಶದ ಜನಗಳು ಪಡೆದುಕೊಳ್ಳಬಹುದಾಗಿದೆ. ಇದು ಸೌದೆ ಕೊರತೆಯನ್ನು ನಿವಾರಿಸುತ್ತದೆ. 
ಇದರ ಸೌಲಭ್ಯವು ಗ್ರಾಮಾಂತರ ಜನಗಳಿಗೆ ದೊರಕುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಪ್ರತೀಘಟಕದ ಅಂದಾಜು 
ವೆಚ್ಚಕ್ಕೆ ಸಹಾಯ ಧನವನ್ನು ಕೊಡುವುದರ ಜೊತೆಗೆ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರಕುವಂತೆ ಮಾಡಿದೆ. ಜಿಲ್ಲಾ ಪರಿಷತ್‌ 
ಮತ್ತು ರಾಜ್ಯದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯು ತಾಂತ್ರಿಕ ನೆರವಿನೊಂದಿಗೆ ಇವುಗಳ ಮೇಲ್ವಿಚಾರಣೆ ನಡೆಸುತ್ತವೆ. 
1994ರ ಮಾರ್ಚ್‌ ಅಂತ್ಯದ ವೇಳೆಗೆ ಜಿಲ್ಲೆಯಲ್ಲಿ ಒಟ್ಟು 4,600 ಅನಿಲ ಘಟಕಗಳಿದ್ದವು. ಇವುಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 275 ಲಕ್ಷ ರೂಪಾಯಿ ಅನುದಾನ ಸೌಲಭ್ಯವನ್ನೊದಗಿಸಿವೆ. 

ಕಡಿಮೆ ಸೌದೆಯನ್ನು ಬಳಸಿ ಹೆಚ್ಚು ಶಾಖವನ್ನು ಪಡೆಯುವುದಕ್ಕೆ ಮತ್ತು ಕಡಿಮೆ ಹೊಗೆಯನ್ನು ಉಗುಳುವಂತೆ 
ಎನ್ಯಾಸಗೊಂಡಿರುವ ಅಸ್ತ್ರ (ಎ.ಎಸ್‌.ಟಿ.ಆರ್‌.ಎ.) ಒಲೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಬಳಕೆಯಲ್ಲಿವೆ. 
ಪ್ರತಿ ಅಸ್ತ್ರ ಒಲೆಯ ಉತ್ಪಾದನಾ ವೆಚ್ಚ 120 ರೂಪಾಯಿಗಳಾದರೆ ಚರ ಒಲೆಯ ವೆಚ್ಚ 135 ರೂಪಾಯಿಗಳೆಂದು ಅಂದಾಜು 
ಮಾಡಲಾಗಿದೆ. ಇವುಗಳಿಗೂ ಸರ್ಕಾರದ ಅನುದಾನ ಸೌಲಭ್ಯವಿದೆ. 


ಕೋಪ್ಪಕ 5.16 


ಧಾರವಾಡ ಜಿಲ್ಲೆಯಲ್ಲಿ 1994 ರ ಮಾರ್ಚ್‌ ಅಂತ್ಯದವರೆಗೂ ಇದ್ದ ತಾಲೂಕುವಾರು 
ಗೋಬರ್‌ ಗ್ಯಾಸ್‌, ಅಸ್ತ್ರ ಒಲೆ ಮತ್ತು ಚರ ಒಲೆಗಳ ಸಂಖ್ಯೆ. 


ಕ್ರಮ ತಾಲೂಕಿನ ಗೋಬರ ಗ್ಯಾಸ ಆಸ್ತ್ರ ಒಲೆಗಳ ಚರ ಒಲೆಗಳ ಕ್ರಮ ತಾಲೂಕಿನ ಗೋಬರ ಗ್ಯಾಸ್‌ ಅಸ್ತ್ರ ಒಲೆಗಳ ಚರ ಒಲೆಗಳ 
ಸಂಖ್ಯೆ ಹೆಸರು ಸಂಖ್ಯೆ ಸಂಖ್ಯೆ ಸಂಖ್ಯ ಸಂಖ್ಯೆ ಹೆಸರು ಸಂಖ್ಯೆ ಸಂಖ್ಯೆ ಸಂಖ್ಯೆ 


1 ಧಾರವಾಡ 39 250 ಹ್‌ 3... ಮುಂಡರಗಿ 73 315 67 
2 ಬ್ಯಾಡಗಿ 514 1961 - 4 ಹುಬ್ಬಳ್ಳಿ 408 1623 75 


ಕೈಗಾರಿಕೆಗಳು 369 : 


ಕ್ರ ತಾಲೂಕಿ 
ಕ್ರಮ ನ ಗೋಬರ ಗ್ಯಾಸ ಅಸ್ತ್ರ ಒಲೆಗಳ ಚರ ಒಲೆಗಳ ಕ್ರಮ ತಾಲೂಕಿನ ಗೋಬರ ಗ್ಯಾಸ್‌ ಅಸ್ತ್ರ ಒಲೆಗಳ ಚರ ಒಲೆಗಳ 


ಸಂಖ್ಯೆ ಹೆಸರು ಸಂಖ್ಯೆ ಸಂಖ್ಯೆ ಸಂಖ್ಯೆ ಸಂಖ್ಯೆ ಹೆಸರು ಸಂಖ್ಯೆ ಸಂಖ್ಯೆ ಸಂಖ್ಯೆ 
ಸುನ ನಾ 


5 ರಾಣೆಬೆನ್ನೂರ 411 850 450 12 ಕುಂದಗೋಳ - 250 - 
6 ಸವಣೂರ 105 200 75 13 ಕಲಘಟಗಿ 288 190 75 
7 ನರಗುಂದ 212 1012 45 14 ರೋಣ 193 816 90 
8 ಶಿಗ್ಗಾಂವಿ 369 225 7 15 ಹಿರೇಕೆರೂರ .. 368 350 100 
9 .ಹಾವೇರಿ 440 300 125 16 ಹಾನಗಲ್‌ 47 75 100 
10 ನವಲಗುಂದ 107 495 75 17 ಶಿರಹಟ್ಟಿ 75 TS 150 
11 ಗದಗ 13 200 ಎ ಒಟ್ಟು 3,662 9,787 1,497 


ಆಧಾರ: ಜಿಲ್ಲಾ ಪಂಚಾಯತ್‌, ಧಾರವಾಡ 


ಹೋಟೇಲುಗಳು 


ಧಾರವಾಡ ಜಿಲ್ಲೆಯಲ್ಲಿ 'ಸ್ವಾತಂತ್ರ , ಸಂಗ್ರಾಮ (ಕಾನೂನುಭಂಗ ಚಳವಳಿ) ಹಾಗೂ ಹೋಟೇಲು ಉದ್ಯಮಗಳೆರಡೂ ಒಟ್ಟ 
ಪ್ರಾರಂಭಗೊಂಡವೆಂದು ಹೇಳಬಹುದೆ. ಅದಕ್ಕೂ ಪೂರ್ವದಲ್ಲಿ ಸಣ್ಣ ಖಾನಾವಳಿಗಳು ಮುಖ್ಯವಾಗಿ ವೀರಶೈವರಿಂದ 
ನಡೆಸಲ್ಪಡುತ್ತಿದ್ದವು. ಕಾಫೀ, ಟೀ, ಒದಗಿಸುವ ಉದ್ಯಮವು ದಕ್ಷಿಣ ಕನ್ನಡ ಹಾಗೂ ಮುಂದೆ ಉತ್ತರ ಕನ್ನಡದಿಂದ ಬಂದವರಿಂದ . 
ಹೆಚ್ಚಾಗಿ ಆರಂಭವಾಯಿತು. 1930ರ ಸುಮಾರಿಗೆ ಡಾ! ಹರ್ಡಿೀಕರರ ಮಿತ್ರ ಕಡೆಕಾರ್‌ ಗುರುರಾವ್‌ ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದ 
ಹೋಟೇಲು ಪ್ರಸಿದ್ಧ ಅಂದಿನಿಂದ ಅನೇಕ ಹೋಟೇಲುಗಳಾಗಿ, ಹೋಟೇಲ ಮಾಲಿಕರ ಸಂಘ ಆರಂಭ ಆಯಿತು. 1949ರಲ್ಲಿ 
ಉಚ್ಚಿಲ ಅನಂತ ಭಟ್ಟರು ಹುಬ್ಬಳ್ಳಿಯಲ್ಲಿ ಊಟ, ಉಪಹಾರ ಮತ್ತು ವಸತಿ ಗೃಹದ ಸೌಲಭ್ಯವಿರುವ ಶ್ರೀ ಕೃಷ್ಣಭವನವನ್ನೂ 
1959ರಲ್ಲಿ ವುಡ್‌ಲ್ಕಾಂಡ್ಸ್‌ ಹೋಟೇಲನ್ನು ಪ್ರಾರಂಭಿಸಿದರು. ಇದೇ ಕಾಲಾವಧಿಯಲ್ಲಿಯೇ ಶ್ರೀ ರಂಗಪ್ಪಾ ಕಾಮತರು ತಮ್ಮ 
ಬಂಧುಗಳೊಡನೆ ಹೋಟೇಲ್‌ ಉದ್ಯಮ ರಂಗಕ್ಕಿಳಿದು ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್‌ ಸಮೀಪ ವಸಂತ ಕೆಫೆಯನ್ನು ರೈಲ್ವೆ ಕಾರ್ಯಾಗಾರದ 
(ವರ್ಕ್‌ಶಾಪ್‌) ಸಮೀಪ ಕ್ಯಾಂಟೀನನ್ನು ಬ್ರಾಡ್‌ವೇಯಲ್ಲಿ ಎರಡು ಕಾಮತ್‌ ಹೋಟೇಲು ಹಾಗೂ ರೆಸ್ಟೋರೆಂಟ್‌ ಪ್ರಾರಂಭಿಸಿದರು. 
ಧಾರವಾಡದಲ್ಲಿ ಬ್ರಾಹ್ಮಣರ ಟೀ ಕ್ಲಬ್ಬಿನ ಕಿದಿಯೂರು ಹರಿದಾಸ ಭಟ್ಟ, ಕಿದಿಯೂರು ರಂಗರಾಯ (ಟೂರಿಸ್ಟ್‌ ಹೋಟೇಲ್‌), ಅವರ 
ಬಂಧುಗಳಾದ ಜನಾರ್ದನರಾವ್‌ ಮತ್ತು ಸರ್ವೋತ್ತಮರಾವ್‌ (ಧಾರವಾಡ ರೆಸ್ಟೋರೆಂಟ್‌) ಇವರುಗಳು ಸಂಘಕಟ್ಟಿ ಈ ಉದ್ದಿಮೆಯನ್ನು 
ಬೆಳೆಸಿದರು. ಹುಬ್ಬಳ್ಳಿ, ಧಾರವಾಡ ಮತ್ತು ಗದಗ ಇವುಗಳು ವಿದ್ಯಾ ಹಾಗೂ ವ್ಯಾಪಾರ ಕೇಂದ್ರಗಳಾಗಿರುವುದರಿಂದ ಮತ್ತು ಜಿಲ್ಲೆಯ 
ಅನೇಕ ಸ್ಥಳಗಳ ಪ್ರವಾಸಿಗಳನ್ನು ಆಕರ್ಷಿಸುತ್ತಿರುವುದರಿಂದ ಜಿಲ್ಲೆಯಲ್ಲಿ ಹೋಟೇಲ ಉದ್ಯಮವು ತ್ವರಿತ ಗತಿಯಲ್ಲಿ ಪ್ರಗತಿ ಹೊಂದುತ್ತಿದೆ. 


ಕೈಗಾರಿಕಾ ಬೆಳವಣಿಗೆಯ ಅವಕಾಶಗಳು 

ಸಂಸ್ಥೆ ನಡೆಸಿದ ಸಮೀಕ್ಷೆಯಂತೆ ಧಾರವಾಡ ಜಿಲ್ಲೆಯಲ್ಲಿ ಅನೇಕ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ 
ವಿಪುಲ ಅವಕಾಶವಿದೆ. ಜಿಲ್ಲೆಯು ವ್ಯವಸಾಯ ಕ್ಷೇತ್ರದಲ್ಲಿ ತೀವ್ರ ಸುಧಾರಣೆಯನ್ನು ಪಡೆದುಕೊಂಡರೆ ವ್ಯವಸಾಯೋತ್ಸನ್ನಗಳಾದ ಹತ್ತಿ 
ಜೋಳ, ಎಣ್ಣೆ ಬೀಜಗಳು, ಬತ್ತ ಮೆಣ»ನಕಾಯಿ, ಮೊದಲಾದವುಗಳನ್ನು ಹಿತ EE ti 
ಸಾಪಿಸಬಹುದು. ಹತ್ತಿ ಬೀಜ ಬಿಡಿಸುವ, ಒತ್ತುವ ಮತ್ತು ಬಟ್ಟೆ ತಯಾರಿಸುವ ಉದ್ಯಮಗಳನ್ನು ಸ್ಥಾಪಿಸಲು ಧಾಹ ಬತ್ತದ 
ಹುಲ್ಲನ್ನು ರಟ್ಟುಗಳ ತಯಾರಿಕೆಗೆ ಬಳಸಬಹುದಾಗಿದೆ. ಜೋಳದ ದಂಟನ್ನು ಚಾಪೆ ಹೆಣೆಯಲು, ಅದರ ಮಧ್ಯಭಾಗದ ಬೆಂಡಿನಿಂದ 
ಮಕಳ ಆಟದ ಸಾಮಾನುಗಳನ್ನು ಮಾಡಬಹುದು. ಜೋಳದ ಕಾಳನ್ನು ಪಿಷ್ಟ, ಹಿಟ್ಟು, ಡಕೋಸ್ಟ, ಖಾದ್ಯ ಎಣ್ಣೆ ಮತ್ತು ಬ್ಯೂಟೈಲ್‌ 
ಭ್‌ ಯಾರಿಸಲು ಉಪಯೋಗಿಸಬಹುದು. ಹತ್ತಿಬೀಜದ ದ್ರಾವಕ ತೆಗೆಯುವ ಘಟಕ, ಹಣ್ಣಿನ ರಸ ತೆಗೆಯುವ ಘಟಕ, 
ಆಟ್ಯಾ ಸಬಹುದು. ರವೆ, ಹಿಟ್ಟು, ಮೆಣಸಿನಕಾಯಿ ಪುಡಿ, ಆಲೂಗಡ್ಡೆ ಚಿಪ್ಸ್‌, ಮೊದಲಾದ ವ್ಯವಸಾಯ 
ಮೊದಲಾದವುಗಳನ್ನು ಸ್ಥಾವಿ ’ ಭ್ರ 


ಸಣ್ಣ ಕೈಗಾರಿಕೆಯ ಸೇವಾ 


370 ಧಾರವಾಡ ಜಿಲ್ಲೆ 


ಆಧಾರಿತ ಕೈಗಾರಿಕೆಗಳನ್ನು ತೆರೆಯಬಹುದು. ಮಾವಿನ ಹಣ್ಣಿನ ರಸ, ಮಾವಿನ ಹಣ್ಣಿನ ಮತ್ತು ತರಕಾರಿಗಳ ಉಪ್ಪಿನಕಾಯಿ ತಯಾರಿಕಾ 
ಘಟಕಗಳನ್ನು ಹಾವೇರಿ, ಕಲಘಟಗಿ, ಹುಬ್ಬಳ್ಳಿ, ಧಾರವಾಡ, ಶಿಗ್ಗಾಂವಿ, ಕೊಣ್ಣೂರು ಮತ್ತು ಹೊಳೆ ಆಲೂರುಗಳಲ್ಲಿ ಸ್ಥಾಪಿಸಬಹುದು. 


ಧಾರವಾಡ, ಹುಬ್ಬಳ್ಳಿ, ರೋಣ ಮತ್ತು ಕುಂದಗೋಳಗಳಲ್ಲಿ ಚರ್ಮೋದ್ಯಮ ಘಟಕಗಳನ್ನೂ ಅಳ್ಗಾವರದಲ್ಲಿ ಮರದ 
ಪೀಠೋಪಕರಣಗಳನ್ನು ತಯಾರಿಸುವ ಘಟಕಗಳನ್ನು ತೆರೆಯಬಹುದು. ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತು ಹಾವೇರಿಗಳಲ್ಲಿ ಆಸ್ಪತ್ರೆಗಳು 
ಶುಶ್ರೂಷಾ ಕೇಂದ್ರಗಳು ಹೆಚ್ಚು ಹೆಚ್ಚಾಗಿ ಸ್ಥಾಪನೆಗೊಳ್ಳುತ್ತಿರುವುದರಿಂದ ಅವುಗಳಿಗೆ ಬೇಕಾಗುವ ಪೀಠೋಪಕರಣಗಳು, ಹಾಸಿಗೆಗಳು, 
ಮೊದಲಾದವುಗಳನ್ನು ತಯಾರಿಸುವ ಉದ್ಯಮಗಳ ಸ್ಥಾಪನೆಗೆ ಅವಕಾಶವಿದೆ. ಜಿಲ್ಲೆಯ ಅನೇಕ ನಗರಗಳು ವಿದ್ಯಾ 
ಕೇಂದ್ರಗಳಾಗಿರುವುದರಿಂದ ನೋಟು ಪುಸ್ತಕಗಳು, ಡ್ರಾಯಿಂಗ್‌ ಪುಸ್ತಕಗಳು, ಶಾಲಾ ಸಮವಸ್ತ್ರಗಳು, ಶಾಲಾ ಬ್ಯಾಗುಗಳು, ಸ್ಕೇಲುಗಳು, 
ಕ್ಯಾನ್‌ವಾಸ್‌ ಷೂಸ್‌, ಮೊದಲಾದವುಗಳ ಘಟಕಗಳನ್ನು ಸ್ಥಾಪಿಸಬಹುದು. 

ಜಿಲ್ಲೆಯಲ್ಲಿ ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅಧಿಕ ಪ್ರಮಾಣದಲ್ಲಿ ಬೆಳೆಯುತ್ತಿರುವುದರಿಂದ ಅವುಗಳಿಗೆ 
ಬೇಕಾಗುವ ಸರಕುಗಳನ್ನು ಉತ್ಪಾದಿಸುವ ಪೂರಕ ಕೈಗಾರಿಕೆಗಳ ಬೆಳವಣಿಗೆಗೆ ಅವಕಾಶವಿದೆ. ಕುರಿ ಮತ್ತು ಆಡುಗಳ ಚರ್ಮವನ್ನು 
ಸಂಸ್ಕರಿಸುವ ಉದ್ಯಮವನ್ನು ಸ್ಥಾಪಿಸುವುದಕ್ಕೂ ಚೀನೀ ಮಣ್ಣನ್ನು ಶುದ್ಧೀಕರಿಸಿ ಪಿಂಗಾಣಿಯ ವಿದ್ಯುತ್‌ ನಿರೋಧಕಗಳನ್ನು 
ತಯಾರಿಸುವುದಕ್ಕೂ ಹೆಚ್ಚಿನ ಅವಕಾಶವಿದೆ. ಚಪ್ಪಡಿಗಳನ್ನು ಹೊಳಪುಪಡಿಸುವುದು, ಗಾಜು ತಯಾರಿಕೆ, ಗುಲಾಬಿ ಎಣ್ಣೆ, ಹಿಂಡಿಯಿಂದ 
ಗೊಬ್ಬರ, ತೈಲದ ಶುದ್ಧೀಕರಣ, ಮೊದಲಾದ ಸಣ್ಣ ಉದ್ಯಮವನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಬಹುದು. 


ಅಧ್ಯಾಯ - 6 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಠ 


೦ದು ಪ್ರದೇಶದ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಕೃಷಿ ಕೈಗಾರಿಕೆಗಳು ಬಹುಮುಖ್ಯ ಉತ್ಪಾದನಾ ಮೂಲಗಳು. ಅವುಗಳಿಗೆ 
ಪೂರಕವಾಗಿ ಬೇಕಾಗುವ ಬಂಡವಾಳ, ಹಣಕಾಸಿನ ನೆರವು ಒದಗಿಸುವ ಸುಸಂಘಟಿತ ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳಾದ 
ಬ್ಯಾಂಕುಗಳು, ವ್ಯವಸಾಯ ಪತ್ತು ಮತ್ತು ಮಾರಾಟ ಜೋಡಣೆ, ಜನಸಾಮಾನ್ಯರ ಅನುಕೂಲಕ್ಕಾಗಿ ಮೂಡಿಬಂದ ಸಹಕಾರಿ ವ್ಯವಸ್ಥೆ. 
ಮುಂತಾದವುಗಳು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಸಹಾಯಕವಾಗುತ್ತದೆ. 


ಸುಸಂಘಟಿತ ಬ್ಯಾಂಕಿಂಗ್‌ ವಲಯ ಮತ್ತು ಹಣಕಾಸು ಸಂಸ್ಥೆಗಳು ಒಂದು ಪ್ರದೇಶದ ಆರ್ಥಿಕಾಭಿವೃದ್ಧಿಗೆ ಅತ್ಯವಶ್ಯಕ ಅಂಶಗಳು. 
ಇವುಗಳಿಗೆ ಪೂರಕವಾಗಿರುವ ವ್ಯಾಪಾರ, ವಾಣಿಜ್ಯ ಮತ್ತು ಮಾರುಕಟ್ಟೆ ಚಟುವಟಿಕೆಗಳು ವೃದ್ಧಿಗೊಂಡು ಆಯಾ ಪ್ರದೇಶಗಳ ಆರ್ಥಿಕ 
ಹಾಗೂ ಸಾಮಾಜಿಕ ಜೀವನದ ಮೇಲೆ ತಮದೇ ಆದ ಪ್ರಭಾವ ಬೀರುತ್ತವೆ. ಬದಲಾಗುತ್ತಿರುವ ಆರ್ಥಿಕ, ಸಾಮಾಜಿಕ, ರಾಜಕೀಯ 
ಚಟುವಟಿಕೆಗಳಿಗೆ ಅನುಗುಣವಾಗಿ ಇತ್ತೀಚಿನ ದಶಕಗಳಲ್ಲಿ ಬ್ಯಾಂಕಿಂಗ್‌ ವ್ಯವಸ್ಥೆ ತನ್ನದೇ ಆದ ರೀತಿಯಲ್ಲಿ ಗ್ರಾಮಮಟ್ಟದಲ್ಲಿ ಆರ್ಥಿಕ 
ಮತ್ತು ಸಾಮಾಜಿಕ ಪರಿವರ್ತನೆಯನ್ನು ರೂಪಿಸುವಲ್ಲಿ ಹೊಸ ಆಯಾಮಗಳನ್ನು ಅವಳಡಿಸಿಕೊಂಡು ಸ್ಪಂದಿಸುತ್ತಿರುವುದನ್ನು, ರಾಜ್ಯದ 
ಇತರೇ ಭಾಗಗಳಲ್ಲಿ ಕಾಣುತ್ತಿರುವಂತೆ ಉತ್ತರ ವಲಯದ ಈ ಪ್ರಮುಖ ಜಿಲ್ಲೆಯಲ್ಲಿಯೂ ಕಾಣಬಹುದು. 


ಬ್ಯಾಂಕಿಂಗ್‌ ಮತ್ತು ಹಣಕಾಸು 


ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿ ಆಧುನಿಕ ಬ್ಯಾಂಕಿಂಗ್‌ ವ್ಯವಸ್ಥೆ ರೂಪಗೊಳ್ಳುವ ಹಲವಾರು ದಶಕಗಳ ಮೊದಲು 
ದೇಶದ ಇತರ ಭಾಗಗಳಲ್ಲಿ ಇದ್ದಂತೆ ಇಲ್ಲಿಯೂ ಖಾಸಗಿ ಸಾವುಕಾರರು, ವರ್ತಕರು, (ಶ್ರಿಮಂತರು, ಜಮೀನುದಾರರು, ದೇಶಪಾಂಡೆ, 
ಕುಲಕರ್ಣಿ, ಪಾಟೀಲ ಮುಂತಾದ ವತನದಾರರು, ಅಧಿಕಾರ ವರ್ಗದವರು, ತಮದೇ ಆದ ರೀತಿಯಲ್ಲಿ ಸ್ಥಾನಿಕವಾಗಿ ಲೇವಾದೇವಿ 
- ದಲ್ಲಿ ತಮನ್ನು ತೊಡಗಿಸಿಕೊಂಡಿರುವುದು ಸರ್ವೆಸಾಮಾನ್ಯವಾಗಿತ್ತು ಎಂಬುದನ್ನು ಹಳೆಯ ಕಾಲದ ದಾಖಲೆಗಳು 
ಲ್ಲೆಗಳ ಪೈಕಿ (ಧಾರವಾಡ, ಬೆಳಗಾವಿ, ಬಿಜಾಪುರ, ಉ.ಕನ್ನಡ) ಧಾರವಾಡ ಜಿಲ್ಲೆಯು 


ದೃಢಪಡಿಸುತ್ತವೆ. ಉತ್ತರ ಕರ್ನಾಟಕದ ನಾಲ್ಕು ಜಿ 
ಹೆಚ್ಚು ಶ್ರೀಮಂತರಿಂದ ಕೂಡಿತ್ತು. ಈ ನಾಲ್ಕೂ ಜಿಲ್ಲೆಗಳಲ್ಲಿ ಸೇರಿ 1884 ರಲ್ಲಿ ಇದ್ದಂತೆ ವಾರ್ಷಿಕ ರೂ.100 ರಿಂದ 1,000 


ದವರೆಗೆ ಆದಾಯ ಉಳ್ಳವರ ಸಂಖ್ಯೆ ಸುಮಾರು 42,750 ಆಗಿದ್ದರೆ ರೂ. ಹತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಉಳ್ಳವರ ಸಂಖ್ಯೆ 
38 ಆಗಿತ್ತು ಎಂದು ತಿಳಿದು ಬರುವುದು. ಅದೇ ವರ್ಷದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ರೂ. ಒಂದು ನೂರರಿಂದ ಸಾವಿರದವರೆಗೆ 


372 ಧಾರವಾಡ ಜಿಲ್ಲೆ 


ಆದಾಯ ಉಳ್ಳವರ ಸಂಖ್ಯೆ 21,046 ಎಂದು ಮತ್ತು ರೂ. ಹತ್ತು ಸಾವಿರಕ್ಕಿಂತ ಹೆಚ್ಚು ಆದಾಯ ಉಳ್ಳವರ ಸಂಖ್ಯೆ ₹9 ಎಂದು. 
ವರದಿಯಾಗಿದೆ. ಇದು ಜಿಲ್ಲೆಯ ಸಾಂಪತ್ತಿಕ ಸ್ಥಿತಿಯನ್ನು ಸೂಚಿಸುವುದು. 


ಈ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಲಿಂಗಾಯತರು, ಜೈನರು, ಬ್ರಾಹ್ಮಣರು ಮತ್ತು ಕೋಮಟಿಗರು (ವೈಶ್ಯರು) ತಮ್ಮದೇ ಆದ 
ವೈಯಕ್ತಿಕ ವಿಧಾನದಲ್ಲಿ ಹುಂಡಿ ವ್ಯವಹಾರ ಮತ್ತು ಇತರೇ ವ್ಯಾಪಾರದಂಧೆಗಳನ್ನು ಮಾಡುತ್ತಿದ್ದರು. ಈ ಜಿಲ್ಲೆಯ ಪ್ರಮುಖ 
ನಗರಗಳಾಗಿದ್ದ ಧಾರವಾಡ, ಹುಬ್ಬಳ್ಳಿ ಗದಗಗಳಲ್ಲಿ ಹುಂಡಿಯ ವ್ಯಾಪಾರ ಭರದಿಂದ ನಡೆಯುತ್ತಿತ್ತು. 1853 ರ ಒಂದು ಬ್ರಿಟಿಷ್‌ 
ವರದಿಯಂತೆ ಹುಬ್ಬಳ್ಳಿಯ ಲೇವಾದೇವಿದಾರರು ಮುಂಬೈ, ಮದ್ರಾಸ್‌ ಹಾಗೂ ಪ್ರಸ್ಥಭೂಮಿಯ ಎಲ್ಲ ಪಟ್ಟಣಗಳ ಜೊತೆ ಹುಂಡಿಯನ್ನು 
ದೊಡ್ಡ ಮೊತ್ತಗಳಿಗೂ ಕೊಡುತ್ತಿದ್ದರು. ಈ ಜಿಲ್ಲೆಯ ವ್ಯಾಪಾರಸ್ಥರು ಮುಂಬೈ, ಪುಣೆ, ಸತಾರಾ, ವೆಂಗುರ್ಲೆ, ಚಿಪಳೂಣ ಮುಂತಾದ 
ಪ್ರದೇಶಗಳಿಗೆ ಹುಂಡಿ ನೀಡುತ್ತಿದ್ದರು. ಅಂದಿನ್ನ ಬ್ಯಾಂಕಿಂಗ್‌ ವ್ಯವಹಾರವನ್ನು ಕುರಿತಂತೆ 1884' ರ ಧಾರವಾಡ ಜಿಲ್ಲೆಯ 
ಗ್ಯಾಸೆಟಿಯರ್‌ನಲ್ಲಿ ಈ ರೀತಿ ವಿವರಿಸಲಾಗಿದೆ] ಜೇವಾದೇವಿ ವ್ಯಾಪಾರವು ಸುಲಭವಾಗಿ ಹಣ ಗಳಿಸುವ ಉಪಾಯವಾಗಿತ್ತು ಉತ್ತಮ 
ಕುಲದ ಹಿಂದು ಜನರು ಎಲ್ಲ ವಿಧದ ವ್ಯಾಪಾರ ಮಾಡುತ್ತಾರೆ. ಎಲ್ಲಕ್ಕೂ ಮೊದಲು ಬಡ್ಡಿಯ ವ್ಯಾಪಾರಕ್ಕೆ ಹವಣಿಸುತ್ತಾರೆ, ಯಾಕೆಂದರೆ 
ಅದಕ್ಕೆ ಶ್ರಮ ಮಾಡುವ ಅವಶ್ಯಕತೆ ಇಲ್ಲ; ಇದ್ದಷ್ಟು ಹಣದಿಂದ ವ್ಯಾಪಾರ ಸಾಗುತ್ತದೆ, ಲೆಕ್ಕ ಪತ್ರದ ಗೊಂದಲ ಇಲ್ಲ, ಬಹಳ 
ಬುದ್ಧಿಯನ್ನು ಹಾಕುವ ಪ್ರಯೋಜನ ಇಲ್ಲ, ಸಾಲ ಬೇಡುವ ಗಿರಾಕಿಗಳು ಹೇರಳವಾಗಿ ದೊರೆಯುತ್ತಾರೆ? ಎಂದಿದೆ. ಕಂಪನಿಯ . 
ರೂಪಾಯಿ ಮೂಲಕ ಲೇವಾದೇವಿ ವ್ಯವಹಾರ ನಡೆಯುತ್ತಿತ್ತು. ವಾರ್ಷಿಕ ವೈವಾಟಿನ ಆಧಾರದ ಮೇಲೆ ಲೇವಾದೇವಿಯವರನ್ನು 
ಮೊದಲನೇ ದರ್ಜೆ (ಯೂ. ಒಂದು ಲಕ್ಷದಿಂದ ಎರಡು ಲಕ್ಷ, ಎರಡನೇ ದರ್ಜೆ (ರೂ. 5000 ದಿಂದ ರೂ. ಒಂದು ಲಕ್ಷು, 
ಮೂರನೇ ದರ್ಜೆ (ರೂ. 5000 ರಿಂದ ರೂ. ಒಂದು ನೂರರವರೆಗೆ) ಎಂದು ವಿಂಗಡಿಸಲಾಗಿತ್ತು. ಅಂದು ಜಿಲ್ಲೆಯ ಧಾರವಾಡ, 
ಹುಬ್ಬಳ್ಳಿ, ಗದಗ, ಸವಣೂರುಗಳಲ್ಲಿ ವಿಶೇಷವಾಗಿ ಲೇವಾದೇವಿದಾರರಿದ್ದರು. ಬೆಳಗಾವಿ ಮತ್ತು ಶಹಾಪುರಗಳ ಬ್ಯಾಂಕರುಗಳು 1882 
ರಲ್ಲಿ ಹುಬ್ಬಳ್ಳಿಯ ಬ್ಯಾಂಕುಗಳ ಏಜಂಟರಾಗಿ ಕೆಲಸ ಮಾಡುತ್ತಿದ್ದರು. ಹುಬ್ಬಳ್ಳಿಯಲ್ಲಿ 1883 ರಲ್ಲಿ ಸುಮಾರು 700 ವ್ಯಾಪಾರಸ್ಥರಿದ್ದರು. 
ಇವರಲ್ಲಿ ಸುಮಾರು 300 ಜನ ವ್ಯಾಪಾರಿಗಳ ಬಂಡವಾಳ ರೂ. ಐದು. ಸಾವಿರದಿಂದ ಒಂದು ಲಕ್ಷದವರೆಗೆ ಇತ್ತು. ಗದಗಿನಲ್ಲಿ 
ವೆಂಕಟದಾಸ ಎಂಬ ಗುಜರಾತಿ `ವ್ಯಾಪಾರಿಯು ರೂ.10 ಸಾವಿರದವರೆಗೆ ಹುಂಡಿಯ ವ್ಯಾಪಾರ ಮಾಡುತ್ತಿದ್ದರು. 4 


ಬಡ್ಡಿಯ ದರ: 1879-80 ರಲ್ಲಿ ಉಳಿತಾಯ ಖಾತೆಗಳ ಠೇವಣಿಗಳ ಮೇಲೆ ಸರಕಾರ ನೀಡುತ್ತಿದ್ದ ಬಡ್ಡೀದರಗಳನ್ನು ಶೇ. 
3 3/4 ರಿಂದ ಶೇ. 4 1/8 ಕೈ ಏರಿಸಲಾಯಿತು. ಅಲ್ಲದೇ ಪ್ರತಿ ಒಂದು ಖಾತೆಯಲ್ಲಿಯ ಗರಿಷ್ಠ ಠೇವಣಿ ಮೊತ್ತವನ್ನು ರೂ. 
ಮೂರು ಸಾವಿರದಿಂದ ರೂ. ಐದು ಸಾವಿರದೆನರೆಗೆ ಏರಿಸಲಾಯಿತು. ಸಾಹುಕಾರರು ವೈಯಕ್ತಿಕ ಜಾಮೀನು ಮತ್ತು ನಂಬಿಕೆಯ 
ಮೇಲೆ ನೀಡುವ ಸಾಲದ ಮೇಲೆ ಶೇ. 12 ರಿಂದ 23 ರವರೆಗೆ, ವಸ್ತುಗಳು ಮತ್ತು ಆಭರಣಗಳ ಮೇಲೆ ಶೇ. 9 ರಿಂದ 24 
ರವರೆಗೆ, ಬೆಳೆ ಆಧಾರದ ಮೇಲೆ ಶೇ. 24ರಿಂದ 36ರವರೆಗೆ ಬಡ್ಡಿಯನ್ನು ಆಕರಣೆ ಮಾಡುತ್ತಿದ್ದರು. ವೃತ್ತಿನಿರತರಲ್ಲದ ಸಾಹುಕಾರರು 
ಸಣ್ಣ ಸಾಲದ ಮೇಲೆ ಶೇ. 18ರಿಂದ 37ರವರೆಗೆ ಬಡ್ಡಿಯನ್ನು ಎಧಿಸುತ್ತಿದ್ದರು. ಈ ರೀತಿಯಾಗಿ ಬಡ್ಡಿಯ ವ್ಯಾಪಾರವು /ಶ್ರಿಮಂತರು 
ಸುಲಭವಾಗಿ ಹಣ ಮಾಡುವ ಪ್ರತಿಷ್ಠಿತ ಉದ್ಯೋಗವಾಗಿತ್ತು. 


ಹಣದ ವಿನಿಯೋಗ: ಸಾಲ ಕೊಡುವುದು, ವ್ಯಾಪಾರ, ಸ್ಥಿರಾಸ್ತಿಯಲ್ಲಿ ತೊಡಗಿಸುವುದು, ಆಭರಣಗಳನ್ನು ಮಾಡಿಸುವುದು 
ಇವೇ ಮುಂತಾದವುಗಳು ಅಂದು ಹಣವನ್ನು ವಿನಿಯೋಗಿಸುವ ವಿಧಾನಗಳಾಗಿದ್ದವು. ಬಹುಜನರು ಉಳಿತಾಯದ ಅರ್ಧಭಾಗ 
ಆಭರಣಗಳಲ್ಲಿ ಹಾಕುವವರಾಗಿದ್ದರು. ಸರ್ಕಾರಿ ಬ್ಯಾಂಕಿನಲ್ಲಿ ಬಹು ಸ್ವಲ್ಪ ಜನರು ಹಣ ತೊಡಗಿಸುತ್ತಿದ್ದರು. ಅವರಲ್ಲಿ ಸರ್ಕಾರಿ 
ನೌಕರರು ಮತ್ತು ವಕೀಲರು ಸೇರಿದ್ದರು. ಸರ್ಕಾರಕ್ಕೆ ಸಂದಾಯವಾಗುತ್ತಿದ್ದ ಲೈಸನ್ಸ್‌ ಶುಲ್ಕದಲ್ಲಿ ಬಹುಪಾಲು ಶೇ. 75 ಬಡ್ಡಿಯ 
ವ್ಯವಹಾರ ಮಾಡುವವರಿಂದ ಸಂದಾಯವಾಗುತ್ತಿತ್ತು. ಬಡ್ಡಿಯ ವ್ಯವಹಾರ ನಿರತರಲ್ಲಿ ಶೇ. 60 ರಷ್ಟು ಹಳ್ಳಿಗಳಲ್ಲಿ ವಾಸವಾಗಿದ್ದರೆ 
ಶೇ. 40 ರಷ್ಟು ದೊಡ್ಡ ಗ್ರಾಮಗಳಲ್ಲಿ ನೆಲೆಸಿದ್ದರು ಎಂದು ತಿಳಿದು ಬರುವುದು. ಲೇವಾದೇವಿ ವ್ಯವಹಾರದ ಮೇಲೆ ಕಾನೂನಿನ 
ನಿಯಂತ್ರಣ ತರುವ ಮೊದಲಿಗೆ ಬಡ್ಡಿಯ ವ್ಯವಹಾರದಲ್ಲಿ ತೊಡಗಿದ್ದವರ ಅವ್ಯವಹಾರಗಳನ್ನು ಶೋಷಣೆಯನ್ನು ಎವರವಾಗಿ 
ವರ್ಣಿಸಿದೆ. ಅಂದಿನ ವ್ಯಾಪಾರಸ್ತರು ಸಾಮಾನ್ಯವಾಗಿ ವಿಧಿಸುತ್ತಿದ್ದ ಬಡ್ಡಿಯದರ ಬಂಗಾರದ ಒಡವೆಗಳ ಅಡಮಾನದ ಮೇಲೆ ತಿಂಗಳಿಗೆ 
ಶೇ. 8 ರಿಂದ 12 ರಂತೆ ಇರುತ್ತಿತ್ತು. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಬಡ್ಡಿಯು ನಗರಗಳಿಗಿಂತ ಹೆಚ್ಚಾಗಿರುತ್ತಿತ್ತು. ಸಾಲ ಪಡೆಯುವ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ . 3393 


ವ್ಯಕ್ತಿಯು ಆಸ್ತಿಯುಳ್ಳವನೂ, ಪ್ರಾಮಾಣಿಕನೂ ಆಗಿದ್ದರೆ ಬಡ್ಡಿ ಕಡಿಮೆ ಇರುತ್ತಿತ್ತು. ಬಡವನಿದ್ದರೆ ಹೆಚ್ಚು. ಅಪ್ರಾಮಾಣಿಕನಾದ ಬಡವನಿಗೆ 
ಯಾರೂ ಸಾಲ ಕೊಡುತ್ತಿರಲಿಲ್ಲ ಎಂದು ತಿಳಿದು ಬರುವುದು. ಭೂಮಿಯನ್ನು ಒತ್ತೆ ಹಾಕಿ ಸಾಲ ಪಡೆಯುವವರಿಗೆ ಶೇಕಡಾ 
ಒಂದರಂತೆ ಬಡ್ಡಿಯನ್ನು ವಿಧಿಸಲಾಗುತ್ತಿತ್ತು. ದುಡ್ಡಿನ ಲೆಕ್ಕದ ಬಡ್ಡಿಯ ವ್ಯವಹಾರವು ಹೆಚ್ಚಾಗಿ ಹಳ್ಳಿಗಳಲ್ಲಿ ನಡೆಯುತ್ತಿತ್ತು. (ಒಂದು 
ರೂ.ಗೆ ಒಂದು ತಿಂಗಳಿಗೆ ಒಂದು ದುಡ್ಡು-ನಾಲ್ಕು ಪೈ). ಅಲ್ಪ ಸ್ವಲ್ಪ ಭೂಮಿಯನ್ನು ಹೊಂದಿದ್ದ ಒಕ್ಕಲಿಗರು ಸಾಲ ತೆಗೆದುಕೊಳ್ಳುವ 
ಪ್ರಮುಖ ಕುಳಗಳಾಗಿದ್ದರು. ರೈತರಲ್ಲಿ ಶೇ. 75 ಭಾಗ ಒಂದಿಲ್ಲ ಒಂದು ಬಗೆಯಲ್ಲಿ ಸಾಲಗಾರರಾಗಿರುತ್ತಿದ್ದರು. 


: ಆರ್ಥಿಕ ಸಮೀಕ್ಷೆ : ಕಳೆದ ಶತಮಾನದಲ್ಲಿ ಈ ಜಿಲ್ಲೆಯ ಹಣಕಾಸಿನ ಸ್ಥಿತಿಗತಿಗಳನ್ನು ಸಮೀಕ್ಷೆಯನ್ನು ಕುರಿತಂತೆ ಅನೇಕ 
ವರದಿಗಳು ಪ್ರಕಟವಾಗಿವೆ. 1884 ರ ಗ್ಯಾಸೆಟಿಯರ್‌ ವರದಿ ಮಾಡುವಂತೆ “ವ್ಯಾಪಾರಸ್ಥರು, ಬಹಳ ಭೂಮಿಯನ್ನು ಮಾಡುವಂತ 
ಒಕ್ಕಲಿಗರು, ಚಿನಿವಾರರು, ವಕೀಲರು, ಮೇಲ್ತರದ ಸರ್ಕಾರೀ ನೌಕರರು, ಕುರುಬರು, ಸಮಗಾರರು ಮುಂತಾದ ಜನರಲ್ಲಿ ದ್ರವ್ಯ 
ಸಂಚಯವು ಹೆಚ್ಚಾಗಲಿ, ಕಡಿಮೆಯಾಗಲಿ ಆಗುತ್ತಿರುತ್ತದೆ. ದೊಡ್ಡ ದೊಡ್ಡ ಇನಾಮದಾರರಲ್ಲಿ ಸ್ವಲ್ಪ ಜನರನ್ನು ದ್ರವ್ಯವುಳ್ಳವರನ್ನು 
ಕಾಣಬಹುದು. ಆದರೆ ಇನಾಮದಾರರಿಗೆ ಏನೂ ಶ್ರಮ ಮಾಡದೇ ಕೂತಲ್ಲೇ ಬಹಳ ಹಣವು ಕೈಗೆ ಬರುತ್ತಿರುವ ಕಾರಣ ದುಡ್ಡಿನ 
ಬೆಲೆಯು ಅವರಿಗೆ ತಿಳಿಯುವುದಿಲ್ಲ. ಆದ್ದರಿಂದ ಅವರ ಮನೆತನದ ವೆಚ್ಚವು ಬಹಳ ಅಸ್ತವ್ಯಸ್ತ ಇರುತ್ತದೆ.” ಹಣದ ವಿನಿಯೋಗವನ್ನು 
ಕುರಿತಂತೆ ವರದಿಯಲ್ಲಿ ಈ ರೀತಿ ನಮೂದಿಸಲಾಗಿದೆ. “ಸಾಲ ಕೊಡುವುದು, ವ್ಯಾಪಾರ, ಭೂಮಿ, ಮನೆಗಳನ್ನು ಕೊಳ್ಳುವುದು, 
-ಆಭರಣಗಳನ್ನು ಮಾಡಿಸುವುದು ಇವೇ ಮುಂತಾದವುಗಳು ಹಣವನ್ನು ಉಪಯೋಗಿಸುವ ಮುಖ್ಯ ಮಾರ್ಗಗಳಾಗಿದ್ದವು, ಉಳಿತಾಯದ 
ಅರ್ಧ ಹಣವನ್ನು ಆಭರಣಗಳಲ್ಲಿ ತೊಡಗಿಸುವವರೇ ಬಹುಜನರಾಗಿದ್ದರು.” ಪ್ರಾರಂಭದಿಂದಲೂ ಕೃಷಿ ಪ್ರಧಾನವಾದ ಈ ಜಿಲ್ಲೆಯ 
ರೈತಾಪಿ ವರ್ಗದ ಸ್ಥಿತಿಗತಿಗಳನ್ನು ಕುರಿತು ಈ ರೀತಿ ವಿವರಿಸಲಾಗಿದೆ: “ಭೂಮಿಯ ಹುಟ್ಟುವಳಿಯಲ್ಲಿ ಸುಮಾರು ಅರ್ಧಪಾಲು 
ಸಾಹುಕಾರನ ಬಡ್ಡಿಗೆ ಹೋಗುತ್ತದೆ. ಸಾವುಕಾರರ ಹಳೆಯ ಸಾಲ ಮತ್ತು ಬಡ್ಡಿಯನ್ನು ತೀರಿಸಲು ಬಹುಪಾಲು ರೈತರು ಭೂಮಿಯ 
ವಿಕ್ರಯ ಮಾಡುತ್ತಾರೆ. ತಾವೇ ತಮ್ಮ ಇಚ್ಛೆಯಿಂದ ಭೂಮಿಯನ್ನು ಮಾರುವುದು ಇಲ್ಲವೇ ಸರ್ಕಾರಿ ತೆರಿಗೆಗಾಗಿ ಭೂಮಿಯನ್ನು 
ಮಾರುವುದು ಬಹು ಕಡಿಮೆ”. | 


ಒಕ್ಕಲಿಗರ ನಂತರ ಸಾಲ ಮಾಡುವವರು ಇನಾಮದಾರರು. ಆದರೆ ಇನಾಮದಾರರು ಇನಾಮ ಭೂಮಿಯ ಪರಭಾರೆ 
ಮಾಡಲು ಕಾನೂನಿನ ನಿರ್ಬಂಧ ಇದ್ದ ಕಾರಣ ಬಡ್ಡಿಯಲ್ಲಿ ಭೂಮಿಯನ್ನು ಸಾವುಕಾರರಿಗೆ ಒಪ್ಪಿಸುತ್ತಿದ್ದರು. ಆದರೆ ಕೈಕಸಬು 
ಮಾಡುತ್ತಿದ್ದ ಬಡಗಿ, ಕಮಾರ, 'ಉಪ್ಪಾರ ; ಕುಂಬಾರ ಮುಂತಾದವರಿಗೆ ಸಾಲ. ಮಾಡುವ ಅವಶ್ಯಕತೆ ಇರಲಿಲ್ಲವೆಂದು ವರದಿ 
ತಿಳಿಸುವುದು. 

ಕೂಲಿಕಾರರ ಬಳಿಯಲ್ಲಿ ಯಾವುದೇ ಆಸ್ತಿ ಇಲ್ಲದೇ ಇದ್ದುದರಿಂದ ಅವರಿಗೆ ಸಾಲವನ್ನು ಕೊಡುವವರು ಬಹಳ ಕಡಿಮೆ. ಆದರೆ 
ಅವರ ಸ್ಥಿತಿಗತಿಗಳು ಸುಧಾರಿಸುತ್ತ ನಡೆದಿವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಶೀಮೆಯಲ್ಲಿ (ಧಾರವಾಡ ಹೊಗೆಬಂಡಿ 
ಬರುವ ಪೂರ್ವದಲ್ಲಿ (1889) ದಿನ ಕೂಲಿಯ ದರವು ಗಂಡಸರಿಗೆ ಮೂರೂವರೆ ಆಣೆ (20 ಪೈಸೆ) ಳಕು ಎರಡು ಆಣೆ 
(13 ಪೈಸೆ) ಎಂದು ವರದಿಯಾಗಿದೆ. ಆದರೆ 1891 ರ ನಂತರ ಗಂಡಸರು ನಾಲ್ಕು ಆಣೆಗಿಂತ ಕಡಿಮೆ, ಹೆಂಗಸರು ಎರಡೂವರೆ 
ಆಣಿಗಿಂತ ಕಡಿಮೆ ಕೂಲಿಗೆ ದೊರೆಯುತ್ತಿರಲಿಲ್ಲ, ದೊಡ್ಡ ಗ್ರಾಮದಲ್ಲಿ ಐದು-ಆರು ಏಣೆವರೆಗೂ ಕೂಲಿ ಕೊಡಬೇಕಾಗುತ್ತಿತ್ತು. 
ಸಾಮಾನ್ಯವಾಗಿ ಗಂಡ, ಹೆಂಡತಿ, ಮಕ್ಕಳು ಒಟ್ಟಾಗಿ ಕೂಲಿ ಮಾಡುತ್ತಿದ್ದವರು ಕಡಿಮೆ ಭೂಮಿಯುಳ್ಳ ಒಕ್ಕಲಿಗರಿಗಿಂತಲೂ ಹೆಚ್ಚು 
ಸುಖದಿಂದ ಇದರು, ಎಂದು 1884 ರ. ಜಿಲ್ಲಾ ಗ್ಯಾಸೆಟಿಯರ್‌ನಲ್ಲಿ ವಿವರಿಸಲಾಗಿದೆ. ಸುಮಾರು 8 ದಶಕಗಳ ನಂತರ ನಡೆದ 
ಇನ್ನೊಂದು ಜಿಲ್ಲಾ ಪ್ರಾತಿನಿಧಿಕ ಸಮೀಕ್ಷೆಯಲ್ಲಿ ನಾವು ಬದಲಾದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಚಿತ್ರಣವನ್ನು ಕಾಣಬಹುದು. 


ಇತೀಚಿನ ಸಮೀಕ್ಷೆ; ಬೊಂಬಾಯಿ ಪ್ರಾಂತೀಯ ಬ್ಯಾಂಕಿಂಗ್‌ ವಿಚಾರಣಾ ಸಮಿತಿಯು ಧಾರವಾಡ ಜಿಲ್ಲೆಯನ್ನು ಒಳಗೊಂಡಂತೆ 

ಇ. ಕ | 
30 ರಲಿ ಆರ್ಥಿಕ ಸಮೀಕ್ಷೆಯನ್ನು ನಡೆಸಿತು. ಈ ಸಮೀಕ್ಷೆಯಲ್ಲಿ ಸಾಲದ ಉದ್ದೇಶ, ಸಾಲದ ಮೊತ್ತ. ಸಾಲಕ್ಕೆ ನೀಡಿದ 
4s ಪ ವಿವೇಚಿಸಲಾಯಿತು. ಈ ಸಮೀಕ್ಷೆಯಲ್ಲಿ ಕಂಡು ಬಂದ ಪ್ರಮುಖ ಅಂಶಗಳೆಂದರೆ ಸಾಲದ 


ರ ಮುಂತಾದವುಗಳನ್ನು ಕುರಿತಂತೆ | " , 
ಇದಿಲ್ಲ ಬಹುಪಾಲು ಅನುತ್ಪಾದಕ ವೆಚ್ಚಗಳನ್ನು (ಮದುವೆ, ಮನೆತನದ ವೆಚ್ಚ ಹಳೆಯ. ಸಾಲ ತೀರಿಸಲು ಮಾಡಿದ ಹೊ 


374 ಧಾರವಾಡ ಜಿಲ್ಲೆ 


` ಸಾಲ) ಒಳಗೊಂಡಿದ್ದವು. ಬಹುಪಾಲು ಸಾಲಗಳನ್ನು ವಚನ ಪತ್ರ (ಪ್ರಾಮಿಸರಿ ನೋಟ್‌) ಬರೆದುಕೊಟ್ಟು ಜಮೀನು, ಮನೆ, 
ಬಂಗಾರದ ಒಡವೆ ಮುಂತಾದವುಗಳ ಆಧಾರದ ಮೇಲೆ ಪಡೆದ ಸಾಲಗಳಾಗಿದ್ದವು. 


1961ರ ಜನಗಣತಿಯ ಅಂಗವಾಗಿ ಧಾರವಾಡ ಜಿಲ್ಲೆಯ ವಿವಿಧ ಪ್ರಾದೇಶಿಕ ವೈವಿಧ್ಯತೆಯನ್ನು ಆರ್ಥಿಕ ಚಟುವಟಿಕೆಗಳನ್ನು 
ಅವುಗಳಿಗೆ ಪೂರಕವಾಗಿರುವ ಪರಿಸರಗಳನ್ನು ಮತ್ತು ಮೂಲ ಸೌಕರ್ಯಗಳನ್ನು ವಿವಿಧ ಜನಾಂಗಗಳನ್ನು ಪ್ರತಿನಿಧಿಸುವ ಮೂರು 
ಹಳ್ಳಿಗಳನ್ನು ಆಯ್ದುಕೊಂಡು ಆ ಹಳ್ಳಿಗಳ ಸಮಗ್ರ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಭ್ಯಾಸಗಳನ್ನು ಒಳಗೊಂಡಂಡೆ ಸವಿವರವಾದ 
ಸಮೀಕ್ಷೆಯನ್ನು ನಡೆಸಲಾಯಿತು. ಈ ಸಮೀಕ್ಷೆಯಲ್ಲಿ ಕನಿಷ್ಠ ಗರಿಷ್ಠ ಮತ್ತು ಮಧ್ಯಂತರ ಮಾಸಿಕ ಆದಾಯದ ಕುಟುಂಬಗಳನ್ನು 
ಒಳಗೊಂಡಂತೆ ವಿವಿಧ ಗ್ರಾಮೀಣ ಸಮುದಾಯಗಳ ಸಾಲದ ವಿವಿಧ ಮುಖಗಳ ಬಗ್ಗೆ ಅಧ್ಯಯನ ನಡೆಸಲಾಗಿದೆ. ಇಂತಹ ಸಮೀಕ್ಷಾ 
ಅಧ್ಯಯನಗಳು ಅದರಲ್ಲಿಯೂ ಕೌಟುಂಬಿಕ ಸಾಲ-ಅದರ ಮೂಲ, ವಿನಿಯೋಗ, ಬಡ್ಡಿಯ ದರ ಮುಂತಾದ ವೈಯಕ್ತಿಕ ವಿಷಯಗಳು 
ಸಾಮೂಹಿಕ ಮತ್ತು ಭಾವನಾತಕ್ರ ಸೂಕ್ಷ್ಮ ಸಂಬಂಧಗಳನ್ನು ಪ್ರಚುರ ಪಡಿಸುವುದರಿಂದ ಅನೇಕ ಸಂದರ್ಭಗಳಲ್ಲಿ ಇಂತಹ ಸಮೀಕ್ಷೆಗಳಲ್ಲಿ 
ಒಳಗಾದ ಜನರು ನಿಜವಾದ ವಿಷಯವನ್ನು ಮರೆಮಾಚುವುದು, ಉತ್ಪ್ರೇಕ್ಷೆಯಿಂದ ಕೂಡಿದ ಅಂಕಿ ಅಂಶಗಳನ್ನು ನೀಡುವುದು 
ಮುಂತಾದವುಗಳ ಸಾಧ್ಯತೆ ಉಂಟು. ಆದಾಗ್ಯೂ ಇಂತಹ ಸಮೀಕ್ಷೆಗಳು ಒಂದು ಕಾಲದ, ಪ್ರಾದೇಶಿಕ, ಆರ್ಥಿಕ, ಸಾಮಾಜಿಕ 
ಬದಲಾವಣೆಗಳನ್ನು ಜೀವನ ಮಟ್ಟವನ್ನು ಹೊಸ ಆಯಾಮಗಳನ್ನು ಗುರುತಿಸುವಲ್ಲಿ ಅಧ್ಯಯನಶೀಲ ಅಂಶಗಳನ್ನು 
ಒಳಗೊಂಡಿರುವುದನ್ನು ಕಾಣಬಹುದು. 


ಈ ಆರ್ಥಿಕ ಸಮೀಕ್ಷೆಗೆ ಗದಗ ತಾಲೂಕಿನ ಹುಲಕೋಟಿ, ಶಿರಹಟ್ಟಿ ತಾಲೂಕಿನ ಮಾಗಡಿ ಮತ್ತು ಬ್ಯಾಡಗಿ ತಾಲೂಕಿನ 
ಕಾಗಿನೆಲೆ ಎಂಬ ಗ್ರಾಮಗಳನ್ನು ಆಯ್ಕೆ ಮಾಡಲಾಗಿತ್ತು. ಕ 


ವ್ಯವಸಾಯ ಪ್ರಧಾನವಾಗಿದ್ದ ವಿವಿಧ ಜಾತಿಯ ಮತ ಪಂಥಗಳ ಕುಟುಂಬಗಳನ್ನು ಹೊಂದಿದ್ದ ಈ ಮೂರು ಆಯ್ದ ಗ್ರಾಮಗಳ 
ಆರ್ಥಿಕ ಸಮೀಕ್ಷೆಯಲ್ಲಿ ಕಂಡು ಬಂದ ಪ್ರಮುಖ ಸಾಮಾನ್ಯ ಅಂಶ ಎಂದರೆ ಒಟ್ಟು ಸಾಲಗಾರರಲ್ಲಿ ಮತ್ತು ಸಾಲದ ಮೊತ್ತದಲ್ಲಿ 
ಅತೀ ಹೆಚ್ಚಿನ ಸಂಖ್ಯೆಯ ಕುಟುಂಬಗಳು ಗರಿಷ್ಠ ಮಾಸಿಕ ಆದಾಯದ (ರೂ. 100 ಕ್ಕಿಂತ ಹೆಚ್ಚು ಗುಂಪಿಗೆ ಸೇರಿದವರಾಗಿದ್ದರು. 
ಕನಿಷ್ಠ ಮಾಸಿಕ ಆದಾಯದ ಗುಂಪು (ರೂ. 25ರಿಂದ 50) ಪಡೆದ ಸಾಲದ ಪ್ರಮಾಣ ಒಟ್ಟು ಸಾಲದಲ್ಲಿ ಅತ್ಯಲ್ಪ ಪ್ರಮಾಣದ್ದಾಗಿತ್ತು. 
ಕಾಗಿನೆಲೆಯಲ್ಲಿ ದೊಡ್ಡ ಭೂಹಿಡುವಳಿದಾರರು (10 ಎಕರೆಗಿಂತ ಹೆಚ್ಚು ದೊಡ್ಡ ಪ್ರಮಾಣದ ಸಾಲವನ್ನು ಪಡೆಯಲು ಶಕ್ತರಾಗಿದ್ದರು. 
ಇದಕ್ಕೆ ಕಾರಣ ದೊಡ್ಡ ಹಿಡುವಳಿದಾರರು ಹೊಂದಿದ್ದ ಆರ್ಥಿಕ ಭದ್ರತೆ. ಕಾಗಿನೆಲೆಯ ಇನ್ನೊಂದು ವೈಶಿಷ್ಟ್ಯವೆಂದರೆ ಇಲ್ಲಿಯ ಬಹುಪಾಲು 
ಕುಟುಂಬಗಳು (399 ರಲ್ಲಿ 284) ಮುಸಲ್ವಾನರಾಗಿದ್ದು ಅವರ ಮುಖ್ಯ ಕಸುಬು ಒಕ್ಕಲುತನ. ಇಲ್ಲಿರುವ ಹಿಂದೂ ಕುಟುಂಬಗಳ 
ಸಂಖ್ಯೆ 113, ಅವರಲ್ಲಿ ಲಿಂಗಾಯತ ಕುಟುಂಬಗಳ ಸಂಖ್ಯೆ 44. ಕಾಗಿನೆಲೆಯ ಒಟ್ಟು 399 ಕುಟುಂಬಗಳಲ್ಲಿ 178 ಕುಟುಂಬಗಳು 


ಎವಿಧ ಬಗೆಯ ಸಾಲಗಾರರಾಗಿದ್ದರು. ಒಟ್ಟು ಸಾಲದಲ್ಲಿ ಶೇ. 65.4ರಷ್ಟು ಸಾಲವನ್ನು ಹೆಚ್ಚಿನ ಆದಾಯ ಹೊಂದದ ಕುಟುಂಬಗಳು 
ಹೊಂದಿದ್ದವು. 


ಉತ್ತಮ ಆರ್ಥಿಕ ಸ್ಥಿತಿಗತಿಗಳನ್ನು ಹೊಂದಿದ್ದ ಹುಲಕೋಟಿಯ 521 ಕುಟುಂಬಗಳ ಪೈಕಿ 95 ಛೇ. 18) ಮಾತ್ರ 
ಸಾಲಗಾರರಾಗಿದ್ದರು. ಈ ಗ್ರಾಮದಲ್ಲಿ ಸಾಲಗಾರರ ಸಂಖ್ಯೆ ಕಡಿಮೆ ಇದ್ದರೂ, ಇತರೆಡೆಯಂತೆ ಇಲ್ಲಿಯೂ ಹೆಚ್ಚು ಆದಾಯ ಹೊಂದಿದ್ದ 
ಕುಟುಂಬಗಳು ಪಡೆದ ಸಾಲ ಒಟ್ಟು ಸಾಲದ ಶೇ. 27.10 ಆಗಿತ್ತು. ಹುಲಕೋಟಿಯ ಮಟ್ಟಿಗೆ ಹೇಳುವುದಾದರೆ ಸಾಮಾನ್ಯವಾಗಿ 
ಈ ಹಳ್ಳಿಯ ಆರ್ಥಿಕ ಪರಿಸ್ಥಿತಿಯು ಸಮಾಧಾನಕರವಾಗಿತ್ತೆಂದು ತಿಳಿದು ಬರುವುದು. ಹುಲಕೋಟಿಯು ಜಿಲ್ಲೆಯ ಪ್ರಮುಖ ವಾಣಿಜ್ಯ 
ಕೇಂದ್ರಗಳಲ್ಲೊಂದಾದ ಗದಗ ಶಹರಕ್ಕೆ ಅತೀ ಸಮೀಪದಲ್ಲಿದ್ದು (8 ಕಿ.ಮಿ) ಪ್ರಾರಂಭದಿಂದಲೂ ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ 
ಸಹಕಾರ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ರೈತರಿಗೆ ಬೇಕಾಗುವ ಸುಲಭ ಸಾಲದ ಸೌಕರ್ಯ, ಮಾರುಕಟ್ಟೆಯ ಅನುಕೂಲತೆ, 
ವ್ಯವಸಾಯ ಉತ್ಪನ್ನಗಳ ಸಂಸ್ಕರಣ ಮುಂತಾದ ಘಟಕಗಳನ್ನು ಸಹಕಾರಿ ವಲಯದಲ್ಲಿ ಹೊಂದಿರುವುದರಿಂದ ಆರ್ಥಿಕ ದೃಷ್ಟಿಯಿಂದ 
ಅನುಕೂಲಕರವಾದ ಗ್ರಾಮವೆಶಿದು ಹೇಳಬಹುದು. ಈ ಗ್ರಾಮದ ಒಟ್ಟು 521 ಕುಟುಂಬಗಳ ಪೈಕಿ ಬಹುಪಾಲು ಕುಟುಂಬಗಳು 
ಕುರುಬರು (125), ರಡ್ಡಿ (120) ಮತ್ತು ಲಿಂಗಾಯಿತರು (107) ಈ ಜಾತಿಗಳಿಗೆ ಸೇರಿದವುಗಳಾಗಿದ್ದವು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 375 


ಸಾಂಗ್ಲೀ ಸಂಸ್ಥಾನದ ಆಡಳಿತಕ್ಕೆ 1948ರ ವರೆಗೆ ಒಳಪಟ್ಟಿದ್ದ ನಂತರ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಭಾಗವಾದ 
ಮಾಗಡಿ ಗ್ರಾಮದ ಆರ್ಥಿಕ ಪರಿಸ್ಥಿತಿಯು ಈ ಮೇಲಿನ ಎರಡು ಗ್ರಾಮಗಳಿಗೆ ತೀರಾ ಭಿನ್ನವಾಗಿರಲಿಲ್ಲ ಎಂಬುದನ್ನು ಸಮೀಕ್ಷೆಯಿಂದ 
ಕಾಣಬಹುದು. ಮಾಗಡಿ ಗ್ರಾಮದ ಒಟ್ಟು ಕುಟುಂಬಗಳು 522 ರ ಪೈಕಿ ಬಹುಪಾಲು 'ಲಿಂಗಾಯತರು. (240), ಕುರುಬರು (66). 
ರಡ್ಡಿ. (30), ಇವರಿಂದ ಕೂಡಿದ್ದು ಒಟ್ಟು ಕುಟುಂಬಗಳ ಪೈಕಿ 252 ಕುಟುಂಬಗಳು (ಶೇ. 48.7) ಸಾಲಗಾರರಾಗಿದ್ದರು. ಒಟ್ಟು 
ಸಾಲದಲ್ಲಿ ಅತೀ ಹೆಚ್ಚಿನ ಮಾಸಿಕ ವರಮಾನ ಹೊಂದಿದ್ದ (ರೂ. 100 ಮತ್ತು ಹೆಚ್ಚಿನ) ಕುಟುಂಬಗಳ ಸಾಲದ ಪ್ರಮಾಣ ಶೇ. 


63.82 ಆಗಿದ್ದರೆ, ಕನಿಷ್ಠ ಮಾಸಿಕ ಆದಾಯ (ರೂ. 25 ಕ್ಕಿಂತ ಕಡಿಮೆ) ಹೊಂದಿದ್ದ ಕುಟುಂಬಗಳ ಸಾಲದ ಪ್ರಮಾಣ ಒಟ್ಟು 
ಸಾಲದ ಶೇ. 27.45. | 


ಸಾಲಗಳ ವಿವಿಧ ಮೂಲಗಳನ್ನು ಕುರಿತಂತೆ ಸಮೀಕ್ಷೆಯಿಂದ ಕಂಡು ಬರುವದೇನೆಂದರೆ ಕಾಗಿನೆಲೆಯಲ್ಲಿ ಬಹುಭಾಗ, ಶೇ. 
81.7ಸರ್ಕಾರೇತರ ಮತ್ತು ಸಹಕಾರೇತರ ಮೂಲಗಳಿಂದ ಒದಗಿಸಲ್ಪಟ್ಟಿದ್ದು (ದಲಾಲರು, ವ್ಯಾಪಾರಸ್ಥರು, ಲೇವಾದೇವಿಗಾರರುಗಳಿಂದ) 
ಒಟ್ಟು ಸಾಲದಲ್ಲಿ ಸಹಕಾರಿ ವಲಯ ಒದಗಿಸಿದ ಸಾಲದ ಪ್ರಮಾಣ ಕೇವಲ ಶೇ. 15.4 ಎಂದು ತಿಳಿದು ಬರುವುದು. ಮಾಗಡಿಯಲ್ಲಿ 
ಬಹುಪಾಲು ದೊಡ್ಡ ಹಿಡುವಳಿದಾರರು ಸ್ಥಳೀಯ ದೊಡ್ಡ ಪ್ರಮಾಣದ ಸಹಕಾರಿ ಪತ್ತಿನ ಸಂಘಗಳಿಂದ ಮತ್ತು ಸ್ಥಳೀಯ ರಡ್ಡಿ 
ಬ್ಯಾಂಕ್‌ ಮತ್ತು ಸಾಂಗಲಿ ಬ್ಯಾಂಕಿನಿಂದ ಸಾಲ ಪಡೆದಿರುವ ಅಂಶ ವ್ಯಕ್ತವಾಗುವುದು. ಆದರೆ ಇತರ ಮೂಲಗಳಿಂದ (ಅಂದರೆ 
ಸ್ನೇಹಿತರು ಮತ್ತು ಸಂಬಂಧಿಕರಿಂದ) ಪಡೆದ ಸಾಲದ ಪ್ರಮಾಣವೂ ಕಡಿಮೆಯದಾಗಿರಲಿಲ್ಲ ಎಂದು ಕಂಡು ಬರುವುದು. ಜಿಲ್ಲೆಯಲ್ಲಿ 
ಸಹಕಾರಿ ಸಂಘಗಳು ಬೆಳೆ ಸಾಲಗಳ ಮೇಲೆ ಶೇ. 8, ಸರ್ಕಾರದ ತಕಾವಿ ಸಾಲದ ಮೇಲೆ ಶೇ. 4, ಖಾಸಗಿ ಸಾಹುಕಾರರು ಶೇ. 
12 ರಿಂದ 18 ರ ವರೆಗೆ ಬಡ್ಡಿಯನ್ನು ಆಕರಿಸುತ್ತಿದ್ದವು ಎಂದು ಸಮೀಕ್ಷೆಯಿಂದ ತಿಳಿದು ಬರುವುದು. ಸಾಲದ ಉಪಯೋಗವನ್ನು 
(ಬಳಕೆಯನ್ನು) ಕುರಿತಂತೆ ಸಮೀಕ್ಷೆಯಿಂದ ಗೊತ್ತಾಗುವ ಅಂಶವೆಂದರೆ ಹುಲಕೋಟಿ ಗ್ರಾಮದಲ್ಲಿ ಒಟ್ಟು ಸಾಲದಲ್ಲಿ ಶೇ. 37.16 
ರಷ್ಟು ಕೌಟುಂಬಿಕ ಸಾಗುವಳಿಗೆ, ಶೇ. 22.25 ಭೂಮಿಯ ಖರೀದಿಗೆ, ಶೇ. 8.34 ಮನೆ ಕಟ್ಟಲು ಉಪಯೋಗಿಸಿದ್ದಾಗಿ ತಿಳಿದು 
ಬರುವುದು. ಅನುತ್ಪಾದಕ ವೆಚ್ಚ ಎಂದು ಪರಿಗಣಿಸಲಾಗುವ ಮದುವೆ ಖರ್ಚಿಗಾಗಿ ಪಡೆದ ಸಾಲದ ಪ್ರಮಾಣ ಶೇ. 2.43 , ಮತ್ತು 
ಇತರೇ ಅವಶ್ಯಕತೆಗಳಿಗೆ ಪಡೆದ ಸಾಲದ ಪ್ರಮಾಣ ಶೇ. 11.05 ಎಂದು ವರದಿಯಾಗಿದೆ. ಈ ಭಾಗದಲ್ಲಿ ಸಾಮಾನ್ಯವಾಗಿ ಉತ್ತಮ 
ಮಳೆ-ಬೆಳೆ ಬರುವುದರಿಂದ ರೈತರ ಸಾಲದ ಪ್ರಮಾಣ ಕಡಿಮೆ. 

ಕಾಗಿನೆಲೆಯಲ್ಲಿ ಒಟ್ಟು ಸಾಲದ ಬಳಕೆಯಲ್ಲಿ ಶೇ. 45 ರಷ್ಟು ಅನುತ್ಪಾದಕ ವೆಚ್ಚಗಳಿಗೆ ವಿನಿಯೋಗಿಸಿದರೆ, ವ್ಯವಸಾಯದ ಚಾಲತಿ 
ಖರ್ಚನ್ನು ಸರಿದೂಗಿಸಲು ಶೇ. 2.4. ಭೂಮಿ, ಜಾನುವಾರು ಮತ್ತು ಇತರೇ ಆಸ್ತಿಗಳ ಮೇಲೆ ಶೇ. 18.6 ರಷ್ಟು ಸಾಲವನ್ನು 
ವಿನಿಯೋಗಿಸಲಾಗುತ್ತಿತ್ತು. 

ಮಾಗಡಿಯಲ್ಲಿ ಶೇ. 68.26 ರಷ್ಟು ಸಾಲವನ್ನು ವ್ಯವಸಾಯದ ಚಾಲತಿ ಖರ್ಚನ್ನು ಸರಿದೂಗಿಸಲು, ಶೇ. 16.40 ರಷ್ಟು 
ಸಾಲವನ್ನು ದಿನನಿತ್ಯದ ಸಾಮಾನ್ಯ ಬೇಡಿಕೆಗಳ ಪೂರೈಕೆಗಾಗಿ, ಶೇ. 5.03ರಷ್ಟನ್ನು ಜಮೀನು ಕೊಳ್ಳಲು ಉಪಯೋಗಿಸಿದ್ದರೆ, ಅನುತ್ಪಾದಕ 
ವೆಚ್ಚಗಳಾದ ಮದುವೆ ಮತ್ತು ಮನೆಗಳ ದುರಸ್ತಿ ಔಷಧೋಪಚಾರ ಮುಂತಾದವುಗಳಿಗೆ ಬಳಸಿದ ಸಾಲದ ಪ್ರಮಾಣ ಅನುಕ್ರಮವಾಗಿ 
ಶೇ. 4.62 ಮತ್ತು ಶೇ. 4.10 ಎಂದು ತಿಳಿದು ಬರುವುದು. ಗ್ರಾಮೀಣ ಪ್ರದೇಶದಲ್ಲಿ ವಸ್ತು ವಿನಿಮಯ ಪದ್ಧತಿಯು ಇನ್ನೂ 
ರೂಢಿಯಲ್ಲಿದ್ದು ಸಾಲದ ರೂಪದಲ್ಲಿ ಆಹಾರ ಧಾನ್ಯಗಳನ್ನು ಕಡವಾಗಿ ಪಡೆದು ಅದನ್ನು ಹಿಂದಕ್ಕೆ ನೀಡುವಾಗ್ಗೆ ಸಾಲ ಪಡೆದ ಧಾನ್ಯದ 
ಒಂದೂವರೆ ಪ್ರಮಾಣದಷ್ಟು ಕೊಡುವ ಪದ್ಧತಿಯು ಕಾಗಿನೆಲೆಯಲ್ಲಿ ರೂಡಿಯಲ್ಲಿ ಇದ್ದುದಾಗಿ ಕಂಡು ಬರುವುದು. 

ಕಳೆದ ಸುಮಾರು 34 ವರ್ಷಗಳಲ್ಲಿ ಈ ಮೇಲಿನ ಮೂರು ಪ್ರಾತಿನಿಧಿಕ ಗ್ರಾಮಗಳಲ್ಲದೇ ಜಿಲ್ಲೆಯ ಇತರ ಗ್ರಾಮಗಳಲ್ಲಿಯೂ 

೯ಕ ಮುನ್ನಡೆಯಾಗಿರುವುದನ್ನು ಕಾಣಬಹುದು. ಈ ಮುನ್ನಡೆಗೆ ಸರ್ಕಾರವು ಪಂಚವಾರ್ಷಿಕ ಯೋಜನೆಗಳ po 

ದ ಹಲವಾರು ಗ್ರಾಮಾಂತರ ಅಭಿವೃದ್ಧಿ ಯೋಜನೆಗಳು ಮುಖ್ಯ ಕಾರಣ. ಅವುಗಳಲ್ಲಿ ಬಹು ಮುಖ್ಯವಾಗಿ ಹೆಚ್ಚುರುವ 
Ke ಸೌಲಭ್ಯ ಸುಧಾರಿತ ಬೇಸಾಯ ಕ್ರಮ, ಉತ್ತಮ ಮಾರುಕಟ್ಟೆಯ ವ್ಯವಸ್ಥೆ ಭು ಪೂಜ ಘನ ಕರಡತ 
ಪ್ರಮಾಣದಲ್ಲಿ ಮೂಡಿ ಬರುತ್ತಿರುವ ಸಹಕಾರಿ ಪತ್ತಿನ ಸಂಸ್ಥೆಗಳು, ಗ್ರಾಮೀಣ ಪ್ರದೇಶವನ್ನು ವ್ಯಾಪ ವ್ಯಾಪಿಸಿರುವ ಗ್ರಾಮಿ 


376 ಧಾರವಾಡ ಜಿಲ್ಲೆ 


ಬ್ಯಾಂಕುಗಳು ಮತ್ತು ಇತರ ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳು, ಸರ್ಕಾರದ ಅನೇಕ ಬಡತನ ನಿರ್ಮೂಲನಾ ಯೋಜನೆಗಳು, ವ್ಯವಸಾಯ 
ಆಧಾರಿತ ಗ್ರಾಮೀಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿಗೆ ಪೂರಕವಾಗಿ ನಿಂತಿರುವ ಹೈನುಗಾರಿಕೆ, ತೋಟಗಾರಿಕೆ, ಕೋಳಿ, ಕುರಿಸಾಕಣೆ, 
ರೇಷ್ಮೆ ವ್ಯವಸಾಯ, ನೇಕಾರಿಕೆ ಮತ್ತು ಇತರ ಗ್ರಾಮೀಣ ಗುಡಿ ಕೈಗಾರಿಕೆಗಳಿಗೆ ಸರ್ಕಾರ ನೀಡುತ್ತಿರುವ ಸಹಾಯ ಇವೇ ಮುಂತಾದವುಗಳು 
ಗ್ರಾಮೀಣ ಆರ್ಥಿಕ ಜೀವನದಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಿದೆ. 


ಲೇವಾದೇವಿ ನಿಯಂತ್ರಣ ಕಾನೂನು 


ಬಹು ಹಿಂದಿನಿಂದಲೂ ರೂಢಿಯಲ್ಲಿ ಇರುವ, ಕಾನೂನಿನ ನಿಯಂತ್ರಣಕ್ಕೆ ಒಳಗಾಗದೇ ಸ್ವಚ್ಛಂದವಾಗಿ ತಮ್ಮ ವ್ಯವಹಾರಗಳನ್ನು 
ಮುಂದುವರಿಸಿಕೊಂಡು ಬರುತ್ತಿದ್ದ ಲೇವಾದೇವಿಗಾರರು ಮತ್ತು ಗಿರವಿದಾರರ ವ್ಯವಹಾರಗಳನ್ನು ನಿಯಂತ್ರಿಸುವ ಮೂಲಕ ನಿರಕ್ಷರಿ, 
ಅಸಹಾಯಕ, ಸಾಲಗಾರರ ಶೋಷಣೆಯನ್ನು ತಪ್ಪಿಸಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರದ ದಶಕಗಳಲ್ಲಿ ರಾಜ್ಯ ಸರ್ಕಾರಗಳು 
ಸೂಕ್ತ ಕಾನೂನನ್ನು ಜಾರಿಯಲ್ಲಿ ತಂದವು. 19 ನೇಯ ಶತಮಾನದಲ್ಲೇ “ಡೆಕ್ಕನ್‌ ರೊಯಟ್ಸ್‌' (1875) ಎಂಬ ಬಡರೈತರು ಬಡ್ಡಿ 
ಸುಲಿಗೆಯ ವಿರುದ್ಧ ಹೂಡಿದ ಬಂಡಾಯದ ಕಾಲದಲ್ಲೇ ಸರಕಾರಕ್ಕೆ ಬಡ್ಡಿಯ ಭಾರದ ತೀವ್ರತೆಯ ಕಲ್ಪನೆ ಬಂದಿತ್ತು. ಮೂಲಭೂತವಾಗಿ 
ಸಾಲಗಾರರ ಹಿತರಕ್ಷಣೆ, ಬಡ್ಡಿದರಗಳನ್ನು ನಿಯಂತ್ರಣದಲ್ಲಿ ಇಡುವುದು, ಸಾಲಿಗರ ಅವ್ಯವಹಾರಗಳನ್ನು ನಿಯಂತ್ರಿಸುವುದು ಈ ಹಿಂದಿನ 
ಮತ್ತು ಸದ್ಯದ ಕಾನೂನುಗಳ ಮುಖ್ಯ ಉದ್ದೇಶ. ಲೇವಾದೇವಿ ವ್ಯವಹಾರಗಳನ್ನು ನಿಯಂತ್ರಿಸಲು ರಾಜ್ಯ ವ್ಯಾಪ್ತಿಯ ಒಂದೇ ಬಗೆಯ 
ಕಾನೂನುಗಳು 1966 ರಿಂದ ಜಾರಿಗೆ ಬರುವ ಮೊದಲೇ, ಧಾರವಾಡ ಜಿಲ್ಲೆಯಲ್ಲಿ ಬೊಂಬಾಯಿ ಲೇವಾದೇವಿಗಾರರ ಕಾನೂನು 
1946 ನ್ನು 17 ನವೆಂಬರ್‌ 1947 ರಿಂದ ಜಾರಿಯಲ್ಲಿ ತರಲಾಯಿತು. ನಂತರ ಸದರಿ ಕಾನೂನನ್ನು ಧಾರವಾಡ ಜಿಲ್ಲೆಯಲ್ಲಿ 
ವಿಲೀನಗೊಂಡ ಸಂಸ್ಥಾನಗಳ ಪ್ರದೇಶಗಳಿಗೂ (ಸವಣೂರು, ಶಿರಹಟ್ಟಿ, ಕುಂದಗೋಳ ಮುಂತಾದವುಗಳು) ವಿಸ್ತರಿಸಲಾಯಿತು. 
ಸಾಹುಕಾರರಿಗೆ ಲೇವಾದೇವಿ ವ್ಯವಹಾರ ನಡೆಸಲು ಅನುಮತಿ ಪತ್ರ (ಲೈಸನ್ಸ್‌) ನೀಡುವುದು, ನಿರ್ದಿಷ್ಟಪಡಿಸಿದ ನಮೂನೆಯಲ್ಲಿ 
ಲೆಕ್ಕಪತ್ರಗಳನ್ನೀಡುವುದು, ಸಾಲದ ವಾರ್ಷಿಕ ಲೆಕ್ಕವನ್ನು ಸಾಲಗಾರರಿಗೂ ಮತ್ತು ಸಂಬಂಧಪಟ್ಟ ಸಹಕಾರಿ ಇಲಾಖೆಯ ಅಧಿಕಾರಿಗಳಿಗೆ 
ಸಲ್ಲಿಸುವುದು, ಬಡ್ಡಿಯ ಗರಿಷ್ಠ ಮಿತಿಯನ್ನು ಗೊತ್ತುಪಡಿಸುವುದು, ಇವೇ ಮುಂತಾದ ಅಂಶಗಳನ್ನು 1946ರ ನಿಯಂತ್ರಣ ಕಾನೂನು 
ಒಳಗೊಂಡಿತ್ತು. ಪ್ರಾರಂಭದಲ್ಲಿ ಈ ಕಾಯಿದೆಯನ್ನು ಜಾರಿಯಲ್ಲಿ ತರುವ ಹೊಣೆಗಾರಿಕೆಯನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ 
ವಹಿಸಲಾಗಿತ್ತು. ಆದರೆ ಹುಬ್ಬಳ್ಳಿ-ಧಾರವಾಡ ನಗರಕ್ಕೆ ಸೀಮಿತವಾಗದಂತೆ ಇಲ್ಲಿಯ ಬೃಹತ್‌ ವ್ಯವಹಾರಗಳನ್ನು ನಿಯಂತ್ರಿಸಲು 
ಸಹಾಯಕವಾಗುವಂತೆ ಪ್ರತ್ಯೇಕವಾದ ಸಹಕಾರಿ ಇಲಾಖೆಯ ಸಹಾಯಕ ನಿಬಂಧಕರು ಈ ವ್ಯವಹಾರ ನೋಡಿಕೊಳ್ಳುತ್ತಿದ್ದರು. ಕಾನೂನಿನ 
ಜಾರಿಯ ನಂತರ (1946), ಜಾಮೀನಿದ್ದ ಸಾಲಗಳಿಗೆ ಶೇ. 6 ರಂತೆ, ಜಾಮೀನು ರಹಿತ ಸಾಲಗಳಿಗೆ ಶೇ. 9 ರಂತೆ, ಬಡ್ಡಿಯನ್ನು 
ವಿಧಿಸಲಾಗುತ್ತಿತ್ತು. ನಂತರ ಮಾರುಕಟ್ಟೆಯಲ್ಲಿ ಪ್ರಚಲಿತವಿದ್ದ ಹೆಚ್ಚಿನ ಲೇವಾದೇವಿ ದರಗಳನ್ನು ಗಮನಿಸಿ ಹಿಂದಿನ ದರಗಳನ್ನು 
ಅನುಕ್ರಮವಾಗಿ ಶೇ. 9 ಮತ್ತು 12 ಕ್ಕೆ ಹೆಚ್ಚಿಸಲಾಯಿತು. ಆಡಳಿತ ವರದಿ (1952) ತಿಳಿಸುವಂತೆ ಜಿಲ್ಲೆಯಾದ್ಯಂತ ಸಹಕಾರಿ 
ವರ್ಷಾಂತ್ಯ 1949-50, 1950-51, ಮತ್ತು 1951-52 ರಲ್ಲಿ ಲೈಸನ್ಸ್‌ ಹೊಂದಿದ್ದ ಲೇವಾದೇವಿಗಾರರ ಸಂಖ್ಯೆ ಅನುಕ್ರಮವಾಗಿ 
228, 245 ಮತ್ತು 395 ಎಂದು ವರದಿಯಾಗಿದೆ. ಖಾಸಗಿ ಸಾಹುಕಾರರು 1951 ನೇ ವರ್ಷದಲ್ಲಿ ನೀಡಿದ್ದ ಒಟ್ಟು ಸಾಲ ರೂ. 
1.6 ಕೋಟಿ ಎಂದು ತಿಳಿದು ಬರುವುದು. ಈ 1946ರ ನಿಯಂತ್ರಣ ಕಾನೂನಿನ ಅನ್ವಯ ವ್ಯಾಪಾರಸ್ಥರಿಗೆ ನೀಡಿದ ಸಾಲಗಳು 
ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರುತ್ತಿರಲಿಲ್ಲ. ಆದ್ದರಿಂದ ಬಹುಪಾಲು ಸಾಹುಕಾರರು ಕಾನೂನಿನ ಪರಿಮಿತಿಯ ಹೊರಗೆ ಜಾರಿಕೊಳ್ಳಲು 
ಪ್ರಯತ್ನ ಪಡುತ್ತಿದ್ದರು. ಲೈಸನ್ಸ್‌ ಪಡೆದು ಲೇವಾದೇವಿ ವ್ಯವಹಾರ ನಿರತರಾದವರ ಸಂಖ್ಯೆಗಿಂತಲೂ ಅನಧೀಕೃತವಾಗಿ ಲೇವಾದೇವಿ 


ವ್ಯವಹಾರ ನಡೆಸುವವರ ಸಂಖ್ಯೆಯೇ ಅಧಿಕವಾಗಿತ್ತು ಎಂದು ತಿಳಿದು ಬರುವುದು. 


ಬಹು ವಿಧ ಲೇವಾದೇವಿಗಾರರು: ಬೊಂಬಾಯಿ ಪ್ರಾಂತೀಯ ಬ್ಯಾಂಕಿಂಗ್‌ ವಿಚಾರಣಾ ಸಮಿತಿ (1929-30) ಯು ಈ 
ಜಿಲ್ಲೆಯಲ್ಲಿ ಎಂಟು ಬಗೆಯ ವಿವಿಧ ಲೇವಾದೇವಿದಾರರನ್ನು ಗುರುತಿಸಿದೆ. ಇವರಲ್ಲಿ ಕೇವಲ ಲೇವಾದೇವಿ ಒಂದನ್ನೇ ಮಾಡುವವರ 
ಸಂಖ್ಯೆ ಬಹು ಕಡಿಮೆ ಆಗಿತ್ತು. ನಗರ ಪ್ರದೇಶಗಳಲ್ಲಿ ಸರಾಫರು, ಸಾಮಾನ್ಯ ವ್ಯಾಪಾರಸ್ಥರು, ದಲಾಲರು, ಕಮಿಶನ್‌ ಏಜೆಂಟರು, 
ಹೆಚ್ಚುವರಿ ಹಣ ಉಳ್ಳವರು, ಲೇವಾದೇವಿ ವ್ಯವಹಾರದಲ್ಲಿ ತೊಡಗಿದ್ದರೆ, ಗ್ರಾಮಗಳಲ್ಲಿ ಜಮೀನುದಾರರು, ದೊಡ್ಡ ಹಿಡುವಳಿದಾರರು, 
ವತನದಾರರು ಈ ವ್ಯವಹಾರದಲ್ಲಿ ತೊಡಗಿದ್ದರು. ಹುಬ್ಬಳ್ಳಿಯ ಕೆಲವೇ ಕೆಲವು ಸರಾಫರು ಬೊಂಬಾಯಿಯ ಸರಾಫರೊಂದಿಗೆ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 377 


ಸಂಪರ್ಕ ಇಟ್ಟುಕೊಂಡು ಹುಂಡಿ ವ್ಯವಹಾರ ಮಾಡುತ್ತಿದ್ದರು. ಈಗ ಪ್ರಚಲಿತ ಇರುವ ಬಡ್ಡಿದರಗಳು (ದಿನಾಂಕ 27.7.1992 
ರಿಂದ) ಆಧಾರ ರಹಿತ ಸಾಲಗಳಿಗೆ ಶೇ. 23, ಆಧಾರ ಹೊಂದಿದ ಸಾಲಗಳಿಗೆ ಶೇ. 21 ಎಂದು ಸರ್ಕಾರ ನಿಗದಿ ಮಾಡಿದೆ. 


ಬೆಳೆಯುತ್ತಿರುವ ಖಾಸಗಿ ಸಾಹುಕಾರರು: ಸಹಕಾರಿ ಇಲಾಖೆಯ ಜಿಲ್ಲಾ ಉಪನಿಬಂಧಕರು ವರದಿ ಮಾಡುವಂತೆ 1982-83 
1981-88 ಮತ್ತು 1992-93 ರಲ್ಲಿ ಜಿಲ್ಲೆಯಲ್ಲಿ ಇದ್ದಂತೆ ಲೇವಾದೇವಿಗಾರರ ಸಂಖ್ಯೆ ಅನುಕ್ರಮವಾಗಿ 246, 280 ಮತ್ತು 401 
ಆಗಿದ್ದರೆ, ಗಿರವಿದಾರರ ಸಂಖ್ಯೆ ಅನುಕ್ರಮವಾಗಿ 130, 124 ಮತ್ತು 451 ಎಂದು ತಿಳಿದು ಬರುವುದು. ಗಿರವಿದಾರರಲ್ಲಿ ಬಹುಪಾಲು 


ಈ ಜಿಲ್ಲೆಗೆ ಉತ್ತರದ ರಾಜ್ಯಗಳಿಂದ ಬಂದವರು ಇರುವರು. ಗಿರವಿದಾರರು ಅವರ ಗ್ರಾಹಕರಿಂದ ಸಂಗ್ರಹಿಸಿದ ಒಟ್ಟು ಠೇವಣಿಗಳು 
ಮತ್ತು ನೀಡಿದ ಸಾಲ ಮುಂಗಡಗಳು ಈ ರೀತಿ ಇದ್ದವು: 


ವರ್ಷ: 1992ಠೇವಣಿಗಳು-ರೂ. 1386.75 ಲಕ್ಷ; ಸಾಲಗಳು ವ್ಯವಸಾಯಕ್ಕೆ ರೂ.2.50ಲಕ್ಷ್ಯ ವ್ಯವಸಾಯೇತರ ಉದ್ದೇಶಗಳು 
ರೂ.1786.81 ಲಕ್ಷ. 


ವರ್ಷ: 1990, ಠೇವಣಿಗಳು-ರೂ.551.60 ಲಕ್ಷ; ಸಾಲಗಳು-ವ್ಯವಸಾಯಕ್ಕೆ ರೂ. 0.85 ಲಕ್ಷ, ವ್ಯವಸಾಯೇತರ ರೂ. 
1396.25 ಲಕ್ಷ, | 


ವರ್ಷ: 1988: ಠೇವಣಿಗಳು- ರೂ. 231.33 ಲಕ್ಷ; ಸಾಲಗಳು-ವ್ಯವಸಾಯ ರೂ.3.25 ಲಕ್ಷ್ಯ ವ್ಯವಸಾಯೇತರ ರೂ. 
952.20 ಲಕ್ಷ. 


ಲೈಸನ್ಸ್‌ ಪಡೆದ ಸಾಹುಕಾರರು (ದನಿ ಲೆಂಡಸ್ಸ) ಈ ಜಿಲ್ಲೆಯಲ್ಲಿ 1990, 1991 ಮತ್ತು 1992ರಲ್ಲಿ ನೀಡಿದ್ದ ಸಾಲಗಳು 
ಅನುಕ್ರಮವಾಗಿ ರೂ. 730.16 ಲಕ್ಷ, ರೂ. 774.52 ಲಕ್ಷ ಮತ್ತು ರೂ. 814.88 ಲಕ್ಷ ಎಂದು ವರದಿಯಾಗಿದೆ. 


ಜಿಲ್ಲೆಯಾದ್ಯಂತ ಲೇವಾದೇವಿ ವ್ಯವಹಾರಗಳನ್ನು ನಡೆಸುವವರಿಂದ 1990-92 ರ ಅವಧಿಯಲ್ಲಿ ವಸೂಲಾದ ಲೈಸನ್ಸ್‌ ಶುಲ್ಕ 
ಮತ್ತು ಭದ್ರತಾ ಠೇವಣಿಗಳು ಈ ರೀತಿ ಇದ್ದವು: 1990- ಲೈಸನ್ಸ್‌ ಶುಲ್ಕ ರೂ. 52,645, ಭದ್ರತಾ ಠೇವಣಿ ರೂ. 6.12 ಲಕ್ಷ. 
1991- ಲೈಸನ್ಸ್‌ ಶುಲ್ಕ ರೂ. 66,400, ಭದ್ರತಾ ಠೇವಣಿ ರೂ. 7.21 ಲಕ್ಷ, 1992- ಲೈಸನ್ಸ್‌ ಶುಲ್ಕ ರೂ. 48,225, ಭದ್ರತಾ 
ಠೇವಣಿ ರೂ. 9.62 ಲಕ್ಷ, ಚಿಟ್‌ ಫಂಡ್‌ ಕಾನೂನು 6ೇಂದ್ರದ ಕಾನೂನು) 1982 ಅನ್ವಯ, ಜಿಲ್ಲೆಯಲ್ಲಿ ಅನುಮತಿ ಪಡೆದ 
ಸಂಸ್ಥೆಗಳು ರೂ. 10.80 ಲಕ್ಷ ರೂ. ಮೌಲ್ಯದವರೆಗೆ 1992ರಲ್ಲಿ ಚಿಟ್‌ಫಂಡ್‌ ವ್ಯವಹಾರ ನಡೆಸಿವೆ. 


ಹುಬ್ಬಳ್ಳಿ-ಧಾರವಾಡ ನಗರಗಳ ಲೇವಾದೇವಿ ವ್ಯವಹಾರ: ವ್ಯಾಪಾರ-ವಾಣಿಜ್ಯ-ಕೈಗಾರಿಕಾ ಕೇಂದ್ರವಾಗಿ ಭಃ 
ಹುಬ್ಬಳ್ಳಿ-ಧಾರವಾಡಗಳಲ್ಲಿ ಜಿಲ್ಲೆಯಲ್ಲಿ ಇರುವ ಒಟ್ಟು ಸಂಖ್ಯೆಯ ಲೇವಾದೇವಿಗಾರರು, ಗಂ ಮತ್ತು ಹಣಕಾಸು bl 
ಸುಮಾರು ಅರ್ಧದಷ್ಟು ಈ ಅವಳಿ ನಗರಗಳಲ್ಲಿ ಕೀಂದ್ರೀಕೃತವಾದಂತೆ ಕಂಡು ಬರುವುದು. ಹುಬ್ಬಳ್ಳಿ ವಲಯದ ಸಹಕಾರಿ ಇಲಾ 
ಸಹಾಯಕ ನಿಬಂಧಕರು (ಮನಿಲೆಂಡರ್ಸ್‌) ವರದಿ ಮಾಡುವಂತೆ 1982-83 ರಲ್ಲಿ ಹುಬ್ಬಳ್ಳಿ-ಧಾರವಾಡ ನಗರಗಳಲ್ಲಿ ಇದ್ದ ಒಟ್ಟು 
ಲೇವಾದೇವಿಗಾರರ ಸಂಖ್ಯೆ 272 ಆಗಿದ್ದರೆ ಅದರಲ್ಲಿ 138 ಜನ ಖಾಸಗಿ ಸಾವುಕಾರರು (ಮನಿಲೆಂಡರ್ಸ್‌), 96 ಜನ pg 
14 ನೋಂದಾಯಿತ ಹಣಕಾಸು ಸಂಸ್ಥೆಗಳು ಮತ್ತು 24 ಷೇರು ಕಂಪನಿಗಳು ಸೇರಿದ್ದವು. 1987-88 ರಲ್ಲೂ babii ಕ > 
462 ಕ್ಕಿ ಹೆಚ್ಚಳಗೊಂಡಿತ್ತು. 1992-93ರಲ್ಲಿ (ಆಗಸ್ಟ್‌ವರೆಗೆ) ಇವುಗಳ ಸಂಖ್ಯೆ 804ಕ್ಕೆ ಹೆಚ್ಚಳಗೊಂಡಿತ್ತು. Pa i 
ಘಟನೇರ್ಧಿಐರರು, 166 ಜನ ಗಿರವಿದಾರರು, 356 ಹಣಕಾಸು ಸಂಸ್ಥೆಗಳು ಮತ್ತು 63 ಶೇರು ನಾ ು ಇಡ 
ವಲಯದ ಲೇವಾದೇವಿಗಾರರು 1990 ರಿಂದ 1992 ರ ಮೂರು ವರ್ಷದಲ್ಲಿ 'ಪ್ರತೀ ಒಂದು ಣೆ ಮ ಶ್ಲ ಟ್‌ 
ಈ ರೀತಿ ಇದ್ದವು: 1990 (ರೂ. 409.14 ಲಕ್ಷ, 1991 (ರೂ. 490.14 ಲಕ್ಷ) ಮತ್ತು 1 (ರೂ. ಜರ 4 
ಸಂಗ್ರಹಿಸಿದ ಠೇ ು ್ರ್ರ 
RE ನಗರ್‌ FSR ಅಕ ಸಾ ಕಟ ಪ್ರತ FE ( ಮೊತ್ತವು 
ವ್ಯವಸಾಯೇತರ ಉದ್ದೇಶಗಳಿಗೆ ನೀಡಿದ ಸಾಲಗಳ ವಿವರಗಳು ್ರ 


378 ಧಾರವಾಡ ಜಿಲ್ಲೆ 


ಸಾಲ ಮುಂಗಡಗಳನ್ನು ಸೂಚಿಸುವುದು. 1988- ಠೇವಣಿ 229.30 ಲಕ್ಷ ರೂ. (932.23 ಲಕ್ಷ ರೂ), 1990-487.67 ಲಕ್ಷ 

. (1308.07 ಲಕ್ಷ ರೂ), 1991-891.82 ಲಕ್ಷ ರೂ. (1830.70 ಲಕ್ಷ ರೂ), 1992-1376. 35 ಲಕ್ಷ ರೂ. 
ಸಾ ಲಕ್ಷ ರೂ). ಲೇವಾದೇವಿ ವ್ಯವಹಾರಸ್ಥರಿಂದ 1992 ರಲ್ಲಿ ಇಲಾಖೆಗೆ ಸಂದಾಯವಾದ ಲೈಸನ್ಸ್‌ ಶುಲ್ಕ ರೂ. 9,850 
ಆಗಿದ್ದರೆ, ಭದ್ರತಾ ಠೇವಣಿ ರೂ. 4.60 ಲಕ್ಷ ಆಗಿತ್ತು. ಅದರ ಮುಂದಿನ ವರ್ಷದ ಅಂಕಿ ಅಂಶಗಳು ಕ್ರಮವಾಗಿ ರೂ. 8,850 
ಮತ್ತು ರೂ. 4.05 ಲಕ್ಷ ಎಂದು ವರದಿಯಾಗಿದೆ. 


ಹಣಕಾಸು ಸಂಸ್ಥೆಗಳು: ಯಾವುದೇ ಅಸಂಘಟಿತ ವಲಯದ ಹಣಕಾಸು ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಖಾಸಗಿ ಸಾವುಕಾರರು, 
ಗಿರವಿ ಸಾಲಿಗರಲ್ಲದೆ ಹಲವಾರು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಾದ ನಿಧಿಗಳು, ಚಿಟ್‌ಫಂಡ್‌ಗಳು (ಪೈನಾನ್ಸ್‌ ಕಾರ್ಪೊರೇಶನ್ಸ್‌) 
ಮುಂತಾದವುಗಳು ಪ್ರಮುಖ ವಾಣಿಜ್ಯ ಕೇಂದ್ರಗಳಲ್ಲಿ ನೇ್‌ನಿಂತು ಅಥವಾ ಹೊರರಾಜ್ಯದ ಇಂತಹ ಸಂಸ್ಥೆಗಳ ತಮ್ಮ ಶಾಖಾ 
ಕಛೇರಿಗಳನ್ನು ಜಿಲ್ಲೆಯಲ್ಲಿ ಹೊಂದಿರುವುದು ಸರ್ವೆ ಸಾಮಾನ್ಯ. ಈ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಸ್ಥಳೀಯವಾಗಿ ವ್ಯಾಪಾರ, 
ಉದ್ಯಮಗಳಿಗೆ, ಯಂತ್ರೋಪಕರಣಗಳ ಖರೀದಿ, ವಾಹನ ಖರೀದಿ, ಕಂತು ಖರೀದಿಯ ಸಾಲ, ಮುಂತಾದ ವ್ಯವಹಾರಗಳಿಗೆ 
-ಅಡಮಾನ ಸಾಲವನ್ನು ನೀಡುತ್ತವೆ. ಅನೇಕ ಸಂದರ್ಭಗಳಲ್ಲಿ ಇವು ಪರ್ಯಾಯ ಬ್ಯಾಂಕಿಂಗ್‌ ಸಂಸ್ಥೆಗಳಂತೆ ತಮ್ಮ ಚಟುವಟಿಕೆಗಳನ್ನು 
ನಡೆಸುತ್ತವೆ. ಮಧ್ಯಮ ವರ್ಗದವರ ಮತ್ತು ಇತರರ ಉಳಿತಾಯವನ್ನು ಹಲವಾರು ಆಕರ್ಷಕ ಲಾಟರಿ ಯೋಜನೆಗಳ ಮೂಲಕ, 
ವಾಣಿಜ್ಯ ಬ್ಯಾಂಕುಗಳಿಗಿಂತಲೂ ತುಸು ಹೆಚ್ಚಿನ ಬಡ್ಡಿಯನ್ನು ನೀಡುವ ಮೂಲಕ ಎಪುಲ ಹಣವನ್ನು ಠೇವಣಿಗಳ ರೂಪದಲ್ಲಿ 
ಸಂಗ್ರಹಿಸುವವು. 

ಅನೇಕ ಸಂದರ್ಭಗಳಲ್ಲಿ ಇವುಗಳ ಅನಿರ್ಬಂಧಿತ ಅವ್ಯವಹಾರಗಳು ಜನಸಾಮಾನ್ಯರನ್ನು ವಂಚಿಸುವುದೂ ಉಂಟು. ಈ 
ಸಂಸ್ಥೆಗಳು ಸಾಮಾನ್ಯವಾಗಿ ಭಾರತೀಯ ಪಾಲುಗಾರಿಕೆ ಕಾನೂನು 1932, ಅಥವಾ ಕಂಪನಿ ಕಾನೂನು 1956 ರ ಅನ್ವಯ 
ನೋಂದಾಯಿತ ಸಂಸ್ಥೆಗಳಾಗಿರುವವು. ಅನೇಕ ಸಂದರ್ಭಗಳಲ್ಲಿ ಒಂದೇ ಕುಟುಂಬದ ಹಲವಾರು ಸದಸ್ಯರು ಪಾಲುದಾರರಾಗಿ ಈ 
ಸಂಸ್ಥೆಗಳನ್ನು ನಡೆಸುವರು. ಜಿಲ್ಲಾ ಮಟ್ಟದಲ್ಲಿ ಸಹಕಾರಿ ಸಂಘಗಳ ಉಪನಿಬಂಧಕರು ಕರ್ನಾಟಕ ಲೇವಾದೇವಿ ಕಾನೂನು 1961 
ರ ಅನ್ವಯ ಈ ಸಂಸ್ಥೆಗಳ ವ್ಯವಹಾರದ ಮೇಲೆ ನಿಯಂತ್ರಣ ಹೊಂದಿರುವರು. ಕಳೆದ ಒಂದು ದಶಕದ ಅವಧಿಯಲ್ಲಿ (1982-83- 
1992-93) ಜಿಲ್ಲೆಯಲ್ಲಿ ಇಂತಹ ಸಂಸ್ಥೆಗಳ ಸಂಖ್ಯೆಯಲ್ಲಿ ಮತ್ತು ವ್ಯವಹಾರದಲ್ಲಿ ಗಮನೀಯವಾದ ಹೆಚ್ಚಳವನ್ನು ಕಾಣಬಹುದು. 
ಇವುಗಳ ಸಂಖ್ಯೆ 1982-83 ರಲ್ಲಿ 17 ಆಗಿದ್ದರೆ, 1987-88 ರಲ್ಲಿ 222 ಮತ್ತು 1992-93 ರಲ್ಲಿ 405 ಕ್ಕೆ ಹೆಚ್ಚಳಗೊಂಡ ಬಗ್ಗೆ 
ವರದಿಯಾಗಿದೆ. ಸಹಕಾರಿ ಇಲಾಖೆಯ ವರದಿ ತಿಳಿಸುವಂತೆ 1988 ರಲ್ಲಿ ಈ ಸಂಸ್ಥೆಗಳು ಸಂಗ್ರಹಿಸಿದ ಠೇವಣಿಗಳು ರೂ. 80.31 
ಲಕ್ಷ ಆಗಿದ್ದರೆ, ನೀಡಿದ ಸಾಲ ಮುಂಗಡಗಳು ರೂ. 127.83 ಲಕ್ಷ ಎಂದು ತಿಳಿದು ಬರುವುದು; 1990 ರಲ್ಲಿ ಇವುಗಳ ಹೊಂದಿದ್ದ 
ಠೇವಣಿ ಮತ್ತು ನೀಡಿದ ಸಾಲಗಳು ಅನುಕ್ರಮವಾಗಿ ರೂ. 127.91 ಲಕ್ಷ: ಮತ್ತು ರೂ. 196.45 ಲಕ್ಷ ಆಗಿದ್ದವು; 1992 ರಲ್ಲಿ 
ಹಣಕಾಸು ನಿಗಮಗಳು ಸಂಗ್ರಹಿಸಿದ್ದ ಠೇವಣಿಗಳು ರೂ. 207.21 ಲಕ್ಷ ಆಗಿದ್ದರೆ ಅವುಗಳ ವಿನಿಯೋಗ ರೂ. 282.90 ಲಕ್ಷ 
ಎಂದು ವರದಿಯಾಗಿದೆ. ಇದರ ಹಿಂದಿನ ವರ್ಷದ (1991) ಅಂಕಿ ಅಂಶಗಳು ಅನುಕ್ರಮವಾಗಿ ರೂ. 155.99 ಮತ್ತು ರೂ. 
429.38 ಲಕ್ಷ ಎಂದು ವರದಿಯಾಗಿದೆ. ಜಿಲ್ಲೆಯ ಹಣಕಾಸು ಸಂಸ್ಥೆಗಳಲ್ಲಿ ಬಹುಪಾಲು ವಾಣಿಜ್ಯ ಕೇಂದ್ರಗಳಾದ ಹುಬ್ಬಳ್ಳಿ-ಧಾರವಾಡ, 
ಗದಗ, ಹಾವೇರಿ, ರಾಣೆಬೆನ್ನೂರು, ನರಗುಂದ, ಶಿಗ್ಗಾಂವಿ ಮುಂತಾದವುಗಳಲ್ಲಿ ಕೇಂದ್ರೀಕೃತವಾಗಿವೆ. ಇಂಥ ಒಂದು ಸಂಸ್ಥೆಯ 
ಕಾರ್ಯಾಚರಣೆಯನ್ನು ಈ ಕೆಳಗೆ ಕೊಡಲಾಗಿದೆ. 


(ಶ್ರಿ ಮೃತ್ಯುಂಜಯ ಫೈನಾನ್ಸ್‌ ಕಾರ್ಪೋರೇಶನ್‌, ಧಾರವಾಡ 


ಈ ಹಣಕಾಸು ಸಂಸ್ಥೆಯನ್ನು ಭಾರತೀಯ ಪಾಲುಗಾರಿಕೆ ಕಾನೂನು 1932 ರ ಅನ್ನಯ 1987 ರಲ್ಲಿ ಪ್ರಾರಂಭಿಸಲಾಯಿತು. 
ಸಂಸ್ಥೆಯ ಪಾಲು ಬಂಡವಾಳ ರೂ. 90,000 (1994). ಈ ಸಂಸ್ಥೆಯ ಪಾಲುದಾರರಲ್ಲಿ ಬಹುಪಾಲು ಸ್ಥಳೀಯ ದಲಾಲರು 
ಹಾಗೂ ವ್ಯಾಪಾರವ್ಪತ್ತಿಗೆ ಸೇರೆದವರು. ಅವರ ವೈಯಕ್ತಿಕ ಪ್ರಭಾವದಿಂದ ಮತ್ತು ಇತರೇ ಗ್ರಾಹಕ ವರ್ಗದ ಪ್ರೋತ್ಸಾಹದಿಂದ ಸಂಸ್ಥೆಯು 
ಆರ್ಥಿಕವಾಗಿ ಭದ್ರತೆಯನ್ನು ಹೊಂದಿರುವುದು. ಈ ಸಂಸ್ಥೆಯ ವತಿಯಿಂದ ವ್ಯಾಪಾರಸ್ಥರಿಗೆ ವ್ಯಾಪಾರ ಮತ್ತು ವಾಣಿಜ್ಯದ ಅಭಿವೃದ್ಧಿಗೆ, 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 379 


ರೈತರಿಗೆ ಬೀಜ, ಗೊಬ್ಬರ ಕೊಳ್ಳಲು, ಸಣ್ಣಪುಟ್ಟ ವ್ಯಾಪಾರಸ್ಥರಿಗೆ, ಚಿಕ್ಕ ಉದ್ಯಮದಾರರಿಗೆ, ಸಂಘಟಿತ ವಲಯದ ಮತ್ತು ಸರಕಾರಿ 
ನೌಕರರಿಗೆ ಸೂಕ್ತ ಆಧಾರದ ಮೇಲೆ ಸಾಲ ನೀಡಲಾಗುವುದು. ಗ್ರಾಹಕರಲ್ಲಿ ಅಲ್ಪ ಉಳಿತಾಯ ಮನೋಭಾವನೆಯನ್ನು ೬.4 
ಸಹಾಯಕವಾಗುವಂತೆ ಇತರೇ ಠೇವಣಿಗಳೊಂದಿಗೆ "ಪಿಗಿಯನ್ನೂ ಸಂಗ್ರಹಿಸಲಾಗುವುದು. ಗ್ರಾಹಕರಿಗೆ ಗೃಹ ಬಳಕೆಯ ವಸ್ತುಗಳನ್ನು 
| ಕೊಳ್ಳಲು ಸಹಾಯಕವಾಗುವಂತೆ ಸುಲಭ ಕಂತುಗಳ ಸಾಲವನ್ನು ಸಹ ನೀಡಲಾಗುವುದು. ಈ ಸಂಸ್ಥೆಯು ಪ್ರಮುಖವಾಗಿ ದಲಾಲಿ 
ವರ್ತಕರಿಂದ ಸ್ಥಾಪಿಸಲ್ಪಟ್ಟಿರುವುದರಿಂದ ಮತ್ತು ರೈತರಿಗೂ ದಲಾಲಿ ವರ್ತಕರಿಗೂ ನೇರವಾದ ವ್ಯಾಪಾರ ಸಂಬಂಧ ಇರುವುದರಿಂದ: 
ಸಾಲ ನೀಡಿಕೆ ಮತ್ತು ವಸೂಲಾತಿಯಲ್ಲಿ ಹೆಚ್ಚಿನ ತೊಂದರೆ ಕಾಣುವುದಿಲ್ಲ. ಸಂಸ್ಥೆಯು ತಾನು ನೀಡುವ ಸಾಲದ ಮೇಲೆ ಶೇ. 21 
ರಂತೆ ಬಡ್ಡಿಯನ್ನು ಪಡೆದರೆ, ಠೇವಣಿಗಳ ಮೇಲೆ ವಿವಿಧ ಅವಧಿಗೆ ಶೇ. 12 ರಿಂದ 16 ರವರೆಗೆ ಬಡ್ಡಿಯನ್ನು ನೀಡಲಾಗುವುದು. 
ಸಂಸ್ಥೆಯು ಇತ್ತೀಚಿನೆ ಐದು ವರ್ಷಗಳಲ್ಲಿ ಸಂಗ್ರಹಿಸಿದ ಠೇವಣಿ ಮತ್ತು ಸಾಲ ಮುಂಗಡಗಳು, ಈ ರೀತಿ ಇರುವವು. ಆವರಣದಲ್ಲಿ 
ಸೂಚಿಸಿರುವ ಅಂಕಿ ಅಂಶಗಳು ಸಾಲದ ಮೊಬಲಗನ್ನು ಲಕ್ಷ ರೂ.ಗಳಲ್ಲಿ ಸೂಚಿಸುವುದು. ಮಾರ್ಚ್‌ 1990- ಠೇವಣಿ ರೂ. 
11.45 ಹಾಲ ರೂ. 13.05); 1991- 14.63 (18.13); 1992- 17.10 (21.97), 1993- 22.67 (26.45); ಮತ್ತು 
1994- 34.22 (39.61). 


ದುರ್ಬಲ ವರ್ಗಗಳಿಗೆ ಆರ್ಥಿಕ ನೆರವು 


ಸಾತಂತ್ವಪೂರ್ವ ಮತು ನಂತರದ ದಶಕಗಳಲ್ಲಿ ಆರ್ಥಿಕ ದುರ್ಬಲ ವರ್ಗ, ಅದರಲ್ಲಿಯೂ ಸಾಲದ ಹೊರೆಯಿಂದ 
ವ ಎಂ ನಾ ಗಂ 
ಜರ್ಶುರಿತರಾದ ರೈತರಿಗೆ ಆರ್ಥಿಕ ನೆರವನ್ನು ಒದಗಿಸಲು ಸಹಕಾರಿಯಾಗುವಂತೆ ಸರ್ಕಾರವು ಹಲವಾರು ಪರಿಹಾರ ಕಾನೂನುಗಳನ್ನು 
ಜಾರಿಯಲ್ಲಿ ತಂದಿತು. ಅವುಗಳ ಪೈಕಿ ಮುಂಬಯಿ ಒಕ್ಕಲುತನ ಸಾಲಗಾರರ ಪರಿಹಾರ ಕಾಯಿದೆ 1939 ಬಹಳ ಪ್ರಮುಖವಾದುದು. 
ರಾಜ್ಯದ ಬಡರೈತರ ಮೇಲೆ ವಿಪರೀತವಾಗಿ ಹೇರಿದ ಸಾಲದ ಹೊರೆಯನ್ನು ಕಡಿಮೆ ಮಾಡಿ ಅದನ್ನು ಸುಲಭ ಕಂತುಗಳ ಮೂಲಕ 
ತೀರಿಸಲು ಅನುಕೂಲ ಮಾಡಿಕೊಡುವುದು ಈ ಕಾಯ್ದೆಯ ಮುಖ್ಯ ಉದ್ದೇಶವಾಗಿತ್ತು. 1942ರಲ್ಲಿ ಕೇವಲ ನವಲಗುಂದ ತಾಲೂಕಿಗೆ 
ಸೀಮಿತವಾದಂತೆ ಈ ಕಾನೂನನ್ನು ಜಾರಿಯಲ್ಲಿ ತರಲಾಯಿತು. 1945 ರಲ್ಲಿ ಗದಗ, ರೋಣ ತಾಲೂಕುಗಳಿಗೆ ಮತ್ತು ಮುಂಡರಗಿ, 
ನರಗುಂದ ಪೇಠಾಗಳಿಗೆ ಹಾಗೂ 1947 ರಲ್ಲಿ ವಿಲೀನಗೊಂಡ ಪ್ರದೇಶಗಳೂ ಸೇರಿದಂತೆ ಇಡೀ ಜಿಲ್ಲೆಗೆ ಅನ್ವಯಿಸಲಾಯಿತು. ಸದರಿ 
ಕಾನೂನಿನ ಅನ್ವಯ ಪರಿಹಾರ ಒದಗಿಸಲು “ಯಣ ಹೊಂದಾಣಿಕೆ” ಸಮಿತಿಗಳನ್ನು ರಚಿಸಲಾಯಿತು. ಈ ಕಾನೂನಿನ ವ್ಯಾಪ್ತಿಯಲ್ಲಿ 
ಗರಿಷ್ಠ ರೂ. 15,000 ರವರೆಗಿನ ಸಾಲದ ಹೊಂದಾಣಿಕೆಯನ್ನು ಮಾತ್ರ ಮಾಡಬಹುದಾಗಿತ್ತು. "ಅವಾರ್ಡ್‌' ಆದ ಪ್ರಕರಣ ಮೇಲೆ 
ಶೇ. 6 ಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಿಧಿಸಲು ಅವಕಾಶ ಇರಲಿಲ್ಲ. 1947 ರಲ್ಲಿ ಇಂತಹ ವಿವಾದಗಳನ್ನು ಸಿವಿಲ್‌ ಕೋರ್ಟ್‌ 
K 1 ಡಿ 
(ದವಾಣಿ ಕೋರ್ಟ)ಗಳಿಗೆ ವರ್ಗಾಯಿಸಲಾಯಿತು. ಯಣಹೊಂದಾಣಿಕೆ ಬೋರ್ಡುಗಳು ರದ್ದಾದವು. ಈ ಕಾಯಿದೆಯ ಅನ್ವಯ 
1942 ರಿಂದ 1952 ರವರೆಗೆ ಜಿಲ್ಲೆಯಾದ್ಯಂತ 52,706 ಸಾಲಗಾರರು ಮತ್ತು ಸಾಹುಕಾರರು ಸಾಲ ಹೊಂದಾಣಿಕೆ ಮಂಡಳಿಗಳಿಗೆ 
(ಡೆಟ್‌ ಎಡ್‌ ಜೆಸ್ಪಮೆಂಟ್‌ ಬೋರ್ಡ್‌') ಮತ್ತು ದಿವಾಣಿ ಕೋರ್ಟ್‌ಗಳಿಗೆ ಅರ್ಜಿ ಮಾಡಿಕೊಂಡಿದ್ದರು. ಅವುಗಳ ಪೈಕಿ 51,845 
ಅರ್ಜಿಗಳು ನಿರ್ಣಯಿಸಲ್ಪಟ್ಟವು. ಈ ಎಲ್ಲ ಅರ್ಜಿಗಳ ವ್ಯವಹಾರದ ಮೊತ್ತ ರೂ. 3.95 ಕೋಟಿ ಎಂದು ವರದಿಯಾಗಿದೆ. ಈ 
ಮೆವ ವ ಹೆ ವ ೦ಡ ಒಕ್ಕಲಿಗರಿಗೆ 
ಪೈಕಿ' ರೂ. 57.22 ಲಕ್ಷದಷ್ಟು ಸಾಲವನ್ನು ಕಡಿಮಿ ಮಾಡಲಾಯಿತು ಮತ್ತು ಸಾಲವನ್ನು ಹೊಂದಾಣಿಕೆ ied | ಲಿ 
ಹಣಕಾಸಿನ ನೆರವನ್ನು ಒದಗಿಸಲು ಸಹಕಾರಿ ಸಂಘಗಳು, ಸರ್ಕಾರದ ತಗಾಯಿಸಾಲ ಮತ್ತು ಅಧೀಕೃತ ಸಾಹುಕಾರರಿಂದ ಸಾಲ 


ಕೊಡಿಸುವ ವ್ಯವಸ್ಥೆಯನ್ನು ಮಾಡಲಾಯಿತು. 
ತಗಾಯಿ ಸಾಲ: ಸರ್ಕಾರವು ರೈತರಿಗೆ ಭೂ ಸುಧಾರಣಾ ಸಾಲಗಳ ಕಾನೂನಿನ ಅನ್ಹಯ ಬಹಯ ಎತ ರಳ 
ಸಾಲ, ವ್ಯವಸಾಯಗಾರರ ಸಾಲ, ಕಾನೂನಿನ ಅನ್ವಯ py ಮತ್ತು ನಷ್ಟ ಗೂ ಇಷ ಅತ್‌ | ಜ್ಯ 
(ಕಗಾಯಿ) ಸಾಲಗಳನ್ನು ನೀಡುತ್ತಿತ್ತು. «ಹೆಚ್ಚು ಆಹಾರ ಬೆಳೆಯಿರಿ ಆಂದೋಲನದ ಅನ್ವಯ ಈ ಸಾಲಕ್ಕೆ ಸ 
ಸಲಾಯಿತು. 1946-47 ರಿಂದ 1949-50 ರ ಅವಧಿಯಲ್ಲಿ ಜಿಲ್ಲೆಯಲ್ಲಿ ನೀಡಲಾದ ತಗಾಯಿಸಾಲ ೨ 
ee ಈ ರೀತಿ ಇರುವುದು: (ಆವರಣದಲ್ಲಿಯ ಅಂಕಿಗಳು ವಸೂಲಾತಿಯನ್ನು ಸೂಚಿಸುತ್ತವೆ). 1946-47: 
ಸದರಿ ವಷ 


380 ಧಾರವಾಡ ಜಿಲ್ಲೆ 


ರೂ. 5.40ಲಕ್ಷ ಛೂ. 46,600); 1947-48: ರೂ. 5.22 ಲಕ್ಷ (ರೂ. 1.30 ಲಕ್ಷ; 1948-49: ರೂ. 9.68 ಲಕ್ಷ ಛೂ. 
4.16 ಲಕ್ಷ; 1949-50: ರೂ. 17.45 ಲಕ್ಷ ಛೂ. 3.78 ಲಕ್ಷ). 


ಇತ್ತೀಚಿನ ದಶಕಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕಡು ಬಡವರಿಗೆ ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳ ಮೂಲಕ ಹಣಕಾಸಿನ 
ಮತ್ತು ಇತರ ನೆರವನ್ನು ಒದಗಿಸಲು ಸರಕಾರಗಳು ಹಲವಾರು ಯೋಜನೆಗಳನ್ನು ರೂಪಿಸಿವೆ. ಸಾರ್ವಜನಿಕ ವಲಯದ ಬ್ಯಾಂಕುಗಳು, 
ಗ್ರಾಮೀಣ ಬ್ಯಾಂಕುಗಳು ಮತ್ತು ಇತರೇ . ಬ್ಯಾಂಕುಗಳು 1973 ರಿಂದ ವ್ಯತ್ಯಸ್ತ ಬಡ್ಡಿ ಸಾಲದ ಯೋಜನೆ (ಡಿ.ಐ.ಆರ್‌)ಯನ್ನು 
ಅಳವಡಿಸಿಕೊಂಡು, ಗುರುತಿಸಲಾದ (ಆಯ್ಕೆ ಮಾಡಿದ) ಕಡುಬಡವರಿಗೆ ಸಾಲ ಸೌಲಭ್ಯವನ್ನು ಒದಗಿಸುತ್ತಿವೆ. ಈ ಯೋಜನೆಯ 
ಮುಖ್ಯ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ವರ್ಗ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳು, ಧಾರವಾಡ ಜಿಲ್ಲೆಗೆ ಸೀಮಿತವಾದಂತೆ 
2.5 ಎಕರೆ ನೀರಾವರಿ ಭೂಮಿ ಅಥವಾ 7ಎಕರೆ ಒಣಬೇಸಾಯದ ಭೂಮಿ ಹೊಂದಿದ ಸಣ್ಣ ಮತ್ತು ಅತೀ ಸಣ್ಣ ಬೇಸಾಯಗಾರರು, 
ಗ್ರಾಮೀಣ ಕುಶಲಕರ್ಮಿಗಳಿಗೆ ಹಾಗೂ ಜೀತ ವಿಮುಕ್ತರಿಗೆ. ಆರ್ಥಿಕ ಪೋಷಣೆಯ ನೆಲಗಟ್ಟನ್ನು ಒದಗಿಸುವುದು. ಅರಂಭದಲ್ಲಿ 
ಗ್ರಾಮೀಣ ಪ್ರದೇಶದಲ್ಲಿ ವಾರ್ಷಿಕ ರೂ. 2,000ಮತ್ತು ನಗರ ಪ್ರದೇಶದಲ್ಲಿ ರೂ. 3000ಆದಾಯಗಳ ಒಳಗೆ ಇದ್ದ ಫಲಾನುಭವಿಗಳ 
ಆದಾಯ ಮಿತಿಯನ್ನು ಕ್ರಮೇಣ ಹೆಚ್ಚಿಸುತ್ತ ಈಗ ನಗರ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ರೂ. 6,400 ಮತ್ತು ಮಹಾನಗರಗಳಲ್ಲಿ 
ರೂ. 7,200 ಕ್ಕೆ ಏರಿಸಲಾಗಿದೆ. ಈ ಸಾಲಕ್ಕೆ ಬ್ಯಾಂಕುಗಳು ವಿಧಿಸುವ ಬಡ್ಡಿದರ ಕೇವಲ ಶೇ. 4. ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕ್‌ 
(ಲೀಡ್‌ ಬ್ಯಾಂಕ್‌) ವರದಿ ಮಾಡಿರುವಂತೆ ಈ ಜಿಲ್ಲೆಯಲ್ಲಿ 1992 ರ ಮಾರ್ಚ್‌ ಕೊನೆಯಲ್ಲಿ ದುರ್ಬಲ ವರ್ಗಗಳಿಗೆ ನೀಡಿದ್ದ 
ಒಟ್ಟು ಬ್ಯಾಂಕ್‌ ಸಾಲ ರೂ. 12,345.12 ಲಕ್ಷ ಆದ್ಯತಾ ವಲಯದ ಒಟ್ಟು ಸಾಲದ ಶೇ. 38.5 ರಷ್ಟು ಇದಾಗಿತ್ತು ಅದೇ ವರ್ಷ 
ವ್ಯತ್ತಸ್ತ ಬಡ್ಡಿ ದರದ ಅನ್ವಯ ನೀಡಲಾದ ಒಟ್ಟು ಸಾಲ ರೂ. 329 ಲಕ್ಷ (ಓಟ್ಟು ಸಾಲದ ಶೇ. 0.68 ರಷ್ಟು) (ಛಾರತೀಯ 
ರಿಸರ್ವ್‌ ಬ್ಯಾಂಕ್‌ ನಿಯಮಾನುಸಾರ ನೀಡಬೇಕಾದ ಸಾಲ ಒಟ್ಟು-ಸಾಲದ ಶೇ. ಒಂದು). ವರದಿಯ ವರ್ಷದ (1992) ಕೊನೆಯಲ್ಲಿ 
ಪರಿಶಿಷ್ಟ ಜಾತಿ'ಪರಿಶಿಷ್ಟ ಪಂಗಡಗಳಿಗೆ ಬ್ಯಾಂಕಿಂಗ್‌ ಸಂಸ್ಥೆಗಳು ನೀಡಿದ ಸಾಲದ ಮೊತ್ತ ರೂ. 1,534.04 ಲಕ್ಷ ಎಂದು ತಿಳಿದು 

ಜಿಲ್ಲಾ ಪತ್ತಿನ ಯೋಜನೆ (1993-94) ವರದಿ ಮಾಡುವಂತೆ 1993-94 ರಲ್ಲಿ ಸುಮಾರು 27 ಜನ ಫಲಾನುಭವಿಗಳಿಗೆ 
" ರೂ. 88,000 ಸಾಲ ನೀಡುವ ಗುರಿಯನ್ನು ಹಾಕಿಕೊಳ್ಳಲಾಗಿತ್ತು. 

ಜೀತಪದ್ಧತಿ: ರಾಜ್ಯದ ಇತರೇ ಜಿಲ್ಲೆಗಳಲ್ಲಿ ರೂಢಿಯಲ್ಲಿ ಇದ್ದಂತೆ ವ್ಯವಸಾಯ ಪ್ರಧಾನವಾದ ಈ ಜಿಲ್ಲೆಯಲ್ಲಿಯೂ 
ಬಹುಹಿಂದಿನಿಂದಲೂ ವಿವಿಧ ಬಗೆಯ ಜೀತ ಪದ್ಧತಿಗಳು ರೂಢಿಯಲ್ಲಿ ಇದ್ದ ಬಗ್ಗೆ ಅಧೀಕೃತ ದಾಖಲೆಗಳು ಉಂಟು. ಬಹುಪಾಲು 
ಆರ್ಥಿಕ ಮುಗ್ಗಟ್ಟೇ ಜೀತಪದ್ಧತಿಯು ಬೆಳೆದು ಬು ಸಹಾಯಕವಾಗಿರುವುದನ್ನು ನಾವು ಇಂದಿಗೂ ಕಾಣಬಹುದು. 1884 ರ 
ಗ್ಯಾಸೆಟಿಯರ್‌ನಲ್ಲಿ ಜೀತದ ವಿವಿಧ ಬಗೆಗಳು, ಜೀತದಾಳುಗಳಿಗೆ ನೀಡುತ್ತಿದ್ದ ಕೂಲಿ, ಇತರ ಸೌಲಭ್ಯಗಳನ್ನು ಕುರಿತು ವಿವರಿಸಲಾಗಿದೆ. 
ಸಾಮಾನ್ಯವಾಗಿ ಅಂದಿನ ದಿನಮಾನಗಳಲ್ಲಿ ಜೀತದಾಳು ಒಂದು ನೂರು ರೂಪಾಯಿ ಸಾಲ ಪಡೆದರೆ ಅವನಿಗೆ ಸಾವುಕಾರನು 
ವಾಡಿಕೆಯಂತೆ ಊಟ, ಬಟ್ಟೆ, ಕಂಬಳಿ, ಮೆಟ್ಟು ಮುಂತಾದವುಗಳನ್ನು ಕೊಟ್ಟು ವಾಡಿಕೆಯಂತೆ ಐದು ವರ್ಷ ದುಡಿಯಿಸಿಕೊಂಡು 
ಸಾಲ ತೀರಿಸಿಕ್ಕೊಳ್ಳುತ್ತಿದ್ದನು. ಊಟ ಬಟ್ಟೆಯನ್ನು ನೀಡುವ ಕರಾರು ಇಲ್ಲದಿದ್ದಲ್ಲಿ (ಓಣಜೀತ) ಮೂರು ವರ್ಷಕ್ಕೆ ಜೀತದ ಅವಧಿಯು 
ಮುಗಿಯುತ್ತಿತ್ತು. ಜೀತದ ಅವಧಿಯಲ್ಲಿ ಸಾಲಕೊಟ್ಟವನು ತೀರಿಕೊಂಡರೆ ಅವನ ವಾರಸುದಾರರನ್ನು ಜೀತದಾಳಾಗಿ 
ದುಡಿಸಿಕೊಳ್ಳುತ್ತಿದ್ದರು. ಆದರೆ ಜೀತದಾಳು ಒಪ್ಪಂದದ ಕಾಲಾವಧಿ (ಮುದ್ದತು)ಯಲ್ಲಿ ತೀರಿದರೆ ಅವನ ವಾರಸುದಾರರು 
ದುಡಿಯಬೇಕೆಂಬ ನಿರ್ಬಂಧ ಇರಲಿಲ್ಲ ಜೀತದವನು ಮುದ್ದತಿನ ಒಳಗೆ ದುಡಿಯುವುದನ್ನು ಬಿಟ್ಟರೆ ಸಾಹುಕಾರರು ಫಿರ್ಯಾದಿ 
ಮಾಡಿ ತಮ್ಮ ಹಣವನ್ನು ವಸೂಲಿ ಮಾಡಿಕೊಳ್ಳುತ್ತಿದ್ದರು. ಆದರೆ ಸಿಎಲ್‌ ಕೋರ್ಟುಗಳು ಇಂತಹ ವಿಷಯಗಳನ್ನು ಮಾನ್ಯ 
ಮಾಡುತ್ತಿರಲಿಲ್ಲ. ಒಕ್ಕಲುತನದವರು ವಾಡಿಕೆಯಾಗಿ ತಮ್ಮ ಜಾತಿಯವರನ್ನೆ ಜೀತಕ್ಕೆ ಇಟ್ಟು ಕೊಳ್ಳುತ್ತಿದ್ದರು. ಯಜಮಾನನಿಗೆ ಗಂಡು 
ಮಕ್ಕಳಿಲ್ಲದಿದ್ದಲ್ಲ ಅನೇಕ ಸಂದರ್ಭಗಳಲ್ಲಿ ಜೀತದಾಳಿಗೆ ಮನೆ ಅಳಿಯನಾಗುವ ಯೋಗವೂ ಒದಗಿ ಬರಬಹುದಾಗಿತ್ತು. ಆದರೆ 
1884 ರ ಸುಮಾರಿಗೆ ಕೂಲಿಕಾರರಿಗೆ ಒಳ್ಳೆಯ ಕೂಲಿ ದೊರೆಯುತ್ತಿದ್ದುದರಿಂದ ಜೀತ ಪದ್ಧತಿಯು ಬರ ಬರುತ್ತಾ ಕಡಿಮೆ ಆಯಿತು 


ಬ್ಯಾಂಕಿಂಗ್‌, ಹಣಕಾಸು . ವ್ಯವಹಾರ ಮತ್ತು ವಾಣಿಜ್ಯ 381 


ಎಂದು ವಿವರಿಸಲಾಗಿದೆ. ಶ್ರಮಜೀವಿಗಳಲ್ಲದ ಇತರರೂ ಅಂದರೆ ಕಾರಕೂನರು, ಲೆಕ್ಕ ಬರೆಯುವವರು ಮುಂತಾದವರು ನಗರ 
ಪ್ರದೇಶಗಳ ದಲಾಲರಲ್ಲೂ ದೊಡ್ಡ ದೊಡ್ಡ ವರ್ತಕರಲ್ಲೂ ಜೀತ ಮಾಡುತ್ತಿದ್ದರು. 


ಜೀತ ಪದ್ಧತಿ ನಿರ್ಮೂಲನಾ ಕಾನೂನು: ಪ್ರಪ್ರಥಮವಾಗಿ 1843 ರಲ್ಲಿ ಬ್ರಿಟಿಷ್‌ ಸರ್ಕಾರವು ಗುಲಾಮಗಿರಿಯನ್ನು ಕಾನೂನಿನ 
ಅನ್ವಯ ನಿರ್ಮೂಲನ ಮಾಡಲು ಪ್ರಯತ್ನ ಪಟ್ಟರೂ ಅದೂ ಬೇರೆ ಬೇರೆ ರೂಪಗಳಲ್ಲಿ ಮುಂದುವರಿಯಿತು. ಅದರಲ್ಲಿ 


ಜೀತಪದ್ಧತಿಯೂ ಒಂದು. 1860 ರ ಒಪ್ಪಂದ ಉಲ್ಲಂಘನಾ ಕಾನೂನು ಸ್ವಲ್ಪಮಟ್ಟಿಗೆ ಜೀತ ಪದ್ಧತಿಯು ಮುಂದುವರೆಯಲು 
ಸಹಾಯಕವಾಯಿತು. 


ಸ್ವಾತಂತ್ರ್ಯಾನಂತರ ಪ್ರಪ್ರಥಮವಾಗಿ 1976 ರಲ್ಲಿ ಕೇಂದ್ರ ಸರ್ಕಾರವು ಜೀತ ನಿರ್ಮೂಲನಾ ಕಾನೂನನ್ನು ಜಾರಿಯಲ್ಲಿ ತಂದಿತು. 
ಈ ಕಾನೂನಿನ ಅನ್ವಯ ಜೀತ ನಿರತರನ್ನು ಮುಕ್ತಗೊಳಿಸಲಾಯಿತಲ್ಲದೇ ಅವರು ಪಡೆದಿದ್ದ ಸಾಲದ ಹಣ ಮತ್ತು ಅದರ ಮೇಲಿನ 
ಬಡ್ಡಿಯನ್ನು ಸಂಪೂರ್ಣವಾಗಿ ವಜಾ ಮಾಡಲಾಯಿತು. ಜೀತ ವಿಮುಕ್ತರ ಪುನರ್‌ ವಸತಿ ಯೋಜನೆಯ ಅಡಿಯಲ್ಲಿ ಕೇಂದ್ರ ಮತ್ತು 
ರಾಜ್ಯ ಸರ್ಕಾರಗಳು ಅನೇಕ ಆರ್ಥಿಕ ಸಹಾಯ ಯೋಜನೆಗಳನ್ನು ಹಾಕಿಕೊಂಡಿವೆ. ರಾಷ್ಟ್ರೀಕೃತ ಬ್ಯಾಂಕುಗಳು ಜೀತ ವಿಮುಕ್ತರಿಗೆ 
ಪುನರ್‌ ವಸತಿ ಯೋಜನೆಯ ಅಡಿಯಲ್ಲಿ ತಲಾ ರೂ. 6,250 ಮೊತ್ತದಲ್ಲಿ ಹೈನದ ದನಗಳ ಪೂರೈಕೆ, ಕುರಿ, ಕೋಳಿ, ಹಂದಿಸಾಕಣೆ, 
ಎತ್ತು ಚಕ್ಕಡಿ (ಬಂಡಿ)ಗಳ ಖರೀದಿ, ಕೈಕಸಬುಗಳ ಪ್ರಾರಂಭ ಮುಂತಾದ ಸ್ವಯಂ ಉದ್ಯೋಗಗಳಿಗೆ ಆದಾಯ ಮೂಲದ ಸಾಮಗ್ರಿಗಳನ್ನು 
ಒದಗಿಸುವ ಮೂಲಕ ಅವರಿಗೆ ಪುನರ್‌ ವಸತಿ ಒದಗಿಸುತ್ತವೆ. ಜೀತದಾಳುಗಳ ಪುನರ್‌ ವಸತಿ ಯೋಜನೆಯ ಅಡಿಯಲ್ಲಿ ರಾಜ್ಯ 
ಸರ್ಕಾರ ಮಾಡುವ ವೆಚ್ಚದಲ್ಲಿ ಅರ್ಧದಷ್ಟನ್ನು `ಕೇಂದ್ರ ಸರ್ಕಾರ 1979-80 ರಿಂದ ಭರಿಸುತ್ತಿದೆ. ಜೀತದಾಳುಗಳನ್ನು ಗುರುತಿಸಿ 
ಅವರಿಗೆ ಪುನರ್‌ ವಸತಿ ಒದಗಿಸುವ ಕೆಲಸವನ್ನು ಈಗ ಜಿಲ್ಲಾ ಪಂಚಾಯತಿಗಳ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತಿಗಳಿಗೆ, 
ತಾಲೂಕು ಪಂಚಾಯತಿಗಳಿಗೆ ವಹಿಸಲಾಗಿದೆ. ಜೀತ ಪದ್ಧತಿಯನ್ನು ಆಚರಿಸುವುದು, ಜೀತಕ್ಕೆ ಮುಂಗಡ ಹಣ ನೀಡುವುದು, ಈ 
ಪದ್ಧತಿಯನ್ನು ಪ್ರೋತ್ಸಾಹಿಸುವುದು ಮುಂತಾದವುಗಳು ಕಾನೂನಿನ ಅನ್ಹಯ ಶಿಕ್ಷಾರ್ಹ ಅಪರಾಧಗಳೆಂದು ಸಾರಲಾಗಿದೆ. ಇಂತಹ 
ಅಪರಾಧಗಳಿಗೆ ಎರಡು ಸಾವಿರ ರೂಪಾಯಿ ವರೆಗೆ ದಂಡ ಮತ್ತು ಮೂರು ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ. 
ಜಿಲ್ಲಾಧಿಕಾರಿಗಳು ವರದಿ ಮಾಡಿರುವಂತೆ ಈ ಜಿಲ್ಲೆಯಿಂದ ಇತ್ತೀಚೆನ ವರ್ಷಗಳಲ್ಲಿ ಯಾವುದೇ ಜೀತದ ವರದಿಯಾಗಿರುವುದಿಲ್ಲ 


ಎಂದು ತಿಳಿದು ಬರುವುದು. 


ಕರ್ನಾಟಕ ಜಣ ಪರಿಹಾರ ಕಾನೂನು 1976: ಹೊರಲಾರದ ಸಾಲದ ಹೊರೆಯಿಂದ ನರಳುತ್ತಿದ್ದ ಸಣ್ಣ ಭೂ 
ಹಿಡುವಳಿದಾರರು, ಭೂರಹಿತ ಬೇಸಾಯ ಕಾರ್ಮಿಕರು, ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಸಾಲ ಮುಕ್ತರನ್ನಾಗಿ ಮಾಡುವ 
ಮೂಲಕ ಪರಿಹಾರವನ್ನು ಒದಗಿಸುವ ಸದುದ್ದೇಶದಿಂದ ರಾಜ್ಯ ಸರ್ಕಾರವು 1976 ರಲ್ಲಿ ಕರ್ನಾಟಕ ಯಣ ಪರಿಹಾರ ಕಾನೂನನ್ನು 
ಜಾರಿಯಲ್ಲಿ ತಂದಿತು. ಭಾರತದಲ್ಲಿ ಈ ರೀತಿ ದುರ್ಬಲರಿಗೆ ಪರಿಹಾರ ಒದಗಿಸುವಲ್ಲಿ ಕರ್ನಾಟಕವು ಮೊದಲನೆಯದಾಗಿತ್ತು. ಈ 
ಕಾನೂನಿನ. ಅನ್ವಯ ಪರಿಹಾರ ಪಡೆಯಲು ವ್ಯಕ್ತಿಯ ವಾರ್ಷಿಕ ಆದಾಯ ಮಿತಿಯನ್ನು (15 ನವೆಂಬರ್‌ 1979 ರಿಂದ) ರೂ. 
4,800 ರ ವರೆಗೆ ಹೆಚ್ಚಿಸಲಾಯಿತು. ಆರಂಭದಲ್ಲಿ ಆದಾಯ ಮಿತಿ ರೂ. 2,400 ಇತ್ತು. ಈ ಕಾಯಿದೆಯ ಜಾರಿಯ ಅನ್ಹಯ 


ಮೇಲೆ ತಿಳಿಸಿದ ವರ್ಗದ ಸಾಲಗಾರರಿಂದ ಸಾಲದ ಮೊತ್ತ ಹಾಗೂ ಬಡ್ಡಿಯನ್ನು ಮರಳಿ ಪಡೆಯುವ ಅವಕಾಶಕ್ಕೆ ಸಾಲಿಗರು 
ಎರವಾದರಲ್ಲದೇ ಸಾಲಕ್ಕೆ ಆಧಾರವಾಗಿ (ತ್ರೆ ಇಟ್ಟುಕೊಂಡಿದ್ದ ಚರಾಚರ ಸ್ವತ್ತುಗಳನ್ನು ಸಾಲಗಾರರಿಗೆ ಮರಳಿ ಕೊಡಬೇಕಾಯಿತು. 
ಇದೂ ಅಲ್ಲದೇ, ಸಾಲಿಗರು ಸಿವಿಲ್‌ ವ್ಯಾಜ್ಯದ ಮೂಲಕ ಸಾಲ ಮರುಪಾವತಿಗಾಗಿ ಆ ಪಡೆದ ನ ಹಾಸನ 
ಆಜ್ಞೆ (ಡಿಕ್ರಿಗಳನ್ನು ಕಾಯಿದೆ ಜಾರಿ ಆದಂದಿನಿಂದ ಅಸಿಂಧು ಎಂದು ಸಾರಲಾಯಿತು. ಆದರೆ ಹ ಜ್‌ ವ್ಯಾ ರ್ಜ 
ಕೀಂದ್ರಸರ್ಕಾರ, ರಾಜ್ಯ ಸರ್ಕಾರ, ಸಾರ್ವಜನಿಕ ಕಂಪನಿಗಳು, ಸಹಕಾರಿ ಸಂಸ್ಥೆಗಳಿಂದ ಎರು 
ಹೊರಗಿಡಲಾಯಿತು ಎಂಬುದು ಗಮನಾರ್ಹ. ಈ ಕಾನೂನಿನ ಅಧಿನಿಯಮ 5 ರ ಅನ್ವಯ ಸಾಲಿಗನು ಬವ ಅ ವಾ 
ಸೊತನು ಮರಳಿ ಕೊಡುವಲ್ಲಿ ತಪ್ಪಿದರೆ ರೂ. ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಜಲಾನೆ ಮೂರು ತಿ ಪ 
x: ಶ್ನೆ ವರ್ಷದವರೆಗಿನ. ಜೈಲುವಾಸಕ್ಕೆ ಬಾದ್ಯನಾಗುತ್ತಿದ್ದನು. ಸದರಿ ಕಾನೂನನ್ನು 1981 ಡಿಸೆಂಬರ್‌ವರೆಗೆ ಶ್ರ 


ಮುಂದುವರೆಸಲಾಯಿತು. 


382 ಧಾರವಾಡ ಜಿಲ್ಲೆ 


ಜಿಲ್ಲಾಧಿಕಾರಿಗಳು ವರದಿ ಮಾಡುವಂತೆ ಪ್ರಾರಂಭದಿಂದ ಈ ಕಾನೂನನ್ನು ಹಿಂದಕ್ಕೆ ಪಡೆಯುವವರೆಗೆ ಜಿಲ್ಲೆಯಲ್ಲಿ ಪರಿಹಾರ 
ಕೋರಿ ಬಂದ ಟ್ಟು .ಅರ್ಜಿಗಳ ಸಂಖ್ಯೆ 952, ಪರಿಹಾರದ ಮೊತ್ತ ರೂ. 9 ಲಕ್ಷ; ಅವುಗಳ ಪೈಕಿ 509 ಅರ್ಜಿಗಳನ್ನು ರೂ. 
5,27 ಲಕ್ಷ ಪರಿಹಾರದೊಂದಿಗೆ ವಿಲೇವಾರಿ ಮಾಡಲಾಯಿತು. ತಿರಸ್ಕತವಾದ ಅರ್ಜಿಗಳ ಸಂಖ್ಯೆ 433 ಮತ್ತು ಅವುಗಳ ಮೊತ್ತ 
ರೂ. 3.73 ಲಕ್ಷ ಎಂದು ವರದಿಯಾಗಿದೆ. ಅರ್ಜಿದಾರರಲ್ಲಿ ಪರಿಶಿಷ್ಟ ಜಾತಿಪರಿಶಿಷ್ಟ ಪಂಗಡಗಳವರ ಸಂಖ್ಯೆ 50 ಮತ್ತು ನೀಡಿದ 
ಪರಿಹಾರ ಮೊತ್ತ ರೂ.34,389 ಮತ್ತು ಈ ವರ್ಗದ ಎಲ್ಲಾ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಯಿತು ಎಂದು ವರದಿಯಾಗಿದೆ. 


ವಾಣಿಜ್ಮ ಬ್ಯಾಂಕುಗಳು 


ಸುಸಂಘಟಿತ, ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳು ಪ್ರಾರಂಭವಾಗುವ ಪೂರ್ವದಲ್ಲಿ 17-18 ನೇ ಶತಮಾನದ ಅವಧಿಯಲ್ಲಿ 
ಪೇಶ್ವೆಯವರ ಆಡಳಿತ ಕಾಲದಲ್ಲಿ ಸಾಲದ ಮೇಲಿನ ಬಡ್ಡಿಯ ದರ ತಿಂಗಳಿಗೆ ಶೇ. 1ರಿಂದ 5 ರಂತೆ ವಿಧಿಸಲಾಗುತ್ತಿತ್ತು. ಅಲ್ಲದೇ 
ಖಾಸಗೀ ಸಾಲಿಗರು (ಸಾಹುಕಾರರು) ಸರ್ಕಾರಕ್ಕೂ ಕಷ್ಟದ ಸಮಯದಲ್ಲಿ ಸಾಲ ನೀಡುತ್ತಿದ್ದರು. ಇದಕ್ಕೆ ಪ್ರತಿಯಾಗಿ ಸರ್ಕಾರವು ಸದರಿ 
ವರ್ತಕರಿಗೆ ಭೂಕಂದಾಯ ವಸೂಲಿ ಮಾಡಲು ಕೆಲವು ಹಳ್ಳಿಗಳನ್ನು ಬಿಟ್ಟುಕೊಡುತ್ತಿತ್ತು. ಹಣದ ವ್ಯವಹಾರ ಹುಂಡಿಯ ಮೂಲಕ 
ನಡೆಯುತ್ತಿತ್ತು. ಸರ್ಕಾರದ ಹುಂಡಿಯನ್ನು "ವರಾತ' ಎಂದು ಕರೆಯುತ್ತಿದ್ದರು. ಹುಬ್ಬಳ್ಳಿಯಲ್ಲಿ ಇದ್ದ ಇಂಥ ಸಾಹುಕಾರರು ಬೆಂಗಳೂರು, 
ಪುಣೆ ಮುಂತಾದ ದೂರದ ಊರುಗಳಿಗೆ ಹುಂಡಿಗಳನ್ನು ಕೊಡುವಷ್ಟು ಸಮರ್ಥರಾಗಿದ್ದರು. ಬ್ರಾಹ್ಮಣರಲ್ಲಿ "ನಾಯಕ್‌' ಎಂಬ ಹೆಸರು 
ಅನೇಕ ಸಲ ಇಂಥ ಸಾಹುಕಾರ ವೃತ್ತಿಯನ್ನು ಸೂಚಿಸುತ್ತಿತ್ತು. ಬಹುಶಃ ಸರಕಾರಕ್ಕೆ ಸಾಲ ಕೊಟ್ಟು ಕೆಲವೊಂದು ಗ್ರಾಮಗಳ ಮೇಲೆ 
ಹೊಂದಿದ್ದ ಆರ್ಥಿಕ ಅಧಿಕಾರದಿಂದ ಈ ಉಪಾಧಿ ಬಂದಿರಬಹುದು. ಅನ್ಯ ಜಾತಿಯ ಸಾಹುಕಾರರೂ ಇದ್ದರು. ಹುಬ್ಬಳ್ಳಿಯ ಮೂರು 
ಸಾವಿರ ಮಠದ ದಾಖಲೆಗಳನ್ನು ಪರಿಶೀಲಿಸಿದಾಗ ಮಠವು ದೂರದ ಮುಂಬೈ ಮುಂತಾದ ಊರುಗಳ ವರ್ತಕರಿಗೆ ಸಾಲ ಕೊಟ್ಟಿದ್ದು 
ಕಂಡು ಬರುತ್ತದೆ. ಬೇರೆ ಮಠಗಳೂ ದೇವಾಲಯಗಳೂ ವ್ಯಾಪಾರೀ ಶ್ರೇಣಿಗಳೂ ಕಸಬುದಾರರ ಶ್ರೇಣಿ (ಕೊಟ್ಟಳಿ, ನಿಗಮ, ಇತ್ಯಾದಿ) 
ಈ ಲೇವಾದೇವಿ ವ್ಯವಹಾರವನ್ನು ಮಾಡುತ್ತಿದ್ದುದು ಶಾಸನಗಳಿಂದ ತಿಳಿಯುತ್ತದೆ. ದೇವಾಲಯಗಳಲ್ಲಿ ಧರ್ಮ ಕಾರ್ಯಗಳಿಗಾಗಿ ಇಟ್ಟ 
ನಗದು ಹಣದ ಬಡ್ಡಿಯಿಂದ ಈ ಸೇವೆಗಳಾಗುತ್ತಿದ್ದು ದೇವಾಲಯಗಳೂ ಮಠಗಳೂ ಶ್ರೇಣಿಗಳೂ ಈ ನಗದನ್ನು ಪಡೆದು ಬಡ್ಡಿಗೆ 


ಸಾಲ ಕೊಡುತ್ತಿದ್ದವು. 

ಕರ್ನಾಟಕದಲ್ಲಿ ಆಧುನಿಕ ಬ್ಯಾಂಕಿಂಗ್‌ ಉದ್ಯಮ ನಡೆದು ಬಂದ ಸುಮಾರು 13 ದಶಕಗಳ ಎವಿಧ ಹಂತಗಳ ಇತಿಹಾಸವನ್ನು 
ಗುರುತಿಸುವಲ್ಲಿ ದಕ್ಷಿಣ ಕನ್ನಡದಂತೆ, ಧಾರವಾಡ ಜಿಲ್ಲೆಯ ಕೊಡುಗೆಯೂ ವಿಶೇಷವಾದುದು. ಕರ್ನಾಟಕದಲ್ಲಿ ಖಾಸಗಿ ವಲಯದ 
ಪ್ರಪ್ರಥಮ ಎರಡು ಬ್ಯಾಂಕುಗಳು 1868 ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾದರೆ, ಅಂದು ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ 
ವಲಯದ ಅಂದರೆ “ಮುಂಬೈ ಪ್ರೆಸಿಡೆನ್ಸಿ ಬ್ಯಾಂಕಿನ” (1840 ಧಾರವಾಡ ಶಾಖೆಯನ್ನು ಜಿಲ್ಲಾ ಕೇಂದ್ರದಲ್ಲಿ 1863ರಲ್ಲಿ ಪ್ರಾರಂಭಿಸುವ 
ಮೂಲಕ ಜಿಲ್ಲೆಯಲ್ಲಿ ಸುಸಂಘಟಿತ, ಆಧುನಿಕ, ಬ್ಯಾಂಕಿಂಗ್‌ ಉದ್ಯಮದ ನಾಂದಿಯಾಯಿತು ಎಂದು ಹೇಳಬಹುದು. ಇದಾದ 
ನಂತರ ಅದೇ ' ಬ್ಯಾಂಕಿನ ಎರಡನೇಯ ಶಾಖೆಯನ್ನು 1870 ರಲ್ಲಿ ವಾಣಿಜ್ಯ ಚಟುವಟಿಕೆಗಳ ಕೇಂದ್ರವಾಗಿದ್ದ ಹುಬ್ಬಳ್ಳಿಯಲ್ಲಿ 
ತೆರೆಯಲಾಯಿತು. 


ಅಂದಿನ ಮುಂಬೈ ಕರ್ನಾಟಕದಲ್ಲಿ ಹುಬ್ಬಳ್ಳಿಯನ್ನು ಬಿಟ್ಟರೆ ಬೇರೆ ಕಡೆಗೆ ಬ್ಯಾಂಕಿಂಗ್‌ ವ್ಯವಹಾರ ಅಷ್ಟೊಂದು ಬಿರುಸಿನಿಂದ 
ನಡೆಯುತ್ತಿರಲಿಲ್ಲ, ಮುಂಬೈ ಕರ್ನಾಟಕದಲ್ಲಿ ಹುಬ್ಬಳ್ಳಿ “ಛೋಟಾ ಮುಂಬೈ” ಎಂದೇ ಪ್ರಸಿದ್ಧಿಯಾಗಿತ್ತು. ಹತ್ತಿಯ ವ್ಯಾಪಾರದ 
ಪಡಮೂಲೆಯ ಸ್ಥಳವಾಗಿತ್ತು. ಹುಬ್ಬಳ್ಳಿ-ಧಾರವಾಡಗಳಲ್ಲಿ ಮುಂಬೈ ಬ್ಯಾಂಕಿನ ಶಾಖೆಗಳನ್ನು ತೆರೆದ ಮುಖ್ಯ ಉದ್ದೇಶ ಹುಬ್ಬಳ್ಳಿಯ 
ಹತ್ತಿ ವರ್ತಕರಿಗೆ ಧಾರವಾಡ ಹತ್ತಿಯನ್ನು ಖರೀದಿಸುತ್ತಿದ್ದ ಮುಂಬೈ ವರ್ತಕರು ನೀಡುತ್ತಿದ್ದ ಹುಂಡಿಗಳನ್ನು ಸೋಡಿಯ ಮೇಲೆ 
ಖರೀದಿಸುವುದೇ ಆಗಿತ್ತು. ಇದೂ ಅಲ್ಲದೇ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದ ಈ ಭಾಗದ ಹೆಚ್ಚುವರಿ ಸಂಚಿತ ಹಣವನ್ನು 
ಮುಂಬೈಗೆ ಕಡಿಮೆ ಖರ್ಚಿನಲ್ಲಿ ವರ್ಗಾಯಿಸಲು ಮತ್ತು ಸೋವಿ ಬಡ್ಡಿಯ ಬ್ಯಾಂಕ್‌ ಸಾಲ ಒದಗಿಸುವ ಮೂಲಕ ಈ ಭಾಗದ 
ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುವುದಾಗಿತ್ತು. 


ಪ್ರಾರಂಭದಲ್ಲಿ ಇಲ್ಲಿಯ ಹತ್ತಿಯು ಮುಂಬೈಗೆ ಕಾರವಾರ, ಕುಮಟಾ, ಬಂದರುಗಳ ಮೂಲಕ ಸಾಗಾಟವಾಗುತ್ತಿತ್ತು. ವಿದೇಶಗಳಲ್ಲಿ 
ಈ ಹತ್ತಿಗೆ (ಅಮೆರಿಕನ್‌ ಕಾಟನ್‌) ಅಪಾರ ಬೇಡಿಕೆ ಇತ್ತು. ಇಲ್ಲಿಂದ ರಫ್ತಾಗುತ್ತಿದ್ದ ಹತ್ತಿಯನ್ನು “ಕುಮಟೀಕಾಟನ್‌' ಎಂದೇ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 383 


ಕರೆಯುತ್ತಿದ್ದರು. ಧಾರವಾಡ ಜಿಲ್ಲೆಯಿಂದ 1873-83 ರ ದಶಕದಲ್ಲಿ ವಾರ್ಷಿಕ ಸರಾಸರಿ 9,500 ಟನ್ನು (45 ಲಕ್ಷ ರೂ. ಮೌಲ್ಯದ) 
ಹತ್ತಿ ರಫ್ತಾಗುತ್ತಿತ್ತು. ಮುಂಬೈ ಮಾರುಕಟ್ಟೆಗೆ ಧಾರವಾಡ ಜಿಲ್ಲೆಯಿಂದ ಶೇ. 68 ಪ್ರಮಾಣದಷ್ಟು “ಅಮೇರಿಕನ್‌ ಹತ್ತಿ” ರಫ್ತಾಗುತ್ತಿತ್ತು 
-ಎಂದು ಹಳೆಯ ದಾಖಲಾತಿಗಳಿಂದ ತಿಳಿದು ಬರುವುದು. 


ಈಗಿನಂತೆ ಅಂದಿನ ಬ್ಯಾಂಕುಗಳ ವ್ಯವಹಾರದಲ್ಲಿ ವೈವಿಧ್ಯತೆ ಇರುತ್ತಿರಲಿಲ್ಲ, ಬ್ಯಾಂಕಿಂಗ್‌ ವ್ಯವಹಾರ ಕೇವಲ ಸೀಮಿತ ವರ್ಗಕ್ಕೆ 
ಒಳಪಟ್ಟಿತ್ತು. ಬ್ಯಾಂಕಿನ ಠೇವಣಿದಾರರಲ್ಲಿ ಹತ್ತಿಯ ವ್ಯಾಪಾರದಲ್ಲಿ ತೊಡಗಿದ್ದ ಯುರೋಪಿನ ಕಂಪನಿಗಳು ಮುಖ್ಯವಾಗಿದ್ದವು. ಅಂದಿನ 
ಅವುಗಳ ವಾರ್ಷಿಕ ವಹಿಪಾಟು ರೂ. 30 ರಿಂದ 40 ಲಕ್ಷವಾಗಿದ್ದರೆ, ಸ್ಥಳೀಯ ವ್ಯಾಪಾರಿಗಳಾಗಿದ್ದ ಲಿಂಗಾಯಿತರು, ಜೈನರು, 
ಬ್ರಾಹ್ಮಣರು, ಕೋಮಟಿಗಳು, ಮುಂತಾದವರು ವಾರ್ಷಿಕ ಸುಮಾರು 15ರಿಂದ 20 ಲಕ್ಷ ರೂಪಾಯಿಗಳ ವಹಿವಾಟು ನಡೆಸುತ್ತಿದ್ದರು. 
. ಮುಂಬೈಯ ಸುಮಾರು 8-10 ಕಂಪನಿಗಳು ಹುಬ್ಬಳ್ಳಿಯಲ್ಲಿದ್ದವು. ಅಂದಿನ ದಿನಗಳಲ್ಲಿ ಹತ್ತಿಯ ವ್ಯಾಪಾರದಲ್ಲಿ ಉಂಟಾಗುತ್ತಿದ್ದ ತೀವ್ರ 

ಏರಿಳಿತಗಳು ಜಿಲ್ಲೆಯ ಆರ್ಥಿಕ, ಸಾಮಾಜಿಕ ಜನಜೀವನದ ಮೇಲೆ ದಟ್ಟವಾದ ಪ್ರಭಾವ ಬೀರುವಷ್ಟು ಪರಿಣಾಮಕಾರಿಯಾಗಿದ್ದವು 
ಎಂಬುದನ್ನು ಹಳೆಯ ದಾಖಲಾತಿಗಳು ಸಮರ್ಥಿಸುತ್ತವೆ. ದೇಶದ ಇತರೆಡೆಯಂತೆ 1863-65ರ ಅಮೇರಿಕನ್‌ ಯಾದವೀ ಯುದ್ಧವು 
ಈ ಜಿಲ್ಲೆಯ ಬ್ಯಾಂಕಿಂಗ್‌ ಉದ್ಯಮವೂ ಸೇರಿದಂತೆ ಆರ್ಥಿಕ, ಸಾಮಾಜಿಕ ಜೀವನದ ಮೇಲೆ ಬಹು ಆಳವಾದ ಪರಿಣಾಮ ಬೀರಿತ್ತು 
ಅಧ್ಯಾಯ 2 ನೋಡಿ). ಈ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಹಣದ ಹೊಳೆ ಹರಿಯಿತು. ಶ್ರಿಮಂತ ರೈತರು (ಒಕ್ಕಲಿಗರು) ಎತ್ತಿನ 
ಕೊಂಬುಗಳಿಗೆ ಬಂಗಾರದ ಬಳೆಗಳನ್ನು ಟೋಡಣಸು) ತೊಡಿಸುವಷ್ಟು ಶ್ರಿಮಂತರಾದರು ಎಂದು ಹೇಳುವಲ್ಲಿ ಉತ್ಪ್ರೇಕ್ಷೆ ಇದ್ದರೂ 
ಹತ್ತಿಗೆ ಇದ್ದ ವಿಪುಲವಾದ ಬೇಡಿಕೆ, ಏರುತ್ತಿರುವ ಬೆಲೆಗಳು ತೀವ್ರಮಟ್ಟದ ಹಣದುಬ್ಬರವನ್ನುಂಟು ಮಾಡಿತ್ತು. ಹಣದುಬ್ಬರದ 
ಪರಿಣಾಮವಾಗಿ ಜಮೀನು, ಮನೆ ಮುಂತಾದ ಸಿರಾಸ್ಸಿಗಳ ಬೆಲೆಗಳು ಹೆಚ್ಚಾಗಿ ವಹಿವಾಟು ಹೆಚ್ಚಾಗಿ, ತಂಟೆ-ತಕರಾರುಗಳು ಹೆಚ್ಚಾದವು. 
ಬಹುಶಃ ಹಣದುಬ್ಬರದ ಈ ಅನಾಹುತದಿಂದಲೇ "ಹತ್ತಿ ಬಿತ್ತಿ ಹಾಳಾದರು' ಎಂಬ ನಾಣ್ಣುಡಿ ಈ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿರಬೇಕು. 


ಮುಂದಿನ ವರ್ಷಗಳಲ್ಲಿ ಹತ್ತಿಯ ವ್ಯಾಪಾರದಲ್ಲಿ ಅದ ಹಿಂಜರಿತದಿಂದ ಮುಂಬೈ ಬ್ಯಾಂಕಿನ ಧಾರವಾಡ ಶಾಖೆಯನ್ನು 15 
ವರ್ಷಗಳ ನಂತರ 1878ರಲ್ಲಿ ಮುಚ್ಚಿ ಅದರ ವಹಿವಾಟನ್ನು ಹುಬ್ಬಳ್ಳಿಯ ಶಾಖೆಗೆ ವರ್ಗಾಯಿಸಲಾಯಿತು. 1876-78ರ ಭೀಕರ 
ಬರಗಾಲದಲ್ಲಿ ಹುಬ್ಬಳ್ಳಿಯ ಶಾಖೆಯೂ ತುಂಬಾ ತೊಂದರೆಗೊಳಗಾಯಿತು. 


ಪ್ರಾರಂಭದ ಕೂಡು ಬಂಡವಾಳ ಸಂಸ್ಥೆಗಳು: 1860 ರ ನಂತರದ ದಶಕಗಳಲ್ಲಿ "ಪರಿಮಿತ' ಹೊಣೆಗಾರಿಕೆಯ 
ಅನುಕೂಲದೊಂದಿಗೆ ಪ್ರಾರಂಭವಾದ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಕೂಡು ಬಂಡವಾಳ ಸಂಸ್ಥೆಗಳು (ಜಾಯಿಂಟ್‌ ಸ್ಟಾಕ್‌ 
ಕಂಪನಿ'ಗಳು) ಬ್ಯಾಂಕಿಂಗ್‌ ವ್ಯವಹಾರದೊಂದಿಗೆ ಇತರೇ ಉತ್ಪಾದಕ, ಎತರಕ, ವಿಮೆ ಮುಂತಾದ ಪ ವರ 
ನಡೆಸುತ್ತಿದ್ದುದು ಸರ್ವಸಾಮಾನ್ಯವಾಗಿತ್ತು. ಕೇವಲ ಕೆಲವೊಂದು ಆಯ್ದ ಕಂಪನಿಗಳು ಮಾತ್ರ ಬ್ಯಾಂಕಿಂಗ್‌ ವ್ಯವಹಾರವನ್ನು ನಡೆಸುತ್ತಿದ್ದವು. 
ಅಂದಿನ ದಿನಗಳಲ್ಲಿ ಸರ್ಕಾರದ ಸೆಕ್ಕೂರಿಟಿಗಳಲ್ಲಿ ಯಾರೂ ಹಣವನ್ನು ತೊಡಗಿಸುತ್ತಿರಲಿಲ್ಲ. ಉಳಿತಾಯದ ಬ್ಯಾಂಕು ಖಾತೆಗಳಲ್ಲಿ 
ಸರ್ಕಾರಿ ನೌಕರರು ಮಾತ್ರ ಹಣ ಎನಿಯೋಗಿಸುತ್ತಿದ್ದರು. 1876ರ ಏಪ್ರಿಲ್‌ನಲ್ಲಿ “ಧಾರವಾಡ ವ್ಯಾಪಾರೋತ್ತೇಜಕ ಕಂ. ಎಂಬ 
ಹೆಸರಿನ ಸುಪ್ರಸಿದ್ಧ ಬಟ್ಟೆಯ ಆಮದು-ರಫ್ತು ಕಂಪನಿಯು ಧಾರವಾಡದಲ್ಲಿ ರೂ. 40,000 ಬಂಡವಾಳದೊಂದಿಗೆ ಷರ ಗರ: 
1883 ರಲ್ಲಿ ಅದು 143 ಜನ ಷೇರುದಾರರನ್ನು ಹೊಂದಿತ್ತು. ಅವರಲ್ಲಿ ಬಹುಪಾಲು (85) ಬ್ರಾಹ್ಮಣರು (ಸರ್ಕಾರಿ ಭಷ 
ಆಗಿದರು. ಮುಂದೆ 1877ರಲ್ಲಿ ಧಾರವಾಡ ಕಂಪನಿಯ ಶಾಖೆಯನ್ನು ಹುಬ್ಬಳ್ಳಿಯಲ್ಲಿ ತೆರಿಯಲಾಯಿತು. ಚಃ ರಲ್ಲಿ ಹುಬ್ಬಳ್ಳಿಯಲ್ಲಿ 
“ಹುಬ್ಬಳಿ ಕ್ಲಾಥ್‌ ಕಂಪನಿ'' ಎಂಬ ಸ್ವತಂತ್ರ ಕಂಪನಿಯನ್ನು ರೂ. 22,000 ಬರದ: ವಾ ಪಾ ಲ್‌ 1881 
ರಲ್ಲಿ ಹುಬ್ಬಳ್ಳಿಯಲ್ಲಿ "ಸದರ್ನ್‌ ಮರಾಠಾ ಸ್ಸಿನಿಂಗ್‌ ಅಂಡ್‌ ವೀವಿಂಗ್‌'' ಎಂಬ ಸಂಸ್ಥೆಯು ಚಾ ಲಕ್ಷ್ಮ ಹರಾ 
ಬಂಡವಾಳದೊಂದಿಗೆ ಪ್ರಾರಂಭಿಸಲ್ಪಟ್ಟಿತು (ಬಹಳ ದಿನಗಳ ವರೆಗೆ ಭಾರತ್‌ ಮಿಲ್‌ ಈಗ ಈ ಸ್ಯಾ ಗಿರಣಿ ಪ್ರಸಿದ್ಧ ಬ 
1882-83 ರಲ್ಲಿ ಹುಬ್ಬಳ್ಳಿ ಮತ್ತು ಗದಗನಲ್ಲಿ ಅನುಕ್ರಮವಾಗಿ “ರಾಬಟ್‌ಸನ್‌ ಬ್ರದರ್ಸ್‌ ಮತ್ತು ಕ್ರಿಸ್ಟಲ್‌ ಅಂಡ್‌ ಕಂ ನ 

ವ ಳು ಅಂದಿನ ದಿನಗಳಲ್ಲಿ ಷೇರುದಾರರಿಗೆ ಶೇ. 12ರಿಂದ 15ರ ವರೆ 

ಸಾವೂ ಗ Pl PAS ಚಾ ಳಲಿ ಹಣದ ವಿನಿಯೋಗ ಹೆಚ್ಚಾಗಿತ್ತು. ಮುಂಬ್ಳೆ 
ಡಿವಿಡೆಂಡ್‌ ನೀಡುತ್ತಿದ್ದುದರಿಂದ ವಾಣಿಜ್ಯ ಬ್ಯಾಂಕುಗಳಿಗಿಂತಲೂ ಇಂತಹ ಕಂಪನಿಗಳಲ್ಲಿ ಗಿತ್ತು ೈ 


ಕೆ — —— ದ — ರ 
ಬಾ ಹುಬಳಿ ಶಾಖೆಯನ್ನು 1881 ರಲ್ಲಿ ಮುಚ್ಚಿ ಪುನಃ 1882 ರಲ್ಲಿ ಪ್ರಾರಂಭ ಮಾಡಿ ಎರಡು ವರ್ಷದ ನಂತ 
ಪ್ರೆಸಿಡೆನ್ಸಿ ಬ್ಯಾಂಕಿನ ಹುಬ್ಬಳ್ಳಿ ರ್ಯ 


384 ಧಾರವಾಡ ಜಿಲ್ಲೆ 


1884 ರಲ್ಲಿ ಅಂತಿಮವಾಗಿ ಮುಚ್ಚಲಾಯಿತು. ಹೀಗೆ ಮುಂಬೈ ಪ್ರೆಸಿಡೆನ್ಸಿ ಬ್ಯಾಂಕಿನ ಈ ಜಿಲ್ಲೆಯ ಎರಡೂ ಶಾಖೆಗಳನ್ನು 
ಮುಚ್ಚಲಾಯಿತು. ಇದರಿಂದ ಬೆಳೆಯುತ್ತಿರುವ ವಾಣಿಜ್ಯ ವ್ಯವಹಾರಗಳ ಬೇಡಿಕೆಗಳನ್ನು ಪೂರೈಸಲು ಸಹಾಯಕವಾಗುವಂತೆ ಸ್ಥಳೀಯವಾಗಿ 
ಬ್ಯಾಂಕುಗಳು ಮೂಡಿಬರಲು ಮತ್ತು ಜಿಲ್ಲೆಯ ಹೊರಗಿನ ಬ್ಯಾಂಕುಗಳು ಇಲ್ಲಿ ತಮ್ಮ ಶಾಖೆಗಳನ್ನು ತೆರೆಯಲು ಅವಕಾಶವಾಯಿತು. 


ಬ್ಯಾಂಕಿಂಗ್‌ ಮತ್ತು ವಿಮೆ ಕಂಪನಿಗಳನ್ನು ಹೊರತುಪಡಿಸಿ ಈ ಜಿಲ್ಲೆಯಲ್ಲಿ 1951ರಲ್ಲಿ 37 ಸಾರ್ವಜನಿಕ ಕಂಪನಿಗಳು ಇದ್ದವು. : 
1900 ರವರೆಗೆ ಆರು ಹೊಸ ಕಂಪನಿಗಳು ನೋಂದಾಯಿಸಲ್ಪಟ್ಟವು, 1900ರಿಂದ 1940ರವರೆಗೆ ಮೂರು ಕಂಪನಿಗಳು, 1940 
ರಿಂದ 1950 ರವರೆಗೆ 24 ಹೊಸ ಕಂಪನಿಗಳು ನೋಂದಾಯಿಸಲ್ಪಟ್ಟವು. 


ಸ್ಥಳೀಯ ವಾಣಿಜ್ಯ ಬ್ಯಾಂಕುಗಳು: ಈ ಜಿಲ್ಲೆಯಲ್ಲಿ ಸಹಕಾರಿ ಚಳುವಳಿಯು ಪ್ರಾರಂಭದಿಂದಲೇ ಬಹು ವ್ಯಾಪಕವಾಗಿ ಮತ್ತು 
ಸ್ಪರ್ಧಾತಕ್ರ ಮನೋಭಾವನೆಯಿಂದ ಬೆಳೆದು ಬಂದಿರುವುದು. ಇದರಿಂದ ಸ್ಥಳೀಯ ಅಥವಾ ಹೊರಗಿನ ವಾಣಿಜ್ಯ ಬ್ಯಾಂಕುಗಳು 
ನಗರ ಪ್ರದೇಶದಲ್ಲಿ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸುವ ಹತ್ತಾರು ವರ್ಷ ಮೊದಲೇ ವ್ಯವಸಾಯೇತರ ಸಹಕಾರಿ ಬ್ಯಾಂಕುಗಳು 
ಈ ಜಿಲ್ಲೆಯ ಹಲವಾರು ಪಟ್ಟಣ ಪ್ರದೇಶಗಳಲ್ಲಿ ಮೂಡಿ ಬಂದಿರುವುದನ್ನು ಕಾಣಬಹುದು. ಆದಾಗ್ಯೂ ಸ್ಥಳೀಯ ವರ್ತಕರು, 
ಗಣ್ಯರು, ಸ್ವದೇಶೀ ಆಂದೋಲನದಿಂದ ಪ್ರಭಾವಿತರಾಗಿ ಈ ಶತಮಾನದ ಪ್ರಾರಂಭದಲ್ಲಿ ಕಂಪನಿಗಳನ್ನು ಪ್ರವರ್ತಿಸುವ ಮೂಲಕ 
ವಾಣಿಜ್ಯ ಬ್ಯಾಂಕುಗಳನ್ನು ಪ್ರಾರಂಭಿಸುವಲ್ಲಿ ಮುಂದಾದರು. ಭಾರತೀಯ ಕಂಪನಿಗಳ ಆಡಳಿತ ವರದಿ (1924-25) ತಿಳಿಸುವಂತೆ 
ಈ ಜಿಲ್ಲೆಯಲ್ಲಿ ನೋಂದಾಯಿಸಲ್ಪಟ್ಟ ಅತ್ಯಂತ ಹಳೆಯ ಬ್ಯಾಂಕಿಂಗ್‌ ಕಂಪನಿಯು ಮಾರ್ಚ್‌ 1922ರಲ್ಲಿ ಹುಬ್ಬಳ್ಳಿಯಲ್ಲಿನ “ವಾಯಿಕರ್‌ 
ಮತ್ತು ಕಂ” ಮತ್ತು ಧಾರವಾಡದಲ್ಲಿ ಜೂನ್‌ 1923 ರಲ್ಲಿ ಪ್ರಾರಂಭವಾದ "ಅಂಕಲಗಿ ಬ್ಯಾಂಕ್‌' ಪ್ರಮುಖವಾಗಿದ್ದವು. ಈ 
ಬ್ಯಾಂಕುಗಳು ಅಂದು ಹೊಂದಿದ್ದ ಷೇರು ಬಂಡವಾಳ ಅನುಕ್ರಮವಾಗಿ 30,000 ರೂ. ಮತ್ತು 7,200 ರೂ. ಎಂದು ತಿಳಿದು 
ಬರುವುದು. (ಅಂದಿನ ದಿನಗಳಲ್ಲಿ ಹಣದ ಲೇವಾದೇವಿ ಮಾಡುವ ವ್ಯಕ್ತಿಗಳು, ಸಂಸ್ಥೆಗಳು ತಮ್ಮ ಹೆಸರಿನೊಂದಿಗೆ, ಬ್ಯಾಂಕ್‌, ಬ್ಯಾಂಕರ್‌, 
ಬ್ಯಾಂಕಿಂಗ್‌ ಎಂಬ ಪದಗಳನ್ನು ಸೇರಿಸುವಲ್ಲಿ ಯಾವ ಕಾನೂನಿನ ತಡೆ ಇರಲಿಲ್ಲ). ಈ ಬ್ಯಾಂಕುಗಳ ಬಗ್ಗೆ ಮುಂದೆ ಹೆಚ್ಚಿನ 
ಮಾಹಿತಿಯು ತಿಳಿದು ಬರುವುದಿಲ್ಲ ಬಹುಶಃ ಇವು 1929-30ರ ಆರ್ಥಿಕ ಹಿಂಜರಿತದ ಅವಧಿಯಲ್ಲಿ ವಿಸರ್ಜನೆಗೊಂಡಿರಬಹುದು. 
ಹಳೆಯ ದಾಖಲೆಗಳಿಂದ ತಿಳಿದುಬಂದಿರುವಂತೆ ಪುಣೆ ಮೂಲದ “ಪೂನಾ ಬ್ಯಾಂಕ್‌(ಲಿ)” (1898) ತನ್ನ ಒಂದು ಶಾಖೆಯನ್ನು 
26.8.1924 ರ ಮೊದಲು ಧಾರವಾಡದಲ್ಲಿ ತೆರೆದಿತ್ತು ಎಂದು ತಿಳಿದು ಬರುವುದು. 'ಸದರಿ ಬ್ಯಾಂಕ್‌. 1924 ರಲ್ಲಿ ವಿಸರ್ಜನೆ 
ಗೊಂಡಿತು. ಅದೇ ವರ್ಷ (1924 ರಲ್ಲಿ ಧಾರವಾಡದಲ್ಲಿ ಮಧ್ವಬ್ಯಾಂಕ್‌ ಎಂಬ ಸಂಸ್ಥೆಯು ರೂ. ಒಂದು ಲಕ್ಷ ಅಧಿಕೃತ . 
ಬಂಡವಾಳದೊಂದಿಗೆ ನೋಂದಾಯಿಸಲ್ಪಟ್ಟರೂ ಅದು ಕಾರ್ಯರೂಪಕ್ಕೆ ಬರದೇ ಸ್ಥಗಿತಗೊಂಡಂತೆ ತೋರುವುದು. ಧಾರವಾಡದ 
ಅಂಕಲಗಿ ಬ್ಯಾಂಕ್‌ ಕನಿಷ್ಟ ಒಂದು ಆಣೆಯ ಠೇವಣಿಯನ್ನು ಸ್ವೀಕರಿಸಿದ ಮೂಲಕ ಈ ಭಾಗದಲ್ಲಿ (ಅಲ್ಪ ಉಳಿತಾಯ ಯೋಜನೆ) 
ಪಿಗ್ಮಿ ಡಿಪಾಜಿಟ್‌ ಯೋಜನೆಯನ್ನು ಪ್ರಾರಂಭಿಸಿತ್ತು. 


1924 ರ ನಂತರ ಪ್ರಾರಂಭವಾದ ಈ ಜಿಲ್ಲೆಯ ವಾಣಿಜ್ಯ ಬ್ಯಾಂಕುಗಳಲ್ಲಿ ಐತಿಹಾಸಿಕ ನಗರ ಹಾನಗಲ್‌ನಲ್ಲಿ 1929 ರಲ್ಲಿ 
ಪ್ರಾರಂಭವಾದ ಪ್ರಿ ಲಕ್ಷ್ಮೀಬ್ಯಾಂಕ್‌ ಪ್ರಮುಖವಾದುದು. ಸದರಿ ಶ್ರಿ ಲಕ್ಷ್ಮೀಬ್ಯಾಂಕು, ಭಾರತೀಯ ರಿಜರ್ವ ಬ್ಯಾಂಕ್‌ ಲೈಸನ್ಸನ್ನು 
ಮುಂದುವರಿಸದೇ ಇದ್ದುದರಿಂದ, 1956 ಸುಮಾರಿಗೆ ವಿಸರ್ಜನೆಗೊಂಡು ಫೈನಾನ್ಸ್‌ ಕಾರ್ಪೊರೇಷನ್‌ ಆಗಿ ಮುಂದುವರೆಯಿತು. 
ಮುಂದಿನ ವರ್ಷ (1930) ರಲ್ಲಿ ಹುಬ್ಬಳ್ಳಿಯಲ್ಲಿ "ಹುಬ್ಬ ಸಿಟಿ ಬ್ಯಾಂಕ್‌' ಪ್ರಾರಂಭಗೊಂಡು 36 ವರ್ಷಗಳ ಸೇವೆಯ ನಂತರ 
1966 ರಲ್ಲಿ ವಿಜಯ, ಬ್ಯಾಂಕ್‌ನೊಂದಿಗೆ ವಿಲೀನವಾಯಿತು. ವಿಲೀನ ಸಮಯದಲ್ಲಿ ಈ ಬ್ಯಾಂಕು ಕೊಣ್ಣೂರಿನಲ್ಲಿ ಒಂದು ಪೇ 
ಆಫೀಸನ್ನು ಹೊಂದಿತ್ತು. ಎರಡನೇ ಮಹಾಯುದ್ಧದ ನಂತರ 1946ರಲ್ಲಿ ಹುಬ್ಬಳ್ಳಿಯಲ್ಲಿ "ಬ್ಯಾಂಕ್‌ ಆಫ್‌ ಕರ್ನಾಟಕ' ಪ್ರಾರಂಭವಾಗಿ 
ಎರಡು ದಶಕಗಳ ಸೇವೆಯ ನಂತರ 1966 ರಲ್ಲಿ ಇಂದಿನ ಕರ್ನಾಟಕ ಬ್ಯಾಂಕ್‌ (ಲಿ) ನೊಂದಿಗೆ ಎಲೀನವಾಯಿತು. ಎಲೀನ 
ಪೂರ್ವದಲ್ಲಿ ಸದರಿಬ್ಯಾಂಕು ಈ ಜಿಲ್ಲೆಯ ಆರು ಶಾಖೆಗಳನ್ನು ಒಳಗೊಂಡಂತೆ ಒಟ್ಟು 14 ಶಾಖೆಗಳನ್ನು ಹೊಂದಿತ್ತು ಎಂದು 
ವರದಿಯಾಗಿದೆ. 


ಕಾ 


ಬ್ಯಾಂಕಿಂಗ್‌, ಹಣಕಾಸು. ವ್ಯವಹಾರ ಮತ್ತು ವಾಣಿಜ್ಯ 385 


ಹೊರನಾಡಿನ ಬ್ಯಾಂಕುಗಳು: ಬೆಳೆಯುತ್ತಿದ್ದ ಜಿಲ್ಲೆಯ ವಾಣಿಜ್ಯ ವ್ಯವಹಾರಗಳು ಅದರಲ್ಲಿಯೂ ವಿಶೇಷವಾಗಿ ಪ್ರಮುಖ 
ವಾಣಿಜ್ಯ ಕೇಂದ್ರಗಳಾದ ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ಬ್ಯಾಡಗಿ, ನರಗುಂದ, ರಾಣೆಬೆನ್ನೂರು ಮುಂತಾದ ಸ್ಥಳಗಳ 
ವರ್ತಕರ ಬೇಡಿಕೆಗಳನ್ನು ಪೂರೈಸಲು ಸಹಾಯಕವಾಗುವಂತೆ ಹಲವಾರು ಹೊರ ಜಿಲ್ಲೆಗಳ ವಿಶೇಷವಾಗಿ ದಕ್ಷಿಣ ಕನ್ನಡ ಮತ್ತು ಈ 
ಜಿಲ್ಲೆಯೊಂದಿಗೆ ನೇರ ವ್ಯಾಪಾರ ಸಂಬಂಧ ಹೊಂದಿದ್ದ ಮುಂಬಯಿ ಬೆಳಗಾವಿ, ಕಾರವಾರ, ಸಾಂಗಲಿ, ಮಿರಜ, ಸಾತಾರಾ, ಆ! 
ರಾಮದುರ್ಗ, ಮುಂತಾದ ಮೂಲದ ಬ್ಯಾಂಕುಗಳು ಈ ಜಿಲ್ಲೆಯ ಬ್ಯಾಂಕಿನ ವ್ಯವಹಾರದಲ್ಲಿ ಭಾಗಿಗಳಾದವು. 


ಸ್ವಾತಂತ್ರ್ಯ ಪೂರ್ವದ ಹಲವಾರು ದಶಕಗಳ ಮೊದಲೇ ದಕ್ಷಿಣ ಕನ್ನಡದ ಪ್ರಮುಖ ಬ್ಯಾಂಕುಗಳಾದ ಸಿಂಡಿಕೇಟ 1932 ರಲ್ಲಿ 
ಹುಬ್ಬಳ್ಳಿಯಲ್ಲಿ 1936 ರಲ್ಲಿ ಗದಗ ಮತ್ತು ಬ್ಯಾಡಗಿಗಳಲ್ಲಿ ಶಾಖೆಗಳನ್ನು ಪ್ರಾರಂಭಿಸುವ ಮೂಲಕ ಜಿಲ್ಲೆಯ ಬ್ಯಾಂಕಿಂಗ್‌ ನಕ್ಷೆಯಲ್ಲಿ 
ತನ್ನ ಸ್ಥಾನವನ್ನು ಪಡೆಯಿತು. ಅದರಂತೆ ಕೆನರಾ ಬ್ಯಾಂಕ್‌ 1935 ರಲ್ಲಿ ಹುಬ್ಬಳ್ಳಿಯಲ್ಲಿ 1936 ರಲ್ಲಿ ಧಾರವಾಡದಲ್ಲಿ ಶಾಖೆಗಳನ್ನು 
ಪ್ರಾರಂಭಿಸಿತು. ಕಾರ್ಪೊರೇಷನ್‌ ಬ್ಯಾಂಕ್‌ 1944 ರಲ್ಲಿ ಧಾರವಾಡದಲ್ಲಿ 1946 ರಲ್ಲಿ ಹಾವೇರಿಯಲ್ಲಿ ಶಾಖೆಗಳನ್ನು ತೆರೆದರೆ 
ಬೊಂಬಾಯಿ ಮೂಲದ ಸೆಂಟ್ರಲ್‌ ಬ್ಯಾಂಕ್‌ ಆಫ್‌ ಇಂಡಿಯಾ 1940 ರಲ್ಲಿ ಗದಗಿನಲ್ಲಿ 1942 ರಲ್ಲಿ ಹುಬ್ಬಳ್ಳಿಯಲ್ಲಿ ಶಾಖೆಗಳನ್ನು 
ಪ್ರಾರಂಭಿಸಿತು. ವಿಜಯ ಮತ್ತು ಸ್ಟೇಟ ಬ್ಯಾಂಕ್‌ ಆಫ್‌ ಮೈಸೂರು 1960 ರ ದಶಕದಲ್ಲಿ ಈ ಜಿಲ್ಲೆಯಲ್ಲಿ ಬ್ಯಾಂಕ್‌ ಶಾಖೆಗಳನ್ನು 
ಪ್ರಾರಂಭಿಸಿದವು. ಈ ಮೊದಲೇ ಭಾರತ ಬ್ಯಾಂಕ್‌ ತನ್ನ ಶಾಖೆಯನ್ನು ಹುಬ್ಬಳ್ಳಿಯಲ್ಲಿ ತೆರೆದಿತ್ತು. ಸದರಿ ಬ್ಯಾಂಕು ಪಂಜಾಬ ನಾಷನಲ್‌ 
ಬ್ಯಾಂಕ್‌ನೊಂದಿಗೆ ವಿಲೀನಗೊಂಡಿತು. 1951 ರಲ್ಲಿ ಜಿಲ್ಲೆಯ 15 ವಿವಿಧ ಸ್ಥಳಗಳಲ್ಲಿ 16 ಬ್ಯಾಂಕಿಂಗ್‌ ಕಂಪನಿಗಳು ಸುಮಾರು 40 
ಶಾಖೆಗಳನ್ನು ನಿರ್ವಹಿಸುತ್ತಿದ್ದವು. ಇವುಗಳಲ್ಲಿ 14 ಬ್ಯಾಂಕುಗಳು ಹೊರಗಿನವುಗಳಾಗಿದ್ದವು. ಈ ಮುಂದಿನ 15 ಸ್ಥಳಗಳಲ್ಲಿ ಶಾಖೆಗಳನ್ನು 
ಹೊಂದಿದ್ದವು. (ಇದರಲ್ಲಿ ಪೇಆಫೀಸ್‌, ಸಬ್‌ ಪೇ ಆಫೀಸ್‌, ಟ್ರೆಜರಿ ಪೇ ಆಫೀಸ್‌, ಸೇರಿವೆ). ಆವರಣದಲ್ಲಿರುವ ಸಂಖ್ಯೆಯು ಆ 
ಸ್ಥಳದಲ್ಲಿದ್ದ ಒಟ್ಟು ಬ್ಯಾಂಕುಗಳ, ಶಾಖೆಗಳನ್ನು ಸೂಚಿಸುವುದು. 1951 ರಲ್ಲಿ ಜಿಲ್ಲೆಯಲ್ಲಿದ್ದ ವಾಣಿಜ್ಯ ಬ್ಯಾಂಕುಗಳ ಕೇಂದ್ರಗಳು: 
ಅಳ್ಳಾವರ (1) , ಅಣ್ಣಿಗೇರಿ 1), ಬ್ಯಾಡಗಿ (2) , ಧಾರವಾಡ (6) , ಗದಗ-ಬೆಟಗೇರಿ (6), ಹಾವೇರಿ (3), ಹುಬ್ಬಳ್ಳಿ (12), 
ಕೊಣ್ಣೂರು (1), ಕುಂದಗೋಳ (1), ಲಕ್ಷೇಶ್ತರ (1), ಮಾಸೂರು (1), ನರಗುಂದ (1), ರಾಣೆಬೆನ್ನೂರು (1), ಸವಣೂರು 
(0), ಶಿರಹಟ್ಟಿ (1). 

ಈ ಜಿಲ್ಲೆಯಲ್ಲಿ 1951ರಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಬ್ಯಾಂಕಿಂಗ್‌ ಕಂಪನಿಗಳ ವಿವರ: ಬ್ಯಾಂಕ್‌ ಆಫ್‌ ಸಿಟಿಜನ್ಸ್‌ (ಬೆಳಗಾಂವಿ 
1937), ಸೆಂಟ್ರಲ್‌ ಬ್ಯಾಂಕ್‌ ಆಫ್‌ ಇಂಡಿಯ (ಬೊಂಬಾಯಿ, 1911), ಉಡುಪಿಯ ಕಾರ್ಪೊರೇಷನ್‌ ಬ್ಯಾಂಕ್‌ (1906), 
ಸಿಂಡಿಕೇಟ್‌ ಬ್ಯಾಂಕ್‌ (1925 ಉಡುಪಿ), ಅಗ್ರಿಕಲ್ಹರಲ್‌ ಮತ್ತು ಇಂಡಸ್ಟಿಯಲ್‌ ಬ್ಯಾಂಕ್‌ (ಕುಂದಾಪುರ 1934, ಇದರ ಶಾಖೆಗಳು 
ಧಾರವಾಡ, ಹಾವೇರಿ, ಹುಬ್ಬಳ್ಳಿ ಮತ್ತು ಗದಗಿನಲ್ಲಿ ಇದ್ದವು, ಬ್ಯಾಂಕ್‌ ಆಫ್‌ ರೂರಲ್‌ ಇಂಡಿಯಾ (ಕಾರವಾರ 1940), ಕೆನರಾ 
ಬ್ಯಾಂಕ್‌ (ಮಂಗಳೂರು 1906), ಇಂಪಿರಿಯಲ್‌ ಬ್ಯಾಂಕ್‌ ಆಫ್‌ ಇಂಡಿಯಾ (ಮುಂಬಯಿ 1921), ಪಂಜಾಬ್‌ ನ್ಯಾಷನಲ್‌ 
ಬ್ಯಾಂಕ್‌ (ದೆಹಲಿ 1894), ಬ್ಯಾಂಕ್‌ ಆಫ್‌ ಕರ್ನಾಟಕ (ಹುಬ್ಬಳ್ಳಿ 1946), ಬ್ಯಾಂಕ್‌ ಆಫ್‌ ಮಹಾರಾಷ್ಟ್ರ (ಪುಣೆ 1933), ಹುಬ್ಬಿ 
ಸಿಟಿ ಬ್ಯಾಂಕ್‌ (ಹುಬ್ಬಳ್ಳಿ 1930), ಮೀರಜ್‌. ಸ್ಟೇಟ್‌ ಬ್ಯಾಂಕ್‌ (ಮಿರ್ಜಿ 1929), ಸಾತಾರಾ ಸ್ವದೇಶಿ. ಕಮರ್ಶಿಯಲ್‌ ಬ್ಯಾಂಕ್‌ 
(ಸಾತಾರಾ 1907), ಬೆಳಗಾವ ಬ್ಯಾಂಕ್‌ (ಬೆಳಗಾವಿ 1930), ಸಾಂಗಲಿ ಬ್ಯಾಂಕ್‌ ಧಾಳಿ 1916). 


ಸಾತಂತ್ರೋತ್ತರದ ದಶಕಗಳಲ್ಲಿ ಎರಡನೇಯ ಮಹಾಯುದ್ದದ ಹಣದುಬ್ಬರ, 1951 'ನಂತರ "ಪ್ರಾರಂಭಿಸಲಾದ ಆರ್ಥಿಕ 
ಅಭಿವೃದ್ಧಿ ಯೋಜನೆಗಳು, ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ವಿಸ್ತರಣಾ ಯೋಜನೆಗಳು, ಬದಲಾದ ರಾಷ್ಟ್ರೀಯ ಕೈಗಾರಿಕಾ ನೀತಿ, ವ್ಯಾಪಕ 
ತಾರಾ ಲ್‌ ಇ _—, ಇ: — ಹಾಗ ಹಾ 
ವಾಣಿಜ್ಯಗಳಿಗೆ ಪ್ರೋತ್ಸಾಹ, ವ್ಯಾಪಕ ನಗರೀಕರಣ, ಮಾರುಕಟ್ಟೆಗಳ ಅಭಿವೃದ್ಧಿ ಮುಂತಾದವುಗಳು : ನಗರ ಮತ್ತು ಭಟ ತರ್‌ 
ಪ್ರದೇಶಗಳಲ್ಲಿ ಬ್ಯಾಂಕಿಂಗ್‌ ಸೇವೆಗಳ ಬೇಡಿಕೆಯನ್ನು ಹೆಚ್ಚಿಸಿದವು. ಇದರಿಂದ ಕ್ರಮೇಣವಾಗಿ ಬ್ಯಾಂಕುಗಳ ಶಾಖೆಗಳಲ್ಲಿ ಹೆಚ್ಚಳ 


1951 ರಲ್ಲಿ ಸುಮಾರು 40 ರಷ್ಟು ಇದ್ದ ವಾಣಿಜ್ಯ ಬ್ಯಾಂಕುಗಳ ಶಾಖೆಗಳು 1966 ರಲ್ಲಿ 54 ಕ್ಕೆ ಏರಿ ಜೂನ್‌ 1969ರಲ್ಲಿ 


59ಕ್ಕೆ ತಲುಪಿದವು. ರಾಷ್ಟ್ರೀಕರಣ ಪೂರ್ವದಲ್ಲಿ ಬ್ಯಾಂಕು ಶಾಖೆಗಳ ಹೆಚ್ಚಳ ಗಮನಾರ್ಹವಾಗಿರಲಿಲ್ಲ. ಬ್ಯಾಂಕಿಂಗ್‌ ಉದ್ಯಮ ಕೇವಲ 


[33 


386 ಧಾರವಾಡ ಜಿಲ್ಲೆ 


ಆಯ್ದ ಹಲವಾರು ವಾಣಿಜ್ಯ ಕೈಗಾರಿಕಾ ಕೇಂದ್ರಗಳಿಗೆ ಸೀಮಿತವಾಗಿತ್ತು. ರಾಷ್ಟ್ರೀಕರಣದ ಸಮಯದಲ್ಲಿ ಜಿಲ್ಲೆಯಲ್ಲಿದ್ದ ಒಟ್ಟು 59 
ವಾಣಿಜ್ಯ ಬ್ಯಾಂಕ್‌ ಶೌಖೆಗಳ ಪೈಕಿ, ಕೇವಲ ಆರು ಶಾಖೆಗಳು ಗ್ರಾಮೀಣ ಪ್ರದೇಶಗಳಲ್ಲಿ 24 ಅರೆನಗರ ಮತ್ತು 29 ನಗರ 
ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದವು. 1966 ರ ಕೊನೆಯಲ್ಲಿ ಇದ್ದಂತೆ ಈ ಜಿಲ್ಲೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಒಟ್ಟು ಠೇವಣಿ" 
12.64 ಕೋಟಿ ರೂ. ಆಗಿದ್ದರೆ, ಅವುಗಳು ನೀಡಿದ್ದ ಸಾಲ ಮುಂಗಡಗಳು 3.97 ಕೋಟಿ ರೂ. ಆಗಿತ್ತು. 1967 ಮತ್ತು 1968 
ರಲ್ಲಿದ್ದ ಒಟ್ಟು ಠೇವಣಿಗಳ ಮೊತ್ತ 13.23 ಕೋಟಿ ಮತ್ತು 14.56 ಕೋಟಿ ರೂ. ಆಗಿದ್ದರೆ, ನೀಡಿದ್ದ ಸಾಲ ಮುಂಗಡಗಳ ಮೊತ್ತ 
4.14 ಕೋಟಿ ಮತ್ತು 4.49 ಕೋಟಿ ರೂ. ಆಗಿತ್ತು. 


ರಾಷ್ಟ್ರೀಕರಣದ ನಂತರ: ಜುಲೈ 19, 1969 ರಂದು ಪ್ರಥಮ ಬಾರಿಗೆ ದೇಶದ 14 ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು 
ರಾಷ್ಟ್ರೀಕರಣಗೊಳಿಸುವ ಮೂಲಕ ದೇಶದ ಬ್ಯಾಂಕಿಂಗ್‌ ಇತಿಹಾಸದ ಹೊಸ ಅಧ್ಯಾಯವೇ ಪ್ರಾರಂಭವಾಯಿತು. ರಾಷ್ಟ್ರೀಯ ಅಭಿವೃದ್ಧಿ 
ಯೋಜನೆಗಳಿಗೆ ಪೂರಕವಾಗುವಂತೆ ಮತ್ತು ಸಮಾಜದ ದುರ್ಬಲ ವರ್ಗಗಳಿಗೆ ಆರ್ಥಿಕ, ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ 
ಸಹಕಾರಿಯಾಗುವಂತೆ ಈ ಹಣಕಾಸು ಸಂಸ್ಥೆಗಳನ್ನು ಸದುಪಯೋಗಿಸಿಕೊಳ್ಳುವಲ್ಲಿ ಸರ್ಕಾರವು ಸಮರ್ಥವಾಯಿತು. ಸಾರ್ವಜನಿಕ 
ಬ್ಯಾಂಕಿಂಗ್‌ ಕಂಪನಿಗಳು ಸರ್ಕಾರಿ ಒಡೆತನದ ಸಂಸ್ಥೆಗಳಾದವು. ರಾಷ್ಟ್ರೀಕರಣದಿಂದ, ಇದುವರೆಗೆ ಬ್ಯಾಂಕಿಂಗ್‌ ಸೇವೆಗಳಿಗೆ ವಂಚಿತರಾಗಿದ್ದ 
ಜನ ಸಮೂದಾಯದ ಆರ್ಥಿಕ ಚಟುವಟಿಕೆಗಳನ್ನು ಗುರ್ತಿಸಿ ಆದ್ಯತೆಯ ಮೇರೆಗೆ ಸುಲಭ ಸಾಲ ಸೌಲಭ್ಯಗಳನ್ನು ಪಡೆಯುವಂತಾಗಿ 
ಅಭಿವೃದ್ಧಿಯ ಮುಖ್ಯ ವಾಹಿನಿಯೊಂದಿಗೆ ಪ್ರವಹಿಸುವಂತೆ ಆಯಿತು. ಈ ಹೊಸ ಧೋರಣೆಯಿಂದ ಇದುವರೆಗೆ ಬ್ಯಾಂಕಿಂಗ್‌ 
ಸೇವೆಗಳಿಂದ ಸಂಪೂರ್ಣ ಅಥವಾ ಭಾಗಶಃ ವಂಚಿತರಾಗಿದ್ದ ಗ್ರಾಮೀಣ ಪ್ರದೇಶಗಳು, ಗ್ರಾಮೀಣ ಕಡುಬಡವರು, ಆರ್ಥಿಕ ದುರ್ಬಲ 
ವರ್ಗದವರು, ಪರಿಶಿಷ್ಟ ಜಾತಿ, ಪಂಗಡ, ಮುಂತಾದವರು ಬ್ಯಾಂಕುಗಳ ಸೇವೆಯ ಲಾಭ ಪಡೆಯುವಲ್ಲಿ ಸಮರ್ಥರಾದರು. ಇದುವರೆಗೆ 
ಕೇವಲ ನಿರ್ದಿಷ್ಟ ವರ್ಗಕ್ಕೆ (ಕ್ಲಾಸ್‌) ಸೀಮಿತವಾಗಿದ್ದ ಬ್ಯಾಂಕಿಂಗ್‌ ಸೇವೆಗಳು ವ್ಯಾಪಕ ವರ್ಗಕ್ಕೆ ("ಮಾಸ್‌") ಲಭ್ಯವಾಗುವಂತೆ 
ಸರ್ಕಾರವು ತನ್ನ ಧೋರಣೆಗಳನ್ನು ರೂಪಿಸಿಕೊಂಡಿತು. ಗ್ರಾಮೀಣ ಪ್ರದೇಶಗಳಲ್ಲಿ ಕೆಳಹಂತದಲ್ಲಿ ಆರ್ಥಿಕ-ಸಾಮಾಜಿಕ . 
ಬದಲಾವಣೆಗಳನ್ನು ತರಲು ಸಹಾಯಕವಾಗುವಂತೆ ಸುಲಭ ಸಾಲದ ಹಲವಾರು. ' ಯೋಜನೆಗಳನ್ನು ಸರ್ಕಾರವು 
ಅನುಷ್ಠಾನಗೊಳಿಸಿತಲ್ಲದೇ ರಾಷ್ಟ್ರೀಕೃತ ಬ್ಯಾಂಕುಗಳು ಈ ಗುರಿಗಳನ್ನು ಸಾಧಿಸಲು ಕಡ್ಡಾಯ ಮಾಡಲಾಯಿತು. ಅನೇಕ pT 
ಇಂತಹ ಅತೀ ಉದಾರ ಸಾಲ ನೀತಿಯ ದುರುಪಯೋಗ ಆದ ees ಉಂಟು. 


ರಾಷ್ಟ್ರೀಕರಣದ ನಂತರದ ದಶಕಗಳಲ್ಲಿ ಬ್ಯಾಂಕಿಂಗ್‌ ಕ್ಷೇತ್ರದಲ್ಲಿ ಅಳವಡಿಸಲಾದ ತೀವ್ರತರ ಬದಲಾವಣೆಗಳು, ಹೊಸ 
ಆಯಾಮಗಳು, ಬದ್ಧತೆಗಳು, ಸಾಲ ಮುಂಗಡಗಳಲ್ಲಿನ ಸಾಮಾಜಿಕ ಕಳಕಳಿ ಆಂದರೆ ಮಾರ್ಗದರ್ಶಿ ಬ್ಯಾಂಕ್‌ ಯೋಜನೆ (1969), 
ಆದ್ಯತಾ ವಲಯದ ಸಾಲ, ವ್ಯತ್ಯಸ್ತ ಬಡ್ಡಿ ಸಾಲ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ (1976), ಸಾಮಾಜಿಕ ಟ್ಯಾಂಕಿಂಗ್‌, ಅಂತ್ಕೋದಯ, 
ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಮುಂತಾದವುಗಳು. ಮತ್ತು 1980ರಲ್ಲಿ ಉಂಟಾದ ಎರಡನೇಯ ರಾಷ್ಟ್ರೀಕರಣ, ಇವುಗಳು 
ಬ್ಯಾಂಕಿಂಗ್‌ ಸೇವೆಯು ಮತ್ತಷ್ಟು ವಿಸ್ತೃತಗೊಳ್ಳಲು. ಸಹಾಯಕವಾದವು. 

ರಾಷ್ಟ್ರೀಕರಣದ ಮೊದಲನೆಯ ದಶಕದಲ್ಲಿ ನಿರೀಕ್ಷಿಸಿದಂತೆ ಜಿಲ್ಲೆಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲಾಯಿತು. 1969 ರಲ್ಲಿ 
ಇದ್ದ 63 ವಿವಿಧ ಬ್ಯಾಂಕು ಶಾಖೆಗಳ ಸಂಖ್ಯೆ 1975 ರಲ್ಲಿ 124 ಕ್ಕೆ ಹೆಚ್ಚಳಗೊಂಡವು. ಅದರಂತೆ ಠೇವಣಿಗಳು 15.85 ಕೋಟಿ 
ರೂ. ಇಂದ 39.78 ಕೋಟಿ ರೂ.ಗೆ ಹೆಚ್ಚಳಗೊಂಡವು ಛೇ. 185 ಹೆಚ್ಚಳ). ಅದಕ್ಕನುಗುಣವಾಗಿ ಸಾಲ ಮುಂಗಡಗಳೂ ಸಹ 
6.41 ಕೋಟಿ ರೂಪಾಯಿ ಇಂದ 22. 76ಕೋಟಿಗೆ 'ವೃದ್ದಿಗೊಂಡವು (ಶೇ. 218ರ ಹೆಚ್ಚಳ). ಸಾಲ-ಠೇವಣಿಗಳ ನಿಷ್ಪತ್ತಿ (.ಡಿ.ಆರ್‌.) 
ಪ್ರಮಾಣ ಶೇ. 57 ರಷ್ಟು ಹೆಚ್ಚಳ ಕಂಡಿತು. ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಈ ಪ್ರಮಾಣ ಅನುಕ್ರಮವಾಗಿ ಶೇ. 91 ಮತ್ತು 60 
ಎಂದು ತಿಳಿದು ಬರುವುದು. ಒಟ್ಟು ಸಾಲದಲ್ಲಿ ಆದ್ಯತಾ ವಲಯದ ಸಾಲದ ಪ್ರಮಾಣ ಶೇ. 50ರಷ್ಟಿತ್ತು. ರಾಷ್ಟ್ರೀಕರಣದ ಪೂರ್ವದಲ್ಲಿ 
ಈ ಜಿಲ್ಲೆಯಲ್ಲಿ ಸರಾಸರಿ 40,000ಜನಸಂಖ್ಯೆಗೆ ಒಂದರಂತೆ ವಾಣಿಜ್ಯ ಬ್ಯಾಂಕ್‌ ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ರಾಷ್ಟ್ರಮಟ್ಟದಲ್ಲಿ 
ಈ ಪ್ರಮಾಣ 69,000 ಆಗಿತ್ತು. ರಾಷ್ಟ್ರೀಕರಣದ ಮೊದಲನೇಯ ದಶಕದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಯಾಂಕ್‌ ಶಾಖೆಗಳನ್ನು 
ತೆರೆಯಲು ಹೆಚ್ಚು ಒತ್ತು ಕೊಟ್ಟರೂ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಬ್ಯಾಂಕಿಂಗ್‌ ಸೇವೆಗಳ ಅಸಮಾನತೆ ಕಡಿಮೆ ಆಗಲಿಲ್ಲ. 
ಗ್ರಾಮೀಣ ಪ್ರದೇಶಗಳಲ್ಲಿ 1975 ರಕ್ಷ ಸರಾಸರಿ 40,000 ಜನ ಸಂಖ್ಯೆಗೆ ಒಂದರಂತೆ ಬ್ಯಾಂಕ್‌ ಶಾಖೆ ಕಾರ್ಯನಿರ್ವಹಿಸಿದರೆ, 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 387 


ನಗರ ಪ್ರದೇಶಗಳಲ್ಲಿ ಈ ಪ್ರಮಾಣ 8,000 ಇತ್ತು. ಮುಂದಿನ ವರ್ಷಗಳಲ್ಲಿ ಈ ಅಸಮಾನತೆಯನ್ನು ಮಲಪ್ರಭಾ ಗ್ರಾಮೀಣ 
ಬ್ಯಾಂಕನ್ನು 1976 ರಲ್ಲಿ ಪ್ರಾರಂಭಿಸುವ ಮೂಲಕ ಕಡಿಮೆ ಮಾಡಲಾಯಿತು. ಬ್ಯಾಂಕ್‌ ಶಾಖೆಗಳ ಹೆಚ್ಚಳದಿಂದ ಈ ಜಿಲ್ಲೆಯಲ್ಲಿ 
1975-76 ಸುಮಾರಿಗೆ ಸರಾಸರಿ 17,000 ಜನಸಂಖ್ಯೆಗೆ ಒಂದರಂತೆ ಬ್ಯಾಂಕಿಂಗ್‌ ಸೇವೆಯ ವಿಸ್ತರಣೆಯಾಯಿತು. ರಾಜ್ಯಮಟ್ಟದಲ್ಲಿ 
ಈ ಜನಸಂಖ್ಯೆಯ ಪ್ರಮಾಣ 20,000 ಇದ್ದರೆ ರಾಷ್ಟ್ರಮಟ್ಟದಲ್ಲಿ ಪ್ರತೀ 29,000 ಜನಸಂಖ್ಯೆಗೆ ಒಂದರಂತೆ ಬ್ಯಾಂಕ್‌ ಶಾಖೆಗಳು 
ಕೆಲಸ ಮಾಡುತ್ತಿದ್ದವು. ಆದರೆ ರಾಷ್ಟ್ರ ಮತ್ತು ರಾಜ್ಯಮಟ್ಟದ ಬ್ಯಾಂಕಿಂಗ್‌ ಸೇವೆಗಳ ಲಭ್ಯತೆಯನ್ನು ಗಮನಿಸಿದಲ್ಲಿ ಈ ಜಿಲ್ಲೆಯು 
ಉತ್ತಮವಾದ ಬ್ಯಾಂಕಿಂಗ್‌ ಸೇವೆಗಳನ್ನು ಹೊಂದಿದ್ದ ಜಿಲ್ಲೆಯಾಗಿತ್ತು. 1975 ರಲ್ಲಿ ಈ ಜಿಲ್ಲೆಯಲ್ಲಿ ಭಾರತೀಯ ಸ್ಟೇಟ್‌ ಬ್ಯಾಂಕ್‌ 
ಅತೀ ಹೆಚ್ಚು (19) ಶಾಖೆಗಳನ್ನು ಹೊಂದಿದ್ದರೆ, ಜಿಲ್ಲೆಯ ಆಗಿನ ಮಾರ್ಗದರ್ಶಿ ಬ್ಯಾಂಕ್‌ ಆಗಿದ್ದ ಸಿಂಡಿಕೇಟ್‌ ಬ್ಯಾಂಕ್‌ 18 
ಶಾಖೆಗಳನ್ನು ಹೊಂದಿತ್ತು. 
ಕೋಷ್ಟಕ 6.1: ಈ ಕೆಳಗಿನ ಕೋಷ್ಟಕದಲ್ಲಿ 1975 ಜೂನ್‌ನಲ್ಲಿ ಇದಂತೆ ವಿವಿಧ 


ಅಂಶಗಳನ್ನೊಳಗೊಂಡ ಜಿಲ್ಲೆಯ ವಾಣಿಜ್ಮ ಬ್ಯಾಂಕುಗಳ ಪ್ರಗತಿಯ ಚಿತ್ರಣವನ್ನು ರಾಜ್ಯ ಮತ್ತು 
ರಾಷ್ಟ್ರದ ಅಂಕಿ ಅಂಶಗಳ ತುಲನಾತಕ್ರ ಹೋಲಿಕೆಯೊಂದಿಗೆ ನೀಡಲಾಗಿದೆ. 


ಧಾರವಾಡ : ಕರ್ನಾಟಕ * ಭಾರತ** 
ಠೇವಣಿಗಳು (ಲಕ್ಷ ರೂ) 3,977 52,887 11,44,000 
ಸಾಲ ಮುಂಗಡಗಳು (ಲಕ್ಷ ರೂ) 2,276 47,952 7,91,400 
ಸಾಲ-ರೇವಣಿ ನಿಷ್ಪತ್ತಿ (ಶೇ) 57 9] 69 
ಬ್ಯಾಂಕ್‌ ಶಾಖೆಗಳು (ಸಂಖೈ) 123 1,620 18,180 
ಪ್ರಶೀ ಶಾಖೆಯ ಸರಾಸರಿ ಜನಸಂಖ್ಯೆ (ಸಾವಿರದಲ್ಲಿ 19 18 30 
` ಪ್ರಶೀ ಶಾಖೆಯ ಸರಾಸರಿ ಠೇವಣಿ (ಲಕ್ಷ ರೂ) 32 33 63 
ಪ್ರಶೀ ಶಾಖೆಯ ಸರಾಸರಿ ಸಾಲ ಮುಂಗಡಗಳು (ಲಕ್ಷ ರೂ) 19 30 44 
ತಲಾವಾರು ಠೇವಣಿ (ರೂ) 166 181 209 
ತಲಾವಾರು ಸಾಲ-ಮುಂಗಡ (ರೂ) | 95 164 144 
ಬ್ಯಾಂಕಿಂಗ್‌ ಕಂಪನಿಗಳ ಸಂಖ್ಯೆ 20 32 ಐ 


* ಜೂನ್‌ 1974 ರಲ್ಲಿದ್ದಂತೆ. ** ಡಿಸೆಂಬರ್‌ 1974 ರಲ್ಲಿದ್ದಂತೆ 


ಡಿಸೆಂಬರ್‌ 1975 ರ ಕೊನೆಯಲ್ಲಿ, ಜಿಲ್ಲೆಯಲ್ಲಿನ ಬ್ಯಾಂಕ್‌ ಶಾಖೆಗಳ ಸಂಖ್ಯೆ 135 ಕ್ಕಿ ವೃದ್ಧಿಗೊಂಡಿತು. ಆ ಪ್ರ 40 
ಗ್ರಾಮೀಣ ಶಾಖೆಗಳು, 48 ಅರೆ-ನಗರ ಶಾಖೆಗಳು ಹಾಗೂ 47 ನಗರ ಶಾಖೆಗಳಾಗಿದ್ದವು. ಜಿಲ್ಲೆಯಲ್ಲಿನ pid ಸ್ಟ 
ಕೇವಲ ಹುಬ್ಬಳ್ಳಿ-ಧಾರವಾಡ ಮತ್ತು ಗದಗ ತಾಲೂಕುಗಳಿಗೆ ಕೇಂದ್ರೀಕೃತವಾಗಿದ್ದವು ಟ್ಟು poppy ಶನ 
ರಷ್ಟು). ಮುಂದಿನ ವರ್ಷಗಳಲ್ಲಿ ಮಾರ್ಗದರ್ಶಿ ಬ್ಯಾಂಕಿನ ಸಮೀಕ್ಷೆಯಂತೆ ಹೊಸ “ಅಭಿವೃದ್ಧಿ ಹ ವ್ರಗಳನ್ನು. ಸ 
ಹೊಸದಾಗಿ ಶಾಖೆಗಳನ್ನು ತೆರೆಯಲಾಯಿತು. ಜಿಲ್ಲೆಯಲ್ಲಿ 1975ರಲ್ಲಿ 13 ಸಾರ್ವಜನಿಕ ವಲಯದ ಮತ್ತು ಏಳು ಖಾಸಗಿ ಎಲಯಬ 


ದವು. ಮುಂದಿನ ಏಳು ವರ್ಷಗಳ ನಂತರ 1982 ರ ಕೊನೆಯಲ್ಲಿ ಇದ್ದಂತೆ 


' ಬಾಂಕಿಂಗ್‌ ಕಂಪನಿಗಳು ಕಾರ್ಯ ನಿರ್ವಹಿಸುತ್ತಿ | ನಲ್ಲಿ ಇ 
ro ಖೆಗಳ ಸಂಖೆ ಗ್ರಾಮೀಣ ಬ್ಯಾಂಕಿನ ಶಾಖೆಗಳೂ ಸೇರಿದಂತೆ 322 ಕ್ಕೆ ಹೆಚ್ಚಳಗೊಂಡಿತ್ತು. ಅಲ್ಲದೇ ಈ ಮೇಲಿನ 
ಜಿಲ್ಲೇ ಅತ ರಲ್ಲ ಹೊರರಾಜ್ಯದ ಹಲವಾರು ಹೊಸ ಬ್ಯಾಂಕಿಂಗ್‌ ಕಂಪನಿಗಳು ಜಿಲ್ಲೆಯ ಬ್ಯಾಂಕಿಂಗ್‌ ವ್ಯವಹಾರದಲ್ಲಿ 
ಏಳು ವ 


388 ಧಾರವಾಡ ಜಿಲ್ಲಿ 


ಪಾದಾರ್ಪಣ ಮಾಡಿದವು. 1970-1980ರ ದಶಕದಲ್ಲಿ ಬ್ಯಾಂಕ್‌ ಆಫ್‌ ಇಂಡಿಯಾ (ಮದ್ರಾಸು), ಯುನಿಯನ್‌ ಬ್ಯಾಂಕ್‌ ಆಫ್‌ 
ಇಂಡಿಯ (ಮುಂಬ, ಬ್ಯಾಂಕ್‌ ಆಫ್‌ ಬರೋಡ (ಗುಜರಾತ್‌), ಇಂಡಿಯನ್‌ ಬ್ಯಾಂಕ್‌ (ಮದ್ರಾಸ್‌), ಆಧ. ಬ್ಯಾಂಕ್‌ 
(ಓಕಂದರಾಬಾದ್‌) ಮುಂತಾದವುಗಳು ಜಿಲ್ಲೆಯ ಬ್ಯಾಂಕಿಂಗ್‌ ವ್ಯವಹಾರದಲ್ಲಿ ಸೇರ್ಪಡೆಯಾದವು. ಅನೇಕ ಬ್ಯಾಂಕುಗಳು ತಮ್ಮ 
ವಿಭಾಗೀಯ'ಪ್ರಾದೇಶಿಕ ಕಛೇರಿಯನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸುವ ಮೂಲಕ ಅವುಗಳ ಆಡಳಿತದಲ್ಲಿ ವಿಕೇಂದ್ರೀಕರಣ ಸಾಧಿಸಲಾಯಿತು. 


ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳನ್ನು ಮತ್ತು ಮಹಾರಾಷ್ಟ್ರ ಗೋವಾ ಹಾಗೂ ಆಂಧ್ರದ ಕರ್ನೂಲ್‌ ಜಿಲ್ಲೆಯನ್ನೊಳಗೊಂಡಂತೆ 
ಸ್ಟೇಟ್‌: ಬ್ಯಾಂಕ್‌ ಆಫ್‌ ಮೈಸೂರಿನ ವಲಯ (ಮಯೋನಲ್‌) ಕಛೇರಿಯು ಹುಬ್ಬಳ್ಳಿಯಲ್ಲಿರುವುದು. 1982 ರ ಕೊನೆಯಲ್ಲಿ ಜಿಲ್ಲೆಯಲ್ಲಿ 
ಕರ್ನಾಟಕ ಮೂಲದ ಏಳು. ಕಂಪನಿಗಳು ಸೇರಿದಂತೆ ಒಟ್ಟು 25 ಕಂಪನಿಗಳು ಬ್ಯಾಂಕಿಂಗ್‌ ವ್ಯವಹಾರದಲ್ಲಿ ತೊಡಗಿದ್ದವು. 1982 
ರಲ್ಲಿ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್‌ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 66 ಶಾಖೆಗಳನ್ನು ಹೊಂದಿದ್ದರೆ, ವಿಜಯಾ ಬ್ಯಾಂಕ್‌ (23), 
ಸಿಂಡಿಕೇಟ್‌ ಬ್ಯಾಂಕ್‌ (21), ಭಾರತೀಯ ಸ್ಟೇಟ್‌ ಬ್ಯಾಂಕ್‌ (20), ಕೆನರಾ ಬ್ಯಾಂಕ್‌ (20) ಶಾಖೆಗಳನ್ನು ಹೊಂದಿದ್ದವು. ರಾಷ್ಟ್ರೀಕರಣದ 
ನಂತರದ ಮೊದಲನೇಯ ದಶಕದಲ್ಲಿ ಮತ್ತು ತದನಂತರದ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಬ್ಯಾಂಕುಗಳ ಶಾಖೆಗಳು ತೀವ್ರ ಪ್ರಮಾಣದಲ್ಲಿ 
ಹೆಚ್ಚುತ್ತ ಹೋದವು, ಅದರಲ್ಲಿಯೂ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ವಿಸ್ತರಣೆಯಾದದ್ದನ್ನು ಕಾಣಬಹುದು. ಜುಲೈ 1969 
ರಲ್ಲಿ ಇದ್ದ 60 ಶಾಖೆಗಳ ಸಂಖ್ಯೆ 1979 ರಲ್ಲಿ 188 ಛೇ. 300 ರಷ್ಟು) ಹೆಚ್ಚಳಗೊಂಡಿತ್ತು; 1981 ರಲ್ಲಿ 203 ಕ್ಕಿ ಏರಿತು. 
ಇದರಿಂದ ಬ್ಯಾಂಕಿಂಗ್‌ ಸೇವೆಗಳಲ್ಲಿ ಸುಧಾರಣೆ ಉಂಟಾಗಿ 1981 ರಲ್ಲಿ ಸರಾಸರಿ 14,000 (13,000) ಜನಸಂಖ್ಯೆಗೆ ಒಂದರಂತೆ 
ಬ್ಯಾಂಕುಗಳ ಸೇವೆ ಲಭ್ಯವಾಯಿತು. 1972 ರಲ್ಲಿ ಈ ಪ್ರಮಾಣ 26,000 (23,000) ಆಗಿತ್ತು. ಆವರಣದಲ್ಲಿನ ಅಂಕಿ ಅಂಶಗಳು 
ರಾಜ್ಯದ ಸರಾಸರಿಯನ್ನು ಸೂಚಿಸುತ್ತವೆ. 

ಕೋಷ್ಟಕ 6.2: ಈ ಕೆಳಗಿನ ತಖ್ತೆಯಲ್ಲಿ 1981-82 ರಲ್ಲಿದ್ದಂತೆ ಜಿಲ್ಲೆಯ ಬ್ಯಾಂಕಿಂಗ್‌ ಉದ್ಯಮದ ತುಲನಾತಕ 

ಪ್ರಗತಿಯ ಚಿತ್ರವನ್ನು ಹಲವು ಪ್ರಮುಖ ಅಂಶಗಳೊಂದಿಗೆ ನೀಡಲಾಗಿದೆ. 


(ಕೋಟಿ ರೂ.ನಲ್ಲಿ 

ಮುಖ್ಯ ಅಂಶಗಳು | ಡಿಸೆಂಬರ್‌ ಬೆಳವಣಿಗೆ 

1982 1981 ಛೇ.ವಾರು) 

ಎಲ್ಲಾ ಬ್ಯಾಂಕುಗಳು ಹೊಂದಿದ್ದ ಒಟ್ಟು ಠೇವಣಿ 153.71 131.82 +17.32 

ಎಲ್ಲಾ ಬ್ಯಾಂಕುಗಳು ನೀಡಿದ್ದ ಒಟ್ಟು ಸಾಲಗಳು 91.88 82.63 +11.19 

ಸಾಲ-ಠೇವಣಿ ನಿಷ್ಪಶ್ತಿ ಛೇ) 59.78 63.06 -5.20 

ಆದ್ಯತಾ ವಲಯಕ್ಕೆ ನೀಡಿದ ಒಟ್ಟು ಸಾಲ 5545 50.74. +9.28 
ಒಟ್ಟು ಸಾಲದಲ್ಲಿ ಆದ್ಯತಾ ವಲಯಕ್ಕೆ 

ಸಂದಾಯವಾದ ಸಾಲದ ಶೇ. ಪ್ರಮಾಣ 60.35 61.40 -1.71 

ಒಟ್ಟು ಸಾಲದ ಮೊತ್ತದಲ್ಲಿ ವ್ಯತ್ಯಸ್ತ ಬಡ್ಡೀ 

ದರದಲ್ಲಿ ನೀಡಿದ ಸಾಲದ ಶೇ. ಪ್ರಮಾಣ 2.27 2.21 +2.71 

ಪರಿಶಿಷ್ಟ ಜಾತಿ!ಪಂಗಡಕ್ಕೆ ಒದಗಿಸಿದ ಒಟ್ಟು ಸಾಲ 0.68 0.67 +1.49 

ಕಾರ್ಯ ನಿರ್ವಹಿಸುತ್ತಿರುವ ಬ್ಯಾಂಕ್‌ ಶಾಖೆಗಳು 222 208 +6.73 


1992 ರ ಮಾರ್ಚ್‌ ಕೊನೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 431 ವಿವಿಧ ಬ್ಯಾಂಕ್‌ ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ಅವುಗಳ 
ಪ್ರದೇಶವಾರು ವಿಂಗಡನೆ ಈ ರೀತಿ ತ್ತು: ಗ್ರಾಮೀಣ- 218, ಅರೆ ನಗರ ಪ್ರದೇಶ- 93 ಮತ್ತು ನಗರ ಶಾಖೆಗಳು- 120, ಈ 
ಶಾಖೆಗಳಲ್ಲಿ 202 ವಾಣಿಜ್ಯ ಬ್ಯಾಂಕುಗಳ ಶಾಖೆಗಳು, 122 ಗ್ರಾಮೀಣ ಬ್ಯಾಂಕಿನ ಶಾಖೆಗಳು ಮತ್ತು 107 ಸಹಕಾರಿ ಬ್ಯಾಂಕುಗಳ 
ಶಾಖೆಗಳು ಸೇರಿದ್ದವು. 1993 ರ ಕೊನೆಯಲ್ಲಿ ಜಿಲ್ಲೆಯಲ್ಲಿ ವಾಣಿಜ್ಯ ಬ್ಯಾಂಕ್‌ ಶಾಖೆಗಳ ಸಂಖ್ಯೆ 328ಕ್ಕೆ ಹೆಚ್ಚಳಗೊಂಡು, ಅವುಗಳಲ್ಲಿ 


ಬ್ಯಾಂಕಿಂಗ್‌, ಹಣಕಾಸು `ವ್ಯವಹಾರ ಮತ್ತು ವಾಣಿಜ್ಯ 389 


206 ವಾಣಿಜ್ಯ ಬ್ಯಾಂಕ್‌ಗಳ ಶಾಖೆ ಮತ್ತು 122 ಗ್ರಾಮೀಣ ಬ್ಯಾಂಕಿನ ಶಾಖೆ ಸೇರಿರುವವು. ಕಾರ್ಯ ನಿರ್ವಹಿಸುತ್ತಿದ್ದ ಬ್ಯಾಂಕುಗಳ 
ಸಂಖ್ಯೆ ಕರ್ನಾಟಕ ಮೂಲದ ಏಳು ಸೇರ 27 ಆಗಿತ್ತು. ಅವುಗಳಲ್ಲಿ 20 ಸರ್ಕಾರಿ ಸ್ವಾಮ್ಯದವುಗಳಾಗಿದ್ದರೆ ಉಳಿದ pen ಖಾಸಗಿ 
ವಲಯದ ಬ್ಯಾಂಕುಗಳಾಗಿದ್ದವು. ಭಾರತೀಯ ಸ್ಟೇಟ್‌ ಬ್ಯಾಂಕ್‌ "ತನ್ನ 27 ಶಾಖೆಗಳ ಪೈಕಿ ಐದು ಪ್ರತ್ಯೇಕ ವ್ಯವಸಾಯ ಅಭಿವೃದ್ಧಿ 
ಶಾಖೆಗಳನ್ನು (ಎ.ಡಿ.ಬಿ.) (ಹಾವೇರಿ, ರಾಣೆಬೆನ್ನೂರು, ನರಗುಂದ, ನವಲಗುಂದ ಮತ್ತು ಶಿರಹಟ್ಟಿಗಳಲ್ಲಿ) ಹೊಂದಿರುವುದು. ಇದಲ್ಲದೇ 
ಹಾನಗಲ್‌, ಧಾರವಾಡ, ಹಿರೇಕೆರೂರು ಬ್ಯಾಂಕ್‌ ಶಾಖೆಗಳು ಪ್ರತ್ಯೇಕವಾದ ವ್ಯವಸಾಯ ವಿಭಾಗಗಳನ್ನು ಹೊಂದಿರುವುವು. ಕೈಗಾರಿಕೆಗಳಿಗೆ 
ಮೀಸಲಾದಂತೆ ಹುಬ್ಬಳ್ಳಿಯಲ್ಲಿ (ಗೋಕುಲ ಕೈಗಾರಿಕಾ ವಲಯ) ಮತ್ತು ಹುಬ್ಬಳ್ಳಿ, ಧಾರವಾಡ, ಗದಗಗಳಲ್ಲಿ ಪ್ರತ್ಯೇಕವಾದ ಸಣ್ಣ 
ಕೈಗಾರಿಕೆಗಳಿಗೆ ನೆರವು ನೀಡುವ ಬ್ಯಾಂಕ್‌ ಶಾಖೆಗಳನ್ನು ಹೊಂದಿರುವುದು. ಭಾರತೀಯ ಸ್ಟೇಟ್‌ ಬ್ಯಾಂಕಿನ ಹುಬ್ಬಳ್ಳಿ ಶಾಖೆಯು 
ವ್ಯವಹಾರದ ಪ್ರಮಾಣದಲ್ಲಿ (ಠೇವಣಿ ಮತ್ತು ಸಾಲ) ಜಿಲ್ಲೆಯಲ್ಲಿನ ಅತಿ ದೊಡ್ಡದೆಂದು ಹೇಳಲಾಗುವುದು. ಕರ್ನಾಟಕದ ಬ್ಯಾಂಕ್‌ 
ನೌಕರರ ತರಬೇತಿಯ ಅನುಕೂಲತೆಗಾಗಿ ಭಾರತೀಯ ಸ್ಟೇಟ್‌ ಬ್ಯಾಂಕ್‌ ಧಾರವಾಡದಲ್ಲಿ ತರಬೇತಿ ಕಾಲೇಜನ್ನು ಈ ಬ್ಯಾಂಕಿನ 
ವತಿಯಿಂದ ಕಟ್ಟಿಸಲಾಗುತ್ತಿದೆ. ಹುಬ್ಬಳ್ಳಿಯಲ್ಲಿ ಕೆನರಾ ಬ್ಯಾಂಕಿನ ಪ್ರತ್ಯೇಕವಾದ "ಸರ್ವೀಸ್‌ ಬ್ರಾಂಚ್‌' ಇರುವುದು. ಗ್ರಾಮೀಣ ಅಭಿವೃದ್ಧಿ 
ಮತ್ತು ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರವನ್ನು ಕೆನರಾಬ್ಯಾಂಕ್‌ ಧಾರವಾಡದ ವಿದ್ಯಾಗಿರಿಯಲ್ಲಿ (ಜೆ.ಎಸ್‌.ಎಸ್‌. ಕಾಲೇಜ್‌) 
ಪ್ರಾರಂಭಿಸಿದೆ. 


ಮಾರ್ಗದರ್ಶಿ ಬ್ಯಾಂಕ್‌ ಮತ್ತು ಪತ್ತಿನ ಕ್ರಿಯಾಯೋಜನೆ (್ರೆಡಿಟ್‌ಪ್ಲಾನ್‌) 


ಭಾರತೀಯ ರಿಸರ್ವ್‌ಬ್ಯಾಂಕ್‌ ವರದಿಯ ಅನ್ವಯ 1969 ರ ಕೊನೆಯಲ್ಲಿ ಜಾರಿಯಲ್ಲಿ ತರಲಾದ ಮಾರ್ಗದರ್ಶಿ ಬ್ಯಾಂಕ್‌ 
(ಲೀಡ್‌ ಬ್ಯಾಂಕ್‌) ಯೋಜನೆಯ ಮುಖ್ಯ ಉದ್ದೇಶವು ಆಯಾ ಪ್ರದೇಶಗಳ ಅಭಿವೃದ್ಧಿಗೆ ಪೂರಕವಾಗುವಂತೆ ಬ್ಯಾಂಕಿಂಗ್‌ ಸೇವೆಗಳ 
ಸಂಯೋಜನೆ ಮತ್ತು ಸ್ಥಳೀಕರಣ ಮಾಡುವುದಾಗಿತ್ತು. ಮಾರ್ಗದರ್ಶಿ ಬ್ಯಾಂಕ್‌ ಯೋಜನೆ ಅಳವಡಿಕೆಯ ನಂತರ ವಿಶೇಷವಾಗಿ 
ಗ್ರಾಮೀಣ ಪ್ರದೇಶಗಳಲ್ಲಿ ಇದುವರೆಗೆ ಕಂಡುಬಂದ ಬ್ಯಾಂಕಿಂಗ್‌ ಸೇವೆಗಳ ಅಸಮಾನತೆಯನ್ನು ಅಸಮರ್ಪಕತೆಯನ್ನು ನಿವಾರಿಸುವಲ್ಲಿ 
ಇದು ಬಹುಮಟ್ಟಿಗೆ ಸಹಾಯಕವಾಗಿದೆ. ಈ ಯೋಜನೆಯನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಶಾಖಾ ಬ್ಯಾಂಕುಗಳಿಗೆ 
ಆಯ್ಕೆ ಮಾಡಿದ ಹಲವಾರು ಗ್ರಾಮಗಳ ಸಂಪೂರ್ಣ ಅಭಿವೃದ್ಧಿಗೆ, "ಸೇವಾ ಕ್ಷೇತ್ರ' ಎಂಬ ಯೋಜನೆಯನ್ನು ರೂಪಿಸಲಾಗಿದೆ. 
ಶಾಖಾವಾರು ಸಾಲ ಯೋಜನೆ ಮತ್ತು ಕ್ರಿಯಾ ಯೋಜನೆಯನ್ನು ತಯಾರಿಸಿ ಅದನ್ನು ಕಾರ್ಯರೂಪದಲ್ಲಿ ತರಲು ಪ್ರಯತ್ನಿಸಲಾಗುತ್ತಿದೆ. 


ಪ್ರಾರಂಭದಿಂದ 1986 ರ ವರೆಗೆ ಸಿಂಡಿಕೇಟ್‌ ಬ್ಯಾಂಕ್‌ ಈ ಜಿಲ್ಲೆಯ ಮಾರ್ಗದರ್ಶಿ ಬ್ಯಾಂಕಾಗಿತ್ತು. 1986 ರಿಂದ ವಿಜಯ 
ಬ್ಯಾಂಕ್‌ಗೆ ಈ ಹೊಣೆಗಾರಿಕೆಯನ್ನು ವಹಿಸಿಕೊಡಲಾಗಿದೆ. 


ಮಾರ್ಗದರ್ಶಿ ಬ್ಯಾಂಕಿನ ವರದಿಯಂತೆ ಜಿಲ್ಲೆಯ 1,332 ಗ್ರಾಮಗಳನ್ನು ಅವುಗಳ ಅಭಿವೃದ್ಧಿಗೆ ಸಹಾಯಕವಾಗುವಂತೆ 16 
ಎವಿಧ ಬ್ಯಾಂಕುಗಳಿಗೆ ವಹಿಸಿಕೊಡಲಾಗಿದೆ. ಆ ಪೈಕಿ, 1992 ರಲ್ಲಿ ಮಲಪ್ರಭಾ ಗ್ರಾಮೀಣ ಬ್ಯಾಂಕ್‌ ತನ್ನ 122 ಶಾಖೆಗಳ ಜಾಲದ 
ಮೂಲಕ 684 ಹಳ್ಳಿಗಳನ್ನು ವಹಿಸಿಕೊಂಡಿದೆ. ವಾಣಿಜ್ಯ ಬ್ಯಾಂಕುಗಳಲ್ಲಿ ವಿಜಯ ಬ್ಯಾಂಕ್‌ 283, ಭಾರತೀಯ ಸ್ಟೇಟ್‌ mt 
236, ಕೆನರಾಬ್ಯಾಂಕ್‌ 222, ಸಿಂಡಿಕೇಟ್‌ ಬ್ಯಾಂಕ್‌ 187 ಗ್ರಾಮಗಳನ್ನು ವಹಿಸಿಕೊಂಡಿರುವವು. ಉಳಿದ ಹಳ್ಳಿಗಳನ್ನು ks 12 
ಬ್ಯಾಂಕುಗಳಿಗೆ ಮಹಿಸಿ ಕೊಡಲಾಗಿದೆ. ಮಾರ್ಗದರ್ಶಿ ಬ್ಯಾಂಕ್‌ ವರದಿ ತಿಳಿಸುವಂತೆ 1992 ಮಾರ್ಚ್‌ ಸಾ, ಜಿಲ್ಲೆಯಲ್ಲಿ 
ಸಂಗ್ರಹವಾಗಿದ್ದ ಒಟ್ಟು ಬ್ಯಾಂಕ್‌ ಠೇವಣಿಗಳ ಮೊತ್ತ ರೂ. 642.02 ಕೋಟಿಗಳಾಗಿದ್ದರೆ, ನೀಡಿದ ಸಾಲ ಮುಂಗಡಗಳು ಚ್ಯಾ 
480.85 ಕೋಟಿ. ಠೇವಣಿ ಮತ್ತು ಸಾಲಗಳ ನಿಷ್ಪತ್ತಿ ಪ್ರಮಾಣ ಶೇ. 78.90. ಇದರಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾಲು ಶೇ. 
58.43 ಆಗಿತ್ತು. ಒಟ್ಟು ಸಾಲದಲ್ಲಿ ಆದ್ಯತಾ ವಲಯಕ್ಕೆ ನೀಡಿದ ಸಾಲ ರೂ. 320.32 ಕೋಟಿ ಛೇ. 66.6) ಹ 3 
ಗುರಿ ಶೇ. 40ನ್ನು ಮೀರಿ ಸಾಧನೆಯನ್ನು ಮಾಡಲಾಗಿತ್ತು. ಆದ್ಯತಾ ವಲಯದ ಸಾಲದಲ್ಲಿ ರೂ. ಟಿ ಭ್‌ ಸ್ನ ಸಾಸ 
ದುರ್ಬಲ ವರ್ಗಗಳಿಗೆ ಛೇ. 38.54) ನೀಡಲಾಗಿತ್ತು. ಅದರಂತೆ ವ್ಯವಸಾಯದ ವಲಯದಲ್ಲಿ ಜು ಒಟ್ಟು ಜ್ರ ಜಾ ಕ 
ಕೋಟಿ (ಛೇ. 42.14). ಈ ವಲಯದಲ್ಲಿಯೂ ನಿಗದಿತ ಗುರಿ ಶೇ. 18 ನ್ನು ಮೀರಿ ಎ ಜಾ ಜಾಗರ: ಭೂ 
ಬಡಿ ದರದ ಅನ್ವಯ ಆಯ್ದ ಫಲಾನುಭವಿಗಳಿಗೆ ನೀಡಿದ ಸಾಲ ಮತ್ತು ಪ.ಜಾತಿ!ಪ.ಪಂಗಡದವರಿಗೆ ನೀಡಿದ ಸಾಲದ ಮೊತ್ತ 

(ಪಿ 


ಧಾರವಾಡ ಜಿಲ್ಲೆ 


390 


08'ಓ 0 080 961 80೭ 10°91 6TL< ೪99£ £೧8'91( 871798 ¢ 3೩೦ ಹಿಂ [| 
1€'1 ೭00 R 200 Lt el 1|1'0 6£'೭೭ 9೯82 91೭01 81'09ಓ ೨೩೦ ೧೫ಎ 191 
[4 ೨೩೮ ಏಬಡೆಲು ಉಜುಂಜ "| 
ಹ ನ ತ ಹ L6 ty: L0 0 19687 €(19ಓ 9(611 8('£೭£ 4 ade wos Re (| 
VIL 697 £012 ೯೯೯೯ 8'(ಓ! vL Ll 69198ಓ LY 0€ 9688ದ! 0(:£! ೫ 9 3೩೦0 ೧3 '([] 
₹೭೭೯೯ ೪0 686 (444 Ov LT «(011 8೭91 [440 8<'06€ €T'996 p ಲೇ ಖಾವಿ ,ಜರುಂಇಂಟ FT| 
66116 ಓ1'$ 9೯೫ 4... 3 86106 Le 8 8762 «೭105 €|1'90/( ೪916811 ॥£ ಲೇ ,ಜರಂಇಂಟ "| 
Fe 600 F ಮ ೭60 LL 01 €€619ಓ 0L'8T 9L'08 [ ಹಲೆಲು ಮೂ 01 
8<'€l €['[ 620 (431.1. 8೭೭ 6618 ೯ £6 982 09091 691096 [4 ೫೧೦ ಉುಧ '6 
9612೭ ಓ((01 91 (೬ 6168 90'ಓ01 661686 161198 Le 8¢ (೪1೪812 OLT69SS 11 ೨೩೦ ಲೋ ಸನ 
೫9111 001 SSLT €೯6`£6 owl €evl 2೯68£€ IST 9೯6೫9 LS9T1 9 eA a0 ,ಡೌಂಡ `( 
k ೯010 | ೯010 ೫1! ೫೯0 0೯! ೭೭೪9 0066 906 [ ಹ ಮಯ ಇಂದೂ (ಬ 
Welt LCS 681911 vEsL9 26966 899791 $06995 1091 882೭5೫ 102096 £೭ ಯು ಮೂ (5 
2962 9£`₹೭ 1೭0 9('1ಓ 00116 ೭.0೭ 19681 9೫7191 10111 101168 ೯ ಧಂ ಹಣ ಎಲೇ |ಸ 
0('101 (10 0೯೪ €೫8£1 . ೫019 0೯೩ 12೯61. 106901. 0£೯60ಓ  89£1( 2 ಮಣ ಹಣ ಯಾ ] 
9(೫£ 0೭೭ ೯61 (606 9(:96 8೭ 80 ೯€€61 018 IW CC ಇ2 ಉಂಐಂಟ ಹಣ ಎಂಗ 7 
66< 180 ಹ 86 LY Ll €9¢ Lv 9¢ 1 (ಓ 80°99 8719(1 I 3೦ ಔಂಣ "| 
[4 11 01 6 8 L 9 ೯ p 3 z I 
ew (ಆಣ) ಇಬ Qe ew ey 
Bean ಇಲಓಣ "ಇಇ ಕ on Ko Ce ಇಂ ca ದು. 
aoa 0೭ ೫ನ ಏಣಂ ಇಲ ಇಂಂ)ಿ'ಟು ಉಲ್‌ ಗಂಂವೆಣ ಬದುಧಿ ೧೮೬ ಮುಂದ ೧೩ ಟದ ರಾಜ een ಉಣ 
(8೫೧ ೧) 


ಬ 'ಐಟ೮ಖು6 '`ಜರ್ಲಾಣ eu poyaVpauao~ Lee ೦೫% 
(ಯಂಬಲುಜ 08/0080 ಟಗ) ಐಂಡೆಐಂ ೦90 ರಣ 8050000808 ೧ ೯661 Goekee suas ಜೌ :೯9 ೫೧8೩ 


391 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 


"ಅಂಬ ೩0 ಐ ದಂ 


166906 161881 60881 1£10021 1೯18801 680292 6911907 SEL . 1690/09 ೫೫೩೦ರಡಿ ೯೯೫ ಇಇ ಔಣ 
696111 - ೫8೯0೭. (€£9೫%1 96294೯ 6£66011 £82611 - (826181 1016108 901 oc ರ ಜು ಸಂದ 
ಇ ತ A _ - ಬ | - - | ರೇಣಾ ಆಖ ಅಂಬಿ 6೧30 '[£ 
62196 - 2889೭2 ' 011061 86201. €ಓ190% 0£೯81೪% - 0೯೯81೫ - Ll ಲರು ಇ wk 

| ಯರು ಔಣ ಇ ಹಂ | 
RSE ತ ಜ.0 (26% 69961 991೯2 998964 (001 69896 ೫7926 ೫% ಜಲೇ ಇ 0೯ 
ತ ತ ಕ - 6195 - 8809 - 88೯709 (೯88 € "ಇ ಮೆಲ್‌ ಜರ್‌$ 62 
1€೯1068%: 88 ೫9906 626229. 69982 2೭01866೯ ೭9696 LLY COLO 6616909 2೭1. 8೮೮ ಯರು ಲೀಯ "97 
1990 80191 699106 9891109 98£50€ 869106 16'£09%1 99೯68. 29908"££ 0911289 902. ನಂದ ಭಡಟಆಾಂ'ಲು ಬಬ ಸೂ 
908% ೨9೭1 186 ೫31 (288 68601. 9200 ೯1೭೭... 00ಓಟ 00189% ( ನ ಯು "(7 
9£800"1 . 026£ £861 09696 19(£ 964091 ರ್ಟ10ಬ ೭ 805೯5-09980೯ HUIS 1£ ಜಲೆಲು ಉಂಜಇಂ 192 
ಎ ತ್‌ | ತ cet 661 6£9£ 9906 08861 (2610೭ 1 ಜಲೆಲು ತಚೌಧ ,ಖಛಧೀಯು "£7 
> | ಕೆ ೯0 00 £1'0 8೭2 £901 189 €0'೪9 1ಲ೪ಂಲಂಟ ಹಿನ ಎಲೇಲ ಖೀ "೪ 
ILI9 9£9 9೫6£ (('£(1 SLE 820698 (2186 . 6969 198961 9£919" locust ಎಲ್ಲಾ goo ೯2 
02912 €T1 861 691೯61 9೯/6 HLT. LLTE ೧ 289 11606 «99 ¢ ಕೌಲೇಲಾರ್ಯಜು 7 
90168 ೯೭೮೭ seotl Ic68e 0120 (800ದ1 19190 6೯%... 61910೫ ೫26686 92 ಹ ರಮ 17 
0£96 068 ಓ£9£ (0961 8೯062 1.21 061699" IL89 6860೯೭ (10((£ bl. vee ಓಣ ಎರೆಲು ಐ 0 
ಕೆ 0೯0 051, 280 €1'€2 (19 88:9೯ pL 1 md ಹಣ ಎರೆ ಐ. ಇ] 
೭101 16161 ೭19 66266"! ೯61"೭ VSVELT 999999 ££೯೫9 (91೯6 918೫೫1 LT ೫೦ ಏಸಿ ಉದಯ ಇ] 
೭ 1! ol. 6 $' L 9 p 3 [4 | 


392 ಧಾರವಾಡ ಜಿಲ್ಲೆ 


ಅನುಕ್ರಮವಾಗಿ ರೂ. 329.61 ಲಕ್ಷ ಮತ್ತು ರೂ. 1534.04 ಲಕ್ಷ ಎಂದು ತಿಳಿದು ಬರುವುದು. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ 
ಯೋಜನೆ ಮತ್ತು 20 ಅಂಶಗಳ ಕಾರ್ಯಕ್ರಮದ ಅನ್ವಯ ವಿವಿಧ ಬ್ಯಾಂಕುಗಳು ಜಿಲ್ಲೆಯಲ್ಲಿ ನೀಡಿದ್ದ ಒಟ್ಟು ಸಾಲದ .ಮೊತ್ತ 
ಅನುಕ್ರಮವಾಗಿ ರೂ. 6911.33 ಲಕ್ಷ ಮತ್ತು ರೂ. 9,422.97 ಎಂದು ತಿಳಿದು ಬರುವುದು. 


ಜಿಲ್ಲಾ ಪತ್ತಿನ ಯೋಜನೆ: ಮಾರ್ಗದರ್ಶಿ ಬ್ಯಾಂಕಿನ ಕ್ರಿಯಾ ವರದಿ ತಿಳಿಸುವಂತೆ 1993-94ನೇ ಸಾಲಿಗೆ ಜಿಲ್ಲೆಯಾದ್ಯಂತ 
ವಿವಿಧ ಯೋಜನೆಗಳಿಗೆ (15) ಸುಮಾರು 145.91 ಕೋಟಿ ರೂ.ಗಳ ಬ್ಯಾಂಕ್‌ ಸಾಲ ನೀಡುವ ಯೋಜನೆಗಳನ್ನು ರೂಪಿಸಲಾಗಿತ್ತು. 
ಅದರ ಅನ್ವಯ ನೀಡಿದ ಒಟ್ಟು ಸಾಲ ರೂ. 164.88 ಕೋಟಿ ಅಂದರೆ ಶೇ. 112 ರಷ್ಟು ಗುರಿಯನ್ನು ಸಾಧಿಸಲಾಗಿತ್ತು. ಸಾಲದಲ್ಲಿ 
ಬಹುಪಾಲು ಆದ್ಯತಾವಲಯದ ಸಾಲವಾಗಿದ್ದು ಅದರಲ್ಲಿಯ ಸಾಧನೆ ಶೇ.' 113 ಎಂದು ವರದಿಯಾಗಿದೆ. ಮುಂದಿನ ವರ್ಷ 
1994-95ರಲ್ಲಿ ಜಿಲ್ಲಾ ಪತ್ತಿನ ಯೋಜನೆಯ ಅನ್ವಯ ರೂ. 179.99 ಕೋಟಿ ರೂ.ಗಳ ಸಾಲ ನೀಡುವ ಗುರಿಯನ್ನು 
ಹಾಕಿಕೊಳ್ಳಲಾಗಿತ್ತು. ; | 

ಕೋಷ್ಟಕ 6.4 ಈ ಕೆಳಗಿನ ಕೋಷ್ಟಕದಲ್ಲಿ ಜಿಲ್ಲಾ ಪತ್ತಿನ ಯೋಜನೆ (ಡಿ.ಸಿ.ಪ) 1993-94 ಮತ್ತು 
1994-95ಇವುಗಳ ತುಲನಾತಕ ವಿವರಣೆಯನ್ನು ನೀಡಲಾಗಿದೆ. 


(ಲಕ್ಷ ರೂ.ನಲ್ಲಿ 


ವಲಯ ಡಿಸಿಪಿ. ಡಿಸಿಪಿ. ಶೇಖಡಾವಾರು ವ್ಯತ್ಯಾಸ 
93-94 04-95 
ಸಣ್ಣ ನೀರಾವರಿ °° 794 859 +8.00 
ಭೂ ಅಭಿವೃದ್ಧಿ 127 44 -65.36 
ಕೃಷಿ ತಾಂತ್ರಿಕತೆ 983 1337 ° +3800 
ಪ್ಲಾಂಟೇಶನ್‌ ಮತ್ತು ತೋಟಗಾರಿಕೆ 105 ° 147 +40.00 
ಹೈನುಗಾರಿಕೆ ಅಭಿವೃದ್ಧಿ 513 446 -13.07 
ಕೋಳಿ ಸಾಕಣೆ 73 176 +141.00 
ಇತರ ಪಶುಸಂಗೋಪನೆ 64 75 *17.18 
ಅರಣ್ಕಾಭಿವೃದ್ಧಿಬಂಜರು ಭೂಮಿ ಅಭಿವೃದ್ಧಿ 7 2 -71.43 
ಸಂಬಂಧಿತ ಚಟುವಟಿಕೆಗಳು 160 162 +1.25 
ವ್ಯವಸಾಯೇತರ ಸಾಲ 2,096 3,257 +55.39 
ಇತರ ಆದ್ಯತಾ ವಲಯ ಸಾಲಗಳು 2,296 2,907 +2661 
ಬೆಳೆ ಸಾಲ 4,431 4,777 +7.80 
(ಅ) ಒಟ್ಟು ಆದ್ಯತಾ ವಲಯ ಸಾಲಗಳು 11,653 14,209 +21.93 
(ಬ) ಆದ್ಯತಾ ವಲಯ ಹೊರತು ಪಡಿಸಿ ಇತರ ಒಟ್ಟು ಸಾಲಗಳು 2,938 3,790 +29.00 
ಒಟ್ಟು ಮೊತ್ತ (ಅಬ) 14,591 17.999 +23.35 


ನಿ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ ೨೨3 


ಗ್ರಾಮೀಣ ಬ್ಯಾಂಕುಗಳು: ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಕಾನೂನು 1976 ರ ಅನ್ವಯ, ಭಾರತ ಸರ್ಕಾರ, ಪ್ರವರ್ತಕ 
ಬ್ಯಾಂಕ್‌ ಮತ್ತು ರಾಜ್ಯ ಸರ್ಕಾರ ಇವುಗಳ ಸಹ ಭಾಗಿತ್ತ ಬಂಡವಾಳದೊಂದಿಗೆ ಈ ಹೊಸ ತಳಿಯ ಬ್ಯಾಂಕುಗಳನ್ನು ದೇಶಾದ್ಯಂತ 
. 1975-76ರಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಯಿತು. ಗ್ರಾಮೀಣ ಜನತೆಯ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸಲು 
ಸಹಾಯಕವಾಗುವಂತಹ ಅಭಿವೃದ್ಧಿ ಪರ ಯೋಜನೆಗಳಿಗೆ ಆದ್ಯತೆಯ ಮೇಲೆ ಸಾಲ ಸೌಲಭ್ಯಗಳನ್ನು, ಒದಗಿಸುವುದು. ಈ ಬ್ಯಾಂಕುಗಳ 
ಮುಖ್ಯ ಉದ್ದೇಶ. ಈ ಜಿಲ್ಲೆಯ ಜೀವ ನದಿಗಳಲ್ಲಿ ಒಂದಾದ ಮಲಪ್ರಭಾ (ಮಲಪಹಾರಿ) ಹೆಸರಿಂದ ಆಗಸ್ಟ್‌ 31, 1976ರಂದು 
ಈ ಬ್ಯಾಂಕನ್ನು ಪ್ರಾರಂಭಿಸಲಾಯಿತು. ನಮ್ಮ ರಾಜ್ಯದಲ್ಲಿ ಪ್ರಾರಂಭಿಸಿದ ಎರಡನೆಯ ಗ್ರಾಮೀಣ ಬ್ಯಾಂಕು ಇದಾಗಿದೆ. ಈ ಸಂಸ್ಥೆಯನ್ನು 
ಅಂದಿನ ಮಾರ್ಗದರ್ಶಿ ಬ್ಯಾಂಕ್‌ ಸಿಂಡಿಕೇಟ್‌ ಬ್ಯಾಂಕು ಪ್ರವರ್ತಿಸಿತು. ಬ್ಯಾಂಕಿನ ಕಾರ್ಯವ್ಯಾಪ್ತಿಯು ಪ್ರಾರಂಭದಿಂದಲೂ ಧಾರವಾಡ 
ಮತ್ತು ಬೆಳಗಾವಿ ಜಿಲ್ಲೆಗಳನ್ನು ಒಳಗೊಂಡಿಸುವುದು. ಬ್ಯಾಂಕಿನ ಹಲವಾರು ಸಾಲ ಯೋಜನೆಗಳಲ್ಲಿ ನೀರಾವರಿಗೆ ಉತ್ತೇಜನ, ಕೃಷಿ 
ಉತ್ಪಾದನೆ, ತೋಟಗಾರಿಕೆ ಅಭಿವೃದ್ಧಿ ಕ್ಷೀರಾಭಿವೃದ್ಧಿ ಕೃ ಕೃಷಿಯಾಂತ್ರೀಕರಣ, ಪರಿಸರ ಸಂರಕ್ಷಣೆ ಹಾಗೂ ಇಂಧನ ಸಮಸ್ಯೆಗೆ ಪರಿಹಾರ, 
ಗ್ರಾಮೀಣ ಕೈಗಾರಿಕೆ, ನಿರುದ್ಯೋಗ ನಿವಾರಣೆ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ (ಐ.ಆರ್‌.ಡಿ.ಪಿ), ಕೃಷಿ ಎಸ್ವರಣಾ 
ಕಾರ್ಯಕ್ರಮಗಳು ಮುಂತಾದವುಗಳಿಗೆ ಆದ್ಯತೆಯ ಮೇಲೆ ಸಾಲ ಸೌಲಭ್ಯ ಒದಗಿಸಲಾಗುವುದು. 


ಸಾಲದ ಮೊತ್ತಕ್ಕೆ ಅನುಗುಣವಾಗಿ ಬಡ್ಡಿಯ ದರ ಕನಿಷ್ಠ ಶೇ.11.5 ರಿಂದ ಗರಿಷ್ಟ 16.5 ರವರೆಗೆ ವಿಧಿಸಲಾಗುವುದು. ಈ 
ಜಿಲ್ಲೆಯಲ್ಲಿ ಗ್ರಾಮೀಣ ಬ್ಯಾಂಕಿನ ಎರಡು ಪ್ರಥಮ ಶಾಖೆಗಳನ್ನು 31.8.76 ರಂದು, ದುಂಡಸಿ (ಶಿಗ್ಗಾಂವಿ ತಾ) ಮತ್ತು ಹಳ್ಳಿಹಾಳ 
(ಹುಬ್ಬಳ್ಳಿ ತಾ) ಗಳಲ್ಲಿ ಪ್ರಾರಂಭಿಸಲಾಯಿತು. ಇಂದು (1994) ಜಿಲ್ಲೆಯಾದ್ಯಂತ ಒಟ್ಟು 122 ಶಾಖೆಗಳನ್ನು ಹೊಂದಿರುವದು. 
ಕರ್ನಾಟಕದ 13 ಗ್ರಾಮೀಣ ಬ್ಯಾಂಕುಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಶಾಖೆಗಳನ್ನು ಹೊಂದಿದ ಹಿರಿಮೆ ಈ ಬ್ಯಾಂಕಿನದಾಗಿದೆ 
(ಬೆಳಗಾವ ಜಿಲ್ಲೆ ಸೇರಿದಂತೆ: ಒಟ್ಟು ಶಾಖೆಗಳ ಸಂಖ್ಯೆ 208). ಬ್ಯಾಂಕಿನ ಹಲವಾರು ಸಾಧನೆಗಳಲ್ಲಿ ರಾಜ್ಯ ಸರ್ಕಾರದ ಒಂದನೂರು 
ಬಾವಿಗಳ ಯೋಜನೆಯ ಅನ್ವಯ ಇದುವರೆಗೆ 1893 ಫಲಾನುಭವಿಗಳಿಗೆ ರೂ. 343.35 ಲಕ್ಷದಷ್ಟು ಆರ್ಥಿಕ ನೆರವು ನೀಡುವ 
ಮೂಲಕ ಸುಮಾರು 8,000 ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯ ದೊರಕಿಸಿಕೊಡಲಾಗಿದೆ. ರಾಷ್ಟ್ರೀಯ ಯೋಜನೆಯಾದ “ಜೈವಿಕ 
ಅನಿಲ'' ಯೋಜನೆಯ ಅನ್ಹಯ 951 ಫಲಾನುಭವಿಗಳಿಗೆ ಗೊಬ್ಬರ ಅನಿಲ ಸ್ಥಾವರ ಸ್ಥಾಪನೆಗೆ ರೂ. 81.88 ಲಕ್ಷ ಸಾಲ ನೀಡಿ 
ಬದಲಿ ಇಂಧನದ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಹೊಗೆರಹಿತ ಹಳ್ಳಿಗಳನ್ನಾಗಿ ಮಾರ್ಪಡಿಸುವ ಕಾರ್ಯ ವ್ರ; ಅನ್ವಯ ಬ್ಯಾಂಕು 
ಪ್ರಯೋಗಾತಕ್ಷವಾಗಿ ಕಲಘಟಗಿ ತಾಲೂಕಿನ ಬೊಮಿಗಟ್ಟಿ ಮತ್ತು ತಾವರಗೇರಿ ಗ್ರಾಮಗಳಲ್ಲಿ 403 "ಅಸ್ತ್ರ ಒಲೆಗಳನ್ನು ಪೂರೈಸಿದೆ. 
ಸುಮಾರು 150 ನಿರುದ್ಯೋಗಿ ಯುವಕರಿಗೆ “ಗ್ರಾಮೀಣ ಸಾರಿಗೆ” ಸುಧಾರಣಾ ಯೋಜನೆಯ ಅಡಿಯಲ್ಲಿ ಆರ್ಥಿಕ ನೆರವನ್ನು 
ನೀಡಿದೆ. ಬ್ಯಾಂಕಿನ ಸಾಲ ವಸೂಲಾತಿ ಪ್ರಮಾಣ 1990 ರಲ್ಲಿ ಶೇ. 22, 1991 ರಲ್ಲಿ ಶೇ. 54, ಮತ್ತು 1992 ರಲ್ಲಿ ಶೇ. 38 
ಎಂದು ವರದಿಯಾಗಿದೆ. ಈ ಬ್ಯಾಂಕಿನ ಕೇಂದ್ರ ಕಛೇರಿ ಧಾರವಾಡದಲ್ಲಿ ಇರುವುದು. 


ಕೋಷ್ಠಕ 6.5 : ಈ ಕೆಳಗಿನ ತಖ್ರೆಯಲ್ಲಿ ಬ್ಯಾಂಕಿನ ಇತ್ತೀಚಿನ ಮೂರು ವರ್ಷಗಳ ವಿವಿಧ 
ಮುಖಗಳ ಪ್ರಗತಿಯ ಚಿತ್ರಣವನ್ನು “ಕಾಣಬಹುದು. 


ವಿವರಗಳು ಮಾರ್ಚ್‌ 
1990 1991 1992 
122 122 122 


(1) ಗ್ರಾಮೀಣ ಬ್ಯಾಂಕಿನ ಶಾಖೆಗಳ ಸಂಖ್ಯೆ 


684 
(2) ಸೇವಾ ಕ್ಷೇತ್ರ ಯೋಜನೆ ಅಡಿಯಲ್ಲಿ ಅಳವಡಿಸಿಕೊಂಡ ಗ್ರಾಮಗಳ ಸಂಖ್ಯೆ 771 684 
ಸಂಖ್ಯೆ 929 920 914 
ಸ 
al 32.10 35.83 48.43 


(4) ಠೇವಣಿಗಳು (ಕೋಟಿ ರೂಗಳಲ್ಲಿ) 
(5) ಸಾಲ ಮುಂಗಡಗಳು (ಕೋಟಿ ರೂಗಳಲ್ಲಿ) 


ESE 


394 ಧಾರವಾಡ ಜಿಲ್ಲೆ 


ವಿವರಗಳು ಮಾರ್ಚ್‌ 
1990 1991 1992 
ಆ) ಒದಗಿಸಿದ ಸಾಲ 17.98 12.04 18.07 
ಇದರಲ್ಲಿ ಆದ್ಯತಾವಲಯ ಸಾಲ 12.36 5.85 11,93 
(ಬ್ರಿ ಬಾಕಿ ಸಾಲ ER 50.68 58.39 
ಇದರಲ್ಲಿ ಆದೃತಾ ವಲಯ ಸಾಲ ಸ 56.99 4345 51.23 
(6) ಸಾಲ-ಕೇವಣಿ ನಿಷ್ಪತ್ತಿ ಛೇ. ಪ್ರಮಾಣ) | 196.04 141.45 120.57 


(7) ಸರ್ಕಾರದ ವಿವಿಧ ಯೋಜನೆಯಡಿಯಲ್ಲಿ ಒದಗಿಸಿದ ಸಾಲಗಳು 
(ಅ) ಸಮಗ್ರ ಗ್ರಾಮೀಣ ಅಭಿವೃದ್ಧಿ 


(1) ಫಲಾನುಭವಿಗಳು | 3813 3211 2943 
(2) ವಿತರಿಸಲಾದ ಸಾಲ (ಲಕ್ಷ ರೂ.ಗಳಲ್ಲಿ 166.38 131.43 128.54 
(ಅ) ನೂರು ಬಾವಿ ಯೋಜನೆ 
(1) ಫಲಾನುಭವಿಗಳು i ಷ್ಟ 27 39 
GSS eC dai 9.15 826 7.77 
(ಇ) ಅಂತ್ಯೋದಯ 
(1) ಫಲಾನುಭವಿಗಳು 36 12 21 
(2) ವಿತರಿಸಲಾದ ಸಾಲ ಕ್ಷ ರೂ. ಗಳಲ್ಲಿ 1.58 ಗು 0.60 


ಈ) ಪ. ಜಾತಿ!ಪ.ಪಂಗಡ "ಮಾರ್ಜಿನ್‌ ಮನಿ ಸ್ಕೀಮ್‌' 
(1) ಫಲಾನುಭವಿಗಳು 363 229 159 
(2) ವಿನಗಲಾದ ಸಾಲ (ಲಕ್ಷ ರೂಗಳಲ್ಲಿ) 13.50 12.19 6.44 
() ವ್ಯತ್ಯಸ್ತ ಬಡ್ಡಿ ದರ ಯೋಜನೆ 
(1) ಫಲಾನುಭವಿಗಳು 32 38 131 
(2) ವಿತರಿಸಲಾದ ಸಾಲ (ಲಕ್ಷ ರೂಗಳಲ್ಲಿ) 1.03 1.21 3.93 


ಆಶಾ ಕಿರಣ : ಅಸಂಘಟಿತ ಶ್ರಮಿಕರು ಅನಿರೀಕ್ಷಿತ ಅಪಘಾತದಿಂದ ಸಂಕಷ್ಟಕ್ಕೆ ಒಳಗಾದಾಗ ಅವರಿಗೆ ಅಥವಾ ಅವರನ್ನು 
ಅವಲಂಬಿಸಿದ ಕುಟುಂಬದೆವರಿಗೆ ಅರ್ಥಿಕ ನೆರವು ಒದಗಿಸುವ "ಆಶಾಕಿರಣ' ಎಂಬ ಹೆಸರಿನಿಂದ 1982 ರಲ್ಲಿ ಪ್ರಾರಂಭಿಸಲಾದ 
ಕರ್ನಾಟಕ ಸರ್ಕಾರದ ಈ ಯೋಜನೆಯು ದೇಶದಲ್ಲಿಯೇ ಮೊದಲನೆಯದು. ಬಡ ಕೃಷಿ ಕಾರ್ಮಿಕರು ಮತ್ತು ಯಾವುದೇ ಕಾರ್ಮಿಕ 
ಸಂಘಟನೆಗಳಲ್ಲಿ ಇರದ ಕೆಲಸಗಾರರಿಗೆ ಗುಂಪು ವಿಮೆಯ ಮೂಲಕ ಸಾಮಾಜಿಕ ಭದ್ರತೆಯನ್ನು ಸರ್ಕಾರವೇ ಒದಗಿಸುವ ಒಂದು 
ವಿಶಿಷ್ಟ ಯೋಜನೆ ಇದಾಗಿದ್ದು ಇದರ ಅನ್ವಯ, ಅಪಘಾತದ ಸ್ಪರೂಪ ಮತ್ತು ತೀವ್ರತೆಯನ್ನು ಅನುಸರಿಸಿ ನೊಂದವರಿಗೆ ಆರ್ಥಿಕ 
ಪರಿಹಾರ ನೀಡಲಾಗುವುದು. ಈ ಯೋಜನೆಯ ಅನ್ವಯ 18 ರಿಂದ 60 ವರ್ಷದ ಒಳಗಿನ ವಾರ್ಷಿಕ ಆದಾಯ ರೂ. 7,200 
ಮೀರದ, ನಿರ್ದಿಷ್ಟ ಉದ್ಯೋಗದಲ್ಲಿ ತೊಡಗಿರುವ, ಶ್ರಮ ಜೀವಿಗಳು ಮತ್ತು ಅವರ ಅವಲಂಬಿತರು ಆರ್ಥಿಕ ನೆರವು ಪಡೆಯಲು 
ಅರ್ಹರು. ಇತರ ಯಾವುದೇ ಮೂಲದಿಂದ ಪರಿಹಾರ ಪಡೆಯಲು ಅರ್ಹರಾದವರು ಆಶಾಕಿರಣ ಯೋಜನೆಯ ಅನ್ವಯ ಪರಿಹಾರ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 395 


ಪಡೆಯಲು ಅನರ್ಹರು. ಈ ಯೋಜನೆಯು ಅನ್ವಯವಾಗುವ ಶ್ರಮಜೀವಿಗಳು, ಕೃಷಿ ಕಾರ್ಮಿಕರು, ಬೆಸ್ತರು, ಬೀಡಿ ಕಾರ್ಮಿಕರು, 
ಹೆಂಡ ಇಳಿಸುವವರು, ಧೋಬಿಗಳು, ಮೋಚಿಗಳು, ಬಡಗಿಗಳು, ಗ್ರಾಮಾಂತರ ಕಮಾಧರು, ಅಕ್ಕಸಾಲಿಗರು, ಲೋಹ ಕೆತ್ತನೆಗಾರರು, 
ಪ್ರಾಣಿಗಳಿಂದ ಎಳೆಯಲ್ಪಡುವ ವಾಹನಗಳ ಚಾಲಕರು, ಸೈಕಲ್‌ ರಿಕ್ಷಾ ಎಳೆಯುವವರು, ಕ್ಷೌರಿಕರು, ರಸ್ತೆಯಲ್ಲಿ ಕೂಗಿಕೊಂಡು 
ಮಾರುವವರು, ಗಾರೆ ಕೆಲಸಗಾರರು, ಜೆಲ್ಲಿ ಒಡೆಯುವವರು, ಗುಡಿಸಲು ಕಟ್ಟುವವರು, ಬಾವಿ ತೋಡುವವರು, ಮುಂತಾದವರು. 


ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಅಪಘಾತಗಳು ಯಾವುವೆಂದರೆ ರೈಲು ಮತ್ತು ರಸ್ತೆ ಅಪಘಾತ, ವಿದ್ಯುಚ್ಛಕ್ತಿ ತಗಲಿ 
ಹಾನಿಯಾಗುವುದು, ಹಾವು ಕಚ್ಚುವುದು, ಮುಳುಗಿ ಸಾಯುವುದು, ಬೆಂಕಿ ಆಕಸಿಕ ಮರದ ಮೇಲಿನಿಂದ ಬೀಳುವುದು, ಸಿಡಿಲು 
ಬಡಿದು ಸಾಯುವುದು, ಕ್ರೂರ ಮೃಗಗಳಿಂದ ಉಂಟಾಗುವ ಸಾವು ನೋವು, ಅಣು ವಿಕಿರಣ, ಮುಂತಾದವುಗಳು. ಆದರೆ 
ಕಾನೂನುಬಾಹಿರ ಕೃತ್ಯಗಳನ್ನು ಎಸಗುವಾಗ ಉಂಟಾಗಬಹುದಾದ ಅಪಘಾತಗಳಿಗೆ, ನೈಸರ್ಗಿಕ ಮರಣ, ರೋಗದಿಂದ ಮರಣ, 
ಆತ್ಮಹತ್ಯೆ, ಮುಂತಾದ ಸಾವುಗಳಿಗೆ ಈ ಪರಿಹಾರ ದೊರೆಯುವುದಿಲ್ಲ ಈ ಯೋಜನೆಯಂತೆ ಅಪಘಾತದಲ್ಲಿ ಶ್ರಮಿಕನ ಒಂದು 
ಅಂಗ ಊನವಾದರೆ ರೂ. 2,500 ಪರಿಹಾರ, ಎರಡು ಅಂಗಗಳು ನಷ್ಟವಾದರೆ ರೂ. 4,000 ಪರಿಹಾರ, ಕಾರ್ಮಿಕನ ಮರಣ 
ಸಂಭವಿಸಿದರೆ ವಾರಸುದಾರರಿಗೆ ರೂ. 5,000 ಗರಿಷ್ಠ ಪರಿಹಾರ, ದೊರೆಯುವುದು. 1985ರಿಂದ ಕೇಂದ್ರ ಸರ್ಕಾರ ಜಾರಿಯಲ್ಲಿ 
ತಂದ “ವ್ಯಕ್ತಿಗತ ಅಪಘಾತ ಸಮಾಜ ಭದ್ರತಾ ವಿಮಾ ಯೋಜನೆ” ಈ ಜಿಲ್ಲೆಯಲ್ಲಿಯೂ ಜಾರಿಯಲ್ಲಿ ಬಂದಿದ್ದು ಅದರ ಅನ್ವಯ 
ಬಡಕುಟುಂಬದಲ್ಲಿಯ ದುಡಿಯುವ ವ್ಯಕ್ತಿ ಆಕಸಿಕ್ರ ಮರಣ ಹೊಂದಿದರೆ ಮೃತ ವ್ಯಕ್ತಿಯ ವಾರಸುದಾರರಿಗೆ ರೂ. 3,000 ರವರೆಗೆ 
ಪರಿಹಾರ ನೀಡಲಾಗುವುದು. ಕೇಂದ್ರ ಸರ್ಕಾರದ ಈ ಯೋಜನೆಯು ರಾಜ್ಯ ಸರ್ಕಾರದ. ಯೋಜನೆಗೆ ಪೂರಕವಾಗಿರುವುದರಿಂದ 
ರಾಜ್ಯ ಸರ್ಕಾರ ನೀಡುವ ಒಟ್ಟು ಮೊತ್ತ ರೂ. 5,000 ಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯ ರೂ. 3,000 ನ್ನು 
ಒಳಗೊಂಡಿರುವುದು, ಈ ಯೋಜನೆಯ ಅನ್ವಯ ಯಾವುದೇ ವ್ಯಕ್ತಿ ಫಲಾನುಭವಿ, ಯಾವ ರೀತಿಯ ವಿಮೆ ಕಂತನ್ನು ಪ್ರೀಮಿಯಮ್‌) 
ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಯೋಜನೆಯ ಆರಂಭದಿಂದ 1993 ಮಾರ್ಚ್‌ ಕೊನೆಯವರೆಗೆ ಈ ಜಿಲ್ಲೆಯಲ್ಲಿ 662 ಸಂದರ್ಭಗಳಲ್ಲಿ 
ಒಟ್ಟು ರೂ. 19.86 ಲಕ್ಷ ಪರಿಹಾರ ಸಂದಾಯ ಮಾಡಲಾಗಿದೆ. ಇದರಲ್ಲಿ 1992-93ಸಾಲಿಗೆ ಮೀಸಲಾದಂತೆ 86 ಸಂದರ್ಭಗಳಲ್ಲಿ 
ರೂ. 2.58 ಲಕ್ಷ ಪರಿಹಾರವನ್ನು ನೀಡಲಾಗಿದೆ. 


ಬೀಡಿಕಾರ್ಮಿಕರ ಗುಂಪು ವಿಮೆ: ಕೇಂದ್ರ ಸರ್ಕಾರದ ಈ ವಿಮೆ ಯೋಜನೆಯು 1992 ಏಪ್ರಿಲ್‌ನಿಂದ ಜಾರಿಯಲ್ಲಿ ಬಂದಿದೆ. 
ಇದು 18 ರಿಂದ 60 ವರ್ಷದ ಬೀಡಿ ಕಾರ್ಮಿಕರಿಗೆ ಅನ್ಹಯವಾಗಲಿದ್ದು ವಿಮಾ ಕಂತಿನ ಹಣವನ್ನು ಕಾರ್ಮಿಕ ಕಲ್ಯಾಣ ಇಲಾಖೆ 
ಹಾಗೂ ಜೀವ ವಿಮಾ ನಿಗಮದವರು ಭರಿಸುವರು. ವಿಮೆಗೆ ಒಳಗಾದವರಿಗೆ ಸಹಜ ಸಾವಾದರೆ ರೂ. 3,000ಮತ್ತು ಅಪಘಾತದಿಂದ 
ಮರಣಪಟ್ಟಲ್ಲಿ ವಾರಸುದಾರರಿಗೆ ರೂ. 6,000 ವರೆಗೆ ಪರಿಹಾರ ನೀಡಲಾಗುವುದು. 


ಗುಡಿಸಲು ವಿಮೆ: ರಾಜ್ಯ ಸರ್ಕಾರವು ಈ ಗುಡಿಸಲು ವಿಮಾ ಯೋಜನೆಯನ್ನು 1988 ಮೇ 1ರಿಂದ ಜಾರಿಯಲ್ಲಿ ತಂದಿದೆ. 
ವಾರ್ಷಿಕ ವರಮಾನ ರೂ. 4,800 ಮೀರದ ಭೂ ರಹಿತ ಕಾರ್ಮಿಕರು, ಕುಶಲಕರ್ಮಿಗಳು ಈ ಯೋಜನೆಯ ಅನ್ಹಯ ಪರಿಹಾರ 
ಪಡೆಯಲು ಅರ್ಹರು. ಅಗ್ನಿ ಅನಾಹುತದಿಂದ ತೊಂದರೆಗೀಡಾದವರಿಗೆ ಈ ಯೋಜನೆಯ ಅನ್ವಯ ಗುಡಿಸಲಿಗಾಗಿ ರೂ. (41 
ಮತ್ತು ಇತರ ವಸ್ತುಗಳಿಗಾಗಿ ರೂ. 500 ರವರೆಗೆ ಪರಿಹಾರವನ್ನು ವಿಮಾ ಕಂಪನಿಯು ನೀಡುವುದು. ಈ ಯೋಜನೆಯು ಕೇವಲ 
ಗ್ರಾಮೀಣ ಪ್ರದೇಶಗಳಲ್ಲಿ ಅಗ್ನಿ ಅನಾಹುತದಿಂದ ಗುಡಿಸಲು ಮನೆ ಮುಂತಾದವುಗಳನ್ನು ಕಳೆದುಕೊಂಡ ಬಡಕುಟುಂಬಗಳಿಗೆ ಗಥ 
ಅನ್ವಯವಾಗುವುದು. ಈ ಯೋಜನೆಯ ಅನ್ವಯ 1993 ಮಾರ್ಚ್‌ ಕೊನೆಯವರೆಗೆ ಜಿಲ್ಲೆಯಲ್ಲಿ 392 ಸಂದರ್ಭಗಳಲ್ಲಿ 5. 
ಲಕ್ಷ ಪರಿಹಾರ ನೀಡಲಾಗಿದೆ: 1992-93 ನೇ ಸಾಲಿನಲ್ಲಿ 110 ಜನರಿಗೆ ರೂ. 1.52 ಲಕ್ಷದ ಪರಿಹಾರ ಒದಗಿಸಲಾಗಿದೆ. 


ಅಪಘಾತ ವಿಮಾ ಯೋಜನೆ: ಕರ್ನಾಟಕ ಸರ್ಕಾರವು ಇತ್ತೀಚೆಗೆ (1994) ನಿಯಂತ್ರಿತ ಮಾರುಕಟ್ಟೆಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಲೈಸೆನ್ಸ್‌ ಪಡೆದ ಹಮಾಲರು ಮತ್ತು ತೂಕ ಮಾಡುವವರನ್ನು (ಸುಮಾರು 16 ಊಟ್‌ ಭ್‌ 
ವಿಮೆಯ ಸೌಲಭ್ಯಕ್ಕೆ ಒಳಪಡಿಸಿದೆ. ಈ ಯೋಜನೆಯ ಅನ್ವಯ ಪ್ರತೀ ಫಲಾನುಭವಿಯ ವಾರ್ಷಿಕ ವಿಮಾಕ 4 4 ಫ್‌ 
ವಾರ್ಷಿಕ ವೆಚ್ಚ ರೂ. 2.40 ಲಕ್ಷವನ್ನು ಕರ್ನಾಟಕ ರಾಜ್ಯ ವ್ಯವಸಾಯ ಮಾರುಕಟ್ಟೆ ಮಂಡಳಿಯು ಭರಿಸುವುದು. 


396 ಧಾರವಾಡ ಜಿಲ್ಲೆ 


ಯೋಜನೆಗೆ ಒಳಗಾದ ಹಮಾಲ/ತೂಕದವರು ಮರಣ ಹೊಂದಿದಲ್ಲಿ ಅವನ ವಾರಸುದಾರರಿಗೆ ರೂ. 25,000 ಮತ್ತು ಭಾಗಶಃ 
ಅಂಗವಿಕಲನಾದಲ್ಲಿ ರೂ. 12,500 ಪರಿಹಾರ ನೀಡಲಾಗುವುದು. 


“ಸೊಲೇಶಿಯಮ್‌ ಫಂಡ'' ಯೋಜನೆ: ಈ ಯೋಜನೆಯನ್ನು ಕೇಂದ್ರ ಸರ್ಕಾರವು 1.7.1989ರಿಂದ ಜಾರಿಯಲ್ಲಿ ತಂದಿದೆ. 
ಈ ಯೋಜನೆಯ ಮುಖ್ಯ ಉದ್ದೇಶ ರಸ್ತೆ ಅಪಘಾತ ನಡೆದ ಅನೇಕ ಸಂದರ್ಭಗಳಲ್ಲಿ ವಾಹನಗಳು ವ್ಯಕ್ತಿಗಳಿಗೆ ಡಿಕ್ಕಿ ಹೊಡೆದು 
ಅಪಘಾತ ಉಂಟು ಮಾಡಿ ಸ್ಥಳದಲ್ಲಿ ನಿಲ್ಲದೇ. ಓಡಿಹೋಗುವ ಸಾಧ್ಯತೆಗಳು ಉಂಟು. ಇಂತಹ ಸಂದರ್ಭಗಳಲ್ಲಿ ಜೀವಹಾನಿ ಅಥವಾ 
ಗಾಯವಾದಲ್ಲಿ ಅನುಕ್ರಮವಾಗಿ ರೂ. 8,500 ಮತ್ತು ರೂ. 2,000 ಗಳನ್ನು ಪರಿಹಾರವಾಗಿ ಆಶ್ರೀತ ಕುಟುಂಬದವರಿಗೆ ಅಥವಾ 
ಗಾಯಗೊಂಡ ವ್ಯಕ್ತಿಗೆ ನೀಡಲಾಗುವುದು. ಈ ಯೋಜನೆಯ ಅನ್ವಯ ಅಪಘಾತವನ್ನು ಎಸಗಿದ ವಾಹನದ ವಿವರಗಳು ತಿಳಿಯದಿದ್ದಾಗ 
ಮಾತ್ರ ಪರಿಹಾರವನ್ನು ನೀಡಲಾಗುವುದು. ಯೋಜನೆಯ ಪ್ರಾರಂಭದಿಂದ 1993 ಮಾರ್ಚ್‌ ಕೊನೆಯವರೆಗೆ ಜಿಲ್ಲೆಯಲ್ಲಿ 33 
ಸಂದರ್ಭಗಳಲ್ಲಿ ರೂ. 2.42 ಲಕ್ಷದ ಪರಿಹಾರ ನೀಡಲಾಗಿದೆ; 1992-93 ನೇ ಸಾಲಿನಲ್ಲಿ 10 ಸಂದರ್ಭಗಳಲ್ಲಿ ರೂ. 72,000 
ಪರಿಹಾರವನ್ನು ನೀಡಲಾಗಿದೆ. 

ವಿಮೆ ವ್ಯವಹಾರ 


ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ: ಒಂದು ಶತಮಾನಕ್ಕಿಂತಲೂ ಮೊದಲಿಗೆ ಅಂದರೆ 1891 ರಲ್ಲಿ ಅಂದಿನ ಮೈಸೂರು 
ಸರ್ಕಾರದಿಂದ ಪ್ರಾರಂಭಗೊಂಡ ಈ ಇಲಾಖೆಯು (ಕೆ.ಜಿ.ಐ.ಡಿ) ಹಲವಾರು ಬದಲಾವಣೆಗಳನ್ನು ರೂಪಿಸಿಕೊಂಡು ಇಂದಿಗೂ 
ಮುಂದುವರೆದಿದೆ. ರಾಜ್ಯ ವಿಮಾ ಇಲಾಖೆಯು (6.ಜಿ.ಆಯ್‌.ಡಿ) ಕೇವಲ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಜೀವವಿಮಾ 
ವ್ಯವಹಾರವನ್ನು ಸರ್ಕಾರ, ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಿಗಮಗಳಿಗೆ ಸಂಬಂಧಪಟ್ಟಂತೆ ಮೋಟಾರ ವಾಹನ ವಿಮೆ 
ವ್ಯವಹಾರವನ್ನು ನಡೆಸುತ್ತಿರುವುದು. ಆಡಳಿತವನ್ನು ಚುರುಕುಗೊಳಿಸಲು 1976 ರಲ್ಲಿ ವಿಮಾ ಇಲಾಖೆಯ ವ್ಯವಹಾರವನ್ನು 
ವಿಕೇಂದ್ರೀಕರಣಗೊಳಿಸಲಾಯಿತು. ಅದರ ಅನ್ವಯ 3ನೇ ಜುಲೈ 1976ರಂದು ಜಿಲ್ಲಾ ವಿಮಾಧಿಕಾರಿಗಳ ಕಛೇರಿಯನ್ನು ಧಾರವಾಡದಲ್ಲಿ 
ತೆರೆಯಲಾಯಿತು. 1981ರಲ್ಲಿ ವಿಭಾಗಮಟ್ಟದ ವಿಮಾ ಕಛೇರಿಯನ್ನು ತೆರೆದಿದೆ. 1989ರಲ್ಲಿ ಹೆಚ್ಚುವರಿ ಜಿಲ್ಲಾ ವಿಮಾ ಕಛೇರಿಯನ್ನು 
ಹುಬ್ಬಳ್ಳಿಯಲ್ಲಿ ತೆರೆಯಲಾಯಿತು. ಆಡಳಿತಾತಕ್ಶ ದೃಷ್ಟಿಯಿಂದ ಜಿಲ್ಲೆಯನ್ನು ಎರಡು ವಲಯಗಳಾಗಿ ವಿಂಗಡಿಸಿದ್ದು ಧಾರವಾಡ (ಉತ್ತರ) 
ವಲಯದಲ್ಲಿ 8 ತಾಲೂಕುಗಳು ಮತ್ತು ಹುಬ್ಬಳ್ಳಿ (ದಕ್ಷಿಣ) ವಲಯದಲ್ಲಿ 9 ತಾಲೂಕುಗಳನ್ನು ಸೇರಿಸಲಾಗಿದೆ. 


ಧಾರವಾಡ ಜಿಲ್ಲೆಯಲ್ಲಿ ಸರ್ಕಾರಿ ಜೀವ ವಿಮೆಗೆ ಒಳಪಟ್ಟ ಸರ್ಕಾರಿ ನೌಕರರ ಸಂಖ್ಯೆ ಧಾರವಾಡ ವಲಯದಲ್ಲಿ 16,259 
ಆಗಿದ್ದರೆ ಹುಬ್ಬಳ್ಳಿ ವಲಯದಲ್ಲಿ 12,846. ಜಿಲ್ಲೆಯಲ್ಲಿ ಚಾಲ್ತಿಯಲ್ಲಿ (1992-93) ಇರುವ ವಿಮಾ ಪತ್ರಗಳ (ಪಾಲಿಸಿ) ಒಟ್ಟು 
ಸಂಖ್ಯೆ 74,433 ಎಂದು ವರದಿಯಾಗಿದೆ. ಜಿಲ್ಲಾ ವಿಮಾ ಅಧಿಕಾರಿಯು ರೂ. 40,000 ವರೆಗೆ ವ್ಯವಹರಿಸಲು (ಏಮಾ ಪತ್ರ 
ನೀಡಿಕೆ, ಹಕ್ಕುಗಳ ಮಂಜೂರಾತಿ ಮುಂತಾದವುಗಳು) ಅಧಿಕಾರ ಹೊಂದಿರುವರು. ಜಿಲ್ಲೆಯ ನಗರ ಸಭೆಗಳು, ಸ್ಥಳೀಯ ಸಂಸ್ಥೆಗಳು, 
ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಒಳಗೊಂಡಂತೆ ಸದರಿ ನೌಕರರ ಕುಟುಂಬ ಕಲ್ಯಾಣ ಯೋಜನಾ ನಿಧಿಯನ್ನು ವಿಮಾ ಇಲಾಖೆಯು 
1977 ರಿಂದ ನಿರ್ವಹಿಸುತ್ತಿರುವುದು. ಇತ್ತೀಚಿನ ವರ್ಷಗಳಲ್ಲಿ ನೀಡಲಾದ ವಿಮಾ ಪತ್ರಗಳ ಸಂಖ್ಯೆ ವಿಮೆಯ ಮೊತ್ತ ಮತ್ತು 
ವಿಮಾ ಕಂತಿನ ರೂಪದಲ್ಲಿ ವಾರ್ಷಿಕ ಆದಾಯ ಇವುಗಳ ವಿವರ ಈ ಕೆಳಗಿನಂತೆ ಇರುವುದು. 


ಕೋಷ್ಠಕ 6.6 
(ಮೊತ್ತ ಲಕ್ಷ ರೂಗಳಲ್ಲಿ 
ವರ್ಷ ವಿಮು ಪತ್ರಗಳ ಸಂಖ್ಯೆ ವಿಮೆಯ ಮೊತ್ತ... ವಿಮಾ ಕಂತಿನ ಅದಾಯ 
1974-75 5,474 149.50 6.33 
1975-76 4,898 141,01 5.90 
1976-77 10,146 318.74 12.65 
1987-88 17,393 1905.52 157.57 


———————— ನಾನಾನಾ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 397 


ವರ್ಷ ವಿಮಾ ಪತ್ರಗಳ ಸಂಖ್ಯೆ ವಿಮೆಯ ಮೊತ್ತ. ವಿಮಾ ಕಂತಿನ ಆದಾಯ 
88-89 2,089 530.81 275.40 
89-90 3,571 582.34 302.57 
90-91 1,372 352.60 289.03 
91-92 | 2,020 476.69 300.66 


1992-93 ರಲ್ಲಿ ಹೊಸದಾಗಿ ವಿಮೆಗೆ ಒಳಪಡಿಸಿದ ಮತ್ತು ಸದರಿ ವರ್ಷದಲ್ಲಿ ನವೀಕರಿಸಿದ ವಾಹನಗಳ ಸಂಖ್ಯೆ 319 
ಎಂದು ಮತ್ತು ಈ ವ್ಯವಹಾರದಲ್ಲಿ ವಾರ್ಷಿಕ ವಿಮಾ ಕಂತಿನ ಮೊತ್ತ ರೂ. 3.52 ಲಕ್ಷ ಎಂದು ವರದಿ ತಿಳಿಸುವುದು. 


ಅಂಚೆ ವಿಮಾ ಯೋಜನೆ: ಸುಮಾರು ಒಂದುನೂರು ವರ್ಷ ಹಳೆಯದಾದ (1884) ಈ ವಿಮೆ ಯೋಜನೆಯ ಪ್ರಾರಂಭದಲ್ಲಿ 
ಕೇವಲ ಅಂಚೆ ತಂತಿ ಇಲಾಖೆಯ ನೌಕರರಿಗೆ ಮೀಸಲಾಗಿತ್ತು. ಈಗ ವ್ಯಾಪಕಗೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರು, 
ಸಾರ್ವಜನಿಕ ಸಂಸ್ಥೆಗಳ ನೌಕರರು, ಗ್ರಾಮೀಣ ಬ್ಯಾಂಕ್‌ ನೌಕರರು ಒಳಗೊಂಡಿರಬಹುದಾಗಿದೆ. ಈ ವಿಮೆಯ ಬಗ್ಗೆ ಪ್ರತ್ಯೇಕವಾದ 
ಜಿಲ್ಲಾವಾರು ಅಂಕಿ ಅಂಶಗಳು ಲಭ್ಯ ಇರುವುದಿಲ್ಲ. 


ಜೀವ ವಿಮಾ ನಿಗಮ 


ಭಾರತೀಯ ಜೀವ ವಿಮಾ ನಿಗಮ (ಎಲ್‌.ಐ.ಸಿ) 1956 ಸೆಪ್ಟೆಂಬರ್‌ನಲ್ಲಿ ರಚನೆಗೊಳ್ಳುವ ಹಲವಾರು ದಶಕಗಳ ಪೂರ್ವದಲ್ಲಿ 
ಜಿಲ್ಲೆಯ ಜೀವವಿಮಾ ಮತ್ತು ಸಾಮಾನ್ಯ (ಜನರಲ್‌) ವಿಮಾ ವ್ಯವಹಾರವನ್ನು ನಿರ್ವಹಿಸಲು ಈ ಜಿಲ್ಲೆಯಿಂದಲೇ ಪ್ರವರ್ಶಿಸಲ್ಪಟ್ಟ 
ಯುನೈಟೆಡ್‌ ಕರ್ನಾಟಕ ಇನ್ಸೂರೆನ್ಸ್‌ ಕಂ (1929) ಮತ್ತು ಸ್ವರಾಜ್ಯ ಬ್ಯಾಂಕಿಂಗ್‌ ಮತ್ತು ಇನ್ಸೂರೆನ್ಸ್‌ ಕಂ (1933) ಎಂಬ ಎರಡು 
ಕಂಪನಿಗಳು ಧಾರವಾಡದಲ್ಲಿ ನೋಂದಾಯಿಸಲ್ಪಟ್ಟವು. (ಈ ಎರಡು ಕಂಪನಿಗಳಲ್ಲದೇ ಸೊಸಿಯಲ್‌ ಸರ್ವಿಸ್‌ ಕಂ. ಎಂಬುದಾಗಿ 
ಇನ್ನೊಂದು ಕಂಪನಿಯು ಇದ್ದುದಾಗಿ ವರದಿಯಾಗಿದೆ). ಸ್ವರಾಜ್ಯ ಬ್ಯಾಂಕಿಂಗ್‌ ಮತ್ತು ವಿಮಾಕಂಪನಿಯು ಹಾವೇರಿಯ ಪ್ರಸಿದ್ದ 
ವಕೀಲರಾಗಿದ್ದ ಸಿದ್ದಪ್ಪ ಹೊಸಮನಿ, ಧಾರವಾಡದ ಕಾಯಿದೆ ಪಂಡಿತ ಎಂ.ಎಸ್‌. ಕೇಸರಿ ಮತ್ತು ಕೊರಡೂರು ಗ್ರಾಮದ (ಹಾವೇರಿ 
ತಾಲೂಕು) ಎ.ಡಿ. ಕಲಕೋಟಿ ಇವರಿಂದ ಪ್ರಾರಂಭಿಸಲ್ಪಟ್ಟಿತು. ಮೊದಲಿಗೆ ಖಾಸಗಿ ಕಂಪನಿಯಾಗಿದ್ದ ಇದನ್ನು 1937 ರಲ್ಲಿ ಪಬ್ಲಿಕ್‌ 
ಕಂ.ಯನ್ನಾಗಿ ಪರಿವರ್ತಿಸಲಾಯಿತು 1940 ರ ಸುಮಾರಿಗೆ ಮುಚ್ಚುವ ಸ್ಥಿತಿಗೆ ಬಂದಿದ್ದ ಈ ಕಂಪನಿಯನ್ನು ಧಾರವಾಡದ ಪ್ರಸಿದ್ಧ 
ವಕೀಲರಾಗಿದ್ದ ವೀರಭದ್ರಪ್ಪ ಹಾಲಭಾವಿ (1877-1959) ಯವರು ತಮ್ಮ ಮಾರ್ಗದರ್ಶನದಲ್ಲಿ ಪುನರುಜ್ಜೀವನಗೊಳಿಸಿದರು. 
1951 ರಲ್ಲಿ ಯುನೈಟೆಡ್‌ ಕರ್ನಾಟಕ ಕಂಪನಿಯು ರೂ. 1.39 ಲಕ್ಷ ಷೇರು ಬಂಡವಾಳವನ್ನು ಹೊಂದಿದ್ದರೆ ಸ್ವರಾಜ್ಯ ಕಂಪನಿಯು 
ರೂ. 1.16 ಲಕ್ಷ ಬಂಡವಾಳವನ್ನು ಹೊಂದಿತ್ತು. ವರದಿ ವರ್ಷಗಳಲ್ಲಿ ಈ ಕಂಪನಿಗಳ ಹೊಣೆಗಾರಿಕೆಗಳು ಅನುಕ್ರಮವಾಗಿ ರೂ. 
. 7.41 ಲಕ್ಷ ಮತ್ತು 8.74 ಲಕ್ಷ ಆಗಿತ್ತು ಎಂದು ತಿಳಿದು ಬರುವುದು. 1956 ರಲ್ಲಿ ಈ ಎರಡೂ ಕಂಪನಿಗಳು ಜೀವ ವಿಮಾ 


ನಿಗಮದಲ್ಲಿ ವಿಲೀನಗೊಂಡವು. 

ಪೂರ್ವದಲ್ಲಿ ಉಡುಪಿ ವಲಯ ಕಛೇರಿಯು ಈ ಜಿಲ್ಲೆಯ ವ್ಯವಹಾರವನ್ನು 
ನಿರ್ವಹಿಸುತ್ತಿತ್ತು. ಜೀವ ವಿಮಾ ವ್ಯವಹಾರಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಮತ್ತು ವ್ಯವಹಾರಗಳನ್ನು ಇನ್ನಷ್ಟು ಅಭಿವೃದ್ಧಿ 
' ಪಡಿಸಲು 1970 ರಲ್ಲಿ ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ, ಬಿಜಾಪುರ ಗುಲ್ಬರ್ಗಾ ಜಿಲ್ಲೆ ಸೇರಿದಂತೆ ಧಾರವಾಡ ಘಾ 
ಸುಪಿಸಲಾಯಿತು. 1985 ರಲ್ಲಿ ರಾಯಚೂರ ವಿಭಾಗ ರಚನೆಗೊಂಡ ನಂತರ ಬಿಜಾಪುರ ಮತ್ತು ಗುಲ್ಬರ್ಗಾ ಜಿಲ್ಲೆಗಳನ್ನು ಈ 
ವಲಯದಿಂದ ಬೇರ್ಪಡಿಸಲಾಯಿತು. 1993 ರಲ್ಲಿ ಬೆಳಗಾವಿ ವಿಭಾಗ ರಚನೆಯಾದ್ದರಿಂದ ಬೆಳಗಾವಿ ಜಿಲ್ಲೆಯ 8 ಶಾಖೆಗಳನ್ನು 
ಹೊಸ ವಿಭಾಗಕ್ಕೆ ವರ್ಗಾಯಿಸಲಾಯಿತು. ಈಗ ಧಾರವಾಡ ವಿಭಾಗದಲ್ಲಿ ಧಾರವಾಡ ME ಉತ್ತರಕನ್ನಡ ಭಿ ಮಾತ್ರ 
ಸೇರಿರುವವು. ಧಾರವಾಡ ಜಿಲ್ಲೆಯಲ್ಲಿ ಈಗ 9 ಶಾಖೆಗಳು ಕಾರ್ಯನಿರ್ವಹಿಸುತ್ತಿವೆ. ಅವುಗಳಿಂದರೆ ಸನ್‌ ಸತ ಹಂತಿ 
(1956), ಹುಬ್ಬಳ್ಳಿ 1 (1960), ಹಾವೇರಿ (1962), ಧಾರವಾಡ (4.ಎ.ಬಿ) (1979), ಹುಬ್ಬಳ್ಳಿ ಮುತ್ತ! ih ನ 
ರಾಣೆಬೆನ್ನೂರು ( 1984), ಹುಬ್ಬಳ್ಳಿ 111 (1990) ಮತ್ತು ನವಲಗುಂದ (1991). ಧಾರವಾಡ ಜಿಲ್ಲೆಯಲ್ಲಿ ಜೀವ ವಿಮಾ 


ಧಾರವಾಡ ವಲಯ ಪ್ರಾರಂಭವಾಗುವ 


398 | ಧಾರವಾಡ ಜಿಲ್ಲೆ 


ಸಿಬ್ಬಂದಿಯ ಒಟ್ಟು ಸಂಖ್ಯೆ 1,020. ಅವರಲ್ಲಿ ನಿಗಮದ ಮಂಡಲ ಕಾರ್ಯಾಲಯದಲ್ಲಿ ಇರುವ ಸಿಬ್ಬಂದಿಯ ಸಂಖ್ಯೆ 234. 
ಜೀವವಿಮಾ ನಿಗಮದ ಧಾರವಾಡ ಮಂಡಲ ಕಾರ್ಯಾಲಯವನ್ನು 1975ರಲ್ಲಿ ಅಂದಾಜು ರೂ. 56ಲಕ್ಷ ವೆಚ್ಚದಲ್ಲಿ ಕಟ್ಟಲಾಯಿತು. 


ಕೋಷ್ಟಕ 6.7 ; ಇತ್ತೀಚಿನ ಐದು ವರ್ಷಗಳಲ್ಲಿ ಜಿಲ್ಲೆಯ ವಿಮೆ ವೃವಹಾರದೆ ಪ್ರಗತಿಯನ್ನು 
ಸೂಚಿಸುವ ತಖ್ರೆಯು ಈ ಕೆಳಗಿನಂತೆ ಇರುವುದು. 


ವಿವರ ವರ್ಷ 


1989-90 1990-91 1991-92 ` 1992-93 1993-94 


ಚಾಲ್ತಿಯಲ್ಲಿರುವ ಒಟ್ಟು ಪಾಲಿಸಿಗಳು 6ಖ 2,42,188 2,66,162 3,05,618 3,46,864 3,87,701 


ವಿಮೆ ಮೊತ್ತ (ಕೋಟಿ ರೂ) 561.29 543.60 678.60 858.49 1.075.57 
ವಿಮಾ ಕಂತಿನ ಆದಾಯ (ಲಕ್ಷರೂ) ' 2,369.72 2,800.25 3,303.10 4238.24 4,662.98 
ವಿಮಾ ಏಜಂಟರು 6ಂಖ್ರ) 1,992 2,338 2,601 2,882 3,070 
ಅಭಿವೃದ್ಧಿ ಅಧಿಕಾರಿಗಳು (ಸಂಖ) 70 79 82 86 83 


ರಾಷ್ಟ್ರೀಯ ಉಳಿತಾಯ ಯೋಜನೆ 


ಸ್ವಾತಂತ್ರ್ಯಾನಂತರ ವರ್ಷಗಳಲ್ಲಿ ವಿವಿಧ ಯೋಜನೆಗಳ ಮೂಲಕ ಸಾರ್ವಜನಿಕರಲ್ಲಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಸಣ್ಣ ಉಳಿತಾಯ 
ಪ್ರವೃತ್ತಿಯನ್ನು ಬೆಳೆಸುವ ಮತ್ತು ಹೆಚ್ಚಿಸುವ ಮೂಲಕ ರಾಷ್ಟ್ರೀಯ ಅಭಿವೃದ್ಧಿ ಯೋಜನೆಗಳಿಗೆ ಬಂಡವಾಳ ಶೇಖರಣೆಗೆ 
ಸಹಾಯವಾಗುವಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಅನೇಕ ಹಣ ಸಂಗ್ರಹಿಸುವ ಯೋಜನೆಗಳನ್ನು 
ರೂಪಿಸಿಕೊಂಡಿವೆ. ರಾಷ್ಟ್ರೀಯ ಉಳಿತಾಯ ಸಂಸ್ಥೆಯನ್ನು ಕೇಂದ್ರ ಸರ್ಕಾರವು 1948 ರಲ್ಲಿ ಪ್ರಾರಂಭಿಸಿತು. ನಂತರ ಈ ಸಂಸ್ಥೆಯ 
ವಿಭಾಗೀಯ ಮತ್ತು ಜಿಲ್ಲಾ ಮಟ್ಟದ ಸಂಸ್ಥೆಗಳು ತೆರೆಯಲ್ಪಟ್ಟವು. ವಿಶೇಷವಾಗಿ ಯುದ್ಧದ ಅವಧಿಯಲ್ಲಿ ಸ್ವಾತಂತ್ರ್ಯ ಪೂರ್ವದ 
ದಿನಗಳಲ್ಲಿಯೂ ಅಂದಿನ ಸರ್ಕಾರಗಳು ಈ ಯೋಜನೆಯ ಮೂಲಕ ಹಣ ಸಂಗ್ರಹಿಸಲು ಹಲವಾರು ಯೋಜನೆಗಳನ್ನು 
ಪ್ರಾರಂಭಿಸಿದ್ದವು. 


ಅಲ್ಪ ಉಳಿತಾಯ ಯೋಜನೆಯನ್ನು ಪ್ರೋತ್ಸಾಹಿಸಲು ಮೊದಲನೆಯ ಮಹಾಯುದ್ಧದ ಅವಧಿಯಲ್ಲಿ 1914-18ರಲ್ಲಿ ಸರ್ಕಾರವು 
ಐದು ವರ್ಷಗಳ ಅವಧಿಯ “ಪೋಸ್ಟ ಆಫೀಸ ಕ್ಯಾಶ್‌ ಸರ್ಟಿಪಿಕೇಟ್‌” ಯೋಜನೆಯನ್ನು ಪ್ರಾರಂಭಿಸಿತ್ತು. ಇವುಗಳನ್ನು ಸೋಡಿಯ 
ಮೇಲೆ (ಡಿಸ್‌ಕೌಂಟ್‌) ರೂ. 10 ರಿಂದ ರೂ. 1000 ಶ್ರೇಣಿಗಳಲ್ಲಿ ಮಾರಾಟ ಮಾಡಲಾಗುತ್ತಿತ್ತು. | 


ಎರಡನೆಯ ಮಹಾಯುದ್ಧದ ಕಾಲದಲ್ಲಿ (1939-45) 10 ವರ್ಷಗಳ ಅವಧಿಯ ರಕ್ಷಣಾ ಉಳಿತಾಯ ಸರ್ಟಿಫಿಕೇಟುಗಳು 
(ಡಿಫೆನ್ಸ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌)ಗಳನ್ನು ಜಾರಿಯಲ್ಲಿ ತರಲಾಯಿತು. 1944 ರಲ್ಲಿ 12 ವರ್ಷ ಅವಧಿಯ ರೂ. 5ರಿಂದ ರೂ. 
5000 ದವರೆಗಿನ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಜಾರಿಯಲ್ಲಿ ತರಲಾಯಿತು. 1951 ರಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರಗಳ 
ಮೇಲಿನ ಸರಳಬಡ್ಡಿಯು ಪೂರ್ಣ ಅವಧಿಗೆ (12 ವರ್ಷ) ಶೇ. 4 1/6 ರಂತೆ ಪರಿಗಣಿಸಲಾಗುತ್ತಿತ್ತು. ವ್ಯಕ್ತಿಗಳು ಉಳಿತಾಯ 
ಪತ್ರಗಳಲ್ಲಿ ತೊಡಗಿಸುವ ಗರಿಷ್ಠ ಹಣಕ್ಕೆ ಸರಕಾರ ಮಿತಿಯನ್ನು ವಿಧಿಸಿತ್ತು ಮತ್ತು ಬಡ್ಡಿಯನ್ನು ಆದಾಯ ಕರದಿಂದ ಮುಕ್ತ 
ಮಾಡಲಾಗಿತ್ತು. 1951ರಲ್ಲಿ ಸರ್ಕಾರವು 10ವರ್ಷಗಳ ಅವಧಿಯ “ಟ್ರಿಜರಿ ಉಳಿತಾಯ ಠೇವಣಿ ಸರ್ಟಿಫಿಕೇಟ್‌ ಯೋಜನೆಯನ್ನು” 
ಪ್ರಾರಂಭಿಸಿತ್ತು. ಇವುಗಳ ಉದ್ದೇಶ ಸರ್ಕಾರಕ್ಕೆ ಅಲ್ಪಾವಧಿಗೆ ಬೇಕಾಗುವ ಚಾಲತಿ ವೆಚ್ಚವನ್ನು ಭರಿಸುವುದು ಮತ್ತು ಭಾಗಶಃ ಭಾರತ 
ಸರ್ಕಾರದ ಪರವಾಗಿ ಸಾಲವನ್ನು ಸಂಗ್ರಹಿಸುವುದಾಗಿತ್ತು. ಇವುಗಳಿಗೆ ಶೇ. 3 1/2 ಬಡ್ಡಿಯನ್ನು ಪ್ರತೀವರ್ಷ ಸಂದಾಯ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 399 


ಮಾಡಲಾಗುತ್ತಿತ್ತು. 1950ರ ಮಾರ್ಚ್‌ ಕೊನೆಯಲ್ಲಿ ಇದ್ದಂತೆ ಧಾರವಾಡ ಜಿಲ್ಲೆಯಲ್ಲಿ ಅಂಚೆ ಉಳಿತಾಯ ಖಾತೆಯಲ್ಲಿ ಸಂಚಿತವಾಗಿದ್ದ 
ಹಣದ ಮೊತ್ತ ರೂ. 48.71 ಲಕ್ಷ ಮತ್ತು ರಾಷ್ಟ್ರೀಯ ಉಳಿತಾಯ ಪತ್ರಗಳಲ್ಲಿ ವಿನಿಯೋಗಿಸಿದ್ದ ಹಣದ ಮೊತ್ತ ರೂ. 6.66 


ಲಕ್ಷ ಎಂದು ವರದಿಯಾಗಿದೆ. 1948 ರಲ್ಲಿ ಈ ಮೊತ್ತಗಳು ಅನುಕ್ರಮವಾಗಿ ರೂ. 39.96 ಲಕ್ಷ ಮತ್ತು ರೂ. 6.62 ಲಕ್ಷ ಎಂದು 
ತಿಳಿದು ಬರುವುದು. | 


ರಾಜ್ಯ ಸರ್ಕಾರವು ಸಣ್ಣ ಉಳಿತಾಯವನ್ನು ಸಾರ್ವಜನಿಕರಲ್ಲಿ ಪ್ರೇರೇಪಿಸಲು ತನ್ನದೇ ಆದ ರಾಜ್ಯಮಟ್ಟದ ಸಣ್ಣ ಉಳಿತಾಯ 
ನಿರ್ದೇಶನಾಲಯ (ರಾಜ್ಯ ಪುನರ್ಫಟನೆಯ ನಂತರ) ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಹಾಯಕ ನಿರ್ದೇಶಕರ ಕಛೇರಿಗಳನ್ನು 
ಹೊಂದಿರುವುದು. ಈ ಯೋಜನೆಯನ್ನು ಜನಪ್ರಿಯಗೊಳಿಸಲು, ವ್ಯಾಪಕಗೊಳಿಸಲು ರಾಜ್ಯ ಲಾಟರಿ ಮತ್ತು ಇತರ ಬಹುಮಾನ 
ಯೋಜನೆಗಳನ್ನು ಜಾರಿಯಲ್ಲಿ ತರಲಾಗಿದೆ. ಧಾರವಾಡ ಜಿಲ್ಲೆಗೆ ಸೀಮಿತವಾದಂತೆ ಸಹಾಯಕ ನಿರ್ದೇಶಕರ ಕಛೇರಿಯನ್ನು 1981 
ರಲ್ಲಿ ಪ್ರಾರಂಭಿಸಲಾಯಿತು. ರಾಷ್ಟ್ರೀಯ ಉಳಿತಾಯ ಯೋಜನೆಯಲ್ಲಿ ಇಂದು ಪ್ರಚಲಿತ ಇರುವ ಉಳಿತಾಯ ಯೋಜನೆಗಳು: 
ಅಂಚೆಯ ಉಳಿತಾಯ ಖಾತೆ, ಆವೃತ್ತ ಠೇವಣಿ .ಯೋಜನೆ (ರಿಕರಿಂಗ್‌'), ಕಿಸಾನ ವಿಕಾಸ ಪತ್ರ, ಆರು ವರ್ಷಗಳ ರಾಷ್ಟ್ರೀಯ 
ಉಳಿತಾಯ ಪತ್ರ (ಎನ್‌.ಎಸ್‌.ಸಿ), ಇಂದಿರಾ ಏಕಾಸ ಪತ್ರ, ಅಂಚೆ ಕಛೇರಿಯ ಮಾಸಿಕ ವರಮಾನ ಯೋಜನೆ, 15 ವರ್ಷದ 
ಭವಿಷ್ಯ ನಿಧಿ, ರಾಷ್ಟ್ರೀಯ ಉಳಿತಾಯ ಯೋಜನೆ 1992, ಅಂಚೆ ಕಛೇರಿ ನಿಶ್ಚಿತ ಠೇವಣಿ ಖಾತೆ ಮುಂತಾದವುಗಳು. 


ಗ್ರಾಮಾಂತರ ಪ್ರದೇಶಗಳಲ್ಲಿ ಸಣ್ಣ ಉಳಿತಾಯ ಯೋಜನೆಯನ್ನು ಪ್ರಚುರಗೊಳಿಸುವ ಕಾರ್ಯಕ್ರಮದ ಅನ್ವಯ 1992-93 
ರಲ್ಲಿ ಕುಂದಗೋಳ ಮತ್ತು ಬ್ಯಾಡಗಿ ತಾಲೂಕುಗಳನ್ನು ಆಯ್ಕೆ ಮಾಡಲಾಗಿತ್ತು. ' ಈ ಎರಡು ತಾಲೂಕುಗಳಲ್ಲಿ ಒಟ್ಟು 35,264 
ಕುಟುಂಬಗಳನ್ನು ಸ್ವಪ್ರೇರಣೆಯಿಂದ ಉಳಿತಾಯ ಯೋಜನೆಯಲ್ಲಿ ತೊಡಗಿಸುವ ಮೂಲಕ ರೂ. 101.77 ಲಕ್ಷ ಸಂಗ್ರಹಿಸಿ ಈ 
ಎರಡು ತಾಲೂಕುಗಳನ್ನು ಉಳಿತಾಯ “ಬಚತ್‌'' ತಾಲೂಕುಗಳೆಂದು ಸಾರಲಾಗಿತ್ತು. ಇದೂ ಅಲ್ಲದೇ ಜಿಲ್ಲೆಯ 236 ಹಳ್ಳಿಗಳನ್ನು 
' "ಬಚತ್‌' ಗ್ರಾಮಗಳೆಂದು ಸಾರಲಾಗಿದೆ. | 


ಕೋಷ್ಠಕ 6.8: ಸಣ್ಣ ಉಳಿತಾಯ ಯೋಜನೆಯ ಅಡಿಯಲ್ಲಿ ಜಿಲ್ಲೆಯಲ್ಲಿ ಇತ್ತೀಚಿನ ಐದು ವರ್ಷಗಳಲ್ಲಿ 
ನಿಗದಿಪಡಿಸಿದ ಗುರಿ ಮತ್ತು ಸಾಧನೆಯ ವಿವರ ಈ ರೀತಿ ಇರುವುದು. 


(ಮೊತ್ತ ಕೋಟಿ ರೂಗಳಲ್ಲಿ) 
ನಾನಾಗ 


ವರ್ಷ ಗುರಿ i ಸಾಧನೆ 
SS SE 

1988-89 4000 20.00 48.85 26.93 

1989-90 40.00 20.00 54.56 24.49 

1990-91 40.00 20.00 55.27 23.23 

1991-92 44.00 22.00 : 51.53 23.34 

1992-93 44.00 22.00 61.20 24.81 


ಲಾ 

ರಾಜ ಲಾಟರಿ ಯೋಜನೆ: ರಾಜ್ಯ ಸರ್ಕಾರವು 1970 ರಿಂದ ರಾಜ್ಯ ಲಾಟರಿ ಯೋಜನೆಯನ್ನು ಪ್ರಾರಂಭಿಸಿ 

, ರುತಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಲಾಟರಿ ಬಹುಮಾನದ ಹಣದ ಮೂಲಕ ಹಲವಾರು 

ಮುಂದುವರೆಸಿಕೊಂಡು ಬರುತ್ತಿ! ಪ ಜನ: 
ಉಳಿತಾಯ ಯೋಜನೆಯಲ್ಲಿ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸುವಂತೆ ಪ್ರೋತ್ಸಾಹಿಸುವುದು ಮತ್ತು ಹಣವನ್ನು 

ಅಭಿವೃದ್ಧಿ ಯೋಜನೆಗಳಿಗೆ ವಿನಿಯೋಗಿಸುವುದು. ರಾಜ್ಯದ ಇತರೆಡೆಯಂತೆ ಈ ಜಿಲ್ಲೆಯಲ್ಲಿಯೂ ನಗರ ಪ್ರದೇಶಗಳಲ್ಲಿ ಲಾಟರಿ 


400 ಧಾರವಾಡ ಜಿಲ್ಲೆ 


ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ಇರುವುದು. ಇತ್ತೀಚಿನ ಐದು ವರ್ಷಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಮಾರಾಟವಾದ ರಾಜ್ಯ ಲಾಟರಿ 
ಟಿಕೇಟುಗಳ ಒಟ್ಟು ಮೌಲ್ಯ (ಅಂದಾಜು) ಈ ರೀತಿ ಇರುವುದು. (ಮೊತ್ತ ಲಕ್ಷ ರೂ. ಗಳಲ್ಲಿ) 1989-90 : 82. 04 ; 1990-91 
- 86.01 : 1991-92 : 95.08 ; 1992- 93 : 441.60 ; ಮತ್ತು 1993-94 : 104.87. (1992-93 ರಲ್ಲಿ ಅತೀ ಹೆಚ್ಚಿನ 
ಮಾರಾಟಕ್ಕೆ ಕಾರಣ ಒಂದಂಕಿಯ ಲಾಟರಿ ಯೋಜ ನೆಯನ್ನು ಪ್ರಾರಂಭಿಸಿದ್ದು. ಈ ಜಿಲ್ಲೆಯಲ್ಲಿ ಆರು ಜನ ಲಾಟರಿ ಟಿಕೇಟುಗಳ 
ಸಗಟು ಮಾರಾಟಗಾರರಿದ್ದು 1993-94 ರಲ್ಲಿ 278 ಜನ ಸಬ್‌ ಏಜೆಂಟರು ಇರುವರು. ಹಲವು ವರ್ಷದ ಮೊದಲು (1992 
ಏಪ್ರಿಲ್‌) ಪ್ರಾರಂಭಿಸಲಾದ ಒಂದಂಕಿಯ . ಪ್ರತಿದಿನದ ಲಾಟರಿ “ಮೈಸೂರು ಲಕ್ಷಿ” ಬಹುಬೇಗನೇ ಹೆಚ್ಚು 
ಜನಾಕರ್ಷಣೀಯವಾಯಿತಲ್ಲದೇ ಬರಬರುತ್ತ ಒಂದು ರೀತಿಯ ಮಟಕಾ ಅಥವಾ ನ್ಯೂಯಾರ್ಕ್‌ ಹತ್ತಿಧಾರಣೆ ಮೇಲೆ ಹಿಂದೆ 
ನಡೆಯುತ್ತಿದ್ದ ಓ.ಸಿ. ಜೂಜಾಗಿ ಪರಿವರ್ತನೆಯಾಗಿದ್ದರಿಂದ ನವೆಂಬರ್‌ 1992 ರಿಂದ ಒಂದಂಕಿಯ ಲಾಟರಿಯನ್ನು ನಿಲ್ಲಿಸಲಾಯಿತು. 
ಆದಾಗ್ಯೂ ಇತರೇ ರಾಜ್ಯಗಳ ಒಂದಂಕಿ ಲಾಟರಿ ಟಿಕೇಟುಗಳು ಮತ್ತು ಇತರೇ ರಾಜ್ಯದ ಟಿಕೆಟುಗಳು ಈ ಜಿಲ್ಲೆಯಲ್ಲಿ 
ಮಾರಾಟವಾಗುತ್ತಿವೆ. ಲಾಟರಿ ನಿಯಮಾವಳಿ ಪ್ರಕಾರ ರೂ. ಒಂದು ಲಕ್ಷ ಮತ್ತು ಅದಕ್ಕೂ ಹೆಚ್ಚಿಗೆ ಬಂದ ಬಹುಮಾನದ ಹಣದಲ್ಲಿ 
ಶೇ. 25 ಹಣವನ್ನು ಮತ್ತು ರೂ. ಐದು ಸಾವಿರದಿಂದ ಒಂದು ಲಕ್ಷದ ವರೆಗಿನ ಬಹುಮಾನದ ಹಣದಲ್ಲಿ ಶೇ. 10 ರಷ್ಟನ್ನು 
ಕಡ್ಡಾಯವಾಗಿ ರಾಷ್ಟ್ರೀಯ ಉಳಿತಾಯ ಯೋಜನೆಯಲ್ಲಿ ತೊಡಗಿಸಬೇಕಾಗುವುದು. ಇದೂ ಅಲ್ಲದೇ ಲಾಟರಿಯ ಬಹುಮಾನದ 
ಹಣಕ್ಕೆ ಶೇ. 40 ರಷ್ಟು ಆದಾಯ ತೆರಿಗೆಯನ್ನು ಸಹ ಕೊಡಬೇಕಾಗುವುದು. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ- ಧಾರವಾಡ, ಗದಗ, 
ರಾಣೆಬೆನ್ನೂರುಗಳು ಪ್ರಮುಖ ಲಾಟರಿ ಮಾರಾಟ ಕೇಂದ್ರಗಳು. ಈ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಟಕಾ ಮತ್ತು ಇತರ ರಾಜ್ಯಗಳ 
ಒಂದಂಕಿ ಟಿಕೇಟುಗಳ ಮಾರಾಟದಿಂದ ರಾಜ್ಯ ಲಾಟರಿ ಟಿಕೇಟುಗಳ ಮಾರಾಟ ಕುಂಠಿತಗೊಂಡಿದೆ ಎಂದು ವರದಿಯಾಗಿದೆ. 


ನಾಣ್ಯಗಳು ಮತ್ತು ಹಣದ ಚಲಾವಣೆ 


` ಒಂದು ಪ್ರದೇಶದ ಮುಕ್ತವಾದ ವ್ಯಾಪಾರ ಅಭಿವೃದ್ಧಿಗೆ ಉತ್ತಮ ಗುಣ ಮಟ್ಟದ ಹ್ಯಾಂಡ್‌) ನಾಣ್ಯಗಳು (ಹಣ) ಮತ್ತು 
ಅದರ ಅನಿರ್ಬಂಧಿತ ಚಲಾವಣೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸುವುವು. ವಾಣಿಜ್ಯದ ಬೆಳವಣಿಗೆಯ ಹಲವಾರು ಹಂತಗಳಲ್ಲಿ 
ವಸ್ತು ವಿನಿಮಯ ಪದ್ಧತಿ (ಬಾರ್ಟರ್‌), ಲೋಹದ ನಾಣ್ಯಗಳು, ನೋಟುಗಳು (ಪೆಪರ ಕರನ್ನಿ) ಮುಂತಾದ ಹಲವಾರು ಹಂತಗಳನ್ನು 
ಗುರುತಿಸಬಹುದು. ಒಂದು ಪ್ರದೇಶದ ಆಡಳಿತದ ಸ್ವಾಮಿತ್ವ ಬೇರೆ ಬೇರೆ ರಾಜಮನೆತನಗಳಿಗೆ ಒಳಪಡುತ್ತ ಹೋದಂತೆ ಆ 
ಪ್ರದೇಶದಲ್ಲಿ ಬಳಕೆಯಲ್ಲಿ ಇದ್ದ. ಹಣ, ಅದರ ತೂಕ, ವಿನ್ಯಾಸ, ಹೊಳಪು, ಅದು ಒಳಗೊಂಡಿರುವ ಲೋಹ ಮತ್ತು ಅದರ 
ಪ್ರಮಾಣ ಮುಂತಾದವುಗಳಲ್ಲಿ ಉಂಟಾಗಿರುವ ಬದಲಾವಣೆಗಳನ್ನು ನಾವು ಇತಿಹಾಸದ ಉದ್ದಕ್ಕೂ ಕಾಣಬಹುದು. 


ಕರ್ನಾಟಕದಲ್ಲಿ ರೋಮನ್‌ ನಾಣ್ಯಗಳು ದೊರೆತಿರುವ ಕೆಲವೇ ಕೆಲವು ಸ್ಥಳಗಳಲ್ಲಿ ಈ ಜಿಲ್ಲೆಯ ಹಾನಗಲ್‌: ತಾಲೂಕಿನ ಅಕ್ಕಿ 
ಆಲೂರು ಒಂದು. ಇಲ್ಲಿ 46 ಚಿನ್ನದ ನಾಣ್ಯಗಳು ಒಂದು ಹೊಲದಲ್ಲಿ ದೊರೆತಿದ್ದು ಅವುಗಳು ಆಗಸ್ಟ್‌ಸ್‌, ಟೈಬೀರಿಯಸ್‌ ಮತ್ತು 

ಅವರ ನಂತರದ ಆಂಟೋನಿಯಸ್‌ ಪಯಸ್‌ (138-61),ಥಿಯೋಡೊಸಿಯಸ್‌ (408-450) ಮುಂತಾದವರ ಕಾಲದ ನಾಣ್ಯಗಳು. 
ಅಕ್ಕಿ ಆಲೂರಿನಲ್ಲಿ ದೊರೆತ ನಾಣ್ಯಗಳಲ್ಲಿ ಬಹುಪಾಲು (40) ಪೂರ್ವದ (ಬೈಜೆಂಟಿಯಂ) ರೋಮನ್‌ ಅರಸರಿಗೆ ಸೇರಿದ್ದು ಅವುಗಳ 
ಒಂದು ಬದಿಗೆ ಅರಸರ ಮೇಲ್ಭಾಗದ ಚಿತ್ರ ಮತ್ತು ಹೆಸರು, ಇನ್ನೊಂದು ಬದಿಗೆ: ಟಂಕಶಾಲೆಯ ಹೆಸರು ದಾಖಲಿಸಲಾಗಿದೆ. ಬೆಳಗಾವಿ 
ಸಮೀಪದ ವಡಗಾಂವ್‌ ಮಾಧವಪುರದಲ್ಲಿ ದೊರೆತಿರುವ ಪ್ರಾಚ್ಯ ಅವಶೇಷಗಳಲ್ಲಿ ಕ್ರಿ.ಪೂ. 5 ರಿಂದ47 ನೇ ಶತಮಾನದ ಅವಧಿಯ 
"ಪಂಚ್‌ ಮಾರ್ಕ್‌' ನಾಣ್ಯಗಳೂ ಸೇರಿವೆ. ಬನವಾಸಿಯ ಕದಂಬರು "ಪದಟಂಕ' ಎಂಬ ನಾಣ್ಯವನ್ನು ಚಲಾವಣೆಯಲ್ಲಿ ತಂದವರಲ್ಲಿ 
ಮೊದಲಿಗರು ಎಂದು ಹೇಳಲಾಗುವುದು. ಅನೇಕ ಶತಮಾನಗಳವರೆಗೆ ರೂಢಿಯಲ್ಲಿದ್ದ "ವರಾಹ' ಅಥವಾ "ಗದ್ಮಾಣ' ಎಂಬ 
ಬಂಗಾರದ ನಾಣ್ಯವನ್ನು ಮೊದಲಿಗೆ ಬಳಕೆಯಲ್ಲಿ ತಂದವರು ಬಾದಾಮಿಯ ಚಾಳುಕ್ಕರು ಎಂಬುದನ್ನು ಐಹೊಳೆ ಪಟ್ಟದಕಲ್ಲಿನ 
ವಿಕ್ರಮಾದಿತ್ಯನ ಶಾಸನಗಳಿಂದ ತಿಳಿದು ಬರುವುದು, ಚಾಲುಕ್ಕರ ರಾಜಲಾಂಛನ ವರಾಹ ಆಗಿತ್ತು. "ವರಾಹ' ಎಂಬ ಹೆಸರಿನ 
ಬಂಗಾರದ ನಾಣ್ಯವು ಬಹುಶಃ ರೂಢನಾಮವಾಗಿ ಚಾಲುಕ್ಕರ ಕಾಲದಿಂದ ಪ್ರಾರಂಭವಾಗಿ 17 ನೇ ಶತಮಾನದ ಕೆಳದಿಯ ಅರಸರ 
ಕಾಲದವರೆಗೂ "ಇಕ್ಕೇರಿ ವರಹ' ಎಂಬ ಹೆಸರಿನಿಂದ ಬಳಕೆಯಲ್ಲಿದ್ದು ಉತ್ತಮ ನಾಣ್ಯದ (ಸ್ಟಾಂಡರ್ಡ್‌) ಎಲ್ಲಾ ಅಂಶಗಳನ್ನು ಅದು 
ಒಳಗೊಂಡಿದ್ದ ಸಾಧ್ಯತೆ ಉಂಟು. ಈ ಮೇಲಿನ ಎಲ್ಲಾ ನಾಣ್ಯಗಳು ಧಾರವಾಡ ಜಿಲ್ಲೆಯ ಪ್ರದೇಶದಲ್ಲಿ ಇದ್ದ ಬಗ್ಗೆ 
ದಾಖಲೆಗಳಿಂದ ತಿಳಿದುಬರುವುದು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 401 


ಪ್ರಾಚೀನ ಕಾಲದಲ್ಲಿ ನಾಣ್ಯಗಳನ್ನು ಮುದ್ರಿಸುವುದು ಸರ್ಕಾರದ ಸಂಪೂರ್ಣ ಒಡೆತನಕ್ಕೆ ಸೇರಿರಲಿಲ್ಲ. ಸರ್ಕಾರದ ಅನುಮತಿಯನ್ನು 
ಪಡೆದ ಖಾಸಗಿ ವ್ಯಕ್ತಿಗಳು ವಿಶೇಷವಾಗಿ ಸರಾಫರು, ವೃತ್ತಿನಿರತ ಅಕ್ಕಸಾಲಿಗರು ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಆದರೆ 
pw ಇವುಗಳ ಮೇಲೆ ನಿಯಂತ್ರಣ ಹೊಂದಿತ್ತು. ನಾಣ್ಯಗಳನ್ನು ಟಂಕಿಸುತ್ತಿದ್ದ ಸ್ಥಳಗಳನ್ನು "ಕಮ್ಮಟ'ಗಳೆಂದು, “ಅಚ್ಚಿನ 
ಟಂಕಸಾಲೆ'ಗಳೆಂದು ಕರೆಯುತ್ತಿದ್ದರು. ಶಾಸನಗಳಲ್ಲಿ ನಾಣ್ಯವನ್ನು "ಅಚ್ಚು'. ಎಂದು ಸಹ ಬಳಸಲಾಗಿದೆ. ಕೇಂದ್ರ ಮತ್ತು ಸ್ಥಳೀಯ 
ಅಧಿಕಾರಿಗಳಿಬ್ಬರೂ ನಾಣ್ಯಗಳನ್ನು ಬಿಡುಗಡೆ ಮಾಡುವ ಅಧಿಕಾರ ಹೊಂದಿರುತ್ತಿದ್ದರು. ಚಿನ್ನ ಬೆಳ್ಳಿ, ತಾಮದ್ರ ನಾಣ್ಯಗಳನ್ನು ಕಮಟದಲ್ಲಿ 
ಟಂಕಿಸುತ್ತಿದ್ದರು. ಟಂಕಿಸುವವನು ಸರಕಾರಕ್ಕೆ ಸೂಕ್ತ ತೆರಿಗೆ ಕೊಡಬೇಕಾಗಿತ್ತು. 


ರಾಜ್ಯದ ಉತ್ಪನ್ನದ ಮೂಲಗಳನ್ನು ಗದ್ಯಾಣದ ರೂಪದಲ್ಲಿ ಸಂದಾಯ ಮಾಡುವ ಪರಿಪಾಠವಿತ್ತು. ದೇವಸ್ಥಾನಕ್ಕೆ ಬರುವ 
ಸುವರ್ಣಾದಾಯವನ್ನು ಗದ್ಯಾಣ ಅಥವಾ ವರಾಹಗಳ ರೂಪದಲ್ಲಿ ಹಾಗೂ ಚಿಲ್ಲರೆ ಹಣ ವೀಸೆಗಳ ರೂಪದಲ್ಲಿ ಶಾಸನಾಂಕಿತ 
ಮಾಡಿದ್ದು ಕಂಡು ಬರುತ್ತದೆ. ಈ ಜಿಲ್ಲೆಯ ಲಕ್ಕುಂಡಿ, ಸೂಡಿ, ಲಕ್ಷ್ಮೇಶ್ವರ, ಸವಣೂರು, ನರಗುಂದ, ಹಾನಗಲ್‌, ಧಾರವಾಡಗಳಲ್ಲಿ 
ಬೇರೆ ಬೇರೆ ಅರಸರ ಕಾಲದಲ್ಲಿ ನಾಣ್ಯ ಟಂಕನಗಳು ಇದ್ದುದಾಗಿ ತಿಳಿದು ಬರುವುದು. ನರಗುಂದದ ಶಂಕರಲಿಂಗ ದೇವಾಲಯದ 
ಒಂದು ಶಾಸನ ಮುಮುಡಿ ತೈಲನ ಕಾಲಕ್ಕೆ ಸೇರಿದ್ದು) ನರಗುಂದದ ಭಾಗವಾಗಿದ್ದ ಹೇಮಂಗೇರಿಯಲ್ಲಿ ವಾಸವಾಗಿದ್ದ ವೈಶ್ಯ ಜನಾಂಗದ 
ಟಂಕಾಧಿಕಾರಿ ಕುಪ್ಪಟೆ ಏಚಿಸೆಟ್ಟಿಯ ವಿಚಾರ ತಿಳಿಸುವುದು. ಈ ಜಿಲ್ಲೆಯ ಶಾಸನಗಳಲ್ಲಿ ಮುಖ್ಯವಾಗಿ "ವೀಸ', "ಅರೆವೀಸ', "ಪಣ' 
ಹಾಗೂ "ಸುವರ್ಣ', "ಗದ್ಯಾಣ', "ಲೊಕ್ಕಿಯ ಗದ್ಯಾಣ', "ದ್ರಮ್ಮ' "ಬೇಳೆ' ಎಂಬ ಹೆಸರಿನ ಉಲ್ಲೇಖಗಳನ್ನು ಕಾಣಬಹುದು. 


ಹೊಯ್ಸಳರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು "ಗದ್ಯಾಣ'ಗಳೆಂದು ಕರೆಯಲಾಗುತ್ತಿತ್ತು. ಅವುಗಳ ತೂಕ 62 ಗ್ರೇನ್ಸ್‌ ಆಗಿತ್ತು. 
ವಿಜಯನಗರದ ಅರಸರ ಕಾಲದಲ್ಲಿ ಚಿನ್ನ ಮತ್ತು ತಾಮ್ರದ ಉತ್ತಮ ಗುಣಮಟ್ಟದ (ಸ್ಟಾಂಡರ್ಡ್‌) ವಿವಿಧ ಮೌಲ್ಯಾಂಕಿತ ನಾಣ್ಯಗಳು 
ಬಳಕೆಯಲ್ಲಿದ್ದವು. ವರಾಹ, ಅಥವಾ ಗದ್ಯಾಣ (52 ಗ್ರೇನ್‌ ತೂಕ) ಇವುಗಳನ್ನು "ಪಗೋಡ' ಅಥವಾ ಪೊನ್ನು ಎಂತಲೂ 
ಕರೆಯುತ್ತಿದ್ದರು. ವಿಜಯನಗರದ ಕಾಲದಲ್ಲಿ ಹಣ (ಪಣ) ಎಂಬ ನಾಣ್ಯವಿದ್ದು ಅದು ಗದ್ಕಾಣದ 1/10 ಆಗಿದ್ದು ಹಾಗ, ಬೇಳೆ, 
ವೀಸ, ಕಾಸು ಇವುಗಳು ಅನುಕ್ರಮವಾಗಿ ಹಣದ 1/4, 1/8, 1/16 ಮತ್ತು 1/64 ರ ಭಾಗಗಳಾಗಿದ್ದವು; ಇತರ ನಾಣ್ಕಗಳೆಂದರೆ 
ಪ್ರತಾಪ (ಕಾಟಿ), ಪಣ (1/10 ಗದ್ಮಾಣ), ಹಾಗ, ತಾರಾ, ಜೈತಲ್‌ ಮತ್ತು ಕಾಸು ಮುಂತಾದವುಗಳು. ಇತ್ತೀಚಿಗೆ 1977 ರಲ್ಲಿ 
ಹಿರೇಕೆರೂರು ತಾಲೂಕಿನ ಗಂಗಾಪುರದಲ್ಲಿ 11 ಚಿನ್ನದ ನಾಣ್ಯಗಳು ದೊರೆತಿದ್ದು ಅವುಗಳಲ್ಲಿ 8 ಕೃಷ್ಣದೇವ ರಾಯನ ಕಾಲದ್ದು 
(1509-1529), ಉಳಿದವುಗಳು ಟಿಪ್ಪುವಿನ ಕಾಲದವಾಗಿದ್ದು ಹಿಜರಿ ಶಕೆ 1216-1218 (ಕ್ರಿಶ. 1772-1778) ಎಂದು 
ಸೂಚಿಸಲಾಗಿದೆ. ಬಹಮನಿ ಸುಲ್ತಾನರ ಕಾಲದಲ್ಲಿ ದೆಹಲಿ ಸುಲ್ತಾನರ ಟಂಕ್ತಾ(170 ಗ್ರೇನ್‌) ಮತ್ತು ದಿನಾರ (197 ಗ್ರೇನ್ಸ) ಎಂಬ 
ಚಿನ್ನದ ನಾಣ್ಯಗಳು ರೂಢಿಯಲ್ಲಿದ್ದವು. ಅವರ ಕಾಲದಲ್ಲಿ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ಸಹ ರಾತ್‌ ಆದಿಲ್‌ ಶಾಹಿ 
ಅರಸರ ಚಿನ್ನದ ನಾಣ್ಯಗಳು "ಹೊನ್‌' (52 ಗ್ರೇನ್‌) ಆಗಿತ್ತು. ಅದರ ಅರ್ಧ "ಧರಣಾ' ಅಥವಾ ಪ್ರಜಾಸ ಎಂಬಾತನು 
"ಧಾರವಾಡಿಹೊನ್‌' ಎಂಬ ನಾಣ್ಯವನ್ನು ಬಿಜಾಪುರದ ಆದಿಲಶಾಹಿಗಳು ಟಂಕಿಸುತ್ತಿದ್ದರು. ಬಹಮನಿ ಹಾಗೂ ಮೊಗಲರ ನಾಣ್ಯಗಳ 
ಮೇಲೆ "ಜುಲೂಸ' ಎಂಬ ಪದ ಬಹಳಷ್ಟು ಸಲ ಕಂಡು ಬರುತ್ತದೆ. ಇದು ರಾಜನ ಪಟ್ಟಾಭಿಷೇಕದ ಭನ ಸೂಚಿಸುವುದು. 
ಶಿವಾಜಿಯ ಕಾಲದಲ್ಲಿ ಅವನ ಪಟ್ಟಾಭಿಷೇಕ ಸಮಯದಲ್ಲಿ "ಹೊನ್‌' ಎಂಬ ಬಂಗಾರದ, 'ಶಿವರಾಯಿ ಎಂಬ psa 
ಬಳಕೆಯಲ್ಲಿ ಬಂದವು. ಹೈದರ ಮತ್ತು ಟಿಪ್ಪೂ ಕಾಲದಲ್ಲಿ ಮೈಸೂರಿನ ಅರಸರ ನಾಣ್ಯಗಳು ರೂಢಿಯಲ್ಲಿ ಅಲ್ಲದೇ 
ಅವರದೇ ಆದ ಕೆಲವೊಂದು ನಾಣ್ಯಗಳನ್ನು ಜಾರಿಯಲ್ಲಿ ತರಲಾಯಿತು. 

ಷರ ಆಳಕೆ ಪ್ರಾರಂಭವಾಗಿ ಸುಮಾರು 20 ವರ್ಷಗಳವರೆಗೆ ಅಂದರೆ 1836 ರಲ್ಲಿ ಕಂಪನಿ ರೂಪಾಯಿ 

gd ಸ ಬಾಗದ ಪದೇಶಗಳಲ್ಲಿ ಸುಮಾರು 18 ಬಗೆಯ "ವರಹ'ಗಳು (ಹೊನ್‌) 

Kk ವವರೆಗೆ ಮಲಪ್ರಭಾ ನದಿಯ ದಕ್ಷಿಣ ಭಾಗದ ಪ್ರದೆ ಜಿ 
Re ಬರುವುದು. ಅಂದು ರೂಢಿಯಲ್ಲಿದ್ದ 18 ಬಗೆಯ (ಟಿನ್ನದ) ವರಹಗಳು ಯಾವುವೆಂದರೆ: ಗಜಪತಿ 
ರೂಢಿಯಲ್ಲಿದ್ದವು ಎಂದು ಷಿ ಸ (ರೂ. 41/2), ಹಳೇ ಇಕ್ಕೇರಿ, ಸುಲ್ತಾನಿ (ರೂ. 4), ದುಗಿ$ಗುತ್ತಿ ಜಯಕೇಶಿ, 
18.3 (2% ಸಕಾ ಸಭಾಂ oe ಶಮಶೇರಿ, ಅಶ್ವಪತಿ, ವೆಂಕಟಪತಿ (ರೂ. 2 1/2), ಅಚ್ಯುತರಾಯ, 
ಮಾಗಡಿ (ರೂ. 3 3/ ಆ ಹಾಟ ಅಲ್ಲವಾ ಗಜ ಪು ಚಾಂದವಾಡಿ (ಆರ್ಕಾಟ), ನೀಲಕಂಠೀ, ಪುಲಚೇರಿ 
ದೇವರಾಯ, ರಾಮಚಂದ್ರರಾಯ, 


402 | ಧಾರವಾಡ ಜಿಲ್ಲಿ 


ಪಾಂಡಿಚೇರಿ) ಮತ್ತು ಸವಣೂರಿ ಮುಂತಾದವುಗಳು. ಪೇಶ್ವೆಯವರ ಕಾಲದಲ್ಲಿ ಸರ್ಕಾರದ ಕಂದಾಯವನ್ನು ಅರ್ಕಾಟ-ಪುಲುಚೇರಿ, 
ಪುಣೆ-ಧಾರವಾಡಿ, `ಇಕ್ಕೇರಿ-ಧಾರವಾಡಿ ಈ ಮೂರರಲ್ಲಿ ಯಾವುದಾದರೂ ಒಂದು ನಾಣ್ಯದ ಮೂಲಕ ಕೊಡಬಹುದಾಗಿತ್ತು. (ಕೆಲವು. 
ನಾಣ್ಯಗಳನ್ನು ಅವುಗಳನ್ನು ಟಂಕಿಸಲ್ಪಟ್ಟ ಎರಡೂ ಸ್ಥಳಗಳಿಂದ ಕರೆಯುತ್ತಿದ್ದರು). ಪೇಶ್ಚೆಯವರ ನಾಣ್ಯಗಳು ಮೂರು ವಿಧದ 
ಲೋಹಗಳಿಂದ ಕೂಡಿರುತ್ತಿದ್ದವು, ಅವುಗಳೆಂದರೆ: ಬಂಗಾರ, ಬೆಳ್ಳಿ ಮತ್ತು ತಾಮ್ರ. ಜನಸಾಮಾನ್ಯರು ಮತ್ತು ಗ್ರಾಮೀಣರು ತಾಮ್ರದ 
ನಾಣ್ಯಗಳನ್ನು ಉಪಯೋಗಿಸುತ್ತಿದ್ದರು. "ಟಕ್ಕಾ' ಎಂಬುದು ಒಳ್ಳೇ ಗುಣಮಟ್ಟದ (್ಹಾಂಡರ್ಡ್‌) ತಾಮ್ರದ ನಾಣ್ಯವಾಗಿತ್ತು. ಅದನ್ನು 
1/8, 1/16, 1/48 ಭಾಗಗಳಲ್ಲಿ ಟಂಕಿಸುತ್ತಿದ್ದರು. ಒಂದು "ಹೊನ್‌' 10 ಟಕ್ಕಗಳಿಗೆ ಸಮನಾಗಿತ್ತು. ಒಂದು "ಟಕ್ಕಾ' ಸುಮಾರು 
ಆರು ಅಣೆಗಳಿಗೆ ಸಮನಾಗಿತ್ತು. ಯುದ್ಧಕಾಲದಲ್ಲಿ ಹಣದ ಬೇಡಿಕೆ ಹೆಚ್ಚಾಗಿ ಪೇಶ್ವೆಯವರು ಕರ್ನಾಟಕದಲ್ಲಿ ಅನೇಕ ಟಂಕಸಾಲೆಗಳನ್ನು 
ಪ್ರಾರಂಭಿಸಿದರು. ಪೇಶ್ವೆಯವರ ಕೆಲವು ಅಪ್ರಾಮಾಣಿಕ ಮಾಂಡಲಿಕರು, ಜಹಗೀರದಾರರು, ತಮ್ಮ ತಮ್ಮ ಆಡಳಿತ ಪ್ರದೇಶಗಳಲ್ಲಿ 
ಖೋಟಾ ನಾಣ್ಯಗಳನ್ನು ಟಂಕಿಸಲು ಪ್ರಾರಂಭಿಸಿದ್ದರಿಂದ ಮರಾಠಾ ಸರ್ಕಾರವು ತುಂಬಾ ನಷ್ಟಕ್ಕೆ ಒಳಗಾಗಬೇಕಾಯಿತು. ಆದ್ದರಿಂದ 
ನಾನಾಸಾಹೇಬ ಪೇಶ್ವೆ (ಬಾಳಾಜಿ ಭಾಜೀರಾವ) ಧಾರವಾಡ (ಸಭಾ) ವಿಭಾಗದಲ್ಲಿಯ (ಮುನವಳ್ಳಿ, ಲಕ್ಷ್ಮೇಶ್ವರ, ತೊರಗಲ್ಲ, ಅಥಣಿ, 
ಗೋಕಾಕ್ಕ ಮುರಗೋಡ, ನವಲಗುಂದ, ರಾಮದುರ್ಗ, ಜಮಖಂಡಿ, ಬಾಗಿಲುಕೋಟೆ)ಗಳಲ್ಲಿಯ ಎಲ್ಲಾ ಟಂಕ ಸಾಲೆಗಳನ್ನು 
ಮುಚ್ಚುವಂತೆ ಮತ್ತು ಖೋಟಾ ನಾಣ್ಯಗಳನ್ನು ಕರಗಿಸುವಂತೆ ಆಜ್ಞೆ ಮಾಡಿದನು. ಕೇವಲ ಧಾರವಾಡ ನಗರದಲ್ಲಿಯ ಒಂದೇ 
ಟಂಕಸಾಲೆಯನ್ನು ಮುಂದುವರಿಸಾಯಿತು. ಅಲ್ಲಿ ಹೊನ್‌, ಮೊಹರ ಮತ್ತು ರೂಪಾಯಿ ಟಂಕಿಸಲ್ಪಡುತ್ತಿದ್ದವು. ಧಾರವಾಡ ಕೇಂದ್ರೀಯ 
ಟಂಕಸಾಲೆಯಲ್ಲಿ ತಯಾರಿಸಲ್ಪಟ್ಟ ನಾಣ್ಯಗಳು ಕೃಷ್ಣಾ-ತುಂಗಭದ್ರಾಗಳ ನಡುವಿನ ಪ್ರದೇಶಗಳಲ್ಲಿ ಜಾರಿಯಲ್ಲಿ ಇದ್ದವು. 


ಧಾರವಾಡ ಹೊಸ ಟಂಕ ಸಾಲೆಯಲ್ಲಿ ಟಂಕಿಸಲಾದ "ಹೊನ್ನಿ'ನ ತೂಕ 3 1/2 ಮಾಸಿ ಚಿನ್ನದ್ದಾಗಿತ್ತು. "ಮೊಹರ'ಗಳ ತೂಕ 
ಒಂದು ತೊಲೆ (11.6 ಗ್ರಾಮ್‌) ತೂಕದ ಚಿನ್ನದ್ಹಾಗಿತ್ತು. 1768 ರ ಸುಮಾರಿಗೆ ಧಾರವಾಡದ ಇಬ್ಬರು ಸರಾಫರಿಗೆ ಟಂಕಸಾಲೆ 
ನಡೆಸಲು ಒಪ್ಪಿಗೆ ನೀಡಲಾಯಿತು ಎಂದು ಪೇಶ್ವೆ ದಫ್ಪರಗಳಿಂದ ತಿಳಿದು ಬರುವುದು. ಪೇಶ್ವೆ ಕಾಲದಲ್ಲಿ ಧಾರವಾಡದ ಹೊನ್ನಿನ 
ತೂಕ 50.52 ಗ್ರೇನ್ಸ್‌ ಆಗಿತ್ತು. ನಾಣ್ಯಕ್ಕೆ ಉಪಯೋಗಿಸುವ ಲೋಹದ ಗುಣಮಟ್ಟ ಪರೀಕ್ಷಿಸಲು ' ಸರಾಫ" "ಚೌಕಶಿ' ಎಂಬ 
ಅಧಿಕಾರಿಗಳನ್ನು ನೇಮಿಸುತ್ತಿದ್ದರು ಎಂದು ತಿಳಿದು ಬರುವುದು. 1830 ರಲ್ಲಿ ಒಂದು ಹೊನ್ನಿನ ಬೆಲೆಯನ್ನು ಕಂಪನಿಯ 3 1/2 
ರೂ.ಗೆ ಸಮವೆಂದು ಅಧಿಕೃತವಾಗಿ ನಿರ್ಧರಿಸಲಾಗಿತ್ತು. ಆದರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಅನಧಿಕೃತವಾಗಿ ನಾಲ್ಕು ರೂ. ಆಗಿತ್ತು. 
ಕಂಪನಿಯ ರೂಪಾಯಿಯಲ್ಲಿ 1830 ರಲ್ಲಿ ಧಾರವಾಡ ಕಲೆಕ್ಟರ ಅವರ ಸಂಬಳ 350ರೂ. (ರು ಹೊನ್ನು) ಆಗಿತ್ತೆಂದು ತಿಳಿದು 
ಬರುವುದು. ಬ್ರಿಟೀಷರ ಆಡಳಿತ ಪ್ರಾರಂಭದ ಪೂರ್ವದಲ್ಲಿ ಈ ಜಿಲ್ಲೆಯಲ್ಲಿ ಚಲಾವಣೆಯಲ್ಲಿದ್ದ ಬಂಗಾರದ ನಾಣ್ಯಗಳಲ್ಲಿ ಮುಖ್ಯವಾಗಿ 
ರಾಮಟಂಕಿ ಮೊಹರ (ಬೆಲೆ ರೂ. 80), ಹನುಮ ಟಂಕಿ (18 ರೂ), ಪದ್ಮ ಟಂಕಿ (18 ರೂ), ಅಕ್ಬರಿ ಮೊಹರು (16 ರೂ), 
ಮುಂತಾದವುಗಳು. ರಾಮಟಂಕಿ ನಾಣ್ಯದ ತೂಕ ಸರಿಯಾಗಿ ನಾಲ್ಕು ತೊಲ ತೂಕ ಇರುತ್ತಿತ್ತು ಅದರ ಅರ್ಧ ನಾಣ್ಯಕ್ಕೆ "ಪ್ರತಾಪ' 
ಎನ್ನುತ್ತಿದ್ದರು, ಕಾಲುಭಾಗದ ನಾಣ್ಯಕ್ಕೆ "ಧರಣ' ಎನ್ನುತ್ತಿದ್ದರು. ಆದರೆ ಈ ಬೆಲೆಯುಳ್ಳ ನಾಣ್ಯಗಳು ಕ್ವಚಿತ್ತಾಗಿ ನಡೆಯುತ್ತಿದ್ದವು. 
ವಾಡಿಕೆಯಲ್ಲಿ ವರಹ, ಹೊನ್ನು ಎಂಬ ನಾಣ್ಕಗಳೇ ಬಹಳ ರೂಢಿಯಲ್ಲಿದ್ದವು. 


ಪೇಶ್ವೆಯವರ ಕಾಲದಲ್ಲಿ ಮಾರುಕಟ್ಟೆಯ ಬೆಳವಣಿಗೆ ಹೆಚ್ಚಿನ ಪ್ರೋತ್ಸಾಹವಿತ್ತು. ಅವರು ಮಾರುಕಟ್ಟೆಯ ಅಭಿವೃದ್ಧಿಗೆ ಉಂಬಳಿ 
ಹಾಕಿ ಕೊಡುತ್ತಿದ್ದರು. ವರ್ತಕರಿಗೆ ಅನುಕೂಲವಾಗುವಂತೆ . ಟಂಕಸಾಲೆಗಳನ್ನು ಮಾರುಕಟ್ಟೆಯ ಸ್ಥಳಗಳಲ್ಲಿ ಪ್ರಾರಂಭಿಸುತ್ತಿದ್ದರು. ಕ್ರಿ.ಶ. 
1753 ರಲ್ಲಿ ಬಾಳಾಜಿ ಬಾಜಿರಾವ ಪೇಶ್ವೆ ಪ್ರಾರಂಭ ಮಾಡಿದ್ದ ಟಂಕಸಾಲೆ 1817 ರವರೆಗೂ ಧಾರವಾಡದಲ್ಲಿ ಮುಂದುವರೆದಿತ್ತು. 
ಇತರ ರಾಜ್ಯಗಳ ನಾಣ್ಯಗಳ ಸಂಗಡ ವಿನಿಮಯ ಮಾಡಬೇಕಾದರೆ. ಸರ್ಕಾರಕ್ಕೆ ಶುಲ್ಕ ಅಥವಾ ಕಮಿಶನ್‌ ಕೊಡಬೇಕಾಗುತ್ತಿತ್ತು. 


ಬ್ರಿಟೀಷರ ನಾಣ್ಮ ಪದ್ಧತಿ: ಭಾರತದಲ್ಲಿ ನೆಲೆಸಿದ್ದ ಬ್ರಿಟೀಷರು, ಡಚ್ಚರು, ಫ್ರೆಂಚರು, ಪೋರ್ತುಗೀಸರು ಇಲ್ಲಿ ಬೇರೂರಿ ನಿಂತ 
ಮೇಲೆ ಸ್ಥಳೀಯ ನವಾಬರ'ಅರಸರ ಒಪ್ಪಿಗೆಯ ಮೇರೆಗೆ ತಮ್ಮಕಂಪನಿ ಹೆಸರಿನಿಂದ ಪಾರ್ಸಿ ಭಾಷೆಯಲ್ಲಿ ನಾಣ್ಯಗಳನ್ನು ಹೊರತಂದರು. 
ಈಸ್ಟ್‌ ಇಂಡಿಯಾ ಕಂಪನಿಯವರು ಮೊದಲಿಗೆ 1818 ರಲ್ಲಿ ಮುಂಬೈನಲ್ಲಿ 1825 ರಲ್ಲಿ ಮದ್ರಾಸಿನಲ್ಲಿ ಮತ್ತು 1830 ರಲ್ಲಿ 
ಕಲ್ಕತ್ತೆಯಲ್ಲಿ ಟಂಕಸಾಲೆಗಳನ್ನು ಸ್ಥಾಪಿಸಿದರು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 403 


ರೂಪಾಯಿ ಉಗಮ: ಇಂದಿಗೂ ಏಷ್ಯದ ಬಹುರಾಷ್ಟ್ರಗಳಲ್ಲಿ ಸರ್ಕಾರದ ಅಧೀಕೃತ ನಾಣ್ಯವಾಗಿರುವ "ರೂಪಾಯಿ' ಎಂಬ 
ನಾಣ್ಯವನ್ನು ಭಾರತದಲ್ಲಿ ಮೊಟ್ಟ ಮೊದಲು ಕ್ರಿ.ಶ. 1325ರಲ್ಲಿ ಮಹಮದ್‌ ತುಘಲಕನು ಪ್ರಾರಂಭಿಸಿದನು ಎಂದು ಹೇಳಲಾಗುವುದು. 
ಅಂದಿನ ಆ ರೂಪಾಯಿ ಬೆಳ್ಳಿಯದಾಗಿತ್ತು ತೂಕ ಒಂದು ತೊಲೆಗಿಂತ ಕಡಿಮೆ ಇತ್ತು. ನಂತರ ಕ್ರಿಶ. 1542 ರಲ್ಲಿ ಶೇರ್‌ಷಾ 
ಸೂರಿಯ ಕಾಲದಲ್ಲಿ ಪ್ರಮಾಣಬದ್ಧ ಮತ್ತು ಸುಂದರವಾಗಿ ಕಾಣುವ ಒಂದು ತೊಲೆ ತೂಕದ (178 ಗ್ರೇನ್‌) ಬೆಳ್ಳಿಯ ರೂಪಾಯಿ 
ರೂಢಿಯಲ್ಲಿ ಬಂದಿತು ಎಂದು ಹೇಳಲಾಗುತ್ತದೆ. 1835 ರಿಂದ 1854 ರ ವರೆಗೆ ವಿಕ್ಟೋರಿಯಾ ರಾಣಿಯ ಬೆಳ್ಳಿಯ ನಾಣ್ಯಗಳು 
ಹೊರಬಂದವು. ಕಂಪನಿಯ ಸರ್ಕಾರದ ನಾಣ್ಯಗಳು ಸಾರ್ವತ್ರಿಕವಾಗಿ ಚಲಾವಣೆಯಲ್ಲಿ ಬರುವ ಹಲವಾರು ವರ್ಷಗಳ ಪೂರ್ವದಲ್ಲಿ 
ಈ ಜಿಲ್ಲೆಯಲ್ಲಿ ಕಂಪನಿಯ ರೂಪಾಯಿ ಅಲ್ಲದೇ 13 ಬಗೆಯ ವಿವಿಧ ಬೆಳ್ಳಿಯ ರೂಪಾಯಿಗಳು ಚಲಾವಣೆಯಲ್ಲಿ ಇದ್ದವು. ಕಂಪನಿಯ 
ರೂಪಾಯಿಗಳ ವಿನಿಮಯ ಡರ ಬೇರೆ ಬೇರೆ ಟಂಕಶಾಲೆಗಳ ರೂಪಾಯಿಗಳಿಗೆ ಬೇರೆ ಬೇರೆಯಾಗಿತ್ತು. ಕಂಪನಿಯ 102 ರೂ.ಗೆ 
ಮುಂಬಯಿ ಮತ್ತು ಸೂರತ್‌ನ ರೂ. 104, ಪುಣೆಯ ರೂ. 96, ಬಾಗಿಲುಕೋಟೆಯ ರೂ. 99, ಶಹಾಪೂರದ ರೂ. 92, 
ಕಿತ್ತೂರಿನ ರೂ. 91, ಧಾರವಾಡದ ರೂ. 90, ಹೈದರಾಬಾದಿನ ರೂ. 88, ಪನ್ನಾಳಿ ಮತ್ತು ಕೊಲ್ಲಾಪುರಿಯ ರೂ. 65 
ವಿನಿಮಯವಾಗುತ್ತಿದ್ದವು. ಸಾಮಾನ್ಯವಾಗಿ ಸ್ಥಳೀಯ ರೂಪಾಯಿಗಳ ಮೌಲ್ಯ ಕಂಪನಿ ರೂಪಾಯಿಗಿಂತ ಹೆಚ್ಚಾಗಿತ್ತು. 


1818ರ ಸುಮಾರಿಗೆ ದಕ್ಷಿಣ ಮಹಾರಾಷ್ಟ್ರ ಪ್ರದೇಶಕ್ಕೆ ಬೆಳಗಾವಿಯನ್ನು ಸೈನಿಕ ಕೇಂದ್ರವಾಗಿ ಮಾಡಲಾಯಿತು. ಆ ಸಮಯದಲ್ಲಿ 
ಈ ಭಾಗದಲ್ಲಿ ಸಾಮಾನ್ಯ ವ್ಯವಹಾರಗಳು ಸಾವಂತವಾಡಿಯಲ್ಲಿ ಟಂಕಿಸುತ್ತಿದ್ದ ಶಹಾಪುರ ರೂಪಾಯಿಗಳ ಮೂಲಕ ನಡೆಯುತ್ತಿತ್ತು. 
ಇದು ಬೆಳ್ಳಿ ಮತ್ತು ಇತರ ಮಿಶ್ರಲೋಹ ಕೂಡಿತ್ತು. 1822 ರಲ್ಲಿ ಬೆಳಗಾವಿಯು ಈ ಭಾಗದ, ಸರ್ಕಾರದ ಬಟವಾಡೆಯ (ಪೇ 
ಆಫೀಸ್‌) ಕೇಂದ್ರವಾದ ನಂತರ ಮದ್ರಾಸ, ಬಾಗಲಕೋಟೆ, ನಾಸಿಕ ಮುಂತಾದ ರೂಪಾಯಿಗಳ ವಿನಿಮಯ ಕೇಂದ್ರವಾಯಿತು. 
1822 ರ ಸುಮಾರಿಗೆ ಈ ಭಾಗದಲ್ಲಿದ್ದ ತಾಮ್ರದ ನಾಣ್ಯಗಳ ಪೈಕಿ ಸತಾರೆಯಲ್ಲಿ ಟೆಂಕಿಸಲ್ಪಟ್ಟ "ಶಾಹುಪೈಸಾ' ಹೆಚ್ಚು ಚಲಾವಣೆಯಲ್ಲಿ 
ಇತ್ತು. ಅದನ್ನು "ದುಡ್ಡು' ಎಂತಲೂ ಕರೆಯುತ್ತಿದ್ದರೂ ಈ ದುಡ್ಡು ಅಲ್ಲದೇ ಬೇರೆ ಒಂದು ದುಡ್ಡ "ಶಾಹೀದುಡ್ಡು' ಅಥವಾ ಕಪ್ಪು 
(ಕರಿ) ದುಡ್ಡು “ಗಟ್ಟಿ ದುಡ್ಡು' ಎಂತಲೂ ಇದನ್ನು ಕರೆಯುತ್ತಿದ್ದರು. ಬ್ರಿಟಿಷ್‌ ಸರ್ಕಾರವು ಚಲಾವಣೆಯಲ್ಲಿ ತಂದಿದ್ದ, ಕಡಿಮೆ ಮೌಲ್ಯದ 
ತಾಮ್ರ, ನಿಕ್ಕಲ್‌ ಮತ್ತು ಬೆಳ್ಳಿಯ ನಾಣ್ಯಗಳೆಂದರೆ, ಒಂದು ಆಣೆ, ಚವಲಿ (ಎರಡು ಆಣೆ), ಪಾವಲಿ (ನಾಲ್ಕು ಆಣೆ), ಅರ್ಧ 
ರೂಪಾಯಿ (ಎಂಟು ಆಣೆ) ಮುಂತಾದವುಗಳು. ರೂಪಾಯಿಯನ್ನು 16 ಆಣೆಗಳನ್ನಾಗಿ ವಿಭಜಿಸಲಾಗಿತ್ತು. ಒಂದು ಆಣೆಯನ್ನು ನಾಲ್ಕು 
ದುಡ್ಡುಗಳಾಗಿ (ಠಾವಾಣೆ)ಗಳಾಗಿ ಒಂದು ದುಡ್ಡಿಗೆ ಮೂರು ಪೈಗಳಾಗಿದ್ದವು. ದುಡ್ಡನ್ನು "ಬಲ್ಲಿ' ಎಂತಲೂ ಕರೆಯುತ್ತಿದ್ದರು. ಕೆಲವು 
ಸಮಯ ಮಧ್ಯದಲ್ಲಿ ರಂದ್ರ (ತೂತು) ಇದ್ದು "ತೂತಿನಬಿಲ್ಲಿ' ಚಲಾವಣೆಯಲ್ಲಿ ಇತ್ತು. ಪೈಯನ್ನು ಧಮಡಿ ಎಂತಲೂ ಕರೆಯುತ್ತಿದ್ದರು. 
ಬ್ರಿಟಿಷ್‌ ಸರ್ಕಾರದವರು ಕಾಗದ ನೋಟುಗಳನ್ನು 1862 ರಲ್ಲಿ ಜಾರಿಯಲ್ಲಿ ತಂದ ನಂತರ ಅವು ಈ ಭಾಗದಲ್ಲಿಯೂ ಜಾರಿಯಲ್ಲಿ 
ಬಂದವು. ಸ್ವಾತಂತ್ರ್ಯಾನಂತರ ಭಾರತ ಸರ್ಕಾರದ ಲಾಂಛನವು ಎಲ್ಲಾ ನಾಣ್ಯ ಮತ್ತು ನೋಟುಗಳ ಮೇಲೆ ಆರನೇ ಚಾರ್ಜ 
ಚಕ್ರವರ್ತಿಯ ಚಿತ್ರದ ಬದಲಾಗಿ ಮುದ್ರಿಸಲ್ಪಟ್ಟವು. 1957 ರಿಂದ ದಶಮಾಂಶ ನಾಣ್ಯ ಪದ್ಧತಿಯನ್ನು ರೂಢಿಯಲ್ಲಿ ತರಲಾಯಿತು. 


ಸಹಕಾರಿ ಚಳವಳಿ 


ಭಾರತದ ಸಹಕಾರಿ ಚಳವಳಿಯ ನಕ್ಷೆಯಲ್ಲಿ ಧಾರವಾಡ ಜಿಲ್ಲೆಯು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಭಾರತದಲ್ಲಿ 
ಸಹಕಾರಿ ಸಂಸ್ಕೃತಿಯ ಪ್ರಥಮ ತೊಟ್ಟಿಲು ತೂಗಿದ್ದು ಧಾರವಾಡ ಜಿಲ್ಲೆಯಲ್ಲಿ ಎಂಬುದು ಕರ್ನಾಟಕದ ಹೆಮ್ಮೆಯ ವಿಷಯ. 


ಪ್ರಾರಂಭದ ವರ್ಷಗಳಲ್ಲಿ ಕಾನೂನಿನ ಕಕ್ಷೆಯಲ್ಲಿ ಸರ್ಕಾರದಿಂದ ಪ್ರವರ್ತಿಸಲ್ಪಟ್ಟ ಆರ್ಥಿಕ ಆಂದೋಲನವಾಗಿ ಮೂಡಿಬಂದ 
ಸಹಕಾರಿ ಚಳವಳಿಯು ಕಾಲಕ್ರಮೇಣ ಬೆಳೆದು, ಬಹುರೂಪ ತಾಳಿ, ಇಂದು ಬಹು ವ್ಯಾಪಕವಾಗಿ ಮತ್ತು ಆಳವಾಗಿ ಬೆಳೆದಿದೆ. 
ಭಾರತದಲ್ಲಿಯೇ ಪ್ರಪ್ರಥಮ ಪ್ರಾಥಮಿಕ ವ್ಯವಸಾಯ ಪತ್ತಿನ ಸಹಕಾರಿ ಸಂಘದ ಬೀಜಾಂಕುರವಾದದ್ದು ಈ ಜಿಲ್ಲೆಯಲ್ಲಿಯೇ ಸಹ 
ಲಭ್ಯವಿರುವ ದಾಖಲಾತಿಗಳಿಂದ ತಿಳಿದು ಬರುವುದು. ಈ ಜಿಲ್ಲೆಯ ಗದಗ ತಾಲೂಕು ವಿಶೇಷವಾಗಿ ಸಹಕಾರಿ ಆಂದೋಲನದಲ್ಲಿ 


5 ಭದಿಂದಲೂ ಅಗ್ರಮಾನ್ಯ ಸ್ಥಾನದಲ್ಲಿದೆ. ಕಾನೂನಿನ ಚೌಕಟ್ಟಿನಲ್ಲಿ 1904 ರ ಸಹಕಾರಿ ಕಾನೂನಿನ ನಂತರ ಪ್ರಥಮ ಬಾರಿಗೆ 
ಪ್ರಾ ೦ ಕಿ ಛಿ ನಾ ಸ 44 
ವ್ಯವಸಾಯ ಪತ್ತಿನ ಸಹಕಾರಿ ಸಂಘಗಳು ದೇಶಾದ್ಯಂತ ರಚನೆಗೊಂಡವು. 


404 ಧಾರವಾಡ ಜಿಲ್ಲೆ 


ಅಂದಿನ ಮುಂಬೈ ರಾಜ್ಯದಲ್ಲಿ 1904 ರ ಭಾರತದ ಸಹಕಾರಿ ಕಾನೂನಿನನ್ಹಯ ಪ್ರಪ್ರಥಮವಾಗಿ ದಿ. 8.5. 1905ರಂದು 
ನೋಂದಾಯಿಸಲ್ಪಟ್ಟ ವ್ಯವಸಾಯ ಪತ್ತಿನ ಸಹಕಾರಿ ಸಂಘವು ಗದಗ ತಾಲೂಕಿನ ಕಣಗಿನಹಾಳ ಗ್ರಾಮದಲ್ಲಿ (ಗದಗಿನಿಂದ 18 ಕಿ.ಮಿ. 
ದೂರದಲ್ಲಿ ಎಂದು ತಿಳಿದು ಬರುವುದು. ಇದನ್ನು ದೇಶದ ಮೊದಲ ವ್ಯವಸಾಯ ಪತ್ತಿನ ಸಹಕಾರ ಸಂಘವೆಂದು ಹೇಳಲಾಗುತ್ತದೆ. 
ಅದೇ ತಿಂಗಳು 24.5.1905ರಂದು ಎರಡನೇಯ ಸಹಕಾರಿ ಸಂಘವು ಗದಗ ತಾಲೂಕಿನ ಹುಲಕೋಟಿ ಗ್ರಾಮದಲ್ಲಿ “ಹುಲಕೋಟಿ 
ಗ್ರಾಮ ವಿವಿಧೋದ್ದೇಶ ಸಹಕಾರಿ ಸಂಘ''ವೆಂಬ ಹೆಸರಿನಲ್ಲಿ ನೋಂದಾಯಿಸಲ್ಪಟ್ಟಿತು. ಅದೇ ತಿಂಗಳಲ್ಲಿ ಮೂರನೆಯ ಸಂಘವು ಗದಗ 
ತಾಲೂಕಿನ ಚಿಕ್ಕಹಂದಿಗೋಳ ಗ್ರಾಮದಲ್ಲಿ ಸ್ಥಾಪಿಸಲ್ಪಟ್ಟಿತು. ನಾಲ್ಕನೆಯ ಸಂಘವು ಇದೇ ತಾಲೂಕಿನ ಮಲಸಮುದ್ರದಲ್ಲಿ 8.6.1905 
ರಲ್ಲಿ ಹಾಗೂ 12.2.1906 ರಲ್ಲಿ ಗದಗ ತಾಲೂಕಿನ ತಿಮಾಪುರದಲ್ಲಿ ಐದನೇಯ ವ್ಯವಸಾಯ ಪತ್ತಿನ ಸಂಘವು 
ನೋಂದಾಯಿಸಲ್ಪಟ್ಟವು. ಇದೇ ತಾಲೂಕಿನ ಮುಳಗುಂದದಲ್ಲಿ 1907ರಲ್ಲಿ ಇಂತಹ ಸಂಘ ರಚನೆಯಾಯಿತು. ಅಂದು ಪ್ರಾರಂಭವಾದ 
ಈ ಸಂಸ್ಥೆಗಳು ಹಲವಾರು ಬಾರಿ ಪುನರ್‌ ರಚನೆಗೊಂಡು ಇಂದಿಗೂ ಮುಂದುವರಿದುಕೊಂಡು ಬದಲಾದ ಹೆಸರುಗಳಲ್ಲಿ ಸೇವೆಯನ್ನು 
ಸಬ್ಲಿಸುತ್ತಿರುವವು. ಬಹುಶಃ ಇವೇ ಸಂಘಗಳು ಈ ಜಿಲ್ಲೆಯಲ್ಲಿನ ಪ್ರಾರಂಭದ ಪ್ರಾಥಮಿಕ ವ್ಯವಸಾಯ ಸಾಲ ನೀಡಿಕೆ ಸಂಘಗಳಾಗಿದ್ದವು 
ಎಂದು ತಿಳಿಯಬಹುದು. ಕಣಗಿನ ಹಾಳ ಸಂಘದ ಪ್ರವರ್ತಕರ ಸಂಖ್ಯೆ 12 ಮತ್ತು ಪ್ರಾರಂಭದ ಷೇರು ಬಂಡವಾಳ ರೂ. ಎರಡು 
ಸಾವಿರ ಆಗಿದ್ದವು. ಭದ್ರತೆಯ ದೃಷ್ಟಿಯಿಂದ ಪ್ರಾಥಂಭದಲ್ಲಿ ಗ್ರಾಮೀಣ ಸಹಕಾರಿ ಸಂಘಗಳನ್ನು ಅಪರಿಮಿತ ಹೊಣೆಗಾರಿಕೆಯ ತತ್ವದ 
ಮೇಲೆ ರಚಿಸಲಾಗುತ್ತಿತ್ತು. 

ನಗರ ಪಟ್ಟಣ ಪ್ರದೇಶಗಳಲ್ಲಿ ವ್ಯವಸಾಯೇತರ ಉದ್ದೇಶಗಳಿಗೆ ಸಾಲ ನೀಡುವ ಸಹಕಾರಿ ಸಂಘಗಳಲ್ಲಿ 18.10.1905 ರಲ್ಲಿ 
ನೋಂದಾಯಿಸಲ್ಪಟ್ಟ "ಬೆಟಗೇರಿ ಕ್ರೆಡಿಟ್‌ ಸೊಸೈಟಿ'ಯು (ನಂತರ ಅರ್ಬನ್‌ ಬ್ಯಾಂಕ್‌) ನಮ್ಮ ರಾಜ್ಯದಲ್ಲಿಯೇ ಪ್ರಥಮ ಅರ್ಬನ್‌ 
ಕ್ರಿಡಿಟ್‌ ಸೊಸೈಟಿ ಎಂದು ಹೇಳಲಾಗುವುದು. ಈ ಸಂಸ್ಥೆಯನ್ನು ಸ್ಥಳೀಯ ಬಡ ನೇಕಾರರಿಗೆ ಆರ್ಥಿಕ ನೆರವು ಒದಗಿಸುವ ಉದ್ದೇಶದಿಂದ 
ರೆವರೆಂಡ್‌ ಕ್ಯಾನನ್‌ ಸಿ.ಎನ್‌. ರಿವಿಂಗ್ಟನ್‌ ಎಂಬ ಕೈಸ್ತ ಪಾದ್ರಿ ಪ್ರಾರಂಭಿಸಿದರು, ಎಂದು ತಿಳಿದು ಬರುವುದು. (ಸದ್ಯ ಈ ಸಂಸ್ಥೆಯು 
ವಿಸರ್ಜನೆಗೊಂಡಿದೆ). ಮುಂದಿನ ವರ್ಷ ಅಂದರೆ 1906 ರಲ್ಲಿ ಹುಬ್ಬಳ್ಳಿ, ಧಾರವಾಡ, ಗದಗ ಮುಂತಾದ ಪ್ರದೇಶಗಳಲ್ಲಿ 
ವ್ಯವಸಾಯೇತರ ಚಟುವಟಿಕೆಗಳಿಗೆ ಸಾಲನೀಡುವ ಕ್ರೆಡಿಟ್‌ ಸೊಸೈಟಿಗಳು ಬೆಳೆದು ಬಂದವು. ಇವುಗಳಲ್ಲಿ ಬಹುಪಾಲು ಮುಂದೆ 
ಪಟ್ಟಣ ಸಹಕಾರಿ ಬ್ಯಾಂಕುಗಳಾಗಿ ಪರಿವರ್ತನಗೊಂಡವು.  ' 


ಧಾರವಾಡ ಜಿಲ್ಲೆಯಲ್ಲಿ 1915 ಮತ್ತು ಅದಕ್ಕೂ ಮೊದಲು ಸ್ಥಾಪನೆಗೊಂಡ ಪ್ರಾಥಮಿಕ ವ್ಯವಸಾಯ ಪತ್ತಿನ ವಿವಿದೋದ್ದೇಶ], 
ದೊಡ್ಡ ಪ್ರಮಾಣದಸೇವಾ ಸಹಕಾರಿ ಸಂಘಗಳ ತಾಲೂಕುವಾರು ಪಟ್ಟಿಯನ್ನು ಈ ಮುಂದೆ ನೀಡಲಾಗಿದೆ. 


ಕಲಘಟಗಿ ತಾ॥-ಕಲಘಟಗಿ (1911); ಕುಂದಗೋಳ ತಾ॥-ಯರಗುಪ್ತಿ (1913); ಗದಗ ತಾ।-ಕಣಗಿನಹಾಳ (1905), 
ಹುಲಕೋಟಿ (1905), ಮಲಸಮುದ್ರ (1905), ತಿಮಾಪೂರ (1906), ಮುಳಗುಂದ (1907), ಕುರ್ತಕೋಟಿ (1909), 
ಸಂಭಾಪೂರ (1911), ನಾರಾಯಣಪುರ (1912), ಕೋಟುಮಚಿಗಿ (1912), ಸೊರಟೂರ (1913), ಅಂತೂರ (1914), 
ಬಳಗಾನೂರ (1914)ಮತ್ತು ಹರ್ತಿ (1914);ಧಾರವಾಡ ತಾ|!-ಅಳ್ಲಾವರ (1913) ಮತ್ತು ಮರೇವಾಡ (1914);ನವಲಗುಂದ 
ತಾ।-ನವಲಗುಂದ (1909), ಯಮನೂರ (1911), ಶಲವಡಿ (1913), ಸೈದಾಪುರ (1913) ಮತ್ತು ಅರೇಕುರಹಟ್ಟಿ (1913); 
ಮುಂಡರಗಿ ತಾ॥-ಮುಂಡರಗಿ (1908), ಹಳ್ಳಿಕೇರಿ (1912) ಮತ್ತು ಕಲಕೇರಿ (1913); ರೋಣ ತಾ॥-ಹುಲ್ಲೂರ (1913), 
ಹಿರೇಮಣ್ಣೂರ (1913), ಹಡಗಲಿ (1913), ಹಾಳಕೇರಿ (1913), ನರೇಗಲ್‌ (1913), ಯಾವಗಲ್‌ (1913) ಮತ್ತು 
ಮೂಡಲಗೇರಿ (1915); ರಾಣೇಬೆನ್ನೂರ ತಾ।-ಆಸುಂಡಿ (1915); ಶಿರಹಟ್ಟಿ ತಾ-ಶಿರಹಟ್ಟಿ (1914) ಮತ್ತು ಕೊಂಚಿಗೇರಿ 
(1915); ಹುಬ್ಬಳ್ಳಿ ತಾ॥-ಕೋಳಿವಾಡ (1913), ಅರಳೀಕಟ್ಟಿ (1914), ಬ್ಯಾಹಟ್ಟಿ (1915) ಮತ್ತು ಹುಬ್ಬಳ್ಳಿ (1915), ಹಾವೇರಿ 
ತಾ।-ಹಂದಿಗನೂರ (1911),ಅಗಡಿ (1914),ಕನವಳ್ಳಿ (1914), ಕಿತ್ತೂರ (1914), ಯಲಗಚ್ಚಿ (1915), ಹೊಸರಿತ್ತಿ (1915) 
ಮತ್ತು ಶರಮಾಪುರ (1915), ಸವಣೂರ ತಾ|॥-ಯಲವಿಗಿ (1913); ಶಿಗ್ಗಾಂವಿ ತಾ।-ಶಿಶುವನಾಳ (1913), ನರಗುಂದ 
ತಾ।॥-ನರಗುಂದ ಕಸಬಾ (1910), ಕುರ್ಲಗೇರಿ (1911), ದಂಡಾಪುರ (1912) ಮತ್ತು ಮುಗನೂರು (1913); ಹಾಗೂ 
ಬ್ಯಾಡಗಿ ತಾ॥-ಗುಂಡೇನಹಳ್ಳಿ (1915). ' 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ ಕ. 405 


ಈ ಜಿಲ್ಲೆಯಲ್ಲಿ ಸಹಕಾರಿ ಚಳವಳಿಯು ಇತಿಹಾಸವನ್ನು ಈ ಮುಂದಿನ ಹಂತಗಳಲ್ಲಿ ವಿಶ್ಲೇಷಿಸಬಹುದು. ಪ್ರಾರಂಭದ 1904-05 
ರಿಂದ 1911-12 ರ ವರೆಗಿನ ಮೊದಲಿನ ಹಂತದಲ್ಲಿ ದೇಶದ ಇತರಡೆಯಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಪರಿಮಿತ ಹೊಣೆಗಾರಿಕೆ 
ನಿಯಮಾನುಸಾರ ಸಹಕಾರಿ ಪತ್ತಿನ ಸಂಘಗಳನ್ನು ಪ್ರಾರಂಭಿಸುವಲ್ಲಿ ಸರ್ಕಾರವು ಹೆಚ್ಚಿನ ಆಸಕ್ತಿಯನ್ನು ವಹಿಸಿತು. ಅದರೊಂದಿಗೆ 
ನಗರ ಪ್ರದೇಶಗಳಲ್ಲಿ ವ್ಯವಸಾಯೇತರ ಸಾಲದ ಸಂಘಗಳೂ ಸಹ ಅಲ್ಲಲ್ಲಿ ಮೂಡಿಬಂದವು. ನಗರ ಪ್ರದೇಶಗಳಲ್ಲಿ ಪ್ರಾರಂಭಗೊಂಡ 
ವ್ಯವಸಾಯೇತರ ಸಹಕಾರಿ ಸಂಘಗಳಲ್ಲಿ ಹುಬ್ಬಳ್ಳಿಯ ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ (1906), ಧಾರವಾಡ ಅರ್ಬನ್‌ 
ಕೋ-ಆಪರೇಟಿವ್‌ ಬ್ಯಾಂಕ್‌, ಧಾರವಾಡ (1906) ಮತ್ತು ಸದರ್ನ್‌ ಮರಾಠಾ ಅರ್ಬನ್‌ ಕೋ-ಆಪರೇಟಿವ್‌ ಬ್ಯಾಂಕ್‌, ಧಾರವಾಡ 
(1912) (ನಂತರ ಈ ಬ್ಯಾಂಕಿನ ಹೆಸರನ್ನು ಮಹಾಲಕ್ಷ್ಮೀ ಬ್ಯಾಂಕೆಂದು ಬದಲಾಯಿಸಲಾಯಿತು) ಇವು ಪ್ರಮುಖವಾದವುಗಳು. ಆದರೆ 
ಗ್ರಾಮೀಣ ವ್ಯವಸಾಯ ಸಾಲ ಸಂಘದ ಸಂಖ್ಯೆಯೇ ಅಧಿಕವಾಗಿತ್ತು. 


ಎರಡನೇಯ ಹಂತದಲ್ಲಿ ಅಂದರೆ 1912-13 ರಿಂದ 1918-19 ರ ಅವಧಿಯಲ್ಲಿ ಕೇವಲ ಗ್ರಾಮೀಣ ವ್ಯವಸಾಯ ಪತ್ರಿಗೆ : 
ಸೀಮಿತವಾಗಿದ್ದ ಸಹಕಾರಿ ಆಂದೋಲನವು ಇತರ ಬಗೆಯ ಸಹಕಾರಿ ಸಂಘಗಳು ಅಂದರೆ ವ್ಯವಸಾಯೇತರ ಉದ್ದೇಶಗಳಿಗೆ ಸಾಲ, 

ಖರೀದಿ ಮತ್ತು ಮಾರಾಟ ಸಂಘಗಳು, ಗ್ರಾಹಕರ ಸಂಘಗಳು, ಉತ್ಪಾದಕರ ಮತ್ತು ಕುಶಲ ಕರ್ಮಿಗಳ ಸಂಘಗಳು, ನೇಕಾರರ 

ಸಂಘಗಳು, ಸುಸಂಘಟಿತ ವಲಯದ ನೌಕರರ ಸಾಲ ನೀಡುವ ಸಂಘಗಳು, ಮುಂತಾದವುಗಳು ವ್ಯಾಪಕವಾಗಿ ಮೂಡಿಬಂದವು. 


ಈ ಬದಲಾವಣೆಗೆ ಮೂಲಕಾರಣ 1904 ರ ಪ್ರಾರಂಭದ ಸಹಕಾರಿ ಕಾನೂನಿಗೆ 1912 ರಲ್ಲಿ ವ್ಯಾಪಕವಾದ ತಿದ್ದುಪಡಿಗಳನ್ನು 
ತರಲಾಯಿತು. ಇದೇ ಅವಧಿಯಲ್ಲಿ ಜಿಲ್ಲೆಗೆ ಒಂದರಂತೆ ಕೇಂದ್ರ ಸಹಕಾರಿ ಬ್ಯಾಂಕುಗಳನ್ನು ಮತ್ತು ರಾಜ್ಯಮಟ್ಟದಲ್ಲಿ ಪ್ರಾಂತೀಯ 
ಸಹಕಾರಿ ಶೃಂಗ (ಪೆಕ್ಟ್‌) ಬ್ಯಾಂಕುಗಳನ್ನು ಪ್ರಾರಂಭಿಸಲಾಯಿತು. ಮುಂಬೈ ಪ್ರಾಂತೀಯ ಸಹಕಾರಿ ಬ್ಯಾಂಕ್‌ ಧಾರವಾಡಕ್ಕೆ 
ಬಹುದೂರವಾದುದರಿಂದ ಕರ್ನಾಟಕ ಸೆಂಟ್ರಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ (ಸದ್ಯದ ಕೆಸಿಸಿ. ಬ್ಯಾಂಕ್‌). 1916 ರಲ್ಲಿ 
ಪ್ರಾರಂಭಿಸಲಾಯಿತು. ಇದಕ್ಕೂ ಪೂರ್ವದಲ್ಲಿ 1913-14 ರಲ್ಲಿ ಪ್ರಾರಂಭಿಸಲ್ಪಟ್ಟ ಧಾರವಾಡ ಸೆಂಟ್ರಲ್‌ ಬ್ಯಾಂಕಿಂಗ್‌ ಯುನಿಯನ್‌ 
ಕಾರ್ಯ ನಿರ್ವಹಿಸದೇ ಮುಚ್ಚಿದ್ದರಿಂದ ಅದರ ಕಾರ್ಯಗಳನ್ನು ಈ ಬ್ಯಾಂಕು ವಹಿಸಿಕೊಂಡಿತು. 


ಈ ಹಂತದಲ್ಲಿನ ಅತೀ ಮಹತ್ವ ಬದಲಾವಣೆ ಎಂದರೆ. 1919 ರಲ್ಲಿ ಸಹಕಾರಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕೇಂದ್ರ 
ಸರ್ಕಾರದ ಹೊಣೆಗಾರಿಕೆಯಿಂದ ಪ್ರಾಂತೀಯ ಸರ್ಕಾರಗಳಿಗೆ ವರ್ಗಾಯಿಸಲಾಯಿತು. ಸಹಕಾರ ಇಲಾಖೆಗೆ ಆಯಾ ಪ್ರಾಂತ್ಯಗಳಲ್ಲಿ 
ಪ್ರತ್ಯೇಕವಾದ ಮಂತ್ರಿಗಳನ್ನು ನೇಮಿಸಲಾಯಿತು. ಇದರಿಂದ ಸ್ಥಳೀಯ ಅವಶ್ಯಕತೆಗಳನ್ನು ಗಮನಿಸಿ ಹೊಸ. ಹೊಸ ಮಾದರಿಯ 
ಸಹಕಾರ ಸಂಸ್ಥೆಗಳು ಮೂಡಿಬಂದವು. ಸಹಕಾರ ಇಲಾಖೆಯ ಆಡಳಿತ ವರದಿ ತಿಳಿಸುವಂತೆ, 1913 ರ ಮಾರ್ಚ್‌ ಕೊನೆಯಲ್ಲಿ 
ಧಾರವಾಡ ಜಿಲ್ಲೆಯಲ್ಲಿದ್ದ ಒಟ್ಟು ಸಹಕಾರಿ ಸಂಸ್ಥೆಗಳ ಸಂಖ್ಯೆ 59. ಅವುಗಳಲ್ಲಿ 49 ಸಂಘಗಳು ' ಅಪರಿಮಿತ ಹೊಣೆಗಾರಿಕೆಯ 
ವ್ಯವಸಾಯ ಪತ್ತಿನ ಸಂಘಗಳಾಗಿದ್ದರೆ ಉಳಿದ 10 ವ್ಯವಸಾಯೇತರ ಸಂಘಗಳಾಗಿದ್ದವು. ವ್ಯವಸಾಯ ಪತ್ತಿನ ಸಂಘಗಳು ಹೊಂದಿದ್ದ 
ಸದಸ್ಯರ ಸಂಕ್ಕೆ 4,683 ಆಗಿದ್ದರೆ ವ್ಯವಸಾಯೇತರ ಸಂಘಗಳು 3,661 ಜನ ಸದಸ್ಕರನ್ನು ಹೊಂದಿದ್ದವು. ವ್ಯವಸಾಯೇತರ ಸಂಘಗಳು 
ಹೊಂದಿದ ದುಡಿಯುವ ಬಂಡವಾಳ ರೂ. 5.09 ಲಕ್ಷ ಆಗಿದ್ದರೆ, ವ್ಯವಸಾಯ ಪತ್ತಿನ ಸಂಘಗಳು ಹೊಂದಿದ್ದ ದುಡಿಯುವ 
ಬಡವಳ ರೂ. 2.70 ಲಕ್ಷ ಎಂದು ತಿಳಿದು ಬರುವುದು. ಮುಂಬೈ ಮೂಲದ ಶಾಮರಾವ್‌ ವಿಠ್ಠಲ ಸಹಕಾರಿ ಬ್ಯಾಂಕ್‌ (1905) 
ಧಾರವಾಡ ಹುಬ್ಬಳ್ಳಿಗಳಲ್ಲಿ ಶಾಖೆಗಳನ್ನು 1913 ರ ಸುಮಾರಿಗೆ ಹೊಂದಿರುವುದಾಗಿ ಮತ್ತು ಸಾರಸ್ವತ ಸಮಾಜದವರಿಗೆ ಉತ್ತಮ 
ಬ್ಯಾಂಕಿಂಗ್‌ ಸೇವೆ ನೀಡುತ್ತಿದ್ದುದಾಗಿ ವರದಿ ತಿಳಿಸುವುದು. 

ಈ ಅವಧಿಯಲ್ಲಿ (1905-1912-13) ಜಿಲ್ಲೆಯಲ್ಲಿ ಮೂಡಿಬಂದ ವ್ಯವಸಾಯೇತರ ವಿವಿಧ ಸಹಕಾರಿ ಸಂಘಗಳಲ್ಲಿ 
ಥೆ ತ್ತಮ ಬೇಸಾಯ ಸ.ಸಂ (1914), ದೇವೀ ಹೊಸೂರಿನಲ್ಲಿ 


ಮುಖವಾದವುಗಳು ಎಂದರೆ ಧಾರವಾಡ ತಾಲೂಕಿನ ಗರಗದಲ್ಲಿ ಉ 
en ತಾಲೂಕಿನ ಅಕ್ಕಿಆಲೂರಿನಲ್ಲಿ ಮಿಶ್ರತಳಿ 


ವ ಸ.ಸಂ (1917), ಹಾನಗಲ್‌ 
ಹಾವೇರಿ ತಾಲ್ಲೂಕು) ಒಕ್ಕಲುತನ ಅವಶ್ಯಕತೆಯ ೆ 
APG ಅಭಿವೃದ್ಧಿ ಸಂಘ (1919), ಸಿಡೇನೂರು (ರಾಣೆಬೆನ್ನೂರು ತಾಲೂಕು) ದನಗಳ ಸ.ಸಂ. (1920), ಮುಂಡೇವಾಡ 
ಹಾಲು ಉತ್ಪಾದಕರ ಸಸಂ (ಮುಂಡರಗಿ ತಾಲೂಕು 1912 ), ಅದರಂತೆ ವ್ಯವಸಾಯ ಉತ್ಪನ್ನಗಳನ್ನು ಸಹಕಾರಿ ವಲಯದಲ್ಲಿ 


406 | ಧಾರವಾಡ ಜಿಲ್ಲೆ 


ಮಾರಾಟ ಮಾಡಲು ಅನುಕೂಲವಾಗುವಂತೆ ಹುಬ್ಬಳ್ಳಿ ಮತ್ತು ನವಲಗುಂದಗಳಲ್ಲಿ 1915 ರಲ್ಲಿ ತಾಲೂಕಾ ವ್ಯವಸಾಯ ಉತ್ಪನ್ನಗಳ 
ಸಹಕಾರಿ ಮಾರಾಟ ಸಂಘಗಳು, ಗದಗಿನಲ್ಲಿ ಹತ್ತಿ ಮಾರಾಟ ಸ.ಸಂ. (1917), ಇವು ಪ್ರಮುಖವಾದ ಸಂಘಗಳಾಗಿದ್ದವು. ಇದೇ 
ಅವಧಿಯಲ್ಲಿ ಅರ್ಬನ್‌ ಬ್ಯಾಂಕುಗಳು (ಸೊಸೈಟಿಗಳು) ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹುಟ್ಟಿದವು. ಪ್ರಾರಂಭದಲ್ಲಿ ಇಂತಹ ಬ್ಯಾಂಕುಗಳು 
ಪ್ರತ್ಯೇಕವಾದ ಮತಬಾಂಧವರ (ಜಾತಿಯ ಆಧಾರಿತ) ಅಥವಾ ಸುಸಂಘಟಿತ ಕಾರ್ಮಿಕ ವಲಯ, ಸರಕಾರಿ ನೌಕರರು 
ಮುಂತಾದವರಿಂದ ಪ್ರಾರಂಭಿಸಲ್ಪಟ್ಟ ಸಹಕಾರಿ ಸಂಸ್ಥೆಗಳಾಗಿ ರೂಪುಗೊಂಡು, ಈ ಸಂಸ್ಥೆಗಳ ಮೂಲಕ ಆಯಾ ಸಮಾಜದ ವರ್ಗದ 
ಸಂಘಟನೆ, ಆರ್ಥಿಕ ಅಭಿವೃದ್ಧಿ ಜಿಕ ಸಾಂಸ್ಕೃತಿಕ ಮುನ್ನಡೆಗೆ ಪ್ರಯತ್ನಿಸಲಾಯಿತು. ಈ ಮೊದಲೇ ಹೇಳಿದಂತೆ ಧಾರವಾಡದಲ್ಲಿ 
1912 ರಲ್ಲಿ ಪ್ರಾರಂಭಿಸಲಾದ ಸದರ್ನ್‌ ಮರಾಠಾ ಬ್ಯಾಂಕ್‌ ಭಾಷಾ ಆಧಾರಿತ ಬ್ಯಾಂಕ್‌ ಆಗಿದ್ದರೆ 1917 ರಲ್ಲಿ ವೀರಶೈವರ ಮತ್ತು 
ಕನ್ನಡಿಗರ ಸಂಘಟನೆಯಿಂದ ಪ್ರಾರಂಭವಾದದ್ದು ಕೆ.ಸಿ.ಸಿ ಬ್ಯಾಂಕಾಗಿತ್ತು. ಅಂದಿನ ದಿನಗಳಲ್ಲಿ ರೂ. ೨0 ಸಾವಿರ ಮೀರಿ ಚಾಲತಿ 
ಬಂಡವಾಳ ಇರುವ ಸಂಘಗಳನ್ನು ಅರ್ಬನ್‌ ಬ್ಯಾಂಕ್‌ ಎಂದು ವರ್ಗೀಕರಿಸಲಾಗುತ್ತಿತ್ತು. ಇದರಂತೆ ಹುಬ್ಬಳ್ಳಿ ಮಿಲ್‌ ನೌಕರರ ಸಹಕಾರಿ 
ಸಂಘ (1914), ಇಂಡಿಯನ್‌ ಕ್ರಿಶ್ಚಿಯನ್ಸ್‌ ಕ್ರೆಡಿಟ್‌ ಕೋ ಆಪರೇಟಿವ್‌ ಸೊಸೈಟಿ; ಹುಬ್ಬಳ್ಳಿ (1912), ರೆಡ್ಡಿ ಸಹಕಾರಿ ಬ್ಯಾಂಕ್‌, 
ಧಾರವಾಡ (1914), ಭಾವಸಾರ ಕ್ಷತ್ರಿಯ ಕ್ರೆಡಿಟ್‌ ಕೋ ಆಪರೇಟಿವ್‌ ಸೊಸೈಟಿ, ಧಾರವಾಡ (1918), ಬೆಟಗೇರಿ ಬಾಸೆಲ್‌ 
ಮಿಶನ್‌ ಕ್ರಿಶ್ಚಿಯನ್‌ ಸಹಕಾರಿ ಸಂಘ (1918), ಆರ್ಯ ವೈಶ್ಯ ಕೋ-ಆಪರೇಟಿವ್‌ ಬ್ಯಾಂಕ್‌, ಹುಬ್ಬಳ್ಳಿ (1919), ಹುಬ್ಬಳ್ಳಿ ನಗರ 
ಸಭೆಯ ಪ್ರಾಥಮಿಕ ಶಿಕ್ಷಕರ ಸಹಕಾರಿ ಸಂಘ (1919), ಹೆಬಸೂರಿನಲ್ಲಿ ರೈತರಿಗೆ ಉಪಯೋಗವಾಗುವ ಗುಡಾರಗಳನ್ನು ನೇಯುವ 
ಸಹಕಾರಿ ಸಂಘ (1921), ಹೊಸರಿತ್ತಿಯಲ್ಲಿ ಸರ್ವೋದಯ ಖಾದಿ ಗ್ರಾಮೋದ್ಯೋಗ ಸಂಘ (1921), ಹುಲಕೋಟಿಯಲ್ಲಿ ಸಹಕಾರಿ 
ವಲಯದಲ್ಲಿ ಶಿಕ್ಷಣ ಸಂಸ್ಥೆ (1921) ಮುಂತಾದವುಗಳ ಪ್ರಮುಖವಾದವುಗಳು. ಗ್ರಾಮೀಣ ಪ್ರದೇಶಗಳಾದ ಗಜೇಂದ್ರಗಡ (1913), 
ಬ್ಯಾಡಗಿ (1918), ಗುತ್ತಲ (1919) ಗಳಲ್ಲಿ ಅರ್ಬನ್‌ ಬ್ಯಾಂಕುಗಳು ಹುಟ್ಟಿದವು. ಈ ಜಿಲ್ಲೆಯಾದ್ಯಂತ ಅರ್ಬನ್‌ ಬ್ಯಾಂಕುಗಳ 
ವ್ಯಾಪಕವಾದ ಜಾಲ ನಗರ ಮತ್ತು ಅರೆನಗರ ಪ್ರದೇಶಗಳಿಗೆ ವ್ಯಾಪಿಸಿದ್ದರಿಂದ ಈ ಜಿಲ್ಲೆಯಲ್ಲಿ ಖಾಸಗಿ ವಲಯದಲ್ಲಿ ಬ್ಯಾಂಕುಗಳು 
1930 ರವರೆಗೆ ಮೂಡಿಬರಲಿಲ್ಲ ಎಂದು ತೋರುವುದು. ಮೂರನೇಯ ಹಂತದಲ್ಲಿ ಅಂದರೆ 1925-26 ರಿಂದ 1935-36ರ 
ದಶಕದ ಅವಧಿಯಲ್ಲಿ ಜಿಲ್ಲೆಯ ಸಹಕಾರಿ ವಲಯದಲ್ಲಿ ತೀವ್ರತರವಾದ ಬದಲಾವಣೆಗಳನ್ನು ಗಮನಿಸಬಹುದು. “ಅವುಗಳಲ್ಲಿ ಬಹು 
ಮುಖ್ಯವಾದದು ಬೊಂಬಾಯಿ ರಾಜ್ಯಕ್ಕೆ ಸೀಮಿತವಾದಂತ ಪ್ರತ್ಯೇಕವಾದ ಬೊಂಬಾಯಿ ಸಹಕಾರಿ ಕಾನೂನು 1925 ರ ಅಳವಡಿಕೆ. 
ಈ ಕಾನೂನಿನ ಅನ್ವಯ ಸಹಕಾರಿ ಸಂಸ್ಥೆಗಳನ್ನು ಅವುಗಳ ಉದ್ದೇಶಾನುಸಾರ ಪ್ರಮುಖವಾಗಿ ಮೂರು ವಿಧಗಳಾಗಿ ವರ್ಗೀಕರಿಸಲಾಗಿತ್ತು. 
ಅವುಗಳೆಂದರೆ (1)ಸಂಪನೂಲ ಒದಗಿಸುವ 6ಸೊರ್ಸ) ಸಂಘಗಳು, (2) ಗ್ರಾಹಕರ ಸಂಘಗಳು ಮತ್ತು (3) ಉತ್ಪಾದಕರ ಸಂಘಗಳು. 
ಇದೂ ಅಲ್ಲದೇ ಸಂಘಗಳನ್ನು ಸಮಾಪನಗೊಳಿಸುವ ವಿಧಿ ವಿಧಾನಗಳನ್ನು ಸರಳೀಕರಣಗೊಳಿಸಲಾಯಿತು. ಸಹಕಾರಿ ಸಾಲವನ್ನು 
ವಸೂಲು ಮಾಡಲು ಸಹಾಯಕವಾಗುವಂತೆ ಸಹಕಾರಿ ನ್ಯಾಯಮಂಡಳಿ (ಟ್ರಿಬ್ಯೂನಲ್‌)ಗಳ ರಚನೆ, ಅವುಗಳ ಕಾರ್ಯ ನಿರ್ವಹಣಾ 
ವಿಧಾನವನ್ನು 1925 ರ ಕಾನೂನಿನಲ್ಲಿ ಅಳವಡಿಸಲಾಯಿತಲ್ಲದೇ ಸಹಕಾರೀ ಸಾಲವನ್ನು ಭೂಕಂದಾಯ ವಸೂಲಿಯಂತೆ ವಸೂಲು 
ಮಾಡಲು ಅವಕಾಶೆ ಮಾಡಿಕೊಡಲಾಯಿತು. ಒಬ್ಬ ವ್ಯಕ್ತಿಗೆ. ಒಂದೇ ಮತದ ಹಕ್ಕು ಎಂಬುದನ್ನು ಕಾನೂನಿನಲ್ಲಿ ಅಳವಡಿಸಲಾಯಿತು; 
ಅಲ್ಲದೇ ಗೊತ್ತುಪಡಿಸಿದ ಅಪರಾಧಗಳಿಗೆ ದಂಡವಿಧಿಸಲು ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಲಾಯಿತು. 


1922 ರ ವರದಿಯಂತೆ ಅಂದಿನ ಮುಂಬಯಿ ಸಹಕಾರಿ ಇಲಾಖೆಯಲ್ಲಿ ಸ್ಥಾಪಿಸಲ್ಪಟ್ಟ ಒಟ್ಟು 3,411 ಸಹಕಾರಿ ಸಂಘಗಳ 
ಪೈಕಿ ಧಾರವಾಡ ಜಿಲ್ಲೆಯಲ್ಲಿಯೇ 503 ಸಂಘಗಳು ಇದ್ದವು. ವಿವಿಧ ಬಗೆಯ ಸಂಘಗಳ ಹಂಚಿಕೆ ವಿವರ ಈ ರೀತಿ ಇತ್ತು. ಶೇತಕಿ 
ಪತ್ತಿನ ಸಂಘಗಳು (385), ಯುನಿಯನ್‌ಗಳು (23), ದನಗಳ ಉತ್ಪತ್ತಿ ಸಂಘಗಳು (10), ಗಳೇದ (ವ್ಯವಸಾಯ ಉಪಕರಣ) 
ಮತ್ತು ಬೀಜದ ಸಂಘಗಳು (17), ಅರ್ಬನ್‌ ಬ್ಯಾಂಕುಗಳು (35), ಶೇತಕಿ ಮಾಲು ವಿಕ್ರಿ ಸಂಘಗಳು (7), ಮನೆಕಟ್ಟಿಸುವ ಸಂಘಗಳು 
(3), ಸ್ಟೋರ (ಗ್ರಾಹಕರ) ಸಂಘಗಳು (9), ನೇಕಾರರ ಸಂಘಗಳು (14), ಮತ್ತು ಜಿಲ್ಲಾ ಬ್ಯಾಂಕ್‌ (1). ಅದೇ ವರದಿ ತಿಳಿಸುವಂತೆ 
ಹುಲಕೋಟಿ ಯುನಿಯನ್‌ ಕೋ ಆಪರೇಟಿವ್‌ ಎಜ್ಯುಕೇಶನ್‌ Mies ವತಿಯಿಂದ ಹುಲಕೋಟಿಯಲ್ಲಿ ಎ.ವಿ. ಸ್ಕೂಲ್‌ 1919 
ರಲ್ಲಿ ಪ್ರಾರಂಭಿಸಲ್ಪಟ್ಟಿತು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 407 


ಮುಂಬಯಿ ಪ್ರಾಂತ್ಯದಲ್ಲಿ ಸಹಕಾರಿ ಚಳವಳಿಯು ಇತರ ಪ್ರಾಂತ್ಯಗಳಿಗಿಂತಲೂ ' ಮುಂದುವರಿದಿತ್ತು. ಆಡಳಿತ ವರದಿಯು 
ತಿಳಿಸುವಂತೆ 1926 ರ ಕೊನೆಯಲ್ಲಿ ಅಂದಿನ ಸಂಯುಕ್ತ ಮುಂಬಯಿ ಪ್ರಾಂತ್ಯದ ಇತರೇ ಜಿಲ್ಲೆಗಳಿಗೆ ಹೋಲಿಸಿದರೆ ಧಾರವಾಡ 
ಜಿಲ್ಲೆಯು ಸಹಕಾರಿ ಚಳವಳಿಯಲ್ಲಿ ಮೊದಲನೆಯ ಸ್ಥಾನದಲ್ಲಿತ್ತು. ಸಹಕಾರ ಚಳವಳಿಯು ಜಿಲ್ಲೆಯಲ್ಲಿ ಶೇ. 48.2 ರಷ್ಟು ಹಳ್ಳಿಗಳನ್ನು 
ವ್ಯಾಪಿಸಿತ್ತು. ಜಿಲ್ಲೆಯಲ್ಲಿದ್ದ ಒಟ್ಟು ಸಹಕಾರಿ ಸಂಸ್ಥೆಗಳ ಸಂಖ್ಯೆ 623 ಆಗಿತ್ತು. ಇವುಗಳಲ್ಲಿ 462 ವ್ಯವಸಾಯ ಸಾಲ ನೀಡುವ 
ಸಂಘಗಳಾಗಿದ್ದರೆ ಉಳಿದವುಗಳು ವ್ಯವಸಾಯೇತರ ಸಂಘಗಳಾಗಿದ್ದವು. ವ್ಯವಸಾಯ ಸಂಘಗಳು ಹೊಂದಿದ್ದ ಸದಸ್ಯರ ಸಂಖ್ಯೆ. 40,242 
ಆಗಿತ್ತು. 1929-30 ರ ಜಾಗತಿಕ ಆರ್ಥಿಕ ಹಿಂಜರಿತದ ಅವಧಿಯಲ್ಲಿ ಇತರೆಡೆಯಂತೆ ಈ ಜಿಲ್ಲೆಯಲ್ಲಿಯೂ ವ್ಯವಸಾಯ ಸಾಲ 
ಸಂಘಗಳು ಮತ್ತು ಇತರ ಸಾಲ ಸಂಘಗಳು ಕುಸಿಯುತ್ತಿದ್ದ ವ್ಯಸಾಯ ಉತ್ಪನ್ನಗಳ ಬೆಲೆ ಮತ್ತು ಬೇಡಿಕೆಯ ಅಭಾವದಿಂದ 
ತೊಂದರೆಯನ್ನು ಅನುಭವಿಸಬೇಕಾಯಿತು. ಸಹಕಾರೀ ಸಂಘಗಳಿಗೆ ಸದಸ್ಕರಿಂದ ಬರಬೇಕಾದ ಬಾಕಿಸಾಲದ ಪ್ರಮಾಣ ಹೆಚ್ಚುತ್ತ 
ಹೋಯಿತು. ಮರುಸಾಲ ದೊರೆಯುವುದು ತೊಂದರೆ ಆಯಿತು. ಕ 


ತಾಲೂಕು ಡೆವಲಪ್‌ಮೆಂಟ್‌ ಅಶೋಸಿಯೇಶನ್ಸ್‌: ಈ ಹೆಸರಿನಿಂದ ಜಿಲ್ಲೆಯಾದ್ಯಂತ ಪ್ರತೀ ತಾಲೂಕಿಗೆ ಒಂದರಂತೆ 
1922-23 ರ. ಅವಧಿಯಲ್ಲಿ ಈ ಸಂಸ್ಥೆಗಳು ಸಹಕಾರಿ ಕಾನೂನಿನ ಅನ್ವಯ ನೋಂದಾಯಿಸಲ್ಪಟ್ಟವು. ಕೃಷಿ ಮತ್ತು ಸಹಕಾರದ 
ಮುನ್ನಡೆಯ ವಿಷಯವಾಗಿ ಸಮಾನ ಆಸಕ್ತಿಯನ್ನು ವಹಿಸಲು ಸಹಾಯಕವಾಗುವಂತೆ ಇವುಗಳನ್ನು ರಚಿಸಲಾಗಿತ್ತು. ಇವುಗಳಿಗೆ 
ಸರ್ಕಾರವು ಅನುದಾನವನ್ನು ನೀಡುತ್ತಿತ್ತು. ಸಹಕಾರ ಸಂಬಂಧವಾಗಿ ಈ ಸಂಸ್ಥೆಗಳು ಜ್ಞಾನ ಪ್ರಸಾರ, ಮಾಹಿತಿ ಕೊಡುವುದು, 
ಮೇಲ್ವಿಚಾರಣೆ, ಇವುಗಳನ್ನು ಕೈಕೊಳ್ಳಬಹುದಾಗಿತ್ತು. ರೈತರ ಅಡಚಣೆಗಳನ್ನು ತಿಳಿದುಕೊಂಡು ಅವುಗಳನ್ನು ಪರಿಹರಿಸುವುದು, 
ಸುಧಾರಿಸಿದ ಬೇಸಾಯ ಉಪಕರಣಗಳ ಉಪಯೋಗ ಮತ್ತು ಬೇಸಾಯ ಕ್ರಮಗಳ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸುವುದೂ ಸಹ 
ಇವುಗಳ ಕಾರ್ಯಕ್ರಮವಾಗಿತ್ತು. 1926-27 ರ ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇಂತಹ ಸುಮಾರು 24 ಯುನಿಯನ್‌ಗಳು 
ಇದ್ದುದಾಗಿ ಮತ್ತು ಅವುಗಳಿಗೆ 159 ಸಂಘಗಳು ಸಂಲಗ್ನ ಹೊಂದಿದ್ದಾಗಿ ತಿಳಿದುಬರುವುದು. ಈ ಸಂಸ್ಥೆಗಳ ಮೂಲಕ ಪ್ರತೀ 
ತಾಲೂಕಿನ ಕೇಂದ್ರ ಅಥವಾ ಪ್ರಮುಖ ಸ್ಥಳಗಳಲ್ಲಿ ಸಹಕಾರಿ ಸಮ್ಮೇಳನ ನಡೆದಿರುವ ಬಗ್ಗೆ “ಕರ್ನಾಟಕ ಸಹಕಾರಿ ಮಿತ್ರ'' ಮಾಸ 
ಪತ್ರಿಕೆಯ ಹಳೆಯ (1922-26) ಸಂಚಿಕೆಗಳಿಂದ ತಿಳಿದುಬರುವುದು. ತಾಲೂಕ ಮಟ್ಟದ ಸಹಕಾರಿ ಸಮ್ಮೇಳನಗಳು ಗದಗ ತಾಲೂಕಿಗೆ 
1925 ರಲ್ಲಿ ಮುಳಗುಂದದಲ್ಲಿ 1924 ರಲ್ಲಿ ಹಂಸಬಾವಿಯಲ್ಲಿ (ಓರೇಕೆರೂರು ತಾ|) ಹಾಗೂ 1924 ರಲ್ಲಿ ಕೋಡತಾಲೂಕು 
ಸಮ್ಮೇಳನಗಳು ನಡೆದವು. ಇಡೀ ಮುಂಬಯಿ ರಾಜ್ಯದಲ್ಲಿ "ಆ' ವರ್ಗದಲ್ಲಿ ಎಣಿಸಲ್ಪಡುವ 451 ಸಂಘಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 
109 ಸಂಘಗಳು ಇದ್ದವು ಎಂದು 1925 ರ ವರದಿ ತಿಳಿಸುವುದು. ಧಾರವಾಡ ತಾಲೂಕು ಅಮಿನಬಾವಿಯಲ್ಲಿ 1922 ರಲ್ಲಿ 
ಸಹಕಾರವನ್ನು ಕುರಿತಂತೆ ಅದರ ಪ್ರಚಾರಕ್ಕಾಗಿ ಒಂದು ವಿಶೇಷ ನಾಟಕ ತಂಡವನ್ನು ರಚಿಸಲಾಗಿತ್ತು. 1924 ರ ಸುಮಾರಿಗೆ ರೈತರ 
ಬೆಳೆಗಳನ್ನು ಕಾಡುಮಿಕಗಳಿಂದ ರಕ್ಷಿಸಲು ಬೇಲಿಹಾಕುವ (ನಿಂಗ್‌) ಸಂಘಗಳು ಹಾಗೂ ದನಗಳ ವಿಮೆ ಸಂಘಗಳು ಜಿಲ್ಲೆಯಲ್ಲಿ 
ಇದುದಾಗಿ ತಿಳಿದು ಬರುವುದು. ಕಾಡುಮಿಕಗಳನ್ನು ಕೊಂದವರಿಗೆ ಮತ್ತು ತಾಲ್ಲೂಕಿನ ಹದ್ದಿನಲ್ಲಿ ಮಾಲೀಕರಿಲ್ಲದೇ ಸಂಚರಿಸುತ್ತಿದ್ದ 
ಅಡವಿ ದನಗಳನ್ನು ಜಂಗಲ್‌ ಹದ್ದು ಹೊರತುಪಡಿಸಿ ಹಿಡಿದವರಿಗೆ (ದನ ಹಿಡಿದವರಿಗೆ ಐದು ರೂಪಾಯಿ ಮತ್ತು ಕರುವನ್ನು 
ಹಿಡಿದವರಿಗೆ ಎರಡು ರೂಪಾಯಿ) ಇನಾಮು ಕೊಡುವ ವ್ಯವಸ್ಥೆ ಗದಗ ತಾಲೂಕು ಅಭಿವೃದ್ಧಿ ಸಂಘದಲ್ಲಿ ಜಾರಿಯಲ್ಲಿ ರ್‌ 
ಕಂಡುಬರುವುದು. (ಕಾಡುಹಂದಿಗಳನ್ನು ಕೊಂದು ಅವುಗಳ ಬಾಲವನ್ನು ತಾಲೂಕು ಕಛೇರಿಯಲ್ಲಿ ಸಾ ಪಾಗಿ ಪ್ರತಿ 
ಒಂದು ಬಾಲಕ್ಕೆ ಎಂಟು ಆಣೆಯಂತೆ ಇನಾಮು ಕೊಡಲಾಗುತ್ತಿತ್ತು. ಅದರಂತೆ ನೀರು ಪುರವಟೆಯ ಉಗ 5 ಪ್ರಾರಂಭಿಸಲ್ಪಟ್ಟವು. 
ಇಂತಹ ಸಂಘಗಳಿಗೆ ಸರ್ಕಾರದಿಂದ ತಗಾಯಿ ಸಾಲ ದೊರೆಯುತ್ತಿತ್ತು. ರೈತರ ದೀರ್ಫಾವದಿ ಸಾಲಗಳ ಪ್ರವ ಪೂರೈಸಲು 
ವ ಮುಂಬಯಿ ರಾಜದ ಎರಡು ಜಿಲ್ಲೆಗಳಲ್ಲಿ (ಧಾರವಾಡ ಮತ್ತು ಬಡೋಚಿ) 

ಜಮೀನು ಅಡಮಾನ (ಅಭಿವೃದ್ಧಿ) ಬ್ಯಾಂಕುಗಳನ್ನು ಅಂದಿನ ಮುಂ ಸಃ ಗಳಲ್ಲಿ 


ಪ್ರಪ್ರಥಮವಾಗಿ ಪ್ರಾರಂಭಿಸಲಾಯಿತು. ಜಿಲ್ಲೆಯ ಪ್ರಥಮ ಬ್ಯಾಂಕ್‌ 1929ರಲ್ಲಿ ಧಾರವಾಡದಲ್ಲಿ ಶುರುವಾಯಿತು. ನಂತರ ಹುಬ್ಬಳ್ಳಿ 
4) [ne 


(1935), ಗದಗ (1939), ಹಾವೇರಿ (1939) ಗಳಲ್ಲಿ ಈ ಬ್ಯಾಂಕುಗಳು ಮೂಡಿಬಂದವು. 
ಸಹಕಾರಿ ಯುನಿಯನ್‌ಗಳು (ಸಂಘಗಳ ಕೂಟಗಳು) ಹೊಸ ಸಹಕಾರಿ ಸಂಘಗಳ ರಚನೆ, ಮಾರ್ಗದರ್ಶನ, ಲೆಕ್ಕ 
ಶೋಧನೆ, ಸೂಕ್ತ ತನಿಖೆ, ಅವುಗಳ ಮೇಲ್ವಿಚಾರಣೆ ಮುಂತಾದವುಗಳಿಂದ ಒಳ್ಳೆಯ ಸಂಘಗಳು ಕೆಡದಂತೆ, ಕ್ಟ ಸಂಘಗಳು 
ಇ ಸುವಂತೆ ತಾಲೂಕಿಗೆ ಒಂದರಂತೆ ಸುಪರವಾಯಿಜಿಂಗ್‌ ಯುನಿಯನ್‌ಗಳನ್ನು ಪ್ರಾರಂಭಿಸಲಾಯಿತು. ಸುಪರವಾಯಿಜಿಂಗ್‌ 
ಸುಧಾರಿಸುವಂತೆ, 


408 "  ಧಾರವಾಡಜಿಲ್ಲಿ 


ಯುನಿಯನ್‌ ಪ್ರಾರಂಭವಾಗುವ ಪೂರ್ವದಲ್ಲಿ ಗ್ರಾಮೀಣ ಸಂಘಗಳು ದೀರ್ಪಕಾಲ ಬಾಳಲು ಸಹಾಯಕವಾಗುವಂತೆ 
“ಗ್ಯಾರಂಟಿಂಗ್‌ ಯುನಿಯನ್‌''ಗಳು ಇದ್ದುದಾಗಿ ತಿಳಿದು ಬರುವುದು. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು ಇದಕ್ಕಾಗಿ ಇನ್‌ಸ್ಪೆಕ್ಟರ್‌ 
ಅವರನ್ನು ನೇಮಿಸಿದ್ದವು. ಒಂದು ಯುನಿಯನ್‌ನಲ್ಲಿ 20-30 ಸಂಘಗಳು ಇರುತ್ತಿದ್ದವು. ಸೆಂಟ್ರಲ್‌ ಬ್ಯಾಂಕಿನವರು ಯುನಿಯನ್‌ಗೆ 
ಸೇರಿದ ಸಂಘಗಳಿಗೆ ಧನ ಸಹಾಯ ಮಾಡುತ್ತಿದ್ದರು. ಯುನಿಯನ್‌ ಮೂಲಕ ಹಣ ಹೆಚ್ಚಾಗಿರುವ ಸಂಘಗಳ ಹಣವನ್ನು ಹಣದ 
ಅಡಚಣೆ ಇರುವ ಇತರ ಸಂಘಗಳಿಗೆ ವರ್ಗಾಯಿಸಲಾಗುತ್ತಿತ್ತು. 


ಈಗ ಪ್ರತೀ ವರ್ಷ ನವೆಂಬರ್‌ ತಿಂಗಳ 14ರಿಂದ ಒಂದು ವಾರ ಕಾಲ ರಾಷ್ಟ್ರಾದ್ಯಂತ ಸಹಕಾರಿ ಸಪ್ತಾಹವನ್ನು ಆಚರಿಸುವಂತೆ, 
ಅಂದು ಪ್ರತೀ ವರ್ಷ ಜುಲೈ ತಿಂಗಳ ಮೊದಲನೇ ಶನಿವಾರವನ್ನು ಸಹಕಾರ ದಿನವನ್ನಾಗಿ ಆಚರಿಸಲಾಗುತ್ತಿತ್ತು. ಜಿಲ್ಲೆಯಲ್ಲಿ 
ಪ್ರಾರಂಭಿಸಲ್ಪಟ್ಟ ತಾಲೂಕಾ ಸುಪರವಾಯಿಜಿಂಗ್‌ ಯುನಿಯನ್‌ಗಳಲ್ಲಿ ಗದಗ (1919), ರೋಣ (1926), ಕಲಘಟಗಿ (1927), 
ಧಾರವಾಡ (1928), ಇವು ಅತ್ಯಂತ ಹಳೆಯವು. ಮುಂದೆ 1937 ರಲ್ಲಿ ಧಾರವಾಡ ಜಿಲ್ಲಾ ಸಹಕಾರಿ ಯುನಿಯನ್‌ 
ಪ್ರಾರಂಭವಾಯಿತು. ಈಗ ತಾಲೂಕು ಯುನಿಯನ್‌ಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಅವುಗಳನ್ನು ವಿಸರ್ಜನೆಗೊಳಿಸಲಾಗಿದೆ. 


ಮುಂಬಯಿ ಸೆಂಟ್ರಲ್‌ ಕೋ ಆಪರೇಟಿವ್‌ ಇನ್‌ಸ್ಟಿಟ್ಯೂಟ್‌ (1918), ಈ ಸಂಸ್ಥೆಯ ಧಾರವಾಡ ಜಿಲ್ಲೆಯ ಶಾಖೆಯು 1921 
ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಈ ಸಂಸ್ಥೆಯ ಮೂಲಕ ಸಹಕಾರಿ ಶಿಕ್ಷಣ ಪ್ರಚಾರ, ಸಂಘಟನೆ, ವಿಚಾರ ವಿನಿಮಯಕ್ಕೆ 
ಅವಕಾಶವಾದಂತಾಯಿತು. ಈ ಸಂಸ್ಥೆಯ ಉಪಶಾಖೆಗಳನ್ನು ತಾಲ್ಲೂಕು ಡೆವಲಪ್‌ಮೆಂಟ್‌ ಸಂಸ್ಥೆಗಳು ಎಂಬ ಹೆಸರಿನಿಂದ ಹಲವಾರು 
ತಾಲೂಕುಗಳಲ್ಲಿ ಪ್ರಾರಂಭಿಸಲಾಯಿತು. ಈ ಸಂಸ್ಥೆಯಿಂದ 1920 ರಲ್ಲಿ ಕನ್ನಡ ಭಾಷೆಯಲ್ಲಿ ಸಹಕಾರಿ ವಿಷಯವಾಗಿ ಸ್ವತಂತ್ರ 
ಮಾಸಪತ್ರಿಕೆ "ಕರ್ನಾಟಕ ಸಹಕಾರಿ ಮಿತ್ರ' ಪ್ರಕಟವಾಗುತ್ತಿತ್ತು. 


ಸಹಕಾರಿ ಬಡ್ಡಿದರ: ಒಂದು ವರದಿ ತಿಳಿಸುವಂತೆ 1924 ರಲ್ಲಿ ಸಹಕಾರಿ ಸಂಸ್ಥೆಗಳು ಎವಿಧ ಠೇವಣಿಗಳ ಮೇಲೆ ಈ 
ಮುಂದಿನ ದರದಲ್ಲಿ ಬಡ್ಡಿಯನ್ನು ನೀಡುತ್ತಿದ್ದವು. ಉಳಿತಾಯ ಖಾತೆ ಶೇ. 4; ಕಾಲಮಿತಿ ಠೇವಣಿಗಳು-ಒಂದು ವರ್ಷ ಮತ್ತು ಹೆಚ್ಚಿನ 
ಅವಧಿಗೆ ಶೇ. 6 1/4; ಮೂರು ವರ್ಷ ಮತ್ತು ಹೆಚ್ಚಿನ ಅವಧಿ ಶೇ. 6 1/2; ಐದು ವರ್ಷ ಮತ್ತು ಹೆಚ್ಚಿಗೆ ಶೇ. 7; ಹತ್ತು ವರ್ಷ 
ಮತ್ತು ಹೆಚ್ಚಿನ ಅವಧಿ ಶೇ. 7 1/2. 1924 ರಲ್ಲಿ ಬ್ಯಾಂಕ್‌ ಮೂಲಕ ಸರ್ಕಾರ ನೀಡುತ್ತಿದ್ದ ತಗಾಯಿ ಸಾಲಗಳಿಗೆ ಬಡ್ಡಿದರವನ್ನು 
ಶೇ. 6ಕ್ಕೆ ಇಳಿಸಲಾಯಿತು. 


ಜಿಲ್ಲೆಯ ಸಹಕಾರಿ ಚಳುವಳಿಯ ಬೆಳವಣಿಗೆಯ ಮೂರನೆ ಹಂತ (1935-36 ರಿಂದ 1944-45) ದ ಅವಧಿಯಲ್ಲಿ 
ಸಂಭವಿಸಿದ ಬದಲಾವಣೆಗಳನ್ನು ಅವಲೋಕಿಸಿದಾಗ ಯುದ್ಧಕಾಲದಲ್ಲಿ ಮತ್ತು ಯುದ್ಧಾನಂತರದ ಕಾಲದಲ್ಲಿ ಏರುತ್ತಿರುವ ವ್ಯವಸಾಯ 
ಉತ್ಪನ್ನಗಳ ಬೆಲೆಯು ರೈತರಿಗೆ ಹಳೆಯ ಸಾಲವನ್ನು ತೀರಿಸಲು ಸಹಾಯಕವಾಯಿತು. ಪತ್ತಿನ ಸಹಕಾರಿ ಸಂಘಗಳ ಬಹುಪಾಲು 
ಅವಧಿ ಮೀರಿದ ಹಳೆಯ ಸಾಲಗಳು ವಸೂಲಾಗಿ ರೈತರಿಗೂ ಸಂಘಗಳಿಗೂ ಸಹಾಯವಾಯಿತು. ಅನೇಕ ವ್ಯವಸಾಯೆತರ ಸಂಘಗಳು 
ಸಹ ಇದರ ಲಾಭವನ್ನು ಪಡೆದವು. ಈ ಅವಧಿಯಲ್ಲಿ ಉಂಟಾದ ಇನ್ನೊಂದು ಮಹತ್ವದ ಬದಲಾವಣೆ ಎಂದರೆ ಅನೇಕ ಸಾಲ 
ನೀಡುವ ಸಹಕಾರಿ ಸಂಘಗಳು ಬ್ಯಾಂಕೇತರ ಚಟುವಟಿಕೆಗಳನ್ನು ಅಂದರೆ ಜೀವನಾವಶ್ಯಕ ವಸ್ತುಗಳ ಎತರಣೆ, ನಿಯಂತ್ರಿತ ವಸ್ತುಗಳ 
ಪೂರೈಕೆ, ಎಂದರೆ ಚಿಮಣಿ ಎಣ್ಣೆ ನೂಲು ಮುಂತಾದವುಗಳ ವಿತರಣೆಯಲ್ಲಿ ತೊಡಗಿದುವಲ್ಲದೇ ತಮ್ಮ ಆದಾಯ ಮೂಲವನ್ನು 
ಹೆಚ್ಚಿಸಿ ಕೊಂಡವು. ಇದೇ ಅವಧಿಯಲ್ಲಿ ಸಹಕಾರಿ ವಲಯದಲ್ಲಿ ವಿವಿಧೋದ್ದೇಶ ಸಂಘಗಳು ಪ್ರಾರಂಭಿಸಲ್ಪಟ್ಟವು. 1935-36ರಿಂದ 
1945-46 ರ ದಶಕದ ಅವಧಿಯಲ್ಲಿ ಮತ್ತು ಸ್ವಾತಂತ್ರ್ಯಾನಂತರದ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಅನೇಕ ಕೃಷಿಯೇತರ ಉತ್ಪಾದಕ, 
ಮಾರಾಟ, ಸಂಸ್ಕರಣ, ಬೇಸಾಯ ಅಭಿವೃದ್ಧಿ ನೀರಾವರಿ, ಗೃಹನಿರ್ಮಾಣ ಮುಂತಾದ ಸ್ಥಳೀಯ ಅವಶ್ಯಕತೆಗಳನ್ನು ಪೂರೈಸುವ 
ಸಹಕಾರಿ ಸಂಘಗಳು ಕಾಣಿಸಿಕೊಂಡವು. ಅವುಗಳಲ್ಲಿ ಮುಖ್ಯವಾದವುಗಳು ನೇಕಾರರ ಉತ್ಪಾದಕರ ಸಂಘಗಳು; ನೇಕಾರರ ಸಹಕಾರ 
ಸಂಘಗಳಲ್ಲಿ ಗಜೇಂದ್ರಗಡ (1944), ಹೆಬ್ಬಳ್ಳಿ (1945), ಉಪ್ಪಿನ ಬೆಟಗೇರಿ (1945), ಗದಗ-ಬೆಟಗೇರಿ (1945), ಅಗಡಿ 
(1945), ತುಮಿನಕಟ್ಟಿ (1945), ಹಲಗೇರಿ (1947), ಮುಂತಾದವುಗಳು ಪ್ರಮುಖವಾದವುಗಳು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 409 


ಜಿಲ್ಲೆಯ ಪ್ರಮುಖ ಗೃಹ ಕೈಗಾರಿಕೆಯಾದ ನೇಕಾರಿಕೆಯನ್ನು ಅಭಿವೃದ್ಧಿಪಡಿಸಲು 1935 ರಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯ 
ಅನ್ವಯ ಧಾರವಾಡ ಜಿಲ್ಲಾ ಕೈಗಾರಿಕಾ ಅಭಿವೃದ್ಧಿ ಸಹಕಾರಿ ಸಂಘವನ್ನು ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಲಾಯಿತು. ಈ ಸಂಸ್ಥೆಯ ಮುಖ್ಯ 
ಉದ್ದೇಶ ನೇಕಾರರಿಗೆ ಆಧುನಿಕ ನೇಯ್ಗೆ ವಿನ್ಯಾಸಗಳ ಬಗ್ಗೆ ಸೂಕ್ತ ಮಾಹಿತಿ, ಸುಧಾರಿಸಿದ ಸಯಂ ಚಾಲಿತ ಮಗಗಳ ಕ್ಯ 
ಕಚ್ಚಾಮಾಲನ್ನು ಒದಗಿಸುವುದು ಮತ್ತು ಉತ್ಪಾದಕ ವಸ್ತುಗಳಿಗೆ ಮಾರುಕಟ್ಟೆಯ ಸೌಲಭ್ಯವನ್ನು ಒದಗಿಸುವುದಾಗಿತ್ತು. ಈ ಯೋಜನೆಯ 


ಅನ್ವಯ ಜಿ 
ಅನ್ನ ಲ್ಲೆಯ ಇತರ ಭಾಗಗಳಲ್ಲಿ ಅನೇಕ ನೇಕಾರರ ಸಂಘಗಳು ಹುಟ್ಟಲು ಸಹಾಯಕವಾಯಿತು. 


1940-41 ರ ಆಡಳಿತ ವರದಿ ತಿಳಿಸುವಂತೆ ಜಿಲ್ಲೆಯಲ್ಲಿ 461 ವ್ಯವಸಾಯ ಸಾಲದ ಸಂಘಗಳು ಇದ್ದವು. ಅಪರಿಮಿತ 
ಹೊಣೆಗಾರಿಕೆ ಸಂಘಗಳು (450) ಹೊಂದಿದ್ದ ಸದಸ್ಯರ ಸಂಖ್ಯೆ 26,135 ಆಗಿದ್ದರೆ ಅವುಗಳು ಹೊಂದಿದ ಪಾಲು ಬಂಡವಾಳ 


ರೂ. 4.32 ಲಕ್ಷ ಆಗಿತ್ತು. ವ್ಯವಸಾಯೇತರ ಸಂಘಗಳ ಒಟ್ಟು ಸಂಖ್ಯೆ 73 ಆಗಿದ್ದರೆ ಅವುಗಳಲ್ಲಿ 55 ಸಂಘಗಳು ವ್ಯವಸಾಯೇತರ 
ಉದ್ದೇಶಗಳಿಗೆ ಸಾಲ ನೀಡುವ ಸಂಘಗಳಾಗಿದ್ದವು. 


ಸ್ವಾತಂತ್ರ್ಯಾ ನಂತರದ ದಶಕಗಳಲ್ಲಿ ನೇಕಾರಿಕೆಯನ್ನು ಹೊರತುಪಡಿಸಿ ಇತರ ಸ್ಥಳೀಯ ಗೃಹ ಕೈಗಾರಿಕೆಗಳನ್ನು ಸಹಕಾರಿ ವಲಯದಲ್ಲಿ 
ಪ್ರಾರಂಭಿಸುವ ಪ್ರಯತ್ನಗಳು ನಡೆದವು. ಹುಬ್ಬಳ್ಳಿಯಲ್ಲಿ 1947 ರಲ್ಲಿ ಪ್ರಮುಖ ಕೈಗಾರಿಕಾ ಉತ್ಪಾದನೆಗಳಾದ ತಾಮ್ರ, ಹಿತ್ತಾಳೆ 
ಪಾತ್ರೆಗಳನ್ನು ಉತ್ಪಾದಿಸಲು ಸಹಾಯಕವಾಗುವಂತೆ ತಾಮ್ರ ಹಿತ್ತಾಳೆ ಹಾಗೂ ವಿವಿಧ ಧಾತುಗಳ ಉತ್ಪಾದಕರ ಸಹಕಾರ ಸಂಘವನ್ನು 
ಸ್ಥಾಪಿಸಲಾಯಿತು. ಅದಕ್ಕೂ ಪೂರ್ವದಲ್ಲಿ ಧಾರವಾಡದಲ್ಲಿ 1944 ರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮೇದಾರರ ಔದ್ಯೋಗಿಕ ವ್ಯಾಪಾರ 
ಸಂಘವನ್ನು ಪ್ರಾರಂಭಿಸಲಾಯಿತು. ಗದಗಿನಲ್ಲಿ 1949 ರಲ್ಲಿ ಬಡಿಗತನ ಮತ್ತು ಕೈಗಾರಿಕಾ ಸಹಕಾರ ಸಂಘಗಳು ಹುಟ್ಟಿಕೊಂಡವು. 
ಸಹಕಾರಿ ವಲಯದಲ್ಲಿ ಗ್ರಾಮೀಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಕೆಲವು ಆಯ್ದ ಸಹಕಾರಿ ಸಂಸ್ಥೆಗಳು ಆಯಾ ಉದ್ಯಮಗಳಿಗೆ 
ಸಂಬಂಧಪಟ್ಟಂತೆ ಕೈಗಾರಿಕಾ ತರಬೇತಿ: ಕೇಂದ್ರಗಳನ್ನು ನಡೆಸುತ್ತಿದ್ದವು. ಉಣ್ಣೆ ನೇಯ್ಗೆಕೇಂದ್ರ (ಗದಗ), ನಾರು ನೇಯ್ಗೆ ಕೇಂದ್ರ 
(ಹಾವನೂರು), ಬಣ್ಣ ಹಾಕುವುದು ಮತ್ತು ಅಚ್ಚು ಹಾಕುವುದು (ಗದಗ-ಬಿಟಗೇರಿ), ಹತ್ತಿ ನೂಲು ನೇಯ್ಗೆ ಕೇಂದ್ರ (ಗೋಪನಕೊಪು, 
ಕುಂಬಾರಿಕೆ ಮತ್ತು ಮರಗೆಲಸ ಕೇಂದ್ರ (ರೋಣ), ರೇಷ್ಮೆ ಬೇಸಾಯವನ್ನು ಕುರಿತಂತೆ ಹಿರೇಕೆರೂರು, ಕಲ್ಲಾಪುರ (ಹಾನಗಲ್‌ ತಾ| 
ಮತ್ತು ಒಕ್ಕಲುತನದ ಕಾಲೇಜು, ಧಾರವಾಡ. . 


ಗ್ರಾಹಕರ ಸಹಕಾರ ಸಂಘಗಳು: ಯುದ್ಧ ಕಾಲದಲ್ಲಿ ಮತ್ತು ಸಂತರದ ದಶಕಗಳಲ್ಲಿ ಹೆಚ್ಚುತ್ತಿದ್ದ ಬೆಲೆಗಳ ತೀವ್ರತೆಯನ್ನು 
ತಡೆಯಲು 1944 ರಲ್ಲಿ ಕಲಘಟಗಿಯಲ್ಲಿ ಪ್ರಾಥಮಿಕ ಶಿಕ್ಷಕರ, ಮತ್ತು ಬ್ಯಾಡಗಿಯಲ್ಲಿ ಕಾರ್ಮಿಕರ ಗ್ರಾಹಕರ ಸಂಘಗಳು, 1949 
ರಲ್ಲಿ ಹುಬ್ಬಳ್ಳಿಯಲ್ಲಿ ರೈಲ್ವೆ ನೌಕರರ ಗ್ರಾಹಕರ ಸಂಘಗಳು ನೋಂದಾಯಿಸಲ್ಪಟ್ಟವು. ಸಹಕಾರಿ ವಲಯದಲ್ಲಿ ಗೃಹ ನಿರ್ಮಾಣ 
ಚಟುವಟಿಕೆಗಳು 1950-1960ರ ದಶಕದಲ್ಲಿ ತೀವ್ರಗೊಂಡು ಹೆಚ್ಚುತ್ತಾ ಹೋದವು. ಈ ಜಿಲ್ಲೆಯ ಹಲವು ಹಳೆಯ ಗೃಹ ನಿರ್ಮಾಣ 
ಸಹಕಾರ ಸಂಘಗಳಲ್ಲಿ ಧಾರವಾಡದ ಸೋಮೇಶ್ವರ ಗೃಹ ನಿರ್ಮಾಣ ಸಹಕಾರ ಸಂಘ (1946), 1947 ರಲ್ಲಿ ನೆಹರುನಗರ ಗೃಹ 
ನಿರ್ಮಾಣ ಸಹಕಾರ ಸಂಘ, ಬ್ಯಾಡಗಿ, ವಿಜಯನಗರ ಗೃಹ ನಿರ್ಮಾಣ ಸಹಕಾರ ಸಂಘ, ಹುಬ್ಬಳ್ಳಿ (1948), ಮತ್ತು ಚಿಕ್ಕೆರೂರು 
ಗೃಹ ನಿರ್ಮಾಣ ಸಹಕಾರ ಸಂಘ (1948). 1949 ರಲ್ಲಿ ಪ್ರಾರಂಭಗೊಂಡ ಅಕ್ಕಿಆಲೂರು ಹಿಂದುಳಿದವರ ಗೃಹ ನಿರ್ಮಾಣ 
ಸಹಕಾರ ಸಂಘ ಮತ್ತು ಆನಂದವನ ಸಹಕಾರ ಸಂಘ, ರಾಣೆಬೆನ್ನೂರು ಮುಖ್ಯವಾದವುಗಳು. ಇತ್ತೀಚಿನ ವರ್ಷಗಳಲ್ಲಿ ಈ ಸಂಘಗಳು 
ಬಹು ವ್ಯಾಪಕವಾಗಿ ನಗರ ಕೈಗಾರಿಕಾ ಪ್ರದೇಶಗಳಲ್ಲಿ ನೊಂದಾಯಿಸಲ್ಪಟ್ಟಿವೆ. 
ಆಂದೋಲನಕ್ಕೆ ಪೂರಕವಾಗುವಂತೆ 1949 ರಲ್ಲಿ ಸರ್ಕಾರವು ಏತನೀರಾವರಿ ಯೋಜನೆಗಳನ್ನು 
ತು. ಈ ಸಂಘಗಳಿಗೆ ಯಂತ್ರೋಪಕರಣ ಅಳವಡಿಸಲು ರಿಯಾಯಿತಿ ಬಡ್ಡಿಯ ಸಾಲ ಮತ್ತು 
ಸಹಾಯಧನ ನೀಡುವ ಮೂಲಕ ಸರ್ಕಾರವು ನೆರವಾಯಿತು. ಮೊದಲನೆಯ ಪಂಚವಾರ್ಷಿಕ ಯೋಜನೆಯಲ್ಲಿ (1951-56) 

ನಗ ಜಿಲ್ಲೆಯಲ್ಲಿ ಪ್ರಾರಂಭವಾದ ಏತ ನೀರಾವರಿ ಸಂಘಗಳಲ್ಲಿ 

ಜಿಲ್ಲೆಯಲ್ಲಿ ಮೂರು ಏತ ನೀರಾವರಿ ಸಂಘಗಳು ನೋಂದಾಯಿಸಲ್ಪಟ್ಟವು. ಡಿ ಸ 

ಯಾಳ, ಚಿಕ್ಕಮಾಗನೂರು (ರಾಣೆಬೆನ್ನೂರು ತಾಲ್ಲೂಕು), ಅರೆ ಲಕಮಾಪುರ (ಹಾನಗಲ್‌ ತಾಲ್ಲೂಕು) ಇವು ಪ್ರಾ 
> ದತಿಯ ಒಕ್ಕಲುತನ ಸಂಘವನ್ನು 1947 ರಲ್ಲಿ ಪ್ರಾರಂಭಿಸಲಾಯಿತು. 
ಸಂಘಗಳು. ಕಲಘಟಗಿ ತಾಲ್ಲೂಕಿನ ತಂಬೂರಿನಲ್ಲಿ ಹೊಸ ಪದ್ಧ ಕ್ಕಲು ಬ 


"ಹೆಚ್ಚು ಆಹಾರ ಬೆಳೆಯಿರಿ' 
ಸಹಕಾರಿ ವಲಯದಲ್ಲಿ ಪ್ರೋತ್ಸಾಹಿಸಿ 


410 ಧಾರವಾಡ ಜಿಲ್ಲೆ 


ಜಿಲ್ಲೆಯ ಕೂಲಿಕಾರರ ಸಂಘಗಳಲ್ಲಿ ಹಾವೇರಿ ತಾಲ್ಲೂಕಿನ ನಾಗೇಂದ್ರಮಟ್ಟಿ ವಡ್ಡರ ಕೂಲಿಕಾರರ ಸಂಘ (1946) ಮೊದಲನೆಯದು, 
ಎಂದು ತಿಳಿದು ಬರುವುದು. 


ಆಡಳಿತ ವರದಿ ತಿಳಿಸುವಂತೆ (1947-48) ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿದ್ದ ಒಟ್ಟು ವ್ಯವಸಾಯ, ಪತ್ತಿನ ಸಹಕಾರ ಸಂಘಗಳ 
ಸಂಖ್ಯೆ 594,ಅವುಗಳಲ್ಲಿ 20ಸಂಘಗಳು ಪರಿಮಿತ ಹೊಣೆಗಾರಿಕೆಯಿಂದ ಕೂಡಿದ್ದರೆ ಉಳಿದವುಗಳು ಅಪರಿಮಿತ ಹೊಣೆಗಾರಿಕೆಯಿಂದ 
ಕೂಡಿದ್ದವು. ಈ ಸಂಸ್ಥೆಗಳು ಹೊಂದಿದ್ದ ಸದಸ್ಯರ ಸಂಖ್ಯೆ 38,041 ಆಗಿದ್ದರೆ, ಪಾಲು ಬಂಡವಾಳ ರೂ. 7.64 ಲಕ್ಷ ದುಡಿಯುವ 
ಬಂಡವಾಳ ರೂ. 47ಲಕ್ಷ, ಸದಸ್ಯರಿಂದ ಸಂಗ್ರಹಿಸಿದ ಠೇವಣಿ ಮೊತ್ತ ರೂ. 1.87ಲಕ್ಷ ಮತ್ತು ಈ ಸಂಸ್ಥೆಗಳು ನೀಡಿದ್ದ ಒಟ್ಟುಸಾಲ 
ರೂ. 17 ಲಕ್ಷ ಎಂದು ತಿಳಿದು ಬರುವುದು. ಸದರಿ ವರ್ಷದಲ್ಲಿ 13 ಅರ್ಬನ ಬ್ಯಾಂಕುಗಳು ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಕೆಲಸ ` 
ಮಾಡುತ್ತಿದ್ದವು. ತಾಲ್ಲೂಕು ಅಭಿವೃದ್ಧಿ ಸಂಘಗಳು "ಹೆಚ್ಚು ಆಹಾರ ಬೆಳೆಯಿರಿ' ಆಂದೋಲನಕ್ಕೆ ಸಕ್ರೀಯವಾಗಿ ಸಹಾಯ ಮಾಡುತ್ತಿದ್ದವು. 
ಸದರಿ ವರ್ಷದಲ್ಲಿ ಜಿಲ್ಲೆಯಲ್ಲಿದ್ದ ವಿವಿಧ ವ್ಯವಸಾಯೇತರ ಸಂಘಗಳ ಸಂಖ್ಯೆ 145 ಮತ್ತು ಸದಸ್ಯರ ಸಂಖ್ಯೆ ಸುಮಾರು 33,000. 
ಈ ಸಂಸ್ಥೆಗಳು ಹೊಂದಿದ್ದ ಪಾಲು ಬಂಡವಾಳ ರೂ. 14.75 ಲಕ್ಷ ಎಂದು ಕಂಡುಬರುವುದು. ಆದರೆ ಈವರೆಗೆ ಕೊಟ್ಟಿರುವ ಎಲ್ಲ 
ಮಾಹಿತಿ ಹಾಗೂ ಅಂಕೆ ಸಂಖ್ಯೆಗಳು ಆವರೆಗೆ ಸಂಸ್ಥಾನೀ ಆಡಳಿತಕ್ಕೆ ಒಳಪಟ್ಟ ಈರಾ ಇತ್ಯಾದಿ) ಪ್ರದೇಶಗಳನ್ನು 
ಒಳಗೊಂಡಿಲ್ಲವೆಂದು ಗಮನಿಸಬೇಕು. 


ಹಿಂದಿನ ಜಿಲ್ಲಾ ಗ್ಯಾಸೆಟಿಯರ್‌ನಲ್ಲಿ ನಮೂದಿಸಿದಂತೆ 1950-51 ರಲ್ಲಿ ಈ ಜಿಲ್ಲೆಯ ವ್ಯವಸಾಯ ಪತ್ತಿನ ಸಂಘಗಳ ಸಂಖ್ಯೆ 
652 ಕ್ಕೆ ಹೆಚ್ಚಳಗೊಂಡಿತ್ತು. ಅವುಗಳು ಹೊಂದಿದ್ದ ಸದಸ್ಯರ ಸಂಖ್ಯೆ 50,957; ಅವುಗಳು ಹೊಂದಿದ್ದ ಪಾಲು ಬಂಡವಾಳ ರೂ. 
13.82 ಲಕ್ಷ, ಹಾಗೂ ದುಡಿಯುವ ಬಂಡವಾಳ ರೂ. 79.51 ಲಕ್ಷ, ಈ ಅಂಕಿ ಅಂಶಗಳು ಧಾರವಾಡ ಜಿಲ್ಲೆಯಲ್ಲಿ 1949ರಲ್ಲಿ 
ಸೇರ್ಪಡೆಯಾದ ದೇಶಿಯ ಸಂಸ್ಥಾನಗಳ ಪ್ರದೇಶಗಳ ಎವರವನ್ನೂ ಸಹ ಒಳಗೊಂಡಿರುವುದು. 


1950-51 ರಲ್ಲಿ ಜಿಲ್ಲೆಯಲ್ಲಿ ನಾಲ್ಕು (ಹುಬ್ಬಳ್ಳಿ, ಗದಗ, ಹಾವೇರಿ, ಧಾರವಾಡ) ಜಮೀನು ಅಡಮಾನದ ಬ್ಯಾಂಕುಗಳಿದ್ದವು. 
ಅವುಗಳು ಹೊಂದಿದ್ದ ಸದಸ್ಯರ ಸಂಖ್ಯೆ 4,899 ಪಾಲು ಬಂಡವಾಳ ರೂ. 22,308 ಮತ್ತು ಇವುಗಳು ವಿತರಿಸಿದ ಸಾಲದ ಮೊತ್ತ 
ರೂ. 3.29 ಲಕ್ಷ ಎಂದು ವರದಿಯಾಗಿದೆ. 


ಸ್ವಾತಂತ್ರ್ಯೋತ್ತರದ ಪ್ರಥಮ ದಶಕದಲ್ಲಿ ಏಕೀಕೃತ ಗ್ರಾಮೀಣ ಹಣಕಾಸು ಯೋಜನೆಯ ಅನ್ವಯ ಗ್ರಾಮಾಂತರ ಪ್ರದೇಶಗಳಲ್ಲಿ 
ಒಕ್ಕಲುತನ ಪತ್ತಿನ ಆಂದೋಲನ ಭರದಿಂದ ಹಬ್ಬ ತೊಡಗಿತು. ಜಿಲ್ಲೆಯಲ್ಲಿ 1946-47ರಿಂದ 7 ವರ್ಷಗಳ ಅವಧಿಯಲ್ಲಿ ಸಹಕಾರಿ 
ಪತ್ತನ್ನು ಬೆಳೆಸುವ ಗುರಿಯನ್ನು ಸಾಧಿಸಲಾಯಿತು. 1946 ಜೂನ್‌ ಕೊನೆಯಲ್ಲಿ ಸಹಕಾರಿ ಆಂದೋಲನವು ಈ ಜಿಲ್ಲೆಯ 511 
ವ್ಯವಸಾಯ ಸಾಲ ಸಂಘಗಳ ಮೂಲಕ 635 ಹಳ್ಳಿಗಳನ್ನು 30,174 ಸದಸ್ಯರನ್ನು ಒಳಗೊಂಡು, ಶೇ. 12.2 ರಷ್ಟು ಗ್ರಾಮೀಣ 
ಜನತೆಯನ್ನು ಆವರಿಸಿದ್ದರೆ, 1952 ಜೂನ್‌ ಕೊನೆಯಲ್ಲಿ .831 ಸಂಘಗಳ ಮೂಲಕ, 1613 ಹಳ್ಳಿಸಳನ್ನು ಆವರಿಸಿ, 84,484 
ಸದಸ್ಯರನ್ನು ಒಳಗೊಂಡಂತೆ, ಶೇ.39.1 ಗ್ರಾಮೀಣ ಜನತೆಯನ್ನು ಆವರಿಸಿತ್ತು. ಮುಂದಿನ ದಶಕಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ 
ವ್ಯವಸಾಯ ಸಾಲ ಸಂಘಗಳ ಜೊತೆಯಲ್ಲಿ ವ್ಯವಸಾಯೇತರ ಉದ್ದೇಶಗಳಿಗೆ ಸಾಲ ನೀಡುವ, ಪತ್ತು ಮತ್ತು ಮಾರಾಟ ಜೋಡಿಸುವ 
ಸಂಘಗಳು, ಬೇಸಾಯ ಅಭಿವೃದ್ಧಿ ಹೈನುಗಾರಿಕೆ, ಪಶುಸಂಗೋಪನೆ, ಆಹಾರ ವಸ್ತುಗಳ ಮತ್ತು ಇತರ ವ್ಯವಸಾಯ ಉತ್ಪನ್ನಗಳ 
ಸಂಸ್ಕರಣ ಘಟಕಗಳು, ತೋಟಗಾರಿಕೆ, ಗ್ರಾಮೀಣ ಕೈಕಸಬುಗಳನ್ನು ಪ್ರೋತ್ಸಾಹಿಸುವ ಸಹಕಾರಿ ಸಂಘಗಳು ಕಾಣಿಸಿಕೊಂಡು ಸಹಕಾರಿ 
ಜಾಲ ವಿಸರಣೆಗ್ಕೊಂಡಿತು. 


1952-53ರಲ್ಲಿ ಜಿಲ್ಲೆಯಲ್ಲಿದ್ದ 33 ವಿವಿಧ ಬಗೆಯ ಸಹಕಾರಿ ಸಂಸ್ಥೆಗಳ ಪಟ್ಟಿಯು ಈ ರೀತಿ ಇರುವುದು: ಸಹಕಾರಿ ಒಕ್ಕಲುತನ 
ಪತ್ತಿನ ಸಂಘಗಳು 619, ವಿವಿಧೋದ್ದೇಶ ಸಂಘಗಳು 14 ಔದ್ಯೋಗಿಕ ಉತ್ಪಾದಕರ ಸಂಘಗಳು 44; ವೇತನದಾರರ ಗ್ರಾಹಕರ 
ಸಂಘಗಳು 36; ಅರ್ಬನ್‌ ಸಂಘಗಳು 31; ಗೃಹ ನಿರ್ಮಾಣ ಸಂಘಗಳು . 28; ನೇಕಾರರ ಸಂಘಗಳು 26; ಸಾಮಾನ್ಯ ಗ್ರಾಹಕರ 
ಸಂಘಗಳು 21: ಪಶುಸಂಗೋಪನ ಸಂಘಗಳು 19; ತಾಲೂಕು ಸಹಕಾರಿ ಮೇಲ್ವಿಚಾರಕ ಸಂಘಗಳು. 18; ಮಾರಾಟ ಸಂಘಗಳು 
14; ಅರ್ಬನ್‌ ಬ್ಯಾಂಕುಗಳು 14; ತಾಲೂಕಾ ಅಭಿವೃದ್ಧಿ ಸಂಘಗಳು 12, ಉತ್ತಮ ಬೇಸಾಯ ಸಂಘಗಳು 10; ಬೇಲಿ ಹಾಕುವ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 411 


ಸಂಘಗಳು 10; ಲಾವಣಿ (ಗೇಣಿ)ದಾರರ ಬೇಸಾಯ ಸಂಘಗಳು 8, ಬೀಜ ಹಾಗು ಸಲಕರಣೆ ಸಂಘಗಳು 7: ಯಾತದ ನೀರಾವರಿ 
ಸಂಘಗಳು 5, ಭೂಮಿ ಒತ್ತೆ (ಜಮೀನು ಅಡಮಾನ) ಬ್ಯಾಂಕುಗಳು 4; ಮಹಿಳೆಯರ ಸಹಕಾರಿ ಸಂಘಗಳು 4. ಹೈನದ ಸಂಘಗಳು 
3; ಜಿಲ್ಲಾ ಸಹಕಾರಿ ಔದ್ಯೋಗಿಕ ಸಂಘ 2; ಒಕ್ಕಲುತನ ಸರಕುಗಳ ಪೂರೈಕೆ ಸಂಘಗಳು 3; ಸಹಕಾರಿ ಸಾಮೂಹಿಕ ಬೇಸಾಯ 
ಸಂಘ 2; ಸಹಕಾರಿ ಸಾರಿಗೆ ಸಂಘ 2; ಸಹಕಾರಿ ಶಿಕ್ಷಣ ಸಂಘ 2; ಜೀವನ ಸುಧಾರಣೆ ಸಹಕಾರಿ ಸಂಘ 2: ಒಂದು ಮಧ್ಯವರ್ತಿ 
(ಕೇಂದ್ರೀಯ) ಸಹಕಾರಿ ಬ್ಯಾಂಕು, ಒಂದು ಜಿಲ್ಲಾ ಸಹಕಾರಿ ಪೂರೈಕೆ ಹಾಗು ಮಾರಾಟದ ಫೆಡರೇಶನ್‌, ಒಂದು ಜಿಲ್ಲಾ ಸಹಕಾರಿ 
ಖರೀದಿ-ವಿಕ್ರಿ ಸಂಘ, ಒಂದು ಜಿಲ್ಲಾ ಸಹಕಾರಿ ಮಂಡಳ, ಒಂದು ಹತ್ತಿ ಅರೆಯುವ ಹಾಗು ಗಂಟು ಕಟ್ಟುವ ಸಹಕಾರಿ ಸಂಘ, 
ಒಂದು ಸಹಕಾರಿ ಸುಧಾರಣಾ ಸಂಘ. 1951-52 ರಲ್ಲಿ ಜಿಲ್ಲೆಯಲ್ಲಿ 17 ವಿವಿಧ ಬಗೆಯ ಉದ್ದಿಮೆಗಳನ್ನು ಒಳಗೊಂಡ 78 
ಔದ್ಯೋಗಿಕ ಸಹಕಾರಿ ಸಂಘಗಳು ಕೆಲಸ ಮಾಡುತ್ತಿರುವುದಾಗಿ ತಿಳಿದು ಬರುವುದು. ಈ ಎಲ್ಲಾ ಸಂಸ್ಥೆಗಳ ಸದಸ್ಯರ ಸಂಖ್ಯೆ 6,831 
ಮತ್ತು ಪಾಲು ಬಂಡವಾಳ ರೂ. 8.25 ಲಕ್ಷ. ವರದಿಯ ವರ್ಷದಲ್ಲಿ ಈ ಸಂಘಗಳು ನಡೆಸಿದ್ದ ವ್ಯವಹಾರ ರೂ. 48.46 ಲಕ್ಷ 


ರಾಜ್ಯ ಪುನರ್‌ ರಚನೆಗೆ ಮೊದಲು ಜಿಲ್ಲಾ ಸಹಕಾರಿ ಆಡಳಿತವನ್ನು ನಿರ್ವಹಿಸಲು ಸಹಾಯಕ ನಿಬಂಧಕರು ಇವರ ಮೇಲೆ 
ಡಿವಿಜನಲ್‌ ಉಪನಿಬಂಧಕರು ಎಂಬ ಅಧಿಕಾರಿ ಇರುತ್ತಿದ್ದರು. ಧಾರವಾಡ ವಲಯ (ಡಿವಿಜನ್‌)ದಲ್ಲಿ ಬೊಂಬಾಯಿ ಕರ್ನಾಟಕದ 
ನಾಲ್ಕು ಜಿಲ್ಲೆಗಳಲ್ಲದೇ ಕೊಲ್ಸಾಪೂರವೂ ಸಹ ಸೇರಿತ್ತು. ವಲಯ ಆಡಳಿತ ಕಛೇರಿ ಬೆಳಗಾವಿಯಲ್ಲಿ ಇತ್ತು. ಸಣ್ಣ ಮತ್ತು ಗುಡಿ 
ಕೈಗಾರಿಕೆಗಳ ನಿರ್ವಹಣಾ ಅಧಿಕಾರವೂ ಸಹಕಾರಿ ಇಲಾಖೆಯ ವ್ಯಾಪ್ತಿಗೆ ಸೇರಿತು. | 


ರಾಜ್ಯ ಪುನರ್‌ ಘಟನೆಯ ನಂತರ 1959ರಲ್ಲಿ ಸಮಗ್ರ ಕರ್ನಾಟಕಕ್ಕೆ ಅನ್ವಯವಾಗುವಂತಹ ಹೆಚ್ಚು ಏಸ್ವತ, ಸಮಗ್ರ ಸಹಕಾರಿ 
ಕಾನೂನನ್ನು ಜಾರಿಯಲ್ಲಿ ತರಲಾಯಿತು. ಅದುವರೆಗೆ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಮುಂಬೈ ರಾಜ್ಯದ ಸಹಕಾರಿ ಕಾನೂನು 1935 
ರ ಅನ್ವಯ ಕಾರ್ಯ ನಿರ್ವಹಿಸುತ್ತಿದ್ದವು. ತೆ 

ರಾಜ್ಯ ಪುನರ್‌ ಘಟನೆಯ ನಂತರದ ಸುಮಾರು ನಾಲ್ಕು ದಶಕಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸಹಕಾರಿ ವಲಯದಲ್ಲಿ ಇತರೇ 
ಸಂಘಗಳೊಂದಿಗೆ ದೊಡ್ಡ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಮೂಡಿಬಂದಿವೆ. ಈ ಕೈಗಾರಿಕೆಗಳಲ್ಲಿ ರಾಜ್ಯ ಸರ್ಕಾರ, 
ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ, ಸಹಕಾರಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಸದಸ್ಕರ ಸಂಸ್ಥೆಗಳ ಹಾಗೂ 
ಪಾಲು ಬಂಡವಾಳಗಳ ವಿನಿಯೋಗ ಗಮನೀಯ ಪ್ರಮಾಣದಲ್ಲಿ ಏರಿದೆ. ಸರ್ಕಾರದ ಧೋರಣೆಯಂತೆ 1976-77ರಲ್ಲಿ ದುರ್ಬಲ, 
ಅಶಕ್ತ, ಪ್ರಾಥಮಿಕ ವ್ಯವಸಾಯ ಪತ್ತಿನ ಮತ್ತು ಇತರೇ ಪ್ರಾಥಮಿಕ ಸಂಘಗಳನ್ನು ವಿಲೀನಿಕರಣಗೊಳಿಸಿ ಸಬಲ ಸಂಸ್ಥೆಗಳನ್ನಾಗಿ 
ಮಾಡಲಾಯಿತು. ಆಡಳಿತಾತಕ್ಷವಾಗಿ . ಅನೇಕ ಬದಲಾವಣೆಗಳನ್ನು ಜಾರಿಗೊಳಿಸಲಾಗಿದೆ. ಸಹಕಾರಿ ವಲಯದ ಜಿಲ್ಲೆಯ ದೊಡ್ಡ 
ಉದ್ಯಮಗಳೆಂದರೆ ಗದಗ ಸಹಕಾರಿ ಎಣ್ಣೆಗಿರಣಿ (1959), ಬಿಂಕದ ಕಟ್ಟೆ ಸಹಕಾರಿ ಎಣ್ಣೆ ಗಿರಣಿ (1973). ಮಲಪ್ರಭಾ ಎಣ್ಣೆ 
ಗಿರಣಿ, ನರಗುಂದ (1987) ಮತ್ತು ಹಾವೇರಿ ಸಹಕಾರಿ ಸಕ್ಕರೆ ಕಾರ್ಯಾನೆ. ಈ ಜಿಲ್ಲೆಯಲ್ಲಿ 1981-82ರ ಅವಧಿಯಲ್ಲಿ ಐದು 
ನೂಲಿನ ಗಿರಣಿಗಳು ಸಹಕಾರಿ ವಲಯದಲ್ಲಿ ಪ್ರಾರಂಭಗೊಂಡವು. ಇಂದು ಅವುಗಳ ಸಂಖ್ಯೆ 9ಕ್ಕೆ ಏರಿದೆ. ಹಾವೇರಿಯಲ್ಲಿ 1973 
ರಲ್ಲಿ ಜಿಲ್ಲೆಯ ಪ್ರಥಮ ಸಹಕಾರಿ ಸಕ್ಕದೆಕಾರ್ಯಾನೆಯನ್ನು (ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಯಾನೆ) ಪ್ರಾರಂಭಿಸಲಾಯಿತು. ಗ್ರಾಮೀಣ 
ಪ್ರದೇಶದಲ್ಲಿ ಆರೋಗ್ಯ ಸೇವೆಗಳನ್ನು ಸಹಕಾರಿ ವಲಯದಲ್ಲಿ ವಿಸ್ತರಿಸುವ ಪ್ರಯತ್ನವನ್ನು 1973 ರಲ್ಲಿ ರಖಂ 1: 
ಸೇವಾ ಕೇಂದ್ರವನ್ನು ಪ್ರಾರಂಭಿಸುವ ಮೂಲಕ ಮಾಡಲಾಯಿತು. ಗ್ರಾಮೀಣ ಪ್ರದೇಶದ ರೈತರ ಟ್ರ್ಯಾಕ್ಟರ್‌ ಜಾ: 
ಯಂತ್ರೋಪಕರಣಗಳನ್ನು ದುರಸ್ತಿ. ಮಾಡಲು , ಸಹಾಯಕವಾಗುವಂತೆ 1974-81 ರ ಅವಧಿಯಲ್ಲಿ ಹುಬ್ಬಳ್ಳಿ ನವಲಗುಂದ, 
ನರಗುಂದಗಳಲ್ಲಿ ತಾಲ್ಲೂಕು ಮಟ್ಟದ ವ್ಯವಸಾಯ ಸೇವಾ (ಆಗ್ರೋ ಸರ್ವಿಸ್‌) ಕೈಗಾರಿಕೆಗಳನ್ನು ಪ್ರಾರಂಭಿಸಲಾಯಿತು. 
ಲ್ಲಿ ಇದ್ದಂತೆ ಜಿಲ್ಲೆಯಲ್ಲಿನ ವಿವಿಧ ಪ್ರಕಾರದ ಸಹಕಾರ ಸಂಘಗಳ ಯಾದಿ ಈ ರೀತಿ ಇರುವುದು: ಒಂದು 


1992ರ | | 
ರ್ಜ” ವ್ಯವಸಾಯ ಪತ್ತಿನ ಸಂಘಗಳು; 11 ಪ್ರಾಥಮಿಕ ಸಹಕಾರಿ ಕೃಷಿ ಹಾಗೂ 


ಜಿಲ್ಲಾ ಮಧ್ಯವರ್ತಿ (ಕೇಂದ್ರ) ಸಹಕಾರಿ ಬ್ಯಾಂಕ್‌; 393 


412 ಧಾರವಾಡ ಜಿಲ್ಲೆ 


ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು; ಎರಡು ಗ್ರೇನ್‌ ಬ್ಯಾಂಕುಗಳು (ದವಸ ಬಂಡಾರಗಳು); : 220 ವ್ಯವಸಾಯೇತರ ಪತ್ತಿನ ಸಂಘಗಳು 
(38 ಪಟ್ಟಣ ಸಹಕಾರಿ ಬ್ಯಾಂಕುಗಳು; 51 ಇತರ ಪತ್ತಿನ ಸಹಕಾರಿ ಬ್ಯಾಂಕುಗಳು; 13 1 ನೌಕರರ ಪತ್ತಿನ ಸಹಕಾರಿ ಸಂಘಗಳು); 
ಒಂದು ಔದ್ಯೋಗಿಕ ಸಹಕಾರಿ ಬ್ಯಾಂಕು; 81 ಮಾರಾಟ ಸಹಕಾರ ಸಂಘಗಳು (21 ಸಾಮಾನ್ಯ ಒಕ್ಕಲುತನ ಹುಟ್ಟುವಳಿ ಮಾರಾಟ 
ಸಂಘಗಳು, 60 ನಿರ್ದಿಷ್ಟಪಡಿಸಿದ ಮಾರಾಟ ಸಂಘಗಳು); 8 ಸಂಸ್ಕರಣ ಸಂಘಗಳು; 241 ಗೃಹ ನಿರ್ಮಾಣ ಸಂಘಗಳು; 161 
ವ್ಯವಸಾಯೇತರ ಸಹಕಾರ ಸಂಘಗಳು ( 2 ಸಾಗಾಣಿಕೆ, 31 ಕೂಲಿಕಾರರ, 24 ಮಹಿಳಾ, 35 ಪ್ರಾಥಮಿಕ ಗ್ರಾಹಕರ, 9 ವಿದ್ಯಾರ್ಥಿ 
ಹಾಗೂ 10 ಕೇಂದ್ರ ಸಹಕಾರಿ ಸಗಟು ಮಾರಾಟ ಮಳಿಗೆಗಳು); 716 ವ್ಯವಸಾಯೇತರ ಸಹಕಾರ ಸಂಘಗಳು (ಅಗ್ರಿಕಲ್ಚರಲ್‌ ನಾನ್‌ 
ಕ್ರೆಡಿಟ್‌) (ಇದರಲ್ಲಿ 446 ಹಾಲು ಉತ್ಪಾದಕರ, 10 ಪಶುಸಂಗೋಪನಾ, 39 ಬೇಸಾಯ ಮತ್ತು 221 ನೀರಾವರಿ ಸಂಘಗಳು 
ಕೂಡಿವೆ). ಇದಲ್ಲದೆ 139 ಕೈಗಾರಿಕಾ ಸಹಕಾರ ಸಂಘಗಳು (ಇದರಲ್ಲಿ 102 ನೇಕಾರ, 8 ನೂಲಿನ ಗಿರಣಿ, ಒಂದು ಸಹಕಾರಿ ಸಕ್ಕರೆ 
ಕಾರಖಾನೆ ಮತ್ತು 28 ಮೀನುಗಾರಿಕೆ ಸಂಘಗಳು ಸೇರಿವೆ); 186 ಇತರ ಸಹಕಾರಿ ಸಂಘಗಳು ಜಿಲ್ಲೆಯಲ್ಲಿವೆ. 


ಕೋಷ್ಟಕ 6.8: ಇತ್ತೀಚಿನ ದಶಕದಲ್ಲಿ ಧಾರವಾಡ ಜಿಲ್ಲೆಯು ಸಹಕಾರಿ ಕ್ಷೇತ್ರದಲ್ಲಿ ಸಾಧಿಸಿದ ಪ್ರಗತಿಯ ಸಮಗ್ರ ಚಿತ್ರಣ ಈ 
ಕೆಳಗಿನಂತೆ. ಇರುವದು. 


(ಅಕ್ಷ ರೂಸಲ್ಪ 

ವಿವರಗಳು ವರ್ಷ 
1982-83 1987-88 1992-93 
ಸಹಕಾರ ಸಂಘಗಳ ಒಟ್ಟುಸಂಖ್ಯೆ 2,097 2,414 2,691 
ಸದಸ್ಯರ ಸಂಖ್ಯೆ ಾವಿರದಲ್ಲಿ) 1,244 1,295 1,361 
ಪಾಲು ಬಂಡವಾಳ 2,227.82 6,217.59 9,257.69 
ಸರಕಾರದ ಪಾಲು 861.05 1,884.32 5,488.50 
ಕಾಯ್ದಿಟ್ಟ ಮತ್ತು ಇತರ ನಿಧಿ 1,140.97 1,598.53 5,357.96 
ಠೇವಣಿಗಳು 1,909.87 8,870.46 10,821.00 
ದುಡಿಯುವ ಬಂಡವಾಳ 10,320.04 43,974.51 44,244.72 
ಲಾಭದಲ್ಲಿರುವ ಸಹಕಾರಿ ಸಂಘಗಳು 972 1,298 1,105 
(ಲಾಭ) 300.25 616.07 950.66 
ನಷ್ಟದಲ್ಲಿರುವ ಸಹಕಾರಿ ಸಂಘಗಳು 570 564 649 
(ಷ್ಟು 242.12 35749 1,485 85 
ಖರೀದಿ 265.11 3,308.15 9,944.43 
ವಕ್ರಿ 1,167.02 6,992.97 13,532.92 
ಪಡೆದ ಇತರ ಸಾಲಗಳು 4,437.09 12,213.53 . 17,782.66 


(ಆಧಾರ: ' ಸಹಕಾರ ಸಂಘಗಳ ಉಪನಿಬಂಧಕರು, ಧಾರವಾಡ) 
ಸಹಕಾರಿ ಸಾಲ: ಜಿಲ್ಲೆಯ ಬಹುಪಾಲು ಅಲ್ಪಾವಧಿ ಮತ್ತು ಬೆಳೆ ಸಾಲವು ಪ್ರಾಥಮಿಕ ಪತ್ತಿನ ಸಂಘಗಳ ಮೂಲಕ 
ಪ್ರವಹಿಸುವುದು; ಪ್ರಾಥಮಿಕ ಸಂಘಗಳು ತಮ್ಮ ಅವಶ್ಯಕತೆಯನ್ನು ಕೇಂದ್ರ ಸಹಕಾರೀ ಬ್ಯಾಂಕಿನ ಮೂಲಕ ನೀಗಿಸಿಕೊಳ್ಳು 
ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಅಭಿವೃದ್ಧಿ ಸಾಲಗಳನ್ನು ತಾಲೂಕು ಮಟ್ಟದ ಪ್ರಾಥಮಿಕ ವ್ಯವಸಾಯ ಮತ್ತು ಗ್ರಾಮೀಣ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 413 


ಅಭಿವೃದ್ಧಿ ಬ್ಯಾಂಕುಗಳು ನೀಡುವವು. 1992ರ ಜೂನ್‌ ಕೊನೆಯಲ್ಲಿ ಇದ್ದಂತೆ ಈ ಜಿಲ್ಲೆಯಲ್ಲಿದ್ದ ಒಟ್ಟು 2,165 ಸಹಕಾರಿ ಸಂಘಗಳ ' 
ಪೈಕಿ 633 ವ್ಯವಸಾಯ ಪತ್ತಿನ ಸಂಘಗಳು, ಅವುಗಳಲ್ಲಿ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು, 393 ವ್ಯವಸಾಯ ಪತ್ತಿನ ಸಂಘಗಳು, 
17 ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು, ಎರಡು ಧಾನ್ಯದ ಬ್ಯಾಂಕುಗಳ ಸೇರಿವೆ. ಪ್ರಾಥಮಿಕ ಕೃಷಿ ಸಹಕಾರ 
ಸಂಘಗಳ ಸದಸ್ಯತ್ವ ಪಡೆದ ಒಟ್ಟು ಕುಟುಂಬಗಳ ಸಂಖ್ಯೆ 2,72,980. ಇವರಲ್ಲಿ 94,144 ಚಿಕ್ಕ ಹಾಗೂ ಅತೀ. ಚಿಕ್ಕ ರೈತ 
ಕುಟುಂಬಗಳು, 40,508 ಕೃಷಿ ಕಾರ್ಮಿಕರು, ಇತರ 1,08,565, ಮತ್ತು 29,763 ಪ.ಜಾತಿಪ.ಪಂಗಡದ ಕುಟುಂಬಗಳು ಸೇರಿವೆ. 
ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್‌ (ಕೆ.ಸಿ.ಸಿ.ಬ್ಯಾಂಕ್‌) 1992 ರ ಮಾರ್ಚ್‌ ಕೊನೆಯಲ್ಲಿ ತನ್ನ 87 ಶಾಖೆಗಳ ಮೂಲಕ ರೂ. 6,150.98 
ಲಕ್ಷ ಠೇವಣಿಯನ್ನು ಸಂಗ್ರಹಿಸಿ ವಿವಿಧ ಉದ್ದೇಶಗಳಿಗೆ ರೂ. 5,677.31 ಲಕ್ಷ ಸಾಲ ಮುಂಗಡವಾಗಿ ನೀಡಿತ್ತು ಛೇ. 92 ರಷ್ಟ). 
ಒಟ್ಟು ಸಾಲದಲ್ಲಿ ಆದ್ಯತಾವಲಯದ ಸಾಲ 2.04 ಲಕ್ಷ ಖಾತೆಗಳನ್ನು ಒಳಗೊಂಡಂತೆ ರೂ. 5,673.31 ಲಕ್ಷ ಎಂದು ತಿಳಿದು 
ಬರುವುದು. ಇದೂ ಅಲ್ಲದೇ 17 ಪ್ರಾಥಮಿಕ ವ್ಯವಸಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ವ್ಯವಸಾಯ ಅಭಿವೃದ್ಧಿ 
ಚಟುವಟಿಕೆಗಳಿಗೆ ರೂ. 3,085.81 ಲಕ್ಷದ ದೀರ್ಫಾವಧಿ ಸಾಲ ಮತ್ತು ರೂ. 37.90 ಲಕ್ಷದ ಸಣ್ಣ ಉದ್ಯಮಗಳ ಸಾಲವನ್ನು 
ನೀಡಿದವು. | 


ಅದರ ಮುಂದಿನ ವರ್ಷ 1993 ರ ಕೊನೆಯಲ್ಲಿ ಜಿಲ್ಲಾ ಮದ್ಯವರ್ತಿ ಬ್ಯಾಂಕ್‌ ವಿತರಿಸಿದ್ದ ಒಟ್ಟು ಸಾಲ ರೂ. 7,963.65 
ಲಕ್ಷ ಆಗಿದ್ದರೆ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು 4,185.80 ಲಕ್ಷ ರೂ. ಸಾಲ ವಿತರಿಸಿದ್ದವು. 1994-95 ರ ಜಿಲ್ಲಾ ಪತ್ತಿನ 
ಯೋಜನೆಯ ಅನ್ವಯ ವಿವಿಧ ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳು ಒಟ್ಟು ರೂ. 179.99 ಕೋಟಿ ಸಾಲ ನೀಡಲು ಗುರಿಯನ್ನು 
ಹಾಕಿಕೊಂಡಿದ್ದವು. ಆ ಪೈಕಿ ಸಹಕಾರಿ ವಲಯವು ನೀಡಬೇಕಾಗಿದ್ದ ಸಾಲದ ಮೊತ್ತ ರೂ. 29.48ಕೋಟಿ ಎಂದು ನಿಗದಿಗೊಳಿಸಲಾಗಿತ್ತು 
(ರೇ. 29.48). ಈ ಪೈಕಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ನಿಗದಿಪಡಿಸಿದ ಸಾಲ ರೂ. 19.52 ಕೋಟಿ ಈ. 13.7) ಆಗಿದ್ದರೆ 
ಪ್ರಾಥಮಿಕ ವ್ಯವಸಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು (17) ನೀಡಬೇಕಾದ ಸಾಲ ರೂ. 9.96 ಕೋಟಿ (ಶೇ. 7,1) 
ಎಂದು ನಿಗದಿಪಡಿಸಲಾಗಿತ್ತು. 


ಸಾಲ ವಸೂಲಾತಿ: 1992 ಜೂನ್‌ ಕೊನೆಯಲ್ಲಿ ಇದ್ದಂತೆ ಈ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆಗಳಿಗೆ ಬರಬೇಕಾ ದೀರ್ಫಾವದಿ 
ಸಾಲದ ಒಟ್ಟು ಬೇಡಿಕೆ (ಬಾಕಿ) ರೂ. 1,364.32 ಲಕ್ಷ ಆಗಿತ್ತು. ಆ ಪೈಕಿ ರೂ. 635.28 ಲಕ್ಷ ವಸೂಲಾಗಿತ್ತು ಛೇ. 46.56); 


ಬರಬೇಕಾದ ಬಾಕಿ ರೂ. 729.04 ಲಕ್ಷ ಎಂದು ತಿಳಿದು ಬರುವುದು. ದೀರ್ಫಾವದಿ ಸಾಲವನ್ನು ಪ್ರಾಥಮಿಕ ವ್ಯವಸಾಯ ಮತ್ತು 
ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಒದಗಿಸುತ್ತವೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್‌ಗೆ ಬರಬೇಕಾಗಿದ್ದ ವಿವಿಧ ಅವಧಿ ಸಾಲಗಳ 
ಗಾ 


—— 


ಒಟು, ಬೇಡಿಕೆ ರೂ. 3,624.01 ಲಕ್ಷದಲ್ಲಿ ವಸೂಲಾದ ರೂ. 1,668.01 ಲಕ್ಷ್ಯ, ವಸೂಲಾತಿಯ ಪ್ರಮಾಣ ಶೇ. 46.03 
Ks ತಿಳಿದು ಬರುವುದು. ಬರಬೇಕಾದ ಸಾಲದಲ್ಲಿ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಪರಿವರ್ತಿತ ಸಾಲದ ಮೊತ್ತಗಳೇ 


ಹಿರಿದಾಗಿದ್ದವು ಎಂದು ವರದಿಯಲ್ಲಿ ಸೂಚಿಸಲಾಗಿದೆ. 


ಕರ್ನಾಟಕ ಗ್ರಾಮೀಣ ಸಾಲ ವಿಮೋಚನಾ ಯೋಜನೆ: 1990 ರ ಕೇಂದ್ರ ಸರ್ಕಾರದ ಈ ಯೋಜನೆಯನ್ನು ರಾಜ್ಯದಲ್ಲಿ 
ಸಹ ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅನ್ವಯ ರೂ. 10ಸಾವಿರ ವರೆಗೆ ಆಯ್ದ ರೈತರ, ನೇಕಾರರ, ಕುಶಲಕರ್ಮಿಗಳ 
ಸಹಕಾರಿ ವಲಯದ ಸಾಲವನ್ನು ಮನ್ನಾ ಮಾಡಲಾಯಿತು. ಈ ಯೋಜನೆಯನ್ನು ಮಾರ್ಚ್‌ 1991ರ ಕೊನೆಯಲ್ಲಿ Nu 
ಈ ಯೋಜನೆಯ ಅನ್ವಯ ಜಿಲ್ಲೆಯಲ್ಲಿ 66,245 ಫಲಾನುಭವಿಗಳಿಗೆ ರೂ. 1,979.33 ಲಕ್ಷ ಮೊತ್ತದ ವಾಸ ಥ್‌ 
ಸಹಕಾರ ಸಂಘಗಳ ಮೂಲಕ ಮನ್ನಾ ಮಾಡಲಾಯಿತು. ಅದರಂತೆ ಕರ್ನಾಟಕ ರಾಜ್ಯ ಕೃಷಿ ತನ್ನ ರಟ ತ ಹ if 
ಮೂಲಕ ನೀಡಿದ್ದ ದೀರ್ಫಾವಧಿ ಸಾಲ ರೂ.' 295.84 ಲಕ್ಷ ಮೊತ್ತವನ್ನು 11,733 ಫಲಾನುಭವಿಗಳನ್ನು ಒ 


ಮನ್ನಾ ಮಾಡಲಾಯಿತು. ಸ 
ಸಮಾಪನಗೊಂಡ ಸಂಘಗಳು: ಹಲವಾರು ಅನಿವಾರ್ಯ ಕಾರಣಗಳಿಂದ ಪುನಶ್ಚೇತನಗೊಳಿಸಲಾಗದ ಸಹಕಾರಿ ಸಂಸ್ಥೆಗ 


ವಿಸರ್ಜನಗೊಳ್ಳುವವು ಇಲಾಖೆಯ ಆಡಳಿತ ವರದಿ ತಿಳಿಸುವಂತೆ 1992-1993 ವರ್ಷದಲ್ಲಿ ಸಮಾಪನಗೊಂಡ ಸಹಕಾರಿ ಸಂಸ್ಥೆಗಳ 


414 | ಧಾರವಾಡ ಜಿಲ್ಲೆ 


ಸಂಖ್ಯೆ 394. ಇವುಗಳಿಗೆ ಬರಬೇಕಾಗಿದ್ದ ಆಸ್ತಿ ರೂ. 371.36 ಲಕ್ಷ ಆಗಿದ್ದರೆ ಇವುಗಳ ತೀರಿಸಬೇಕಾಗಿದ್ದ ಹೊಣೆಗಾರಿಕೆ ರೂ. 
489.08 ಲಕ್ಷ ಎಂದು ತಿಳಿದು ಬರುವುದು. ಇದೇ ಅವಧಿಯಲ್ಲಿ 18 ಸಂಸ್ಥೆಗಳ ನೋಂದಣಿಯನ್ನು ರದ್ದು ಮಾಡಲಾಯಿತು. 
ಸಮಾಪನಗೊಂಡ ಸಹಕಾರಿ ಸಂಸ್ಥೆಗಳಲ್ಲಿ ಬಹುಪಾಲು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳು ಸೇರಿವೆ. ` 


ಹಣದ ದುರುಪಯೋಗ: ಇಲಾಖೆಯ ಆಡಳಿತ ವರದಿ ತಿಳಿಸುವಂತೆ ಜಿಲ್ಲೆಯಲ್ಲಿ 1992 ರಲ್ಲಿ ಕ್ರಿಮಿನಲ್‌ ವಿಭಾಗಕ್ಕೆ 
ಸಂಬಂಧಪಟ್ಟಂತೆ ಒಟ್ಟು 343 ಹಣ ದುರುಪಯೋಗದ, ಅವ್ಯವಹಾರದ, ಪ್ರಕರಣಗಳು ವರದಿಯಾಗಿದ್ದು ಅವುಗಳ ವಿವರ ಈ 
ರೀತಿ ಇರುವುದು. ಆವರಣದಲ್ಲಿಯ ಸಂಖ್ಯೆಯು ದುರುಪಯೋಗವಾದ ಮೊಬಲಗನ್ನು ಸೂಚಿಸುವುದು. ಇಲಾಖೆಯ ನೌಕರರು 9 
ಛೂ. 5.13 ಲಕ್ಷ, ಸಂಘದ ನೌಕರರು 317 (ರೂ. 149.45 ಲಕ್ಷಿ, ಅಧಿಕಾರೇತರರು 17 (ರೂ. 2.12 ಲಕ್ಷ. ವರ್ಷದ 
ಪ್ರಾರಂಭದಲ್ಲಿದ್ದ ಕ್ರಿಮಿನಲ್‌ ಪ್ರಕರಣಗಳ ಸಂಖ್ಯೆ 28ಮತ್ತು ಒಳಗೊಂಡ ಹಣ ರೂ. 3.23 ಲಕ್ಷ, ಸಿವಿಲ್‌ ವಿಭಾಗಕ್ಕೆ ಸಂಬಂಧಪಟ್ಟಂತೆ 
ಮೇಲಿನ ಅವಧಿಯಲ್ಲಿ 492 ಪ್ರಕರಣಗಳು ವರದಿಯಾಗಿದ್ದು ಒಳಪಟ್ಟ ಮೊತ್ತ ರೂ. 183.39 ಲಕ್ಷ. ವರ್ಷಾರಂಭದಲ್ಲಿ ಬಾಕಿ ಇದ್ದ 
ಪ್ರಕರಣಗಳ ಸಂಖ್ಯೆ 70 ಮತ್ತು ದುರುಪಯೋಗವಾದ ಹಣದ ಮೊತ್ತ ರೂ. 14.70 ಲಕ್ಷ. 


ಮುಂದಿನ ಪುಟಗಳಲ್ಲಿ ಕೆಲವೊಂದು ಆಯ್ದ ಜಿಲ್ಲಾಮಟ್ಟದ ಹಾಗೂ ವಿವಿಧ .ಬಗೆಯ ಸಹಕಾರಿ ಸಂಘಗಳನ್ನು ಪ್ರತಿನಿಧಿಸುವ 
ಸಂಸ್ಥೆಯ ವಿವರಣೆಯನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆ. 


ಕೆ.ಸಿ.ಸಿ. ಬ್ಯಾಂಕ್‌, ಧಾರವಾಡ 


ಕರ್ನಾಟಕ ಸೆಂಟ್ರಲ್‌ ಕೋಆಪರೇಟಿವ್‌ ಬ್ಯಾಂಕ್‌ ಎಂಬ ಹೆಸರಿನಿಂದ 23.11.1916 ರಲ್ಲಿ ಭಾರತ ಸಹಕಾರಿ ಕಾನೂನು 
1912 ರ ಅನ್ವಯ ನೊಂದಾಯಿಸಲ್ಪಟ್ಟ ಈ ಸಂಸ್ಥೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ಕಾರ್ಯವನ್ನು ಪ್ರಾರಂಭದಿಂದಲೂ 
ನಿರ್ವಹಿಸುತ್ತಿದೆ. ದಿ॥ ರಾವಬಹಾದ್ದೂರ ಅರಟಾಳ 'ರುದ್ರಗೌಡರು ಮತ್ತು ಶಾಂತವೀರಪ್ಪ ಮೆಣಸಿನಕಾಯಿ ಇವರು ಈ ಸಂಸ್ಥೆಯನ್ನು 
ಪ್ರಾರಂಭದಲ್ಲಿ ಕಟ್ಟಿ ಬೆಳೆಸಿದ ಗಣ್ಯರಲ್ಲಿ ಪ್ರಮುಖರು. ಪ್ರಾರಂಭದಲ್ಲಿ (1918 ರವರೆಗೆ) ಈ ಬ್ಯಾಂಕಿನ ಕಾರ್ಯ ವ್ಯಾಪ್ತಿ ಧಾರವಾಡ 
ಮತ್ತು ಬೆಳಗಾವಿ ಎಥಡೂ ಜಿಲ್ಲೆಗಳಿಗೆ ವ್ಯಾಪಿಸಿತ್ತು. ಸಂಸ್ಥೆಯ ಹಲವಾರು ಪ್ರಮುಖ ಧ್ಯೇಯೋದ್ದೇಶಗಳಲ್ಲಿ ಪ್ರಾಥಮಿಕ ಪತ್ತಿನ 
ಸಹಕಾರಿ ಸಂಸ್ಥೆಗಳಿಗೆ ಅಲ್ಲಾವಧಿ ಬೆಳೆ ಸಾಲ ಮತ್ತು ಒಕ್ಕಲುತನಕ್ಕೆ ಪೂರಕವಾಗುವ ಇತರೇ ಉದ್ದೇಶಗಳಿಗೆ ಮಧ್ಯಮಾವಧಿ ಸಾಲ 
ಪೂರೈಸುವುದು, ಕೃಷಿ ಮಾರಾಟ ಯೋಜನೆಗೆ ಸಾಲ ಒದಗಿಸುವುದು, ಮುಂತಾದವುಗಳು. ವಾಣಿಜ್ಯ ಬ್ಯಾಂಕುಗಳು ನಿರ್ವಹಿಸುವ 
ಎಲ್ಲಾ ವ್ಯವಹಾರಗಳನ್ನು ಇಂದು ಕೇಂದ್ರ ಸಹಕಾರಿ ಬ್ಯಾಂಕುಗಳು ನಿರ್ವಹಿಸಬಹುದಾಗಿದೆ. ಬ್ಯಾಂಕಿನ ಆರ್ಥಿಕ ಬುನಾದಿಯನ್ನು 
ಬಲಪಡಿಸುವ ಉದ್ದೇಶದಿಂದ ಇತ್ತೀಚಿನ ವರ್ಷಗಳಲ್ಲಿ ವ್ಯಕ್ತಿ ಸದಸ್ಯರಿಗೂ ಹಾಗೂ ವ್ಯವಸಾಯೇತರ, ಉದ್ದೇಶಗಳಿಗೆ ಬ್ಯಾಂಕಿನ ಹೆಚ್ಚುವರಿ 
ಸಂಪನೂಖಲಗಳನ್ನು ತೊಡಗಿಸಲು ಸಹಾಯಕವಾಗುವಂತೆ ವೈವಿಧ್ಯಮಯ ಸಾಲ ಯೋಜನೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಇತ್ತೀಚಿನ 
ವರ್ಷಗಳಲ್ಲಿ "ನಬಾರ್ಡ್‌' (ನ್ಯಾಷನಲ್‌ ಬ್ಯಾಂಕ್‌ ಫಾರ್‌ ಅಗ್ರಿಕಲ್ಚರಲ್‌ ಅಂಡ್‌ ರೂರಲ್‌ ಡೆವಲಪ್‌ಮೆಂಟ್‌) ಮತ್ತು ಭಾರತೀಯ 
ರಿಸರ್ವಬ್ಯಾಂಕ್‌ ಮಾರ್ಗದರ್ಶನದಂತೆ ಪ್ರಾಥಮಿಕ ಪತ್ತಿನ ಸಂಘಗಳಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಒದಗಿಸುವುದರಿಂದ ಉಂಟಾಗುವ 
ನಷ್ಟವನ್ನು ಭರಿಸಲು ವ್ಯಕ್ತಿ ಸದಸ್ಯರಿಗೆ ಮತ್ತು ನಬಾರ್ಡ್‌ನಿಂದ ಆಯ್ಕೆ ಮಾಡಲ್ಪಟ್ಟ ಸಣ್ಣ ಕೈಗಾರಿಕೆಗಳಿಗೆ ಸಾಲ ಮುಂಗಡಗಳನ್ನು 
ನೀಡಲಾಗುತ್ತಿದೆ. ಪ್ರಾರಂಭದಲ್ಲಿ (1916-17) ರೂ. 48,000, ಪಾಲು ಬಂಡವಾಳ, ರೂ. 50,000 ಠೇವಣಿಗಳನ್ನು ಹೊಂದಿದ್ದ 
ಈ ಸಂಸ್ಥೆ ಕಳೆದ ಸುಮಾರು 8 ದಶಕಗಳಲ್ಲಿ ಸಹಕಾರಿ ವಕ್ಷವಾಗಿ ಬೆಳೆದಿದೆ. ಅಭಿವೃದ್ಧಿ ಪಥದಲ್ಲಿಯ ಅನೇಕ ಅಡೆತಡೆಗಳನ್ನು 
ಸಮರ್ಥವಾಗಿ ಎದುರಿಸಿ ಮುನ್ನಡೆದಿದೆ. ಪ್ರಾರಂಭದ ವರ್ಷದಲ್ಲಿ ಈ ಸಂಸ್ಥೆ 41 ವ್ಯಕ್ತಿ ಸದಸ್ಯರು ಮತ್ತು 11 ಸಹಕಾರಿ ಸಂಸ್ಥೆಗಳನ್ನು 
ಸದಸ್ಯರನ್ನಾಗಿ ಹೊಂದಿತ್ತು. 1993 ಮಾರ್ಚ್‌ ಕೊನೆಯಲ್ಲಿ ಬ್ಯಾಂಕಿನ ಸದಸ್ಯತ್ವವು ಸರ್ಕಾರವೂ ಸೇರಿದಂತೆ 8,325; ಇದರಲ್ಲಿ 
1,432 ಸಹಕಾರಿ ಸಂಸ್ಥೆಗಳು ಮತ್ತು 6,887 ವ್ಯಕ್ತಿ ಸದಸ್ಯರನ್ನು ಹೊಂದಿರುವುದು. ಸಂದಾಯವಾದ ಒಟ್ಟು ಪಾಲು ಬಂಡವಾಳ 
ರೂ. 648.66 ಲಕ್ಷಧಲ್ಲಿ ರಾಜ್ಯ ಸರ್ಕಾರದ ಪಾಲು ರೂ. 95 ಲಕ್ಷ; ಉಳಿದಂತೆ ಸಹಕಾರಿ ಸಂಘಗಳು ರೂ. 546.71 ಲಕ್ಷ 
ಮತ್ತು ವೈಯಕ್ತಿಕ ಸದಸ್ಯರು ರೂ. 6.89 ಲಕ್ಷ, ಬ್ಯಾಂಕಿನ ದುಡಿಯುವ ಬಂಡವಾಳ ರೂ. 10,651 ಲಕ್ಷ, ಇಂದು ಬ್ಯಾಂಕು 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 415 


ಜಿಲ್ಲೆಯಾದ್ಯಂತ 84 ಶಾಖೆಗಳನ್ನು ಹೊಂದಿದೆ. ಈ ಸಂಸ್ಥೆಯ ಮೊದಲ ಎರಡು ಶಾಖೆಗಳನ್ನು ಆಗಸ್ಟ್‌ 1920 ರಲ್ಲಿ ಗದಗ ಮತ್ತು 
ಹಾವೇರಿಯಲ್ಲಿಯೂ, ಮೂರನೇಯ ಶಾಖೆಯನ್ನು 1924 ರಲ್ಲಿ ಹುಬ್ಬಳ್ಳಿಯಲ್ಲಿಯೂ ಪ್ರಾರಂಭಿಸಲಾಯಿತು. 


1993 ಜೂನ್‌ ಕೊನೆಯಲ್ಲಿ ಬ್ಯಾಂಕು ಹೊಂದಿದ್ದ ವಿವಿಧ ಠೇವಣಿಗಳ ಮೊತ್ತ ರೂ. 6,915.23 ಲಕ್ಷ ಆಗಿದ್ದರೆ ಅದರ 
ಹಿಂದಿನ ಮೂರು ವರ್ಷಗಳಲ್ಲಿ ಅನುಕ್ರಮವಾಗಿ ಬ್ಯಾಂಕು ಹೊಂದಿದ್ದ ಠೇವಣಿಗಳ ಮೊತ್ತ ರೂ. 6,150.09ಲಕ್ಷ್ಯ ರೂ. 5,841.69 
ಲಕ್ಷ ಮತ್ತು ರೂ. 4,864.61 ಲಕ್ಷ ಎಂದು ವರದಿಯಾಗಿದೆ. 1993ರ ಮಾರ್ಚ್‌ ಕೊನೆಯಲ್ಲಿ ಇದ್ದಂತೆ ಈ ಸಂಸ್ಥೆಯು ಕೇಂದ್ರೀಯ 
ಹಣಕಾಸು ಸಂಸ್ಥೆಗಳಿಂದ ಪಡೆದ ಹಣ ರೂ. 2,230.58 ಲಕ್ಷ; ಇದರಲ್ಲಿ ರೂ. 1,248.46 ಲಕ್ಷ ಅಲ್ಪಾವಧಿ ಬೆಳ ಸಾಲವಾಗಿತ್ತು. 


1992-93 ರಲ್ಲಿ ಬ್ಯಾಂಕು ನೀಡಿದ್ದ ಅಲ್ಪಾವಧಿ ಬೆಳೆ ಸಾಲದ ಮೊತ್ತ ರೂ. 2,215.92 ಲಕ್ಷ ಆಗಿತ್ತು. ಸಾಲ ಪಡೆದ 
ವ್ಯವಸಾಯ ಕುಟುಂಬಗಳ ಸಂಖ್ಯೆ 54,965. ಆ ಪೈಕಿ 9,412 ಚಿಕ್ಕ ಮತ್ತು ಸೀಮಾಂತ ರೈತರ ಕುಟುಂಬಗಳು ಪಡೆದ ಸಾಲದ 
ಮೊತ್ತ ರೂ. 372.71 ಲಕ್ಷ ಆಗಿದ್ದರೆ, 213 ಪ.ಜಾತಿ ಪ.ಪಂಗಡದ ಕುಟುಂಬಗಳು ಪಡೆದ ಸಾಲದ ಮೊತ್ತ ರೂ. 7.34 ಲಕ್ಷ, 
ರೈತರ ಆದಾಯವನ್ನು ವೃದ್ಧಿಪಡಿಸಲು ಸಹಾಯಕವಾಗುವಂತೆ ಮೇಲಿನ ಅವಧಿಯಲ್ಲಿ 202 ಸದಸ್ಯರಿಗೆ ರೂ. 30.38 ಲಕ್ಷ ಚಿಕ್ಕ 
ನೀರಾವರಿ ಮತ್ತು ಹೈನಾಭಿವೃದ್ಧಿಗೆ ಸಾಲಸೌಲಭ್ಯವನ್ನು ಒದಗಿಸಲಾಯಿತು. 


ನೇರವಾದ ವ್ಯವಸಾಯ ಸಾಲವಲ್ಲದೇ ವ್ಯವಸಾಯ ಆಧಾರಿತ ಸಂಸ್ಕರಣಾ ಘಟಕಗಳಾದ ಸಹಕಾರಿ ನೂಲಿನ ಗಿರಣಿಗಳು, ಸಕ್ಕರೆ 
ಕಾರ್ಪಾನೆಗಳು, ಎಣ್ಣೆ ಗಿರಣಿಗಳಿಗೆ ದುಡಿಯುವ ಬಂಡವಾಳವನ್ನು ತಾಲೂಕಾ ಸಹಕಾರಿ ಮಾರಾಟ ಸಂಸ್ಥೆಗಳಿಗೆ, ಪತ್ತು-ಮಾರಾಟ 
ಜೋಡಣೆ, ನಗದುದ್ದರಿ (ಕ್ಕಾಷಕ್ರೆಡಿಟ್‌) ಮತ್ತು ಇತರೇ ಅವಧಿಯ ಸಾಲಗಳನ್ನು ನೀಡಲಾಗುತ್ತಿದೆ. ಬ್ಯಾಂಕಿನ ಸಾಲ ವಸೂಲಾತಿ. 
ಪ್ರಮಾಣ 1991-93 ರ ಅವಧಿಯಲ್ಲಿ ಸರಾಸರಿ ಶೇ. 43 ಎಂದು ವರದಿಯಾಗಿದೆ .ಮತ್ತು 1993 ರ ಮಾರ್ಚ್‌ ಕೊನೆಯಲ್ಲಿ 
ಇದ್ದಂತೆ ಈ ಸಂಸ್ಥೆಗೆ ಕೇವಲ ಪ್ರಾಥಮಿಕ ಹಂತದ ಪತ್ತಿನ ಸಂಘಗಳಿಂದ ಬರಬೇಕಾದ ಬಾಕಿ ರೂ. 1,114.98 ಲಕ್ಷ ಎಂದು ' 
ವರದಿಯಾಗಿದೆ. 1986 ರಿಂದ ಸದರಿ. ಮಧ್ಯವರ್ತಿ ಬ್ಯಾಂಕನ್ನು ಸರ್ಕಾರ ದುರ್ಬಲ ಬ್ಯಾಂಕು ಎಂದು ಸಾರಿದ್ದು ಅದನ್ನು 
ಪುನರುಜ್ಜೀವನಗೊಳಿಸಲು ಸೂಕ್ತ ಕಾರ್ಯಕ್ರಮಗಳನ್ನು ಕ್ರಿಯಾ ಯೋಜನೆಗಳನ್ನು ರೂಪಿಸಿ ಜಾರಿಯಲ್ಲಿ ತರಲಾಗುತ್ತಿದೆ. ಈ ಸಂಸ್ಥೆಗೆ 
ಸರ್ಕಾರದಿಂಹ ಪಾಲು ಬಂಡವಾಳ ರೂಪದಲ್ಲಿ ರೂ. 95 ಲಕ್ಷ ದೊರೆತಿರುವುದಲ್ಲದೇ ಮುಳುಗುವ ಸಾಲ ನಿಧಿಗಾಗಿ ರೂ. 3.07 
ಲಕ್ಷ ವಂತಿಗೆಯೂ ದೊರೆತಿರುತ್ತದೆ. "ನಬಾರ್ಡ' ಸಂಸ್ಥೆಯಿಂದ ಪಡೆಯಲಾಗುವ ಅಲ್ಪಾವಧಿ ಅವಧಿಗೆ ರಾಜ್ಯ ಸರ್ಕಾರ ಪ್ರತೀ ವರ್ಷ 
ಭದ್ರತೆಯನ್ನು (ಗ್ಯಾರಂಟಿಯನ್ನು) ಒದಗಿಸುತ್ತಿದೆ. 1988-89 ರಿಂದ 1992-93 ರ ಐದು ವರ್ಷದ ಅವಧಿಯಲ್ಲಿ 1990-91 ನೇ 
ವರ್ಷವನ್ನು ಹೊರತುಪಡಿಸಿ ಸಂಸ್ಥೆಯು ಹಲವಾರು ಕಾರಣಗಳಿಂದ ನಷ್ಟದಲ್ಲಿ ಮುಂದುವರೆಯುತ್ತಿದ್ದು ಒಟ್ಟಾರೆ ನಷ್ಟವನ್ನು ಕಡಿಮೆ 
ಮಾಡಲು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 1989-90ರಲ್ಲಿ ಇದ್ದ ರೂ. 366.93 ಲಕ್ಷ ನಷ್ಟವನ್ನು 1992-93ರಲ್ಲಿ ರೂ. 206.04 
ಲಕ್ಷಕ್ಕೆ. ಕಡಿಮೆ ಮಾಡಲಾಗಿದೆ. 1993 ರ ಮಾರ್ಚ್‌ ಕೊನೆಯಲ್ಲಿ ಇದ್ದಂತೆ ಸಂಸ್ಥೆಯ ಒಟ್ಟು ಆಸ್ತಿಯ ಮೌಲ್ಯ ರೂ. 10,650.89 
ಲಕ್ಷ; ಹೊಣೆಗಾರಿಕೆ ಸ್ವಂತ ಬಂಡವಾಳ ಹೊರತುಪಡಿಸಿ ರೂ. 9,826.70 ಲಕ್ಷ, ಸದ್ಯದ ಬ್ಯಾಂಕಿನ ಪ್ರಧಾನ ಕಛೇರಿಯ ಕಟ್ಟಡವನ್ನು 
1956 ರಲ್ಲಿ ಸುವರ್ಣಮಹೋತ್ಸವ ಸಮಯದಲ್ಲಿ ಉದ್ಭಾಟಿಸಲಾಯಿತು. 1976 ರಲ್ಲಿ ಈ ಸಂಸ್ಥೆಯು ವಜ್ರಮಹೋತ್ಸವವನ್ನು 
ಆಚರಿಸಿತು. ಬ್ಯಾಂಕಿನ ಮಂಜೂರಾದ ಸಿಬ್ಬಂದಿಯ ಸಂಖ್ಯೆ 695; ಸದ್ಯ ಕಾರ್ಯ ನಿರ್ವಹಿಸುತ್ತಿರುವವರ ಸಂಖ್ಯೆ 501 ಎಂದು 


ವರದಿಯಾಗಿದೆ. 
ಪ್ರಾರಂಭದಿಂದ ಇಂದಿನವರೆಗೆ ಬ್ಯಾಂಕು ನಡೆದು ಬಂದ ದಾರಿಯ ಪ್ರಗತಿಯ ಚಿತ್ರಣವನ್ನು ಮುಂದಿನ ತಖ್ತೆಯಲ್ಲಿ ನೀಡಲಾಗಿದೆ. 
(ಕೋಷ್ಟಕ 6.9 ಮುಂದಿನ ಪುಟದಲ್ಲಿ) 
ದೊಡ್ಡ ಪ್ರಮಾಣದ ಸಹಕಾರಿ ಸಂಘ, ಕಣಗಿನಹಾಳ: ಭಾರತದಲ್ಲಿ ಪ್ರಥಮ ಸಹಕಾರಿ ಕಾನೂನು 1904 ರಲ್ಲಿ ಕಗ್ಗ 
ಬಂದ ನಂತರ ಅಂದಿನ ಮುಂಬಯಿ ಪ್ರಾಂತ್ಯದಲ್ಲಿ ಪ್ರಪ್ರಥಮವಾಗಿ ನೋಂದಾಯಿಸಲ್ಪಟ್ಟ ವ್ಯವಸಾಯ ಪತ್ತಿನ ಸಹಕಾರಿ ಸಂಘಗಳಲ್ಲಿ 
ಕಣಗಿನಹಾಳದ ಸಂಘವು ಮೊದಲನೆಯದು (8.5.1905). ಇದು ಭಾರತದಲ್ಲಿಯ ಇಂಥ ಸಂಘಗಳಲ್ಲಿ ಮೊದಲನೆಯದೆಂದು 


ಜಿಲ್ಲೆ 


410 


89108 ಕ €6199£ 4 ಡ್ಯ 4 | ಆಜು (11 
೫೮1911 ತ 86'೭(1 ಹೆ 20'£೭ 0೭61 £₹೭£ ೪೭1 200 ನಂ Af: (01 
6೭೭ ೭೭12 £89£ಓ££೭ ೭112 091861 98'9£ 98's 08'0 10°0 Br ಇ೩ಐಣ (6 
೨1692 06'82£ 1(೫(2೭ 1(0(1 68001 69101 00'S 91% ಕ (ಜಾ ಸಾಲಾ ಧೋ ಆದ) ಉಳ (8 
OT ILE" 007990" 9209 8628 66'20& ೫6 ೭991 1801 ಷ್ಟ ೪೮% ೧೮: Re ಬಟ್‌ "(( 
61:(91'9 £9910"6 19616% 999609 00'8£0'? 29£96 $1'691 6('61 691 ೪೮೧ ೧೮: Reg pastor (9 
6(:06901 69691"8 ೪0'€£8"ಓ £('000'8 ೭01626 818೯"! ೫619 ಊಟ 9! ಮಯ ಮುಖಮ್‌ (6 
(1'160% 600919 6911085 191998% 99801'£ 50°08 £0'0£T 8€1ಓ 080 ಧಾವಿ ಶಾಸ (೪ 
6968 9699 11'99 ೭೭99 62109 9೭'ಓ£ 9616 ೫0೭ ತ ಈಟಿ ೧೭೬ (£ 
8698 8985 ೫೭85 WAS 88'0p 80'1€ (4.41 €9'1 ೫ ous ಹಜಜ (2 
1೭8079 ' ೯8209 (19 91'£19 (980£ L0's6 80192 SL'S 880 ಡೀವಂಗ 

cee Doone (1 

€661£ ೭6£1£ 
€6-2661 2೭6-1661 16-0661 06-6861 $81861 $(7(61 890961 8£-(£61 LI-9161 ಖರ 
(ರೂ “ಆನ 


(ಅಂ ಎಡಿಐಣ ಸಫಾ ೧೮ಎ) 


@r coy Nad "wg ಐಲಂಟದಿ :( 19 ೫೮॥ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 417 


ಹೇಳಲಾಗುವುದು. ಈ ಸಂಘದ ಸಂಸ್ಥಾಪಕರು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ (1843-1933) ಎಂಬ ಹಿಂದುಳಿದ 
(ಕುರುಬ) ಸಮಾಜಕ್ಕೆ" ಸೇರಿದ ದೊಡ್ಡ ಜಮೀನುದಾರರು. ಇದೇ ಸಮಯದಲ್ಲಿ ಸಿದ್ದಗಗೌಡರ ಪ್ರಯತ್ನದ ಫಲವಾಗಿ ಕಣಗಿನಹಾಳ 
ರೈಲು ನಿಲ್ದಾಣದ ಶಂಕು ಸ್ಥಾಪನೆಯನ್ನು ಮತ್ತು ಊರಲ್ಲಿ ಕುಡಿಯುವ ನೀರಿನ ಬಾವಿಯನ್ನು ತೋಡುವ ಕಾರ್ಯಕ್ರಮವನ್ನು 
ಜಿಲ್ಲಾಧಿಕಾರಿ ಮೆಕ್ಕಾನಿಯಲ್‌ ಉದ್ಭಾಟಿಸಿದರು ಎಂದು ತಿಳಿದು ಬರುವುದು. ಪ್ರಾರಂಭದ ದಿನಗಳಲ್ಲಿಯೇ ಈ ಸಂಘವು ಹಲವಾರು 
ಮಹಿಳೆಯರನ್ನು ಸದಸ್ಯರನ್ನಾಗಿ ಹೊಂದಿತ್ತು. ಸದಸ್ಯರ ಹೊಣೆಗಾರಿಕೆ ಅಪರಿಮಿತವಾಗಿದ್ದರಿಂದ ಮಹಿಳಾ ಸದಸ್ಯರ ಎರಡೂ ಕಡೆಯ 
ಹೆಸರು (ತವರು ಮನೆ ಮತ್ತು ಗಂಡನ ಮನೆ)ಗಳನ್ನು ಸಂಘದ ಸದಸ್ಯರ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. 1958ರಲ್ಲಿ ಈ ಸಂಘವನ್ನು 
ದೊಡ್ಡ ಪ್ರಮಾಣದ ಪ್ರಾಥಮಿಕ ಪತ್ತಿನ ಸಂಘ ಎಂದು ಪುನರ್‌ ನಾಮಕರಣ ಮಾಡಲಾಯಿತು. 


ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌, ಕುಂದಗೋಳ: ತಾಲೂಕಿನ ರೈತರ ದೀರ್ಫಾವದಿಯ ಸಾಲಗಳ ಅವಶ್ಯಕತೆಗಳನ್ನು 
ಪೂರೈಸಲು 1962 ರಲ್ಲಿ ಪ್ರಾರಂಭವಾದ ಈ ಸಹಕಾರಿ ಸಂಸ್ಥೆ 1983 ರಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೂ ಪೂರಕವಾಗುವಂತೆ 
ಕೃಷಿಯೇತರ ಚಟುವಟಿಕೆಗಳಿಗೂ ಸಾಲ ನೀಡಲು ಸಹಾಯಕವಾಗುವಂತೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ 
ಬ್ಯಾಂಕೆಂದು ಹೆಸರು ಬದಲಾಯಿಸಿತು. ಈ ಬ್ಯಾಂಕಿನಿಂದ ಸದಸ್ಯ ರೈತರಿಗೆ ಅವರ ಜಮೀನಿನ ಆಧಾರದ ಮೇಲೆ, ಮಧ್ಯಮಾವಧಿ 
ಮತ್ತು ದೀರ್ಫಾವಧಿ ಸಾಲಗಳನ್ನು ರಾಜ್ಯಮಟ್ಟದ ಬ್ಯಾಂಕಿನಿಂದ ತಾಲೂಕಿನ ಶಾಖೆಗಳ ಮೂಲಕ ನೀಡಲಾಗುವುದು. ಪ್ರಾರಂಭದ 
ವರ್ಷಗಳಲ್ಲಿ ಸಾಂಪ್ರದಾಯಿಕ ಸಾಲಗಳನ್ನು ನೀಡುತ್ತಿದ್ದು ಮುಂದಿನ ದಶಕಗಳಲ್ಲಿ ಈ ಬ್ಯಾಂಕು ನೀಡುವ ಸಾಲಗಳಲ್ಲಿ ವೈವಿಧ್ಯತೆ 
ಉಂಟಾಗಿ ವ್ಯವಸಾಯದಲ್ಲಿ ಯಾಂತ್ರೀಕರಣದ ಅಳವಡಿಕೆ, ನೀರಾವರಿ ಬಾವಿ, ಪಂಪ್‌ಸೆಟ್ಟು, ಯಂತ್ರಚಾಲಿತ ರೆಂಟೆ ಇವುಗಳ 
ಅಳವಡಿಕೆ, ಹನಿ ಮತ್ತು ತುಂತುರ ನೀರಾವರಿ ಹಾಗೂ ಟ್ರ್ಯಾಕ್ಟರ್‌ ಖರೀದಿ ಮುಂತಾದವುಗಳಿಗೆ ಸಾಲ ನೀಡುವುದಲ್ಲದೇ ವಿಶೇಷ 
ಯೋಜನೆಯ ಅನ್ವಯ ದ್ರಾಕ್ಷಿ ಮತ್ತು ತೆಂಗು ಬೆಳೆಯುವುದು, ರೇಷ್ಮೆ ಬೇಸಾಯ, ಪಶುಪಾಲನೆ, ಹೈನೋದ್ಯಮ, ಜೇನುಸಾಕಣೆ, 
ತೋಟಗಾರಿಕೆ ಮುಂತಾದವಲ್ಲದೇ ಅನೇಕ ವ್ಯವಸಾಯೇತರ ಉದ್ದೇಶಗಳಿಗೆ ಅಂದರೆ ಗೃಹನಿರ್ಮಾಣ, ಗ್ರಾಮೀಣ ಕೈಗಾರಿಕೆಗಳು, 
ಕೈಕಸಬುಗಳು ಆದ್ಯತಾ ವಲಯದ ಸಾಲ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಅನ್ವಯ ಅಳವಡಿಸಲಾದ ಇತರೇ 
ಯೋಜನೆಗಳಿಗೆ ನೆರವು ಒದಗಿಸಲಾಗುತ್ತಿದೆ. ಭೂ ನ್ಯಾಯ ಮಂಡಳಿಗಳ ತೀರ್ಮಾನದ ಅನ್ವಯ ಜಮೀನಿನ ಒಡೆತನ 
ಹೊಂದಲಿರುವವರಿಗೆ ಕಂತು ಹಣ ತುಂಬಲು ಸಹಾಯ ಒದಗಿಸುವವು. 


1972-82 ರ ದಶಕದ ಅವಧಿಯಲ್ಲಿ ಸದಸ್ಯರ ಸಂಖ್ಯೆ 3,610, ಹಿಂದಿನ ದಶಕದಲ್ಲಿ ಸದಸ್ಕರ ಸಂಖ್ಯೆ 998 ಎಂದು 
ತಿಳಿದುಬರುವುದು. 1993 ಮಾರ್ಚ್‌ ಕೊನೆಯಲ್ಲಿ ಬ್ಯಾಂಕಿನ ಸದಸ್ಯರ ಸಂಖ್ಯೆ (ಅ' ವರ್ಗ) 5,569 ಆಗಿತ್ತು ಪಾಲು ಬಂಡವಾಳ 
ರೂ. 14.12 ಲಕ್ಷ್ಮ ಇದರಲ್ಲಿ ರೂ. 13.61 ಲಕ್ಷ ಸದಸ್ಕರ ಪಾಲಾಗಿದ್ದರೆ ರಾಜ್ಯ ಸರ್ಕಾರ ಪಾಲು ರೂ. 50,000. 1972-73 
ರಿಂದ 1981-82 ರವರೆಗೆ ನೀಡಿದ ಸಾಲ ರೂ. 73.79 ಲಕ್ಷ; ಇತ್ತೀಚಿನ ದಶಕದಲ್ಲಿ ಅಂದರೆ 1982-83 ರಂದ 1992-93 
ಅವಧಿಯಲ್ಲಿ ನೀಡಿದ ಸಾಲದ ಮೊತ್ತ ರೂ. 267.28 ಲಕ್ಷ ಮೂರನೇಯ ದಶಕದ ಕೊನೆಯ ಐದು ವರ್ಷಗಳಲ್ಲಿ (1988-89 
ರಿಂದ 1992-93) ಹಂಚಿದ ಸಾಲ ರೂ. 155.03 ಲಕ್ಷ, 1990-91 ರಲ್ಲಿ ಅನಾವೃಷ್ಟಿಯಿಂದಾಗಿ ಸಾಲ ವಸೂಲಾತಿಯ ಪ್ರಮಾಣ 
ಶೇ. 47.23 ಇದ್ದರೆ, ಮುಂದಿನ ವರ್ಷ ಒಳ್ಳೆಯ ಬೆಳೆ, ಸಿಬ್ಬಂದಿಯ ಪರಿಶ್ರಮ ಹಾಗೂ ಸಾಲ ಮರುಪಾವತಿಯ ಮೇಲೆ ಸರ್ಕಾರ 
ಘೋಷಿಸಿದ ಶೇ. 5 ರ ಕೃಷಿ ಪ್ರೋತ್ಸಾಹಧನ ಯೋಜನೆ ಇವುಗಳಿಂದ ಸಾಲ ವಸೂಲಾತಿಯ ಪ್ರಮಾಣ ಶೇ. 75.20 ಆಗಿತ್ತು. 
ಅದರ ಮುಂದಿನ ವರ್ಷ (92-93) ಚಂಡಮಾರುತದಿಂದ ಉಂಟಾದ ಬೆಳೆ ನಷ್ಟದಿಂದ ವಸೂಲಾತಿ ಪ್ರಮಾಣ ಶೇ. 63.10ಕ್ಕೆ 
ಇಳಿಯಿತು. ಇತ್ತೀಚಿನ ಎರಡು ವರ್ಷಗಳಲ್ಲಿ 92-93 ಮತ್ತು 91-92 ಸಂಘವು ಅನುಕ್ರಮವಾಗಿ ರೂ. ಲ ps 
ಲಾಭಗಳಿಸಿದ್ದರೆ ಅದರ ಹಿಂದಿನ ವರ್ಷ ಅನುಭವಿಸಿದ ಹಾನಿಯ ಪ್ರಮಾಣ ರೂ. 5.34 ಲಕ್ಷ, 1991-92 ಲೆಕ್ಕ ಚ್‌ 
ವರದಿಯ ಪ್ರಕಾರ ಸಂಸ್ಥೆಯ ಒಟ್ಟು ಆಸ್ತಿ ರೂ. 160.02 ಲಕ್ಷ ಇದ್ದರೆ ಹೊಣೆಗಾರಿಕೆ pe ನ ನ 
ಹೊಣೆಗಾರಿಕೆಗೆ ಕೂಡಿಬಿದ್ದ ಹಾನಿ ರೂ. 7.12 ಲಕ್ಷ ಎಂದು ವರದಿ ತಿಳಿಸುವುದು. ಇತ್ತೀಚಿನ fo ೨. 
1962-63 ರಿಂದ 1992-93 ರವರೆಗೆ ನೀಡಿದ ಸಾಲದ ಮೊತ್ತ ಈ ಕೆಳ ಭಕತಾ ಮಹತಿ ಸಷ a 
ಸಾಲದ ಮೊತ್ತವನ್ನು ಲಕ್ಷ ರೂಗಳಲ್ಲಿ ಸೂಚಿಸಲಾಗಿದೆ: ಹಳೆ ಸಾಲ ತೀರುವಳಿ (1.42); ಜಮೀನು ಸ್ತಿ ಮತ್ತು 


418 ಧಾರವಾಡ ಜಿಲ್ಲೆ 


ಕೊಟ್ಟಿಗೆ (67.02); ಬಾವಿ ಹಾಗೂ ಕೊಳವೆ ಬಾವಿ (17.85); ಹಳೇ ಬಾವಿ ಆಳ ಹೆಚ್ಚಿಸಲು (1.18); ಪಂಪ್‌ಸೆಟ್‌!ಡೀಜಲ್‌ 
ಇಂಜಿನ್‌!ಸಬ್‌ಮರ್ಸಿಬಲ್‌ ಸೆಟ್‌ (14.58), ಸಣ್ಣ ನೀರಾವರಿ (1.51), ಭೂ ಮಾಲೀಕತ್ವದ ಹಕ್ಕು ಪಡೆಯಲು (17.87); 
ಟ್ರ್ಯಾಕ್ಟರ್‌ ಸಾಲ (197.57); ಎತ್ತು ಮತ್ತು ಚಕ್ಕಡಿ (26. 40); ಕುರಿ ಸಾಕಣೆ (2.69); ಹೈನಾಭಿವೃದ್ಧಿ (4.96), ಗೋಬರ್‌ ಅನಿಲ 
ಯಂತ್ರ (1.46); ತೆಂಗು ಅಭಿವೃದ್ಧಿ (0.61); ಅರಣ್ಯ ಅಭಿವೃದ್ಧಿ (1.20); ಕೃಷಿಯೇತರ ಚಟುವಟಿಕೆಗಳು (5.41); Ne 

ಸಣ್ಣ ಸಾರಿಗೆ ವಾಹನ (4.00); ಗ್ರಾಮೀಣ ಗೃಹ ನಿರ್ಮಾಣ (2.42). | 


ಇತ್ತೀಚಿನ ಹಲವಾರು ವರ್ಷಗಳಲ್ಲಿ ಬ್ಯಾಂಕು ವಿತರಿಸಿದ ಸಾಲದ ಮೊತ್ತ ಈ ಮುಂದೆ ಸೂಚಿಸಿದಂತೆ ಇರುವುದು (ಲಕ್ಷ 
ರೂ.ನಲ್ಲಿ: 1983-84 - 23.68; 1985-86 - 20.11, 1987-88 - 20.82, 1989-90 - 23.04, 1991-92 - 
34.23; 1992-93 - 41.41. | 


ಇತ್ತೀಚಿನ 12 ವರ್ಷಗಳಲ್ಲಿ (1988-89 ಹೊರತುಪಡಿಸಿ) 1992-93 ಧವರೆಗೆ ಜಿಲ್ಲಾಮಟ್ಟದಲ್ಲಿ ಸಾಲ ವಸೂಲಾತಿಯಲ್ಲಿ 


ಈ ಬ್ಯಾಂಕು ಪ್ರಥಮ ಸ್ಥಾನದಲ್ಲಿದೆ. 1991-92 ರಲ್ಲಿ ಸಾಲ ವಸೂಲಾತಿಯಲ್ಲಿ ರಾಜ್ಯದಲ್ಲಿ ಆರನೇಯ ಸ್ಥಾನವನ್ನು ಪಡೆದಿತ್ತು. 
ಅಲ್ಲದೇ *ಸಾಲ ವಿತರಣೆಯಲ್ಲಿ ಶೇ. 100 ರಷ್ಟು ಗುರಿಸಾಧಿಸಲಾಗಿತ್ತು. 


ಸಹಕಾರಿ ನೂಲಿನ ಗಿರಣಿಗಳು 


ಈ ಜಿಲ್ಲೆಯಲ್ಲಿ ಒಟ್ಟು 9 ಸಹಕಾರಿ ನೂಲಿನ ಗಿರಣಿಗಳಿವೆ. ಜಿಲ್ಲೆಯ ಅತ್ಯಂತ ಹಳೆಯ ನೂಲಿನ ಗಿರಣಿಯಾದ ಸದರ್ನ್‌ 
ಮರಾಠಾ ಸ್ಪಿನ್ನಿಂಗ್‌ ಅಂಡ್‌ ವೀವಿಂಗ್‌ ಮಿಲ್‌ (1881) ಮುಂದೆ ಭಾರತ್‌ ಮಿಲ್‌, ನಂತರ ಕರ್ನಾಟಕ ಸಹಕಾರಿ ನೂಲಿನ 
ಗಿರಣಿಯಾಗಿ, ನಂತರ ಮಹಾದೇವ ಟೆಕ್ಸಟೈಲ್‌ ಮಿಲ್‌ ಎನಿಸಿ, ಈಗ ಸರಕಾರದ ಆಡಳಿತದಲ್ಲಿದೆ. ಜಿಲ್ಲೆಯ ಇನ್ನುಳಿದ ಸಹಕಾರಿ 
ನೂಲಿನ ಗಿರಣಿಗಳು ಯಾವುವೆಂದರೆ: ಗದಗ ಕೋ-ಆ.ಟೆಕ್ಸ್‌ಟೈಲ ಮಿಲ್ಸ್‌, ಹುಲಕೋಟಿ (1972), ರೈತರ ಸಹಕಾರಿ ನೂಲಿನ ಗಿರಣಿ, 
ಹುಲಕೋಟಿ (1979), ತುಂಗಭದ್ರಾ ಸಹಕಾರಿ ನೂಲಿನ ಗಿರಣಿ, ರಾಣೆಬೆನ್ನೂರು (6ಮದೋಡ್‌) (1981), ಮತ್ತು ಸೋಮೇಶ್ವರ 
ರೈತರ ಸಹಕಾರಿ ನೂಲಿನ ಗಿರಣಿ ಲಕ್ಷ್ಮೇಶ್ವರ (1981). ಈ ನಾಲ್ಕು ಗಿರಣಿಗಳು ಹಾಲಿ ಉತ್ಪಾದನೆಯಲ್ಲಿ ತೊಡಗಿರುವವು. "ಈಗಾಗಲೇ 
ಸ್ಥಾಪನೆಯಾಗಿ ಉತ್ಪಾದನೆಯನ್ನು ಪ್ರಾರಂಭಿಸಬೇಕಾದ ಗಿರಣಿಗಳು ಎಂದರೆ, ವೆಂಕಟೇಶ್ವರ ಸಹಕಾರಿ ನೂಲಿನ ಗಿರಣಿ, ಅಣ್ಣಿಗೇರಿ 
(1981), ರೈತರ ನೂಲಿನ ಗಿರಣಿ, ರಾಣೆಬೆನ್ನೂರು (1981), ಸಂಜಯ ಸಹಕಾರಿ ನೂಲಿನ ಗಿರಣಿ ಹುಬ್ಬಳ್ಳಿ (1982) ಮತ್ತು 
ರೈತರ ಸಹಕಾರಿ ನೂಲಿನ ಗಿರಣಿ, ಮುಳಗುಂದ.ಈ ಎಲ್ಲಾ ಗಿರಣಿಗಳ ಒಟ್ಟು ಸದಸ್ಯತ್ವ 1993 ಮಾರ್ಚ್‌ ಕೊನೆಯಲ್ಲಿ 16,814, 
ಆಗಿದ್ದರೆ ಅವುಗಳ ವಿವಿಧ ಮೂಲಗಳ ಒಟ್ಟು ಪಾಲು ಬಂಡವಾಳ ರೂ. 4,321.27 ಲಕ್ಷ ಆಗಿತ್ತು. ಆ ಪೈಕಿ ಸರ್ಕಾರದ ಪಾಲು 
ಬಂಡವಾಳ ರೂ. 3,953.08ಲಕ್ಷ ಆಗಿದ್ದರೆ, ಸದಸ್ಯರ ಶೇರುಬಂಡವಾಳ ರೂ. 177.55 ಲಕ್ಷ ಆಗಿತ್ತು. ಈ ಸಂಸ್ಥೆಗಳು ಸರ್ಕಾರದಿಂದ 
ರೂ. 1,184.49 ಲಕ್ಷ ಮತ್ತು ಹಣಕಾಸು ಸಂಸ್ಥೆಗಳಿಂದ ರೂ. 549 89ಲಕ್ಷ ಹಾಗೂ ಇತರೇ ಮೂಲಗಳಿಂದ ರೂ. 2,790.88 
ಲಕ್ಷ ಈ ರೀತಿ ಒಟ್ಟು ರೂ. 4,525.26 ಲಕ್ಷ ಸಾಲಗಳನ್ನು ಪಡೆದಿದ್ದವು. ಈ ಎಲ್ಲಾ ಸಹಕಾರಿ ಸಂಸ್ಥೆಗಳ ದುಡಿಯುವ ಬಂಡವಾಳ 
ರೂ. 10,971.32 ಲಕ್ಷ ಆಗಿತ್ತು. 


ಸಹಕಾರಿ ನೂಲಿನ ಗಿರಣಿ, ಹುಲಕೋಟ: ಗದಗ್ಗ ಮತ್ತು ನೆರೆಯ ತಾಲೂಕುಗಳ ಕಪ್ಪು ರೇವೆ ಮಣ್ಣಿನ ಭೂಮಿಯು ತತ್ತಿ 
ಬೆಳೆಗೆ ಪ್ರಾರಂಭದಿಂದಲೂ ಸುಪ್ರಸಿದ್ಧವಾಗಿದ್ದು ರೈತರಿಗೆ ಅವರು ಬೆಳೆದ ವ್ಯವಸಾಯ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನು ಒದಗಿಸಿ 
ಕೊಡುವಲ್ಲಿ ಸಹಾಯಕವಾಗುವಂತೆ ಹತ್ತಿಯನ್ನು ಸಂಸ್ಕರಿಸಿ (ನೂಲು ತೆಗೆದು) ಮಾರುವುದರಿಂದ ಬೆಳೆಗಾರರಿಗೆ ಉತ್ತಮ ಪ್ರತಿಫಲ 
ದೊರೆಯುವುದಲ್ಲದೇ ಈ ಭಾಗದಲ್ಲಿ ವ್ಯವಸಾಯ ಆಧಾರಿತ ಉದ್ಯೋಗ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಈ ನೂಲಿನ 
ಗಿರಣಿಯನ್ನು ಸಹಕಾರಿ ವಲಯದಲ್ಲಿ 8.7.1973 ರಲ್ಲಿ ನೋಂದಾಯಿಸಲ್ಪಟ್ಟಿತು. ಈ ಸಂಸ್ಥೆಯ ಕಾರ್ಯವ್ಯಾಪ್ತಿಯ ಇಡೀ ಧಾರವಾಡ 
ಜಿಲ್ಲೆಗೆ ಸೀಮಿತವಾಗಿದ್ದು ಈ ಗಿರಣಿಯ ನೂಲಿನ ಕದಿರುಗಳ ಸಾಮರ್ಥ್ಯ (ಪ್ರಾರಂಭದಿಂದಲೂ ಇಂದಿನವರೆಗೆ) 25,000 ಸ್ಟಿಂಡಲ್ಸ್‌ 
ಆಗಿತ್ತು. ಗದಗ, ಅಣ್ಣಿಗೇರಿ, ನವಲಗುಂದ, ಹಿರೇಕೆರೂರು ಹಾಗೂ ಸವದತ್ತಿಯ ಹಿನ್ನಾಡುಗಳಿಂದ ಸಹಕಾರಿ ಮಾರಾಟ ಸಂಸ್ಥೆಗಳಿಂದ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 419 


ಹತ್ತಿಯನ್ನು ಖರೀದಿಸಲಾಗುವುದು. ರೈತ ಸದಸ್ಯರ' ಹತ್ತಿಯನ್ನು ನೂಲನ್ನಾಗಿ ಪರಿವರ್ತಿಸಿ ರೈತರ ಪರವಾಗಿ ಮಾರಾಟ ಮಾಡಿ ಬಂದ 
ಲಾಭವನ್ನು ರೈತರಿಗೆ ನೀಡುವ "ಜಾಬವರ್ಕ' ಮಾದರಿಯ ಯೋಜನೆಯೊಂದನ್ನು ಈ ಸಂಸ್ಥೆ ಆರಂಭಿಸಿ ಮುಂದುವರೆಸಿಕೊಂಡು 
ಹೋಗುತ್ತಿದೆ. ಈ ಯೋಜನೆಯ ಅಡಿ ಸಂಸ್ಥೆಗೆ ಹತ್ತಿ ನೀಡುವ ಸದಸ್ಯ ರೈತರಿಗೆ ಪ್ರತಿ ಕ್ವಿಂಟಾಲ್‌ಗೆ ರೂ. ಒಂದುನೂರರಷ್ಟು ಹೆಚ್ಚಿನ 
ಲಾಭ ಇದೆ, ಎಂದು ತಿಳಿದು ಬರುವದು. ಒಬ್ಬ ರೈತ ಶೇರುದಾರರು ಪ್ರತಿ ಶೇರಿಗೆ ಒಂದು ಕ್ವಿಂಟಾಲ ಹತ್ತಿಯನ್ನು ಸಂಘಕ್ಕೆ ಮಾರಾಟ 
ಮಾಡಬಹುದು. (ಓಂದು ಶೇರಿನ ಮುಖಬೆಲೆ ಒಂದು ನೂರು ರೂಪಾಯಿ). ಸಂಸ್ಥೆಗೆ ಹತ್ತಿಯನ್ನು ಪೂರೈಸುವ ಸದಸ್ಯರಿಗೆ ಸ್ಥಳೀಯ 
ಗದಗ ಕಾಟನ್‌ ಸೇಲ್‌ ಸಂಘದ ಮೂಲಕ ಉತ್ತಮಗುಣ ಮಟ್ಟದ ಬೀಜ ಮತ್ತು ರಿಯಾಯತಿ ದರದಲ್ಲಿ ರಸಗೊಬ್ಬರಗಳನ್ನು 
ಒದಗಿಸಲಾಗುವುದು. 


ಇಂದು (1994) ಸಂಸ್ಥೆಯಲ್ಲಿ ದುಡಿಯುವ ಎಲ್ಲಾ ವಿಧದ ಕಾರ್ಮಿಕರ ಒಟ್ಟು ಸಂಖ್ಯೆ 1,200. ನೋಂದಾಯಿಸಲ್ಪಟ್ಟ ಕೇವಲ 
ಒಂಬತ್ತು ತಿಂಗಳ ಅವಧಿಯಲ್ಲಿ ಉತ್ಪಾದನೆಯನ್ನು ಪ್ರಾರಂಭಿಸಿದೆ. ಈ ನೂಲಿನ ಗಿರಣಿಯು ಪ್ರಾರಂಭದ ವರ್ಷ 1973-74 ರಲ್ಲಿ 
2,397 ಸದಸ್ಯರನ್ನು ಒಳಗೊಂಡು ರೂ. 120 ಲಕ್ಷ ಪಾಲು ಬಂಡವಾಳವನ್ನು ಹೊಂದಿತ್ತು. ಸದಸ್ಯರ ಸಂಖ್ಯೆಯಲ್ಲಿ 2,395, "ಅ 
ವರ್ಗ' (ವ್ಯಕ್ತಿಗಳು ಮತ್ತು ಸಹಕಾರಿ ಸಂಸ್ಥೆಗಳು), “ಕ ವರ್ಗ' ರಾಜ್ಯ ಸರ್ಕಾರ ಮತ್ತು "ಬ ವರ್ಗ' ಸರ್ಕಾರದ ಒಂದು ಉದ್ಯಮವಾದ 
ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್‌ ಕಾರ್ಪೊರೇಷನ್‌ ಇವುಗಳು ಅನುಕ್ರಮವಾಗಿ ರೂ. 25 ಲಕ್ಷ ರೂ. 80 ಲಕ್ಷ್ಯ ಮತ್ತು ರೂ. 15 
ಲಕ್ಷದ ಪಾಲು ಬಂಡವಾಳವನ್ನು ಹೊಂದಿದ್ದವು. ಮುಂದಿನ ದಶಕದಲ್ಲಿ (1983-84) ಸದಸ್ಯತ್ವದ ಸಂಖ್ಯೆ 2,526 ಕ್ಕೆ ಹೆಚ್ಚಳಗೊಂಡು 
ಷೇರು ಬಂಡವಾಳ ರೂ. 91.18 ಲಕ್ಷ ಇತ್ತು. ಇತ್ತೀಚಿನ ವರ್ಷದಲ್ಲಿ (1993-94) ಸಂಘದ ಸದಸ್ಯತ್ವ ಏಳು ಜನ ಮಿಲ್ಲಿನ 
ನೌಕರರನ್ನು ಒಳಗೊಂಡಂತೆ 2,430 ಇದ್ದು ಅದರಲ್ಲಿ 2,421 "ಅ' ವರ್ಗದ ಸದಸ್ಯರು ಇದ್ದರು. ಸಂಸ್ಥೆಯ ಒಟ್ಟು ಷೇರು 
ಬಂಡವಾಳದಲ್ಲಿ (ರೂ. 204 ಲಕ್ಷ) ರೂ. 58.98 ಲಕ್ಷ "ಅ' ವರ್ಗದಿಂದ, ರೂ. 15 ಲಕ್ಷ ಆಗ್ರೋ ಸಂಸ್ಥೆ ಮತ್ತು ರೂ. 130.18 
ಲಕ್ಷ ಕರ್ನಾಟಕ ಸರ್ಕಾರದ ಭಾಗಿತ್ವ ಇರುವುದು. ಗಿರಣಿಯ ಕಾರ್ಯದಕ್ಷತೆಯನ್ನು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ 
1991-92 ರಲ್ಲಿ ರೂ. 429 ಲಕ್ಷ ವೆಚ್ಚದಿಂದ ಆಧುನೀಕರಣಗೊಳಿಸಲಾಯಿತು. ಈ ಪೈಕಿ 193 ಲಕ್ಷ ರೂ. ಸ್ವಂತ ಬಂಡವಾಳ, 
ಉಳಿದಂತೆ ರೂ. 236 ಲಕ್ಷವನ್ನು ವಿವಿಧ ಸಂಸ್ಥೆಗಳಿಂದ ಸಾಲ ಪಡೆಯಲಾಗಿತ್ತು. ಗಿರಣಿಯು 10, 14, 20, 37, 40, 60 ಹಾಗೂ 
80 ಮುಂತಾದ ವಿವಿಧ ಬಹು ಉಪಯೋಗಿ ಕೌಂಟುಗಳ ನೂಲನ್ನು ಉತ್ಪಾದಿಸುತ್ತಿದ್ದು ನೂಲಿನ ಹೆಚ್ಚಿನ ಪಾಲನ್ನು ರಾಜ್ಯದ ಕರ್ನಾಟಕ 
ಕೈಮಗ್ಗ ಅಭಿವೃದ್ಧಿ ನಿಗಮಕ್ಕೆ ಪೂರೈಸಲಾಗುವುದು. ಉಳಿದ ನೂಲನ್ನು ಕೊಯಮತ್ತೂರು (ತಮಿಳುನಾಡು), ಸೊಲ್ಸಾಪುರ, ಮಾಲೇಗಾಂವ 
(ಮಹಾರಾಷ್ಟ್ರಗಳಲ್ಲಿರುವ ಗಿರಣಿಯ ಮಾರಾಟ ಮಳಿಗೆಗಳ ಮೂಲಕ ಹೊರ ರಾಜ್ಯಗಳಿಗೆ ವಿತರಿಸಲಾಗುವುದು. ಈ ಮೊದಲು 
ನೂಲನ್ನು ಬಾಂಗ್ಲಾ ಮತ್ತು ಇತರೇ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತಿತ್ತು. 


1993-94 ನೇ ವರ್ಷದಲ್ಲಿ ಗಿರಣಿಯು ಉತ್ಪಾದಿಸಿದ ನೂಲಿನ ತೂಕ 29.64 ಲಕ್ಷ ಕಿಗ್ರಾ. ಆಗಿದ್ದು ಅದರ ಮಾರಾಟದ 
ಮೌಲ್ಯ ರೂ. 1,810.03 ಲಕ್ಷ ಆಗಿತ್ತು. ಸದರಿ ವರ್ಷದಲ್ಲಿ ಸಂಸ್ಥೆಯು ಗಳಿಸಿದ ಲಾಭ ರೂ. 122.11 ಲಕ್ಷ. 1994 ರ ಮಾರ್ಚ್‌ 
ಕೊನೆಯಲ್ಲಿ ಸಂಸ್ಥೆಯು ಹೊಂದಿದ್ದ ಭೂಮಿ, ಕಟ್ಟಡ, ಯಂತ್ರೋಪಕರಣ ಹಾಗೂ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ ರೂ. 130.46 ಲಕ್ಷ 
ಎಂದು ವರದಿಯಾಗಿದೆ. ಈ ಸಂಸ್ಥೆಯ ಅಧೀನದಲ್ಲಿ ನಡೆಯುತ್ತಿರುವ ಗ್ರಾಮೀಣ ವೈದ್ಯಕೀಯ ಸೇವಾ ಸಂಸ್ಥೆ (ಕೆ.ಎಚ್‌. ಪಾಟೀಲ 
ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ) ಸದಸ್ಕರಿಗೆ ಉಚಿತವಾದ ವೈದ್ಯಕೀಯ ಸೇವೆ ಸಲ್ಲಿಸುವುದಲ್ಲದೇ ಸಂಸ್ಥೆಯ ಆಶ್ರಯದಲ್ಲಿ 
ಪದವಿಪೂರ್ವ ಕಾಲೇಜು, ಕೃಷ್ಣ ಕೃಷಿಕೇಂದ್ರ, ರಾಜೇಶ್ವರಿ ವಿದ್ಯಾನಿಕೇತನ (ಗ್ರಾಮೀಣ ವಸತಿ ಶಾಲೆ), ಗ್ರಾಮೀಣ ತಾಂತ್ರಿಕ ಶಿಕ್ಷಣ 
ಸಂಸ್ಥೆ ಮುಂತಾದ ಸಂಸ್ಥೆಗಳನ್ನು ಸಂಘಟಿಸಲಾಗಿದೆ. 


ಕೋಪ್ಟಕ 6.10 ಈ ಸಂಸ್ಥೆಯ ಇತ್ತೀಚಿನ ಹಲವಾರು ವರ್ಷಗಳ ವಿವಿಧ ಮುಖಗಳ 
ಪ್ರಗತಿಯ ಚಿತ್ರಣವನ್ನು ಈ ಕೆಳಗಿನ ತಖ್ರೆಯಲ್ಲಿ ವಿವರಿಸಲಾಗಿದೆ. 


ವಿವರ 
1974-75 1980-81 1984-85 1990-91 1992-93 
TE REE NE EE 


|) ಕಲಸ ಮಾಡಿದ ದಿನಗಳು 


420 ಧಾರವಾಡ ಜಿಲ್ಲೆ 


ಏವರ ವರ್ಷ 
1974-75 1980-81 1984-85 1990-91 1992-93 
2) ಯಂತ್ರಗಳ ಬಳಕೆಯ ಪ್ರಮಾಣ (ಶೇಕಡಾ) 61.56 85.44 85.27 85.85 81.78 


3) 40 ನಂಬರಿಗೆ ಪರಿವರ್ತಿಸಿದ ಕದಿರಿನ 
ಉತ್ಪಾದನೆ (ಗ್ರಾಂಗಳಲ್ಲಿ) 61.73 72.20 76.46 81.34 ' 85.81 


4) ಒಟ್ಟು ನೂಲಿನ ಉತ್ಪಾದನೆ (ಕ.ಜಿ.ಗಳಲ್ಲಿ) | 8,55,413 23,84,369 24,01,299 25,05,839 2753327 


5) ನಿವ್ಹಳ ಲಾಭ () ಅಥವಾ ನಷ್ಟ (-) 
ಲಕ್ಷ ರೂಗಳಲ್ಲಿ (-) 38.10 (11.85 (26.44 (499.12 (*)14.43 


ಮಲಪ್ರಭಾ ಸಹಕಾರಿ ಎಣ್ಣೆ ಗಿರಣಿ, ನರಗುಂದ 


` ಮಲಪ್ರಭಾ ಯೋಜನೆಯಲ್ಲಿ ಒಳಗೊಂಡಿರುವ ಜಲಾನಯನ ಪ್ರದೇಶಗಳಾದ ಧಾರವಾಡ ಜಿಲ್ಲೆಯ ನರಗುಂದ, ನವಲಗುಂದ 
ಮತ್ತು ರೋಣ ತಾಲೂಕುಗಳು, ಬೆಳಗಾವಿ ಜಿಲ್ಲೆಯ ಸವದತ್ತಿ ಮತ್ತು ರಾಮದುರ್ಗ ತಾಲೂಕುಗಳು ಮತ್ತು ಬಿಜಾಪುರ ಜಿಲ್ಲೆಯ 
ಬಾದಾಮಿ ತಾಲೂಕು ೫% ಪ್ರದೇಶಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಗಳಾದ ಹತ್ತಿ ಮತ್ತು ಸೂರ್ಯಕಾಂತಿ ಬೆಳೆಯುವ ರೈತರ ಕೃಷಿ 
ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆಯ ಸೌಲಭ್ಯವನ್ನು ಒದಗಿಸುವುದಲ್ಲದೇ ಎಣ್ಣೆ ಬೀಜಗಳ ಉತ್ಪಾದನೆ, ಸಂಸ್ಕರಣೆಯನ್ನು 
ಪ್ರೋತ್ಸಾಹಿಸುವುದು, ಸಂಶೋಧನೆ, ಹತ್ತಿಯನ್ನು ಅರೆಯುವುದು ಮತ್ತು ಗಂಟು ಕಟ್ಟುವ ಘಟಕಗಳ ಸ್ಥಾಪನೆ ಹಾಗೂ ಗ್ರಾಮೀಣ 
ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವ ಹಲವಾರು ಉದ್ದೇಶಗಳಿಂದ ಈ ಬೃಹತ್‌ ಎಣ್ಣೆ ಗಿರಣಿಯನ್ನು ಸಹಕಾರಿ 
ವಲಯದಲ್ಲಿ 10.2.1987 ರಲ್ಲಿ ನೋಂದಾಯಿಸಲಾಯಿತು. ಈ ಸಂಸ್ಥೆಯ ಕಾರ್ಯವ್ಯಾಪ್ತಿಯು ಮೇಲೆ ಸೂಚಿಸಿದ ಮೂರು 
ಜಿಲ್ಲೆಗಳ ಮಲಪ್ರಭಾ ಯೋಜನೆಯ ಜಲಾನಯನ ಪ್ರದೇಶಗಳನ್ನು ಒಳಗೊಂಡಿರುವುದು. ' 


ವಿಶ್ವಬ್ಯಾಂಕಿನ ಕೃಷಿ ಕೈಗಾರಿಕೆಯ ಯೋಜನೆಯ ಅನ್ವಯ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ಆರ್ಥಿಕ ಸಹಾಯದೊಂದಿಗೆ, 
ಬಹುದೊಡ್ಡ ಪ್ರಮಾಣದಲ್ಲಿ ಸಹಕಾರಿ ವಲಯದಲ್ಲಿ ಈ ಕೈಗಾರಿಕೆ ಸ್ಥಾಪಿತವಾಗಿರುವುದು. ಪ್ರತೀ ದಿನ ಸುಮಾರು 120 ಟನ್‌ ಹತ್ತಿ 
ಬೀಜ ಸಂಸ್ಕರಣೆ ಮತ್ತು 100ಟನ್‌ ಸೂರ್ಯಕಾಂತಿ ಬೀಜ ಸಂಸ್ಕರಣಾ ಸಾಮರ್ಥ್ಯದ ಘಟಕಗಳನ್ನು ಈ ಎಣ್ಣೆಗಿರಣಿಯ ಸಂಕೀರ್ಣವು 
ಹೊಂದಿರುವುದು. ಈ ಯೋಜನೆಯ ಪರೀಷ್ಯತ ಅಂದಾಜು ವೆಚ್ಚ (1993) ರೂ. 1,890 ಲಕ್ಷ ಇದ್ದು ಅದರಲ್ಲಿ ರಾಷ್ಟ್ರೀಯ 
ಸಹಕಾರಿ ಅಭಿವೃದ್ಧಿ ನಿಗಮ (ದೆಹಲಿ) ಸಾಲದ ರೂಪದ ಹಣ (ರಾಜ್ಯ ಸಹಕಾರಿ ಅಪೆಕ್ಸ್‌ ಬ್ಯಾಂಕ್‌ ಮೂಲಕ) ರೂ. 1,134 ಲಕ್ಷ 
ಛೇ. 60), ರಾಜ್ಯ ಸರ್ಕಾರದ ಪಾಲು ಯೋಜನಾ ಬಂಡವಾಳದಿಂದ ರೂ. 283.50 ಲಕ್ಷ ಮತ್ತು ಸದಸ್ಕರ ಪಾಲು ಬಂಡವಾಳ 
ರೂ. 94.50 ಲಕ್ಷ ಸೇರಿರುವುದು. ಒಟ್ಟು ಬಂಡವಾಳದಲ್ಲಿ ಸದಸ್ಯರ ಪಾಲು ಬಂಡವಾಳ ಕೇವಲ ಶೇ. 5 ರಷ್ಟು. 


ಸೆಪ್ಟೆಂಬರ್‌ 1992 ರ ಕೊನೆಯ ವರೆಗೆ ಸಂಘವು ಜಮೀನು ಖರೀದಿ ಮತ್ತು ಅದರ ಅಭಿವೃದ್ಧಿ ಕಟ್ಟಡ ಮತ್ತು ಇತರೇ 
ಕೆಲಸಗಳು, ಯಂತ್ರೋಪಕರಣಗಳು, ದುಡಿಯುವ ಬಂಡವಾಳ, ಪ್ರಾಥಮಿಕ ವೆಚ್ಚಗಳು, ಇವೇ ಮುಂತಾದವುಗಳಿಗೆ ರೂ. 1,740 
ಲಕ್ಷ ವೆಚ್ಚ ಮಾಡಿದೆ. ಎಣ್ಣೆ ಗಿರಣಿಯ ವಿವಿಧ ವಿಭಾಗಗಳು ಅತ್ಯಂತ ಆಧುನಿಕ ಯಂತ್ರೋಪಕರಣಗಳ ಜೋಡಣೆಗಳನ್ನು 
ಒಳಗೊಂಡಿರುವವು. ಸಂಸ್ಥೆಯು ವಾಣಿಜ್ಯ ಉತ್ಪಾದನೆಯನ್ನು 1993 ಫೆಬ್ರವರಿಯಿಂದ ಪ್ರಾರಂಭಿಸಿದ್ದು 1993-94 ರಲ್ಲಿ 3,914 
ಜನ ಸದಸ್ಯರನ್ನು ಹೊಂದಿರುವುದು. ಸಂಸ್ಥೆಯ ಸದಸ್ಯರು ಇದುವರೆಗೆ ರೂ. 66ಲಕ್ಷ ಪಾಲು ಬಂಡವಾಳವನ್ನು ಸಂದಾಯ ಮಾಡಿದ್ದು 
ಸರ್ಕಾರದ ಪಾಲು ರೂ. 661.50 ಲಕ್ಷ ಬಿಡುಗಡೆಯಾಗಿರುವುದು. 1992-93 ನೇ ಸಾಲಿನಲ್ಲಿ ಸಂಘವು ರೂ. 335.26 ಲಕ್ಷದ 
ವಹಿವಾಟನ್ನು ನಡೆಸಿರುವುದಾಗಿ ತಿಳಿದು ಬರುವುದು. ಗಿರಣಿಯಲ್ಲಿ ಕಾಯಂ ಆಧಾರದ ಮೇಲೆ 72 ಜನ ಮತ್ತು ದಿನಗೂಲಿ ಆಧಾರದ 
ಮೇಲೆ 150 ಜನ ಕಾರ್ಯ ನಿರ್ವಹಿಸುತ್ತಿರುವರು. ಎಣ್ಣೆ ಬೀಜ ಮತ್ತು ಹಿಂಡಿಯ ಸಂಗ್ರಹಣೆಗಾಗಿ ಗಿರಣಿಯು ತನ್ನದೇ ಆದ 
20,000 ಮೆ.ಟ. ಸಾಮರ್ಥ್ಯದ ಗುದಾಮುಗಳನ್ನು ಹೊಂದಿರುವುದು. ಕರ್ನಾಟಕ ಸರ್ಕಾರ ವಾಣಿಜ್ಯ ಉತ್ಪಾದನೆ ಪ್ರಾರಂಭವಾದ 
ದಿನದಿಂದ ನಾಲ್ಕು ವರ್ಷಗಳವರೆಗೆ ಮಾರಾಟ ತೆರಿಗೆಯ ರಿಯಾಯಿತಿಯನ್ನು ಈ ಸಂಸ್ಥೆಗೆ ನೀಡಿರುವುದು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 421 


ರೈತರ ಸಹಕಾರಿ ಎಣ್ಣೆ ಗಿರಣಿ, ಬಿಂಕದಕಟ್ಟಿ: ಸಹಕಾರಿ ವಲಯದ ಮೊದಲನೆಯ ಎಣ್ಣೆ ಗಿರಣಿಯು 1959ರಲ್ಲಿ ಗದಗಿನಲ್ಲಿ 
ಪ್ರಾರಂಭವಾಯಿತು. ಎರಡನೆಯ ಉದ್ಯಮವು "ದಿ ಫಾರ್ಮರ್ಸ್‌ ಕೋ-ಆಪರೇಟಿವ್‌ ಆಯಿಲ್‌ ಸೀಡ್ಸ್‌ ಪ್ರೊಸೆಸ್ಸಿಂಗ್‌ ಸೊಸಾಯಿಟಿ' 
ಎಂಬ ಹೆಸರಿನಿಂದ ಗದಗಿನಿಂದ 5 ಕಿ.ಮೀ. ದೂರದ ಬಿಂಕದಕಟ್ಟೆ ಎಂಬಲ್ಲಿ 1973 ರಲ್ಲಿ ನೋಂದಾಯಿಸಲ್ಪಟ್ಟಿತು. ನಂತರ 1987 
ರಲ್ಲಿ ದಿ ಫಾರ್ಮರ್ಸ್‌ ಕೋ.ಆ. ಆಯಿಲ್ಸ್‌ ಲಿ. ಎಂದು ಹೆಸರನ್ನು ಬದಲಾಯಿಸಲಾಯಿತು. ಈ ಸಹಕಾರಿ ಸಂಸೆಯ 


ನೆಯ ಕಾರ್ಯವ್ಯಾಪ್ತಿಯು 
ಗದಗ ತಾಲೂಕಿನ ಕೇವಲ 39 ಹಳ್ಳಿಗಳಿಗೆ ಸೀಮಿತವಾಗಿದೆ. 


ಕೋಪ್ಪಕ 6.11: ಇತ್ತೀಚಿನ ಎರಡು ದಶಕಗಳ ಅವಧಿಯಲ್ಲಿ ಸಂಘದ ಪ್ರಗತಿಯು ಈ ಕೆಳಗಿನಂತೆ ಇದೆ. 
a ಕಾಹಾವ ಭೋ ರಾವಾಯಾವಾ ದುಷ್ಟ ವ ಮ ಬಮ 


ವವರ ವರ್ಷ 

1973-74 1984-85 1993-94 
2. ಪಾಲು ಬಂಡವಾಳ (ಲಕ್ಷ ರೂ) - 11.00 00.51 71.62 
3. ದುಡಿಯುವ ಬಂಡವಾಳ ('') 11.00 256.92 598.46 
4. ಸಾಲ ಮುಂಗಡ ('') ಹ 98.65 186.43 
5. ಒಟ್ಟು ಖರೀದಿ ('`) - 126.76 1,484.00 
6. ಒಟ್ಟು ಮಾರಾಟ ('') - 0.85 22.96 
7. ನಿಷ್ಠಳ ಹಾನಿ ('') 0.27 E ಈ 


ಈ ಸಂಸ್ಥೆ ಎಣ್ಣೆ ಉತ್ಪಾದನೆಗಳು "ಆದರ್ಶ' ಮತ್ತು "ಮುರಳಿ' ಎಂಬ “ಬ್ರ್ಯಾಂಡ್‌'ನಿಂದ ಪ್ರಸಿದ್ಧವಾಗಿ ಮಾರುಕಟ್ಟೆಯಲ್ಲಿವೆ. 


ಕರ್ನಾಟಕ ಸಹಕಾರಿ ಸಕ್ಕರೆ ಕಾರ್ಯಾನೆ: ಧಾರವಾಡ ಜಿಲ್ಲೆಯ ಮೊದಲನೇಯ ಸಕ್ಕರೆ ಕಾರ್ಯಾನೆಯು ಸಹಕಾರಿ ವಲಯದಲ್ಲಿ 
1973 ರಲ್ಲಿ ನೋಂದಾಯಿಸಲ್ಪಟ್ಟು ಹಾವೇರಿ ಬಳಿ ಇರುವ ಸಂಗೂರಿನಲ್ಲಿ ಕಾರ್ಯಾರಂಭ ಮಾಡಿರುವುದು. ಈ ಸಹಕಾರಿ ಸಂಸ್ಥೆಯ 
ಕಾರ್ಯಕ್ಷೇತ್ರ ವ್ಯಾಪಕವಾಗಿದ್ದು ಸಂಪೂರ್ಣ ಧಾರವಾಡ ಜಿಲ್ಲೆ (ಧಾರವಾಡ ತಾಲೂಕನ್ನು ಹೊರತುಪಡಿಸಿ), ಶಿವಮೊಗ್ಗ ಜಿಲ್ಲೆಯ 
ಸೊರಬ, ಉತ್ತರ ಕನ್ನಡ ಜಿಲ್ಲೆಯ ಕಬ್ಬು ಬೆಳೆಯುವ ಮುಂಡಗೋಡ ಮತ್ತು ಸಿರ್ಸಿ ತಾಲೂಕುಗಳ ಪೂರ್ವ ಭಾಗದ 19 ಹಳ್ಳಿಗಳು, 
ಹಳಿಯಾಳ ತಾಲೂಕಿನ ಕೆಲವು ಭಾಗ ಅಲ್ಲದೇ ನೆರೆಯ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ 25 ಹಳ್ಳಿಗಳು ಹಾಗೂ ಹರಪನಹಳ್ಳಿಯ 
ಮೂರು ಹಳ್ಳಿಗಳನ್ನು ಒಳಗೊಂಡಿರುವುದು. ಕಾರ್ಯಾನೆಯ ಉತ್ಪಾದನೆಯ 1983-84 ರ ಸಾಲಿನಿಂದ ಪ್ರಾರಂಭವಾಗಿದ್ದು ಸಂಘದ 
ಸದಸ್ಯತ್ವ ಸರ್ಕಾರವೂ ಸೇರಿದಂತೆ ನಾಲ್ಕು ಬಗೆಯದ್ದಾಗಿದೆ. ಸೆಪ್ಟೆಂಬರ್‌ 1992 ರ ಕೊನೆಯಲ್ಲಿ ಇದ್ದಂತೆ ಜರ್‌ ಒಟ್ಟು 
ಸದಸ್ಯತ್ವ 8,540 ಆಗಿದ್ರು ಇದರಲ್ಲಿ ಬಹುಪಾಲು ಸದಸ್ಯರು (7,258) ಕಬ್ಬು ಬೆಳೆಗಾರರು. ಸಂಘದ ಪಾಲು ಂಷವಾಘ್ಥಿ ಸನದ 
ಸಹಭಾಗಿತ್ತ ರೂ. 243.20 ಲಕ್ಷ ಸೇರಿದಂತೆ 1992 ರ ಸೆಪ್ಟೆಂಬರ್‌ ಕೊನೆಯಲ್ಲಿ ರೂ. 340.95 ಲಕ್ಷ ಆಗಿತ್ತು. ಭ್‌ 
1992 ಜೂನ್‌ ಕೊನೆಯವರೆಗೆ ಸಂಸ್ಥೆಯು ಸ್ಥಾಪನೆಗಾಗಿ ಮತ್ತು ಕಾರ್ಯನಿರ್ವಹಣೆಗೆ ವಿವಿಧ ಬಾಲಾ ಹ ಒಟ್ಟು 
ಸಾಲ ರೂ. 306.4 ಲಕ್ಷವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಿದ್ದು 1992 ರಲ್ಲಿ ಕೇವಲ ಯ pe ಅಭಿವೃದ್ಧಿ 
ನಿಗಮ (ಎನ್‌ ಸಿ.ಡಿ.ಸಿ) ಮತ್ತು ರಾಜ್ಯಸರ್ಕಾರದ ಸಾಲ ಒಟ್ಟು ರೂ. 218 ಲಕ್ಷ ಮಾತ್ರ ಬಾಕಿ ಎಂದು ಘಾ“ ಸ್ವಾ 
"1991-92 ರಲ್ಲಿ ಸಂಸ್ಥೆಯು ರೂ. 350 ಲಕ್ಷವನ್ನು ಸಕ್ಕರೆ ಬಾ ನ ಭತ್ತು ಕು _ ire 
ಸೀಮಿತ ಕ್ಷೇತ್ರವನ್ನು ವಿಸ್ತರಿಸಲು ಸಹಾಯಕವಾಗುವಂತೆ ರಾಷ್ಟ್ರೀಯ ಸಹಕಾರಿ ತೂ ಷ್ಟ ಬಳಸು ಹ ( ಶಿ 
1990-91 ನೇ ಸಾಲಿನಲ್ಲಿ ಕಾರ್ಯಾನೆಯ ಕಾರ್ಯವ್ಯಾಪ್ತಿಯಲ್ಲಿ 10,500 ಎಕರೆ ಸಸರ ಜ್ಞ ೬. pi 
ಪ್ರತಿ ಎಕರೆಗೆ 25 ಮೆ.ಟ. ಕಬ್ಬಿನ ಇಳುವರಿಯಂತೆ 1992-93 ನೇ ಸಾಲಿನಲ್ಲಿ ಸುಮಾರು ಎರಡು ಲಕ್ಷಿಬು.ಟನ'. ಕಬ್ಬು ಅಲ 


ಜಿನ ಪ್ರಕಾರ 


422 ಧಾರವಾಡ ಜಿಲ್ಲೆ 


ಗುರಿಯನ್ನು ಹೊಂದಲಾಗಿತ್ತು. ವರದಿ ತಿಳಿಸುವಂತೆ 1983-84 ರಿಂದ 1991-92 ರ ಒಂದು ದಶಕದ ಅವಧಿಯಲ್ಲಿ ಸಕ್ಕರೆಯ 
ಇಳುವರಿಯು ಪ್ರತಿಶತ ಕನಿಷ್ಠ 8.31 ರಿಂದ (1983-84) ಗರಿಷ್ಠ 10.82 (91-92) ಎಂದು ತಿಳಿದು ಬರುವುದು. 


1992-93 ರಲ್ಲಿ ಕಾರ್ಯಾನೆಯು ಬೆಳೆಗಾರ ಸದಸ್ಯರಿಗೆ ರೂ. 50 ಲಕ್ಷ ಬೆಳೆ ಸಾಲವನ್ನು (ಎಕರೆಗೆ ರೂ. 2,500 ರಂತೆ ಗರಿಷ್ಠ 
ಮೂರು ಎಕರೆವರೆಗೆ) ವಿತರಿಸುವ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿತ್ತು. 1992 ಸೆಪ್ಟೆಂಬರ್‌ ಕೊನೆಯಲ್ಲಿ ಇದ್ದಂತೆ ಸಂಸ್ಥೆಗೆ ವಿವಿಧ 
ಸಾಲದ ಬಾಬ್ದುಗಳಿಂದ ಅಂದರೆ ಕಬ್ಬಿನ ಬೀಜದ ಸಾಲ, ರಾಸಾಯನಿಕ ಗೊಬ್ಬರ ಸಾಲ, ಸಣ್ಣ ನೀರಾವರಿ ಯೋಜನೆ ಮತ್ತು 
ಅಲ್ಪಾವಧಿ ಸಾಲ, ಈ ಎಲ್ಲಾ ಲೆಕ್ಕದಲ್ಲಿ ಸಂಸ್ಥೆಗೆ ಬರಬೇಕಾಗಿದ್ದ ಬಾಕಿ ಸಾಲ ರೂ. 34.89 ಲಕ್ಷ. ಇವುಗಳಲ್ಲಿ ಸಣ್ಣ ನೀರಾವರಿ 
ಯೋಜನೆ ಸಾಲ ಮತ್ತು ಬೀಜದ ಸಾಲದ ಪ್ರಮಾಣ ಬಹುದೊಡ್ಡದಾಗಿತ್ತು. ಸಕ್ಕರೆಯ ಸಂಗ್ರಹಣೆಗೆ ಸಂಸ್ಥೆಯು 7,500 ಮೆ.ಟನ್‌ 
ಸಾಮರ್ಥ್ಯದ ಉಗ್ರಾಣವನ್ನು ಹೊಂದಿರುವುದು. 

ಕಾರ್ಯಾನೆಯಲ್ಲಿ ದಿನ ಒಂದಕ್ಕೆ 1,250 ಟನ್‌ ಕಬ್ಬು ನುರಿಯುವ ಯಂತ್ರವನ್ನು ಅಳವಡಿಸಲಾಗಿದ್ದು 1991-92 ಸಾಲಿನಲ್ಲಿ 
163 ದಿನ ಯಂತ್ರಗಳು ಕೆಲಸ ಮಾಡಿದ್ದು ಶೇ. 90 ರಷ್ಟು ಯಂತ್ರ ಸಾಮರ್ಥ್ಯ ಉಪಯೋಗಿಸಲಾಯಿತು. ಕಾರ್ಯಾನೆಯ ಎಲ್ಲಾ 
ವರ್ಗದ ಸ್ಮಿಬ್ಬಂದಿಯ ಒಟ್ಟು ಸಂಖ್ಯೆ 612; ಇವರಲ್ಲಿ ಕಾಯಂ ನೌಕರರ ಸಂಖ್ಯೆ 219. ಮಾರ್ಚ್‌ 1992ರ ಕೊನೆಯಲ್ಲಿ ಇದ್ದಂತೆ 
ಸಂಘ ಹೊಂದಿದ್ದ ವಿವಿಧ ಆಸ್ತಿಗಳ ವಿವರ: ಸ್ಥಿರಾಸ್ತಿ ರೂ. 191.66 ಲಕ್ಷ; ಮೂಲ ಧನೀಕರಿಸುವ ಆಸ್ತಿಗಳು ರೂ. 10.56 ಲಕ್ಷ 
ಇತರೇ ಆ*ೆಗಳು ರೂ. 71.88 ಲಕ್ಷ ಎಂದು ತಿಳಿಯುವುದು. ಸಂಸ್ಥೆಯು ಇತ್ತೀಚಿನ ನಾಲ್ಕು ವರ್ಷಗಳಿಂದ ಲಾಭ ಗಳಿಸುತ್ತಿದ್ದರೂ 
ಹಿಂದಿನ ಅನೇಕ ವರ್ಷಗಳಲ್ಲಿ ಅನುಭವಿಸಿದ ಒಟ್ಟು ನಷ್ಟದ ಮೊತ್ತ ರೂ. 449 ಲಕ್ಷ ಎಂದು ವರದಿ ತಿಳಿಸುವುದು. 

ಕೋಷ್ಠಕ 6.12: ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಕಾರ್ಬಾನೆಯು ನುರಿಸಿದ ಕಬ್ಬು (ಮೆ.ಟನ್‌ಗಳಲ್ಲಿ 
ಮತ್ತು ಉತ್ಪಾದಿಸಿದ ಸಕ್ಕರೆ (ಕಿಂಟಾಲ್‌ಗಳಲ್ಲಿ ಈ ರೀತಿ ಇರುವುದು. 


ವರ್ಷ ನುರಿಸಿದ ಕಬ್ಬು ಉತ್ಪಾದಿಸಿದ ಸಕ್ಕರೆ ಸಕ್ಕರೆ ಇಳುವರಿ 
(ಮ.ಟನ್‌ಗಳಲ್ಲಿ ಎ (ಿಟಾಲ್‌ಗಳಲ) (ಪ್ರತಿಶತ 
1983-84 12019 9513 8.31 
1985-86 36947 39655 10.73 
1987-88 153028 161376 10.50 
1989-90 75277 81175 10.80 
1990-91 130927 141057 10.78 
1991-92 196616 212640 10.82 


ವ್ಯವಸಾಯೇತರ ಸಾಲ ಸಹಕಾರಿ ಸಂಘಗಳು 


ಧಾರವಾಡ ಜಿಲ್ಲೆಯಲ್ಲಿ ವ್ಯವಸಾಯೇತರ ಆರ್ಥಿಕ ಚಟುವಟಿಕೆಗಳಿಗೆ ಹಣಕಾಸಿನ ನೆರವನ್ನು ಒದಗಿಸಲು ವ್ಯಾಪಕವಾದ ಸಹಕಾರಿ 
ಹಣಕಾಸು ಸಂಸ್ಥೆಗಳ ಜಾಲವೇ ಇರುವುದು. ಈ ಬಗೆಯ ಒಟ್ಟು ಸಂಘಗಳ ಸಂಖ್ಯೆ 220, ಇವುಗಳಲ್ಲಿ ಪಟ್ಟಣ ಸಹಕಾರಿ ಬ್ಯಾಂಕುಗಳು, 
ಸುಸಂಘಟಿತ ವಲಯದ ನೌಕರರ ಪತ್ತಿನ ಸಂಘಗಳು ಮತ್ತು ಇತರೇ ಸಾಲ ನೀಡುವ ಸಹಕಾರಿ ಸಂಘಗಳು ಎಂದು 
ವರ್ಗೀಕರಿಸಬಹುದು. | 


ನಮ್ಮ ರಾಜ್ಯದಲ್ಲಿ ಬೆಂಗಳೂರು ನಗರ ಮತ್ತು ಬೆಳಗಾವಿ ಜಿಲ್ಲೆಯ ನಂತರ ಅತೀ ಹೆಚ್ಚಿನ ಸಂಖ್ಯೆಯಲ್ಲಿ ಪಟ್ಟಣ ಸಹಕಾರಿ 
ಬ್ಯಾಂಕುಗಳನ್ನು ಹೊಂದಿದ ಜಿಲ್ಲೆ ಧಾರವಾಡ ಎಂದು ತಿಳಿದು ಬರುವುದು. ಈ ಜಿಲ್ಲೆಯಲ್ಲಿ ವ್ಯವಸಾಯೇತರ ಸಂಘಗಳ ಪೈಕಿ 38 
ಪಟ್ಟಣ ಬ್ಯಾಂಕುಗಳು, 131 ನೌಕರರ ಸಾಲ ಸಂಘಗಳು, 51 ಇತರೇ ಸಾಲ ನೀಡುವ ಸಂಘಗಳು ಇರುವವು. ಇತರೆಡೆಯಂತೆ, 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 423 


ಪ್ರಾರಂಭದಲ್ಲಿ, ಇಲ್ಲಿಯೂ ವ್ಯವಸಾಯೇತರ ಸಂಘಗಳು ಭಾಷೆ, ಜಾತಿ, ಮತ-ಧರ್ಮ, ವ್ಯಕ್ತಿಗಳು ಮುಂತಾದವುಗಳ ಪ್ರಭಾವದಿಂದ 
ಸಂಘಟನೆಗೊರಿಡು ಪರಸ್ಪರ ಸ್ಪರ್ಧಾತಕ್ರ ಮನೋಭಾವನೆಯಿಂದ ಇಂದು ಬಹು ಎತ್ತರವಾಗಿ ಮತ್ತು ವ್ಯಾಪಕವಾಗಿ ಬೆಳೆದಿವೆ. 1993 
ಜೂನ್‌ ಕೊನೆಯಲ್ಲಿ ಇದ್ದಂತೆ, ಈ ಜಿಲ್ಲೆಯಲ್ಲಿರುವ ಒಟ್ಟು ಪಟ್ಟಣ ಸಹಕಾರಿ ಬ್ಯಾಂಕುಗಳ ಸಂಖ್ಯೆ. 34 ಆಗಿದ್ದರೆ ಅವುಗಳು 
ಹೊಂದಿರುವ ಶಾಖೆಗಳು 156, ಸದಸ್ಯರ ಸಂಖ್ಯೆ 1.55 ಲಕ್ಷ ಆಗಿದ್ದರೆ, ಪಾಲು ಬಂಡವಾಳ ರೂ. 649 ಲಕ್ಷ ಎಂದು ವರದಿಯಾಗಿದೆ. 


ವರದಿ ವರ್ಷದೆಲ್ಲ (1992-93) ಈ ಸಂಸ್ಥೆಗಳು ಸಂಗ್ರಹಿಸಿದ್ದ ಠೇವಣಿ ಮತ್ತು ನೀಡಿದ್ದ ಸಾಲ ಮುಂಗಡಗಳ ಮೊತ್ತ 
ಅನುಕ್ರಮವಾಗಿ ರೂ. 9,121.35 ಲಕ್ಷ ಮತ್ತು ರೂ. 7046.89 ಲಕ್ಷ. ಒಟ್ಟು ಬ್ಯಾಂಕುಗಳ ಪೈಕಿ 31 ಲಾಭದಲ್ಲಿದ್ದು ಅವುಗಳ 
ಒಟ್ಟು ಲಾಭ ರೂ. 305.07 ಲಕ್ಷ. ಒಟ್ಟು ನೌಕರರ ಸಂಖ್ಯೆ 444 ಎಂದು ತಿಳಿದು ಬರುವುದು. 


ಈ ಜಿಲ್ಲೆಯ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಪೈಕಿ ಧಾರವಾಡದ ರಡ್ಡಿ ಬ್ಯಾಂಕ್‌ (1914) ಅತಿ ಹೆಚ್ಚಿನ ಸಂಖ್ಯೆಯ (22) 
ಶಾಖೆಗಳನ್ನು ಹೊಂದಿರುವುದು, ಅವುಗಳ ಪೈಕಿ 8 ಶಾಖೆಗಳು ಧಾರವಾಡ ಜಿಲ್ಲೆಯಲ್ಲಿ ಇರುವವು. 


ಶ್ರಿ ಗುರುಸಿದ್ದೇಶ್ವರ ಸಹಕಾರಿ ಬ್ಯಾಂಕ್‌ ಹುಬ್ಬಳ್ಳಿ 


ಧಾರವಾಡ ಜಿಲ್ಲೆಯ ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ (34) ಶ್ರೀ ಗುರುಸಿದ್ದೇಶ್ವರ ಸಹಕಾರಿ ಬ್ಯಾಂಕ್‌ ಸರ್ವಾಂಗೀಣ 
ಅಭಿವೃದ್ಧಿಯನ್ನು ಅಲ್ಲಾವಧಿಯಲ್ಲಿ ಸಾಧಿಸಿದ ಬ್ಯಾಂಕುಗಳಲ್ಲಿ ಪ್ರಮುಖವಾದುದು. ಈ ಸಡಕಾರಿ ಸಂಸ್ಥೆಯ ಮೂಲ ಪ್ರೇರಕ ಶಕ್ತಿ 
ಸ್ಥಳೀಯ ಮೂರು ಸಾವಿರ ಮಠದ ಸ್ವಾಮೀಜಿಯವರು. ದಿನಾಂಕ 25.10.1979ರಂದು ಸ್ಥಾಪಿತವಾದ ಈ ಸಂಸ್ಥೆ ಕಳೆದ ಸುಮಾರು 
15 ವರ್ಷಗಳಲ್ಲಿ ಬೃಹತ್‌ ಪ್ರಮಾಣದಲ್ಲಿ ಬೆಳೆದಿದೆ. ವಾಣಿಜ್ಯ ಬ್ಯಾಂಕುಗಳು ನೀಡುವ ಎಲ್ಲಾ ಗ್ರಾಹಕರ ಸೇವೆಯನ್ನು ಈ ಬ್ಯಾಂಕು 
ತನ್ನ ಸದಸ್ಯರಿಗೆ ಒದಗಿಸುವುದು. ಪ್ರಾರಂಭದಲ್ಲಿ 774 ಸದಸ್ಯರು ಮತ್ತು ರೂ. 3.45 ಲಕ್ಷ ಪಾಲು ಬಂಡವಾಳದಿಂದ ಪ್ರಾರಂಭಗೊಂಡ 
ಬ್ಯಾಂಕು 1994 ಮಾರ್ಚ್‌ ಕೊನೆಯಲ್ಲಿ 10,330 ಸದಸ್ಯರನ್ನು ಒಳಗೊಂಡಂತೆ ರೂ. 84.17 ಲಕ್ಷ ಪಾಲು ಬಂಡವಾಳವನ್ನು 
ಸುಮಾರು 12 ಕೋಟಿ ರೂ.ಗಳಷ್ಟು ಠೇವಣಿಯನ್ನು ಹೊಂದಿರುವುದು ಗಮನಾರ್ಹ. ಮಾರ್ಚ್‌ 1994 ರ ಕೊನೆಯಲ್ಲಿ ಬ್ಯಾಂಕು 
ನೀಡಿದ್ದ ಒಟ್ಟು ಸಾಲ ರೂ. 1,005.82 ಲಕ್ಷ; ಆ ಪೈಕಿ ರೂ. 421.22 ಲಕ್ಷ ವ್ಯಾಪಾರೋದ್ಯಮದ ಅಭಿವೃದ್ಧಿಗೆ, ರೂ. 269.11 
ಲಕ್ಷ ಗೃಹನಿರ್ಮಾಣ ಯೋಜನೆಗಳಿಗೆ ನೀಡಲಾಗಿತ್ತು. ಒಟ್ಟು ಸಾಲದಲ್ಲಿ ಶೇ.88 (ನಿಗದಿತ ಪ್ರಮಾಣ ಶೇ.60)ರಷ್ಟು ಆದ್ಯತಾವಲಯದ 
ಸಾಲವೆಂದು ತಿಳಿದುಬರುವುದು. 1993-94ರಲ್ಲಿ ಈ ಬ್ಯಾಂಕು ಗಳಿಸಿದ ನಿವ್ವಳ ಲಾಭ ರೂ. 68.30 ಲಕ್ಷ. ತಾಲೂಕಿನ ಪ್ರಾಥಮಿಕ 
ಶಿಕ್ಷಕರ ವೇತನವನ್ನು ಸರ್ಕಾರಿ ಖಜಾನೆಯಿಂದ ಪಡೆದು ಹಂಚುವ ಸೇವೆಯನ್ನು ಈ ಸಂಸ್ಥೆಯ ಮೂಲಕ ಒದಗಿಸಲಾಗಿದೆ. ಅದರಂತೆ 
ಪ್ರತೀವರ್ಷ ನಿವೃತ್ತರಾಗುವ ಶಿಕ್ಷಕರನ್ನು ಈ ಸಂಸ್ಥೆಯಿಂದ ಸನ್ಮಾನ ಮಾಡುವ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರಲಾಗುತ್ತಿದೆ. 


ಕೇವಲ "ಪಿಗ್ಗಿ ಡಿಪಾಜಿಟ್‌ ಯೋಜನೆ ಒಂದರಿಂದಲೇ ಸುಮಾರು ಪ್ರತೀತಿಂಗಳು ರೂ.65 ಲಕ್ಷ ಈ ಬ್ಯಾಂಕಿನಿಂದ ಅಲ್ಪ 
ಉಳಿತಾಯ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿದೆ. 1986ರಿಂದ ಸದರಿ ಬ್ಯಾಂಕು "ಮ್ಯುಚುವಲ್‌ ಅರೆಂಜ್‌ಮೆಂಟ್‌ ' ಜವಾಬುದಾರಿಯನ್ನು 
ಹೊತುಕೊಂಡಿರುವುದರಿಂದ ಈ ಭಾಗದ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಹುಬ್ಬಳ್ಳಿಯಲ್ಲಿ ಹಣ ಸ್ವೀಕಾರ (ಕಲೆಕ್ಟನ್‌) ಮತ್ತು 
| ಪ್ರತಿನಿತ್ಯವೂ ಸರಾಸರಿ ಸುಮಾರು ರೂ.25 ಲಕ್ಷ ಮೌಲ್ಯದ ಚೆಕ್ಕುಗಳನ್ನು 


ಪಾವತಿಗಳನ್ನು ಈ ಬ್ಯಾಂಕಿನ ಮೂಲಕ ಮಾಡುತ್ತಾರೆ. 
ಅಲ್ಲದೇ ಪ್ರತಿನಿತ್ಯ ಈ ಬ್ಯಾಂಕಿನಿಂದ ಸುಮಾರು ರೂ. 20 ಲಕ್ಷದಷ್ಟು 


ಈ ಬ್ಯಾಂಕಿನ ಮೂಲಕ ಪಾವತಿ ಮಾಡಲಾಗುವುದು. 
ಡಿಮ್ಕಾಂಡ್‌ ಡ್ರಾಫ್ಟಗಳು ಬೇರೆ ಬೇರೆ ಬ್ಯಾಂಕುಗಳ ಮೇಲೆ ನೀಡಲ್ಪಡುತ್ತಿವೆ. 

ಪ್ರತೀವರ್ಷ ಬ್ಯಾಂಕು ತನ್ನ . ನಿವ್ವಳ ಲಾಭದಲ್ಲಿ ಒಂದು ಅಂಶವನ್ನು ವಿದ್ಯಾಸಂಸ್ಥೆಗಳು, ಅಂಧರ ಸೇವಾಸಂಸ್ಥೆಗಳು, 

ಲ್‌ ಹ್‌ — ಆ ದೆ. Kk ರಲಿ ಹೈ ಕಂಪ 

ನೋಂದಾಯಿಸಲ್ಪಟ್ಟ ದೇವಸ್ಥಾನಗಳು ಮತ್ತು ಕಲ್ಯಾಣ ಮಂಟಪ ಮುಂತಾದ ಸಂಸ್ಥೆಗಳಿಗೆ ನೀಡುತ್ತಿದ ತ ಲ್ಸ ಬ ನ್‌ 

ಪರಿಹಾರ ನಿಧಿಗೆ ಸದರಿ ಸಂಸ್ಥೆಯ ವತಿಯಿಂದ ರೂ. 21,000 ದೇಣಿಗೆಯನ್ನು ನೀಡಲಾಯಿತು. ಬ್ಯಾಂಕು ದೇಶಪಾಂಡೆ ನಗರದಲ್ಲಿ 
ಒಂದು ಶಾಖೆಯನ್ನು ಹೊಂದಿರುವುದು. ಬ್ಯಾಂಕಿನ ಸಿಬ್ಬಂದಿ ಸಂಖ್ಯೆ 88. 


424 ಧಾರವಾಡ ಜಿಲ್ಲೆ 


ಕಳೆದ ಒಂದೂವರೆ ದಶಕದಲ್ಲಿ ಬ್ಯಾಂಕು ಸಾಧಿಸಿದ ವಿವಿಧ ಮುಖಗಳ ಪ್ರಗತಿಯನ್ನು ಈ ಮುಂದಿನ ಕೋಷ್ಟಕದಲ್ಲಿ ನೀಡಲಾಗಿದೆ. 
(ಕೋಷ್ಟಕ 6.13 ಮುಂದಿನ ಪುಟದಲ್ಲಿ | 


ಸಹಕಾರಿ ಕೈಗಾರಿಕಾ ವಸಾಹತು ಗದಗ 


ಹುಬ್ಬಳ್ಳಿಯ ನಂತರ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರ ಗದಗ. ಈ ಭಾಗದಲ್ಲಿ ತಾಲೂಕ ಮಟ್ಟದಲ್ಲಿ ಕೃಷಿ ಪ್ರಧಾನ 
ಕೈಗಾರಿಕೆಗಳ ಬೆಳವಣಿಗೆಗೆ ಸೂಕ್ತ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಸಹಕಾರಿ ವಲಯದಲ್ಲಿ ಈ ಕೈಗಾರಿಕಾ ವಸಾಹತನ್ನು 
ಗದಗ-ಹುಬ್ಬಳ್ಳಿ ರಸ್ತೆಗೆ ಹೊಂದಿಕೊಂಡಂತೆ ಜಿಲ್ಲೆಯ ಇಂಥ ಮೊದಲ ವಸಾಹತಾಗಿ ಅಭಿವೃದ್ಧಿಪಡಿಸಲಾಗಿದೆ (27.8.90 ರಂದು 
ನೋಂದಾಯಿಸಲಾಗಿದೆ). ಕೈಗಾರಿಕೆಗಳ ಸ್ಥಾಪನೆಗೆ ಶೆಡ್ಡುಗಳನ್ನು ಒದಗಿಸುವುದರಿಂದ ಮೊದಲುಗೊಂಡು ಅವು ಸಮರ್ಥವಾಗಿ 
ಕಾರ್ಯನಿರ್ವಹಿಸಲು ಸಹಾಯಕವಾಗುವಂತೆ ವಿವಿಧ ಹಂತಗಳಲ್ಲಿ ಆ ಸಂಸ್ಥೆಯು ಉದ್ಯಮಿಗಳಿಗೆ ಸೂಕ್ತ ಸಹಾಯ ಸಲಹೆ ನೀಡುವುದು. 
ಕೈಗಾರಿಕೋದ್ಯಮಿಗಳಿಗೆ ಸುಲಭ ಕಂತುಗಳ ಮೂಲಕ 15 ರಿಂದ 20 ವರ್ಷಗಳ ಗುತ್ತಿಗೆಯ ಮೇಲೆ ನಿವೇಶನ ಅಥವಾ ಕಟ್ಟಡ 
ಒದಗಿಸುವುದಲ್ಲದೇ ಬಂಡವಾಳದ ಸಹಾಯ (ಹಣಕಾಸು ಸಂಸ್ಥೆಗಳ ಮೂಲಕ), ನೀರು, ವಿದ್ಯುತ್‌ ಪೂರೈಕೆ, ಸ್ಥಳೀಯ ಸಂಸ್ಥೆಗಳಿಂದ 
(ಮುನಿಸಿಪಾಲಿಟಿ) ಬೇಕಾದ ಸಹಾಯ ಒದಗಿಸುವುದು, ಸಾಮೂಹಿಕವಾಗಿ ಉದ್ಯಮಿಗಳಿಗೆ ದೂರವಾಣಿ, ಕಂಪ್ಯೂಟರ್‌, ಟೆಲೆಕ್ಸ್‌ 

ಟೆಲಿಫ್ಯಾಕ್ಸ ಬ್ಯಾಂಕಿಂಗ್‌, ಅಂಚೆ ಸೇವೆ ಮುಂತಾದವುಗಳನ್ನು ಒದಗಿಸುವುದು. ಸ್ಥಳೀಯ ಪ್ರತಿಭೆಗೆ ಸೂಕ್ತ ಪ್ರೋತ್ಸಾಹ ದೊರಕಲು 
ಸಂಸ್ಥೆ ಸಹಾಯ ಮಾಡಿದೆ. ಇದೂ ಅಲ್ಲದೇ ಕೈಗಾರಿಕೆಗಳು ಆಧುನಿಕ ರೀತಿಯಿಂದ ಅಭಿವೃದ್ಧಿ ಹೊಂದಲು ಸಹಾಯಕವಾಗುವಂತೆ 
ಬೇಕಾಗುವ ಪ್ರಯೋಗಶಾಲೆ, ತರಬೇತಿ ಕೇಂದ್ರ, ವ್ಯಯಕ್ತಿಕ ಕೈಗಾರಿಕೆಗಳ ಯೋಜನಾ ವರದಿಯ ತಯಾರಿಕೆ, ಮಾರುಕಟ್ಟೆ ಮತ್ತು 
ಸಂಶೋಧನೆ ಮುಂತಾದವುಗಳನ್ನು ಸಾಮೂಹಿಕವಾಗಿ ಸದಸ್ಯರಿಗೆ ಸಂಸ್ಥೆಯ ಮೂಲಕ ಒದಗಿಸಲಾಗುವುದು. ಸಂಘವು ಈ ಉದ್ದೇಶಕ್ಕಾಗಿ 
ಸುಮಾರು 35 ಎಕರೆ ಭೂಮಿಯನ್ನು ಹೊಂದಿದ್ದು ಇದರಲ್ಲಿ ಸುಮಾರು 12 ಎಕರೆಯಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಸಂಘವು 
ಇದುವರೆಗೆ ಸುಮಾರು 60 ವಿವಿಧ ಗಾತ್ರದ ನಿವೇಶನಗಳನ್ನು ಹಂಚಿದೆ. ಸುಮಾರು 40 ಸದಸ್ಕರು ಉತ್ಪಾದನೆಯನ್ನು ಈಗಾಗಲೇ 
ಪ್ರಾರಂಭಿಸಿರುವರು. ಕೈಗಾರಿಕಾ ವಸಾಹತಿನಲ್ಲಿ ಜನರಲ್‌ ಇಂಜನಿಯರಿಂಗ್‌ ವಸ್ತುಗಳು, ಎಣ್ಣೆ ಗಿರಣಿಗಳು, ಅವಲಕ್ಕಿ ಎಲೆಕ್ಟಿಕಲ್‌ 
ವಸ್ತುಗಳು, ಮಸಾಲೆ ಪುಡಿ, ಹತ್ತಿಯ ಬಾರದಾನ, ತಾಡಪತ್ರಿ ಇವುಗಳೆ ಉತ್ಪಾದನೆ, ಪಾಟಿ ಕಲ್ಲುಗಳಿಗೆ ಹೊಳಪು ಕೊಡುವುದು, 
ಕಸಬರಿಗೆ (ಪೊರಕೆ), ಪೀಠೋಪಕರಣಗಳ ತಯಾರಿಕೆ, ಇವೇ ಮುಂತಾದ ಹಲವಾರು ವಿವಿಧ ಕೈಗಾರಿಕೆಗಳಿಂದ ವಸಾಹತು ತುಂಬಿದೆ. 


ಸದಸ್ಯರು ಹೊಂದಿರುವ ನಿವೇಶನದ ಅಳತೆಗೆ ಅನುಗುಣವಾಗಿ ಸದಸ್ಯರು ಷೇರು ಹಣವನ್ನು ನೀಡಬೇಕಾಗುವುದು. 1993 
ರಲ್ಲಿ ಈ ಸಂಸ್ಥೆಯ ಸದಸ್ಯರ ಸಂಖ್ಯೆ 90 ಇದ್ದು ಒಟ್ಟು ಪಾಲು ಬಂಡವಾಳ ರೂ. 15.95 ಲಕ್ಷ ಇದ್ದು ಇದರಲ್ಲಿ ರೂ. 12 ಲಕ್ಷ 
ಸರ್ಕಾರದ ಪಾಲು ಉಳಿದದ್ದು ವೈಯಕ್ತಿಕ ಪಾಲು ಬಂಡವಾಳವಾಗಿದೆ. ಈ ಸಂಸ್ಥೆಯು ಹೊಸದಾಗಿರುವುದರಿಂದ ಹಾಗೂ ಸಂಸ್ಥೆಯು 
ನಿರ್ಮಿಸಿದ ಮೂಲಭೂತ ಸೌಕರ್ಯಗಳು ಅಂದರೆ . ಮಳಿಗೆ, ವಿದ್ಯುತ್‌ ಪೂರೈಕೆ ಮುಂತಾದವುಗಳನ್ನು ಹಲವಾರು ಕಾರಣಗಳಿಂದ 
ಸಕಾಲಕ್ಕೆ ಸದಸ್ಯರಿಗೆ ಒದಗಿಸದೇ ಇರುವುದರಿಂದ, ಸಾಲದ ಮೇಲಿನ ಬಡ್ಡಿಯು ವಿಪರೀತವಾಗಿ ಬೆಳೆದು ಸಂಸ್ಥೆಯು ಸದ್ಯದಲ್ಲಿ 
ನಷ್ಟದಲ್ಲಿ ಇದೆ. 1994ರ ಮಾರ್ಚ್‌ ಕೊನೆಯಲ್ಲಿ ಸಂಸ್ಥೆಯು ಹೊಂದಿದ ವಿವಿಧ ಆಸ್ತಿಗಳು ರೂ.36.73ಲಕ್ಷ ಇದ್ದರೆ ಹೊಣೆಗಾರಿಕೆಗಳ 
ಮೊತ್ತ ರೂ.110.95 ಲಕ್ಷ ಎಂದು ವರದಿಯಾಗಿದೆ. ಸಂಸ್ಥೆಯ ನೌಕರರ ಸಂಖ್ಯೆ 13. 


ಈ ಸಂಸ್ಥೆಯ ಎರಡನೇ ಹಂತದ ಇನ್ನೊಂದು ಪ್ರಮುಖ ಕೈಗಾರಿಕಾ ಅಭಿವೃದ್ಧಿ ಯೋಜನೆ ಎಂದರೆ ಗದಗ ಬಳಿಯ ನರಸಾಪುರದಲ್ಲಿ 
ಒಂದು ಸಾವಿರ ಯಂತ್ರಚಾಲಿತ ಮಗ್ಗಗಳ ಸಂಕೀರ್ಣವನ್ನು ಪ್ರಾರಂಬಿಸಿರುವುದು. ಇದು ಗದಗ-ಬೆಟಗೇರಿ ಭಾಗದ ಪ್ರಮುಖ ಗೃಹ 
ಕೈಗಾರಿಕೆ ನಡೆಸುವ ನೇಕಾರರಿಗೆ ಹೆಚ್ಚು ಸಹಾಯೆಕವಾಗಿದ್ದು ಪರಂಪರಾಗತವಾದ ನೇಕಾರಿಕೆಗೆ ಹೊಸ ಆಯಾಮಗಳನ್ನು ಒದಗಿಸಿದೆ. 
ಕೈಮಗ್ಗದ ಉತ್ಪನ್ನಗಳನ್ನು ರಫ್ತು ಮಾರುಕಟ್ಟೆಗೆ ಅನುಗುಣವಾಗಿ ಗುಣಾತಕ್ಷವಾಗಿ ತಯಾರಿಸಲು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗಿದೆ. 
ಈ ಯೋಜನೆಯ ಮೊದಲನೆಯ ಹಂತವಾಗಿ "ಭೂಮಿಯ ಖರೀದಿ, ಕಟ್ಟಡಗಳ ರಚನೆ, ಯಂತ್ರೋಪಕರಣಗಳ ಅಳವಡಿಕೆ 
ಮುಂತಾದವುಗಳಿಗೆ ಇದುವರೆಗೆ ಸುಮಾರು ರೂ. 42 ಲಕ್ಷ ವ್ಯಯ ಮಾಡಿದೆ. ಈ ಯೋಜನೆಯನ್ನು ಸಾಕಾರಗೊಳಿಸಲು ಈ ಸಂಸ್ಥೆಗೆ 
ಕರ್ನಾಟಕ ರಾಜ್ಯ ಕೈಗಾರಿಕೆಗಳ ಬಂಡವಾಳ ಹೂಡಿಕೆ ಮತ್ತು ' ಅಭಿವೃದ್ಧಿ ನಿಗಮವು (ಕೆ.ಎಸ್‌.ಆಯ್‌.ಆಯ್‌.ಡಿ.ಸಿ) ರೂ. 248 
ಲಕ್ಷಗಳ ನೆರವು ಒದಗಿಸಿದೆ. 


, 425 


ಮಲನ Vy 
¢ 


pee CS 


ಮುತು 
ಮ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ 


091"01"8€ ಓ2£೯91"£6% . ೫8(96%23 1£€1"0ಬ6"21 996/0966 Teoh €(0060 1626 £6-2661 
spec, 025%9%00"1 £0810L89 266€(€1"21 92896%98 909-6469 <UL 980% 26-1661 
86("19"22 109861 <SLELIVIL  869"0/-66"01 69268 eco <z6hehL ೫90/6 06-6861 
0T9s‘st ez 0009ದ699 196/9918 000"00%69 L6H ೯2೯919 019% 88-1861 
೫£೯"£0% ೫8£10%0€ .. 6£0"66"6(೮೭.. 09"61"110 . 6001099೯ ೯೦೯೪8" 8606010 :. 6/09 98-5861 
96("00"£ ೫೯6"65"6 ೭1೫"£1“21 . $2509%0£2  ಔಈ0"6"%1 . ೫1952 00೯"(9"01 ೯81" ೪8-£861 
601೯0"! 8*ಔ711"! 966"9/"98 6££"0"8€ 99೯%€'% 34444 0€೯1%"6 90/1 28-1861 
0೦೭8 ಈ * L8l'6Tv 0(6"ಡ (96 o<sTcY'e VLL 08-661 
೧೫೬ ನೀಬಬಂಣ pT) 

ಕ 2 ನಂ ಓಣಣ ಲಾಲು  ಜೀಲಂಇಯ Rp ೮೮ ಮರುಳಾದ ಮೆ ತಾ 
(೪.೫೧ “ಊ೦) 


‘osc 601/1 sade 7 ೮೫% Shee :೯1'9 ಖು 


426 | ಧಾರವಾಡ ಜಿಲ್ಲೆ 


ಧಾರವಾಡ ಜಿಲ್ಲಾ ಸಹಕಾರಿ ಮಾರಾಟ ಮಹಾಮಂಡಳ, ಹುಬ್ಬಳ್ಳಿ 


ತಾಲೂಕುಮಟ್ಟದ ಪ್ರಾಥಮಿಕ ಸಹಕಾರ ಮಾರಾಟ ಸಂಘಗಳಿಗೆ ರೈತರು ಮಾರುವ ವಾಣಿಜ್ಯ ಬೆಳೆಗಳಾದ ಹತ್ತಿ ಸೂರ್ಯಕಾಂತಿ, - 
ಶೇಂಗಾ, ಕುಸುಬೆ ಮುಂತಾದವುಗಳನ್ನು ಸದಸ್ಯ ಸಹಕಾರಿ ಸಂಸ್ಥೆಗಳಿಂದ ಯೋಗ್ಯ ಬೆಲೆಗೆ ಖರೀದಿಸಿ | ತಾಲೂಕ ವ್ಯವಸಾಯ 
ಉತ್ಪನ್ನಗಳ ಸಹಕಾರಿ ಮಾರಾಟ ಸಂಘಗಳ ಮೂಲಕ (ಟಿ.ಎ.ಪಿ.ಸಿ.ಎಂ.ಎಸ್‌)] ಸಂಸ್ಕರಿಸಿ ಪ್ರಮುಖ ವಾಣಿಜ್ಯ ಸಂಸ್ಥೆಗಳಿಗೆ ಮಾರಾಟ 
ಮಾಡುವುದು ಈ ಸಂಸ್ಥೆಯ ಉದ್ದೇಶ. ಜಿಲ್ಲಾಮಟ್ಟದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾದ ಹತ್ತಿಯ ಖರೀದಿ, ಸಂಸ್ಕರಣ ಮತ್ತು 
ಮಾರಾಟದಲ್ಲಿ ಈ ಸಂಸ್ಥೆಯು ಸಹಕಾರಿ ವಲಯದ ಶೃಂಗ ಸಂಸ್ಥೆಯಂತೆ ಕಾರ್ಯನಿರ್ವಹಿಸುವುದು. 


ಫೆಡರಲ್‌ (ಓಕ್ಕೂಟ) ಮಾದರಿಯ ಈ ವಿಶೇಷ ಮಾರಾಟ ಸಂಸ್ಥೆಯನ್ನು 1959ರಲ್ಲಿ ಐದು ಸಹಕಾರಿ ಸಂಘಗಳ ಸಮಾವೇಶದಿಂದ 
ನೋಂದಾಯಿಸಲಾಯಿತು. ಸಂಸ್ಥೆಯ ಕಾರ್ಯವ್ಯಾಪ್ತಿ ಧಾರವಾಡ ಜಿಲ್ಲೆಗೆ ಸೀಮಿತವಾಗಿರುವುದು. ಕರ್ನಾಟಕ ರಾಜ್ಯದಲ್ಲಿ ಅರಳೆ 
ಖರೀದಿ ಮತ್ತು ಏಕ್ರಿಯಲ್ಲಿ ಇದು ಮೊದಲನೆಯ ಫೆಡರಲ್‌ ಮಾದರಿಯ ಖರೀದಿ ಮತ್ತು ಮಾರಾಟ ಸಂಸ್ಥೆಯಾಗಿದ್ದು ಇದರ 
ಸದಸ್ಯತ್ವ ಕೇವಲ ತಾಲೂಕು ಮಟ್ಟದ ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರಿ ಸಂಘಗಳು ಮತ್ತು ಹತ್ತಿ ಎಣ್ಣೆಬೀಜ 
ಮುಂತಾದವುಗಳ ಸಂಸ್ಕರಣಾ ಘಟಕಗಳಿಗೆ ಸೀಮಿತವಾಗಿರುವುದು. ಪ್ರಾರಂಭದಲ್ಲಿ (1959-60) ಐದು ಸಂಸ್ಥೆಗಳ ಸದಸ್ಯತ್ವ ಮತ್ತು 
ರೂ. 50,000 ಪಾಲು ಬಂಡವಾಳ ಹೊಂದಿದ್ದ ಸಂಸ್ಥೆ 1971 ರ ಸುಮಾರಿಗೆ ಆರು ಸಂಸ್ಥೆಗಳ ಸದಸ್ಯತ್ವ ಹೊಂದಿ ರೂ. ನಾಲ್ಕು 
ಲಕ್ಷ ಪಾಲುಬಂಡವಾಳದೊಂದಿಗೆ ಆ ವರ್ಷ ರೂ. 152 ಲಕ್ಷದ ವಹಿವಾಟನ್ನು ನಡೆಸಿತು. 1971 ರಲ್ಲಿ ಗಳಿಸಿದ್ದ ನಿವ್ಹಳಲಾಭ ರೂ. 
66,144 ಆಗಿತ್ತು. 1992-93 ರಲ್ಲಿ ಸಂಘದ ಸದಸ್ಯತ್ವ 13 ಕೈ ಹೆಚ್ಚಳಗೊಂಡು ಪಾಲು ಬಂಡವಾಳ ರೂ.46.70 ಲಕ್ಷಕ್ಕೆ. 
ವೃದ್ಧಿಗೊಂಡಿತು. ಈ ವರ್ಷದಲ್ಲಿ ಸಂಘವು ನಡೆಸಿದ ವಹಿವಾಟು ರೂ. 448.26 ಲಕ್ಷ ಆಗಿದ್ದು ಆ ವರ್ಷ ಸಂಸ್ಥೆಯು ರೂ. 7.20 
ಲಕ್ಷ ನಿವ್ವಳ ಲಾಭಗಳಿಸಿತ್ತು. 


1993-94 ರಲ್ಲಿ ಸಂಘವು ಕೇವಲ ಸದಸ್ಯ ಸಂಸ್ಥೆಗಳಿಂದ ಜಯಧರಶತ್ತಿ: 30,897 ಕ್ವಿಂಟಾಲ್‌ (ಮೌಲ್ಯ ರೂ. 402 ಲಕ್ರು; : 
ಡಿ.ಸಿ.ಎಚ್‌.ಹತ್ತಿ: 9,275 ಕ್ವಿಂಟಾಲ್‌ (ಮೌಲ್ಯ ರೂ. 176 ಲಕ್ಷು; ಜಯಧರ ಅರಳೆ: 1,832 ಕ್ವಿಂಟಾಲ್‌ (ಮೌಲ್ಯ ರೂ. 40.75 
ಲಕ್ಷ; ಡಿ.ಸಿ.ಎಚ್‌ (32) ಅರಳೆ: 132 ಕ್ವಿಂಟಾಲ್‌ ಮೌಲ್ಯ ರೂ. 7.83 ಲಕ್ಷಿ; ಹೀಗೆ ಒಟ್ಟು 42,137 ಕ್ವಿಂಟಾಲ್‌ ಹತ್ತಿ ಮತ್ತು 
ಅರಳಿ), ಒಟ್ಟು ಮೌಲ್ಯ ರೂ.626.74 ಲಕ್ಷದ ಮಾಲನ್ನು ಖರೀದಿಸಿದ್ದಾಗಿ ವರದಿಯಿಂದ ತಿಳಿದು ಬರುವುದು. ಮಹಾಮಂಡಳವು 
ತಾನು ಖರೀದಿಸಿದ ಮಾಲನ್ನು ಕರ್ನಾಟಕದ ಹತ್ತಿಗಿರಣಿಗಳಿಗೆ ಅಲ್ಲದೇ ಬೊಂಬಾಯಿ, ಕೊಯಮತ್ತೂರು, ಅಹಮದಾಬಾದ, 
ತಂಜಾವೂರು, ಮುಂತಾದ ಮಿಲ್ಲುಗಳಿಗೆ ಮಾರಾಟ ಮಾಡುವುದು. 

ಈ ಸಂಸ್ಥೆಗೆ 1987-88 ಮತ್ತು 1988-89 ರಲ್ಲಿ ರಾಷ್ಟ್ರಮಟ್ಟದ ಎರಡನೇಯ ಬಹುಮಾನವನ್ನು ಮತ್ತು 1989-90ರಲ್ಲಿ 
ಒಂದನೇಯ ಬಹುಮಾನವನ್ನು ರಾಷ್ಟ್ರೀಯ ಉತ್ಪಾದಕ ಮಂಡಳಿ (ನ್ಯಾಷನಲ್‌ ಪ್ರಾಡಕ್ಷಿವಿಟಿ ಕೌನ್ಸಿಲ್‌) ದೆಹಲಿ ಇದರಿಂದ ಕೊಡಲಾಗಿದೆ. 
1968-69 ರಿಂದ 1990-91 ರವರೆಗೆ ಸಂಸ್ಥೆಯು ಸರ್ಕಾರದ ಮತ್ತು ಯಾವುದೇ ಹಣಕಾಸು ಸಂಸ್ಥೆಯ ನೆರವಿಲ್ಲದೇ ಸ್ವಂತ 
ಬಂಡವಾಳದ ಮೇಲೆ ತನ್ನ ವ್ಯವಹಾರವನ್ನು ನಡೆಸುತ್ತ ಪ್ರಗತಿ ಹೊಂದಿದ್ದು ಇತ್ತೀಚೆಗೆ 1991-92, 92-93 ರಲ್ಲಿ ರೈತರಿಗೆ ಬೇಗ 
ಹಣ ಪಾವತಿ ಮಾಡಲು ಅನುಕೂಲವಾಗುವಂತೆ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಒಂದು ಕೋಟಿ ರೂ. -ಸಾಲ ಪಡೆಯಿತು. 
1993-94 ನೇ ವರ್ಷದಲ್ಲಿ ಹತ್ತಿ ಅರಳೆ ಬೆಲೆಗಳು ಗಗನಕ್ಕೇರಿ ಒಮೆಲೆ ಕುಸಿದಿದ್ದರಿಂದ ಸಂಸ್ಥೆಯು ಬಹಳ ತೊಂದರೆಯನ್ನು 
ಅನುಭವಿಸಬೇಕಾಯಿತು. ಸಂಘದ ನೌಕರರ ಸಂಖ್ಯೆ 15. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 427 


ಕೋಷ್ಟಕ 6.14: ಧಾರವಾಡ ಜಿ! ಸಹಕಾರಿ ಮಹಾಮಂಡಳ, ಹುಬ್ಬಳ್ಳಿ ಇದರ 
ಇತ್ತೀಚಿನ ಹಲವಾರು ವರ್ಷಗಳ ಪ್ರಗತಿ ಈ ಕೇಳಗಿನಂತೆ ಇರುವುದು. 


EEE I ೫ ೨ ೪೫ ನಾಲಾ ಸನ್ನ ಕಾರಾ ವ 


ವಿವರ 1987-88 1988-89 1989-90 1990-91 1991-92 992-93 1993-94 
ಸದಸ್ಕರ ಸಂಖ್ಯೆ 11 11 11 11 | 11 13 13 
ವಸೂಲಾದ 
ಪಾಲು ಬಂಡವಾಳ 27,00,000 27,00,000 38,50,000 38,50,000 43,80,000 46,70,000 46,70,000 
ದರ ಏರಿಳಿತ ನಿಧಿ 1,70,857 1,70,857 1,99,047 3,99,047 3,99,047 5,49,048 5,49,048 
ದುರ್ಬಲ ಸಾಲ ನಿಧಿ 7,88,075 7,88,075 9,18,107 11,18,107 11,18,107 12,18,107 12,18,107 
ಬಂಡವಾಳ ಮರು 
ಪಾವತಿ ನಿಧಿ 3,08,802 3,08,802 3,59,754 4,06,755 4,06,755 4,06,755 4,06,755 
ಠೇವುಗಳು 9,72,428 8,30,368 7,28,590 5,51,890 4,60,477 2,17,625 4,29,565 
ಲಾಭಗಳು 3,51,407 1,38,275 4,22,611 7,21,219 6,89,015 7,17,443 14,82,675 


ರಾಜ್ಯ ಸರಕಾರಿ ನೌಕರರ ಗೃಹನಿರ್ಮಾಣ ಸಂಘ, ಹುಬ್ಬಳ್ಳಿ 


ಹುಬ್ಬಳ್ಳಿ-ಧಾರವಾಡ ಮಹಾನಗರವನ್ನು ಒಳಗೊಂಡಂತೆ ಎರಡೂ ತಾಲೂಕುಗಳ ಕಾರ್ಯವ್ಯಾಪ್ತಿಯನ್ನು ಒಳಗೊಂಡ ಈ 
ಸಹಕಾರಿ ಸಂಸ್ಥೆಯನ್ನು ದಿನಾಂಕ 5.11.1981 ರಂದು ನೋಂದಾಯಿಸಲಾಯಿತು. ಸಂಸ್ಥೆಯ ಪ್ರಮುಖ ಉದ್ದೇಶ ಸದಸ್ಯರಿಗೆ ಕಡಿಮೆ 
ಬೆಲೆಯಲ್ಲಿ ಗೃಹನಿವೇಶನಗಳನ್ನು ಒದಗಿಸುವುದು ಮತ್ತು ನಿರ್ಮಾಣಕ್ಕೆ ಹಣಕಾಸಿನ ನೆರವು ಒದಗಿಸುವುದು ಇತ್ಯಾದಿ. ಈ ಸಂಸ್ಥೆಯು 
ತನ್ನದೇ ಆದ ಇನ್ನೊಂದು ಸಹೋದರ ಸಂಸ್ಥೆ “ರಾಜ್ಯ ಸರ್ಕಾರಿ ನೌಕರರ ಶಿಕ್ಷಣ ಸಂಘ'ದ (1984) ಮೂಲಕ ವಿದ್ಯಾದಾನ 
ಕಾರ್ಯಕ್ರಮವನ್ನು ಹಾಕಿಕೊಂಡಿರುವುದು. ಈ ಸಂಸ್ಥೆಯ ಮೂಲಕ ಗ್ರಾಮಾಂತರ ತಾಂತ್ರಿಕ ಶಿಕ್ಷಣ ಸಂಸ್ಥೆ (1986), ಪಾಲಿಟೆಕ್ನಿಕ್‌ 
ಪ್ರಾಥಮಿಕ ಶಾಲೆ (1989) ಮತ್ತು ಪ್ರೌಢಶಾಲೆಗಳನ್ನೂ (1991) ಸಹ ನಡೆಸುತ್ತಿರುವುದು. 


ಈ ಶಿಕ್ಷಣ ಸಂಸ್ಥೆಗಳಲ್ಲದೇ ಪ.ಜಾ/ಪ.ಪಂ. ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಸತಿ ನಿಲಯವನ್ನು ನಡೆಸುತ್ತಿದ್ದು 
125 ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ. ಈ ಎಲ್ಲಾ ವಿದ್ಯಾ ಸಂಸ್ಥೆಗಳ ಹ ಹುಬ್ಬಳ್ಳಿ ನ್‌ 
ತಾರಿಹಾಳ ಹುಬ್ಬಳ್ಳಿ ನಗರದಿಂದ ಸುಮಾರು ೨ ಕಿ.ಮಿ. ದೂರದಲ್ಲಿ) ಗ್ರಾಮದಲ್ಲಿ ಸುಮಾರು ಸಭ ಎಸ್ತೀರ್ಣದ ಸ ನ 
ನೆಲೆಗೊಂಡಿದೆ. ಈ ಎಲ್ಲಾ ವಿದ್ಯಾ ಸಂಸ್ಥೆಗಳಿಗೆ ಗೃಹನಿರ್ಮಾಣ ಸಂಘ ಮಾತೃಸಂಸ್ಥೆಯಾಗಿರುವುದು. ಈ ಶಿಕ್ಷಣ ಸಂಭ್‌ 
ರಾಜ್ಯಸರ್ಕಾರದ ನೌಕರರ ಮತ್ತು ಅವರನ್ನು ಅವಲಂಬಿಸಿದವರ ಮಕ್ಕಳಿಗೆ ಆದ್ಯತೆಯ ಮೇಲೆ ಯಾವುದೇ ದೇಣಿಗೆ 
ಪ್ರವೇಶ ನೀಡಲಾಗುವುದು. 

ಸದಸ್ಯರ ಪೈಕಿ (4,197) ಇದುವರೆಗೆ 2,833 ಜನರಿಗೆ ಗೃಹ ಸತಾ ಒದಗಿಸಲಾಗಿದ್ದು ಉಳಿದವರಿಗೆ ಬತತ ತೂ 
ಮುಂದುವರಿಯುತ್ತಿದೆ. ಸಂಘವು ಸದಸ್ಯರಿಗೆ ಹಂಚಿದ ಅಭಿವೃದ್ಧಿಪಡಿಸಿದ ನಿವೇಶನದ ಬೆಲೆ 1981 ರಲ್ಲಿ ಪ್ರ ಸ 


6000 ಇದರೆ, 1991ರಲ್ಲಿ ರೂ. 23,000, 1993ರಲ್ಲಿ ರೂ.25,000ಆಗಿದೆ. ಧಾರವಾಡ ಜಿಲ್ಲೆಯ ಗೃಹನಿರ್ಮಾಣ ಸಂಘಗಳಲ್ಲಿ 


ಇದನ್ನು ಅತ್ಯಂತ ದೊಡ್ಡದು ಎಂದು ಪರಿಗಣಿಸಲಾಗಿದೆ. ಸಂಘದ ನಿವೇಶನಗಳು ಉಣಕಲ್‌, ನವನಗರ, ಹಳೇಹುಬ್ಬಳ್ಳಿಯ ಹ 
K ಡದ ಕಲಗೇರಿ, ತಪೋವನ, ಹೆಬ್ಬಳ್ಳಿಯ ಅಗಸೆ ಮುಂತಾದ ಕಡೆಗೆ ವ್ಯಾಪಿಸಿವೆ ಮತ್ತು ಆಯಾ ಭಾಗಗಳಲ್ಲಿ 
ಗಾಮನಗಟ್ಟಿ, ಧಾರವಾಡದ ; » ಮಬ್ಬು 


ವ ವ್ಧ ರಚಿಸಿಕೊಂಡಿರುವರು. 
ವಾಸಿಸುವ ಸದಸ್ಯರು ತಮದೇ ಆದ ಅಭಿವೃದ್ಧಿ ಸಮಿತಿಗಳನ್ನು 


428 | ಧಾರವಾಡ ಜಿಲ್ಲೆ 


1981 ರಲ್ಲಿ ಕೇವಲ 61 ಜನ ಸದಸ್ಯರು 6,100 ರೂ. ಪಾಲು ಬಂಡವಾಳದೊಂದಿಗೆ ಪ್ರಾರಂಭವಾದ ಸಂಸ್ಥೆ 1993 
ಮಾರ್ಚ್‌ ಕೊನೆಯಲ್ಲಿ 4,197 ಜನ ಸದಸ್ಯರನ್ನು ರೂ.4.20 ಲಕ್ಷ ಷೇರು ಬಂಡವಾಳವನ್ನು ಹೊಂದಿರುವುದು. ಪ್ರಾರಂಭದಿಂದ 
ಇದುವರೆಗೆ ಒಟ್ಟು 2,833 ನಿವೇಶನಗಳನ್ನು ಸಂಘದಿಂದ ಹಂಚಲಾಗಿದೆ. ಪ್ರಾರಂಭದಲ್ಲಿ ಕೇವಲ 14,000 ರೂ. ವ್ಯವಹಾರ 
ನಿರ್ವಹಿಸಿದ ಸಂಸ್ಥೆ 1993ರ ಕೊನೆಯಲ್ಲಿ ನಿರ್ವಹಿಸಿದ ವ್ಯವಹಾರ ರೂ. 79.83 ಲಕ್ಷ (ನಿವೇಶನಗಳ ಕಿಮತ್ರು) ಮತ್ತು ದುಡಿಯುವ 
ಬಂಡವಾಳ ರೂ.109.39 ಲಕ್ಷ ಆಗಿದೆ. 


ಜಿಲ್ಲಾ ಸಹಕಾರಿ ಬೋರ್ಡ: ಸಹಕಾರಿ ಚಳವಳಿಯು ಗುಣಾತಕ್ಶವಾಗಿ ಮತ್ತು ವ್ಯಾಪಕವಾಗಿ ಬೆಳೆಯಲು ಸಹಕಾರಿಗಳಿಗೆ ಮತ್ತು 
ಸಂಘಗಳ ಸದಸ್ಯರಿಗೆ ಉತ್ತಮ ತರಬೇತಿ ಮತ್ತು ಮಾರ್ಗದರ್ಶನದ ಅವಶ್ಯಕತೆ ಉಂಟು. ಇದನ್ನು ಮನಗಂಡು ಸ್ವಾತಂತ್ರ್ಯ 
ಪೂರ್ವದಲ್ಲಿಯೇ ಜಿಲ್ಲೆಗೆ ಒಂದರಂತೆ ಜಿಲ್ಲಾ ಸಹಕಾರಿ ಬೋರ್ಡುಗಳು (ಮಂಡಳ) ಪ್ರಾರಂಭಿಸಲ್ಪಟ್ಟವು. ಈ ಬೋರ್ಡುಗಳು 
ಮುಂಬಯಿ ಪ್ರಾಂತೀಯ ಸಹಕಾರಿ ಸಂಸ್ಥೆಯ ಅಧೀನದಲ್ಲಿ ಅದರ ಮಾರ್ಗದರ್ಶನದಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದವು. ಜಿಲ್ಲಾ 
ಬೋರ್ಡುಗಳಂತೆ (ಡಿವಿಜನಲ್‌) ವಿಭಾಗೀಯ ಬೋರ್ಡುಗಳೂ ಸಹ ಇದ್ದವು. ಜಿಲ್ಲಾ ಮತ್ತು ವಿಭಾಗೀಯ ಬೋರ್ಡುಗಳ ಆಡಳಿತ 
ಕಛೇರಿಗಳು ಧಾರವಾಡದಲ್ಲಿಯೇ ಇದ್ದವು. ಈ ಬೋರ್ಡುಗಳ ಸದಸ್ಯತ್ವ ಎರಡು ಬಗೆಯದಾಗಿತ್ತು: ಸಾಮಾನ್ಯ ಸದಸ್ಯ ವರ್ಗದಲ್ಲಿ 
ಜಿಲ್ಲೆಯ ಎಲ್ಲಾ ಬಗೆಯ ಸಹಕಾರಿ ಸಂಘಗಳು, ಅಸೋಸಿಯೇಟ್ಸ್‌ ವರ್ಗದಲ್ಲಿ ವ್ಯಕ್ತಿಗಳು ಸದಸ್ಯತ್ವ ಹೊಂದಬಹುದಾಗಿತ್ತು. ಇದೂ 
ಅಲ್ಲದೇ ಜಿಲ್ಲಾ ಮಧ್ಯವರ್ತಿ ಹಣ ಕಾಸು ಸಂಸ್ಥೆಯ ಪ್ರತಿನಿಧಿ, ಧಾರವಾಡ ಜಿಲ್ಲೆಯ ಸಹಾಯಕ ನಿಬಂಧಕರು, ಮುಂಬೈ ಪ್ರಾಂತೀಯ 
ಸಹಕಾರಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರು, ಈ ಸಂಸ್ಥೆಯ ಪದನಿಮಿತ್ತ ಸದಸ್ಯರಾಗಿರುತ್ತಿದ್ದರು. ಬೋರ್ಡ ಆಡಳಿತ ನಡೆಸಲು 
ಆಡಳಿತ ಮಂಡಳಿಯು ಇರುತ್ತಿತ್ತು. 


ಜಿಲ್ಲಾ ಸಹಕಾರಿ ಯುನಿಯನ್‌: ಸಹಕಾರಿ ಅಂದೋಲನದ ವ್ಯಾಪಕ ಮತ್ತು ಆರೋಗ್ಯಕರ ಬೆಳವಣಿಗೆಯಲ್ಲಿ ಸಹಕಾರಿ 
ಯುನಿಯನ್‌ಗಳು ಪ್ರಾರಂಭದಿಂದಲೂ ಬಹುಮಹತ್ವದ ಪಾತ್ರವನ್ನು ವಹಿಸುತ್ತ ಬಂದಿರುವುವು. ಮೂಲಭೂತ ಸಹಕಾರಿ ತತ್ವಗಳ 
ಪ್ರಚಾರ, ಸಂಘಗಳ ರಚನೆ, ನಿರ್ವಹಣೆ ಮತ್ತು ಮಾರ್ಗದರ್ಶನ, ಪರಸ್ತರ ಸಮನ್ವಯ ಸಾಧನೆ, ಸಹಕಾರಿ ಧೋರಣೆಯ ನಿರೂಪಣೆ, 
ಸದಸ್ಯರಿಗೆ ಸಹಕಾರಿ ಶಿಕ್ಷಣದ ಪ್ರಚಾರ ಇವೇ ಮುಂತಾದವುಗಳು ಸಂಸ್ಥೆಯ ಪ್ರಮುಖ ಉದ್ದೇಶಗಳು. ರಾಜ್ಯ ಪುನರ್‌ ಘಟನೆಯ 
ನಂತರ 1963-64ರಲ್ಲಿ ರಾಜ್ಯಮಟ್ಟದಲ್ಲಿ ಪೆಡರಲ್‌ ಮಾದರಿಯ ಸಹಕಾರಿ ಯುನಿಯನ್‌ (ಮಹಾಮಂಡಳ) ರಚನೆಗೊಂಡ ನಂತರ 
ಸದಸ್ಯರ ಸಹಕಾರಿ ಶಿಕ್ಷಣಕ್ಕೆ ವ್ಯಾಪಕವಾದ ಮತ್ತು ಕಾನೂನುಬದ್ಧವಾದ ಚಾಲನೆ ದೊರೆತಿದ್ದು ಸಹಕಾರಿ ಆಂದೋಲನಕ್ಕೆ ಮಾರ್ಗದರ್ಶನ 
ಮಾಡುವಲ್ಲಿ ಮಹಾಮಂಡಳ ಏಕೀಕೃತ ಪ್ರಬಲಶಕ್ತಿಯಾಗಿದೆ. ಸದಸ್ಯ ಶಿಕ್ಷಣ ಕಾರ್ಯಕ್ರಮ, ಸಹಕಾರಿ ತರಬೇತಿ, ಸಮ್ಮೇಳನ, 
ವಿಚಾರಗೋಷ್ಠಿ ಮುಂತಾದ ಚಟುವಟಿಕೆಗಳನ್ನು ಯುನಿಯನ್‌ ನಡೆಸುತ್ತಿದೆ. ಮಹಿಳೆಯರ ಸಹಕಾರಿ ತರಬೇತಿಯ ಬಗ್ಗೆ ಹೆಚ್ಚು ಒತ್ತು 
ಕೊಡಲಾಗುತ್ತಿದೆ. 


ಧಾರವಾಡ ಜಿಲ್ಲೆಯ ಸಹಕಾರಿ ಯುನಿಯನ್‌ ಅನ್ನು 1937 ರಲ್ಲಿ ಬೊಂಬಾಯಿ ಪ್ರಾಂತೀಯ ಸಹಕಾರಿ ಯುನಿಯನ್ನಿನ ಜಿಲ್ಲಾ 
ಶಾಖೆಯಾಗಿ ಪ್ರಾರಂಭಿಸಲಾಯಿತು; 1957 ರಲ್ಲಿ ಅದು ಪುನರ್ರಚನೆಗೊಂಡಿತು. ಸದಸ್ಯ ಸಂಸ್ಥೆಗಳಿಗೆ ಬರುವ ವಂತಿಗೆ, ಸಹಕಾರ 
ಸಂಘಗಳು ಗಳಿಸಿದ ಲಾಭದಲ್ಲಿ ನೀಡುವ ಕಡ್ಡಾಯ ಶಿಕ್ಷಣ ನಿಧಿ, ಸರ್ಕಾರದ ಧನ ಸಹಾಯ ಇವುಗಳು ಸಂಸ್ಥೆಯ ಆರ್ಥಿಕ 
ಮೂಲಗಳಾಗಿವೆ. ಸಾಮಾನ್ಯವಾಗಿ ಜಿಲ್ಲೆಯ ಪ್ರತಿ ಒಂದು ಸಹಕಾರಿ ಸಂಸ್ಥೆಯು ಜಿಲ್ಲಾ ಯುನಿಯನ್ನಿನ ಸದಸ್ಯತ್ವವನ್ನು ಹೊಂದಿರುವುದು. 
ಜಿಲ್ಲಾ ಯುನಿಯನ್‌ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ (ಟಿಂಗಳೂರು) ಅಂಗಸಂಸ್ಥೆಯಂತೆ ಜಿಲ್ಲಾಮಟ್ಟದಲ್ಲಿ ಕಾರ್ಯ 
ನಿರ್ವಹಿಸುವುದು. ಸಹಕಾರಿ ಶಿಕ್ಷಣ ಮತ್ತು ಅಭಿವೃದ್ಧಿ ಯೋಜನೆಯ ಅನ್ವಯ ಒಬ್ಬರು ಕಾರ್ಯನಿರ್ವಾಹಕ ಅಧಿಕಾರಿ, ಮೂವರು 
ಸಹಕಾರಿ ಶಿಕ್ಷಕರು, ಒಬ್ಬ ಮಹಿಳಾ ಶಿಕ್ಷಕಿ ಸಹಕಾರಿ ಶಿಕ್ಷಣ ತರಬೇತಿ ಮತ್ತು ಶಿಕ್ಷಣ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವರು. 
ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಮಹಿಳೆಯರ ಸಹಕಾರಿ ಶಿಕ್ಷಣವನ್ನು ಕುರಿತಂತೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. 1992-93 
ರಲ್ಲಿ ಯುನಿಯನ್ನಿನ ಸದಸ್ಯರ ಸಂಖ್ಯೆ 25 ಅಜೀವ ಸದಸ್ಯರನ್ನೂ ಒಳಗೊಂಡಂತೆ 375 ಎಂದು ತಿಳಿದು ಬರುವುದು. 


ಸಹಕಾರಿ ತರಬೇತಿ ಕೇಂದ್ರ ಧಾರವಾಡ: ಸಹಕಾರಿ ಚಳುವಳಿಯ ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾದ ಹಲವಾರು 
ಅಂಶಗಳಲ್ಲಿ ಸಹಕಾರಿ ತರಬೇತಿಯು ಒಂದು ಪ್ರಧಾನ ಅಂಶವಾಗಿದ್ದು ಇದನ್ನು ಪೂರೈಸಲು ಸಹಾಯಕವಾಗುವಂತೆ 1947 ರಲ್ಲಿ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 429 


ಅಂದಿನ ಮುಂಬಯಿ ಪ್ರಾಂತೀಯ ಸರ್ಕಾರದವರು ಈ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದರು. ರಾಜ್ಯ ಪುನರ್ವಿಂಗಡನೆಯ ನಂತರ 
ಕರ್ನಾಟಕ ಸರ್ಕಾರಹ ಅಧೀನದಲ್ಲಿ ಈ ಕೇಂದ್ರವು ಕಾರ್ಯ ನಿರ್ವಹಿಸುತ್ತಿತ್ತು. ನಂತರ 1963-64 ರಲ್ಲಿ ಈ ತರಬೇತಿ ಕೇಂದ್ರವನ್ನು 
ಅಂದಿನ ರಾಜ್ಯ ಸಹಕಾರಿ ಯುನಿಯನ್‌ (1987 ರಿಂದ ಸಹಕಾರ ಮಹಾಮಂಡಳ) ಬೆಂಗಳೂರು ಈ ಸಂಸ್ಥೆಗೆ ವಹಿಸಲಾಯಿತು. 
ಪ್ರಾರಂಭದಲ್ಲಿ ಈ ಸಂಸ್ಥೆಯನ್ನು ಕಟ್ಟಿಬೆಳೆಸಿದ ಜಿಲ್ಲೆಯ ಹಿರಿಯ ಸಹಕಾರಿ ದುರಿಣರಲ್ಲಿ ದಿ॥ ಎ.ಎಸ್‌. ಪಾಟೀಲರು ಪ್ರಮುಖರು. 


ಸಂಸ್ಥೆಯ ಸದಸ್ಯ ತರಬೇತಿ ಚಟುವಟಿಕೆಗಳೆಂದರೆ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಿರಿಯ ಅಧಿಕಾರಿಗಳಿಗೆ, 
ಸಂಘಗಳ ನೌಕರರಿಗೆ 24 ವಾರಗಳ "ಸಹಕಾರಿ ಡಿಪ್ಲೋಮಾ' ತರಬೇತಿಯನ್ನು ನೀಡುವ ಮೂಲಕ ಸಹಕಾರಿ ಆಂದೋಲನದ ಸಮಗ್ರ 
ತಿಳುವಳಿಕೆ ಮಾಡಿಕೊಡುವುದು. ಸಹಕಾರಿ ಕಾನೂನು, ಲೆಕ್ಕಪತ್ರ, ಲೆಕ್ಕಪರಿಶೋಧನೆ, ಸಂಘಗಳ ಕಾರ್ಯನಿರ್ವಹಣೆ ಮುಂತಾದ ಹತ್ತು 
ಹಲವಾರು ವಿಷಯಗಳನ್ನು ತರಬೇತಿಯ ಅವಧಿಯಲ್ಲಿ ತಿಳಿಸಿಕೊಡಲಾಗುವುದು. ತರಬೇತಿಯು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ 
ನಿಗಮದ ತರಬೇತಿ ಯೋಜನೆಯ ಅನ್ವಯ ನೀಡಲಾಗುವುದು. ಸಂಸ್ಥೆಯ ವತಿಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸಹಕಾರಿ 
ಆಂದೋಳನದ ಬಗ್ಗೆ ಚಲನಚಿತ್ರಗಳ ಮೂಲಕ ತಿಳುವಳಿಕೆ ನೀಡಲಾಗುವುದು. ದುರ್ಬಲ ವ್ಯವಸಾಯ ಪತ್ತಿನ ಸಂಘಗಳನ್ನು ದತ್ತು 
ಪಡೆದು, ಆ ಸಂಸ್ಥೆಗಳನ್ನು ಪುನರುಜ್ಜೀವಗೊಳಿಸುವ ಕಾರ್ಯವನ್ನೂ ಸಹ ತರಬೇತಿ ಕೇಂದ್ರದ ಮೂಲಕ ಕೈಗೊಳ್ಳಲಾಗುವುದು. 


1988-89 ರಿಂದ 1991-92 ರವರೆಗೆ ಎನ್‌.ಸಿ.ಡಿ.ಸಿ. (ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ) ಯೋಜನೆಯ ಅಡಿಯಲ್ಲಿ 
ಗೋದಾಮುಗಳನ್ನು ಹೊಂದಿದ ವ್ಯವಸಾಯ ಪತ್ತಿನ ಸೇವಾ ಸಹಕಾರಿ ಸಂಘಗಳ ಕಾರ್ಯದರ್ಶಿಗಳಿಗೆ ಒಂದು ತಿಂಗಳ ಅವಧಿಯ 
ತರಬೇತಿಯನ್ನು ನೀಡಲಾಯಿತು. ಪರಿಶಿಷ್ಟಜಾತಿ'ಪಂಗಡದ ಸದಸ್ಯರ ತರಬೇತಿಗಾಗಿ ವಿಶೇಷ ತರಬೇತಿ ವರ್ಗಗಳನ್ನು ಈ ಸಂಸ್ಥೆಯ 
ವತಿಯಿಂದ ನಡೆಸಲಾಗುವುದು. 


ಪ್ರತೀವರ್ಷ ಜನವರಿ ಮತ್ತು ಜುಲೈನಲ್ಲಿ ತರಬೇತಿಯು ಪ್ರಾರಂಭವಾಗುವುದು. ತರಬೇತಿಗೆ ಆಯ್ಕೆ ಮಾಡುವ ಗರಿಷ್ಠ ಅಭ್ಯರ್ಥಿಗಳ 
ಸಂಖ್ಯೆ 100. ತರಬೇತಿದಾರರ ಅನುಕೂಲತೆಗೆ ಹಾಸ್ಟೇಲ ವ್ಯವಸ್ಥೆ ಇರುವುದು. 1992-93 (ಜನವರಿ-ಡಿಸೆಂಬರ್‌) ವರ್ಷದಲ್ಲಿ ಈ 
ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದವರ ಸಂಖ್ಯೆ: 192: ಇವರಲ್ಲಿ ಬಹುಪಾಲು ಅಭ್ಯರ್ಥಿಗಳು 144 ಸಹಕಾರಿ ಸಂಸ್ಥೆಗಳಿಂದ 
ಕಳಿಸಲ್ಪಟ್ಟವರಾಗಿದ್ದರೆ 11 ಜನರು ಸರ್ಕಾರದ ಅಭ್ಯರ್ಥಿಗಳಾಗಿದ್ದರು. 37 ಜನ ಖಾಸಗಿಯವರಾಗಿದ್ದರು. 
ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಕೆಗಳು 


ಒಂದು ಪ್ರದೇಶದ ವ್ಯಾಪಾರ ಮತ್ತು ವಾಣಿಜ್ಯೋದ್ಯಮದ ಬೆಳವಣಿಗೆಗೆ ಆ ಪ್ರದೇಶದಲ್ಲಿ ಲಭ್ಯ ಇರುವ ಮೂಲಭೂತ 
ಸೌಕರ್ಯಗಳಾದ ಉತ್ತಮ ಸಂಚಾರ ಸೌಲಭ್ಯ (ಸರ್ವ ಯತು ರಸ್ತೆಗಳು), ಸಂಪರ್ಕ ಸಾಧನಗಳು, ಮಾರುಕಟ್ಟೆಗಳು, ಅಭಿವೃದ್ಧಿ 
ಹೊಂದಿದ ಹಿನ್ನಾಡು, ಹಣಕಾಸು ಸಂಸ್ಥೆಗಳು, ವೃತ್ತಿನಿರತರು, ಆ ಪ್ರದೇಶದ ಮುಖ್ಯ ವ್ಯವಸಾಯ ಮತ್ತು ವ್ಯವಸಾಯೇತರ ಉತ್ಪನ್ನಗಳು, 
ನಗರೀಕರಣ ಮತ್ತು ಕೈಗಾರೀಕರಣ, ಆಮದು-ರಫ್ತುಗಳು, ಇವೇ ಮುಂತಾದ ಹಲವಾರು ಸಂಗತಿಗಳು ಬಹು ಮುಖ್ಯವಾದ ಪಾತ್ರವನ್ನು 


ವಹಿಸುವವು. 


ಈ ಮೇಲಿನ ಹಲವಾರು ಸೌಲಭ್ಯಗಳ ಲಭ್ಯತೆಯ ಪರಿಮಿತಿಯಲ್ಲಿ ಜಿಲ್ಲೆಯ ಇಂದಿನ ಮತ್ತು ಕಳೆದ ಒಂದೆರಡು ಶತಮಾನಗಳ 


ರಾ ಗಿ _ ಇತಿ ನ ಷಂ ಮೌ ಭ್ರ. 
ಹಿಂದೆ ಲಭ್ಯ ಇದ್ದ ಸೌಲಭ್ಯಗಳನ್ನು ಮತ್ತು ಈ ಪ್ರದೇಶ ದೇಶದ ಇತರ ಭಾಗಗಳೊಂದಿಗೆ ಹೊಂದಿದ್ದ ನೇರ ಸಂಪರ್ಕ, ಆಳ ಲಭ್ಯ, 
ಪ್ರದೇಶ ಅಂದಿನ ದಕ್ಷಿಣ ಮಹಾರಾಷ್ಟ್ರ 


ಆಮದು-ರಫ್ತು ವ್ಯವಹಾರ ಮುಂತಾದವುಗಳನ್ನು ಗಮನಿಸಿದಲ್ಲಿ ಉತ್ತರ ಕರ್ನಾಟಕದ ಈ ಸ್ವತ ಬ ಕೆ ಈ 
ಪ್ರದೇಶವನ್ನು ಒಳಗೊಂಡಂತೆ ವ್ಯಾಪಾರ-ವಾಣಿಜ್ಯದಲ್ಲಿ ಪ್ರಾರಂಭದಿಂದಲೂ ಮುಂದುವರೆದಿದ್ದ ಜಿಲ್ಲೆ ಹ್ಯಾ ಓಳು ಯ ಡಿ 
ಅದರಂತೆ ಪ್ರಾಚೀನ ಮತ್ತು ಮಧ್ಯಕಾಲಿನ ಚರಿತ್ರೆಯಲ್ಲಿಯೂ ಈ ಜಿಲ್ಲೆಯು ಇಂದಿನ ಹಲವಾರು ಸ್ಥಳಗಳು ಅಂದು ಪ್ರಮು 
ವ್ಯಾಪಾರ ಕೇಂದ್ರಗಳು ಮತ್ತು ವ್ಯಾಪಾರಿ ಸಂಘಟನೆಗಳ ಪ್ರಮುಖ ಕೇಂದ್ರಗಳಾಗಿದ್ದವು. 

ಶಾಸನಗಳಲ್ಲಿ ವ್ಯಾಪಕವಾಗಿ ಉಲ್ಲೇಖಿತವಾಗಿರುವ ಕರ್ನಾಟಕದ ವಿವಿಧ ಬಗೆಯ 
ಸಂಘ ಸಂಸ್ಥೆಗಳನ್ನು ಆಯಾ ವರ್ತಕರು ಸಾಮಾಜಿಕವಾಗಿ 
ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು 


ಪ್ರಾಚೀನ ಕಾಲ: ಪ್ರಾಚೀನ ಕರ್ನಾಟಕದ 
ವರ್ತಕರನ್ನು ವೃತ್ತಿನಿರತರನ್ನು ವರ್ತಕರ ಸಮುದಾಯಗಳನ್ನು ಅವರ 
ಮತು ರಾಜಕೀಯವಾಗಿ ಹೊಂದಿದ್ದ ಗೌರವ, ಮಾನಸನಾನವಗಳನ್ನು ಅವರ 


430 ಧಾರವಾಡ ಜಿಲ್ಲೆ 


ಈ ಜಿಲ್ಲೆಯ ಹಲವಾರು ಶಾಸನಗಳಲ್ಲಿ. ಕಾಣಬಹುದು. ಕರ್ನಾಟಕದ ವರ್ತಕರಲ್ಲಿ ವ್ಯಾಪಾರವನ್ನು ವೃತ್ತಿಯಾಗಿ ರೂಢಿಸಿಕೊಂಡ ಸೆಟ್ಟಿ 
ಬಣಜಿಗ, ಸೆಟಿಗುತ್ತ ನಕರ, ಮಮಧಿದಂಡ, ವಡ್ಡ ವ್ಯವಹಾರಿ, ಗವರೆ, ಗಾತ್ರಿಗ, ಸೆಟ್ಟಿಕಾರ, ಮುಂತಾದ ಶಾಸನೋಕ್ತ ಹೆಸರುಗಳಿಂದ 
ಪರಿಚಯಿಸಲ್ಪಡುವ ವರ್ತಕರ ಬಗ್ಗೆ ತಿಳಿದು ಬರುವುದು. ಅದರಂತೆ "“ಅಯ್ಯಾವೊಳೆ'' ಐನೂರ್ವರು, ತಂಬುಲಿಗ ಸಾಸಿರ್ವರು, 
ನಕರ, ತೆಲ್ಲಿಗರು, ಮಾಲೆಗಾರರು ಮುಂತಾದ ವೃತ್ತಿ ನಿರತರು ಹಾಗೂ ವರ್ತಕ ಸಂಘಗಳ ಪ್ರಸ್ತಾವನೆಯನ್ನು ಹಲವಾರು ಶಾಸನಗಳಲ್ಲಿ 
ಕಾಣಬಹುದು. ವರ್ತಕರಲ್ಲಿ ಅವರ ವೃತ್ತಿಗೆ ಅನುಸಾರವಾಗಿ ಹಲವಾರು ಬಗೆಗಳು ಇದ್ದವು. ವೃತ್ತಿಯಲ್ಲಿ ಅದರ ನಿರ್ವಹಣೆಯಲ್ಲಿ 
ಇಂದಿನಂತೆ ಬಹುವೈವಿಧ್ಯತೆಯನ್ನು ಕಾಣಬಹುದಾಗಿತ್ತು. 

ವರ್ತಕರಲ್ಲಿ ಅನೇಕರು ಉತ್ಪಾದನೆ ಮತ್ತು ಅವುಗಳ ಪೂರೈಕೆ (ಹಂಚಿಕೆ) ಎರಡನ್ನು ಜೊತೆಜೊತೆಯಾಗಿ ನಿರ್ವಹಿಸುತ್ತಿದ್ದರು. 
ಅನೇಕ ಸಂದರ್ಭಗಳಲ್ಲಿ ಶಾಸನಗಳಲ್ಲಿ ವರ್ತಕರ ಪ್ರಕಾರಗಳನ್ನು ಸಂಖ್ಯೆಗಳಿಂದ ಗುರುತಿಸಲಾಗಿದೆ. ಉದಾ: ನಾಲ್ಕು ಪಟ್ಟೆಣದ 
"ಪಟ್ಟಣಿಗರು', ಪಟ್ಟಣದ ವರ್ತಕರು ಧಾರವಾಡದ 1215-16 ರ ಶಾಸನ, ಕ.ಇ.68 ಧಾರವಾಡ), "ಎರಡು ಸಾವಿರ ವರ್ತಕರು' 
(ಮುಳಗುಂದದ ಕ್ರಿ.ಶ. 903-904 ರ ಶಾಸನ), ಸೂಡಿಯ 1075 ರ ಶಾಸನದಲ್ಲಿ" ಏಣ್ಣರ್‌ 'ತೆಟ್ಟಿಯರು' ಎಂಬ ಉಲ್ಲೇಖ 
ಬರುವುದು. ಈ ಮೇಲಿನ ಉಲ್ಲೇಖಗಳು ಆಯಾ ಗ್ರಾಮ ಮತ್ತು ಪ್ರದೇಶಗಳ ವರ್ತಕರ ಸಂಖ್ಯೆಯನ್ನು ಗುರುತಿಸಲು 
ಸಹಾಯಕವಾಗುವುದು. ಈ ಮೇಲಿನ ಶಾಸನಗಳಲ್ಲದೇ ಹನುಮನಹಾಳ (ಲೋಣ ತಾ|), ಸಂಶಿ (ಕುಂದಗೋಳ ತಾ||, ಹುಯಿಲಗೊಳ 
(ಗದಗ ತಾ|), ಹಾನಗಲ್ಲು ಇವುಗಳಲ್ಲಿನ ಅನುಕ್ರಮವಾಗಿ ಕ್ರಿ.ಶ. 1099, 1144, 1166 ಮತ್ತು 1121ರ ಶಾಸನಗಳು ವರ್ತಕರ 
ಸಂಖ್ಯೆಯನ್ನು ವಿವರಿಸುವವು. ಶಾಸನಗಳಲ್ಲಿ ವ್ಯಾಪಕವಾಗಿ ಹೆಸರಿಸಿರುವ ವರ್ತಕರು, ವೈದಿಕ್ಕ ಜೈನ, ಶೈವ ಮತ್ತು ಇತರ 
ಮತಗಳವರಾಗಿದ್ದರು. ಡಂಬಳದ ಒಂದು ಶಾಸನದಲ್ಲಿ ಬೌದ್ಧಮತದ ಸೆಟ್ಟಿಯರ ಉಲ್ಲೇಖ ಬರುವುದು. ವರ್ತಕರು ವಿವಿಧ ರಾಜಕೀಯ 
ಅಧಿಕಾರಗಳನ್ನು ಹೊಂದಿರುವ ಬಗ್ಗೆ ಲಕ್ಕುಂಡಿ, ಸಂಗೂರುಗಳು ಕ್ರಿ.ಶ. 1179 ಮತ್ತು 1412 ರ ಶಾಸನಗಳಿಂದ ತಿಳಿದುಬರುವುದು. 
. ವರ್ತಕರು ಅಚ್ಚಿನ ಶ್ರೇಣಿ (ಟಂಕಸಾಲೆ), ಬೊಕ್ಕಸ, ಮಳಿಗೆ ಇವುಗಳ ಅಧಿಕಾರಿಗಳಾಗಿದ್ದರು ಎಂದು ಈ ಮೇಲಿನ ಶಾಸನಗಳಿಂದ 
ತಿಳಿದು ಬರುವುದು. ಸಾತೇನಹಳ್ಳಿಯ (ಹಿರೇಕೆರೂರು ತಾ) ಕ್ರಿಶ. 1204 ರ ಶಾಸನವು ಬಣಂಜು ಸಮಯ ರಕ್ಷಣೆಗಾಗಿ 
ಸಮರ್ಪಣಾಭಾವದಿಂದ ಹೋರಾಡಿದ ವೆಣ್ಣಲ ಸೆಟ್ಟಿಕವ್ವೆಯ ವೀರ ವ್ಯಕ್ತಿತ್ವವನ್ನು ವರ್ಣಿಸುತ್ತದೆ. ನರಗುಂದದ ಒಂದು ಶಾಸನದಲ್ಲಿ 
ವೈಶ್ಯಕುಲದ ಕುಪ್ಪಟ ಏಚಿಸೆಟ್ಟಿಯ ಟಂಕಸಾಲೆಯ ಪ್ರಸ್ತಾಪವು ಬರುವುದು. ದೇವರ ಹುಬ್ಬಳ್ಳಿಯ (ಧಾರವಾಡ ತಾ) 1206 ರ 
ಶಾಸನದಲ್ಲಿ ಸೆಟ್ಟಿಗುತ್ತರು ಅಯ್ಯಾವೊಳೆ ಐನೂರ್ವರು ಜೊತೆ ಸಂಪರ್ಕವಿದ್ದವರು ಎಂದು ಉಲ್ಲೇಖ ಬರುವುದು. ಸೆಟ್ಟಿಗುತ್ತರು 
ಮಧ್ಯಕಾಲೀನ ಕರ್ನಾಟಕದ ವರ್ತಕರ ಸಮಾಜದಲ್ಲಿ ಉನ್ನತ ವರ್ಗದ ಸೆಟ್ಟಿಯರಾಗಿದ್ದು ವಾಣಿಜ್ಯಧೋರಣೆ, ವ್ಯಾಪಾರ ಧರ್ಮಗಳನ್ನು 
ಪರಿಪಾಲಿಸುತ್ತಿದ್ದರು ಎಂದು ಶಾಸನಗಳಿಂದ ತಿಳಿದು ಬರುವುದು. 


ವರ್ತಕರ ಪ್ರಕಾರಗಳಲ್ಲಿ ಒಂದಾಗಿದ್ದ ಮತ್ತು ಬಹುವ್ಯಾಪಕವಾಗಿದ್ದ "ನಕರ'ರನ್ನು ಜಿಲ್ಲೆಯ ಶಾಸನಗಳಲ್ಲಿ "ಅಂಗಡಿಯ ಸೆಟ್ಟರು' 
ಎಂದು ಗುರುತಿಸಲಾಗಿದೆ. ಸಂತೆಗಳಲ್ಲಿ ಪಟ್ಟಣಗಳಲ್ಲಿ ನೆಲೆನಿಂತು ವ್ಯಾಪಾರ ನಡೆಸುವ ವರ್ತಕರು ಇವರಾಗಿದ್ದಿರಬಹುದು. ಲಕ್ಷೇಶ್ವರದ 
ಕ್ರಿಶ. 725 ಮತ್ತು 1153 ರ ಶಾಸನ), ಡಂಬಳದ (ಶಶ. 1124 ರ ಶಾಸನ), ಹಾವೇರಿ (ಕ್ರಿ.ಶ.1228 ರ ಶಾಸನ), ಲಕ್ಕುಂಡಿ 
(ಕ್ರಿ.ಶ.1179), ಎಲೆಶಿರೂರು (ಕ್ರಿ.ಶ.1109), ಅಗಡಿ (್ರಿ.ಶ. 1166), ಮುಳಗುಂದ ಥ್ರಿ.ಶ. 925), ಬಂಕಾಪುರ (ಕ್ರಿಶ. 1062), 
ಮತ್ತು ಕಾಗಿನೆಲೆ (ಕ್ರಿಶ. 1077) ರ ಶಾಸನಗಳು ನಕರವನ್ನು ಕುರಿತು ವಿವರಣೆಯನ್ನು ನೀಡುತ್ತವೆ. ಇವರೇ ನಡೆಸುವ ನಗರೇಶ್ವರ 
ದೇವಾಲಯಗಳು ನರಗುಂದ, ಹುಬ್ಬಳ್ಳಿ, ಬಂಕಾಪುರ ಮುಂತಾದೆಡೆ ಇದ್ದವು. 


ಸಂಚಾರಿ ವರ್ತಕರಾಗಿದ್ದ ಮುಮಧಿದಂಡರು ಸರಕು ಹೇರಿಕೊಂಡು ಸಂತೆ ಪೇಟೆಗೆ ಹೋಗಿ ವ್ಯಾಪಾರ ಮಾಡುವ 
ವರ್ತಕರಾಗಿದ್ದರು. ಅಲ್ಲದೇ ಸ್ಥಳೀಯವಾಗಿ ಸರಕು ಖರೀದಿಸಿ ಬೇರೆ ಸ್ಥಳಗಳಲ್ಲಿ ಮಾರಾಟ ಮಾಡುತ್ತಿದ್ದರು. ಧಾರವಾಡ ತಾಲೂಕಿನ 
ಮೇವುಂಡಿಯ ಕ್ರಿ.ಶ.1196 ರ ಶಾಸನ, ಹಾಗೂ ದೇವರ ಹುಬ್ಬಳ್ಳಿ, ಹುಯಿಲಹೋಳ, ಮುಳಗುಂದ, ರಾಜೂರು, ಆರೆಕುರಹಟ್ಟಿ, 
ಕಾಗಿನೆಲೆ, ಹಾನಗಲ್ಲು, ಕಲಕೇರಿ, ಹಾವೇರಿ, ದೇವಿಹೊಸೂರು, ಲಕ್ಷ್ಮೇಶ್ವರ, ಹುಲಗೂರು ಮತ್ತು ಚೌಡದಾನಪುರದ ಶಾಸನಗಳಲ್ಲಿ 
ಇವರ ಉಲ್ಲೇಖ ಬರುವುದು. ಮುಮಥಿದಂಡರು ವ್ಯಾಪಾರ ಧರ್ಮಕ್ಕೆ ಬದ್ಗರಾದುದರಿಂದ ಅವರನ್ನು “ಸಮಯ ಮುಮಧಿದಂಡಂ'' 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 431 


ಎಂದು ಶಾಸನದಲ್ಲಿ (ಹರಿಹರ, ಕ್ರಿ.ಶ. 1280 ) ಉಲ್ಲೇಖಿಸಲಾಗಿದೆ. ಇವರು ಹಲವು ಶಾಸನಗಳಲ್ಲಿ ತಮನ್ನ "ಅಯ್ಯವೊಳೆ 
ಐನೂರ್ವರ' ವಂಶದವರೆಂದು ಹೇಳಿಕೊಂಡಿರುವರು. 


: ವಿವಿಧ ವ್ಯಾಪಾರಿ ಸಮುದಾಯಗಳಲ್ಲಿ ವಡ್ಡ ವ್ಯವಹಾರಿಗಳನ್ನು ಹಿರಿಯರು, ವೃದ್ಧರು, ದೊಡ್ಡವರೆಂದು ಗೌರವಿಸಲಾಗುತ್ತಿತ್ತು. 
ಈ ಬಗೆಯ ವರ್ತಕ ಸಮುದಾಯದಲ್ಲಿ ಅನೇಕರು ರಾಜಪೂಜಿತರು, ರಾಜಾನುಗ್ರಹಯುಕ್ತರು ಆಗಿರುತ್ತಿದ್ದರು. ಕಲ್ಯಾಣಿ ಚಾಲುಕ್ಕರ 
ಕಾಲದಲ್ಲಿ ಈ ಬಗೆಯ ವರ್ತಕರು ಸಂಖ್ಯೆಯಲ್ಲಿ ವಿರಳವಾಗಿದ್ದರೆ ಯಾದವ ಮತ್ತು ಹೊಯ್ಸಳರ ಕಾಲದಲ್ಲಿ ಇವರು ಬಹುಸಂಖ್ಯೆಯಲ್ಲಿ 
ಇದ್ದುದಾಗಿ ಶಾಸನಗಳಿಂದ ತಿಳಿದು ಬರುವುದು. ಇವರು ರಾಜಕೀಯವಾಗಿ ಬಹು ಪ್ರಭಾವಶಾಲಿಗಳಾಗಿದ್ದರು. ಇವರಲ್ಲಿ ಶೈವ ಮತ್ತು 
ಜೈನಮತೀಯರನ್ನು ಕಾಣಬಹುದು. ಕ್ರಿ.ಶ. 1054 ರಿಂದ 1427ರ ವರೆಗಿನ ಶಾಸನಗಳು ಈ ವಡ್ಡ ವ್ಯವಹಾರಿಗಳ ಬಹುಮುಖದ 
ಪರಿಚಯವನ್ನು ಮಾಡಿಕೊಡುವವು. ಈ ಜಿಲ್ಲೆಯ ಗುತ್ತಲದ ಕ್ರಿ.ಶ. 1162 ರ ಶಾಸನ, ಹಿರೇಕೊಣತಿ (ತಾ|| ಹಿರೇಕೆರೂರು)ಯ 
1271 ರ ಶಾಸನ, ಹರಳಹಳ್ಳಿ (ಕಾ॥। ಹಾವೇರಿ)ಿಯ ಯಾಧವನ ಸಿಂಘಣನ ಕಾಲದ ಶಾಸನ, ರೋಣ ತಾಲೂಕಿನ ರಾಜೂರು 
(ಕ್ರಿ.ಶ. 1033) ಮತ್ತು ಹನುಮನಹಾಳದ (ಕ್ರಿ.ಶ. 1099 ರ) ಶಾಸನ, ಸಂಶಿಯ ಕ್ರಿಶ. 1144 ರ ಶಾಸನಗಳಲ್ಲಿ ಈ ವಡ್ಡ 
ವ್ಯವಹಾರಿಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಕ್ರಿಶ. 1180 ರ ನರೆಗಲ್ಲಿನ ಶಾಸನ ಸ್ಥಳೀಯ ಕೇಶವಯ್ಯನು "ಮಹಾವಡ್ಡ 
ವ್ಯವಹಾರಿ'ಯಾಗಿದ್ದನೆಂದು ವಿವರಿಸುವುದು. ವೈದಿಕ ವಡ್ಡ ವ್ಯವಹಾರಿಗಳು ತಮನ್ನು “ಶ್ವೇತಕುಲ ವೈಶ್ಯರೆಂದು” ಹೇಳಿಕೊಂಡರೆ ಶೈವ 
.ವಡ್ಡ ವ್ಯವಹಾರಿಗಳು ತಮನ್ನು “ಕುಬೇರ ವಂಶಾನ್ವಯ'' ಹಾಗೂ “ಪಂಚಮ ವಂಶದವರೆಂದು” ಕರೆದುಕೊಂಡಿರುವರು. ಗುತ್ತಲ 
ಮತ್ತು ಹಿರೇಕೆರೂರಿನ ಕ್ರಿ.ಶ. 1162 ಮತ್ತು 1271ರ ಶಾಸನಗಳು ಜೈನ ಮತದ ವಡ್ಡ ವ್ಯವಹಾರಿಗಳನ್ನು ಕುರಿತು ವಿವರಿಸುತ್ತವೆ. 


ಇಂದಿನಂತೆ ಪ್ರಾಚೀನ ಮತ್ತು ಮಧ್ಯಕಾಲಿನ ಯುಗದಲ್ಲಿಯೂ ಈ ಜಿಲ್ಲೆಯು ದಕ್ಷಿಣ ಭಾಗ ಎಳ್ಳದ ಎಲೆಯ ವ್ಯವಸಾಯ 
ಮತ್ತು ಅದರ ವ್ಯವಸ್ಥಿತ ಮಾರಾಟಕ್ಕೆ ಪ್ರಸಿದ್ಧವಾಗಿತ್ತಲ್ಲದೇ ಈ ವೃತ್ತಿ ನಿರತರು ತಮ್ಮದೇ ಆದ ಪ್ರಭಾವಶಾಲಿ ಸಂಘ ಸಂಸ್ಥೆಗಳನ್ನು 
ಕಟ್ಟಿಕೊಂಡಿರುವುದಾಗಿ ಶಾಸನಗಳಿಂದ ತಿಳಿದು ಬರುವುದು. ವಿಳ್ಳೆದೆಲೆಯ ವರ್ತಕರಲ್ಲಿ ಗವರೆ, ಗಾತ್ರಿಗ್ಗ ತಂಬುಲಿಗರು ಎಂಬ 
ಪಂಗಡಗಳು ಇದ್ದುದಾಗಿ ತಿಳಿದು ಬರುವುದು. ದೇವರ ಹುಬ್ಬಳ್ಳಿಯ ಕ್ರಿ.ಶ. 1206 ರ ಶಾಸನ, ಹನುಮನಹಾಳದ ಕ್ರಿ.ಶ. 1099 
ರ ಶಾಸನ, ಹಾವೇರಿಯ ಕ್ರಿಶ. 1109 ರ ಶಾಸನ, ಸಂಶಿಯ ಕ್ರಿ.ಶ. 1144 ರ ಶಾಸನ, ಕಾಗಿನೆಲೆಯ ಕ್ರಿ.ಶ. 1072 ರ ಶಾಸನಗಳು 
ವೀಳ್ಯದೆಲೆಯ ವ್ಯಾಪಾರಸ್ಥರನ್ನು ಕುರಿತು ವ್ಯಾಪಕವಾಗಿ ವಿವರಿಸುತ್ತವೆ. ಎಲೆಕೀಳುವವರು "ಉಗುರ ಮುನ್ನೂರ್ವರು' ಎಂಬ ಶ್ರೇಣಿಯನ್ನು 
ನಾನಾದೇಶಿ ಹಾಗೂ ಉಭಯ ನಾನಾದೇಶಿ ಎಂಬ ವರ್ತಕರು ಸಾಮಾನ್ಯವಾಗಿ ಹಲವು ಬಗೆಯ ಸರಕು ಹೇರಿಕೊಂಡು ಎಎಧ 
ಭಾಗಗಳಿಗೆ ಸಂಚರಿಸಿ ಅಲ್ಲಿ ಅವುಗಳ ಮಾರಾಟ ಮಾಡುತ್ತಿದ್ದರು ಮತ್ತು ಆಯಾ ಪ್ರದೇಶದಲ್ಲಿ ಉತ್ಪಾದನೆಯಾಗುತ್ತಿದ್ದ ವಸ್ತುಗಳನ್ನು 
ಕೊಳುತಿದರು. ಇವರು ಕ್ರಯ-ವಿಕ್ರಯ ಎರಡರಲ್ಲಿಯೂ ತಮನ್ನು ತೊಡಗಿಸಿಕೊಂಡವರಾಗಿದ್ದರು. ಈ ಜಿಲ್ಲೆಯಲ್ಲಿ ಇವರ ಪ್ರಭಾವ 
ಇಂಟ 
ಹೆಚಾಗಿ ಇದಂತೆ ಶಾಸನಗಳಿಂದ ತಿಳಿದು ಬರುವುದಿಲ್ಲ. ಕೇವಲ ಕೆಲವೊಂದು ಶಾಸನಗಳಲ್ಲಿ ಅಂದರೆ ಕ್ರಿ.ಶ.1166ರ ಹುಯಿಲಗೋಳ 
1s ಆ ತ 
ಶಾಸನ, ಲಕ್ಕುಂಡಿಯ ಕ್ರಿ.ಶ.1179 ರ ಶಾಸನ, ಸಾತೇನಹಳ್ಳಿಯ ಕ್ರಿ.ಶ.1241 ರ ಶಾಸನ ಧಾರವಾಡದ ಕ್ರಿ.ಶ.1201 ರ ಶಾಸನ 


ಮತು ಹಾವೇರಿಯ ಒಂದು ಶಾಸನದಲ್ಲಿ ಮಾತ್ರ ಈ ವರ್ತಕರನ್ನು ಕುರಿತು ಪ್ರಸ್ತಾಪಿಸಲಾಗಿದೆ. 


ವ್ಯಾಪಾರದ ಪ್ರಮುಖ ಕೇಂದ್ರಗಳು 
ಪ್ರಾಚೀನ ಪ್ರಮುಖ ವ್ಯಾಪಾರ ಪಟ್ಟಣಗಳನ್ನು ಶಾಸನಗಳಲ್ಲಿ "ಆದಿ ಬಣಂಜು ಪಟ್ಟಣ' "ಅನಾದಿ ಜತ sak a 
ಬಣಂಜು ಪಟ್ಟಣ', "ಮಹಾಪಟ್ಟಣ', "ಪೇಂಠೆದಾಣ', "ಹೆಗ್ಗಡೆ ಮನೆ', "ಮಳಿಗೆ ಮನೆ' ಎಂಬ ಸಷ ವಾರಾ 
ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ, ಹುಯಿಲಗೋಳ, ಸಾತೇನಹಳ್ಳಿ, ಹಿರೇಕೆರೂರು, ಕಲಕೇರಿ, ಅಣ್ಣಗೇರಿ, pi I: 
ಮುಳಗುಂದ, ಮುಂತಾದವುಗಳು ಪ್ರಧಾನ ವ್ಯಾಪಾರ ಕೇಂದ್ರಗಳಾಗಿದ್ದವು ಎಂದು ಸಮಕಾಲಿನ ಶಾಸನದಿಂದ ವ್ಯಕ್ತವಾಗುವುದು. 
ಸಮಾಜದಲ್ಲಿ ರಾಜಕೀಯದಲ್ಲಿ ಸ್ಥಳೀಯ ಆಡಳಿತದಲ್ಲಿ ವರ್ತಕರು ಅನೇಕ st: pL 
ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತಿದ್ದರು. ಹುಯಿಲಗೊಳದ ಕ್ರಿಶ.1166ರ ಶಾಸನವು ಸ್ಥಳೀಯ ವರ್ತಕರು ಪಟ್ಟಣ ಪ್ರಭು 


432 ಧಾರವಾಡ ಜಿಲ್ಲೆ 


ಆಗಿದ್ದರೆಂದು ತಿಳಿಸುವುದು. ವ್ಯಾಪಾರಕ್ಕಾಗಿ ಪರಸ್ಥಳಕ್ಕೆ ಹೋದ ವರ್ತಕರನ್ನು ಆಯಾ ಗ್ರಾಮ ಅಥವಾ ಪ್ರದೇಶದ ಪುರ ಪ್ರಮುಖರು 
ವೀಳ್ಯದೆಲೆ ಉಡುಗೊರೆಯೊಂದಿಗೆ ಬರಮಾಡಿಕೊಳ್ಳುತ್ತಿದ್ದರು. ಚಾಳುಕ್ಯ ಇಮ್ಮಡಿ ಜಗದೇಕಮಲ್ಲನ ಕಾಲದ ಧರ್ಮವೊಳಲ (ಡಂಬಳದ 
ಕ್ರಿಶ.1095-96) ಶಾಸನ 16 ಜನ ಸೆಟ್ಟಿಯರಿಗೆ ಸತ್ತಿಗೆ, ಚಾಮರ, ಶಾಸನಗಳನ್ನು ನೀಡಿ ಗೌರವಿಸಿದ ಬಗ್ಗೆ ವಿವರಣೆಯನ್ನು 
ನೀಡುವುದು. ಪಟ್ಟಣಗಳಲ್ಲಿ ಸಾರ್ವಜನಿಕವಾಗಿ ದಾನ, ದೇವಕಾರ್ಯಗಳಿಗೆ ದತ್ತಿ ನೀಡುವ ಸಂದರ್ಭಗಳಲ್ಲಿ ಸಮಾಜದ ವಿವಿಧ 
ವರ್ಗದ ಜನ, ಅಧಿಕಾರಿ, ಸಂಘಸಂಸ್ಥೆಯ ಜೊತೆಗೆ “ಸ್ಥಳೀಯ ವರ್ತಕರ ಅನುಮತಿಯನ್ನು ಅವಶ್ಯ ಪಡೆಯುತ್ತಿದ್ದರು. 
ಮಹಾಮಂಡಳೇಶ್ವರ ಹೆಮ್ಮಾಡಿಯ ಅರಸ: ಧರ್ಮವೊಳಲದ 16 ಜನ ಸೆಟ್ಟಿಯರಿಗೂ, ಮಹಾನಕರರಿಗೂ ಪಾದ ಪೂಜೆ ಸಲ್ಲಿಸಿ 
ಭೂಮಿ ಖರೀದಿಸಿ ಅಜ್ಜಮೇಶ್ವರ ದೇವಾಲಯಕ್ಕೆ ದತ್ತಿಯತ್ನು ಬಿಟ್ಟ ವಿಷಯ ಕ್ರಿ.ಶ.1124 ರ ಡಂಬಳ ಶಾಸನದಲ್ಲಿದೆ. ಇದಲ್ಲದೇ 
ವೃತ್ತಿ, ಆಸ್ತಿ ವ್ಯಾಜ್ಯದ ಇತ್ಯರ್ಥದ ಸಮಯದಲ್ಲಿಯೂ ಇತರರೊಂದಿಗೆ ವರ್ತಕರ ಸಾನಿಧ್ಯ ಅನಿವಾರ್ಯವೆನಿಸಿದ್ದಿತು. 


ವರ್ತಕರ ಸಂಘಗಳು: ಇಂದಿನಂತೆ ಹಿಂದಿನ ಕಾಲದಲ್ಲಿಯೂ ವಿವಿಧ ವೃತ್ತಿ ಮತ್ತು ವ್ಯಾಪಾರ ನಿರತ ವರ್ತಕರ ಸಮುದಾಯ 
ತಮ್ಮ ವೈಯಕ್ತಿಕ ಮತ್ತು ಸಮುದಾಯದ ಹಿತರಕ್ಷಣೆಗೋಸ್ಕರ ತಮದೇ ಆದ ಸ್ವಯಂ ಪ್ರೇರಿತ ವರ್ತಿಕ ಸಂಘಗಳನ್ನು ರಚಿಸಿಕೊಂಡ 
ಉದಾಹರಣೆಗಳು ಸಮಕಾಲೀನ ಶಾಸನಗಳಲ್ಲಿ ವಿಪುಲವಾಗಿ ದೊರೆಯುವವು. ಶ್ರೇಣಿ, ಕೊಟ್ಟಳಿ, ಹಿಟ್ಟು, ಸಮಯ, ಸೇಣಿ ಇತ್ಯಾದಿ 
ಪದಗಳು ವ್ಯಾಪಾರಿ ಸಂಘಗಳಿಗೆ. ಬಳಕೆಯಾಗಿವೆ. ಇವುಗಳಲ್ಲಿ ಸಂಘಸೂಚಿಯಾಗಿ ಸಂಖ್ಯೆಗಳನ್ನು ಅಧಿಕವಾಗಿ ಉಪಯೋಗಿಸಲಾಗಿದೆ. 
ಲಕ್ಕುಂಡಿ ಶಾಸನ (ಕ್ರಿ.ಶ.1185) ದಲ್ಲಿ "ಕೊಟ್ಟಳಿ', ಲಕ್ಷೆ (ಶ್ವರ (ಕ್ರಿ.5725)ರ ಶಾಸನದಲ್ಲಿ ಸೇಣಿ ಮತ್ತು ಮನಗುಂಡಿಯ ಶಾಸನ 
(ಕ್ರಿ.ಶ.1221)ದಲ್ಲಿ ಸಂಖ್ಯೆ ಎಂಟನ್ನು ಸಂಘ ಪದಕ್ಕೆ ಪರ್ಯಾಯವಾಗಿ ಉಪಯೋಗಿಸಲಾಗಿದೆ. ಈ ಸಂಘಗಳು ಒಂದೇ 
ಬಗೆಯಾಗಿರಲಿಲ್ಲ. ಧರ್ಮಬುದ್ಧಿಯಿಂದ ಪ್ರೇರಿತರಾದ ಅನೇಕ ಜನ ವರ್ತಕರು ದೇವಾಲಯಗಳ ನಿರ್ಮಾಣ ಮುಂತಾದ ಅನೇಕ 
ಧಾರ್ಮಿಕ ಕಾರ್ಯಗಳಲ್ಲಿ ತಮನ್ನು ತೊಡಗಿಸಿಕೊಂಡರೆಂದು ತಿಳಿದು ಬರುವುದು. ಊದಾ: ಏಚಿ ಸೆಟ್ಟಿಯು ಲಕ್ಕುಂಡಿಯ ಅಭಿನವ 
ಪ್ರಸನ್ನ ಕೇಶವ ದೇವಾಲಯ ಕಟ್ಟಿಸಿದ ಬಗ್ಗೆ ಸ್ಥಳೀಯ ಕ್ರಿ.ಶ.1179 ರ ಶಾಸನದಿಂದ ತಿಳಿದು ಬರುವುದು. ಅದರಂತೆ ಬಮಿಶ್ರೆಟ್ಟಿಯು 
ನೂಲಗೇರಿಯ (ತಾ|| ಹಿರೇಕೆರೂರ) ಗವರೇಶ್ವರ ದೇವಾಲಯ (ಫ್ರಿ.ಶ.1109 ರ ಶಾಸನ), ಕಾಗಿನೆಲೆಯ ಕಾಳಸೆಟ್ಟಿ ಬ್ರಹ್ಮೇಶ್ವರ 
ದೇವಾಲಯ ್ರಿ.ಶ.1122 ರ ಶಾಸನ), ಸಾತೇನಹಳ್ಳಿಯ ಹರಿಹರದೇವಾಲಯವನ್ನು ವೆಣ್ಣಲ ಸೆಟ್ಟಿಕವ್ರೆ ಎಂಬವಳು ಕಟ್ಟಿಸಿದ ಬಗ್ಗೆ 
ಕ್ರಿ.ಶ.1204 ರ ಶಾಸನಗಳಿಂದ ತಿಳಿದು ಬರುವುದು. ಈ ಜಿಲ್ಲೆಯಲ್ಲಿ ಈ ಮೇಲಿನ ಎಲ್ಲಾ ವಿಧದ ವರ್ತಕ ಸಂಘಗಳು ಇದ್ದುದಾಗಿ 
ಶಾಸೆನಗಳು ವಿವರಿಸುತ್ತಿವೆ. "ತಂಬುಲಿಗ ಸಾಸಿರ್ವರು', ಎನ್ನುವ ವರ್ತಕ ಸಮುದಾಯ ವೀಳ್ಯದ ಎಲೆ ಮಾರುವವರ ಸಂಘವನ್ನು 
ಸೂಚಿಸುವುದು. ಎಲೆ ಮಾರುವವರ ಸಂಘಗಳನ್ನು ದೇವರಹುಬ್ಬಳ್ಳಿಯ 1206 ರ ಶಾಸನದಲ್ಲಿ "ಎಲೆಯ ಬೋಜಂಗರು' ಎಂದು 
ವಿವರಿಸಿದೆ. ಧಾರವಾಡ ತಾಲೂಕಿನ ಮನಗುಂಡಿಯ ಕ್ರಿ.ಶ.1215-17 ರ ಶಾಸನ, ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ 
1145ರ ಶಾಸನ, ತಂಬುಲಿಗ ಸಾಸಿರ್ವರ ಸುಬುದ್ಧಿ ಮಹಿಮೆ, ಧರ್ಮಾಚಾರ, ಔದಾರ್ಯ, ಸಚ್ಚಾರಿತ್ರ್ಯ ಧರ್ಮಬುದ್ಧಿ ಪರೋಪಕಾರ, 
ದಯೆ, ಸತ್ಯನಿಷ್ಠೆ ಮುಂತಾದ ವಿಶೇಷ ಗುಣಗಳನ್ನು ಕುರಿತು ವಿವರಿಸುವವು. 


ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವಂತೆ ಹೆಬ್ಬುರು (ಶಿಗ್ಗಾಂವಿ 911), ರಾಜೂರು, ಹನುಮನಹಾಳ, ಬಾಳಂಬೀಡು, ಕಾಗಿನೆಲೆ, 
ಕೋಡಿಕೊಪ್ಪ (ತಾ! ರೋಣ), ಸಂಶಿ, ಹರತಿ, ಮನಗುಂಡಿ, ದೇವರ ಹುಬ್ಬಳ್ಳಿ, ಕಳಕಪ್ಪನಗುಡ್ಡ (ತಾ. ರೋಣ), ಸೊರಟೂರು, 
ಶಿರೋಳ (ತಾ।। ಗದಗ), ಇವುಗಳು ತುಂಬುಲಿಗ ಸಾಸಿರ್ವರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು. ಮಾಲೆಗಾರರರು (ಹೂಗಾರರು) 
ಸಹ ತಮದ್ಯೇ ಆದ ಸಂಘಗಳನ್ನು ರಚಿಸಿಕೊಂಡ ಬಗ್ಗೆ ಮುಳಗುಂದದ ಕ್ರಿ.ಶ.1062ರ ಶಾಸನ “ತೋಟಿಗರೈನೂರ್ವರು' ಎಂದು 
ವಿವರಿಸುವುದು. ಅದರಂತೆ ಧಾರವಾಡದ ಕ್ರಿ.ಶ.1215 ರ ಮತ್ತು ಕಾಗಿನೆಲೆಯ ಕ್ರಿ.ಶ.1145 ರ ಶಾಸನಗಳು ಆಯಾ ಗ್ರಾಮದ 
ತೋಟಿಗರನ್ನು ಕುರಿತು ಉಲ್ಲೇಖಿಸುವವು. "ಗಳೆ ಮುನ್ನೂರ್ವರು' ಹಣ್ಣುಕೊಯ್ಯುವವರ ಸಂಘವಾಗಿತ್ತು. 


ಅಯ್ಯಾವೊಳೆ ಐನೂರ್ವರು: ಬಾದಾಮಿಯ ಚಾಳುಕ್ಕರ ಕಾಲದಲ್ಲಿ 6್ರಿಶ.535-757 ತುಂಬಾ ಪ್ರವೃದ್ಧಮಾನದಲ್ಲಿದ್ದು ಅನೇಕ 
ಬಗೆಯ ವ್ಯಾಪಾರಸ್ಕರನ್ನು ಒಳಗೊಂಡಿದ್ದ ವ್ಯಾಪಕ ಶಾಖೆಗಳನ್ನು ಒಳಗೊಂಡಿದ್ದ ಸಂಯುಕ್ತ ಮಾದರಿಯ ಈ ವ್ಯಾಪಾರಿ ಸಂಘವು 
ಕಾಲ ಕ್ರಮೇಣ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು. ವಿಭಿನ್ನ ಜಾತಿ ಮತದ ಈ ವರ್ತಕ ಸಂಘದ ಸದಸ್ಯರು ಬೇರೆ ಬೇರೆ ಭಾಗಗಳಲ್ಲಿ 
ನೆಲೆಸಿದ್ದರೂ ಈ ಹೆಸರಿನಿಂದ ತಮನ್ನು ಗುರುತಿಸಿಕೊಂಡಿರುವುದು ಈ ವಣಿಕ ಸಂಸ್ಥೆಯ ವಿಶೇಷತೆ. ಧಾರವಾಡ ಜಿಲ್ಲೆಯ ಈ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 433 


ಮುಂದಿನ ಶಾಸನಗಳಲ್ಲಿ ಅಯ್ಯವೊಳೆ ಐನೂರ್ವರ ಉಲ್ಲೇಖ ಬರುವುದು: ಹಾನಗಲ್ಲ (ಕ್ರಿ.ಶ. 1121 ಶಾಸನ), ಲಕ್ಷ್ಮೇಶ್ವರ 6್ರಿ.ಶ.1132 
ಮತ್ತು 1153), ರಾಜೂರು (ಕ್ರಿ.ಶ.1033), ಬಾಳಂಬೀಡು 6ಶ.1165), ಮುಂತಾದವುಗಳು. ಅಯ್ಯಾವೊಳೆ ವರ್ತಕರು ತಮದೇ 
ಆದ ವರ್ತಕ ಸಂಹಿತೆಯನ್ನು (ಗುಡ್ಡಶಾಸ್ತ್ರ ಕ್ರಮ) ಅನುಸರಿಸುತ್ತಿದ್ದ ಬಗ್ಗೆ ಶಾಸನಗಳಿಂದ ತಿಳಿದು ಬರುವುದು. ಸದರಿ. ವರ್ತಕರು 
ಗುಡ್ಡದಜ, ಗರುಡಧ್ವಜ ಮತ್ತು ಚಕ್ರಧ್ಹಜಗಳನ್ನು ಹೊಂದಿದ್ದರು. 


ಮಧ್ಯಯುಗದಲ್ಲಿ 


ಮಧ್ಯಯುಗದಲ್ಲಿ ಕೂಡ ಈ ವ್ಯಾಪಾರ ಕ್ರಮಬದ್ಧವಾಗಿ ಬೆಳೆಯಿತು. ವಿಜಯನಗರದ ಕಾಲದಲ್ಲಿ ಕರಾವಳಿಯಲ್ಲಿ ಪಾಶ್ಚಾತ್ಯರ 
ಆಗಮನದಿಂದ ಜಿಲ್ಲೆಯ ವ್ಯಾಪಾರಕ್ಕೆ ಹೆಚ್ಚಿನ ಚಾಲನೆ ಸಿಕ್ಕಿತು. ರಾಯರ ಹುಬ್ಬಳ್ಳಿ (ಹಳೇ ಹುಬ್ಬಳ್ಳಿ) ಒಂದು ಪ್ರಮುಖ ಕೇಂದ್ರವಾಗಿ 
ಅಲ್ಲಿಂದ ಸೋರುಪ್ಪು, (ಪೊಟೆಶಿಯಂ ನೈಟ್ರೇಟ್‌), ಕಬ್ಬಿಣಗಳ ವ್ಯಾಪಾರ ವಿಶೇಷವಾಗಿ ನಡೆಯುತ್ತಿತ್ತೆಂದು ಪೋರ್ತುಗೀಸ್‌ ದಾಖಲೆ 
ಹೇಳಿದೆ (1547). ಹತ್ತಿ ಉತ್ಪಾದನೆ ಮತ್ತು ನೇಕಾರಿಕೆ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಈಗಿನ ಕಾರವಾರ ಬಳಿಯ ಕಡವಾಡದಲ್ಲಿ 
ಬ್ರಿಟಿಷರು ಒಂದು ಮಳಿಗೆ ಸ್ಥಾಪಿಸಿ ಇಲ್ಲಿಂದ 50,000ಮಗ್ಗಗಳಿಂದ ಬಟ್ಟೆ ಖರೀದಿಸುವ ಒಪ್ಪಂದ ಮಾಡಿಕೊಂಡರು. ಹುಬ್ಬಳ್ಳಿಯಲ್ಲೂ 
ಅವರ ಒಂದು ಮಳಿಗೆ ಇತ್ತು. ಆಗ ಈ ಪ್ರದೇಶ ಆದಿಲ್‌ಷಾಹಿಗಳ ರಾಜ್ಯದಲ್ಲಿ ಇತ್ತು. ಶಿವಾಜಿಯ ಸೇನಾನಿ ಅಣ್ಣಾಜಿ ದತ್ತೊ 
ಹುಬ್ಬಳ್ಳಿಯನ್ನು 1673 ರಲ್ಲಿ ಸುಲಿಯಲು ಇಲ್ಲಿಯ ವ್ಯಾಪಾರ ಸಮೃದ್ಧಿಯೇ ಕಾರಣ. ಸವಣೂರು ನವಾಬರ ಕಾಲದಲ್ಲಿ ಅಣ್ಣಿಗೇರಿಯಲ್ಲಿ 
ಒಂದು ಹೊಸ ವ್ಯಾಪಾರೀ ಪೇಟೆ ಸ್ಥಾಪನೆಯಾಯಿತು. ಹೊಸ ಹುಬ್ಬಳ್ಳಿ 1727 ರಲ್ಲಿ ಹುಟ್ಟಿಕೊಂಡಿತು. 1753 ರಲ್ಲಿ ಧಾರವಾಡ, 
ಹುಬ್ಬಳ್ಳಿಗಳು ಪೇಶ್ವೆಯರ ವಶವಾದಾಗಲೂ ಇಲ್ಲಿನ ವಾಣಿಜ್ಯ ಮುಂದುವರಿಯಿತು. ಧಾರವಾಡ, ಹಾವೇರಿ ಮುಂತಾದ ಕಡೆ ಹೊಸ 
ವ್ಯಾಪಾರೀ ಪೇಟೆಗೆಳು ಪೇಶ್ವೆಯರ ಕಾಲದಲ್ಲಿ ಆದವು. ಹಾವೇರಿ, ಬ್ಯಾಡಗಿಗಳು ಕುಮಟಾ ಬಂದರಿನ ಜೊತೆ ವ್ಯಾಪಾರ ಸಂಬಂಧ 
ಹೊಂದಿದ್ದವು. ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ, ಮಿಪ್ರಿಕೋಟಿಗಳು ಕದ್ರಾವರೆಗೆ ಕಾಲುದಾರಿಯಿಂದ ಹೇರನ್ನು ಸಾಗಿಸಿ ಕಾಳಿ 
ನದೀಯಿಂದ ಸದಾಶಿವಗಡ ಮೂಲಕ ಸಮುದ್ರ ವಾಣಿಜ್ಯ ಹೊಂದಿದ್ದವು. ಪೇಶ್ಚೆಯರ ಕಾಲದಲ್ಲಿ ಮಾರವಾಡಿಗಳೂ ಗುಜರಾತಿಗಳೂ 


ಹುಬ್ಬಳ್ಳಿ, ಧಾರವಾಡ, ಗದಗುಗಳಿಗೆ ವ್ಯಾಪಾರಕ್ಕೆ ಬರುವುದು ಹೆಚ್ಚಿತು. ರಟ್ಟಿಹಳ್ಳಿಯಿಂದ ಕುಮಟಾ ಬಂದರಿಗೆ 12,000 ಎತ್ತಿನ 
ಹೇರಿನಷ್ಟು ತಂಬಾಕು, ತತ್ತಿ, ಅಕ್ಕಿ ಕಬ್ಬಿಣ ಪ್ರತೀವರ್ಷ ಹೋಗುತ್ತಿತ್ತು. | 

1800 ರಲ್ಲಿ ಬುಕನನ್‌ ಹೇಳುವಂತೆ ಅಗಡಿ, ಧಾರವಾಡ, ಹುಬ್ಬಳ್ಳಿ, ನವಲಗುಂದ, ನರಗುಂದ ಮುಂತಾದ ಊರುಗಳ 
ವ್ಯಾಪಾರಿಗಳು ಬೆಂಗಳೂರಿಗೆ ಹತ್ತಿ, ಹತ್ತಿಬಟ್ಟೆ, ಧೋತರ, ಕಂಬಳಿ, ಗೋಧಿ, ಇಂಗುಗಳನ್ನು ಹೈದರ್‌, ಟಿಪ್ಪುವಿನ ಕಾಲದಿಂದಲೂ 
ಬೆಂಗಳೂರಿಗೆ ಒಯ್ಯುತ್ತಿದ್ದರು. ಬ್ರಿಟಿಷರ ಆಗಮನಾನಂತರವೂ ಕೇವಲ ಕಾಲುದಾರಿಯಿಂದ ನಡೆಯುತ್ತಿದ್ದ ವ್ಯಾಪಾರವು 1853 ರ 
ನಂತರ ಆದ ಸರ್ವಯತು ರಸ್ತೆಗಳಿಂದ ಮತ್ತು 19 ನೇಯ ಶತಮಾನದ ಕೊನೆಗೆ ಬಂದ ರೈಲುಗಳಿಂದ ಹೆಚ್ಚಿತು. 

ಪೇಶ್ವೆಯ ಕಾಲದ ವಾರದ ಸಂತೆಗಳು ಧಾರವಾಡದಲ್ಲಿ ಹಾವೇರಿ ಪೇಟೆ, ಮಂಗಳವಾರ ಪೇಟೆ, ಶುಕ್ರವಾರಪೇಟೆ , ಸದಾಶಿವಪೇಟೆ 
(ಈಗಿನ ರವಿವಾರ ಪೇಟೆ) ಇಲ್ಲೆಲ್ಲ ನಡೆಯುತ್ತಿತ್ತು. ಇದಕ್ಕೆ ವ್ಯಾಪಾರಿಗಳ ಜೊತೆ ಕೌಲ್‌ (ಒಪ್ಪಂದ) ಮಾಡಿಕೊಂಡಿದ್ದರು. ರಸ್ತೆಗಳಲ್ಲಿ 
ಸರಕಿನ ಸುಂಕ (ಜಕಾತಿ) ವಸೂಲಿಗೆ ಗುತ್ತಿಗೆದಾರರನ್ನು ನೇಮಿಸುತ್ತಿದ್ದರು. ಸವಣೂರು, ಹಂಸಭಾವಿ ತಿಳುವಳ್ಳಿ, ಚಿಕ್ಕಬಾಸೂರು, 
ಕಾಗಿನೆಲೆ, ತೇಗೂರು, ಚಿಕ್ಕೆರೂರು, ಕರಜಗಿ ದೇವಿಹೊಸೂರು, ಕಲಕೇರಿ, ಹುಲಗೊಪ್ರ ಗುತ್ತಲ, ಅಣ್ಣಿಗೇರಿ, ರಾಣೆಬೆನ್ನೂರು, ಗದಗ, 

Py » > > 
ಪ್ರಮುಖ ವಾಣಿಜ್ಯ ಕೇಂದ್ರಗಳು. ಕಲಘಟಗಿಗೆ ಗೋವಾದ ಜೊತೆ ಸಂಬಂಧವಿದ್ದು ಗೋವಾದಿಂದ ಉಪ್ಪು ಕೊಬ್ಬರಿ ಎಣ್ಣೆ 
ತೆಂಗಿನಕಾಯಿ, ಗೋಡಂಬಿ ಬರುತ್ತಿದ್ದು ಇಲ್ಲಿಂದ ಮುಖ್ಯವಾಗಿ ಅಕ್ಕಿ ಹತ್ತಿ, ಬಟ್ಟೆ-ಗೋವೆಗೆ ಹೋಗುತ್ತಿದ್ದು ಡಿಗ್ಗಿ ಸಣಿವೆಯ pan: 
10ವಿನದ್ಧೂ 'ತಳೇವಾಡಿ ಕಣಿವೆಯ ಮಾರ್ಗ 16ದನಗಳದ್ದೂ ಆಗಿದ್ದು ಎಲ್ಲ ಸಾರಿಗೆ-ಹೇರು ಪ್ರಾಣಿಗಳಿಂದ ಆಗುತ್ತಿತ್ತು.ಗೋವೆಯಲ್ಲಿ 
ಮಣಕ್ಕೆ ಒಂದಾಣೆ ಇದ್ದ ಉಪ್ಪು ಇಲ್ಲಿ ಒಂದು ಕಾಲು ರೂ. ಬೆಲೆ ಬಾಳುತ್ತಿತ್ತು. ದಾರಿಯಲ್ಲಿ ಕೊಡಬೇಕಾದ ಜಕಾತಿಗಳೂ ಈ ಬೆಲೆ 

ಇ ಮ ನ್ಯ ಕ ಬರುತಿತು. ಹುಲಿಗೊಫುದ ಸಂತೆಗೆ: ಜಮಖಂಡಿ, 
ಹೆಚ್ಚಳಕ್ಕೆ ಕಾರಣ. ಪ್ರತೀ ವರ್ಷ 5000 ಮಣ ಉಪ್ಪು ಕಲಘಟಗಿಗೆ ಬರುತ್ತಿತ್ತು ಪ್ರದ 


ದಾಮದುರ್ಗಗಳಿಂದ ಅಕ್ಕಿ ಖರೀದಿಗೆ ವರ್ತಕರು ಬರುತ್ತಿದ್ದರು. 


434 ಧಾರವಾಡ ಜಿಲ್ಲೆ 


ಧಾರವಾಡದ ವರ್ತಕರ ಇಚ್ಛೆಯಂತೆ ಧಾರವಾಡದಲ್ಲಿ ಪೇಶ್ಚೆಯರು ಮುರುಘಾ ಮಠ ಕಟ್ಟಲು ನಿವೇಶನ ಮತ್ತು ತೆರಿಗೆ 
ವಿನಾಯತಿ ನೀಡಿದರು. ಪೇಟೆಯ ಅಭಿವೃದ್ಧಿಗೆ "ಪೋತದಾರ' ಎಂಬ ಅಧಿಕಾರಿಯನ್ನು ನೇಮಿಸಿದ್ದರಲ್ಲದೆ ವರ್ತಕರಿಗೆ ರೂ.25,000 
ದ ವರೆಗೆ ಎರಡು ವರ್ಷಗಳ ಸಾಲವನ್ನು ಪೇಶ್ತೆಯರ ಕಾಲದಲ್ಲಿ ನೀಡಲಾಗುತ್ತಿತ್ತು. ಧಾರವಾಡದ ಹಾವೇರಿ ಪೇಟೆಯು (ಶ್ರಿಮಂತ 
ಲಿಂಗಾಯತ ವ್ಯಾಪಾರಿಗಳ ಕೇಂದ್ರವಾಗಿ ಅದು "ಧಾರವಾಡ ಪಟ್ಟಣದ ಖಜಾನೆ' ಎಂದು ವರ್ಣಿತವಾಗಿತ್ತು. ನೆರೆಯ ಸವಣೂರು, 
ಬಿದನೂರು, ಸೊಂದೆ, ಗಜೇಂದ್ರಗಡಗಳ ಸಂಸ್ಥಾನಿಕರು ಹಾಗೂ ನವಲಗುಂದ, ನರಗುಂದ, ಹುಬ್ಬಳ್ಳಿ, ಮುದ್ದೇಬಿಹಾಳಗಳ ಕಿಲ್ಲೆದಾರರ 
ಜೊತೆ ಜಕಾತಿಯ ಬಗ್ಗೆ ರಿಯಾಯತಿಯ ಪರಸ್ಪರ ಒಪ್ಪಂದವನ್ನು ಪೇಶ್ವೆಯರು ಮಾಡಿಕೊಂಡಿದ್ದರು. ಜಕಾತಿದರ ಸವಣೂರು ನವಾಬನ 
ರಾಜ್ಯದಲ್ಲಿದ್ದಷ್ಟೇ ಇತ್ತು. ಹೈದರ್‌, ಟಿಪ್ಪು ಇವರ ಕೈಗೆ ಧಾರವಾಡ, ಕಿತ್ತೂರುವರೆಗಿನ ಪ್ರದೇಶ ಬಂದು ಇಲ್ಲಿನ ವ್ಯಾಪಾರಕ್ಕೆ ಹೆಚ್ಚಿನ 
ಚಾಲನೆ ಸಿಕ್ಕರೂ ಮುಂದೆ 18 ನೇಯ ಶತಮಾನ ಕೊನೆಗೆ ಹಾಗೂ 1800ರ ನಂತರ ಆದ ಅನೇಕ ಯುದ್ಧ ಬಂಡಾಯ ಹಾಗೂ 
ದಂಡಯಾತ್ರೆಗಳಿಂದ ಕೆಲಮಟ್ಟಿಗೆ ಇಲ್ಲಿನ ವ್ಯಾಪಾರದಲ್ಲಿ ಹಿನ್ನಡೆಯಾಯಿತು. , 

ಪೇಶ್ವೆಯರ ಕಾಲದಲ್ಲಿ ರೂಢಿಯಲ್ಲಿದ್ದ “ಮೋಹತರ್ಫ' (ಸಾಮಾನ್ಯ ವಾಣಿಜ್ಯ ತೆರಿಗೆ) ತೆರಿಗೆಯನ್ನು ಆನುವಂಶಿಕ ಸುಂಕದ 
ಅಧಿಕಾರಿಗಳು ಅನೇಕ ಕಂತುಗಳ ಮೂಲಕ ವಸೂಲಿನ ಮಾಡುತ್ತಿದ್ದರು. ಇದನ್ನು ಹಳ್ಳಿಯ ಗೌಡ ಅಥವಾ ಕುಲಕರ್ಣಿ ವಸೂಲಿ 
ಮಾಡುತ್ತಿದ್ದರು. ಆದರೆ ವಸೂಲಿ ಮಾಡುವವರು ಅವರ ಸಂಬಂಧಿಕರು ಸುಂಕ ಕೊಡಬೇಕಾಗಿರಲಿಲ್ಲ. ಸಾಮಾನ್ಯವಾಗಿ ಹೆಚ್ಚು 
ಸುಂಕವನ್ನು ಕೊಡುವವರು ಶ್ರಿಮಂತ ವರ್ತಕರಾಗಿರುತ್ತಿದ್ದರು. 1762 ರಲ್ಲಿ ಧಾರವಾಡ ಪೇಟೆಯಲ್ಲಿ ಸಂಗ್ರಹಿಸಿದ ಮೋಹತರ್ಪ 
ರೂ.2,819 ಎಂದು ತಿಳಿದು ಬರುವುದು. ಇವನ್ನು 375 ವಿವಿಧ ವೃತ್ತಿಯ ವ್ಯಕ್ತಿಗಳಿಂದ ಸಂಗ್ರಹ ಮಾಡಲಾಗಿತ್ತು. 


ಆಧುನಿಕ ಕಾಲ 


ಬ್ರಿಟಿಷರ ಆಗಮನಾನಂತರ ಅವರ ವಸಾಹತು ಶಾಹಿ ನೀತಿಯಿಂದ ಹಾಗೂ ಸಾರಿಗೆ ಸಂಪರ್ಕಗಳ ವೃದ್ಧಿಯಿಂದ ಹೊಸ 
ಬಗೆಯ ಬದಲಾವಣೆಗಳು ಆದುವು. ನೂಲುವ, ಕಬ್ಬಿಣದ, ಕಾಗದದ ಕೈಗಾರಿಕೆಗಳು ನಶಿಸಿದರೂ ವಾಣಿಜ್ಯ ಚಟುವಟಿಕೆಗೆ 
ವ್ಯತ್ಯಯವಾಗಲಿಲ್ಲ ಅಮೆರಿಕನ್‌ ಜಾತಿಯ ಉದ್ದ ಎಳೆಯ ಹತ್ತಿಯನ್ನು ಇಂಗ್ಲೆಂಡ್‌ನ ತಮ್ಮ ಗಿರಣಿಗಳಿಗಾಗಿ ಬೆಳೆಯಲು ಅವರು 
ವಿಶೇಷ ಮುತುವರ್ಜಿ ವಹಿಸಿದರು. ಹತ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿಯನ್ನು ಅರೆಯುವ (ಜಿನ್ನಿಂಗ್‌), ಬೇಲುಕಟ್ಟುವ 
(ಪ್ರೆಸ್ಸಿಂಗ್‌) ಮತ್ತು ಹತ್ತಿಬೀಜ ಸಂಸ್ಕರಣೆ ಮುಂತಾದ ವಾಣಿಜ್ಯ ವ್ಯವಹಾರಗಳು ಬೆಳೆಯಲು ಅನೇಕ ವ್ಯಾಪಾರಿ ಕಂಪನಿಗಳು (ಕೂಡು 
ಬಂಡವಾಳ ಸಂಸ್ಥೆಗಳು) ಮೂಡಿಬಂದವು. ಅಂದಿನ ಸರ್ಕಾರವು 1828ರಿಂದಲೇ ಈ ಭಾಗದ ಹತ್ತಿಯ ವ್ಯಾಪಾರವನ್ನು ಉತ್ತೇಜಿಸಲು 
ಅನೇಕ ಕ್ರಮಗಳನ್ನು ಕೈಗೊಂಡಿತ್ತು. 1842 ರಿಂದ ಈ ಭಾಗದಲ್ಲಿ ಅಮೇರಿಕನ್‌ ಹತ್ತಿಯನ್ನು ಬೆಳೆಯುವ ಪ್ರಯೋಗಗಳನ್ನು ಮಾಡಿ 
ಅದರಲ್ಲಿ ಯಶಸ್ಸು ಸಾಧಿಸಲಾಯಿತು. ಹತ್ತಿಯ ಉದ್ಯಮದ ಬಹುಮುಖ ಅಧ್ಯಯನವನ್ನು ಕುರಿತಂತೆ 1847 ರಲ್ಲಿ "ಕಾಟನ್‌ 
ಮಿಶನ್‌' ನಿಯಮಿಸಲಾಯಿತು. 1873-83 ರ ದಶಕದಲ್ಲಿ ಧಾರವಾಡ ಜಿಲ್ಲೆಯಿಂದ ವಾರ್ಷಿಕ ಸರಾಸರಿ 9,500 ಟನ್‌ ಓಿಲೆ 
ಸುಮಾರು ರೂ. 45 ಲಕ್ಷಿ ಹತ್ತಿ ಇಲ್ಲಿಂದ ಮುಂಬಯಿಗೆ ರಫ್ತಾಗುತ್ತಿತ್ತು. ಮುಂಬಯಿ ಮಾರುಕಟ್ಟೆಗೆ ಧಾರವಾಡ ಜಿಲ್ಲೆಯಿಂದ 
ಶೇ.68 ಪ್ರಮಾಣದಷ್ಟು ಅಮೇರಿಕನ್‌ ತತ್ತಿ ರಫ್ತಾಗುತ್ತಿತ್ತು. ಈ ಉದ್ಯಮಕ್ಕೆ ಹಣಕಾಸಿನ ನೆರವು ನೀಡಿ ಪ್ರೋತ್ಸಾಹಿಸುವ ಉದ್ದೇಶದಿಂದಲೇ 
1863 ರಲ್ಲಿ ಧಾರವಾಡದಲ್ಲಿ 1870 ರಲ್ಲಿ ಹುಬ್ಬಳ್ಳಿಯಲ್ಲಿ ಬೊಂಬಾಯಿ ಪ್ರೆಸಿಡೆನ್ಸಿ ಬ್ಯಾಂಕಿನ ಶಾಖೆಗಳನ್ನು ಪ್ರಾರಂಭಿಸಲಾಯಿತು. 
1862 ರಲ್ಲಿ ಅಮೇರಿಕನ್‌ ಸಿವಿಲ್‌ ಯುದ್ಧದಿಂದ ಉಂಟಾದ "ಅರಳೆಯ ಉಬ್ಬರ' (ಕಾಟನ್‌ ಬೂಮ) ವ್ಯಾಪಾರಿ ವಲಯದಲ್ಲಿ 
ಮತ್ತು ಬೆಳೆಗಾರರಲ್ಲಿ ಹೆಚ್ಚಿನ ಭರವಸೆಯನ್ನು ಮೂಡಿಸಿತ್ತು. (ವಿವರಕ್ಕೆ ಅಧ್ಯಾಯ 2 ನೋಡಿ). ಈ ಹೆಚ್ಚಳದ ಪರಿಣಾಮ ಕೇವಲ 
ವಾಣಿಜ್ಯ ಚಟುವಟಿಕೆಗಳಲ್ಲದೇ ಸಾಮಾಜಿಕ ಆರ್ಥಿಕ ವಲಯದಲ್ಲಿಯೂ ತನ್ನ ಪ್ರಭಾವವನ್ನು ಬೀರಿದ್ದಾಗಿ ಕಂಡುಬರುವುದು. ಈ 
ನಡುವೆ 1876-78, ಮುಂದೆ 1896-97 ರಲ್ಲಿ ಭೀಕರ ಬರಗಾಲದಿಂದ ವಾಣಿಜ್ಯ ಚಟುವಟಿಕೆಗಳಿಗೆ ಹಿನ್ನಡೆ ಉಂಟಾಯಿತು. 
1897 ರಲ್ಲಿ ಹುಬ್ಬಳ್ಳಿಯ ಪೇಟೆಯನ್ನು ದುಷ್ಕಾಳದ ಮೂಲಕ ಎರಡು ಸಲ ಲೂಟಿ ಮಾಡಲಾಯಿತು. ಫ್ಲೇಗು ಪೀಡೆ ಕೂಡ ಈ 
ಕಾಲದಲ್ಲಿ ಸಾಕಷ್ಟು ಹಾವಳಿ ಮಾಡಿತು. ' 


ಬ್ಯಾಂಕಿಂಗ್‌, ಹಣಕಾಸು ವ್ಯಮಾರ ಮತ್ತು ವಾಣಿಜ್ಯ 435 


18ನೇ ಶತಮಾನದಲ್ಲಿ ಯೂರೋಪ್‌ನಲ್ಲಿ ಪ್ರಾರಂಭವಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮ, 1860ರ ನಂತರದ ದಶಕಗಳಲಿ 
ಇಂಗ್ಲೀಷ್‌ ಕಂಪನಿಯ ಕಾನೂನಿನ ಅನ್ವಯ ಅನೇಕ ಕಂಪನಿಗಳು ಕೂಡು ಬಂಡವಾಳದೊಂದಿಗೆ (ಜಾಯಿಂಟ್‌ ಸ್ಟಾಕ್‌) ವ್ಯಾಪಾರ 
ಉದ್ದಿಮೆಗಳನ್ನು ಪ್ರಾರಂಭಿಸಿದವು. ಇದೇ ಅವಧಿಯಲ್ಲಿ ಸುಸಂಘಟಿತ ಬ್ಯಾಂಕಿಂಗ್‌ ಉದ್ಯಮಗಳು ನಿಧಾನ ಗತಿಯಲ್ಲಿ ಜಿಲ್ಲೆಯ 
ವಾಣಿಜ್ಯವನ್ನು ಪ್ರೋತ್ಸಾಹಿಸಿದವು. ಈ ಉದ್ಯಮಗಳು ಸಾರ್ವಜನಿಕರ ಉಳಿತಾಯಗಳನ್ನು ಆಕರ್ಷಿಸಿದವು. 1867 ರಲ್ಲಿ ಜಿಲ್ಲೆಗೆ 
ಮೊದಲನೆಯದಾಗಿ “ಧಾರವಾಡ ಕಂಪನಿ' ಎಂಬ ಹೆಸರಿನ ಬಟ್ಟೆಯ-ಆಮದು ರಫ್ತು ಕಂಪನಿಯು ರೂ.40,000ಬಂಡವಾಳದೊಂದಿಗೆ 
: ಪ್ರಾರಂಭವಾಯಿತು. ಇದೇ ಕಂಪನಿಯ ಒಂದು ಶಾಖೆಯು 1877 ರಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಯಿತು. ಅದರ ಮುಂದಿನ 
ವರ್ಷ 1878 ರಲ್ಲಿ ಹುಬ್ಬಳ್ಳಿಯಲ್ಲಿ "ಹುಬ್ಬಳ್ಳಿ ಕ್ಲಾಥ ಕಂಪನಿ' ಎಂಬ ಸ್ವತಂತ್ರ ಕಂಪನಿಯು ರೂ. 22,000 ಬಂಡವಾಳದೊಂದಿಗೆ 
ಪ್ರಾರಂಭವಾಯಿತು. ಈ ಕಂಪನಿಯು ಯೂರೋಪ್‌ನಿಂದ ಮತ್ತು ಮುಂಬಯಿಯಿಂದ ಯಾಂತ್ರೀಕೃತ ನೂಲನ್ನೂ ಹಾಗೂ 
ಬೆಂಗಳೂರಿನಿಂದ ಸಕ್ಕರೆಯನ್ನೂ ಆಮದು ಮಾಡಿಕೊಳ್ಳುತ್ತಿತ್ತು. ಮುಂದೆ 1881 ರಲ್ಲಿ ಹುಬ್ಬಳ್ಳಿಯಲ್ಲಿ "ಸದರ್ನ್‌ ಮರಾಠಾ ಸ್ಪಿನ್ನಿಂಗ್‌ 
ಮತ್ತು ವೀವಿಂಗ್‌ ಕಂಪನಿ'ಯು ಅಂದು ರೂ. ಆರು ಲಕ್ಷ ಬಂಡವಾಳದೊಂದಿಗೆ 18 ಸಾವಿರ ಕದಿರುಗಳ ಸಾಮರ್ಥ್ಯದೊಂದಿಗೆ 
ಪ್ರಾರಂಭಿಸಲ್ಪಟ್ಟಿತು. 1882-83 ರಲ್ಲಿ ಹುಬ್ಬಳ್ಳಿ ಮತ್ತು ಗದಗನಲ್ಲಿ ಅನುಕ್ರಮವಾಗಿ ರಾಬರ್ಟಸನ್‌ ಬದ್ರರ್ಸ್‌ ಮತ್ತು ಕಂ. ಮತ್ತು 
ಕ್ರಿಸ್ಟಲ್‌ ಮತ್ತು ಕಂ. ಎಂಬ .ಎರಡು ಯುರೋಪ್‌ ಮೂಲದ ಬಹುದೊಡ್ಡ ವ್ಯಪಾರಿ ಕಂಪನಿಗಳು ಇದ್ದವು. 


1884 ರ ಗ್ಯಾಸೆಟೆಯರ್‌ನಲ್ಲಿ ವಿವರಿಸುವಂತೆ ಹುಬ್ಬಳ್ಳಿಯಲ್ಲಿ ಸುಮಾರು 700 ಜನ ವ್ಯಾಪಾರಸ್ಥರಿದ್ದರು. ಇವರಲ್ಲಿ ಸುಮಾರು 
300 ಜನರ ವ್ಯಾಪಾರಿಗಳ ಬಂಡವಾಳ ರೂ. ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಇತ್ತು; ಗದಗಿನಲ್ಲಿ ವೆಂಕಟದಾಸ ಎಂಬ 
ಗುಜರಾತಿ ವ್ಯಾಪಾರಿಯು ರೂ. ಹತ್ತು ಸಾವಿರವರೆಗೆ ಹುಂಡಿಯ ವ್ಯಾಪಾರ ಮಾಡುತ್ತಿದ್ದನು. ಅದೇ ಗ್ಯಾಸೆಟಿಯರ್‌ ವರದಿ ಮಾಡುವಂತೆ 
ಧಾರವಾಡ ಜಿಲ್ಲೆಯಲ್ಲಿ ಹತ್ತು ಗ್ರಾಮಗಳು ವ್ಯಾಪಾರದ ಪಡಮೂಲೆಯ ಸ್ಥಳಗಳಾಗಿದ್ದವು. ಅವುಗಳಲ್ಲಿ ಹುಬ್ಬಳ್ಳಿ ಧಾರವಾಡ, 
ನವಲಗುಂದ, ಗದಗ, ರಾಣೆಬೆನ್ನೂರು, ಈ ಐದು ಗ್ರಾಮಗಳಲ್ಲಿ ಸಗಟು ಮತ್ತು ಚಿಲ್ಲರೆ ಮಾರಾಟ ಎರಡೂ ನಡೆಯುತ್ತಿದ್ದವು. 
ಇವುಗಳ ಹೊರತು ಮುಂಡರಗಿ, ಬ್ಯಾಡಗಿ, ಹಾವೇರಿ, ಧುಂಡಸಿ, ನರಗುಂದಗಳಲ್ಲಿ ಸಗಟು ವ್ಯವಹಾರ ಮಾತ್ರ ನಡೆಯುತ್ತಿತ್ತು. “ಈ 
ಹತ್ತು ಪಡಮೂಲೆಗಳಲ್ಲಿ ಹುಬ್ಬಳ್ಳಿ ಗದಗ ಎಲ್ಲಕ್ಕೂ ಶ್ರೇಷ್ಠ ಇರುತ್ತದೆ.” 


ಮುಂಬೈ ರಾಜ್ಯದ ಕರ್ನಾಟಕದ ಸೀಮೆಯಲ್ಲಿ ಬೆಳಗಾವಿಯ ನಂತರ ಹುಬ್ಬಳ್ಳಿ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಹುಬ್ಬಳ್ಳಿಯ 
ವ್ಯಾಪಾರಸ್ಥರು ಮುಂಬಯಿಯಿಂದ ನೂಲು, ರೇಷ್ಮೆ ಕಸ್ತೂರಿ, ಕೇಸರ, ಚಿಮಣಿ ಎಣ್ಣೆ ಅರಿಶಿಣ ಬೇರು, ದೇಶಿ ಮತ್ತು ವಿಲಾಯತಿ 
ವಸ್ತ್ರಗಳು, ಜೀರಿಗೆ, ತೆಂಗಿನ ಕಾಯಿ, ಕೊಬ್ಬರಿ, ಗಾಂಜಾ, ಸಕ್ಕರೆ, ಬೆಲ್ಲ ಕಂಬಳಿ, ಮೆಣಸಿನಕಾಯಿ, ತಂಬಾಕು, ಅಡಿಕೆ, ಏಲಕ್ಕಿ 
ಮೆಣಸು ಮುಂತಾದವುಗಳನ್ನು ಹೊರಗಿನಿಂಗ ತರಿಸುತ್ತಿದ್ದರೆ, ಅರಳೆ, ಕುಸುಬೆ, ಸೀರೆ ಮತ್ತು ಖಣ ಮುಂತಾದ ದೇಶಿವಸ್ತ್ರ ತಾಮ್ರ 
ಹಿತ್ತಾಳೆ ಪಾತ್ರೆಗಳು, ಹುಣಿಸೆಹಣ್ಣು ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದವುಗಳನ್ನು ಹೊರಗೆ ಕಳಿಸುತ್ತಿದ್ದರು. 1883 ರಲ್ಲಿ ಹುಬ್ಬಳ್ಳಿಯಲ್ಲಿ 
ಒಟ್ಟಿಗೆ ರೂ.4 1 ಲಕ್ಷದ ವ್ಯಾಪಾರವಾಯಿತು. ಅದರಲ್ಲಿ ರೂ.32.36 ಲಕ್ಷ ಮಾಲು ಹೊರಗಿನಿಂದ ಬಂದದ್ದು ರೂ. 8.50 ಲಕ್ಷದ 
ಮಾಲು ಸ್ಥಳೀಯವಾಗಿ ಉತ್ಪಾದನೆ ಆದದ್ವು ಹೊರಗಿನಿಂದ ಬಂದ ಮಾಲಿನಲ್ಲಿ se ಲಕ್ಷದ್ದು ಹುಬ್ಬಳ್ಳಿಯಲ್ಲಿ ಖರ್ಚಾಗಿ 
ಉಳಿದದ್ದು ಹೊರ ಪೇಟೆಗಳಿಗೆ ಹೋಯಿತು ಎಂದು ಗ್ಯಾಸೆಟಿಯರ್‌ನಿಂದ ತಿಳಿದು ಬರುವುದು. ಇದು ಸ್ಥಳೀಯ ಸಾ ಏವಿಧ 
ಮುಖಗಳ ಪರಿಮಾಣವನ್ನು ಸೂಚಿಸುವುದು. ಈ ಭಾಗದಲ್ಲಿ ಉಗಿಬಂಡಿ ಬಂದ ನಂತರ ವ್ಯಾಪಾರಕ್ಕೆ ಹೆಚ್ಚು ಉತ್ತೇಜನ ದೊರೆಯಿತು. 
1884 ರಲ್ಲಿ ಹುಬ್ಬಳ್ಳಿಯ ಮುಖ್ಯ ವ್ಯಾಪಾರದ ಸರಕುಗಳಲ್ಲಿ ಅರಳೆ, ಧಾನ್ಯ ವಸ್ತ್ರ ಜಾತ್ರಗಳ್ಳು: ಚರ್ಮ, ಸಾಣಿಣಳ ಕೊಡಗಳ, 
ಮುಂತಾದವು ಪರಪೇಟೆಗೆ ರಫ್ತಾಗುತ್ತಿದ್ದವು. ಮುಂಬಯಿಯ : ಅರಿವೆ, ಯುರೋಪದ ಅರಿವೆ, ನೂಲು, ಧಾನ್ಯ, ನೀಲಿ, ಬೆಲ್ಲ 
ತೆಂಗಿನಕಾಯಿ, ಅಡಿಕೆ ಮುಂತಾದವು ಪರಪೇಟೆಯಿಂದ ಬರುತ್ತಿದ್ದವು. ಧಾರವಾಡದ ಕಲೆಕ್ಟರ ರಾಬರ್ಟಸನ್‌ ಎಂಬುವವರು 1874 
ರಲ್ಲಿ ಹುಬ್ಬಳ್ಳಿಯ ಮಾರುಕಟ್ಟೆಯನ್ನು ರೂ.65,000 ವೆಚ್ಚದಲ್ಲಿ ಕಟ್ಟಿಸಿದರು. ಈ ಆಲ ಚಳ SE ಸಕ್ಕ 
2,700 ಆದಾಯ ಬರುತ್ತಿತ್ತು. ಹುಬ್ಬಳ್ಳಿ, ಗದಗ, ಬೆಟಗೇರಿ, ಲಕ್ಷ್ಮೇಶ್ವರ ಜಾನು. ಬಜ ಪ್ರಸದ್ಧವಾಗಿದ್ದರೆ, ಹುಬ್ಬ, 
ಅಣ್ಣಿಗೇರಿ, ಲಕ್ಕುಂಡಿ, ನರಗುಂದ ಬೆಲೆಯುಳ್ಳ ಧೋತ್ರಗಳಿಗೆ ಪ್ರಸಿದ್ಧವಾಗಿದ್ದವು. gc ಆ ಆ ಕ 
ಮಳ್ಳ ಹಾರು ಕಸಾ ಬಾ ರ 
ಶಿರಹಟ್ಟಿ, ಲಕ್ಷ್ಮೇಶ್ವರ ಕಂಬಳಿಗಳು, ಹಾನಗಲ್ಲಿನ ಬೆಲ್ಲ ಪ್ರಸಿದ್ಧ ಸರಕು ಗಳಾಗಿದ್ದವು. ಕಪ್ಪತಗುಡ್ಡದ ಕೆಲವು ಭಾಗಗಳಲ್ಲಿ ವಕಲ್ಲು 


ಮತ್ತು ಕಲ್ಲಗಡಿಗೆ ಉತ್ಪಾದನೆಯಾಗುತ್ತಿದ್ದವು. ಗದಗ ಪಟ್ಟಣದಲ್ಲಿ ನೂರು ವರ್ಷದ ಹಿಂದೆ (1884) ಒಂಭತ್ತು ಜನ ಪ್ರಮುಖ 
ವ್ಯಾಪಾರಸ್ಥರು ರೂ. ಐದುಸಾವಿರದಿಂದ ಎರಡು ಲಕ್ಷದವರೆಗೆ ಬಂಡವಾಳ ಉಳ್ಳವರು; ವಿಲಾಯತಿ ವಸ್ತ್ರ ನೂಲು, ರೇಷ್ಮೆ 
ಮುಂತಾದವುಗಳನ್ನು ಹೊರಗಿನಿಂದ ತರುತ್ತಿದ್ದರು. ಮತ್ತು ಅರಳೆ, ದೇಶೀವಸ್ತ್ರ ಮುಂತಾದವುಗಳನ್ನು ಪರಪೇಟೆಗೆ ಕಳಿಸುತ್ತಿದ್ದರು ಎಂದು 
ವಿವರಿಸಲಾಗಿದೆ. 


ಅದರಂತೆ ಬ್ಯಾಡಗಿ ಪೇಟೆಗೆ ಅಕ್ಕಿ ಜೋಳ, ಗೋಧಿ, ತೊಗರಿ, ಬೆಲ್ಲ, ಸಕ್ಕರೆ, ಮೆಣಸಿನಕಾಯಿ, ಅಡಿಕೆ, ಕೊಬ್ಬರಿ, ತೆಂಗಿನಕಾಯಿ 
ಮುಂತಾದ ಸರಕುಗಳು ಮೈಸೂರು ಸೀಮೆಯಿಂದಲೂ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಬಂದು ಸಗಟು ಮಾರಾಟದಿಂದ ಹೊರ 
ಪೇಟೆಗಳಿಗೆ ಹೋಗುತ್ತಿದ್ದವು. ಇದೇ ರೀತಿಯಲ್ಲಿ ಮುಂಡರಗಿಯಲ್ಲಿ ಬಳ್ಳಾರಿಯಿಂದಲೂ ನಿಜಾಮನ ರಾಜ್ಯದಿಂದಲೂ ಸದರಿ ಸರಕುಗಳು 
ಬಂದು ಅಲ್ಲಿಂದ ಪರಪೇಟೆಗೆ ಹೋಗುತ್ತಿದ್ದವು. ಹಾವೇರಿಯಲ್ಲಿ ರೂ. ಒಂದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಬಂಡವಾಳವುಳ್ಳ 
25 ಜನ ವ್ಯಾಪಾರಸ್ಥರು ಇದ್ದುದಾಗಿ ಮತ್ತು ಇವರು ಮುಖ್ಯವಾಗಿ ಉತ್ತರ ಕನ್ನಡ ಮತ್ತು ಮೈಸೂರು ಸೀಮೆಯಿಂದಲೂ ಬರುತ್ತಿದ್ದ 
ಏಲಕ್ಕಿ ಅಡಿಕೆ, ಮೆಣಸುಗಳನ್ನು ಕೊಂಡು ದೂರದ ವ್ಯಾಪಾರಸ್ಥರಿಗೆ ಮಾರುತ್ತಿದ್ದರು ಎಂದು ವಿವರಿಸಲಾಗಿದೆ. ಹಾವೇರಿಯಲ್ಲಿ ವರ್ಷಕ್ಕೆ 
ಸುಮಾರು ರೂ. 1.20 ಲಕ್ಷದ ಅಡಿಕೆ ವ್ಯಾಪಾರ ಆಗುತ್ತಿದ್ದುದಾಗಿ ನಮೂದಿಸಲಾಗಿದೆ. ಇಲ್ಲಿನ ಯಾಲಕ್ಕಿಯನ್ನು ತೊಳೆಯುವ ಮತ್ತು 
ಸಂಸ್ಕರಿಸುವ ವಿಧಾನವನ್ನು ವಿವರಿಸಲಾಗಿದೆ. ಅದರಂತೆ ಜಿಲ್ಲೆಯ ಮಲೆನಾಡ ಭಾಗದಲ್ಲಿ ಧುಂಡಸಿಯು ಪ್ರಮುಖ ವ್ಯಾಪಾರ 
ಕೇಂದ್ರವಾಗಿತ್ತು. ಧುಂಡಸಿಯಲ್ಲಿ ಸುಮಾರು 250 ಜನ ವ್ಯಾಪಾರಸ್ಥರು ರೂ. ಒಂದು ಸಾವಿರದಿಂದ ಐವತ್ತು ಸಾವಿರವರೆಗೆ ವ್ಯಾಪಾರದಲ್ಲಿ 
ಹಣ ವಿನಿಯೋಗಿಸಿದ್ದರು ಮತ್ತು ಅವರು ತೆಂಗಿನಕಾಯಿ, ಅಡಿಕೆ, ಕೊಬ್ಬರಿ, ಬೆಲ್ಲ, ಸಕ್ಕರೆ, ಮೆಣಸು, ಉಪ್ಪು ಎಣ್ಣೆ ತಂಬಾಕು 
ಮುಂತಾದವುಗಳನ್ನು ಕೊಂಡು ಹೊರಪೇಟೆಗೆ ಕಳಿಸುತ್ತಿದ್ದರು ಎಂದು ತಿಳಿದು ಬರುವುದು. 


ಬೆಳವಲನಾಡಿನ ಪ್ರಮುಖ ಕೇಂದ್ರವಾದ ನರಗುಂದವು 1857 ರ ಬಂಡಾಯವಾಗುವವರೆಗೆ ಒಂದನೆಯ ದರ್ಜೆಯ 
ಪಡಮೂಲೆಯ ಸ್ಕಳವೆನಿಸಿತ್ತು. ಆ ವರ್ಷದಿಂದ ಈ ಪೇಟೆಯ ವ್ಯಾಪಾರವು ಹಿಮ್ಮೆಟ್ಟಿತು ಎಂದು ವರದಿಯಾಗಿದೆ. 


ಇತ್ತೀಚಿನ ಆಮದು ರಫ್ತುಗಳು 


ಸ್ವಾತಂತ್ರ್ಯಾ ನಂತರದ ದಶಕಗಳಲ್ಲಿ ಅದರಲ್ಲಿಯೂ ವಿಶೇಷವಾಗಿ ರಾಜ್ಯ ಪುನರ್‌ ಘಟನೆಯ ನಂತರದ ದಶಕಗಳಲ್ಲಿ ವ್ಯವಸಾಯ, 
ಕೈಗಾರಿಕೆ, ವಾಣಿಜ್ಯ ಉದ್ಯಮಗಳಲ್ಲಿ ಉಂಟಾದ ತೀವ್ರತರ ಬದಲಾವಣೆ, ಸರ್ಕಾರದ ಮುಕ್ತವ್ಯಾಪಾರ ನೀತಿ, ಕೈಗಾರಿಕಾ ನೀತಿ, ಉದಾರ 
ಹಣಕಾಸಿನ ಸೌಲಭ್ಯಗಳು ಇವೇ ಮುಂತಾದವುಗಳಿಂದ ಮತ್ತು ಹೆಚ್ಚುತ್ತಿರು ಸ್ಥಳೀಯ ಕೈಗಾರೀಕರಣ, ಉತ್ತಮ ಮಾರುಕಟ್ಟೆಯ ಸೌಲಭ್ಯ, 
ಸ್ಥಳೀಯ ಮತ್ತು ಹೊರಗಿನ ವ್ಯಾಪಾರದ ಪೈಪೋಟಿ ಮುಂತಾದ ಕಾರಣಗಳಿಂದ ಜಿಲ್ಲೆಯ ಇತ್ತೀಚಿನ ಆಮದು ಮತ್ತು ರಫ್ತುಗಳಲ್ಲಿ 
" ಬಹುಮಟ್ಟಿನ ವೈವಿಧ್ಯತೆಯನ್ನು ಕಾಣಬಹುದು. ಎರಡು ಮಹಾಯುದ್ಧಗಳ ಕಾಲದಲ್ಲಿ ಆಮದಿನ ಮಿತಿ ಹಾಗೂ ಸೈನ್ಯದ ಬೇಡಿಕೆಗಳ 
ಪೂರೈೆಸುವಿಕೆಯಿಂದ ವ್ಯಾಪಾರ ಸರ್ವತೋಮುಖವಾಗಿ ಬೆಳೆಯಿತು. ಹಣದುಬ್ಬರ ಹಾಗೂ ಆಹಾರಧಾನ್ಯಗಳ ಕೊರತೆಯಿಂದ ಧಾನ್ಯಗಳ 
ಸಾಗಾಟದ ಮೇಲೆ ಅಂತರ್ಜಿಲ್ಲಾ ಬಂಧಿ ಹಾಗೂ ಪಡಿತರ ಅಂಗಡಿಗಳ ಆರಂಭ 1940 ರ ನಂತರ ಆಯಿತು. ಈ ಜಿಲ್ಲೆಯ 
ವ್ಯಾಪಾರ ವಹಿವಾಟು ಇತರ ನೆರೆಹೊರೆಯ ತಗಲಿರುವ ಏಳು ಜಿಲ್ಲೆಗಳೊಂದಿಗೆ ವ್ಯಾಪಕವಾಗಿ ಹರಡಲು ಜಿಲ್ಲೆಯಲ್ಲಿ ಲಭ್ಯ ಇರುವ 
ಉತ್ತಮ ಸಂಚಾರ ಸೌಲಭ್ಯಗಳು ಸಂಪರ್ಕ ಸಾಧನಗಳು ಪೂರಕವಾಗಿದೆ. 


ಸುಮಾರು 44 ವರ್ಷಗಳ ಹಿಂದೆ ಅಂದರೆ 1951 ರಲ್ಲಿ ಈ, ಜಿಲ್ಲೆಗೆ ಆಮದಾಗುತ್ತಿದ್ದ ಪ್ರಮುಖ ವ್ಯಾಪಾರಿ ಸರಕುಗಳಲ್ಲಿ 
ಕಟ್ಟಡ ಸಾಮಗ್ರಿಗಳು, ಗೃಹ ಬಳಕೆಯ ಪೀಠೋಪಕರಣಗಳು, ಪಾತ್ರೆಗಳು, ಕಿರಾಣಿ ವಸ್ತುಗಳು, ಆಹಾರ ವಸ್ತುಗಳು, ಔಷಧಿಗಳು, 
ಯಂತ್ರೋಪಕರಣಗಳು, ಬಟ್ಟೆ ಆಟದ ಸಾಮಾನು, ಉರುವಲು, ಸೌಂದರ್ಯ ವರ್ಧಕ ವಸ್ತುಗಳು ಮುಂತಾದವುಗಳು 
ಮುಖ್ಯವಾಗಿದ್ದವು. ಕಟ್ಟಡ ಸಾಮಗ್ರಿಗಳಲ್ಲಿ ಮರಮಟ್ಟುಗಳು, ಬಿದಿರು, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯಿಂದ, ಕಬ್ಬಣ 
ಸಾಮಾನುಗಳು ಮುಂಬಯಿಯಿಂದ ಬರುತ್ತಿದ್ದವು. ಆಹಾರ ವಸ್ತುಗಳ ಆಮದು ಕಡಿಮೆ ಇರುತ್ತಿತ್ತು ಕಿರಾಣಿ ವಸ್ತುಗಳಲ್ಲಿ ಹವೀಜವನ್ನು 
(ದನಿಯ) ಹೈದರಾಬಾದ್‌ ಮತ್ತು ಬಳ್ಳಾರಿಗಳಿಂದ, ಬೇಳೆ ಮತ್ತು ಹೆಸರುಕಾಳನ್ನು ಇಂದೂರು, ಪಂಜಾಬಿನಿಂದ, ತೋಗರಿಬೇಳೆ 
ಬಿಜಾಪುರ, ಸೊಲ್ಸಾಪುರಗಳಿಂದ, ಹೆಸರುಕಾಳು, ಬಿಜಾಪುರದಿಂದ, ತೆಂಗು ಅರಸೀಕೇರಿಯಿಂದ, ಕೊಬ್ಬರಿ ಎಣ್ಣೆ ಕೊಚ್ಚಿಯಿಂದ, ಬೆಲ್ಲ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 437 


ಬೆಳಗಾವಿ ಮತ್ತು ಕೊಲ್ಲಾಪುರಗಳಿಂದ, ಚಿಮಣಿ ಎಣ್ಣೆ ಮುಂಬಯಿಯಿಂದ, ಅಡಿಕೆಯನ್ನು ಸಿರಸಿ, ಸಾಗರ ಸಿದ್ದಾಪುರಗಳಿಂದ, 
ಕರಿಮೆಣಸು ಸಿರ್ಸಿ) ಕಾರವಾರದಿಂದ, ಸಕ್ಕರೆ ಬಿಜಾಪುರ, ಕೊಲ್ಲಾಪುರ, ಹೊಸಪೇಟೆಗಳಿಂದ, ಈರುಳ್ಳಿ ಬಿಜಾಪುರ, ಬಳ್ಳಾರಿ, 
ಬೆಳಗಾವಿಗಳಿಂದ, ಅರಶಿನ ಸಾಂಗಲಿಯಿಂದ, ಉಪ್ಪು ಗೋವೆ, ಮುಂಬಯಿಗಳಿಂದ, ಮೀನು ಜಾ | ಜಾ 
ನಿಪ್ರಾಣಿಯಿಂದ, ಬಂಗಾರ ಮತ್ತು ಬೆಳ್ಳಿ ಮುಂಬಯಿಯಿಂದ, ಕಬ್ಬಿಣ, ತಾಮ್ರ, ಹಿತ್ತಾಳೆ ತಗಡುಗಳು ಮುಂಬಯಿಯಿಂದ, ಧೋತ್ರ, 
ಸೀರೆ, ಖಣಗಳು. ಕೈಮಗ್ಗದ ಬಟ್ಟೆಗಳನ್ನು ಆದವಾನಿ, ರಬಕವಿ, ಮಹಾಲಿಂಗಪುರ, ಜಮಖಂಡಿ, ಸೊಲ್ಲಾಪುರಗಳಿಂದ, ಯಂತ್ರಚಾಲಿತ 
ಮಗ್ಗಗಳ ನೂಲಿನ ಮತ್ತು ರೇಷ್ಮೆ ಸೀರೆಗಳನ್ನು ಇಚಲಕರಂಜಿ ಇಂದ, ರುಮಾಲುಗಳು ಆಂಧ್ರದ ಪಲಕೋಲದಿಂದ, ರೇಷ್ಮೆ ಬಟ್ಟೆಯನ್ನು 
ಬೆಂಗಳೂರು, ಮೈಸೂರುಗಳಿಂದ, ಮಿಲ್ಲಿನಲ್ಲಿ ತಯಾರಾದ ಗಂಡಸರ ಉಡುಪಿನ ಬಟ್ಟೆಗಳು ಮುಂಬಯಿ ಮತ್ತು ಸೊಲ್ಲಾಪುರಗಳಿಂದ, 
ಉತ್ತಮ ಗುಣ ಮಟ್ಟದ ಧೊತ್ರಗಳು ಸೊಲ್ಲಾಪುರ, ಮುಂಬಯಿ, ಅಹಮದಾಬಾದ್‌ಗಳಿಂದ, ಉಲನ್‌ ರಗ್ಗುಗಳು ಮುಂಬಯಿ, 
ಬೆಂಗಳೂರು, ಕಾನಪುರ, ಧಾರಿವಾಲ ಮತ್ತು ಅಮೃತಸರಗಳಿಂದ ಆಮದಾಗುತ್ತಿದ್ದವು. ಔಷಧಿಗಳು ಮುಂಬಯಿ, ಬರೋಡ, ಕಲ್ಪತ್ರ 
ಅಹಮದನಗರ, ಮೈಸೂರುಗಳಿಂದ ತರಿಸಲಾಗುತ್ತಿತ್ತು. ಒಕ್ಕಲುತನದ ಉಪಕರಣಗಳು ಮುಂಬಯಿ ಪುಣೆಗಳಿಂದ, ಚಿನ್ನದ ಆಭರಣಗಳು 
ಕಾರವಾರ .ಮತ್ತು ಕೊಲ್ಲಾಪುರದಿಂದ, ಬೆಳ್ಳಿಯ ಆಭರಣಗಳು ಕಾರವಾರ, ಕೊಲ್ಲಾಪುರ, ಬೆಂಗಳೂರು ಮತ್ತು ಮದ್ರಾಸ್‌ಗಳಿಂದ, 
ಕಬ್ಬಿಣ (ಹಾರ್ಡ್‌ವೇರ್ಸ್‌) ಸಾಮಾನುಗಳು ಮುಂಬಯಿ ಮತ್ತು ಭದ್ರಾವತಿಯಿಂದ, ಗಾಜಿನ ಸಾಮಾನು ಮತ್ತು ಪಿಂಗಾಣಿ ವಸ್ತುಗಳು 
ಓಗಲೇವಾಡಿ (ಸತಾರಾ), ಮೈಸೂರುಗಳಿಂದ, ಸಿದ್ಧ ಉಡುಪುಗಳು ಮದ್ರಾಸ್‌, ಬೆಂಗಳೂರುಗಳಿಂದ, ಆಟದ ಸಾಮಾನುಗಳು 
ಬೊಂಬಾಯಿ, ಮದ್ರಾಸ್‌ಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಜಲಾವ (ಉರುವಲು) ಕಟ್ಟಿಗೆಯನ್ನು ಕಾರವಾರದಿಂದ 
ತರಿಸಲಾಗುತ್ತಿತ್ತು. | 


ರಫ್ತುಗಳು 

ಶತಮಾನಗಳಿಂದಲೂ ಈ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ ಹತ್ತಿಯಾಗಿದ್ದು 1940-50 ದಶಕದಲ್ಲಿಯೂ ಇದು 
ಮುಂದುವರಿಯಿತು. ವಾರ್ಷಿಕ ಸರಾಸರಿ 1.20 ಲಕ್ಷ ಬೇಲುಗಳಷ್ಟು (ಓಂದು ಬೇಲು ತೂಕ 400 ಪೌಂಡು) ಹತ್ತಿ ಈ ಜಿಲ್ಲೆಯಿಂದ 
ಉತ್ಪಾದನೆಯಾಗುತ್ತಿತ್ತು. ಅದರಲ್ಲಿ ಬಹುಪಾಲು ಛೇ. 95) ರಫ್ತಾಗಿ, ಉಳಿದ ಅಲ್ಪಸ್ವಲ್ಪ ಹತ್ತಿಯನ್ನು ಸ್ಥಳೀಯವಾಗಿ 
ಉಪಯೋಗಿಸಲಾಗುತ್ತಿತ್ತು. ಇಲ್ಲಿಯ ಹತ್ತಿಯು ಮುಖ್ಯವಾಗಿ ಮುಂಬಯಿ, ಅಹಮದಾಬಾದ್‌, ಸೊಲ್ಲಾಪುರ, ಗೋಕಾಕ, ಮದ್ರಾಸ, 
ಕೊಯಮತ್ತೂರು, ಕಾನಪುರ, ಉಜ್ಜಿನಿ, ಬೆಂಗಳೂರು, ದಾವಣಗೆರೆ, ಬಾರಸಿ, ಸೊಲ್ಲಾಪುರ, ಮುಂತಾದ ಸ್ಥಳಗಳ ಹತ್ತಿ ಗಿರಣಿಗಳಿಗೆ 
ರಫ್ತು ಆಗುತ್ತಿತ್ತು. ಜಿಲ್ಲೆಯ ಒಟ್ಟು ಹತ್ತಿ ಬೆಳೆಯಲ್ಲಿ ಅರ್ಧ ಮುಂಬಯಿಗೆ ಹೋಗುತ್ತಿತ್ತು. ಈ ಜಿಲ್ಲೆಯ ಹುಬ್ಬಳ್ಳಿ, ಗದಗ, ಧಾರವಾಡ, 
ರಾಣೆಬೆನ್ನೂರು, ನರಗುಂದ, ಅಣ್ಣಿಗೇರಿ, ಪ್ರಮುಖ ಹತ್ತಿಯ ವ್ಯಾಪಾರದ ಕೇಂದ್ರಗಳಾಗಿದ್ದವು. ಇಂದಿಗೂ ಇವು ಹತ್ತಿಯ ಪ್ರಮುಖ 
ಮಾರಾಟ ಕೇಂದ್ರಗಳಾಗಿವೆ. 

ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ನಂತರ ಈ ಭಾಗದ ಹತ್ತಿಯನ್ನು ಮುಂಬಯಿಗೆ ಮೂರು ಮಾರ್ಗಗಳ ಮೂಲಕ ಕಳಿಸಲಾಗುತ್ತಿತ್ತು. 

pr) ~ ತಾ 
(1) ಪುಣೆ ಅಥವಾ ಹುಟಗಿ ಮೂಲಕ ರೈಲಿನಲ್ಲಿ, (2) ಅರ್ಧ ರೈಲು ಅರ್ಧ ಜಲಮಾರ್ಗದ ಮೂಲಕ ಅಂದರೆ ಲೋಂಡಾ ಮತ್ತು 
ಗೋವಾದ ಮೂಲಕ, ಹಾಗೂ (3) ಪುಣೆ-ಬೆಂಗಳೂರು ಹೆದ್ದಾರಿಯ ಮೂಲಕ, ಅದಕ್ಕೂ ಪೂರ್ವದಲ್ಲಿ ಕುಮಟಾ ಬಂದರಿನ 


ಮೂಲಕ ಮುಂಬಯಿಗೆ ಕಳಿಸಲಾಗುತ್ತಿತ್ತು. 


1940-50 ದಶಕದಲ್ಲಿ ಜಿಲ್ಲೆಯ ಇತರ ರಫ್ತುಗಳಲ್ಲಿ ಪ್ರಮುಖವಾಗಿ, ಗದಗ, ಬೆಟಗೇರಿ, ಹುಬ್ಬಳ್ಳಿ, ಧಾನ 
ನೂಲಿನ ಸೀರೆ ಮತ್ತು ಖಣಗಳು ಕರ್ನಾಟಕ-ಮಹಾರಾಷ್ಟದ ಇತರ ಜಿಲ್ಲಿಗಳಿಗೆ ಹೋಗುತ್ತಿದ್ದವು. ತ್ನ ಹಾಲಾ 
ಆಮದುಮಾಡಿಕೊಂಡ ಗೋಡಂಬಿ ಹುಬ್ಬಳ್ಳಿಯಿಂದ ಬೆಳಗಾವಿ, ಮಿರ್ಜಿ, ಪುಣೆ, ಅದತ ಆತ್‌ ಧ್‌ 
ಉತರ ಭಾಗದ ಪ್ರದೇಶಗಳಿಗೆ ಹೋಗುತ್ತಿತ್ತು. ಇಲ್ಲಿಂದ ಅಡಿಕೆ ಬಿಜಾಪುರ, ಪಂ ಭಜ Nc | 
ಕೊಚ್ಚಿ ಮದ್ರಾಸ, ಗೋವಾಗಳಿಗೆ, ಶೇಂಗಾ (ಕಡಲೆಕಾಯಿ) ಮುಂಬಯಿ, ಸೊಲ್ಲಾಪುರ, ಆದವಾನಿ, ಹಗ ಕರ್ನೂಲ, gg 
ಅಕೋಲಾ (ಏದರ್ಭ) ಮುಂತಾದ ಕಡೆಗೆ ಕಳಿಸಲ್ಪಟ್ಟರೆ ಸೂರ್ಯಕಾಂತಿ ಸೂಪ, ಪುಣೆ, ಜ್ಯಾ ಜ್‌ ಸಟ ನ 
ಗುಜರಾತ ಮಹಾರಾಷ್ಟಗಳಿಗೆ, ಗೋಧಿಯನ್ನು ಬೆಳಗಾಂವಿ, ಸತಾರಾ, ಪುಣೆ, ಠಾಣಾ ಮುಂತಾದ ಪ್ರದೇಃ ಸ ಶತು. 


438 ಧಾರವಾಡ ಜಿಲ್ಲೆ 


ಸಾವೆಯನ್ನು ಮುಂಬಯಿ, ನಾಸಿಕ, ಬೆಳಗಾವಿಗಳಿಗೆ ರಫ್ತು ಮಾಡಲಾಗುತ್ತಿತ್ತು ಎಂದು ಇತ್ತೀಚಿನ ಗ್ಯಾಸೆಟಿಯರ್‌ನಲ್ಲಿ (1959) 
ವಿವರಿಸಲಾಗಿದೆ. 
ಧಾರವಾಡ ಜಿಲ್ಲೆಯು ಮನೆಕಟ್ಟಲು ಮತ್ತು ಪಿಠೋಪಕರಣ ತಯಾರಿಸಲು ಉಪಯೋಗಿಸುವ ಮರಮಟ್ಟು ಟೌಬೀನೆ) ರಫ್ತಿಗೆ 
ಮೊದಲಿನಿಂದಲೂ ಪ್ರಸಿದ್ಧವಾಗಿದೆ. ಈ ಜಿಲ್ಲೆಯ ಹುಬ್ಬಳ್ಳಿ, ಧಾರವಾಡ, ಅಳ್ಲಾವರ ಇವು ಮರಮಟ್ಟಿನ ವ್ಯಾಪಾರಕ್ಕೆ ಮತ್ತು ರಫ್ತಿಗೆ 
ಪ್ರಸಿದ್ಧವಾದವುಗಳು. ಇಲ್ಲಿಂದ ಸಾಗವಾನಿ (ತೇಗ) ಮತ್ತು ಮತ್ತಿಮರದ ದಿಮಿಗಳು ಸೊಲ್ಲಾಪುರ ಸಾಂಗಲಿ, ಕೊಲ್ಲಾಪುರ, ಮಿರ್ಜಿ, 
ಬಿಜಾಪುರ, ಬಾಗಲಕೋಟೆ, ಗುಂತಕಲ್‌, ಬಳ್ಳಾರಿ ಮುಂತಾದವುಗಳ ಕಡೆಗೆ, ಕೇವಲ ಸಾಗವಾನಿ ಮರ ಮಾತ್ರ ಬೆಂಗಳೂರು, 
ದಾವಣಗೆರೆ ಕಡೆಗೆ, ಕರಿಮರ (ರೋಸ್‌ವುಡ್‌) ಮದ್ರಾಸ, ಮಚಲಿಪಟ್ಟಣಗಳಿಗೆ, ಮತ್ತಿಮರ ಬೆಳಗಾಂವಿಗೆ ರಫ್ತು ಆಗುತ್ತಿದ್ದವು. 


ಪಡಮೂಲೆ ವ್ಯಾಪಾರದ ಸ್ಥಳಗಳು 


1950 ರ ದಶಕದ ಅವಧಿಯಲ್ಲಿ ಈ ಜಿಲ್ಲೆಯ ಸಗಟು ಮಾರಾಟದ ಸ್ಥಳಗಳಲ್ಲಿ ಹುಬ್ಬಳ್ಳಿ, ಧಾರವಾಡ, ಗದಗ, ಬ್ಯಾಡಗಿ, 
ಹಾವೇರಿ, ರಾಣೆಬೆನ್ನೂರು, ಅಣ್ಣಗೇರಿ, ಯಲವಿಗಿ, ಕುಂದಗೋಳ, ಸವಣೂರು, ಹೊಳೆಆಲೂರು ಪ್ರಮುಖವಾಗಿದ್ದವು. 


ಹುಬ್ಬಳ್ಳಿಯು ಹತ್ತಿ ಶೇಂಗಾ, ಹತ್ತಿದೀಜ, ಮರಮಟ್ಟು, ಉರುವಲು ಕಟ್ಟಿಗೆ, ಶೇಂಗಾ ಎಣ್ಣೆ ಹಿತ್ತಾಳೆ ಪಾತ್ರೆಗಳು, ಸ್ತ್ರೀಯರ 
ಕೈಮಗ್ಗದ ಬಟ್ಟೆಗಳು, ಬೆಲ್ಲ ಮತ್ತು ಅಡಿಕೆಗಳ ಪ್ರಮುಖ ಮಾರಾಟ ಕೇಂದ್ರವಾಗಿತ್ತು. ಧಾರವಾಡವು ಹತ್ತಿ ಹತ್ತಿಬೀಜ, ಶೇಂಗಾ, 
ಕುಸುಬೆ, ಇವುಗಳ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದ್ದರೆ, ಗದಗು ಹತ್ತಿ ಹತ್ತಿ ಬೀಜ, ಶೇಂಗಾ, ಶೇಂಗಾ ಎಣ್ಣೆ ಸ್ತೀಯರ ಕೈಮಗ್ಗದ 
ಬಟ್ಟೆಗಳಿಗೆ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು. ಮೆಣಸಿನಕಾಯಿ ಮತ್ತು ಅಡಿಕೆಗೆ ಬ್ಯಾಡಗಿ ಪ್ರಸಿದ್ದವಾಗಿದ್ದರೆ, ಹಾವೇರಿಯು ಶೇಂಗಾ 
ಮತ್ತು ಏಲಕ್ಕಿ ವ್ಯಾಪಾರಕ್ಕೆ ರಾಣೆಬೆನ್ನೂರು ಹತ್ತಿ ಹತ್ತಿಬೀಜ ಶೇಂಗಾ ವ್ಯಾಪಾರಕ್ಕೆ ನರಗುಂದ ಹತ್ತಿ ಮತ್ತು ಶೇಂಗಾ ಬೀಜಕ್ಕೆ 
ಅಣ್ಣಿಗೇರಿ ಹತ್ತಿ ವ್ಯಾಪಾರಕ್ಕೆ ಯಲವಿಗಿ ಹವೀಜಕ್ಕೆ (ಧನಿಯಾ), ಕುಂದಗೋಳ ಹತ್ತಿ ಮತ್ತು ಶೇಂಗಾ ಬೀಜಕ್ಕೆ ಸವಣೂರು ಮತ್ತು 
ಹೊಳೆಆಲೂರು ಶೇಂಗಾ ಬೀಜಕ್ಕೆ ಪ್ರಸಿದ್ಧ ವ್ಯಾಪಾರ ಕೇಂದ್ರಗಳಾಗಿದ್ದವು. 


1950 ರ ದಶಕದಲ್ಲಿ ಸೂಚಿಸಿದ ಜಿಲ್ಲೆಯ ಆಮದು ರಫ್ತುಗಳಲ್ಲಿ ಕಳೆದ ಸುಮಾರು ನಾಲ್ಕು ದಶಕಗಳ ಅವಧಿಯಲ್ಲಿ ಅನೇಕ 
ಬದಲಾವಣೆಗಳು ಉಂಟಾಗಿವೆ. ರಾಜ್ಯ ಪುನರ್‌ಘಟನೆಯ ನಂತರ ಕೈಗಾರಿಕೆ ಮತ್ತು ವ್ಯವಸಾಯ ವಲಯದಲ್ಲಿ ಉಂಟಾದ ತೀವ್ರತರ 
ಅಭಿವೃದ್ಧಿ ಅದರಲ್ಲಿಯೂ ವಿಶೇಷವಾಗಿ ಎಣ್ಣೆ ಬೀಜ ಬೆಳೆಗೆ ಹೆಚ್ಚು ಪ್ರೋತ್ಸಾಹ, ವ್ಯವಸಾಯ ಆಧಾರಿತ ಸಂಸ್ಕರಣಾ ಘಟಕಗಳ 
ಸ್ಥಾಪನೆ, ಯಂತ್ರೋಪಕರಣ, ಸೆರಾಮಿಕ್ಸ್‌ ವಿದ್ಯುತ್‌ ಉಪಕರಣಗಳು, ಗಡಿಯಾರ, ಇಲೆಕ್ಟ್ರಾನಿಕ್ಸ್‌ ಉಪಕರಣಗಳು, ಗ್ರಾಹಕ ಬಳಕೆಯ 
ವಸ್ತುಗಳು, ಸಿದ್ದೇಶ್ವರ ಕಂಪನಿಯ ಉಕ್ಕಿನ ಗೃಹ ಬಳಕೆಯ ವಸ್ತುಗಳು, ನೂಲಿನ, ಸಕ್ಕರೆ ಮತ್ತು ಎಣ್ಣೆಯ ಗಿರಣಿ ಮುಂತಾದ ಹೊಸ 
ಉದ್ಯಮಗಳಿಂದ ಜಿಲ್ಲೆಯ ರಫ್ತುಗಳಲ್ಲಿ ಸಾಂಪ್ರದಾಯಕ ವಸ್ತುಗಳಲ್ಲದೇ ಯಂತ್ರೋಪಕರಣಗಳ ಪ್ರಮಾಣ ಮತ್ತು ಇತರೇ ಜನರಲ್‌ 
ಇಂಜನಿಯರಿಂಗ್‌, ದೀರ್ಫಬಾಳಿಕೆಯ ಗೃಹಪಯೋಗಿ ವಸ್ತುಗಳ ಪ್ರಮಾಣ ಹೆಚ್ಚುತ್ತಿದೆ. ಸರ್ಕಾರದ ವತಿಯಿಂದ ಕೈಗೊಳ್ಳಲಾದ ಕೈಮಗ್ಗ 
ಖಾದಿ ಅಭಿವೃದ್ಧಿ ಯೋಜನೆಗಳು, ರೇಷ್ಮೆ ಕೈಗಾರಿಕೆ, ಗುಡಿ ಕೈಗಾರಿಕೆ, ವಿಶ್ವಯೋಜನೆ ಮುಂತಾದವುಗಳು ರಫ್ತನ್ನು ಹೆಚ್ಚಿಸಲು 
ಸಹಾಯಕವಾಗಿವೆ. 


ಉತ್ತಮ ಸಂಚಾರ ಸೌಲಭ್ಯಗಳನ್ನು ಸಂಪರ್ಕ ಸಾಧನಗಳನ್ನು ಹೊಂದಿದ ಹುಬ್ಬಳ್ಳಿ, ಧಾರವಾಡ ಅವಳಿ ನಗರಗಳು ಜಿಲ್ಲೆಯ 
ವಾಣಿಜ್ಯ ಚಟುವಟಿಕೆಗಳ ಪ್ರಮುಖ ಕೇಂದ್ರಗಳಾಗಿವೆ. ಹುಬ್ಬಳ್ಳಿ ಧಾರವಾಡ ನಡುವೆ ಸುಮಾರು 20ಕಿ.ಮಿ. ರಾಷ್ಟ್ರೀಯ ಹೆದ್ದಾರಿಗುಂಟ 
ನಗರೀಕರಣ ಮತ್ತು ಕೈಗಾರಿಕಾ ವಲಯಗಳು ವ್ಯಾಹಿಸಿರುವುದನ್ನು ಕಾಣಬಹುದು. ಈ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡಗಳು 
ವಸ್ತುಗಳನ್ನು ಖರೀದಿಸಿ ಮರು ರಫ್ತು ಮಾಡುವ (ಎಂಟ್ರಿಪಾಟ್‌)) ಕೇಂದ್ರಗಳಾಗಿದ್ದು ಪಶ್ಚಿಮ ಭಾಗದ ಪ್ರಮುಖ ವ್ಯಾಪಾರ ಕೇಂದ್ರವಾದ 
, ಮುಂಬಯಿಯೊಂದಿಗೆ ನೇರ ಸಂಪರ್ಕ ಹೊಂದಿರುವವು. ಹುಬ್ಬಳ್ಳಿ-ಧಾರವಾಡಗಳು ದಾವಣಗೆರೆ, ಬಳ್ಳಾರಿ, ಬೆಂಗಳೂರು, ಬಿಜಾಪುರ 
ಮುಂತಾದ ಪ್ರಮುಖ ನಗರಗಳೊಂದಿಗೆ ನೇರ ಸಂಪರ್ಕ ಹೊಂದಿರುವವು. ಜಿಲ್ಲೆಯ ಆಂತರಿಕ ವಾಣಿಜ್ಯ ಕೇಂದ್ರಗಳಾದ ಗದಗ, 
ಬ್ಯಾಡಗಿ, ಹಾವೇರಿ ಮತ್ತು ರಾಣೆಬೆನ್ನೂರು ಇಂದಿಗೂ ಪ್ರಮುಖವಾಗಿವೆ. ಹತ್ತಿಯು ಈ ಜಿಲ್ಲೆಯ ಪ್ರಮುಖ ರಫ್ತು ವಾಣಿಜ್ಯ 
ಬೆಳೆಯಾಗಿದ್ದು ಹುಬ್ಬಳ್ಳಿ, ಧಾರವಾಡ, ಗದಗ, ರಾಣೆಬೆನ್ನೂರು, ನರಗುಂದ ಮತ್ತು ಅಣ್ಣಿಗೇರಿ, ಹತ್ತಿಯ ವ್ಯಾಪಾರದ ಪ್ರಮುಖ ಸಗ" 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 439 


ಮಾರಾಟ ಕೇಂದ್ರಗಳಾಗಿವೆ. ಈ ಜಿಲ್ಲೆಯಿಂದ ಹೊರಗೆ ಹೋಗುವ ಪ್ರಮುಖ ವ್ಯವಸಾಯ ಉತ್ಪನ್ನಗಳಲ್ಲಿ ಶೇಂಗಾ, ಹತಿಬೀಜ, 
ಮೆಣಸಿನಕಾಯಿ, ಅಡಿಕೆ ಮತ್ತು ಏಲಕ್ಕಿ ಎಂದು ಸೂಚಿಸಲಾಗಿದೆ. . ಕೆಲಮಟ್ಟಿಗೆ ಧಾರವಾಡ ಮತ್ತು ಅಳ್ಲಾವರಗಳಿಂದ ಮರಮಟ್ಟು 
(ಟಿಂಬರ್‌) ರಫ್ತಾಗುವುದು. 


ಯಂತ್ರ ತಯಾರಿಕಾ ವಸ್ತುಗಳಲ್ಲಿ ಈ ಜಿಲ್ಲೆಯ ಪ್ರಮುಖ ರಫ್ತುಗಳು ಎಂದರೆ ಹತ್ತಿ ಬಟ್ಟೆ ಮತ್ತು ಕೈಮಗ್ಗದ ಬಟ್ಟೆ, ಕಬ್ಬಿಣ 
ಉಕ್ಕಿನ ಸಾಮಾನುಗಳು, ಇಂಜನಿಯರಿಂಗ್‌ ವಸ್ತುಗಳು ಮತ್ತು ಬೀಡಿ ಮುಂತಾದವುಗಳು ಎಂದು ವರದಿಯಾಗಿದೆ. ಈ ಮುಂದಿನ 
ತಖ್ತೆಯಲ್ಲಿ (ಪುಟ 440) 1979 ನೇ ವರ್ಷದಲ್ಲಿ ಇದ್ದಂತೆ ಜಿಲ್ಲೆಯ ಪ್ರಮುಖ ನಗರಗಳ ಮೂರು ಬಹು ಮುಖ್ಯ ಆಮದು 
ಮತ್ತು ರಫ್ತು ವಸ್ತುಗಳು ಮತ್ತು ಆಯಾ ಸ್ಥಳದ ಮೂರು ಪ್ರಮುಖ ತಯಾರಿಕಾ ವಸ್ತುಗಳನ್ನು ಸೂಚಿಸಲಾಗಿದೆ. ಆಧಾರ 1981 
ರ ಜನಗಣತಿ). 


ವಾಣಿಜ್ಯ ಚಟುವಟಿಕೆಗಳು ಹೆಚ್ಚಾದಂತೆ ವ್ಯಾಪಾರ ವಾಣಿಜ್ಯದಲ್ಲಿ ನಿರತರಾದವರ ಸಂಖ್ಯೆಯು ಹೆಚ್ಚುತ್ತಿರುವುದು. ಅನೇಕ ಗ್ರಾಮೀಣ 
ಪ್ರದೇಶಗಳು ನಗರೀಕರಣ ಮತ್ತು ಕೈಗಾರೀಕರಣದ ಪ್ರಭಾವ ವಲಯಕ್ಕೆ ಒಳಗಾಗಿವೆ. ಇತ್ತೀಚೆಗೆ ಮುಕ್ತಾಯ ಹಂತದಲ್ಲಿರುವ ಯುನಿಗೇಜ 
ರೈಲುಮಾರ್ಗ ಪರಿವರ್ತನಾ ಯೋಜನೆ, ಕಾರವಾರದ ನೌಕಾನೆಲೆ ಯೋಜನೆ (ಓಬರ್ಡ), ಕೈಗಾ ಅಣು ವಿದ್ಯುತ್‌ ಯೋಜನೆ, ಬಹಳ 
ದಿನಗಳಿಂದ ಬೇಡಿಕೆಯಲ್ಲಿರುವ ಕಾರವಾರ - ಹುಬ್ಬಳ್ಳಿ ರೈಲು ಮಾರ್ಗ, ಹುಬ್ಬಳ್ಳಿಯಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭವಾಗಿರುವ ಶೇರು 
ಮಾರುಕಟ್ಟೆ, ಹೊಸದಾಗಿ ಹುಬ್ಬಳ್ಳಿಗೆ ಇತ್ತೀಚೆಗೆ ಒದಗಿಸಲಾಗಿರುವ ವಿಮಾನಯಾನ ಸಂಪರ್ಕ, ಹೆಚ್ಚುತ್ತಿರುವ ಪತ್ರಿಕೆಗಳ ಹಾಗೂ 
ಇತರ ಸಂಪರ್ಕ ಮಾಧ್ಯಮಗಳ ಪರಿಣಾಮ, ಪ್ರಮುಖ ನಗರಗಳಲ್ಲಿ ಬೆಳೆಯುತ್ತಿರುವ ಹೋಟೆಲ್‌ ಉದ್ಯಮ, ವ್ಯಾಪಕವಾಗುತ್ತಿರುವ 
ಶೈಕ್ಷಣಿಕ ಮತ್ತು ಆರೋಗ್ಯ ಸೇವಾ ವ್ಯವಸ್ಥೆ ಇವೆಲ್ಲ ಈ ಜಿಲ್ಲೆಯ ವ್ಯಾಪಾರ ವಾಣಿಜ್ಯಕ್ಕೆ ಹೊಸ ಆಯಾಮವನ್ನು ಒದಗಿಸಿಕೊಡಲಿವೆ. 


ವ್ಯಾಪಾರ ವಾಣಿಜ್ಯ ವೃತ್ತಿ ನಿರತರು 


ಬಹಳ ಹಿಂದಿನಿಂದಲೂ ಜಿಲ್ಲೆಯ ಬಹುಪಾಲು ಜನರು ಒಕ್ಕಲುತನದ ನಂತರ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು 
ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಮ್ಮ ಉಪ ಜೀವನಕ್ಕೆ ಅವಲಂಬಿಸಿರುವುದನ್ನು ಅಂಕಿ ಅಂಶಗಳು ಸಮರ್ಥಿಸುತ್ತವೆ. ವಾಣಿಜ್ಯ 
ಶಾಸ್ತ್ರಕ್ಕೆ ಬಹು ವ್ಯಾಪಕ ಎಸ್ವ್ರತ ಅರ್ಥವ್ಯಾಖ್ಯೆ ಇದ್ದು ಅದು ಕೇವಲ ಕೊಳ್ಳುವ ಮಾರುವವರ ಮಧ್ಯದ ಸೀಮಿತ ಚಟುವಟಿಕೆಯಾಗಿರದೇ 
ಇವೆರಡಕ್ಕೂ ಹಿನ್ನಲೆಯಾಗಿರುವ, ಪೂರಕವಾಗಿರುವ . ವಿವಿಧ ಚಟುವಟಿಕೆಗಳು ಅಂದರೆ ಮಾರುಕಟ್ಟೆ, ಸಾಗಾಣಿಕೆ, ವಿಮೆ, 
ದಾಸ್ತಾನುಮಳಿಗೆ, ಬ್ಯಾಂಕಿಂಗ್‌ ಮುಂತಾದ ಹಲವಾರು ಚಟುವಟಿಕೆಗಳನ್ನು ನಿರ್ವಹಿಸುವ ಸಂಸ್ಥೆಗಳನ್ನೂ ಕಾರ್ಯನಿರತರನ್ನೂ 
ಒಳಗೊಂಡಿರುವುದು. ಈ ಕಾರಣಗಳಿಂದ ಬೇರೆಬೇರೆ ಜನಗಣತಿಯಲ್ಲಿ ವಾಣಿಜ್ಯ ನಿರತರ ಸಂಖ್ಯೆ ಬೇರೆಬೇರೆಯಾಗಿ ಕಂಡುಬರುವುದು. 
1971 ಜನಗಣತಿಯಲ್ಲಿ ವಾಣಿಜ್ಯ ನಿರತರಾದವರ ಸಂಖ್ಯೆಯು ಸೀಮಿತ ವ್ಯಾಖ್ಯೆ ಮತ್ತು ' ವ್ಯಾಪ್ತಿಯಲ್ಲಿ ಬಂದಿದ್ದರೆ 1981 ರಲ್ಲಿ 
ಮೀನುಗಾರಿಕೆ, ಅರಣ್ಯ, ತೋಟಗಾರಿಕೆ (ಪ್ಲಾಂಟೇಶನ್‌), ನಿರ್ಮಾಣ ಕೆಲಸದಲ್ಲಿ ತೊಡಗಿರುವವರು, ಮನೆಯ ಹೊರಗೆ NEE 
ಉದ್ಯಮದಲ್ಲಿ ತೊಡಗಿದವರು, ಸಾಗಾಣಿಕೆ ಮುಂತಾದ ವೃತ್ತಿ ನಿರತರನ್ನು ಇದರಲ್ಲಿ ಸೇರಿಸಲಾಗಿತ್ತು. ಆದ್ದರಿಂದ ಸಂಖ್ಯೆಯಲ್ಲಿ 
ಗಮನೀಯ ಹೆಚ್ಚಳ ಕಂಡು ಬರುವುದು (1991 ರ ಗಣತಿಯ ಮಾಹಿತಿ ಲಭ್ಯ ಇಲ್ಲ). 


1881ರಲ್ಲಿ ಈ ಜಿಲ್ಲೆಯಲ್ಲಿ 3,704 ಜನರು ವ್ಯಾಪಾರ ವಾಣಿಜ್ಯದಲ್ಲಿ ತೊಡಗಿದ್ದರು. (ಅಂದಿನ ಜಿಲ್ಲೆಯ ಒಟ್ಟು ಜನ ಸಂಖ್ಯೆ 
8.82 ಲಕ್ಷ. ಇತ್ತೀಚಿನ ದಶಕಗಳಲ್ಲಿ ಅಂದರೆ 1951 ರಲ್ಲಿ ವ್ಯವಸಾಯದ ನಂತರ ವಾಣಿಜ್ಯ ವೃತ್ತಿಯನ್ನು ೇವನಾಧಾರಕ್ಕೆ 


ಅವಲಂಬಿಸಿದವರ ಸಂಖ್ಯೆ ಒಟ್ಟು ಜನ ಸಂಖ್ಯೆಯಲ್ಲಿ (15.75 ಲಕ್ಷ) 1.14 ಲಕ್ಷ ಎಂದು 6ೇ. 1). ಇವರಲ್ಲಿ 


ತ್ರಿ ವ್ಯಾಪಾರಸ್ಥರಾಗಿದ್ದರೆ, 1,484 


ನೇರವಾಗಿ ವ್ಯಾಪಾರವನ್ನು ಅವಲಂಬಿಸಿದ್ದರು. ಅವರ ಪೈಕಿ ಸುಮಾರು 26,627 ಜನರು ಚಿಲ್ಲರೆ 
ಜನರು ಸಗಟು ವ್ಯವಹಾರದವರು ಮತ್ತು ಉಳಿದ 2,849 ಜನರು ಇತರ ವ್ಯಾಪಾರಸ್ಕರಾಗಿದ್ದರು. 


ಇ 


ತುರಗ ಮತೇ ಗ್ರ ನಿರತರಾದವರ ಸಂಖೆ. 
ಈ ಜಿಲ್ಲೆಯಲ್ಲಿ 1971 ರಲ್ಲಿ ಒಟ್ಟು ಜನಸಂಖ್ಯೆ (23.42 ಲಕ್ಷಯ ಪೈಕಿ ವ್ಯಾಪಾರ ವಾಣಿಜ್ಯದಲ್ಲಿ ನಿರತರಾದವರ ಕಕ 
60.968 ಆಗಿದರೆ ಅವರಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಿರತರಾದವರ ಸಂಖ್ಯೆ ಅನುಕ್ರಮವಾಗಿ 40,726 ಮತ್ತು 


ಲ 
ಆ 


ಧಾರವಾಡ ಜಿಲ್ಲೆ 


440 


oto 


ಗೆ] 
ಇ ಸ 
₹₹। 111811 yy 1 


ದ ಲಂಬ ಜೀಯಾ 36೪೦0 
(8೦೧ 1861) ೧೫೮ 8೮೧೦೮-೩೮೧ಂ೧. AYO “cece :€1 9 ೫8 . 


ಣೆ; ‘oe 


ನಾರ್‌ 


ದ ಲಂ ನೀಂಗ 


441 


ವಾಣಿಜ್ಯ 


ಮತ್ತು 


.. ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ 


Rew 


ುಣಬೂಗ “ಯಂ 
ಹ ಇ 
ಇಡ 
೫/೧೬ ಇಇ 
ಕ - ಗಗ 
anos oa ೫% 
೦೧೧ ಯಿ 
KA 
ಲಲ ೩೧೧ 
ಸಔಊ 
ಲೀಲ G2) ew 
ಢಿ % 02 
oe ಊಂ ಇಲ 
UCC 
`` ಇಂ ಜಂ 
ಇಟ 


ಜಇಬಂಚ "ಓಂ ನಲು 
$೧೧ ನಾಲಾ ೧೮ ಮಂ 
ಹ ಈಜಿ ಳು 
- ಭಂಟ 
ಮ ಓದ en 
೦೧೦ “ಆ wg ಮೈ 
| | Wi 
ಧಣ ಮಲು 

ನೂ 
ಉಭಯಂ ಲಗ! (ಐ) ೧ 
ಧಿ೦ಣ ಭಂ ಊಂ 
ಇರೂ ಓಣ 3% wong 
ಉಂಬಳಿ ಊಂ ೫೧ 


ಇ ಗ ಆಜಾಂ“ 
ಎ ಧಾ ಧೆ 
ಇ ಊಂ ಸದುದ 
೪ ಔಣ ನೀಲು 
ಧು ಲೋ 
ec ese 
ಭಾಂ$ aur ಜಂಗಿ 
ಎ ಊಂ Re 
fo ಬಣ ನ 
ಸ ಧೆ RCE 
cays 


442 ಧಾರವಾಡ ಜಿಲ್ಲೆ 


20,242. ವ್ಯಾಪಾರ ವಾಣಿಜ್ಯದಲ್ಲಿ ತೊಡಗಿದ ಒಟ್ಟು ಜನಸಂಖ್ಯೆಯಲ್ಲಿ 55,781 ಜನ ಪುರುಷರಾಗಿದ್ದರೆ, ಮಹಿಳೆಯರ ಸಂಖ್ಯೆ 
644. 


ಗದಗ ತಾಲೂಕಿನ ನಂತರ ಅನುಕ್ರಮವಾಗಿ ರಾಣೆಬೆನ್ನೂರು (4,153),ಹಾವೇರಿ (3,563),ರೋಣ (3,150), ಹಿರೇಕೆರೂರು 
(2,501), ಶಿರಹಟ್ಟಿ (2,427), ಹಾನಗಲ್‌ (2,218) ತಾಲೂಕುಗಳು ಇಳಿಕೆ ಕ್ರಮ ಸಂಖ್ಯೆಯಲ್ಲಿ ವ್ಯಾಪಾರ ವಾಣಿಜ್ಯ ನಿರತರನ್ನು 
ಹೊಂದಿದ್ದವು. ಈ ತಾಲೂಕುಗಳಲ್ಲಿಯೂ ಕೂಡ ವಾಡಿಕೆಯಂತೆ ನಗರ ಪ್ರದೇಶಗಳಲ್ಲಿ ವ್ಯಾಪಾರ ಉದ್ಯಮಗಳಲ್ಲಿ ತೊಡಗಿದವರ 
ಸಂಖ್ಯೆ ಹೆಚ್ಚಾಗಿತ್ತು ಎಂದು 1971 ಜನಗಣತಿಯ ವರದಿಯಿಂದ ತಿಳಿದುಬರುವುದು. 


1981ರಲ್ಲಿ ಜಿಲ್ಲೆಯ ಒಟ್ಟು ಜನಸಂಖ್ಯೆ 29.45 ಲಕ್ಷ; ಆ ಪೈಕಿ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿದವರ ಸಂಖ್ಯೆ 2,93,359 
ಆಗಿದ್ದರೆ ಅವರಲ್ಲಿ 2,60,269 ಜನ ಪುರುಷರು ಮತ್ತು 33,090ಮಹಿಳೆಯರು ಸೇರಿದ್ದರು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ 
ಇವರ ಹಂಚಿಕೆ ಅನುಕ್ರಮವಾಗಿ 86,089 ಮತ್ತು 2,07,270 ಆಗಿತ್ತು. ಜಿಲ್ಲೆಯ ನಗರ ಪ್ರದೇಶಗಳ ವಾಣಿಜ್ಯ ನಿರತರ ಒಟ್ಟು 
ಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು 1,20,271 ಜನರು ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯ ಪರಿಮಿತಿಯಲ್ಲಿ ವಾಸವಾಗಿದ್ದರು. 
ಹುಬ್ಬಳ್ಳಿ ಧಾರವಾಡ ನಂತರ ಬಹುಸಂಖ್ಯೆಯಲ್ಲಿ ವಾಣಿಜ್ಯ ನಿರತರನ್ನು ಹೊಂದಿದ ತಾಲೂಕುಗಳು ಎಂದರೆ ಕ್ರಮವಾಗಿ ಗದಗ 
(35,698), ರಾಣೆಬೆನ್ನೂರು (23,235), ಹಾವೇರಿ (14,656), ರೋಣ (11,529), ಶಿರಹಟ್ಟಿ (9,138), ಧಾರವಾಡ 
(9,023), ನವಲಗುಂದ (8,236) ಮತ್ತು ಹಿರೇಕೆರೂರು (8,184). ನಗರಪಾಲಿಕೆಗಳ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನಂತರ 
ಹೆಚ್ಚು ವಾಣಿಜ್ಯ ನಿರತರನ್ನು ಹೊಂದಿದ ನಗರಗಳಲ್ಲಿ ರಾಣೆಬೆನ್ನೂರು (12,349), ಗದಗ (8,429), ಹಾವೇರಿ (7,392), 
ನರಗುಂದ (3,869), ಬ್ಯಾಡಗಿ (3.719), ಲಕ್ಷ್ಮೇಶ್ವರ (3,340), ಸವಣೂರು (3,083) ಮುಂತಾದವುಗಳು ಪ್ರಮುಖವಾಗಿದ್ದವು. 


ನೊಂದಾಯಿತ ವ್ಯಾಪಾರಿ ಸಂಸ್ಥೆಗಳು 


ಬೊಂಬಾಯಿ ವಾಣಿಜ್ಯ ತೆರಿಗೆ ಅಧಿನಿಯಮ 1946ರ ಅನ್ವಯ, ಆಮದು ಮತ್ತು ಉತ್ಪಾದನೆಯಲ್ಲಿ ತೊಡಗಿರುವ ವ್ಯವಹಾರಸ್ಥರ 
ವಹಿವಾಟು ವಾರ್ಷಿಕ ರೂ. ಹತ್ತು ಸಾವಿರಕ್ಕಿಂತ ಹೆಚ್ಚಾಗಿದ್ದಲ್ಲ ಮತ್ತು ಉಳಿದಂತೆ ಇತರೇ ವಸ್ತುಗಳ ವ್ಯಾಪಾರಸ್ಥರು ವಾರ್ಷಿಕ 
ವಹಿವಾಟು ರೂ.30 ಸಾವಿರಕ್ಕಿಂತ ಹೆಚ್ಚಾಗಿದ್ದಲ್ಲಿ ಕಾನೂನಿನ ಪ್ರಕಾರ ನೋಂದಾಯಿಸಬೇಕಾಗುತ್ತಿತ್ತು. ಈ ಜಿಲ್ಲೆಯಲ್ಲಿ ಬಹುಸಂಖ್ಯೆಯ 
ವರ್ತಕರು ಈ ಮೇಲಿನ ಕಾನೂನಿನ ಕಕ್ಷೆಯಲ್ಲಿ ಬರುತ್ತಿರಲಿಲ್ಲ ಎಂದು 1951ರ ವರದಿಯನ್ನು ಗ್ಯಾಸೆಟಿಯರ್‌ನಲ್ಲಿ ನಮೂದಿಸಲಾಗಿದೆ. 
1951 ಮಾರ್ಚ್‌ ಅವಧಿಯಲ್ಲಿ ಹುಬ್ಬಳ್ಳಿ ಧಾರವಾಡ, ಗದಗ ಈ ನಗರಗಳನ್ನು ಹೊರತುಪಡಿಸಿ ಜಿಲ್ಲೆಯಲ್ಲಿ ನೋಂದಾಯಿಸಲ್ಪಟ್ಟ 
ವ್ಯಾಪಾರಸ್ಥರ ಸಂಖ್ಯೆ 432 ಆಗಿದ್ದು ಅವರೆಲ್ಲರ ವಾರ್ಷಿಕ ಒಟ್ಟು ವಹಿವಾಟು ರೂ. 210 ಲಕ್ಷ ಎಂದು ತಿಳಿದು ಬರುವುದು. ಈ 
ವಾಣಿಜ್ಯ ಸಂಸ್ಥೆಗಳ ಪೈಕಿ, ಬಹುಪಾಲು 239 (ಶೇ. 55) ವರ್ತಕರು ಆಹಾರಧಾನ್ಯ ವಸ್ತುಗಳ ಮಾರಾಟದವರಾಗಿದ್ದು ಅವರ ವಾರ್ಷಿಕ 
ವಹಿವಾಟು ರೂ. 141 ಲಕ್ಷ (ಓಟ್ಟು ವಹಿವಾಟಿನಲ್ಲಿ ಶೇ. 66) ಆಗಿತ್ತು. ಬಟ್ಟೆ ಮತ್ತು ಇತರ ಗ್ರಾಹಕ ವಸ್ತುಗಳ ವ್ಯಾಪಾರದಲ್ಲಿ 
ನಿರತರಾಗಿದ್ದ ವ್ಯಾಪಾರಸ್ಥರ ಸಂಖ್ಯೆ 104 ಆಗಿದ್ದು ಛೇ. 24 ) ಅವರೆಲ್ಲರ ವಾರ್ಷಿಕ ವಹಿವಾಟು. ರೂ. 19.65 ಲಕ್ಷ ಛೇ. 9.4) 
ಆಗಿತ್ತು. ಇತರ ವಸ್ತುಗಳ ವ್ಯಾಪಾರದಲ್ಲಿ ನಿರತರಾಗಿದ್ದ ವ್ಯಾಪಾರಸ್ಥರ ಸಂಖ್ಯೆ 65 ಆಗಿದ್ದು ಅವರೆಲ್ಲರ ವಾರ್ಷಿಕ ವಹಿವಾಟು ರೂ. 
43.80 (ಠೇ. 20) ಲಕ್ಷ. ಕಟ್ಟಡ ಸಾಮಗ್ರಿಗಳ ನೋಂದಾಯಿತ ಮಾರಾಟಗಾರರು ಕೇವಲ ಧಾರವಾಡ, ರೋಣ ತಾಲೂಕುಗಳು 
ಮತ್ತು ಹಾವೇರಿ ನಗರದಲ್ಲಿ ಇದ್ದರು. ಕೈಗಾರಿಕಾ ವಸ್ತುಗಳ ವ್ಯಾಪಾರದಲ್ಲಿ ನಿರತರಾದ ನೊಂದಾಯಿಸಲ್ಪಟ್ಟ ವ್ಯಾಪಾರಸ್ಥರು, ಧಾರವಾಡ, 
ಮುಂಡರಗಿ, ಹಾವೇರಿ "ಮತ್ತು ಶಿರಹಟ್ಟಿಗಳಲ್ಲಿ ಇದ್ದುದಾಗಿ ತಿಳಿದು ಬರುವುದು. 

ಚಿಲ್ಲರೆ ವ್ಯಾಪಾರಸ್ಥರು: ಮೇಲೆ ವಿವರಿಸಿದ ಸಗಟು (ಶೋಕ) ವ್ಯಾಪಾರಸ್ಥರಲ್ಲದೇ ಜಿಲ್ಲೆಯಾದ್ಯಂತ ಹಲವಾರು ಸಾವರ ಚಿಲ್ಲರೆ 
ವರ್ತಕರು ವ್ಯಾಪಾರ ವೃತ್ತಿಯಲ್ಲಿ ನಿರತರಾಗಿದ್ದರು. ಇವರಿಗೆ ನೋಂದಾವಣಿ ಕಡ್ಡಾಯವಾಗಿರಲಿಲ್ಲ 1952 ಮಾರ್ಚ್‌ ಕೊನೆಯಲ್ಲಿ 
ಇದ್ದಂತೆ ಬೊಂಬಾಯಿ ಅಂಗಡಿ ಮತ್ತು ಮುಂಗಟ್ಟು (ಶಾಫ್ಸ ಮತ್ತು ಎಸ್ಟಾ ಬ್ಲಿಶಮೆಂಟ್ಸ್‌) ಕಾನೂನು 1948 ರ ಅನ್ವಯ ಪ್ರಮುಖ 
ನಗರ ಸಭೆಗಳಾದ ಹುಬ್ಬಳ್ಳಿ, ಗದಗ-ಬೆಟಗೇರಿ ಮತ್ತು ಧಾರವಾಡಗಳಲ್ಲಿ ಅನುಕ್ರಮವಾಗಿ 3,935, 1,478 ಮತ್ತು 992 ವಿವಿಧ 


ಬ್ಯಾಂಕಿಂಗ್‌, ಹಣಕಾಸು ವ್ಯಮಾರ ಮತ್ತು ವಾಣಿಜ್ಯ 443 
ವಸ್ತುಗಳನ್ನು ಮಾರುವ ನಗರ ಸಭೆಯ ಒಪ್ಪಿಗೆ ಪಡೆದ ಅಂಗಡಿಗಳು ಇದ್ದವು. ಈ ಅಂಗಡಿಗಳಲ್ಲಿ ಹು 
_ ಜನರು (ಪುರುಷರೂ ಮಹಿಳೆಯರೂ ಸೇರಿ), `ಗದಗ ಬೆಟಗೇರಿಯಲ್ಲಿ 3,200 ಜನರು, ಧಾರ 

ಮಾಡುತ್ತಿದ್ದರು. ಹುಬ್ಬಳ್ಳಿಯಲ್ಲಿನ ಒಟ್ಟು ಚಿಲ್ಲರೆ ಅಂಗಡಿಗಳಲ್ಲಿ ಬಹು ಸಂಖ್ಯೆಯಲ್ಲಿ ಪಾನ ಬೀ 
ಕಿರಾಣಿ 617, ಬಟ್ಟಿ ಅಂಗಡಿ 218, ಸಿಹಿತಿಂಡಿ ಮಾರಾಟದ ಅಂಗಡಿಗಳು 


ಬ್ಬಳ್ಳಿಯಲ್ಲಿ ಸುಮಾರು 8,000 
ವಾಡದಲ್ಲಿ 1,512 ಜನರು ಕೆಲಸ 
ಡಾ ಸಿಗರೇಟ್‌ ಅಂಗಡಿಗಳು 663, 


125, ಸರಾಫಿ ಅಂಗಡಿಗಳು 223, ಸ್ಟೇಶನರಿ 134 
ಹಾಗೂ ಇತರೇ ವಸ್ತುಗಳ ಅಂಗಡಿಗಳು 617 ಇದ್ದವು. ಧಾರವಾಡ ನಗರ ಸಭೆಯ ಹದ್ದಿನಲ್ಲಿ ಇದ್ದ ಅಂಗಡಿಗಳಲ್ಲಿ ಹೆಚ್ಚಿನವುಗಳು 


ಕಿರಾಣಿ ಅಂಗಡಿಗಳು - 221, ಪಾನ ಬೀಡಾ ಅಂಗಡಿಗಳು - 198, ಮರಮಟ್ಟು ಮತ್ತು ಜಲಾವ ಕಟ್ಟಿಗೆ ಅಡ್ಡೆಗಳು - 75, ಬಟ್ಟೆ 
ಅಂಗಡಿ - 63, ಸರಾಫ ಅಂಗಡಿಗಳು - 35, ಚರ್ಮದ ವಸ್ತು ಚಪ್ಪಲಿಗಳು - 33 ಮತ್ತು ಸಿಹಿತಿಂಡಿ ಅಂಗಡಿಗಳು - 33 ಇದ್ದವು. 
ಧಾರವಾಡ ನಗರದ ಅಂಗಡಿಗಳಲ್ಲಿ ಮಾತ್ರ ಮಹಿಳೆಯರು ಕೆಲಸ ಮಾಡುತ್ತಿರಲಿಲ್ಲ ಎಂದು ತಿಳಿದುಬರುವುದು. ಗದಗ-ಬೆಟಗೇರಿ 
ನಗರ ಸಭೆಯ ವ್ಯಾಪ್ತಿಯಲ್ಲಿ ಇದ್ದ ಅಂಗಡಿಗಳಲ್ಲಿ ಬಹುಪಾಲು 431 ಕಿರಾಣಿ ಅಂಗಡಿಗಳು, 347 ಪಾನಬೀಡಾ ಅಂಗಡಿಗಳು 352 
ಬಟ್ಟೆ ಮತ್ತು ಹೊಸೈೆರಿ ಅಂಗಡಿಗಳು, 150 ಸಿದ್ದ ಉಡುಪುಗಳ ಅಂಗಡಿಗಳು ಇದ್ದರೆ ಚಪ್ಪಲಿ ಮತ್ತು ಚರ್ಮದ ವಸ್ತುಗಳನ್ನು ಮಾರುವ 
94 ಅಂಗಡಿಗಳು, 78 ಸ್ಟೇಶನರಿ ಅಂಗಡಿಗಳು, 27 ಪುಸ್ತಕ ಮಾರಾಟ ಮತ್ತು ಪ್ರಕಟಣಾ ಸಂಸ್ಥೆಗಳಲ್ಲದೇ 436 ಇತರೇ ಅಂಗಡಿಗಳು 
ಇದ್ದವು. 1971 ರ ಜನಗಣತಿಯ ಪ್ರಕಾರ ಧಾರವಾಡ ಜಿಲ್ಲೆಯಲ್ಲಿ ಚಿಲ್ಲರೆ ವ್ಯಾಪಾರಸ್ಥರ ಸಂಖ್ಯೆ 17,577 ಆಗಿತ್ತು. ಆ ಪೈಕಿ 
ಗ್ರಾಮೀಣ. ಪ್ರದೇಶಗಳಲ್ಲಿ ಇದ್ದಂಥ 14,637 ಅಂಗಡಿಗಳ ಸಂಖ್ಯೆ ಇಡೀ ರಾಜ್ಯದಲ್ಲಿಯೇ ಹೆಚ್ಚಾಗಿತ್ತು. ಅದರಂತೆ ಸಗಟು ಮಾರಾಟ 
ಕೇಂದ್ರವಾಗಿದ್ದ ರಾಜ್ಯದ 9 ಪ್ರಮುಖ ನಗರಗಳ ಪೈಕಿ ಹುಬ್ಬಳ್ಳಿ, ಧಾರವಾಡಗಳಲ್ಲಿ ಸೇರಿ 493 ಸಗಟು ಮಾರಾಟಗೌರರು ಇದ್ದರು. 
ಇದು ರಾಜ್ಯದಲ್ಲಿ ಬೆಂಗಳೂರಿನ ನಂತರ (2,312) ಎರಡನೇಯ `ದೊಡ್ಡ ಸಂಖ್ಯೆಯಾಗಿತ್ತು. ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ 
ಕರ್ನಾಟಕ ಮಾರಾಟ ತೆರಿಗೆ ಮತ್ತು ಕೇಂದ್ರ ಮಾರಾಟ ತೆರಿಗೆ ಕಾನೂನಿನ ಅನ್ವಯ ನೊಂದಾಯಿಸಲ್ಪಟ್ಟ ವಾಣಿಜ್ಯ ಸಂಸ್ಥೆಗಳು 
ಹೆಚ್ಚಾಗಿದ್ದು ಅವುಗಳ ವಿವರಗಳು ಈ ಮುಂದಿನಂತೆ ಇರುವುದು. ಆವರಣಗಳಲ್ಲಿನ ಸಂಖ್ಯೆಗಳು ಕೇಂದ್ರ ಮಾರಾಟ ಕಾನೂನಿನ 
ಅನ್ವಯ ನೋಂದಾಯಿಸಲ್ಪಟ್ಟ ವಾಣಿಜ್ಯ ಸಂಸ್ಥೆಗಳ ಸಂಖ್ಯೆಯನ್ನು ಸೂಚಿಸುವವು. 


1988-89 : 12,928 (6,145), 1989-90 : 15,106 (7,396), 1990-91 : 16,711 (4,726); 1991-92 
: 15,375 (7,956), ಮತ್ತು 1992-93 : 15,858 (7,907). 


ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರಗಳಾದ ಹುಬ್ಬಳ್ಳಿ, ಧಾರವಾಡ, ಗದಗ, ಹಾವೇರಿ, ರಾಣೆಬೆನ್ನೂರುಗಳಲ್ಲಿ ಇತ್ತೀಚೆನ ಐದು 
ವರ್ಷಗಳಲ್ಲಿ ರಾಜ್ಯ ಮಾರಾಟ ತೆರಿಗೆ ಕಾನೂನಿನ (8.ಎಸ್‌.ಟಿ) ಮತ್ತು ಕೇಂದ್ರ ಮಾರಾಟ ತೆರಿಗೆ (೩.ಎಸ್‌.ಟಿ) ಕಾನೂನಿನ ಅನ್ಹಯ, 
ನೋಂದಾಯಿತ ವ್ಯಾಪಾರಿ ಸಂಸ್ಥೆಗಳು ಮಾರಾಟ ತೆರಿಗೆ ಇಲಾಖೆ ಒದಗಿಸಿದ ಮಾಹಿತಿಯಂತೆ ಈ ಕೆಳಗೆ ಸೂಚಿಸಿದಂತೆ ಇರುವುದು. 


1990-91 1991-92 1992-93 


1988-89 1989-90 
ಸ್ಥಳ ಕೆಎಸ್‌ ಟಿ. ಸಿ.ಎಸ್‌.ಟಿ. ಕೆ.ಎಸ್‌.ಟಿ. ಸಿ.ಎಸ್‌.ಟಿ. ಕೆ.ಎಸ್‌.ಟಿ. .ಸಿ.ಎಸ್‌.ಟಿ. ಕೆ.ಎಸ್‌.ಟಿ. ಸಿ.ಎಸ್‌.ಟಿ. ಕೆ.ಎಸ್‌.ಟಿ. ಸಿ.ಎಸ್‌.ಟಿ. 
ಸತಾ 49973295 6583 3989 6,621 3,532. 6207 3792 7040 4306 
ಧಾರವಾಡ 1,812 764 2,142 942 2616 1,348 2,406 1,164 2300 1,094 
Mt 2,530 855 3,061 1,147 3,094 [$72 3013 1,218. 2,996 1,254 
ಹಾವೇರಿ 1,615 561 1,652 504 1,534 456 1,5೭೭ 456 1,405 482 


734 1,750 AS RE 707 


ರಾಣೆಬೆನ್ನೂರು 1,580 665 1,642 | ಈ 


ನಿಯಂತ್ರಿತ ಮಾರುಕಟ್ಟೆಗಳು 


ವ್ಯವಸಾಯದ ಅಭಿವೃದ್ಧಿಗೆ ಪೂರ 
ಪ್ರಮುಖ ಪಾತ್ರವನ್ನು ವಹಿಸುವುದು. ವ್ಯವ 


ಕವಾದ ಹಲವಾರು ಅಂಶಗಳಲ್ಲಿ ಕೃಷಿ ಉತ್ಪನ್ನಗಳ ಸುವ್ಯವಸ್ಥಿತ ಮಾರಾಟ ವ್ಯವಸ್ಥೆ ಒಂದು 
ಸಾಯ ಹುಟ್ಟುವಳಿಗಳ ಮಾರಾಟವನ್ನು ನಿಯಂತ್ರಣಗೊಳಿಸುವ ಪೂರ್ವದಲ್ಲಿ ಬಹುಪಾಲು 


444 ಧಾರವಾಡ ಜಿಲ್ಲೆ 


ಒಕ್ಕಲುತನದ ಮತ್ತು ಇತರ ಉತ್ಪನ್ನಗಳನ್ನು ಸ್ಥಳೀಯ ವಾರದ ಸಂತೆಯಲ್ಲಿ ವರ್ತಕರ ಮೂಲಕ ಅಥವಾ ನೇರವಾಗಿ ಮಾರಾಟ 
ಮಾಡಲಾಗುತ್ತಿತ್ತು. ಈ ಮಾರಾಟ ವ್ಯವಸ್ಥೆಯು ಹಲವಾರು ರೀತಿಯಲ್ಲಿ ಅಸಮರ್ಪಕವಾಗಿತ್ತು. ಶೋಷಣೆಯ ಹಲವಾರು ಅಂಶಗಳನ್ನು 
ಬಹು ವಿಧದ ಮಧ್ಯವರ್ತಿಗಳನ್ನು ಹೊಂದಿತ್ತು. ಅನೇಕ ಸಂದರ್ಭಗೆಳಲ್ಲಿ ಬೆಳೆಗಾರರಿಗೆ ನ್ಯಾಯೋಚಿತವಾದ ಪ್ರತಿಫಲ 
ದೊರೆಯುತ್ತಿರಲಿಲ್ಲ. ಗ್ರಾಹಕರೂ ಒಂದು ರೀತಿಯ ಶೋಷಣೆಗೆ ಒಳಗಾಗುತ್ತಿದ್ದರು. ಈ ಜಿಲ್ಲೆಯ ಬಹು ಪ್ರಮುಖ ವಾಣಿಜ್ಯ 
ಬೆಳೆಯಾದ ಹತ್ತಿಯ ಮಾರಾಟವನ್ನು 1927 ರಲ್ಲಿ (ಮುಂಬಯಿ ಹತ್ತಿ ಮಾರುಕಟ್ಟೆ ಅಧಿನಿಯಮ 1927ರ ಅನ್ವಯ) ನಿಯಂತ್ರಣಕ್ಕೆ 
ಒಳಪಡಿಸಲಾಯಿತು. ಅದರ ಅನ್ವಯ 1938ರಲ್ಲಿ ಗದಗ ಮತ್ತು ಹುಬ್ಬಳ್ಳಿ ಹತ್ತಿ ಮಾರುಕಟ್ಟೆಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಲಾಯಿತು. 
ಮುಂದಿನ ವರ್ಷ, 1939 ರಲ್ಲಿ ಮುಂಬಯಿ ವ್ಯವಸಾಯ ಹುಟ್ಟುವಳಿಗಳ ಮಾರಾಟ ಕಾನೂನು 1939 ರಚಿಸಲಾಯಿತು. ಅದರ 
ಅನ್ವಯ ಇತರೇ ಪ್ರಮುಖ ಒಕ್ಕಲುತನ ಹುಟ್ಟುವಳಿಗಳನ್ನು (ತೃಣಧಾನ್ಯಗಳನ್ನು ಹೊರತುಪಡಿಸಿ) ನಿಯಂತ್ರಣಕ್ಕೆ ಒಳಪಡಿಸಲಾಯಿತು. 
ಯುದ್ಧದ ಅವಧಿಯಲ್ಲಿ (1939-45) ತೃಣಧಾನ್ಯಗಳ (ಬೇಳೆಕಾಳುಗಳು) ಮಾರಾಟದ ಮೇಲೆ ಸರ್ಕಾರ ನಿಯಂತ್ರಣ ಹೇರಿದ್ದರಿಂದ 
ಮತ್ತು ಪಡಿತರ (ಕಂಟ್ರೊಲ್‌) ವ್ಯವಸ್ಥೆಯನ್ನು ಜಾರಿಯಲ್ಲಿ ತಂದದ್ದರಿಂದ ಸದರಿ ಕಾಯಿದೆಯು ಪರಿಣಾಮಕಾರಿಯಾಗಿ ಜಾರಿಯಲ್ಲಿ 
ಬರಲಿಲ್ಲ, ಮತ್ತು ಬಹುಪಾಲು ಮಾರುಕಟ್ಟೆಗಳು ಆರ್ಥಿಕವಾಗಿ ಸಬಲವಾಗಿರಲಿಲ್ಲ. ಹಳೆಯ ಮಾರುಕಟ್ಟೆಗಳಾದ ಹುಬ್ಬಳ್ಳಿ ಮತ್ತು 
ಗದಗ ಮಾರುಕಟ್ಟೆಗಳನ್ನು 1942 ರಲ್ಲಿ ಹೊಸ ಕಾನೂನಿನ (1939) ವ್ಯಾಪ್ತಿಯಲ್ಲಿ ತರಲಾಯಿತು. 1947-48 ರಲ್ಲಿ ನಿಯಂತ್ರಿತ 
ಕಾನೂನನ್ನು ನರಗುಂದ, ಅಣ್ಣಿಗೇರಿ, ಧಾರವಾಡ ಮತ್ತು ಬ್ಯಾಡಗಿ PE ವಿಸ್ತರಿಸಲಾಯಿತು. 1939 ರ ಕಾಯಿದೆಯ 
ಅನ್ವಯ ಮಾರುಕಟ್ಟೆ ಸಮಿತಿಯು 15 ಜನ ಸದಸ್ಯರನ್ನು ಒಳಗೊಂಡಿರುತ್ತಿತ್ತು. ಅವರ ಪೈಕಿ ಮಾರುಕಟ್ಟೆಯ ವ್ಯಾಪ್ತಿಯಲ್ಲಿ ಬರುವ 
ಆರು ಜನರು ವ್ಯವಸಾಯಕ್ಕೆ ಸಂಬಂಧಪಟ್ಟ ಸಂಸ್ಥೆ ಅಥವಾ ಆಹ ಚುನಾಯಿಸಲ್ಪಡುತ್ತಿದ್ದರು. ಇನ್ನುಳಿದಂತೆ ಐವರು 
ಲೈಸೆನ್ಸ ಪಡೆದ ವ್ಯಾಪಾರಸ್ಥರ ಚುನಾಯಿತ ಪ್ರತಿನಿಧಿಗಳು; fi ಸ್ಥಳೀಯ igi ಹತು ಸರ್ಕಾರದಿಂದ 
ನಾಮಕರಣಗೊಂಡ ಸದಸ್ಯರಾಗಿರುತ್ತಿದ್ದರು. | | 


ರಾಜ್ಯ ಪುನರ್‌ಘಟನೆಗೆ ಮೊದಲು ಸಹಕಾರಿ ಸಂಘಗಳ ' ನಿಬಂಧಕರೇ ವ್ಯವಸಾಯ ಉತ್ಪನ್ನಗಳ” ಮಾರುಕಟ್ಟೆಗಳ 
ನಿರ್ದೇಶಕರಾಗಿರುತ್ತಿದ್ದರು. ಜಿಲ್ಲೆಯಲ್ಲಿ, ವ್ಯವಸಾಯ ಹುಟ್ಟುವಳಿ ಮಾರುಕಟ್ಟೆಗಳ ಕಾನೂನು 1939 ರನ್ನು ಜಾರಿಯಲ್ಲಿ ತರುವ 
ಅಧಿಕಾರ ಜಿಲ್ಲಾಧಿಕಾರಿಗೆ ಸೇರಿತ್ತು; ಮಾರುಕಟ್ಟೆ ಸಮಿತಿಗಳ ರಚನೆ, ನಿಯಂತ್ರಣ ಸಹ ಜಿಲ್ಲಾಧಿಕಾರಿಗೆ ಸೇರಿತ್ತು. ಜಿಲ್ಲೆಯ ಆಡಳಿತ 
ನೋಡಿಕೊಳ್ಳಲು ಜಿಲ್ಲೆಗೆ ಒಬ್ಬರಂತೆ ಮಾರ್ಕೆಟಿಂಗ್‌ ಇನ್‌ಸ್ಪೆಕ್ಟರ್‌ ಎಂಬ ಹುದ್ದೆಯ ಅಧಿಕಾರಿ ಇದ್ದರು. ಅವರು ವಿಭಾಗ ಮಟ್ಟದಲ್ಲಿ 
ಸಹಾಯಕ ಮಾರುಕಟ್ಟೆ ಅಧಿಕಾರಿ (ಅಸಿಸ್ಟಂಟ್‌ ಮಾರ್ಕೆಟಿಂಗ್‌ ಆಫೀಸರ್‌) ಅವರ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದರು. ವಿಭಾಗ 
' ಮಟ್ಟದ ಕಛೇರಿಯು ಧಾರವಾಡದಲ್ಲಿ ಇತ್ತು. | 


ವ್ಯವಸಾಯ ಉತ್ಪನ್ನ ಛಓಿಯಂತ್ರಣ) ಕಾನೂನು 1966 


ರಾಜ್ಯ ಪುನರ್‌ಘಟನೆಯ ಒಂದು ದಶಕದ ನಂತರ ಇಡೀ ರಾಜ್ಯಕ್ಕೆ ಅನ್ವಯವಾಗುವ ಸಮಗ್ರ, ಏಕೀಕೃತ, ಕರ್ನಾಟಕ ವ್ಯವಸಾಯ 
ಉತ್ಪನ್ನ ಮಾರಾಟ ಛಿಯಂತ್ರಣ) ಅಧಿನಿಯಮ 1966 ರನ್ನು ರೂಪಿಸಲಾಯಿತು. ಜಿಲ್ಲೆಯಲ್ಲಿನ ನಿಯಂತ್ರಿತ ವ್ಯವಸಾಯ 
ಮಾರುಕಟ್ಟೆಗಳನ್ನು ನೋಡಿಕೊಳ್ಳಲು ಸಹಾಯಕ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಇವರ ಕಛೇರಿಯನ್ನು ಧಾರವಾಡದಲ್ಲಿ 
ತೆರೆಯಲಾಯಿತು. ಈ ಇಲಾಖೆಯು 1966 ರ ಕರ್ನಾಟಕ ವ್ಯವಸಾಯೋತ್ಸನ್ನಗಳ ಮಾರಾಟ (ನಿಯಂತ್ರಣ) ಕಾಯಿದೆ, ಕರ್ನಾಟಕ 
ದಾಸ್ತಾನು ಮಳಿಗೆ ಕಾನೂನು (1961), ಮತ್ತು ಕೇಂದ್ರ ಸರ್ಕಾರದ ವ್ಯವಸಾಯೋತ್ಸನ್ನಗಳ (ವರ್ಗೀಕರಣ ಮತ್ತು ಮಾರಾಟ) ಕಾಯಿದೆ 
1937 ಮುಂತಾದವುಗಳನ್ನು ಕಾರ್ಯಾಚರಣೆಗೆ ತರುತ್ತಿದೆ. ನಮ್ಮ ರಾಜ್ಯದಲ್ಲಿಯೇ ಅತೀ ಹೆಚ್ಚಿನ ಸಂಖ್ಯೆಯ ನಿಯಂತ್ರಿತ 
ಮಾರುಕಟ್ಟೆಗಳನ್ನು ಹೊಂದಿದ ಜಿಲ್ಲೆ ಧಾರವಾಡ. ನಿಯಂತ್ರಿತ ಮಾರುಕಟ್ಟೆಗಳ ಉಸ್ತುವಾರಿ ನೋಡಿಕೊಳ್ಳಲು ಉತ್ಪಾದಕರು, 
'ವ್ಯಾಪಾರಸ್ಥರು, ದಲಾಲರು, ಸ್ಥಳೀಯ ಸಂಸ್ಥೆಗಳು, ಸಹಕಾರಿ ಸಂಘಗಳು, ಮತ್ತು ಸರ್ಕಾರದವರನ್ನು ಪ್ರತಿನಿಧಿಸುವ ಒಂದು ಮಾರುಕಟ್ಟೆ 
ಸಮಿತಿಯನ್ನು ಪ್ರತೀ ಮಾರುಕಟ್ಟೆಯಲ್ಲಿ ರಚಿಸುವಂತೆ ಈ ಕಾನೂನು ಅವಕಾಶ ಕಲ್ಪಿಸಿದೆ. ಮಾರುಕಟ್ಟೆ ಸಮಿತಿಯ ಮುಖ್ಯ ಆದಾಯದ 
ಮೂಲ ಎಂದರೆ ಮಾರುಕಟ್ಟೆ ಶುಲ್ಕ ಮತ್ತು ಪರವಾನಗಿ ಶುಲ್ಕ ಕೊಳ್ಳುವವರು ಕೊಡಬೇಕಾದ ಪರಮಾವಧಿ ಮಾರುಕಟ್ಟೆ ಶುಲ್ಕ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 445 


ಒಂದು ನೂರು ರೂಪಾಯಿ ಬೆಲೆಯ ಸರಕಿಗೆ ಒಂದು ರೂಪಾಯಿ (1978 ರಿಂದ). 


ಸದರಿ ಕಾಯಿದೆಯ ಮಾರುಕಟ್ಟೆಯ ನಿಧಿಯ 
ಸ್ಥಾಪಿಸಲು ಅನುವು ಮಾಡಿಕೊಡುತ್ತದೆ ಆಜ Fs 


ಮತ್ತು ಸಮಿತಿಯ ಎಲ್ಲಾ ಖರ್ಚುವೆಚ್ಚಗಳನ್ನು ಈ ನಿಧಿಯಿಂದ ಭರಿಸಲಾಗುವುದು. ' 

ನಿಯಂತ್ರಿತ ಸರಕುಗಳು: ವ್ಯವಸಾಯ ಉತ್ಪನ್ನಗಳ ಈಗಿನ ವಿಸ್ತೃತ ವ್ಯಾಖ್ಯೆಯ 
ಸಂಸ್ಕರಿಸಿ ಅಥವಾ ಸಂಸ್ಕರಿಸಲಾಗದ ಎಲ್ಲಾ ವ್ಯವಸಾಯ ಉತ್ಪನ್ನಗಳು, ತೋಟಗಾರಿಕೆ, ಹೈನುಗಾರಿಕೆ, ಮತ್ತೋದ್ಯಮ, ಅರಣ್ಯ ಉತ್ಪನ್ನ 
ವಸ್ತುಗಳು ಮತ್ತು ರಾಜ್ಯ ಸರ್ಕಾರದಿಂದ ಕಾಲಕಾಲಕ್ಕೆ ಆಯಾ ಪ್ರದೇಶಗಳಲ್ಲಿ ಪ್ರಕಟಿಸಲ್ಪಟ್ಟ ವ್ಯವಸಾಯ ಉತ್ಪನ್ನ ವಸ್ತುಗಳೆಂದು 
ಘೋಷಿಸಲ್ಪಟ್ಟ ಉತ್ಪನ್ನಗಳನ್ನು ನಿಯಂತ್ರಿತ ಸರಕುಗಳು ಎಂದು ಸಾರಲಾಗುವುದು. ಸಾಮಾನ್ಯವಾಗಿ ಮಾರುಕಟ್ಟೆಯ ಕ್ಷೇತ್ರದಲ್ಲಿ ಸಮೀಕ್ಷೆ 
ನಡೆಸಿ ವ್ಯವಸಾಯ ಉತ್ಪನ್ನಗಳು ಆಯಾ ಕ್ಷೇತ್ರಗಳಲ್ಲಿ ಬೆಳೆಯುತ್ತಿದ್ದಲ್ಲಿ ಅಥವಾ ಸಂಗ್ರಹವಾದಲ್ಲಿ ಅಂತಹ ಉತ್ಪನ್ನಗಳು ನಿಯಂತ್ರಣಕ್ಕೆ 
' ಒಳಪಡಿಸಲಾಗುತ್ತದೆ. 


ಪರಿವ್ಯಾಪ್ತಿಯಲ್ಲಿ ಜಾನುವಾರು, ಕೋಳಿ, 


ಧಾರವಾಡ ಜಿಲ್ಲೆಯಲ್ಲಿ 16ಮುಖ್ಯ ಮಾರುಕಟ್ಟೆಗಳು ಮತ್ತು 36ಉಪ ಮಾರುಕಟ್ಟೆಗಳು ಇರುವುವು. ಅವುಗಳ ಕಾರ್ಯವ್ಯಾಪ್ತಿಯ 
ವಿವರ, ಪ್ರಾರಂಭವಾದ ವರ್ಷ, ಆದಾಯ ಮತ್ತು ಖರ್ಚು, ಮಾರುಕಟ್ಟೆಯ ಕಾರ್ಯಕರ್ತರ ಸಂಖ್ಯೆ ಪ್ರಮುಖವಾಗಿ ಆಮದು ಮತ್ತು 
ರಫ್ತು ಆಗುವ ಹುಟ್ಟುವಳಿಗಳು ಮುಂತಾದ ವಿವರಗಳನ್ನು ಮುಂದಿನ ತಖ್ರೆಗಳಲ್ಲಿ ಕೊಡಲಾಗಿದೆ. 
(ಕೋಷ್ಟಕ 6.16 ಮುಂದಿನ ಪುಟದಲ್ಲಿ) 
ಕೋಷ್ಠಕ 6.17: ಧಾರವಾಡ ಜಿಲ್ಲೆಯಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ 1987-88 ಮತ್ತು 1991-92 ರ 
ಸಾಲಿನಲ್ಲಿದ್ದಂತೆ ಆದಾಯ ಮತ್ತು ಖರ್ಚುಗಳ ವಿವರವನ್ನು ತೋರಿಸುವ ತಖ್ತೆ (ಮೊತ್ತ ಲಕ್ಷ ರೂ.ಗಳಲ್ಲಿ 


ಕೃಷಿ ಉತ್ಪನ್ನ 1987-88 1991-92 
ಮಾರುಕಟ್ಟೆ ಆದಾಯ ಖರ್ಚು ಆದಾಯ ಖರ್ಚು 
ಸಮಿತಿ ಹೆಸರು ರೂ. ' ರೂ. ರೂ. ರೂ. 
ಧಾರವಾಡ 21೭ 15.92 3758 14.11 
ಹಾವೇರಿ 19.51 10.50 26.37 11.93 
OR 37.61 20,66 71.28 22.52 
ಹಾನಗಲ್‌ 2.44 1.99 3.09 3.50 
ಸವಣೂರು 3.84 2.29 8.01 2.63 
ಬ್ಯಾಡಗಿ 16.30 8.18 44.47 34.17 
ಲಕ್ಷ್ಮೇಶ್ವರ 6.48 4.17 7.69 3.71 
ಕುಂದಗೋಳ 3.24 1:99 2.65 1.50 
; 49.76 27.03 77.49 37.07 
ರ 3.58 3.18 3.00 1.06 
Fp 304 3.02 5.85 3.48 
ಣ್ಣ ಸ 11.95 37.47 11.46 
isc is 4.27 10.42 4.22 
4.69 
327 2.32 4.50 2.60 
Re 65.92 39.59 92.09 52.81 


ಧಾರವಾಡ ಜಿಲ್ಲೆ 


446 


ರಾವಾ ಲ 


Rae 7 


ಇ ope 


19111'0£ `ಹಿಣಂಬ "| 66616182 ಆ ಭಂಬಂಂಯ ತಬಲೆಂಜ ಟಖ "01 
88'9'0€ “NOVY '9 
88:೯1 PENNY 6 
88೪1 REY ಹಕ 
801೭ "ಣು೮೪$೨೮ '( 
09£8 ಗಾಲಾ '7 
8೫9 ಐಂ "| ೯೫61೪: | Hoy 3exfeoy ue’ (ಬ! 
735) AN “HEU 'T 
೩8 3 RN, 1961೭6 "ಎ ನೀಲಬಂ ೨ಬ೮ಂಂ ನಾಲಬಂ "6 
eT ೫ ಈ ಗೂ ॥ 
€€9£2 nr | 
ಕ 1 “ಜರಾ 2661೯192 "ಆ ಜಂ ೨ಬ೮ಂಗ ದ '( 
9L'€0'9T ‘nಣೆ'1 94619 "ಆ ಟನ ತಲಗ ಖಾರಾ "9 
$89'೭1'9 ' "em ‘| €S6U'SLT "ಆ ಛಸುಭಾಲಂ ೨ಬ೮ೆಂ% ಎರಿಯ 1 
LTT “ಸಾರಾ "7 | 
೫81 “ಗಣಗ "| LEU T'S "ಆ ಬೆಲಾ ೨ಬಊಂಜ ಮಾ (. 
೭69102 "WYO | 9<61'<'<1 ೭ ಐಲ ೨ಬ೮ಂಜ ೪ಬ `( 
(810 "ಸೂ "7 
0911'£ "Rv [ €೯೯6111'] "೫ ಯಜ ೨ಬ೮ಂಗ ಜಾ `2 
ದೌಯಾಣ ಢಿ | 
Recocs wun ಐಂಂ 061811 '98'೭1'£ "ಗಳಗ "2 | ೦S £6811 800 
LY 61 “ಎದೆ "| LYE TS "ಆ. ಐಜುಂಯ ಬಂದ ಬಾಬಾರ | 
p ತ 71 


ಆ NE 
here ಆ 
ee ಜಂಭ 97% 10೧೮೫ ‘aoevg ಉ೦೪೫ ‘core 007790೧೮೫೫ ‘core auecer Races Neo #9 ನೆರಳಿನ ಐಲಂಲು :9110 ಕ 


447 


— 
ಸ 


“ಜೌಂ ಇಹ 

ಆಧಾಯ 904% 

ಇಂದ ಐಂಂಾಡ 

ಧೀಂ ಡಿಸಿ 

“ಭೌಲಮ ೪2% ಧಢೀಂಜಣ ಭಂ 

ಐಂ೦ 06811 :೮ AMER 

£ ೫ ಇಐಣಂ ನಂ ಲವ | 

ಬೌ ಧೂಂ ಐಂ '₹ 
ಗೋಲದ ೧೧೮೪೫ 

ದೌ; ಧೋ ಮೀಲೆ "| 

“ದೌಬಣನಇ "ಮು ಲಂ 

೦ಎ cals” 

€ ಈ ಐಂ೦ 661811 :೮ 


“ಏಲಂ "ಇಲಟ ಇಂ ಇಳಿ ೦ರ 
ಎಂ ಟೋ ಕಾ ಕಾ ಗೊ ಗಿ ನನವ 


೭6910೭ :80%೮ಂ 
“ಹೌಎಇಂಉಗಇ. 21 aT 
ಇಂ ಇ `ಆ UNE ೨೦೮ಉಂಂಜ 


'2೭61902 URES | 2೭6611910೭ ಊಹ "೭ಎ ಇ ತಲಾ ಇ 10] 
ಐಂ೦ €6'8'11 :30%% 
69191 `ಐಂ%ಣಜಾ "| 861೭೯ `ಆ. ಬಂಟ ೨೦೮%ಾಂ% wun 6] 
$88112 `ಇಜಣೂ 9 
98:01:91 rs 
98:€:£€೭ "ಇಜಿಟೂಣ | 
1166516. “ಬಂದೇ '£ 
680181 “ದಳ "7 ಐಂ೦ £661 811 30S 
€8£೫1 ಗ | (೫616062 “ಆ ಬಂದು ೨ಬ೮ಂಭ ಬಂದದ | 
ಐಂ೦ 2619102 80ಜಇ 
ಲಿಂ ಲಯ ಐಂ £1619॥ `ಆ. Yhow sue he '£| 
೯986 `ಆರಜಂಖ '( 
€985 ಓಜಾ "7 
€986 "ಲಾ "| 23611೭ ೧೬ಎ ಉ೮೦೫ಇ ಬಂಗ ೮೩% "21 
699'£1 “Cov ‘py | 
69°S'€1 ಟು '£ 
699'£€1 "HBR '₹ 
69೯! "ಬಲಧ "| 661೯8೭ `ಆ: ಯಲ ೨ಬ೮%ಂಬಜ ಉಣ [| 


€ p £ | ta 


“ಬೀಲವೀರು "ಇಟ ೦2 ಶಿ :೦೮ು 


ಧಾರವಾಡ ಜಿಲ್ಲೆ 


I ಹ 81 ₹೭ 111 vel 981 Ll £€¢ L81 ೫1 ಸಮ 

$ [44 8 4 Iz [74 34 I ೫0೭ LT 62 Dee 

v1 ಡಿ 6 € $8 vl TLS 92 09 [49 89£ ಆಟಂ 

01 08 | ಹ 09 99 1€ [4 $8£ £6 96 ಧಾ 

02 9 91 81 ೭£1 £3 v6 1] ೭0೭ [404 101 ವಾಲಾ 

ಹ ಹ್ಮು ತಕ ತ IS ET 

Ro ಉಂ ಡಿ (ತಬು) ಮು 
ಯು ೮0೧೮೩೫೫೦ ಉದಲಂಲಛೊೊ ಉಂ ಇಂ ಉಂ ಐಣಲದಣ ಉದದ ಗೂ A20೪ ಇಐಂಲಧಲುಂ ಉಣ Reo 


SOATEST TSE LOANS ETAT TPR SANE FASE SE 


“೮0೨೩೩೨೮೦೦೮ ಉಂಟು2 002% ope ork Nbauecer 90೧೮೬ Nec ಗೊ ಜೌಂಕಹಐ ಐವಿ 265%ಂ 26-1661 :81 9 ೫ 


448 


449 


ಣಿಜ್ಯ 


ಮತ್ತು ವಾ 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ 


EE 


pe) "2 “ಉಡನಳಲಂಭಟಣ "| "| ಎ (|) 
ಇಜ 
ಹೀ "2 ಔಣ "2 
ಉಂಟಾ "| ಇಂ] ದೌ 
1313 ಪ 
ನ "೧೭ 
ಇನ] ಇ" ಹ 
ನೀಲಭಿನರಾಲ '( ಡಿಲಭಾಜರಾಗ್ಯ! '€ 
CROW ‘CT CRO "ZT 
ಟಿನೀರು ಎಣ 'p ಔಣ '| ಅನಟನೀರು ಎಂಜಣ ') ಇ ಬದಿಯ "ಲ 
ಉಊನಇಲೀಐಬಣ "| ಉಟಂಗಲಛಟಣ “1 ಭಪೇಣ ` 
ಯಸ ಇದಲ '£ 
ಟಂ '₹ ಊಂ) `₹ 
ಢಿಎಣ '| &೧೧ `] ಬಜ `ಛ 
ಇಹ 
ಉಂಟ ಲ `₹ ಊಟಿ `2 
ಹೊಗ "ಗ ಊಟಸುಯಾಂ `[ ಡಲ `] ವಾ | 
ಊಟಿ No 
ಭಾ '9 2! ee Ron 'E 
ಹೋ 6 ಮಲು `ಶ 2 4 
ಯಾ ( €€0ಊ೭೬೦;% “py ಇಇ] ಇಬ ಇಇ `] ಯ ಸ 
%o ಬಣ oe ev 


cevediace va To Tee SUNEA UE veer ದ 


‘cauostace eve Teo Cece coceR ಟಲ000071% celbauecer Racecse Neo ೪ ರೊ ಬಲಿ :(1 9 erg 


೩) 
91 


1] 


|] 


ವಾವ ಬತ 
ಸ 


ನ 


ಉಳವಿಯ '( | 


2೩ | 
ಇಇ! 
೪ಬ '6 
CR | 


: ಛಿಂಜಾ( 


ಲಲ 'ಲ 
ಹಲಿ ರ (4 
ಡಲು | 


ಸಲು '£ 
ಬು ಎಲ್ಲಟ 14 
೩ ಯಜ [| 
14 
ಊಂ; ‘| 
$೧೧ '2 

ಇ '| 

ನಾಲ ಬಿಲಾಲ '7 
ಇಜ'[ 

ಗಾಲಾ ಇರಾ '7 
ಓಂ] 


ಓಂ 


ಸುರಜ 191 
ಉಂಬೂನಳಬೀಔಟಣ '([ 
ಓಣ “pl 

ಇಇ ([ 


ಐಂ '6 ಲಭ '9 
€ಂಜಣಎ ‘9 css ‘c 
ಹದಯ ‘LL Wee 'p 
ss ( 

ಯುಗ R23 '0 
CUR 'C 


ಓಂ ‘'p 


cance ಐಂ To ಸೌಂ ಅಜಜ UE 


ಯಣ 90%300%% [| 


ಇಂ ‘| 


| 


NUR "(| 


ನಾಲ ಜಡಗ ' 
ಹಾರಿ; 
CHE 


ಹಾ 
ಹಿಲಭೂಡಾ್ಯ ` 
೦೪ 
ಇ 


ಉಲ 


EER 


೯ 


"4 
1 


£3 


[4 


goer ೮58 


451 


~~ 
be 


ಬಿ 


ಮತು ವಾಣಿ 


ರ್ಯಾಂಕಿಂಗ್‌, ಹಣಕಾಸು ವ್ಯವಹಾರ 


ಎ! 


ತ್ಯಾ 


ಹಣ 6 


ರೀಲು '$ 
ಎ 
ನಿಲ '9 ಉಂನಳಲಾಧಟಇ '( ಮಿಣ '6 ಹಗು 9 ಉಊ/ಗಬಲಾಜದ : 

ಭಣ OUR ‘7 ಲ ' ಬಾ 6 EUR "7 

Rc ‘yp ಇ | ಇಣ'( ಇನ ಇ | ¥hee “91 
೦ ಬಂEಚK `'( 

ಇಣ 9 ಎ" | ಇಣ9 `ಎ 

ಗಿಲಾ ಇ%`₹ ಸಾಲು 'C ae 
Vo‘ ಇ" ಉಂಊಳಲಂಧಬಇ'  'p ಇ | ಬಾ ಯು (ಸೃ 
ಉರವ ಐಂ %ಂ ಸಲು ಇಂಟಯಂದಣ ಟೀಯ ಉಂ ರೌ 


_————— ಸವಾ ಕ ಕ 77777777] 


452 ಧಾರವಾಡ ಜಿಲ್ಲೆ 


ವರ್ಗೀಕರಣ: ಕೃಷಿ ಉತ್ಪನ್ನಗಳ ವರ್ಗೀಕರಣ ಸೌಲಭ್ಯವು ಧಾರವಾಡ, ಹುಬ್ಬಳ್ಳಿ, ಗದಗ, ರಾಣೆಬೆನ್ನೂರು, ಲಕ್ಷೇಶ್ವರ, 
- ಕುಂದಗೋಳ, ಹಾವೇರಿ, ನರಗುಂದ, ಅಣ್ಣಿಗೇರಿ ಮತ್ತು ಬ್ಯಾಡಗಿ ಮಾರುಕಟ್ಟೆಗಳಲ್ಲಿ ಲಭ್ಯವಿವೆ. ವರ್ಗೀಕರಣಕ್ಕೆ ಒಳಪಡುವ ವಸ್ತುಗಳು 


ಶೇಂಗಾಕಾಯಿ, ಹತ್ತಿ ಒಣಮೆಣಸಿನಕಾಯಿ. 


ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುಬ್ಬಳ್ಳಿ 


ರಾಜ್ಯದ ಪ್ರಮುಖ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಬೆಂಗಳೂರಿನ ನಂತರ ಹುಬ್ಬಳ್ಳಿಯು ಎರಡನೆಯ ದೊಡ್ಡ 
ಮಾರುಕಟ್ಟೆಯಾಗಿದೆ. ಆದಾಯದ ಮಾನದಿಂದಲೂ ಇದು ಒಂದನೇಯ ದರ್ಜೆಯ ಮಾರುಕಟ್ಟೆ. ಮುಂಬಯಿ ಕೃಷಿ ಉತ್ಪನ್ನ ಮಾರಾಟ 
ನಿಯಂತ್ರಣ) ಅಧಿನಿಯಮ 1939 ರ ಅನ್ಹಯ, 1943 ರಲ್ಲಿ ಈ ಮಾರುಕಟ್ಟೆಯನ್ನು ರಚಿಸಲಾಯಿತು. ಪ್ರಾರಂಭದಲ್ಲಿ ಕೇವಲ 
ಹತ್ತಿಯನ್ನು ನಿಯಂತ್ರಣಕ್ಕೆ ಒಳಪಡಿಸಲಾಗಿತ್ತು. 1942 ರಲ್ಲಿ ಶೇಂಗಾ, ಕುಸುಬೆ, ಎಳ್ಳುಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಲಾಯಿತು. 
1951-52 ರಲ್ಲಿ ಮಾರುಕಟ್ಟೆ ಸಮಿತಿಯ ಆದಾಯ ಮತ್ತು ವೆಚ್ಚಗಳು ಅನುಕ್ರಮವಾಗಿ ರೂ. 47,584 ಮತ್ತು ರೂ.44,986 
ಆಗಿತ್ತು. ಮಾರುಕಟ್ಟೆಯಲ್ಲಿ 399 ಖರೀದಿದಾರರು, 73 ಕಮಿಶನ್‌ ಏಜಂಟರು, 111 ತೂಕ ಮಾಡುವವರು, 88 ಹಮಾಲರು 
ಕಾರ್ಯ ನಿರ್ವಹಿಸುತ್ತಿದ್ದರು. ಮಾರುಕಟ್ಟೆಯ ವಾರ್ಷಿಕ ವಹಿವಾಟು ರೂ. 166 ಲಕ್ಷ ಆಗಿತ್ತು. ರಾಜ್ಯ ಪುನರ್‌ಘಟನೆಯ ನಂತರ 
1968 ರಿಂದ ಕರ್ನಾಟಕ ವ್ಯವಸಾಯೋತ್ಪನ್ನ ಮಾರಾಟ (ನಿಯಂತ್ರಣ) ಶಾಸನ 1966 ರ ಅನ್ವಯ ಇದು ಕಾರ್ಯ 
ನಿರ್ವಹಿಸುತ್ತಿರುವುದು. ಜೂನ್‌ 1992 ರಿಂದ ಸರ್ಕಾರದಿಂದ ನಾಮಕರಣಗೊಂಡ ಸಮಿತಿಯು ಆಡಳಿತ ನಿರ್ವಹಿಸುತ್ತಿರುವುದು. 
ಪ್ರಾರಂಭದಲ್ಲಿ ಮಾರುಕಟ್ಟೆಯ ಕಾರ್ಯವ್ಯಾಪ್ತಿಯು ಹುಬ್ಬಳ್ಳಿ ಕಲಘಟಗಿ, ಶಿಗ್ಗಾಂವಿ ತಾಲೂಕುಗಳು ಮತ್ತು ಸವಣೂರು ತಾಲೂಕಿನ 
14 ಹಳ್ಳಿಗಳನ್ನು ಒಳಗೊಂಡಿತ್ತು. 1943 ರಲ್ಲಿ ಪ್ರಾರಂಭಗೊಂಡ ಶಿಗ್ಗಾಂವಿ ಕಲಘಟಗಿ ಮತ್ತು ಯಲವಿಗಿ ಉಪಮಾರುಕಟ್ಟೆಗಳು 
ಹುಬ್ಬಳ್ಳಿಯ ಮಾರುಕಟ್ಟೆಯ ಅಧೀನದಲ್ಲಿ ಕೆಲಸ ಮಾಡುತ್ತಿದ್ದವು. ನಂತರ ಅವುಗಳು 1992 ರಲ್ಲಿ ಪ್ರತ್ಯೇಕ ಮಾರುಕಟ್ಟೆಗಳಾದವು. 
1953-54 ರಲ್ಲಿ ಸೇರಿಸಲ್ಪಟ್ಟ ಕುಂದಗೋಳ ತಾಲೂಕಿನ ಹಳ್ಳಿಗಳು 1961 ರಲ್ಲಿ ಕುಂದಗೋಳ ಮಾರುಟಟ್ಟೆಗೆ ಸೇರಿಸಲ್ಪಟ್ಟವು. 
ಸದ್ಯದಲ್ಲಿ ಇದರ ಕಾರ್ಯವ್ಯಾಪ್ತಿಯು ಕೇವಲ ಹುಬ್ಬಳ್ಳಿ ನಗರವನ್ನು ಒಳಗೊಂಡಂತೆ ತಾಲೂಕಿಗೆ ಸೀಮಿತವಾಗಿರುವುದು. ಈ 
ಮಾರುಕಟ್ಟೆಯಲ್ಲಿ ಒಟ್ಟು 52 ವಿವಿಧ ಒಕ್ಕಲುತನದ ಹುಟ್ಟುವಳಿಗಳು ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಅವುಗಳಲ್ಲಿ ಹತ್ತಿ ಅರಳೆ, 
ಮೆಣಸಿನಕಾಯಿ, ಶೇಂಗಾ, ಆಹಾರಧಾನ್ಯ, ಅಕ್ಕಡಿಕಾಳು, ಬೆಲ್ಲ ಉಳ್ಳಾಗಡ್ಡಿ ಮತ್ತು ಆಲೂಗಡ್ಡೆ ಪ್ರಮುಖವಾಗಿವೆ: ಒಂದು ಅಂದಾಜಿನಂತೆ 
ಪ್ರತೀವರ್ಷ ಹತ್ತಿಯ ಸುಗ್ಗಿಯಲ್ಲಿ ಮಾರಾಟಕ್ಕೆ ಬರುವ ಹತ್ತಿಯ ಪರಿಮಾಣ ಸುಮಾರು ಎರಡು ಲಕ್ಷ ಅಂಡಿಗೆಗಳು. ಆ ಪೈಕಿ 
ಡಿ.ಸಿ.ಎಚ್‌. ಹತ್ತಿಯ ಪ್ರಮಾಣ ಸುಮಾರು ಒಂದು ಲಕ್ಷ ಅಂಡಿಗೆಗಳಾದರೆ ಇನ್ನುಳಿದದ್ದು ಜಯಧರಹತ್ತಿ. 1954ರಲ್ಲಿ ದ್ವಿದಳಧಾನ್ಯ, 
ರಾಗಿ, ಉಳ್ಳಾಗಡ್ಡಿ (ಈರುಳ್ಳಿ) ಮತ್ತು ಆಲೂಗಡ್ಡೆಗಳನ್ನು 1961 ರಿಂದ ಒಣಮೆಣಸಿನಕಾಯಿಯನ್ನು 1982 ರಿಂದ ಬೆಲ್ಲವನ್ನು 
1988 ರಿಂದ ಹಣ್ಣು ಮತ್ತು ತರಕಾರಿಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಲಾಯಿತು. ಪ್ರಮುಖ ನಿಯಂತ್ರಿತ ಹುಟ್ಟುವಳಿಗಳಾದ ಹತ್ತಿ 
ಅರಳೆ, ಶೇಂಗಾ, ಒಣಮೆಣಸಿನಕಾಯಿ . ಮುಂತಾದವುಗಳನ್ನು (1962-63 ರಿಂದ) ಟೆಂಡರ್‌ ಮೂಲಕ ಮಾರಾಟ ಮಾಡಿದರೆ, 
ಉಳ್ಳಾಗಡ್ಡಿ” ಆಲೂಗಡ್ಡೆ, ವಿಳ್ಯದೆಲೆಗಳನ್ನು ಬಹಿರಂಗ ಹರಾಜು ಪದ್ಧತಿಯಿಂದ, ಜಾನುವಾರುಗಳನ್ನು ಪರಸ್ಪರ ಒಪ್ಪಂದದ ಮೂಲಕ 
ಮಾರಾಟ ಮಾಡಲಾಗುವುದು. ಪ್ರಮುಖ ಮಾರಾಟ ವಸ್ತುಗಳಾದ ಹತ್ತಿ ಶೇಂಗಾ ಇವುಗಳನ್ನು ವ್ಯಾವಹಾರಿಕ ಪದ್ಧತಿಯಿಂದ 
ವರ್ಗೀಕರಿಸಲಾಗುವುದು. ಮಾರುಕಟ್ಟೆಯು ರೈತರಿಗೆ ಉಚಿತ ವರ್ಗೀಕರಣ, ರಿಯಾಯತಿ ದರದಲ್ಲಿ ಸಾಗಾಣಿಕೆ ಸೌಲಭ್ಯ ಅಗ್ನಿಶಾಮಕ 
ವ್ಯವಸ್ಥೆ ಪೇಟೆ ಸಮಾಚಾರ ಪ್ರಚಾರ, ರೈತರಿಗೆ ವಸತಿ 'ಸೌಲಭ್ಯ ಮುಂತಾದ ಅನುಕೂಲಗಳನ್ನು ಒದಗಿಸುತ್ತಿದೆ. ರೈತರ ಮಾರಾಟ 
ವೆಚ್ಚವನ್ನು ತಗ್ಗಿಸಲು 1967 ರಿಂದ 1987 ರ ವರೆಗೆ ಉಚಿತ ತೂಕದ ವೃ ವ್ಯವಸ್ಥೆಯನ್ನು ಒದಗಿಸಲಾಗಿತ್ತು. 


ಇತ್ತೀಚಿನವರೆಗೆ ಹೊಸ ಕಾಟನ್‌ ಮಾರ್ಕೆಟ್‌ ಪ್ರದೇಶದಲ್ಲಿ ಸುಮಾರು 56 ಎಕರೆ ಇೇತ್ರವನ್ನು ಒಳಗೊಂಡಿದ್ದ ರಿಕ 
ಪ್ರಾಂಗಣವು ಬೆಳೆಯುತ್ತಿರುವ ಮಾರುಕಟ್ಟೆಯ ವ್ಯವಹಾರ ದೃಷ್ಟಿಯಿಂದ ಬಹಳ ಚಿಕ್ಕದಾಗಿದ್ದರಿಂದ ಇದೇ ವರ್ಷ 1994 (ಅಕ್ಟೋಬರ್‌ 
10 ರಂದು) ಮಾರುಕಟ್ಟೆಯ ಚಟುವಟಿಕೆಗಳನ್ನು ಹುಬ್ಬಳ್ಳಿ-ಧಾರವಾಡ, ನಡುವಿನ ಅಮರಗೋಳ ಹತ್ತಿರ ಹೊಸದಾಗಿ 
ನಿರ್ಮಾಣವಾಗಿರುವ ಸುಸಜ್ಜಿತ ಪ್ರಾಂಗಣಕ್ಕೆ ವರ್ಗಾಯಿಸಲಾಗಿದೆ. ಹೊಸ ಪ್ರಾಂಗಣವು ಸುಮಾರು 435 ಎಕರೆ ವಿಸ್ತೀರ್ಣ ಪ್ರದೇಶವನ್ನು 
ಆವರಿಸಿದ್ದು ಏಷ್ಯದಲ್ಲಿಯೇ ಅತೀದೊಡ್ಡ ಮಾರುಕಟ್ಟೆ ಪ್ರಾಂಗಣ ಎಂದು ಹೇಳಲಾಗುವುದು. 1978ರಲ್ಲಿ ಈ ಉದ್ದೇಶಕ್ಕಾಗಿ ಜಮೀನು 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 453 


ಖರೀದಿಸಿ, 1984 ರಲ್ಲಿ ಕಾಮಗಾರಿಗಳನ್ನು ಪ್ರಾರಂಭಿಸಿ, 1986 ರಲ್ಲಿ ಮೊದಲನೇ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು 118 ಎಕರೆ 
ಪ್ರದೇಶದಲ್ಲೂ ಪೂರೈಸಲಾಯಿತು. ಅಮರಗೋಳದ ಹೊಸ ಮಾರುಕಟ್ಟೆಯ ಪ್ರಾಂಗಣದ ಅಭಿವೃದ್ಧಿಗೆ ಇದುವರೆಗೆ (1993) ಜಮೀನು 
ಖರೀದಿಗೆ ರೂ. 144.39 ಲಕ್ಷ ತ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಒಟ್ಟು ರೂ. 492.28 ಲಕ್ಷ ವೆಚ್ಚವಾಗಿರುವುದಾಗಿ 
ತಿಳಿದುಬರುವುದು. ಈ ಎಲ್ಲಾ ವೆಚ್ಚವನ್ನು ಭರಿಸಲು ಮಾರುಕಟ್ಟೆ ಸಮಿತಿಯ ಹಲವಾರು ಪ್ರಮುಖ ಮಾರುಕಟ್ಟೆ ಸಮಿತಿಗಳಿಂದ 
ರೂ.250 ಲಕ್ಷ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದ (ನಬಾರ್ಡ ಯೋಜನೆ) ರೂ.190 ಲಕ್ಷ್ಯ ಸಾಲವನ್ನು ಪಡೆದು 
ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಇತ್ತೀಚೆಗೆ ಸ್ಥಳೀಯ ವರ್ತಕರು ತಮ್ಮ ವಹಿವಾಟನ್ನು ಹೊಸ ಮಾರುಕಟ್ಟೆಯ ಪ್ರಾಂಗಣಕ್ಕೆ 
ವರ್ಗಾಯಿಸಿರುವುದರಿಂದ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪೂರೈಸಬೇಕಾಗಿದೆ. ಮೊದಲ ಹಂತದಲ್ಲಿ ಹತ್ತಿ ಮತ್ತು 
ಇತರ ಕೃಷಿ ಉತ್ಸನ್ನ ಮಾರಾಟ ಮಾಡುವ ವ್ಯಾಪಾರಿಗಳಿಗಾಗಿ ಸುಮಾರು 180 ದಾಸ್ತಾನು ಮಳಿಗೆ ನಿರ್ಮಿಸಲಾಗಿದೆ. ಮಾಲಿಕತ್ವದ 
ಆಧಾರದ ಮೇಲೆ ವ್ಯಾಪಾರಸ್ಥರಿಗೆ ಉಗ್ರಾಣ ಮತ್ತು ನಿವೇಶನಗಳನ್ನು ನೀಡಲಾಗಿದೆ. ಇತ್ತೀಚಿನ ಐದು ವರ್ಷಗಳಲ್ಲಿ ಮಾರುಕಟ್ಟೆಗೆ 
ಆವಕ ಆದ ನಿಯಂತ್ರಿತ ಹುಟ್ಟುವಳಿಗಳ ಒಟ್ಟು ಪರಿಮಾಣ ಮತ್ತು ಮೌಲ್ಯ ಈ ಮುಂದಿನಂತೆ ಇರುವುದು: ಮೌಲ್ಯವನ್ನು ಆವರಣದಲ್ಲಿ 
`ಕೋಟಿ ರೂ.ಗಳಲ್ಲಿ ಸೂಚಿಸಲಾಗಿದೆ. 1988-89 ಆವಕ ಲಕ್ಷ ಕ್ಷಿಂಟಾಲುಗಳಲ್ಲಿ 18.49 (65.21): 1989-90 - 18.65 
(56.89): 1990-91 - 18.53 (75.68): 1991-92 - 16.86 (73.10): ಮತ್ತು 1992-93 - 19.40 (82.84). 


ಇತ್ತೀಚಿನ ನಾಲ್ಕು ವರ್ಷಗಳಲ್ಲಿ ಸಮಿತಿಯ ಅದಾಯ ವೆಚ್ಚಗಳು ಲಕ್ಷ ರೂ.ಗಳಲ್ಲಿ ಈ ಮುಂದಿನಂತೆ ಇರುವವು. ಆವರಣದಲ್ಲಿಯ 
ಸಂಖ್ಯೆಗಳು ವೆಚ್ಚವನ್ನು ಸೂಚಿಸುತ್ತಿವೆ. 1988-89 - 79.02 (53.25), 1989-90 - 72.68 (47.53), 1990-91 - 
101.70 (60.64); ಮತ್ತು 1991-92 - 92.08 (52.81). ಮಾರುಕಟ್ಟೆ ಪ್ರಾಂಗಣದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪ್ರಮುಖ 
ಪೇಟೆ ಕಾರ್ಯಕರ್ತರ ವಿವರ 1992-93 ಮತ್ತು "1989-90 ರಲ್ಲಿ ಈ ಮುಂದಿನಂತೆ ಇರುವುದು: ಆವರಣದಲ್ಲಿನ ಸಂಖ್ಯೆಗಳು 
1989-90 ಮಾಹಿತಿಯನ್ನು ಸೂಚಿಸುತ್ತವೆ. ಕಮಿಶನ್‌ ಏಜೆಂಟರು 292 (253); ಸಗಟು ಖರೀದಿಗಾರರು 527 (548), ಚಿಲ್ಲರೆ 
ಖರೀದಿದಾರರು 501 (1301); ಹಾಗೂ ಇತರರು 1020 (930). 


ಕೃಷಿ ಮಾರಾಟ ತರಬೇತಿ ಮಹಾವಿದ್ಯಾಲಯ 
ಕೃಷಿ ಉತ್ಪನ್ನಗಳ ಮಾರಾಟ ಚಟುವಟಿಕೆಗಳಲ್ಲಿ ನಿರತರಾದ ಮಾರುಕಟ್ಟೆ ಸಮಿತಿಗಳು, ಮಾರಾಟ” ಮಂಡಳಗಳು, ಇಲಾಖೆಯ 
ಸಿಬ್ಬಂದಿ ವರ್ಗ, ರೈತರು ಮತ್ತು ಸಂಬಂಧಪಟ್ಟಂತ ಇತರರಿಗೆ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಲು ನೆರವಾಗುವ ಉದ್ದೇಶರಿಂದ 
ಮತ್ತು ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಪಟ್ಟಂತೆ ವಿವಿಧ ವಿಷಯಗಳನ್ನು ಕುರಿತು ರೈತರಿಗೆ, ಮಾರುಕಟ್ಟೆಯ ಸಮಿತಿಯ 
ಸದಸ್ಯರಿಗೆ, ಮಂಡಿಳ ಪಂಚಾಯತಿಯ ಸದಸ್ಯರಿಗೆ; ಲಾಭದಾಯಕ ಮಾರಾಟದ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ಈ 
ವಿದ್ಯಾಸಂಸ್ಥೆಯ ಮುಖ್ಯ ಉದ್ದೇಶ. ರಾಷ್ಟ್ರದಲ್ಲಿಯೇ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ತರಬೇತಿ ನೀಡುವ ಪ್ರಥಮ 
ಸಂಸ್ಥೆ | | 
. ಕೇಂದ್ರ ಇದಾಗಿದೆ. | 
ಪ್ರಾರಂಭದಲ್ಲಿ (1964 ರಲ್ಲಿ) ಕರ್ನಾಟಕ ಕ್ರಮಪಡಿಸಿದ (ರೆಗ್ಯುಲೇಟೆಡ್‌) ಪೇಟೆಗಳ ಸಲಹಾ ಸಮಿತಿಯಿಂದ ಹುಬ್ಬಳ್ಳಿಯಿಂದ 
ಟ್ರದ "ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ' ಬೆಂಗಳೂರು ಸಂಸ್ಥೆಯಲ್ಲಿ 


'ಪ್ರಾರಂಭವಾದ ಈ ಸಂಸ್ಥೆಯು 1978 ರಲ್ಲಿ ರಾಜ್ಯಮ | 
ವಿಲೀನಗೊಂಡು ಅದರ ಅಂಗ ಸಂಸ್ಥೆಯಾಗಿ ಶಿಕ್ಷಣ ತರಬೇತಿ ಸಂಸ್ಥೆಯಂತೆ ಕಾರ್ಯ ನಿರ್ವಹಿಸುತ್ತಿದೆ. ಈ ಕೇಂದ್ರದಿಂದ ಮಾರುಕಟ್ಟೆಯ 
ವರ್ಗಿಕರಣ ತರಬೇತಿ, 1982 ರಿಂದ ರೈತರಿಗೆ ಕೃಷಿ ಉತ್ಪನ್ನಗಳನ್ನು 


ಸಮಿತಿಯ ಸಿಬ್ಬಂದಿಯವರಿಗೆ 1972ರಿಂದ ಎಎಿಧ ಉತ್ಪನ್ನಗಳ | 
ಲಾಭದಾಯಕವಾಗಿ ಮಾರಾಟ ಮಾಡುವ ತರಬೇತಿ, ರೈತರ ತರಬೇತಿ, ವಿವಿಧ ಬಾನುಲಿ ಪಾಠಗಳ ಯೋಜನೆ (1982)(ದೇಶದಲ್ಲಿಯೇ 
ಇದು ಮೊದಲನೆಯ ಯೋಜನೆ ಎಂದು ಹೇಳಲಾಗುವುದು), ಅಂಚೆ ತೆರಪಿನ ಶಿಕ್ಷಣ ಯೋಜನೆ, ರೈತರಿಗೆ ಅಧ್ಯಯನ ಪ್ರವಾಸ 
ಯೋಜನೆ ಮುಂತಾದ ಹಲವಾರು ರೈತರ ಉಪಯೋಗಿ ಕಾರ್ಯಕ್ರಮಗಳನ್ನು ಈ ಸಂಸ್ಥೆಯಿಂದ ಹಮಿಕ್ಕೊಳ್ಳಲಾಗಿದೆ. 

ದ್ರದ ವತಿಯಿಂದ 65 ಜನರಿಗೆ ವರ್ಗೀಕರಣ ತರಬೇತಿ, 1,254 ರೈತರಿಗೆ 


1990-1992 ರ ಅವಧಿಯಲ್ಲಿ ತರಬೇತಿ ಕೇಂ 
37 ಜನರಿಗೆ ಕೃಷಿ ಪಾಠಶಾಲೆಗಳಲ್ಲಿ ರೈತರ ತರಬೇತಿ, 


ತರಬೇತಿ 14,830 ರೈತರಿಗೆ ಬಾನುಲಿ ಪಾಠಗಳ ಯೋಜನೆ ತರಬೇತಿ, 8 


454 ಧಾರವಾಡ ಜಿಲ್ಲೆ 


ಮುಂತಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪೂರೈಸಲಾಯಿತು. ಪ್ರಾಚಾರ್ಯರನ್ನು ಒಳಗೊಂಡಂತೆ ವಿದ್ಯಾಸಂಸ್ಥೆಯು 12 ಜನರ 
ಸಿಬ್ಬಂದಿಯನ್ನು ಹೊಂದಿರುವದು. ಮಹಾವಿದ್ಯಾಲಯವು, ಉತ್ತಮ ಗ್ರಂಥಾಲಯ, ಪ್ರಯೋಗ ಶಾಲೆ, ಅತಿಥಿಗೃಹ ಮುಂತಾದ 
ಸೌಲಭ್ಯಗಳನ್ನು ಹೊಂದಿರುವುದು. ವಿದ್ಯಾಲಯವು ಹಲವಾರು ಕೃಷಿ ಮಾರಾಟ ಉಪಯೋಗಿ ಪ್ರಕಟಣೆಗಳನ್ನು ಹೊರತಂದಿದೆ. 


ಸಂತೆಗಳು 


ಬಹು ಹಿಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬಂದಿರುವ ವಾರದ ಸಂತೆಯ (ಬಜಾರ್‌) ವ್ಯವಸ್ಥೆ ಒಂದು ಪ್ರಮುಖ 
ವಾಣಿಜ್ಯ ಚಟುವಟಿಕೆಯಾಗಿದೆ. ಪ್ರಾಚೀನ ಮತ್ತು ಮಧ್ಯಕಾಲದಲ್ಲಿ ಸಂತೆಯು ಒಂದು ಪ್ರಮುಖ ವ್ಯಾಪಾರದ ವೇದಿಕೆಯಾಗಿತ್ತು. 
ಸಾಮಾಜಿಕ ಆರ್ಥಿಕ ಪ್ರಗತಿಯ ಮುನ್ನಡೆಗೆ ಪ್ರಮುಖ ಪಾತ್ರಮಿಸುತ್ತಿತ್ತು. ಹಳ್ಳಿಬೆಳೆದಾಗ ಅಲ್ಲಿನ ವ್ಯಾಪಾರೀ ಅವಶ್ಯಕತೆ ಗಮನಿಸಿ 
ಸರಕಾರ ಸಂತೆ ಆರಂಭಿಸಿ ಅದರ ಉಸ್ತುರಿಗೆ ಪಟ್ಟಣಶೆಟ್ಟಿಯನ್ನು ನೇಮಿಸಿತ್ತು. ಆಗ ಊರು ಪಟ್ಟಣವಾದಂತೆ ಸಂತೆಯನ್ನು ಊರ 
ಗೌಡ, ಮಹಾಪ್ರಭು, ವರ್ತಕರು ಮೊದಲಾದವರು ಸೇರಿ ನಡೆಸುತ್ತಿದ್ದರು. ಸಂತೆಯನ್ನು ಕುರಿತಂತೆ ಅದರ ವಿವರ, ವರ್ತಕರಿಗೆ 
ನೀಡಿದ್ದ ಸೌಲಭ್ಯ ಸಂತೆಯ ವ್ಯವಸ್ಥೆ ಮುಂತಾದವುಗಳನ್ನು ಕುರಿತಂತೆ ಅನೇಕ ಶಾಸನಗಳಲ್ಲಿ ಪ್ರಸ್ತಾಪಿಸಲಾಗಿದೆ. 1075 ರ ಸೂಡಿಯ 
ಶಾಸನವು ಸಂತೆಯ ದಿನವನ್ನು ರವಿವಾರ ಎಂದು ಸೂಚಿಸುವನು (ಈಗ ದಿನ ಬದಲಾಗಿದೆ). ಸಾಮಾನ್ಯ ಸಂತೆಗಳಲ್ಲದೇ ವಿಶೇಷವಾದ 
ಧರ್ಮ ಸಂತೆಗಳು ನಡೆಯುತ್ತಿದ್ದವು. ಕೆಲವು ಸಂತೆಗಳಲ್ಲಿ ಸರಕುಗಳ ಮೇಲೆ ಸಂತೆ ಸುಂಕ, ಮಾರಾಟ ತೆರಿಗೆ, ವಿಧಿಸುತ್ತಿರಲಿಲ್ಲ. 
ಸಂತೆಯ ಸಮಯದಲ್ಲಿ ಪ್ರತೀಯೊಬ್ಬ ವರ್ತಕರಿಂದ ಹಣ ಅಥವಾ ವಸ್ತುಗಳನ್ನು ಸಂಗ್ರಹಿಸುತ್ತಿದ್ದರು. ಇದನ್ನು "ಪಸಿಗೆ' ಎಂದು 
ಕರೆಯುತ್ತಿದ್ದರು. ಸದರಿ ವಸ್ತುಗಳನ್ನು ಹಣವನ್ನು ವಿದ್ಯಾರ್ಥಿಗಳ ಭೋಜನಕ್ಕಾಗಿ ಮಠಮಾನ್ಯಗಳಿಗೆ ನೀಡಲಾಗುತ್ತಿತ್ತು ಇತ್ತೀಚಿನವರೆಗೂ 
ಈ ಸಂಪ್ರದಾಯ ಈ ಜಿಲ್ಲೆಯಲ್ಲಿ ರೂಢಿಯಲ್ಲಿ ಇತ್ತು. ಆದರೆ ಸಾಮಾನ್ಯವಾಗಿ ಸಂತೆಗಳಲ್ಲಿ ತಲೆಹೇರು, ಬಂಡಿಹೇರಿಗೆ ಪ್ರತ್ಯೇಕ 
ಸುಂಕ ಆಕರಿಸುತ್ತಿದ್ದರು. ಇದನ್ನು ಸಂತೆಯ ಸುಂಕ, ಸಂತೆಯ ಆಯ, ಸಂತೆಯ ಆದಾಯ ಎಂದು ಕರೆಯುತ್ತಿದ್ದರು. ಪೇಶ್ವೆಯವರ 
ಕಾಲದಲ್ಲಿ ಸ್ಥಳೀಯವಾಗಿ ಸಂತೆ ನಡೆಸಲು ವರ್ತಕರಿಗೆ ಬಹಳ ಪ್ರೋತ್ಸಾಹ ನೀಡಲಾಯಿತು. ಸಾಮಾನ್ಯವಾಗಿ ಸ್ಥಳೀಯ ಗ್ರಾಮ 
ದೇವತೆಯ ಅಥವಾ ಇತರ ಪ್ರಮುಖ ದೇವರ ವಾರದ ದಿವಸ ಸ್ಥಳೀಯ ಸಂತೆಯನ್ನು ನಡೆಸುವುದು ವಾಡಿಕೆಯಾಗಿತ್ತು. ನಗರ 
ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಸಂತೆಗಳು ಸ್ಥಳೀಯ ಸರಕು ಅಥವಾ ಉತ್ಪನ್ನಗಳಿಗೆ ಪ್ರಾಥಮಿಕ ಮಾರುಕಟ್ಟೆಯ 
ಅವಶ್ಯಕತೆಯನ್ನು ಪೂರೈಸುತ್ತವೆ. ಸಂತೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬೆಳೆಗಾರರು ಮತ್ತು ಉತ್ಪಾದಕರ: ಸಣ್ಣ ಪ್ರಮಾಣದ ಚಿಲ್ಲರೇ 
ವರ್ತಕರು ತಮ್ಮ ಸರಕುಗಳನ್ನು ಮಾರಾಟಕ್ಕೆ ಇಡುವರು. ಸಂತೆಗಳು ದೊಡ್ಡ ದೊಡ್ಡ ವರ್ತಕರು ಹಾಗೂ ಅವರ ಏಜಂಟರು ತಮಗೆ 
ಬೇಕಾದ ವಸ್ತುಗಳನ್ನು, ವಿಶೇಷವಾಗಿ ಆಹಾರಧಾನ್ಯಗಳನ್ನು ಸಂಗ್ರಹಿಸಲು ಬಹು ಸಹಕಾರಿಯಾಗಿವೆ. ವಾರದ ಸಂತೆಗಳಲ್ಲಿ ಚಿಕ್ಕಪುಟ್ಟ 
ಸಂಚಾರಿ ವ್ಯಾಪಾರಿಗಳು (ಹೊತ್ತು ಮಾರುವವರು), ರಸ್ತೆ ಬದಿಯ ಅಂಗಡಿಯವರು, ಗುಜರಿ ವ್ಯಾಪಾರದವರು, ಅಗ್ಗದ ಬೆಲೆಯ 
ಸರಕು ಮಾರುವವರು, ಬಡ ಮಧ್ಯಮ ವರ್ಗದ ಜನರಿಗೆ ಬೇಕಾಗುವ ದಿನನಿತ್ಯದ ಸರಕುಗಳನ್ನು ಮಾರಾಟಕ್ಕೆ ಇಡುವರು. ಸಂತೆಯಲ್ಲಿ 
ಅಲ್ಲದೇ ಜಿಲ್ಲೆಯಲ್ಲಿ ನಡೆಯುವ ಹಲವು ಪ್ರಮುಖ ಜಾತ್ರೆಗಳಲ್ಲಿ ಉತ್ತಮ ವ್ಯಾಪಾರ ನಡೆಯುವುದು. ಈ ಜಾತ್ರೆಗಳಲ್ಲಿ ಕೇವಲ 
ವಿಶೇಷವಾಗಿ ವಸ್ತುಗಳ ವ್ಯಾಪಾರ ನಡೆಯುವುದು. ಜಾತ್ರೆಯಲ್ಲಿ ಮಾರಾಟವಾಗುವ ಪ್ರಮುಖ ವಸ್ತುಗಳೆಂದರೆ ಸಿದ್ಧಪಡಿಸಿದ 
ಉಡುಪುಗಳು, ತಾಮ್ರ, ಹಿತ್ತಾಳೆ, ಸ್ಟೀಲ್‌, ಅಲ್ಕುಮಿನಿಯಂ ಪಾತ್ರೆಗಳು, ರೈತರ ವ್ಯವಸಾಯ ಉಪಯೋಗಿ ವಸ್ತುಗಳು, ಗೃಹ 
ಉಪಯೋಗಿ ವಸ್ತುಗಳು, ಸ್ತ್ರೀಯರ ಅಲಂಕಾರ ವಸ್ತುಗಳು, ಆಟಿಕೆ ವಸ್ತುಗಳು, ಪೂಜಾ ಸಾಮಗ್ರಿಗಳು, ಮುಂತಾದವುಗಳು. ಮರದ 
ಸುಂದರ ಕೆತ್ತನೆಯ ಬಾಗಿಲು ಚೌಕಟ್ಟುಗಳ ವ್ಯಾಪಾರ ಯಮನೂರ ಜಾತ್ರೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆಯುವುದು. ಇತ್ತೀಚೆಗೆ 
ಸಂತೆಗಳನ್ನು ಸ್ಥಳೀಯ ಸಂಸ್ಥೆಗಳು ಏರ್ಪಡಿಸುವವು. ಸಂತೆಯಿಂದ ಆದಾಯವು ಬರುವುದು. ಈ ಜಿಲ್ಲೆಯ ಮೈದಾನ ಪ್ರದೇಶದ 
ಭಾಗಗಳಲ್ಲಿ ಬಹು ದೊಡ್ಡ ಸಂತೆಗಳು ನಡೆಯುವವು. ಹಿಂದಿನ ಜಿಲ್ಲಾ ಗ್ಯಾಸೆಟಿಯರ್‌ ಸೂಚಿಸುವಂತೆ 1950-51ರಲ್ಲಿ ಜಿಲ್ಲೆಯಾದ್ಯಂತ 
ಸುಮಾರು 129 ಸ್ಥಳಗಳಲ್ಲಿ ಸಂತೆಗಳು ನಡೆಯುತ್ತಿದ್ದವು. ಬಹುಪಾಲು ಸಂತೆಗಳಿಗೆ ಸೇರುವ ಜನಸಂಖ್ಯೆ ಒಂದು ಸಾವಿರಕ್ಕಿಂತ ಕಡಿಮೆ 
ಇರುತ್ತಿತ್ತು. ಈ ಮೇಲಿನ 129ಸಂತೆಗಳಲ್ಲಿ ಸುಮಾರು 29ಸ್ಥಳಗಳಲ್ಲಿ ಪ್ರಮುಖ ಸಂತೆಗಳು ನಡೆಯುತ್ತಿದ್ದವು. ಸಂತೆಯು ಸಾಮಾನ್ಯವಾಗಿ 
ಪಟ್ಟಣದ ಮಧ್ಯದಲ್ಲಿ (ಸಂತೆಕಟ್ಟೆ) ಮುಂಜಾನೆ 8 ರಿಂದ ಸಂಜೆ 5 ರವರೆಗೆ ನಡೆಯುತ್ತಿದ್ದವು ಎಂದು ತಿಳಿದುಬರುವುದು. ಇತ್ತೀಚೆಗೆ 
ಸಂತೆಗೆ ಪ್ರತ್ಯೇಕವಾದ ಜಾಗಗಳನ್ನು ಸ್ಥಳೀಯ ಸಂಸ್ಥೆಯವರು ಒದಗಿಸಿರುವರು. ಜಿಲ್ಲಾ ಕೃಷಿ ಮಾರುಕಟ್ಟೆ ಇಲಾಖೆಯವರು ವರದಿ 
ಮಾಡುವಂತೆ ಜಿಲ್ಲೆಯ ಇಂದಿನ ಸಂತೆಗಳ ವಿವರ ಈ ರೀತಿ ಇರುವುದು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 455 


ಕೋಷ್ಟಕ 6.20: ಧಾರವಾಡ ಜಿಲ್ಲೆಯಲ್ಲಿ ತಾಲೂಕುವಾರು ಸಂತೆ ನಡೆಯುವ ಸ್ಥಳಗಳು ಹಾಗೂ ಸಂತೆ ನಡೆಯುವ 
ದಿವಸ, ಸಂತೆಯಲ್ಲಿ ಮುಖ್ಯವಾಗಿ ವ್ಯವಹಾರ ಆಗುವ ಹುಟ್ಟುವಳಿಗಳು 


ಆ. ಸಂ. ಮಾರುಕಟ್ಟೆ ಸಮಿತಿಯ 


ಸಂತೆ ನಡೆ 


ಮತ್ತು ತಾಲೂಕಿನ ಹೆಸರು: 


|. ಧಾರವಾಡ 
2. ಹಾನಗಲ್‌: 
3. ಹಾವೇರಿ 


4. ಸವಣೂರು 


ಹಾಗಾ). 


© ೦೦ 23 ೦೧ ಆಜ ಬಾಣ 


ವ ಸ್ಥಳ 
(ಊರುಗಳು) 
ಧಾರವಾಡ 


ಅಳ್ಲಾವರ 
೧ 


. ಅಮ್ಮಿನಭಾವಿ 


ಉಪ್ಪಿನಬೆಟಗೇರಿ 


ಸಂತೆ ನಡೆಯುವ 


ವಾರದ ದಿನ 


.. ಮಂಗಳ 


ಮಂಗಳ 


ಸಂತೆಯಲ್ಲಿ ವ್ಯವಹಾರ, (ವ್ಯಾಪಾರವಾಗುವ ಪ್ರಮುಖ 
ಹುಟ್ಟುವಳಿಗಳು) 


ಅವಶ್ಯಕ: ಆಹಾರ ಪದಾರ್ಥಗಳ ಹುಟ್ಟುವಳಿಗಳು 


ಆಹಾರ ಧಾನ್ಯಗಳು, ಕಾಯಿ ಪಲ್ಲೆ ಕಿರಾಣಿ ಪದಾರ್ಥಗಳು 


ಒಣಮೆಣಸಿನಕಾಯಿ ಹಾಗೂ ಮೇಲಿನವು 


93 


ಆಹಾರ ಧಾನ್ಯಗಳು ಹಾಗೂ ಕಾಯಿ ಪಲ್ಲೆ ಮುಂತಾದವುಗಳು 


456 ಧಾರವಾಡ ಜಿಲ್ಲೆ 


ಆ ಸಂ. ಮಾರುಕಟ್ಟೆ ಸಮಿತಿಯ ಸಂತೆ ನಡೆಯುವ ಸ್ಥಳ. ಸಂತೆ ನಡೆಯುವ ಸಂತೆಯಲ್ಲಿ ವ್ಯವಹಾರ, (ವ್ಯಾಪಾರವಾಗುವ ಪ್ರಮುಖ 
ಹೆಸರು:ತಾಲೂಕಿನ (ಊರುಗಳು) ವಾರದ ದಿನ ಹುಟ್ಟುವಳಿಗಳು) 
2. ಕಾರಡಗಿ ಸೋಮ ತಾರಾ ಇತಃ 
3. ಹತ್ತಿಮತ್ತೂರು ಬುಧ —— 
4. ಕಡಕೊಳ ಸೋಮ Ce ಬಾ 
5. ಬ್ಯಾಡಗಿ 1. ಬ್ಯಾಡಗಿ ಶನಿ ಜೋಳ, ಅಕ್ಕಿ ರಾಗಿ, ಕಾಯಿಪಲ್ಲೆ ಕಿರುಕುಳ ವ್ಯಾಪಾರ 
2. ಚಿಕ್ಕಬಾಸೂರ ಶನಿ ಜೋಳ, ಅಕ್ಕಿ ಬೆಲ ಕಾಯಿಪಲ್ಲೆ ಹಾಗೂ ಮೇಲಿನ ವಸ್ತುಗಳು 
3. ಮೋಟಿಬೆನ್ನೂರು ಸೋಮ | ರಾಗಿ ಮೇಲೆ ಹೇಳಿದ ವಸ್ತುಗಳು 
6. ರಾಣೆಬೆನ್ನೂರು |. ರಾಣಿಬೆನ್ನೂರು ರವ ಬೆಲ್ಲ, ಅಕ್ಕಿ, ಕಾಯಿಪಲ್ಲೆ, ಉಳ್ಳಾಗಡ್ವಿ ಬೆಳ್ಳುಳ್ಳಿ 
ಆಹಾರ ಧಾನ್ಯಗಳು 
2. ತುಖುನಕಟ್ಟಿ ಬುಧ ಆಹಾರ ಧಾನ್ಯಗಳು, ಟೊಮ್ಮೆಟೋ, ಬದನೆಕಾಯಿ 
ಇತರ ಕಾಯಿಪಲ್ಲೆ 
ಮೆಡ್ಬೇರಿ ಸೋಮ ——— 
4. ಹೊನ್ನತ್ತಿ ಮಂಗಳ —— 
ಹಲಗೇರಿ ಗುರು ಬೆಳ್ಳುಳ್ಳಿ ಉಳ್ಳಾಗಡ್ತಿ ಹಸಿಮೆಣಸಿನಕಾಯಿ 


7. ಲಕ್ಷೇಶ್ವರ 1. ಲಕ್ಷೇಶ್ವರ ಶುಕ್ರ ಹತ್ತಿ ಶೇಂಗಾ, ಜೋಳ, ಒಣಮೆಣಸಿನಕಾಯಿ 
ಶಿರಹಟ್ಟಿ ತಾಲೂಕ 2. ಶಿರಹಟ್ಟಿ ರವ —— 
ತಿ. ಬಿಳ್ಳಟ್ಟಿ ಸೋಮ —— 
4. ಶಿಗ್ಲಿ ಶನಿ —— 

8. ಕುಂದಗೋಳ |. ಕುಂದಗೋಳ ಸೋಮ ಜೋಳ, ಅಕ್ಕಿ ಒಣಮೆಣಸಿನಕಾಯಿ 

2. ಗುಡಗೇರಿ ಗುರು —— 
3. ಸಂಶಿ ಶನಿ ಭಾ ಜಾಲಾ 

9. ಅಣ್ಣಿಗೇರಿ |. ಅಣ್ಣಿಗೇರಿ ಶುಕ್ರ ಕಾಯಿಪೆಲ್ಲೆ ಮತ್ತು ಉಳ್ಳಾಗಡ್ತಿ ಚಿಲ್ಲರೆ ವ್ಯಾಪಾರ 
ನವಲಗುಂದ ತಾಲೂಕ 2. ನವಲಗುಂದ ಮಂಗಳ ಛಾ 

10. ಗದಗ ಛುಮಾ.) |. ಗದಗ ಶನಿ ಹುರಳಿ, ಕಾಯಿಪಲ್ಲೆ, ಹತ್ತಿ, ಉಳ್ಳಾಗಡ್ವಿ ಶೇಂಗಾ 

ಜೋಳ, ಗೋಧಿ, ಕಡಲೆ, ಹೆಸರು, ತೊಗರಿ, ಮಡಕಿ 

2. ಸೊರಟೂರು ಸೋಮ —— 
3. ಹೊಂಬಳ ಶುಕ್ರ ಹಾ 
4. ಬಳಗಾನೂರು ಗುರು ಜಾ 
5. ಲಕ್ಕುಂಡಿ ಮಂಗಳ ಹಾರ 
6. ಕೋಟುಮಚಗಿ ರವಿ ———- 
7. ಕುರ್ತಕೋಟಿ ಗುರು ——-— 
ಮುಳಗುಂದ ಬುಧ ಪಾ 


11. ಮುಂಡರಗಿ 1. ಮುಂಡರಗಿ ಸೋಮ ಜೋಳ 


12. ಹೊಳೆಆಲೂರು 
ರೋಣ ತಾ. 


13. ನರಗುಂದ 


14. ಹಿರೇಕೆರೂರು 


ಸಂತೆ ನಡೆಯುವ ಸ್ಥಳ 


ಜಾ [ಜು 


ಖು 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 457 


(ಊರುಗಳು) 
ಡಂಬಳ 
ಬಾಗೇವಾಡಿ 
ಕಲಗೇರಿ 


ಸಂತೆ ನಡೆಯುವ ಸಂತೆಯಲ್ಲಿ ವ್ಯವಹಾರ, (ವ್ಯಾಪಾರವಾಗುವ ಪ್ರಮುಖ 
ವಾರದ ದಿನ ಹುಟ್ಟುವಳಿಗಳು) 
ಗುರು » 
ಬುಧ ಜೋಳ, ಸೂರ್ಯಕಾಂತಿ ಬೀಜ 
ಶುಕ್ರ ಜೋಳ ಮತ್ತು ಕಾಯಿಪಲ್ಲೆ 
ಗುರು ಗ 
ರವ ಎ 
ಮಂಗಳ ಇ ಜ್‌ 
ಮಂಗಳ ಳಿ 
ಶುಕ್ರ ಶೇಂಗಾಕಾಯಿ, ಹೆಸರು, ಜೋಳ, ಕಡೆ 
ಗೋಧಿ, ಉಳ್ಳಾಗಡ್ತಿ ಹಸಿಮೆಣಸಿನಕಾಯಿ 
ಗುರು ೫5323337 
ಸೋಮ ಅ ರಾ 
ಮಂಗಳ ಗ 
ಸೋಮ ---ಆಹಾರ ಧಾನ್ಯಗಳು ಮತ್ತು ಕಾಯಿಪಲ್ಲೆ 
ರವಿ ಗ 
ಬುಧ BE 
ಬುಧ ತ್‌್‌ 
ಗುರು ಹಾ 
ಶುಕ್ರ ಹಾವಿನ 
ಬುಧ ಎಗ್‌ 
ಬುಧ ತರಕಾರಿಗಳ ಚಿಲ್ಲರೆ ವ್ಯಾಪಾರ 
ಸೋಮ —— 
ಗುರು ಎ 
ಸೋಮ —— 
ರವ —— 
ಸೋಮ ಅಕ್ಕಿ ಜೋಳ, ಭತ್ರ ಹತ್ತಿ, ರಾಗಿ, ಬೆಲ್ಲ 
ರವ ———ುರಿ, ಆಡು 
ಶುಕ್ರ ೨ — ಅಕ್ಕಿ ಜೋಳ, ತತ್ತಿ 
ಬುಧ ಅಕ್ಕಿ ಜೋಳ, ಭತ್ತ ರಾಗಿ, ಬೆಲ್ಲ ಹತ್ತಿ, ಕುರಿ, ಆಡು 
ಬುಧ ಭತ್ತ ಅಕ್ಕಿ ಜೋಳ, ಕಾಳುಕಡ್ಡಿ 
ಮಂಗಳ ——- 
ರವ ——- 
ಗುರು ಹ 


458 ಧಾರವಾಡ ಜಿಲ್ಲೆ 


ಅ ಸಂ. ಮಾರುಕಟ್ಟೆ ಸಮಿತಿಯ ಸಂತೆ ನಡೆಯುವ ಸ್ಥಳ ಸಂತೆ ನಡೆಯುವ ಸಂತೆಯಲ್ಲಿ ವ್ಯವಹಾರ, (ವ್ಯಾಪಾರವಾಗುವ ಪ್ರಮುಖ 


ಹೆಸರು:ತಾಲೂಕಿನ (ಊರುಗಳು) ವಾರದ ದಿನ ಹುಟ್ಟುವಳಿಗಳು) 

5. ತಡಸ ಸೋಮ ಎಸಗಿ 

6. ' ಬೆಂಡಿಗೇರಿ ಶನಿ ಗಟ 

7. ಕುನ್ನೂರು ಶುಕ್ರ ಬಾ ಟೆ 

16. ಕಲಘಟಗಿ |. ಕಲಘಟಗಿ ಮಂಗಳ ತಾಪಸಿ 

2. ಬಮ್ಮಿಗಟ್ಟಿ ಬುಧ ಇತು 

3. ಮಿಶ್ರಿಕೋಟಿ ಶುಕ್ರ ಎಎಫೆರಷಾನ 

4. ದುಮವಾಡ ರವಿ ಎ 
17. ಹುಬ್ಬಳ್ಳಿ 1. ಹುಬ್ಬಳ್ಳಿ ಶನಿ ಆಹಾರ ಧಾನ್ಯಗಳು, ಹತ್ತಿ, ಶೇಂಗಾ, ಕಾಯಿಪಲ್ಲೆ 
ಔ 2. ಉಣಕಲ್‌ ಶನಿ ಆಹಾರ ಧಾನ್ಯಗಳು, ಕಾಯಿಪಲ್ಲೆ ಮುಂತಾದವು 

3. ಆರಳೀಕಟ್ಟಿ ಮಂಗಳ ಹಡನ 

4. ಹೆಬಸೂರು ಗುರು ಎಮ 

ಕೆ.ಇಳಿದಾಡ ಶನಿ ಹ 

6. ಬಾನುಟ್ಟಿ ಶನಿ ವಾಗ ನಾನ 


ಜಾನುವಾರ ಸಂತೆಗಳು : ವ್ಯವಸಾಯ ಪ್ರಧಾನವಾದ ಈ ಜಿಲ್ಲೆಯಲ್ಲಿ ಕೃಷಿ ಉತ್ಪನ್ನ ವಸ್ತುಗಳ ಮಾರಾಟದಷ್ಟೇ ಜಾನುವಾರು 
(ದನಗಳ ಸಂತೆ) ಸಂತೆ ಪ್ರಮುಖವಾದುದು. ಸಾಮಾನ್ಯವಾಗಿ ಸ್ಥಳೀಯ ಸಂತೆಯ ದಿವಸ ಅಥವಾ ಅದರ ಮುಂದಿನ ದಿವಸ 
ಒಂದೆರಡು ದಿನದ ಮಟ್ಟಿಗೆ ಜಾನುವಾರುಗಳ ಸಂತೆ ನಡೆಯುವುದು. ಒಂದೊಂದು ಸಂತೆ ಒಂದೊಂದು ಬಗೆಯ ಜಾನುವಾರುಗಳಿಗೆ 
ಪ್ರಮುಖ ಸಂತೆಯಾಗಿರುವುದು. ಈ ಸಂತೆಗಳಲ್ಲಿ ನಡೆಯುವ ದನಗಳ ಮಾರಾಟವನ್ನು ಸಂಬಂಧಪಟ್ಟ ನಿಯಂತ್ರಿತ ಮಾರುಕಟ್ಟೆ 
ವ್ಯವಸ್ಥೆ ಮಾಡುವುದು. ಅಲ್ಲದೇ ಪ್ರತೀ ಒಂದು ಜಾನುವಾರಿಗೆ ರೂ.ಐದರಂತೆ ಮಾರುಕಟ್ಟೆ ಶುಲ್ಕ ವಿಧಿಸಲಾಗುವುದು. ವಾರದ 
ದನಗಳ ಸಂತೆಯಲ್ಲದೇ ಪ್ರಮುಖ ದೇವರ ಜಾತ್ರೆಯ ಸಮಯದಲ್ಲಿ ಮತ್ತು ವಿಶೇಷ ಸಂದರ್ಭಗಳಾದ ಬಸವ ಜಯಂತಿ, ಮಕರ 
ಸಂಕ್ರಾಂತಿ, ದಸರಾ ಮುಂತಾದ ಸಂದರ್ಭಗಳಲ್ಲಿ ಸುಮಾರು 15 ರಿಂದ 30 ದಿವಸಗಳವರೆಗೆ ದನಗಳ ಮಾರಾಟ ಮತ್ತು ಪ್ರದರ್ಶನ 
ನಡೆಯುವುದು. ಉತ್ತಮ ರಾಸುಗಳಿಗೆ ಬಹುಮಾನ ನೀಡಲಾಗುವುದು. ಈ ಜಾತ್ರೆಗಳಲ್ಲಿ ವ್ಯವಸಾಯ ಕುರಿತಂತೆ ವಸು ್ರಿ ಪ್ರದರ್ಶನ 
ಪ್ರಾತ್ಯಕ್ಷಿಕೆಗಳನ್ನು ಸಹ ನಡೆಸಲಾಗುವುದು. ಈ ದನಗಳ ಜಾತ್ರೆಗಳನ್ನು ಸುಗ್ಗಿಯ ನಂತರ ಮಳೆಗಾಲದ ಪ್ರಾರಂಭದ “ಮೊದಲು 
ಏರ್ಪಡಿಸಲಾಗುವುದು. ಯಮನೂರಿನ ಜಾತ್ರೆ (ಉರುಸು), ದೇವರಗುಡ್ಡದ ಜಾತ್ರ ಹಾವೇರಿಯ ಹುಕ್ಕೇರಿ ಮಠದ ಜಾತ್ರೆ, ಗದಗಿನ 
ತೊಂಟದಾರ್ಯಮಠದ ಜಾತ್ರೆ, ದನಗಳ ಮಾರಾಟದ ಬಹು ಪ್ರಸಿದ್ಧ ಜಾತ್ರೆಗಳು ಎಂದು ಹೇಳಬಹುದು. ದವನದ ಹುಣ್ಣಿಮೆ 
(ಟೈತ್ರು) ಒಂದುವಾರ ನಡೆಯುವ ಗದುಗಿನ ಜಾತ್ರೆಯಲ್ಲಿ ರಾಯಚೂರು, ಬಳ್ಳಾರಿ, ಬಿಜಾಪುರ, ಬೆಳಗಾವಿ ಜಿಲ್ಲೆಯ ಮಿಶ್ರತಳಿಯ 
ದನಗಳ ಪ್ರದರ್ಶನ, ಮಾರಾಟ ನಡೆಯುವುದು. ಇದನ್ನು ಮಠದ ಜಾತ್ರೆ ಸಮಿತಿ, ನಿಯಂತ್ರಿತ ಮಾರುಕಟ್ಟೆ ಸಮಿತಿ, ವಿಮೆ ಕಂಪನಿಗಳು 
ಸಂಯುಕ್ತವಾಗಿ ನಡೆಸುವುವು. ಭಾರತ ಹುಣ್ಣಿಮೆಯಲ್ಲಿ (ಮಾಘ) ನಡೆಯುವ ಡಂಬಳದ ಜಾತ್ರೆಯಲ್ಲಿ ದನಗಳ ಮಾರಾಟ, ಪ್ರದರ್ಶನ 
ನಡೆಯುವುದು. ಈ ಜಾತ್ರೆಯಲ್ಲಿ ವಿವಿಧ ಕಾಯಕಗಳ ಸ್ಪರ್ಧೆ ಸಹ ನಡೆಯುವುದು - ಅಂದರೆ ಒಡ್ಡು ಹಾಕುವುದು, ಕಂಬಳಿ 
ನೇಯುವುದು, ಬುಟ್ಟಿ ಹೆಣೆಯುವುದು, ಮುಂತಾದವುಗಳು. ಪ್ರಗತಿಪರ ರೈತರಿಗೆ ಸನ್ಮಾನ ಮಾಡಲಾಗುವುದು. 
ಧಾರವಾಡ ಜಿಲ್ಲೆಯಲ್ಲಿ ದನದ ಮಾರುಕಟ್ಟೆಗಳು ಇರುವ ಊರುಗಳು :: ಧಾರವಾಡ, ಅಳ್ಗಾವರ, ಹಾವೇರಿ ಸವಣೂರು (ಕುರಿ, 
ಆಡು ಮಾತ್ರ), ರಾಣೆಬೆನ್ನೂರು, ಅಕ್ಕಿ ಆಲೂರು, ಲಕ್ಷ್ಮೇಶ್ವರ, ಗದಗ, ಮುಂಡರಗಿ, ಹೊಳೆ ಆಲೂರು, ನರೇಗಲ್‌; ಗಜೇಂದ್ರಗಡ, 
ರೋಣ, ನರಗುಂದ, ನವಲಗುಂದ, ಹಂಸಭಾವಿ, ಮಾಸೂರು, ಶಿಗ್ಗಾಂವಿ, ಹುಲಗೂರು, ಕುನ್ನೂರು, ಕಲಘಟಗಿ ಮತ್ತು ಹುಬ್ಬಳ್ಳಿ. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 459 


ವರ್ತಕರ ಸಂಘಗಳು 


ವ್ಯಾಪಾರ ವಾಣಿಜ್ಯ ಮತ್ತು ದೊಡ್ಡ ಪ್ರಮಾಣದಲ್ಲಿ ವೃತ್ತಿಪರರಿಂದ ಕೂಡಿದ ಈ ಜಿಲ್ಲೆಯಲ್ಲಿ ಬಹು ಹಿಂದಿನಿಂದಲೂ ವ್ಯಾಪಾರಿ 
ಸಂಘಟನೆಗಳು ಪ್ರಭಾವಶಾಲಿಯಾಗಿ ಸರು ಬರುತ್ತಿವೆ. ಜಿಲ್ಲೆಯ ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಸಹಾಯಕವಾಗುವಂತೆ 
ಹಲವಾರು ವಿಷಯಗಳಲ್ಲಿ ಸಾರ್ವಜನಿಕ ಅಭಿಪ್ರಾಯ ರೂಪಿಸುವಲ್ಲಿ ಸರ್ಕಾರದ ಗಮನ ಸೆಳೆಯುವಲ್ಲಿ. ಈ ಜಿಲ್ಲೆಯ ವರ್ತಕರ 
ಸಂಘಟನೆಗಳು ಸಕ್ರಿಯವಾಗಿ ಭಾಗವಹಿಸುತ್ತವೆ. ಹಿಂದೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿಯೂ ಈ ಸಂಘಟನೆಗಳು ಸಕ್ರಿಯವಾಗಿ 
ಭಾಗವಹಿಸಿದ್ದವು. ಸ್ವಪ್ರೇರಣೆಯಿಂದ ಸ್ಥಾಪನೆಗೊಂಡಿರುವ ಈ ವಾಣಿಜ್ಯ ಸಂಘಟನೆಗಳು ಸದಸ್ಯರ ಸಾಮೂಹಿಕ ಹಿತಾಸಕ್ತಿಯನ್ನು 
ಕಾಪಾಡುವುದರ ಜೊತೆಗೆ ಆಯಾ ವೃತ್ತಿ ಉದ್ಯಮಗಳ ಮುನ್ನಡೆಗೆ ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿಯೂ ಸಹಕಾರಿಯಾಗಿವೆ. 
ಸದಸ್ಯರಿಗೆ ಅವರ ವ್ಯಾಪಾರಕ್ಕೆ ಸಂಬಂಧ ಪಟ್ಟಂತೆ ಮಾರಾಟ ತೆರಿಗೆ, ಆಕ್ಟ್ವಾಯ್‌ ಸುಂಕ, ಪ್ರವೇಶ ತೆರಿಗೆ, ಕಾನೂನಿನ ಸಾಧಕ 
ಬಾಧಕಗಳು, ವ್ಯಾಪಾರಿಗಳಲ್ಲಿ ಉಂಟಾಗಬಹುದಾದ ಭಿನ್ನಾಭಿಪ್ರಾಯಗಳ ನಿವಾರಣೆ, ಪರಸ್ಪರರಲ್ಲಿ ವ್ಯಾಪಾರದ ಬಗ್ಗೆ ಸಂಬಂಧಪಟ್ಟ 
ಮಾಹಿತಿಯನ್ನು ಹಂಚಿಕೊಳ್ಳುವುದು, ಮಾರ್ಗದರ್ಶನ ಇವೇ ಮುಂತಾದ ಸೇವೆಗಳನ್ನು ಸದಸ್ಯರಿಗೆ ಒದಗಿಸುತ್ತವೆ. ವೃತ್ತಿ ನಿರತರ 
ಸಂಘಗಳಲ್ಲಿ ಕೆಲವು ನೋಂದಾಯಿಸಲ್ಪಟ್ಟಿದ್ದರೆ ಬಹುಸಂಖ್ಯೆಯ ಸಂಘಗಳು ನೋಂದಾಯಿಸದೇ ಕಾರ್ಯನಿರ್ವಹಿಸುತ್ತಿವೆ. ಇತ್ತೀಚಿನ 
ದಶಕಗಳಲ್ಲಿ ಈ ಸಂಘಟನೆಗಳ ಸಂಖ್ಯೆ ಹೆಚ್ಚಾಗಿದ್ದು ವೈವಿಧ್ಯತೆಯಿಂದ ಕೂಡಿವೆ. ಇವು ಜಿಲ್ಲೆಯಾದ್ಯಂತ ವ್ಯಾಪಿಸಿದ್ದು, ಬಹುಪಾಲು 
ಸಂಘಟನೆಗಳು ಪ್ರಮುಖ ವಾಣಿಜ್ಯ ಕೇಂದ್ರಗಳಾದ. ಹುಬ್ಬಳ್ಳಿ, ಧಾರವಾಡ, ಗದಗ, ರಾಣೆಬೆನ್ನೂರು, ಹಾವೇರಿ, ನರಗುಂದ, ಹೊಳೆ . 
ಆಲೂರು, ಬ್ಯಾಡಗಿ ಮುಂತಾದ ನಗರ ಪ್ರದೇಶಗಳಲ್ಲಿ ಕಂಡುಬರುವವು. ಪ್ರಮುಖ ಸಂಘಟನೆಗಳಾದ ಹತ್ತಿ ವರ್ತಕರ ಸಂಘ, ಜವಳಿ 
ವರ್ತಕರ ಸಂಘ, ಕಿರಾಣಿ ವರ್ತಕರ ಸಂಘ, ಸರಾಫರ ಸಂಘ, ಇವು ಆರ್ಥಿಕವಾಗಿ ಬಲವಾಗಿದ್ದು ಸಾಕಷ್ಟು ಆಸ್ತಿ ಪಾಸ್ತಿಗಳನ್ನು 
ಹೊಂದಿರುವವು. ಜಿಲ್ಲೆಯ ಬಹುಪಾಲು ನೋಂದಾಯಿತ ವ್ಯಾಪಾರಿ ಸಂಘಟನೆಗಳು ಹುಬ್ಬಳ್ಳಿಯಲ್ಲಿರುವ ಮಾತೃ ಸಂಸ್ಥೆಯಂತೆ 
ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ವಾಣಿಜೋದಮ ಸಂಘದ ಸಹ ಸದಸ್ಯತ್ವವನ್ನು ಹೊಂದಿರುವವು; ಮತ್ತು ಅದರ 
ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 1955ರ ಜಿಲ್ಲಾ ಗ್ಯಾಸೆಟಿಯರ್‌ ವರದಿ ಮಾಡುವಂತೆ ಜಿಲ್ಲೆಯ ಹಲವು ಪ್ರಮುಖ 
ಹಳೆಯ ವ್ಯಾಪಾರಿ ಸಂಘಗಳ ಪಟ್ಟಿಯು ಈ ಕೆಳಗಿನಂತೆ ಇರುವುದು. 


ಹುಬ್ಬಳ್ಳಿ : ಕರ್ನಾಟಕ ವಾಣಿಜ್ಕೋದಮ ಸಂಘ, ಹತ್ತಿ ಖರೀದಿದಾರರ ಸಂಘ, ಯಂತ್ರೋಪಕರಣ ವರ್ತಕರ ಸಂಘ, 
ಸರಾಫರಸಂಘ, ಹೊಟೆಲ್‌ ಮಾಲಿಕರ ಸಂಘ, ಹಾಗೂ ಕಿರಾಣಿ ವರ್ತಕರ ಸಂಘ. 


ಧಾರವಾಡ : ದಲಾಲರ ಸಂಘ ಹಾಗೂ ಹೋಟೆಲ್‌ ಮಾಲಿಕರ ಸಂಘ. 


——— 


ಗದಗ : ಕರ್ನಾಟಕ ಎಣ್ಣೆ ಗಿರಣಿಗಳ ಸಂಘ, ಗದಗ ಧಾನ್ಯ ಮತ್ತು ಎಣ್ಣೆ ಕಾಳುಗಳ ಮಾರಾಟಗಾರರ ಸಂಘ, ಹತ್ತಿ ವ್ಯಾಪಾರಸ್ಥರ 
ಸಂಘ; ಇವೇ ಅಲ್ಲದೇ ವರ್ತಕರ ಸಂಘ, ರಾಣೆಬೆನ್ನೂರು; ವ್ಯಾಪಾರಿ ಸಂಘ ನರಗುಂದ; ವರ್ತಕರ ಸಂಘ ಹೊಳೆ ಆಲಡರು; 
ವರ್ತಕರ ಸಂಘ, ಹಾವೇರಿ; ಏಲಕ್ಕಿ ವ್ಯಾಪಾರಸ್ಥರ ಸಂಘ; ಬ್ಯಾಡಗಿ; ವ್ಯವಸಾಯ ಉತ್ಪನ್ನ ಮತ್ತು ಮೆಣಸಿನಕಾಯಿ ವ್ಯಾಪಾರಸ್ಥರ 
ಸಂಘ, ಇತ್ಯಾದಿ. | 

1993-94ರಲ್ಲಿ ಇದ್ದಂತೆ ಜಿಲ್ಲೆಯ ಪ್ರಮುಖ ವ್ಯಾಪಾರೊದ್ಯಮಗಳ ಸಂಘಟನೆಗಳ ಪಟ್ಟಿಯು ಈ ಕೆಳಗಿನಂತೆ ಇರುವುದು 


ಹುಬ್ಬಳ್ಳಿ : ಚೇಂಬರ್‌ ಆಫ್‌ ಕಾಮರ್ಸ್‌ ಅಂಡ್‌ ಇಂಡಸ್ಟ್ರಿ ಜವಳಿ(ವ) ಅಡಪ; ವರ್ತಕರ a ದಿ. ಕರ್ನಾಟಕ 
ಪೆಟ್ರೋಲಿಯಮ್‌ ಡೀಲರ್ಸ್‌ ಅಸೊಸಿಯೇಶನ್‌, ನ್ಯಾಯಬೆಲೆ ಅಂಗಡಿ ಮಾಲೀಕರ ಮತ್ತು ಸಕ್ಕದೆ ವಿತರಕರ ಸಂಘ, ಆಹಾರ ಧಾನ್ಯ 

| ತ |_| ಗ ಹ 
ಮತ್ತು ಬೇಳೆಕಾಳುಗಳ ಸಗಟು ಮಾರಾಟಗಾರರ ಸಂಘ, ಅವಲಕ್ಕಿ ತಯಾರಕರ ಸಂಘ, ಹಿರೇಪೇಟೆ ವರ್ತಕರ ಸಂಘ, ಬ್ರೆಡ್‌ ಮತ್ತು 
ಬಿಸ್ಕತ್‌ ತಯಾರಕರ ಸಂಘ, ಬಾಗವಾನ ದಲಾಲರ ಸಂಘ, ಹೋಟೆಲ್‌ ಮಾಲಿಕರ ಸಂಘ, ಮುಂತಾದವು. 


ಗದಗ : ಚೇಂಬರ್‌ ಆಫ್‌ ಕಾಮರ್ಸ್‌ ಅಂಡ್‌ ಇಂಡಸ್ಟ್ರಿ, ಸಕ್ಕರೆ ವರ್ತಕರ ಸಂಘ, ಸಂಯುಕ್ತ ವರ್ತಕರ ಸಂಘ, ವ್ಯಾಪಾರಸ್ಥರ 
ಸಂಘ, ಮುದ್ರಣ ಮಾಲಿಕರ ಸಂಘ, ಜವಳಿ ಉತ್ಪಾದಕರ ಸಂ ಸರಾಫರ ಸಂಘ, ಲಾರಿ ಮಾಲಿಕರ ಸಂಘ, ಸಿದ್ಧ ಉಡುಪು 
> » ಜೆ 
ಮಾರಾಟಗಾರರ ಸಂಘ, ಹೋಟೆಲ್‌ ಮಾಲೀಕರ ಸಂಘ, ಲೇಖನ ಸಾಮಗ್ರಿ ಮಾರಾಟಗಾರರ ಸಂಘ, ಸಗಟು ಕಿರಾಣಿ ವರ್ತಕರ 
> 


460 ಧಾರವಾಡ ಜಿಲ್ಲಿ 


ಸಂಘ, ಸಿನೇಮಾ ಮಾಲಿಕರ ಸಂಘ, ಆಹಾರಧಾನ್ಯಗಳ ಸಗಟು ಮಾರಾಟಗಾರರ ಸಂಘ, ಬಟ್ಟೆ ವ್ಯಾಪಾರಿಗಳ ಸಂಘ, ಎಣ್ಣೆ ಗಿರಣಿ 
ಮಾಲಿಕರ ಸಂಘ, ಭಾಗವಾನ ವ್ಯಾಪಾರಿಗಳ ಸಂಘ, ಜಲಾವ ಕಟ್ಟಿಗೆ ವ್ಯಾಪಾರಿಗಳ ಸಂಘ್ರ ಕಾಯಿಪಲ್ಲಿ ವರ್ತಕರ ಸಂಘ, ಮುಂತಾದವು. 


ರಾಣೆಬೆನ್ನೂರು : ವರ್ತಕರ ಸಂಘ, ದಲಾಲರ ಸಂಘ, ಅರಳೆ ವ್ಯಾಪಾರಿಗಳ ಸಂಘ, ಜವಳಿ ವರ್ತಕರ. ಸಂಘ, ನಗರ ಕೈಗಾಡಿ 
ಚಿಮಣಿ ಎಣ್ಣೆ ವರ್ತಕರ ಸಂಘ, ಮುಂತಾದವು. 


ಹಾನಗಲ್‌ : ರೈಸ್‌ ಮಿಲ್‌ ಮಾಲೀಕರ ಸಂಘ, ವಣಿಕರ ಸಂಘ ಮುಂತಾದವು. 
ಮುಂಡರಗಿ : ಮುಂಡರಗಿ ತಾಲೂಕಾ ವ್ಯಾಪಾರಸ್ಥರ ಸಂಘ. 

ಗಜೇಂದ್ರಗಡ : ದಲಾಲರ ಸಂಘ, ಜವಳಿ ವರ್ತಕರ ಸಂಘ, ಮುಂತಾದವು. 
ಬ್ಯಾಡಗಿ : ವ್ಯಾಪಾರಿಗಳ ಸಂಘ, ಕಿರಾಣಿ ವರ್ತಕರ ಸಂಘ, ಮುಂತಾದವು. 


ಕರ್ನಾಟಕ ವಾಣಿಜ್ಮ ಮತ್ತು ಕೈಗಾರಿಕಾ ಮಂಡಳಿ ಹುಬ್ಬಳ್ಳಿ 


ಸ್ವಾತಂತ್ರ್ಯ ಪೂರ್ವದ ಹಲವಾರು ದಶಕಗಳ ಮೊದಲೇ ಬೊಂಬಾಯಿ ಕರ್ನಾಟಕದ ಈ ಭಾಗದಲ್ಲಿ ವ್ಯಾಪಾರ ಮತ್ತು 
ವಾಣಿಜ್ಯದಾರರನ್ನು ಸಂಘಟಿಸುವ ಉದ್ದೇಶದಿಂದ ಪ್ರಪ್ರಥಮವಾಗಿ ಬಾಗಿಲುಕೋಟೆಯಲ್ಲಿ 1928ರಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸ 
ಲಾಯಿತು. ಈ ಸಂಸ್ಥೆಯ ಮೂಲಸ್ಥಾಪಕರು ಮುರಿಗೆಯ್ಯ ಜಂಗಿನ ಎನ್ನುವ ವರ್ತಕರು. ಮಹಾರಾಷ್ಟ್ರದ ಅಭಿವೃದ್ಧಿಗೆ ಸಹಾಯಕ 
ವಾಗುವಂತೆ ಅಂದು ರಚಿಸಲಾದ ಮಹಾರಾಷ್ಟ್ರ ಚೇಂಬರ್‌ ಆಫ್‌ ಕಾಮರ್ಸ್‌ ಇದರಿಂದ ಪ್ರಭೌವಿತರಾಗಿ ಈ ಸಂಸ್ಥೆಯನ್ನು ಹುಟ್ಟು 
ಹಾಕಲಾಯಿತು ಎಂದು ತಿಳಿದು ಬರುವುದು. ಕೆಲವು ವರ್ಷಗಳ ನಂತರ 1938ರಲ್ಲಿ ಈ ಸಂಸ್ಥೆಯನ್ನು ಗದಗಿಗೆ ಸ್ಥಳಾಂತರಿಸಲಾಯಿತು. 
ಪ್ರಾರಂಭದಲ್ಲಿಯೇ ಈ ಸಂಸ್ಥೆಯ ಕಾರ್ಯವ್ಯಾಪ್ತಿಯು ಮುಂಬಯಿ ಕರ್ನಾಟಕದ ನಾಲ್ಕು ಜಿಲ್ಲೆಗಳಲ್ಲದೇ ಹಳೇ ಮೈಸೂರು, ಕೊಡಗು 
ಮತ್ತು ಹೈದರಾಬಾದ, ಮದ್ರಾಸ ಪ್ರಾಂತ್ಯಗಳ ಕನ್ನಡದ ಪ್ರದೇಶಗಳಿಗೂ ವ್ಯಾಪಪಿಸಿತ್ತು ಎಂದು ತಿಳಿದುಬರುವುದು. ವಾಣಿಜ್ಯ 
ಮಂಡಳಿಯ ನಿಬಂ್‌ನ್‌ ೧9» 1935ರಲ್ಲಿ ರಚನೆಗೊಂಡ ನಂತರ 1938ರಲ್ಲಿ ಆಗಿನ ಮುಂಬಯಿ ಸರ್ಕಾರ ಮಂಡಳಿಗೆ ಮಾನ್ಯತೆ 
ನೀಡಿ ವಿವಿಧ ಶಾಸನ ಬದ್ಧ ಸಂಸ್ಥೆಗಳಿಗೆ ಮಂಡಳಿಯ ಪ್ರತಿನಿಧಿತ್ವ ದೊರೆಯುವಂತೆ ಅನುವು ಮಾಡಿತು. ಉತ್ತರ ಕರ್ನಾಟಕದ 
ಪ್ರಮುಖ ವಾಣಿಜ್ಯ ಕೇಂದ್ರವಾದ ಹುಬ್ಬಳ್ಳಿಗೆ ಮಂಡಳಿಯ ಆಡಳಿತ ಕಛೇರಿಯನ್ನು 1946ರಲ್ಲಿ ವರ್ಗಾಯಿಸಲಾಯಿತು. 1949ರಲ್ಲಿ 
ಭಾರತ ಸರ್ಕಾರವು ಈ ಸಂಸ್ಥೆಗೆ ಮಾನ್ಯತೆಯನ್ನು ನೀಡಿತು. 1956ರ ಭಾರತೀಯ ಕಂಪೆನಿಯ ಕಾನೂನಿನ ಪ್ರಕಾರ ಮಂಡಳಿಯು 
ನೊಂದಾಯಿತ ಸಂಸ್ಥೆಯಾಗಿದ್ದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ, ದೆಹಲಿ ಮತ್ತು ಅಖಿಲ ಭಾರತ 
ಉತ್ಪಾದಕರ ಸಂಘ ಮುಂಬಯಿ, ಈ ಸಂಸ್ಥೆಯೊಂಡಿಗೆ ಸಂಯೋಜಿತವಾಗಿದೆ. ಇಂದು ಇಡೀ ಕರ್ನಾಟಕ ರಾಜ್ಯ ಈ ಮಂಡಳಿಯ 
ಕಾರ್ಯ ಕ್ಷೇತ್ರಕ್ಕೆ ಒಳಪಟ್ಟಿದೆ. ಕರ್ನಾಟಕ ಏಕೀಕರಣ ಆಂದೋಲನದಲ್ಲಿ ಈ ವ್ಯಾಪಾರಿ ನಿಗಮವು ಮಹಿಸಿದ ಪಾತ್ರ 

ಮಹತ್ವಪೂರ್ಣವಾಗಿತ್ತು. ಹಿಂದಿನ ಮುಂಬಯಿ ರಾಜ್ಯಕ್ಕೆ ಸೇರಿದ ಉತ್ತರ ಕರ್ನಾಟಕದ ಈ ಕನ್ನಡ ಪ್ರದೇಶಕ್ಕೆ ಪ್ರತ್ಯೇಕವಾದ 
ಎಶ್ವವಿದ್ಯಾಲಯ, ಕೃಷಿ, ಇಂಜಿನಿಯರಿಂಗ್‌, ಮತ್ತು ವೈದ್ಯಕೀಯ ಕಾಲೇಜುಗಳನ್ನು ಪ್ರಾರಂಭಿಸುವ ಮೂಲಕ ಉಚ್ಚ ಶಿಕ್ಷಣದ 
ಅನುಕೂಲತೆಗಳು ಈ ಭಾಗದಲ್ಲಿ ಲಭ್ಯವಾಗುವಂತೆ ಸರ್ಕಾರವನ್ನು ಒತ್ತಾಯಿಸುವಲ್ಲಿ ಈ ಸಂಸ್ಥೆ ಕ್ರಿಯಾಶೀಲ ಪಾತ್ರವನ್ನು ವಹಿಸಿತ್ತು. 
ಇದರಂತೆ ಈ ಭಾಗದಲ್ಲಿ ಶರಾವತಿಯ (ಜೋಗ) ವಿದ್ಯುತ್ತಿನ ಸಮರ್ಪಕ ಬಳಕೆ, ರೈಲು ನಿಲ್ದಾಣಗಳ ಸುಧಾರಣೆ, ಹೊಸ ಅಂಚೆ 
ಕಛೇರಿಗಳ ಸ್ಥಾಪನೆ .ಮುಂತಾದ ಸಾರ್ವಜನಿಕ ಆಸಕ್ತಿಯ ವಿಷಯದಲ್ಲಿ ಜನಾಭಿಪ್ರಾಯ ರೂಢಿಸಿತು. ಹುಬ್ಬಳ್ಳಿಯಲ್ಲಿ (ಈ ಭಾಗದ 
ಪ್ರಥಮ) ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಮಂಡಳಿಯು ರೂ.1.20 ಲಕ್ಷದ. ಹಣದ 
ಸಹಾಯವನ್ನು ಒದಗಿಸಿತು. ಇತ್ತೀಚಿನ ವರ್ಷಗಳಲ್ಲಿ ಹೊಸ ಪೇಟೆಗೆ ಉಕ್ಕಿನ ಕಾರ್ಯಾನೆ, ಹುಬ್ಬಳ್ಳಿ - ಕಾರವಾರ ರೈಲು ಮಾರ್ಗ, 
ಹುಬ್ಬಳ್ಳಿಗೆ ದೇಶದ ಇತರೆಡೆಯಿಂದ ವಿಮಾನಯಾನ ಸಂಪರ್ಕ, ಹುಬ್ಬಳ್ಳಿ ಧಾರವಾಡಗಳಲ್ಲಿ ವಿದ್ಯುನಾನ ನಗರ ಮತ್ತು ಟೆಕ್ನಾಲಜಿ. 
ಪಾರ್ಕ್‌ ಸ್ಥಾಪನೆ, ರಾಜ್ಯ ಶ್ರೇಷ್ಠ ನ್ಯಾಯಲಯದ ಪೀಠ ಸ್ಥಾಪನೆ, ಮುಂತಾದ ಹಲವಾರು ಸಾರ್ವಜನಿಕ ಬೇಡಿಕೆಗಳನ್ನು ಪೂರೈಸಲು 
ಪ್ರಾರಂಭದಿಂದಲೂ ವಣಿಕ ಮಂಡಳಿಯು ಸರ್ಕಾರಗಳ ಮೇಲೆ ಒತ್ತಾಯ ತರುತ್ತಿದೆ. ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುತ್ತಿದೆ. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 401 


ಕೈಗಾರಿಕೆ ಮತ್ತು ವಾಣಿಜ್ಯಕ್ಕೆ` ಸಂಬಂಧಿಸಿದ ಅನೇಕ ಸಮ್ಮೇಳನ, ವಿಚಾರ ಗೋಷ್ಠಿಗಳನ್ನು ಏರ್ಪಡಿಸುವುದರ ಜೊತೆಗೆ ಉತ್ತರ 
ಕರ್ನಾಟಕದ ಭಾಗಗಳಲ್ಲಿ ಕೈಗಾರಿಕಾ ಮತ್ತು ಆರ್ಥಿಕ ಸಂಪನ್ಮೂಲಗಳ ಸಮೀಕ್ಷೆಯನ್ನು ಈ ಸಂಸ್ಥೆಯಿಂದ ಕೈಗೊಳ್ಳಲಾಯಿತು. ಹುಬ್ಬಳ್ಳಿ : 
` ಥೈಲ್ವೆ ಕಾರ್ಯಗಳರದ ಎಸ್ತರಣೆ ಯೋಜನೆ, ಕೈಗಾರಿಕಾ ವಸಾಹತು ಸ್ಥಾಪನೆ ಮತ್ತು ವಿಸ್ತರಣೆ, ವಿಮಾನ ನಿಲ್ದಾಣ ಸ್ಥಾಪನೆ 'ಮುಂತಾದ 

ವಿಷಯೆಗಳಲ್ಲಿ ಮಂಡಳಿಯು ಮಹತ್ವದ ಪಾತ್ರ ವಹಿಸಿತ್ತು. ಮಂಡಳಿಯ ಸದಸ್ಯತ್ವದಲ್ಲಿ ಸಾರ್ವಜನಿಕ ಕಂಪೆನಿಗಳು, ಬ್ಯಾಂಕುಗಳು 
ಮತ್ತು ಇತರೇ ವ್ಯಾಪರಿ ಸಂಸ್ಥೆಗಳು ಸೇರಿವೆ. ಪ್ರಾರಂಭದಲ್ಲಿ ಕೇವಲ 50 ಸದಸ್ಯರನ್ನು ಒಳಗೊಂಡ ಸಂಸ್ಥೆ ಇಂದು 1,850ಸದಸ್ಯರನ್ನು 
ಹೊಂದಿರುವುದು. ಸಂಸ್ಥೆಯ ಆದಾಯ 1989-90ರಲ್ಲಿ ರೂ 6.38 ಲಕ್ಷ ಇದ್ದರೆ 91-92ರಲ್ಲಿ ಆದಾಯ ರೂ. 8.90 ಲಕ್ಷ ಎಂದು 
ವರದಿಯಾಗಿದೆ. ಮಂಡಳಿಯು "ಕರ್ನಾಟಕ ವಾಣಿಜ' ಎಂಬ ಮಾಸ ಪತ್ರಿಕೆಯನ್ನು ಪ್ರಕಟಿಸುತ್ತಿದೆ. 1979ರಲ್ಲಿ ಮಂಡಳಿಯ 
. ಸುವರ್ಣಮಹೋತ್ಸವ, 1991ರಲ್ಲಿ ವಜ್ರಮಹೋತ್ಸವ ಆಚರಿಸಲಾಯಿತು. | 


ಹುಬ್ಬಳ್ಳಿ ಹೇರು ವಿನಿಮಯ ಕೇಂದ್ರ 


ಇತ್ತೀಚಿನ ದಶಕದಲ್ಲಿ (1980-1990) ಈ ಭಾಗದಲ್ಲಿ ಮಧ್ಯಮವರ್ಗದ ಜನ ಸಾಮನಸಲ್ಲಿ ಸರ್ಕಾರಿ, ಬ್ಯಾಂಕು ಮತ್ತು 
ಸಂಘಟಿತ ವಲಯದ ಉದ್ಯಮಗಳ ನೌಕರರಲ್ಲಿ, ಸ್ವಂತ ವೃತ್ತಿಪರರಲ್ಲಿ ವರ್ತಕರಲ್ಲಿ ಸಾರ್ವಜನಿಕ ಕಂಪನಿಗಳ ಷೇರು ಮತ್ತು ಸಾಲಪತ್ರ 
(ಡಿಬೆಂಚರ್‌)ಗಳಲ್ಲಿ ಹಣ ತೊಡಗಿಸುವ ಪ್ರವೃತ್ತಿಯು ಗಮನಾರ್ಹವಾಗಿ ಬೆಳೆಯುತ್ತಿದೆ. ಇತ್ತೀಚಿನ ಅಂದಾಜಿನಂತ್ನುಷೇರುಗಳ ಪ್ರಾಥಮಿಕ 
ಮೌರುಕಟ್ಟೆಯು ವ್ಯಾಪಕವಾಗಿ ಬೆಳೆಯುತ್ತಿರುಪುದು. ಶೀಘ್ರಗತಿಯಿಂದ ಬೆಳೆಯುತ್ತಿರುವ ಕಂಪನಿ ಉದ್ಯಮವು ಈ ರೀತಿ ಹಣದ 
ವಿನಿಯೋಗಕ್ಕೆ ಸಹಾಯಕವಾಗಿದೆ. ಒಂದು ಅಂದಾಜಿನಂತೆ ಹುಬ್ಬಳ್ಳಿ ಧಾರಾವಾಡ ನಗರಗಳಲ್ಲಿ ಸೇರಿ ಸುಮಾರು 75,000 ದಿಂದ 
ಒಂದು ಲಕ್ಷ ಜನರು ಷೇರು ಮತ್ತು ಸ್ಟಾಕ್‌ ವ್ಯವಹಾರಗಳಲ್ಲಿ ಹಣ ತೊಡಗಿಸಲು ಆಸಕ್ಷಕಿರುವರು ಎಂದು ವರದಿಯಾಗಿದೆ. 
ಸುತ್ತಮುತ್ತಲಿನ ಜಿಲ್ಲಾ ಕೇಂದ್ರಗಳು, ಸೈ-ಇರಿಕಾ ನಗರಗಳ ಆಸಕ್ತರನ್ನು ಸೇರಿಸಿದರೆ ಇದು ಇನ್ನೂ ದೊಡ್ಡ ಸಂಖ್ಯೆಯಾಗಬಹುದು. ಈ 
ಮೇಲಿನ ಸಂಗತಿಗಳನ್ನು ಗಮನಿಸಿ ಷೇರುಗಳಲ್ಲಿ ಹಣ ತೊಡಗಿಸುವವರಿಗೆ ಪ್ರೋತ್ಸಾಹಿಸಲು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ವಾಣಿಜ್ಯ 
ಮತ್ತು ಕೈಗಾರಿಕಾ ಮಂಡಳಿಯವರು "ಹುಬ್ಬಳ್ಳಿ ಧಾರವಾಡ ಸ್ಟಾಕ್‌ ಟ್ರೇಡಿಂಗ್‌' ಎಂಬ ಸಂಸ್ಥೆಯನ್ನು ಮಂಡಳಿಯ ಆವರಣದಲ್ಲಿ ತಮ್ಮ 
ಸಂಸ್ಥೆಯ ವತಿಯಿಂದ ಪ್ರವರ್ತಿಸಿರುವರು. ಸದರಿ ಸಂಸ್ಥೆಯು ಮುಂದೆ ಉತ್ತರ ಕರ್ನಾಟಕದ ಈ ಭಾಗದ ಸುಸಜ್ಜಿತ ಷೇರು ವಿನಿಮಯ 
ಕೀಂದ್ರವಾಗಬಹುದಾದ ಸಾಧ್ಯತೆಯಿಂದ, ಅಕ್ಟೋಬರ್‌ 1992ರಿಂದ ಕೇಂದ್ರವು ಕಾರ್ಯನಿರ್ವಹಿಸುತ್ತಿರುವುದು. ಸದ್ಯದಲ್ಲಿ ಸಂಸ್ಥೆಯು 
ಕೇವಲ ವಾರಕ್ಕೆ ಎರಡು ದಿವಸ (ಗುರುವಾರ, ಸೋಮವಾರ) ಕಾರ್ಯನಿರ್ವಹಿಸುವುದು. ಸದಸ್ಯರ ಸಂಖ್ಯೆ` 192 ಇದ್ದು ವ್ಯವಹಾರದ 
ದೈನಿಕ ಅಂದಾಜು ರೂ. ನಾಲ್ಕು ಲಕ್ಷ. 


ಚೇಂಬರ್‌ ಆಫ್‌ ಕಾಮರ್ಸ್‌, ಗದಗ : ಜಿಲ್ಲೆಯ ಎರಡನೆಯ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಗದಗಿನಲ್ಲಿ ಸ್ಥಾಪಿತವಾಗಿರುವ 
= ಸಂಸ್ಥೆಯ ಕಾರ್ಯವ್ಯಾಪ್ತಿಯು ಜಿಲ್ಲೆಯ ಗದಗ, ಮುಂಡರಗಿ, ಶಿರಹಟ್ಟಿ ರೋಣ, ಸವಣೂರು, ಶಿಗ್ಗಾಂವಿ, ನವಲಗುಂದ 
ತಾಲೂಕುಗಳಲ್ಲದೇ ರಾಯಚೂರು ಜಿಲ್ಲೆಯ ಯಲಬುರ್ಗಿ, ಕುಷ್ಟಗಿ, ಕೊಪ್ಪಳ ಮತ್ತು ಬಿಜಾಪುರ ಜಿಲ್ಲೆಯ ಬಾದಾಮಿ ತಾಲೂಕುಗಳನ್ನು 
ಸಹ ಒಳಗೊಂಡಿರುವುದು. ಈ ಸಂಸ್ಥೆಯನ್ನು 1975ರಲ್ಲಿ ನೊಂದಾಯಿಸಲಾಯಿತು. ಈ ಸಂಸ್ಥೆಯ ಹತ್ತು ಹಲವಾರು ಉದ್ದೇಶಗಳಲ್ಲಿ 
ವಿಶೇಷವಾಗಿ ಗದಗ ಭಾಗದ ವಾಣಿಜ್ಕೋದ್ಯಮಗಳ ಹಿತದೃಷ್ಟಿಯಿಂದ ವಾಣಿಜ್ಯೋದ್ಯಮಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳಲ್ಲಿ 
ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಗಮನಿಸಿ ಸದಸ್ಯರ ಹಿತವನ್ನು ಕಾಪಾಡುವುದು. ಸದಸ್ಯರಿಗೆ ವೃತ್ತಿಗನುಸಾರವಾಗಿ ತಿಳುವಳಿಕೆ 
ನೀಡುವುದು; ವಾಣಿಜ್ಯ ಸಂಸ್ಥೆಗಳಲ್ಲಿ ಯುವಕರಿಗೆ ಉದ್ಯೋಗಾವಕಾಶ ದೊರೆಯುವಂತೆ ಸಹಾಯ ಮಾಡುವುದು; ತರಬೇತಿ ನೀಡಿ 
ಅವರ ದಕ್ಷತೆಯನ್ನು ಹೆಚ್ಚಿಸುವುದು ಇವೇ ಮುಂತಾದವುಗಳು ಪ್ರಮುಖವಾದವುಗಳು. ಸಂಸ್ಥೆಯ ಸದಸ್ಯತ್ವವು ನಾಲ್ಕು 
` ಬಗೆಯದಾಗಿರುವುದು. ಈ ಸಂಸ್ಥೆಯು ಹುಬ್ಬಳ್ಳಿ, ಬೆಂಗಳೂರು ಮತ್ತು ದೆಹಲಿಯ ವಾಣಿಜ್ಯೋದ್ಯಮ ಮಹಾಮಂಡಳಗಳೊಂದಿಗೆ 
ಸಂಯೋಗ ಹೊಂದಿರುವದು. ತನ್ನ ಸದಸ್ಯರಿಗೆ. ಅನುಕೂಲವಾಗಲೆಂದು ಸಂಸ್ಥೆಯು ವರಮಾನ ತೆರಿಗೆ, ವಾಣಿಜ್ಯ ತೆರಿಗೆ, ತೂಕ 
ಮತ್ತು ಅಳತೆ ಮುಂತಾದ ವಿಷಯಗಳ ಬಗ್ಗೆ ಸಲಹೆಗಾರರನ್ನು ಪರಿಣಿತರನ್ನು ಕರೆಯಿಸಿ ಮಾಹಿತಿ ಒದಗಿಸುವುದು. ಹೊಸದಾಗಿ 
ವ್ಯವಹಾರ ಪ್ರಾರಂಭಿಸುವ ವರ್ತಕರಿಗೆ ಅವಶ್ಯ ಇರುವ ಮಾಹಿತಿ ಒದಗಿಸುವುದಲ್ಲದೇ ಅವರಿಗೆ ಲೈಸೆನ್ಸ್‌ ಪಡೆಯಲು ಮತ್ತು 
ನವೀಕರಿಸಲು ಸಂಸ್ಥೆಯ ಮಿಯಿಂದ ಸಹಾಯ ಮಾಡಲಾಗುವುದು. ಪ್ರಾರಂಭದಿಂದಲೂ ಸಂಸ್ಥೆಯು ಸಾರ್ವಜನಿಕ ಹಿತಾಸಕ್ತಿಗೆ ಮತ್ತು 


462 ಧಾರವಾಡ ಜಿಲ್ಲೆ 


ನಗರಾಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆ ಸಾರ್ವಜನಿಕರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆದು ಕಾಲಕಾಲಕ್ಕೆ 
ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಾ ಬಂದಿರುವುದು. ಸಂಸ್ಥೆಯ ವತಿಯಿಂದ "ಗದಗ ಚೇಂಬರ್‌ ನ್ಯೂಜ್‌' ಎಂಬ ಮಾಸ ಪತ್ರಿಕೆಯನ್ನು 


ಪ್ರಕಟಿಸಲಾಗುತ್ತಿದೆ. 


ಗದಗ - ಬೆಟಗೇರಿ ಅವಳಿ ನಗರಗಳಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಉತ್ತೇಜಿಸಲು ಪೂರಕವಾಗುವಂತೆ ಸ್ಟೇಡಿಯಂ ನಿರ್ಮಾಣಕ್ಕೆ 
ಸಿಂಹಪಾಲು ಹಣವನ್ನು ಈ ಸಂಸ್ಥೆಯು ವರ್ತಕರ ಸಮುದಾಯದಿಂದ ಕೂಡಿಸಿಕೊಟ್ಟಿದೆ. ಈ ಸಂಸ್ಥೆಯ ವತಿಯಿಂದ ಗದಗ ತಾಲೂಕಿನ 
ಕಪ್ಪತ ಗುಡ್ಡದಲ್ಲಿ ಬಂಗಾರದ ಅದಿರು ತೆಗೆಯುವ ಕಾರ್ಯ, ಕಪ್ಪತ ಗುಡ್ಡದಲ್ಲಿ ಗಾಳಿಶಕ್ತಿ ಕೇಂದ್ರದ ಸ್ಥಾಪನೆ, ತುಂಗಭದ್ರಾ 
ಯೋಜನೆಯಿಂದ ಗದಗ ನಗರಕ್ಕೆ ನೀರು ಪೂರೈಕೆ, ಗದಗ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಪ್ರವಾಸೋದ್ಯಮ ಕೇಂದ್ರಗಳಾಗಿ 
ಅಭಿವೃದ್ಧಿಪಡಿಸುವುದು, ಮುಂತಾದ ಹತ್ತು ಹಲವಾರು ಸಾರ್ವಜನಿಕ ಹಿತಾಸಕ್ತಿಯ ಯೋಜನೆಗಳು ಈ ಭಾಗದಲ್ಲಿ ಸ್ಥಾಪಿತವಾಗುವಂತೆ 
ಸರ್ಕಾರದ ಮೇಲೆ ಒತ್ತಡ ಮತ್ತು ಪ್ರಭಾವ ಬೀರುವಲ್ಲಿ ಸದರಿ ಸಂಸ್ಥೆಯು ಪ್ರಮುಖ ಪಾತ್ರವ ಮಸಿದೆ. ಇದೂ ಅಲ್ಲದೇ ಬಹಳ 
ದಿನಗಳಿಂದ ಬೇಡಿಕೆಯಲ್ಲಿರುವ ಗದಗ ಪ್ರತ್ಯೇಕ ಜಿಲ್ಲಾ ಕೆಂದ್ರವಾಗಲು ಅವಶ್ಯ ಇರುವ ಎಲ್ಲ ಪೂರಕ ಮಾಹಿತಿಯನ್ನು ಸಂಗ್ರಹಿಸಿ 
ಇದುವರೆಗಿನ (ಮೂರು) ಜಿಲ್ಲಾ ಪುನರ್‌ ರಚನಾ ಆಯೋಗಗಳಿಗೆ ಸಮರ್ಪಕವಾಗಿ ಒದಗಿಸುವಲ್ಲಿ ಈ ಸಂಸ್ಥೆಯು ಮಹತ್ವಪೂರ್ಣ 
ಪಾತ್ರ ವಹಿಸಿದೆ. 1994ರಲ್ಲಿ ಸಂಸ್ಥೆಯ ಸದಸ್ಯರ ಸಂಖ್ಯೆ 623 ಇದ್ದು ಅವರಲ್ಲಿ 212 ಜನರು ಆಜೀವ ಸದಸ್ಯರು. 1993-94ರಲ್ಲಿ 
ಸಂಸ್ಥೆಯ ಆದಾಯ ರೂ. 3.41 ಲಕ್ಷ ಇದ್ದರೆ ಅದರ ಹಿಂದಿನ ಎರಡು ವರ್ಷಗಳಲ್ಲಿ ಅನುಕ್ರಮವಾಗಿ ರೂ. 3.74 ಲಕ್ಷ ಮತ್ತು 
ರೂ. 2.38 ಲಕ್ಷ ಎಂದು ವರದಿಯಾಗಿದೆ. (ಸಂಬಂಧಪಟ್ಟ ವರ್ಷಗಳ ವೆಚ್ಚ ಆದಾಯದಷ್ಟೇ ಇರುವದು) 


ಜವಳಿ ಮತ್ತು ಅರಿವೆ ವರ್ತಕರ ಸಂಘ, ಹುಬ್ಬಳ್ಳಿ : ಹುಬ್ಬಳ್ಳಿಯು ಹತ್ತಿಯ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿರುವಂತೆ ವಿವಿಧ 
ಬಗೆಯ ಜವಳಿ ಮತ್ತು ಅರಿವೆ ವ್ಯಾಪಾರಕ್ಕೂ ಮೊದಲಿನಿಂದಲೂ ಪ್ರಸಿದ್ಧವಾಗಿರುವುದು. ಈ ವ್ಯಾಪಾರ ವೃತ್ತಿಯಲ್ಲಿ ನಿರತರಾದವರ 
ಹಿತಾಸಕ್ತಿಗಳನ್ನು ರಕ್ಷಿಸಲು ಈ ಸಂಸ್ಥೆಯನ್ನು ಹುಟ್ಟು ಹಾಕಲಾಯಿತು. ಈ ಸಂಸ್ಥೆಯನ್ನು 1979 ರಲ್ಲಿ ಹುಬ್ಬಳ್ಳಿ ನಗರಕ್ಕೆ 
ಸೀಮಿತವಾಗಿರುವಂತೆ ನೋಂದಾಯಿಸಲಾಯಿತು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಎಲ್ಲಾ ಬಗೆಯ ಜವಳಿ ಮತ್ತು ಅರಿವೆ ವರ್ತಕರನ್ನು 
ಏಜೆಂಟರನ್ನು ಒಂದು ವೇದಿಕೆಯಲ್ಲಿ ಒಟ್ಟುಗೂಡಿಸುವುದು ಮತ್ತು ಅವರ ಸಮಸ್ಯೆಗಳನ್ನು ವಿಶೇಷವಾಗಿ ಮಾರಾಟ ತೆರಿಗೆ, ಪ್ರವೇಶ 
ತೆರಿಗೆ, ತೂಕ ಅಳತೆ ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಪರಿಹಾರ ಸೂಚಿಸುವುದು ಇವೆ ಮುಂತಾದವುಗಳು. 
ಹುಬ್ಬಳ್ಳಿಯ ಪ್ರಮುಖ ವಾಣಿಜ್ಯ ಮಂಡಳಿಯೊಂದಿಗೆ ಇದು ಸಂಯೋಜನೆ ಹೊಂದಿರುವುದು. ಸಂಸ್ಥೆಯು ತನ್ನದೇ ಆದ ರೂ. 3.39 
ಲಕ್ಷ ಮೌಲ್ಯದ ಸ್ವಂತ ಕಟ್ಟಡವನ್ನು ಹೊಂದಿರುವುದು. 1992ರಲ್ಲಿ ಇದ್ದಂತೆ ಸಂಸ್ಥೆಯ ಆದಾಯ (ಸದಸ್ಯತ್ವದ ಶುಲ್ಕ ಜಾಹಿರಾತು 
ಮತ್ತು ದೇಣಿಗಳ ರೂಪದಲ್ಲಿ ಒಟ್ಟು ರೂ. 3.74 ಲಕ್ಷ ಎಂದು ತಿಳಿದುಬರುವುದು. 


ವ್ಯಾಪಾರಸ್ಥರ ಸಂಘ, ಹಾವೇರಿ : ಸ್ವಾತಂತ್ರ್ಯ ಪೂರ್ವದಲ್ಲಿಯೇ 1944ರಲ್ಲಿ ಕಾರ್ಯಾರಂಭ ಮಾಡಿದ ಈ ಸಂಸ್ಥೆಯು 
1974ರಲ್ಲಿ ಅಧಿಕೃತವಾಗಿ ನೋಂದಾಯಿಸಲ್ಪಟ್ಟಿತು. ಹಸು ಕಾರ್ಯ ವ್ಯಾಪ್ತಿ ಸದ್ಯ ಕೇವಲ ಹಾವೇರಿ ತಾಲೂಕಿಗೆ 
ಸೀಮಿತವಾಗಿರುವುದು. ಸಂಸ್ಥೆಯ ಹಲವಾರು ಉದ್ದೇಶಗಳಲ್ಲಿ ಬಹು ಪ್ರಮುಖವಾದವುಗಳೆಂದರೆ, ಈ ಭಾಗದ ವಾಣಿಜ್ಯ ಉದ್ಯಮಿಗಳ, 
ವರ್ತಕರ ತೊಂದರೆಗಳನ್ನು ನಿವಾರಿಸುವುದು, ಕಾಲಕಾಲಕ್ಕೆ ಕಾಯಿದೆ ಕಾನೂನುಗಳ ಸಲಹೆ ಮತ್ತು ಮಾಹಿತಿ ಒದಗಿಸುವುದು, 
ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮಿಕ್ಕೊಂಡು ಜನ ಹಿತಸಾಧಿಸುವುದು ಇವೇ ಮುಂತಾದವುಗಳು. ಸಂಘದ ಸದಸ್ಯರಲ್ಲಿ ಬಹುಪಾಲು 
ಎಣ್ಣೆ ಮಿಲ್ಲುಗಳ ಮಾಲಿಕರು, ಜಿನ್ನಿಂಗ್‌ ಮತ್ತು ಪ್ರೆಸ್ಸಿಂಗ್‌ ಉದ್ಯಮಿಗಳು, ಕಿರಾಣಿ ವರ್ತಕರು, ದಲಾಲರು, ಖರೀದಿದಾರರು, ಅವಶ್ಯ 
ವಸ್ತುಗಳ ವ್ಯಾಪಾರಸ್ಥರು, ಔಷಧಿ, ವಿದ್ಯುತ್‌ ಉಪಕರಣಗಳು, ಜವಳಿ ಮತ್ತು ಹೋಟೆಲ್‌ ಉದ್ಯಮದವರು ಇರುವರು. ಈ ಸಂಸ್ಥೆಯು 
ರಾಜ್ಯದ, ರಾಷ್ಟ್ರದ ಪ್ರಮುಖ ವಾಣಿಜ್ಯ ಸಂಘಗಳೊಂದಿಗೆ ಸಂಯೋಜನೆ ಹೊಂದಿರುವುದು. ಸಂಸ್ಥೆಯ ವತಿಯಿಂದ ನಿಯಮಿತವಾಗಿ 
ಸಮಾಜ ಸೇವಾ ಕಾರ್ಯಕ್ರಮಗಳಾದ ಕುಟುಂಬ ಯೋಜನೆ ಮತ್ತು ಉಚಿತ ನೇತ್ರ ಚಿಕಿತ್ಸೆ ಮುಂತಾದವುಗಳಿಗೆ ಧನ ಸಹಾಯ 
ಮತ್ತು ಇತರ ಸಹಾಯವನ್ನು ಒದಗಿಸಲಾಗುವುದು 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 403 


ತೂಕ ಮತ್ತು ಅಳತೆ ಮಾಪನಗಳು 


ಪ್ರಮಾಣಬದ್ಧ (ಸ್ಟಾಂಡರ್ಡ್‌) ತೂಕ ಮತ್ತು ಅಳತೆಗಳ ಸಾರ್ವತ್ರಿಕ ಉಪಯೋಗವು ಉತ್ತಮ ವಾಣಿಜ್ಯ ವವಸೆಯ ಒಂದು 
ಅವಿಭಾಜ್ಯ ಅಂಗವೆಂದು ಪರಿಗಣಿಸಲಾಗುವುದು. ಇತರೆಡೆಯಂತೆ ಈ ಜಿಲ್ಲೆಯಲ್ಲಿಯೂ ತೂಕ ಮತ್ತು ಅಳತೆಯಲ್ಲಿ ಬಹುವಿಧವಾದ 
ವ್ಯತ್ಕಾಸಗಳನ್ನು, ವೈವಿಧ್ಯಗಳನ್ನು ಕಾಣಬಹುದು. ಮುಂಬೈ, ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರುವಷ್ಟು ವೈವಿಧ್ಯಗಳು 
ಬೇರೆ ಜಿಲ್ಲೆಗಳಲ್ಲಿ ಇರಲಿಲ್ಲ ಎಂದು ಹಳೆಯ ಕಹ ಉಲ್ಲೇಖಿಸುತ್ತದೆ. “ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ಕಡೆಯಲ್ಲಿ 
ತೂಕಮಾಪುಗಳ ಹೆಸರು ಒಂದೇ ಇದ್ದು ಅವುಗಳ ಪರಿಮಾಣಗಳು ಬೇರೆ ಬೇರೆ ಇರುವುದರಿಂದ ಚಿಲ್ಲರೆ ಗಿರಾಕಿಗಳಿಗೆ ಮೋಸ 
ಮಾಡಲಿಕ್ಕೆ ಬಹಳ ಆಸ್ಪದವಾಗುತ್ತದೆ. ಒಟ್ಟಿಗೆ ತೂಕ ಮಾಪುಗಳ ಗೊಂದಲವು ಧಾರವಾಡ ಜಿಲ್ಲೆಯಲ್ಲಿ ಇದ್ದಷ್ಟು ಬೇರೆ ಎಲ್ಲಿಯೂ 
ಇಲ್ಲವೆಂದು ಹೇಳಬಹುದು.” (1893ರ ಗ್ಯಾಸೆಟಿಯರ್‌). 


ವಿವಿಧ ವಸ್ತುಗಳನ್ನು ತೂಗಲು, ಅಳೆಯಲು ಸ್ಥಳೀಯವಾಗಿ ರೂಢಿಯಲ್ಲಿದ್ದ ತೂಕ ಅಳತೆಗಳನ್ನು ಕುರಿತಂತೆ ಈ ವಿವರಣೆ 
ಕಂಡು ಬರುವುದು: ಬೆಳ್ಳಿ ಬಂಗಾರ ಮುಂತಾದ ಬೆ ಬೆಲೆಯುಳ್ಳ ವಸ್ತುಗಳನ್ನು ತೂಗಲು ಉಪಯೋಗಿಸುತ್ತಿದ್ದ ಕೋಷ್ಟಕ ಈ ರೀತಿ 
ಇತ್ತು. 8 ಗುಂಜಿ 7 1 ಮಾಸಿ, 12 ಮಾಸಿ ೯ 1 ತೊಲೆ. ಈ ಪದ್ಧತಿಯು ಸಾಮಾನ್ಯವಾಗಿ ಧಾರವಾಡ ಸೇರಿದಂತೆ ಎಲ್ಲಾ ಕಡೆಯಲ್ಲಿ 
ರೂಢಿಯಲ್ಲಿ ಇತ್ತು. ಸರ್ಕಾರಿ ರೂಪಾಯಿಯು 180 ಗ್ರೇನಿನ ತೂಕ ಇರುತ್ತಿತ್ತು ಮತ್ತು ಅದನ್ನು 91 ಗುಂಜಿ ಎಂದು 
ಪರಿಗೇಕಿಸಲ್ಪಡುತ್ತಿತ್ತು. 


ಅಂಗಡಿಗಳಲ್ಲಿ ಮಾರಾಟ ಮಾಡುವ ಸರಕನ್ನು ಸೇರಿನ ಮೂಲಮಾನದಲ್ಲಿ ತೂಕ ಮಾಡಲಾಗುತ್ತಿತ್ತು. ಸೇರಿನ ಪ್ರಮಾಣ ಎಲ್ಲಾ 
ಕಡೆಗೆ ಇಂಪೀರಿಯಲ್‌ ರೂ. 20 ತೂಕದಾಗಿರುತ್ತಿತ್ತು. (ಆದರೆ ನೆರೆಯ 'ಉತ್ತರ ಕನ್ನಡ ಜಿಲ್ಲೆಯಲ್ಲಿ 24 ರೂ. ತೂಕದ್ದಾಗಿತ್ತು). 
ವಾಡಿಕೆಯಂತೆ ಮುಂಬೈ ಕರ್ನಾಟಕದಲ್ಲಿ 12 ಸೇರಿಗೆ ಒಂದು ಧಡೆ, 4 ಧಡೆಗೆ' ಒಂದು ಮಣ, 20 ಮಣಕ್ಕೆ ಒಂದು ಖಂಡುಗದಂತೆ 
ಕೋಷ್ಟಕ ರೂಢಿಯಲ್ಲಿ ಇದ್ದರೆ ಧಾರವಾಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಪದಾರ್ಥಗಳಿಗೆ ಧಡೆಯ ತೂಕ ಬೇರೆಬೇರೆಯಾಗಿತ್ತು. ಉದಾ: 
ತಾಮ್ರ ಹಿತ್ತಾಳೆಗಳ ವ್ಯಾಪಾರದ ಧಡೆ 14 ಸೇರು, ಕಬ್ಬಿಣ ಉಕ್ಕುಗಳ ಧಡೆ 12 ಸೇರು, ಅರಳೆ, ತಂಬಾಕು, ತುಪ್ಪಗಳ ಧಡೆ 13 
ಸೇರು, ಬೆಲ್ಲ, ಸಕ್ಕರೆ ಮುಂತಾದ ಆಹಾರ ಪದಾರ್ಥಗಳ ಧಡೆ 12 1/2 ಸೇರು, ಹಿಂಡಿ, ಹತ್ತಿಕಾಳು, ಧಡೆ 10 ಸೇರು ಈ ರೀತಿ 
ಗೊಂದಲಮಯವಾಗಿತ್ತು. ಧಾನ್ಯಗಳನ್ನು ಅಳೆಯಲು ಬಳಸುವ ಮಾಪನವನ್ನು ಸಹ ಸೇರು ಎಂದು ಹೇಳುತ್ತಿದ್ದರು. ಕೃಷ್ಣೆಯ ದಕ್ಷಿಣ 
ಭಾಗದಲ್ಲಿ ಧಾರವಾಡ ಸೇರಿದಂತೆ 80 ರೂ. ತೂಕದ ನವಧಾನ್ಯಗಳನ್ನು ಭರ್ತಿ ಹಿಡಿಸುವ ಅಳತೆಯ ಮಾಪನಕ್ಕೆ ಸೇರು ಎನ್ನುತ್ತಿದ್ದರು. 
ಆದರೆ ಈ ಸೇರುಮಾಪನವು ನೀರಿನ ತೂಕದೊಂದಿಗೆ ಸೋಲಿಸಿದಾಗ 80 ರೂ. ಸೇರಿನ ತೂಕದ ಸೇರಿಗಿಂತ ನಾಲ್ಕು ರೂಪಾಯಿ 
ಕಡಿಮೆ ಇರುತ್ತಿತ್ತು. ಧಾರವಾಡ ಜಿಲ್ಲೆಯಲ್ಲಿ ಸೇರಿನ ತೂಕವು ತಾಲೂಕಿನಿಂದ ತಾಲೂಕಿಗೆ ಬೇರೆಯಾಗಿರುತ್ತಿತ್ತು. ಅತೀ ಕಡಿಮೆ 
ಎಂದರೆ ರೂ. 136ರಿಂದ ಅತಿ ಹೆಚ್ಚೆಂದರೆ 160 ರವರೆಗೆ ಭಿನ್ನ ಭಿನ್ನ ಪರಿಮಾಣಗಳಿಂದ ಕೂಡಿತ್ತು. ಒಂದೇ ಪೇಟೆಯಲ್ಲಿ ಎರಡು 
ಬಗೆಯ ಷೇರುಗಳನ್ನು ಕಾಣುವುದು ಅಂದು ಅಪರೂಪವಾಗಿರಲಿಲ್ಲ. ಧಾನ್ಯಗಳನ್ನು ಅಳೆಯುವ ಕೋಷ್ಟಕ ಈ ರೀತಿ ಇತ್ತು. 4 ಸೇರಿಗೆ 
= ಒಂದು ಸೊಲಿಗೆ, ಪಾಯಲಿ ಅಥವಾ ಚಿಟ್ಟಿ, 16 ಸೊಲಿಗೆಗೆ ಒಂದು ಮಣ, ಅಂಡಿಗೆ ಅಥವಾ ಒಕ್ಕಳ, 20 ಮಣಕ್ಕೆ ಅಥವಾ 
ಹತ್ತು ಹೇರಿಗೆ ಒಂದು ಖಂಡುಗ. ಇದು ಮುಂಬ್ಬ ಸೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರೂಢಿಯಲ್ಲಿ ಇದ್ದರೆ, ಧಾರವಾಡ ಜಿಲ್ಲೆಯಲ್ಲಿ 


20 ಹೇರಿಗೆ ಒಂದು ಖಂಡಗ ಎನ್ನುತ್ತಿದ್ದರು. ಧಾರವಾಡ ಬ :ಡುಗವು ಬೆಳಗಾವಿ ಖಂಡುಗದ ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿತ್ತು. 


ಪೇಶ್ರೆ ಆಡಳಿತ ಕಾಲದಲ್ಲಿ 18 ನೇ ಶತಮಾನದಲ್ಲಿ ಅಳತೆಯ ಕೋಷ್ಟಕ ಈ ರೀತಿ ಇತ್ತು ಒಂದು ಖಂಡಿ * 20 ಮಣ. 
ಒಂದು ಮಣ 35 12 ಪಾಯಲಿ, ಒಂದು ಪಾಯಲಿ 5 4 ಸೇರು, | ಸೇರು 5 16 ಚಟಾಕು, 1 ಚಟಾಕು 7 6 ಟಕಾ; ಅಕ್ಕಿ 
ಗೋಧಿ, ಜೋಳ, ಬೇಳೆ, ಉಪ್ಪು, ಮುಂತಾದವುಗಳನ್ನು ಈ ಮೇಲಿನ ಅಳತೆಯ ಮಾಪುಗಳಂದ ಆಳೆಯಲಾಗುತ್ತಿತ್ತು. 


ತೂಕದ ಕೋಪ್ಪಕ ಈ ರೀತಿ ಇತ್ತು: ಒಂದು ಖಂ -20 ಮಣ, ಒಂದು ಮಣ 540 ಸೇರು, | ಸೇರು 312 


ಟಕಾ. ತೂಕದಲ್ಲಿ ಪಕ್ಕಾ ಸೇರು ಮತ್ತು ಕಚ್ಚಾ ಸೇರು ಎಂ 


ಡಿ 
ದು ಎರಡು ಮಾಪನಗಳಿದವು. ಪಕ್ಕಾ ಸೇರಿನ. ತೂಕ ಕಚ್ಚಾಸೇರಿನ 
ಮೂರುಪಟ್ಟು ಹೆಚ್ಚಾಗಿರುತ್ತಿತ್ತು. ಕಚ್ಚಾಸೇರು 24ಟಕಾಗೆ ಸಮಾನವಾಗಿತ್ತು 


ತ್ತು. ತುಪ್ಪ ಕೊಬ್ಬರಿ, ಆರ೭ನ, ಎಣ್ಣೆ ಅಡಿಕೆ ಮುಂತಾದವುಗಳನ್ನು 


464 ಧಾರವಾಡ ಜಿಲ್ಲೆ 


ಈ ಮೇಲಿನ ಅಳತೆಗಳಿಂದ ತೂಗುತ್ತಿದ್ದರು. ಪೇಶ್ವೆಯವರ ಕಾಲದ ಕೆಲವು ವರದಿಯಲ್ಲಿ ಅಡೇಸೇರು (2 1/2 ಸೇರು) ಮತ್ತು 
ಅಟ್ಟೀಚಾಲೀಸ್‌ (48 ಸೇರು) ಎಂದು ಉಲ್ಲೇಖಿಸಲಾಗಿದೆ. ಅಡೇಸೇರು ಇದು ಅಳತೆಯ ಮಾನವಾಗಿತ್ತು. ಅಟ್ಟೀಚಾಲೀಸ್‌ (48 
ಎಂದು ಅರ್ಥ) ಇದು ತೂಕದ ಮಾನವಾಗಿತ್ತು. ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ, ಮೆಣಸು, ಹೊಗೆಸೊಪ್ಪು, ಚರ್ಮ ಮುಂತಾದವುಗಳನ್ನು 
ಅಟ್ಟೀಚಾಲೀಸ್‌ ಮಾಪನದಿಂದ ಅಳೆಯುತ್ತಿದ್ದರು. 


ಹಾಲು, ಎಣ್ಣೆ ಮುಂತಾದ ದ್ರವ ಪದಾರ್ಥಗಳನ್ನು ಅಳೆಯಲು ಹಿತ್ತಾಳೆಯ ಪಾತ್ರೆ ಮತ್ತು "ಮಗಿ'ಗಳನ್ನು ಉಪಯೋಗಿಸುತ್ತಿದ್ದರು. 
ಹಾಲನ್ನು ಅಳೆಯುವ ಸೇರು 80 ರೂ. ತೂಕದ್ದಾದರೆ, ಎಣ್ಣೆಯನ್ನು ಅಳೆಯುವ ಸೇರು 20 ರೂ. ತೂಕದ್ದಾಗಿರುತ್ತಿತ್ತು. ಒಂದು ಮಗಿ 


ಸುಮರು 5 ರಿಂದ 6 ಸೇರು ಎಣ್ಣೆಯನ್ನು ಅಳೆಯುತ್ತಿತ್ತು. ಒಂದು ಮಣ ಎಣ್ಣೆ 8 ಮಗಿಗಳಿಗೆ ಸಮಾನವಾಗಿರುತ್ತಿತ್ತು. ಜೇನುತುಪ್ರ, 
ತುಪ್ಪ ಕಾಂಕಬಿ ಇವುಗಳನ್ನು ತೂಗಿ ಕೊಡುತ್ತಿದ್ದರು. 


ಭೂಮಿಯ ಅಳತೆ, ಭೂಮಾಪನದಲ್ಲಿಯೂ ಸ್ಥಳೀಯ ಸಂಪ್ರದಾಯದಂತೆ ಅನೇಕ ವೈವಿಧ್ಯಗಳು ಇದ್ದವು. ಪ್ರಾಚೀನ ಮತ್ತು 
ಮಧ್ಯಕಾಲೀನ ಶಾಸನಗಳಲ್ಲಿ ಭೂಮಾಪನಕ್ಕೆ ನಿವರ್ತನ, ಮತ್ತರ, ಖಂಡುಗ, ಕೂರಿಗೆ, ಇಂಬು, ಮುಂತಾದ ಪರ್ಯಾಯ ಪದಗಳನ್ನು 
ಬಳಸಿರುವುದನ್ನು ಕಾಣಬಹುದು. (ಈ ಬಗ್ಗೆ ಅಧ್ಯಾಯ 9 ನೋಡಿ). 

ಧಾರವಾಡ ಬಳಿಯ ಅಮಿನಭಾವಿಯ ಕಲ್ಮೇಶ್ವರ ಗುಡಿಯಲ್ಲಿ ಎರಡು ಕಟ್ಟಿಗೆ ಕಂಬಗಳ ಮಧ್ಯ ವಿಠ್ಠಲಪಂತಿಯ ಅಳತೆಗಳ 
ಪರಿಮಾಣಗಳನ್ನು ಬಾಲಭೋದೆ ಲಿಪಿಯಲ್ಲಿ ಬರೆದಿರುವರು ಎಂದು ಹಳೆಯ ಗ್ಯಾಸೆಟೆಯರ್‌ನಲ್ಲಿ ಉಲ್ಲೇಖಿಸಲಾಗಿದೆ. ಇದು 
ಮುಸಲ್ಮಾನರ ಕಾಲದ ಅಳತೆ. ಆದರೆ ಇಂದು ಅದರ ಯಾವ ಗುರುತೂ ದೊರೆಯುತ್ತಿಲ್ಲ. ವಿಠ್ಠಲಪಂತಿ ಮಾರು ಸುಮಾರು 32 
ಎಕರೆ ಇರುತ್ತದೆ ಎಂದು ಹೇಳಲಾಗುವುದು. ವಿಜಯನಗರದ ಅರಸರ ಕಾಲದಲ್ಲಿ ""ರಾಯರೇಖೆಯ ಮಾರು” ಬಳಕೆಯಲ್ಲಿ ಬಂದಿತು. 
ಅದು ಸುಮಾರು 16 ಎಕರೆಗೆ ಸಮನಾಗಿತ್ತು. ಪೇಶ್ವೆಯರ ಕಾಲದಲ್ಲಿ ಬಂಗಾಲದಲ್ಲಿ ಹೆಚ್ಚು ಪ್ರಚಾರದಲ್ಲಿದ್ದ "ಭೀಘಾ' ಅಳತೆಯ 
ಮಾಪನ ರೂಢಿಯಲ್ಲಿ ಬಂದಿತು. ಅದರ ಪ್ರಕಾರ 4 ಚಚ್ಚೌಕು ಅಂಗಲಕ್ಕೆ (4'' 2 4') ಒಂದು ಮುಷ್ಟಿ ಮೂರು ಮುಷ್ಠಿಗೆ ಒಂದು 
ಗೇಣು, ಎರಡು ಗೇಣಿಗೆ ಒಂದು ಮೊಳ, ಐದು ಮೊಳಕ್ಕೆ ಒಂದು ಕಾಠಿ, 20 ಕಾಠಿಗೆ ಒಂದು ಪಾಂಡು, 20 ಪಾಂಡಿಗೆ ಒಂದು 
ಭೀಘ, 120 ಭೀಫೆಗೆ ಒಂದು ಚಾಹೇರು, ಒಂದು ಭಿಫೆ ಎಂದರೆ ಸುಮಾರು 1 1/2 ಎಕರೆಯಿಂದ 1 3/4 ಎಕರೆ ಎಂದು 
ಹೇಳಲಾಗುವುದು. 

1840ರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಪುನಃ ಮೋಜಣಿ ಆರಂಭವಾಗಿ ಅಣೆ, ಗುಂಟೆ, ಎಕರೆ, ಕೂರಿಗೆ ರೂಢಿಯಲ್ಲಿ ಬಂದವು. 
ಒಂದು ಎಕರೆ ಎಂದರೆ 40 ಗುಂಟೆಗಳು. ಸಾಮಾನ್ಯವಾಗಿ ರೈತರು ಒಂದು ಕೂರಿಗೆಯಿಂದ ಒಂದು ದಿನದಲ್ಲಿ ಬಿತ್ತುವಷ್ಟು ಭೂಮಿಯ 
ವಿಸ್ತೀರ್ಣವನ್ನು "ಕೂರಿಗೆ' ಎನ್ನುವರು. ಅಳತೆ ಮಾನದಲ್ಲಿ ಹೇಳುವಾಗ ಬೆಳವಲ ಪ್ರದೇಶದಲ್ಲಿ ನಾಲ್ಕು ಎಕರೆಗೆ ಒಂದು ಕೂರಿಗೆ 
ಎನ್ನುವರು. 

ಉದ್ದದ ಅಳತೆ : ರಸ್ತೆ ಅಥವಾ ಮಾರ್ಗದ ದೂರ, ಬಟ್ಟೆಯ ಉದ್ದ ಮರಮಟ್ಟು (ನಾಟಾ) ಮುಂತಾದವುಗಳನ್ನು ಅಳೆಯಲು 
ಉದ್ದದ ಅಳತೆಯ ಕಾನೂನು 1889ರ ಅನ್ವಯ ಬ್ರಿಟಿಷ್‌ ವಿಧಾನಗಳನ್ನು ಬಳಸುವುದು ಜಾರಿಯಲ್ಲಿ ಬಂದಿತು. (ಇದಕ್ಕೂ 
ಪೂರ್ವದಲ್ಲಿ ಗಾವುದ, ಕೋಸ್‌, ಹರದಾರಿ ಮುಂತಾದ ಪ್ರಮಾಣಗಳಲ್ಲಿ ಸೂಚಿಸಲಾಗುತ್ತಿತ್ತು) ಅದರ ಅನ್ವಯ ಇಂಚು, ಫೂಟು, 
ಯಾರ್ಡ್‌, ಫರ್ಲಾಂಗ, ಮೈಲು, ಹರದಾರಿ ಅಳತೆಗಳನ್ನು ಅನುಸರಿಸಲಾಯಿತು. ಸ್ಥಳೀಯವಾಗಿ ಸಣ್ಣ ವಸ್ತುಗಳ ಉದ್ದ ಅಳೆಯಲು 
ಚೋಟು, ಗೇಣು, ಮೊಳ, ಮಾರು, ಮುಂತಾದವುಗಳೂ ರೂಢಿಯಲ್ಲಿ ಇದ್ದವು. ಸಾಮಾನ್ಯವಾಗಿ ಮೊಳಕ್ಕೆ ಅರ್ಧಯಾರ್ಡ್‌ ಎಂದು, 
ಎರಡು ಯರ್ಡ್‌ ಉದ್ದವನ್ನು ಮಾರು ಎಂದು ಕರೆಯಲಾಗುತ್ತಿತ್ತು. ಒಂದು ಮೈಲು 8 ಫರ್ಲಾಂಗ್‌ಗಳಿಗೆ, ಒಂದು ಹರದಾರಿ ನಾಲ್ಕು 
ಮೈಲುಗಳಿಗೆ ಸಮನಾಗಿತ್ತು. 

ರಾಜ್ಯ ಪುನರ್‌ಘಟನೆಗೆ ಪೂರ್ವದಲ್ಲಿ ಮುಂಬಯಿ ತೂಕ ಮತ್ತು ಅಳತೆ ಕಾನೂನು 1932ರ ಅನ್ವಯ ಅಳತೆ ಮತ್ತು ತೂಕದ 
ಇಲಾಖೆಯು ಕಾರ್ಯ ನಿರ್ವಹಿಸುತ್ತಿತ್ತು. ಈ ಇಲಾಖೆಯು ಕೈಗಾರಿಕಾ ಇಲಾಖೆಯ ಒಂದು ಭಾಗವಾಗಿತ್ತು. ಜಿಲ್ಲಾಮಟ್ಟದಲ್ಲಿ ಸಹಾಯಕ 
ನಿರ್ದೇಶಕರು, ಕೈಗಾರಿಕಾ ಇಲಾಖೆ ಅವರು ತೂಕ ಅಳತೆಗೆ ಸಂಬಂಧಪಟ್ಟಂತೆ ಎಲ್ಲಾ ವ್ಯವಹಾರಗಳನ್ನು ನಿರ್ವಹಿಸುತ್ತಿದ್ದರು 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 405 


ಮೆಟ್ರಿಕ್‌ ಪದ್ಧತಿಯ ಆಚರಣೆ : ಮೆಟ್ರಿಕ್‌ ಪದ್ಧತಿಯ ತೂಕ ಅಳತೆ ರೂಢಿಯಲ್ಲಿ ಬರುವ. (1958) ಕೆಲವೇ ವರ್ಷಕ್ಕೆ 
ಮೊದಲು ಧಾರವಾಡ ಜಿಲ್ಲೆಯಲ್ಲಿ ಮಹತ್ವದ ವಾಣಿಜ್ಯ ಬೆಳೆಯಾದ ಹತ್ತಿಯನ್ನು "ಅಂಡಿಗೆ' (ಡೊಕ್ರಾ), ನಾರಿನ ಚೀಲದಲ್ಲಿ (ಭಟಾರ) 
ತುಂಬಿ ತೂಗುತ್ತಿದ್ದರು. ಸಂಸ್ಕರಿಸಿದ (ಜಿನ್‌ ಮಾಡಿದ) ಅಂಡಿಗೆ 6 ಕ್ವಾರ್ಟರ ತೂಗುತ್ತಿದ್ದರೆ ಸಂಸ್ಕರಿಸದೇ ಇರುವುದು 12 ಕ್ವಾರ್ಟರ್‌ 
ತೂಗುತ್ತಿತ್ತು. ಆಹಾರ ವಸ್ತುಗಳು ಮತ್ತು ಇತರ ವಸ್ತುಗಳನ್ನು ಮುಂಬೈ ಮಣದ ಮೂಲಕ ತೂಗುತ್ತಿದ್ದರು. ಸಾಮಾನ್ಯವಾಗಿ ಒಂದು 
ಚೀಲ ಶೇಂಗಾಕಾಯಿ ಸಿಪ್ಪೆ ಸಹಿತ ಒಂದು ಮುಂಬೈ ಮಣ ತೂಗುತ್ತಿತ್ತು ಒಂದು ಮೆಣಸಿನಕಾಯಿಯ ಅಂಡಿಗೆ ಎರಡು ಮುಂಬೈ 
ಮಣ ತೂಗುತ್ತಿತ್ತು. ಒಂದು ಮಣ 40 ಸೇರಿಗೆ ಸಮನಾಗಿತ್ತು ಒಂದು ಸೇರು 80 ತೊಲೆಗೆ ಸಮನಾಗಿತ್ತು. ಐದು ಸೇರಿನ 
ಅಳತೆಯನ್ನು ಪಂಚೇರು (ಸೆ) ಎಂದು ಹೇಳುತ್ತಿದ್ದರೆ, 2 1/2 ಸೇರಿನ ಅಳತೆಯನ್ನು "ಧಡೆ' ಎಂದು ಹೇಳುತ್ತಿದ್ದರು. ಹತ್ತಿಯನ್ನು 
ಖಂಡಿಯ ಮೂಲಮಾನದಿಂದ ಅಳೆಯುತ್ತಿದ್ದರು. ಒಂದು ಖಂಡಿ 748 ಪೌಂಡು ತೂಕದ್ದಾಗಿರುತ್ತಿತ್ತು. ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ 
ಆಹಾರ ಧಾನ್ಯಗಳನ್ನು ಚಟಾಕು, ಪಾವು, ಪಡಿ, ಚಿಟ್ಟಿ, ಸೊಲಿಗೆ, ಗಿದ್ದ ಮುಂತಾಗಿ ಅಳೆಯುತ್ತಿದ್ದರು. ಸೇರಿನ 1/8 ಭಾಗ ಚಟಾಕು, 
1/4 ಭಾಗ ಪಾವು ಆಗಿದ್ದವು. 4 ಸೇರು 7 ಒಂದು ಪಡಿ, 8 ಸೇರು 7 ಒಂದು ಚಿಟ್ಟೆ, ಎರಡು ಚಿಟ್ಟಿ 7 ಒಂದು ಸೊಲಿಗೆ (16 
ಸೇರು). ಸಾಮಾನ್ಯವಾಗಿ ಒಂದು ಚೇಲ ಧಾನ್ಯ ಅಂದರೆ 128 ಸೇರು ಅಥವಾ 16 ಚಿಟ್ಟಿ ಇರುತ್ತಿತ್ತು. 


ಪ್ರಮಾಣಬದ್ಧ ತೂಕ ಮತ್ತು ಅಳತೆ ಅಧಿನಿಯಮ 1956ರ ಅನ್ವಯ ರಚಿಸಲಾದ ಕರ್ನಾಟಕ ತೂಕ ಮತ್ತು ಅಳತೆ ನಿಬಂಧನೆ) 
ಅಧಿನಿಯಮ 1958ನ್ನು ಈ ಜಿಲ್ಲೆಯಲ್ಲಿ 1958ರಿಂದಲೇ ಜಾರಿಗೆ ತರಲಾಯಿತು. ಈ ಇಲಾಖೆಯು ವ್ಯಾಪಾರ ವಾಣಿಜ್ಯ 
ವ್ಯವಹಾರಗಳಲ್ಲಿ ಉಪಯೋಗಿಸುವ ತೂಕ ಮತ್ತು ಅಳತೆಯ ಉಪಕರಣಗಳನ್ನು ಪ್ರತೀವರ್ಷ ಪರೀಕ್ಷಿಸುವುದರ ಜೊತೆಗೆ ಸರ್ಕಾರದಿಂದ 
ಅಂಗೀಕೃತವಾದ ಮುದ್ರೆಯನ್ನು ಹಾಕುವುದು. ಈ ಇಲಾಖೆಯು ತೂಕ ಮತ್ತು ಅಳತೆ ಪ್ರಮಾಣಗಳ ಅಧಿನಿಯಮ (ಪ್ಯಾಕ್‌ ಮಾಡಿದ 
ವಸ್ತುಗಳು, 1977ನ್ನೂ ಸಹ ಜಾರಿಯಲ್ಲಿ ತರುತ್ತಿದೆ. ಅದಕ್ಕೆ ಅನುಗುಣವಾಗಿ ಪ್ರತಿ ಒಬ್ಬ ತಯಾರಕನು ಮತ್ತು ಪ್ಯಾಕ್‌ ಮಾಡುವವನು 
(ಪೊಟ್ಟಣ ಕಟ್ಟುವವನು) ಭಾಂಗಿ (ಪೊಟ್ಟಣ)ಯ ಮೇಲೆ ತಯಾರಕನ ಹೆಸರು, ಪ್ಯಾಕ್‌ ಮಾಡಿದವನ ಹೆಸರು, ದಿನಾಂಕ, ವಸ್ತುವಿನ 
ನಿವ್ವಳ ತೂಕ ಮತ್ತು ಮಾರಾಟ ಬೆಲೆ ಇವುಗಳನ್ನು ನಮೂದಿಸುವುದು ಶಾಸನದ ಅನ್ವಯ ಕಡ್ಡಾಯ ಮಾಡಲಾಗಿದೆ. ಜಿಲ್ಲೆಯಲ್ಲಿ 
ಇಲಾಖೆಯ ಆಡಳಿತ ನೋಡಿಕೊಳ್ಳಲು ಸಹಾಯಕ ನಿಯಂತ್ರಣಾದಿಕಾರಿ, ತೂಕ ಮತ್ತು ಅಳತೆ ಇವರ ಕಛೇರಿಯನ್ನು 
ಪ್ರಾರಂಭಿಸಲಾಯಿತು. 1990ರಿಂದ ಕಛೇರಿಯ ಹೆಸರನ್ನು ಸಹಾಯಕ ನಿಯಂತ್ರಕರು ಕಾನೂನು ಮಾಪನ ಶಾಸ್ತ್ರ ಎಂದು 
ಬದಲಾಯಿಸಲಾಗಿದೆ. ಆಡಳಿತ ದಕ್ಷತೆಯ ದೃಷ್ಟಿಯಿಂದ ಈ ಜಿಲ್ಲೆಯನ್ನು ಹುಬ್ಬಳ್ಳಿ ಮತ್ತು ಗದಗ ಎಂಬ ಎರಡು ವೃತ್ರಗಳಾಗಿ 
ವಿಂಗಡಿಸಿದ್ದು ಗದಗ ವಲಯದಲ್ಲಿ 12 ತಾಲೂಕುಗಳು, ಹುಬ್ಬಳ್ಳಿ ವಲಯದಲ್ಲಿ 5 ತಾಲೂಕುಗಳು (ಹುಬ್ಬಳ್ಳಿ, ಧಾರವಾಡ, ಕಲಘಟಗಿ, 
ಕುಂದಗೋಳ, ನವಲಗುಂದ) ಸೇರುತ್ತವೆ. ಗದಗ ವಲಯವನ್ನು 1975ರಲ್ಲಿ ಸ್ಥಾಪಿಸಲಾಯಿತು. ಹುಬ್ಬಳ್ಳಿ ವಲಯವನ್ನು 1956ರಲ್ಲಿಯೇ 
ಪ್ರಾರಂಭಿಸಲಾಗಿತ್ತು. ಎರಡೂ ವಲಯದಲ್ಲಿ ಸಹಾಯಕ ನಿಯಂತ್ರಕರು ಕಾರ್ಯ ನಿರ್ವಹಿಸುತ್ತಿರುವರು. 1984ರಲ್ಲ ಧಾರವಾಡ 
ಸೇರಿದಂತೆ ಉತ್ತರ ಭಾಗದ ಎಂಟು ಜಿಲ್ಲೆಗಳನ್ನು ಒಳಗೊಂಡಂತೆ ತೀವ್ರ ಕಾರ್ಯಾಚರಣೆ ನಡೆಸಲು ಸಹಾಯಕವಾಗುವಂತೆ ಸುಸಜ್ಜಿತ 
ಸಂಚಾರಿದಳ (ಫ್ಲಾಯಿಂಗ ಸ್ಕ್ವಾಡ್‌) ವಿಭಾಗ ಇರುವುದು. ಅದರ ಕೇಂದ್ರ ಕಛೇರಿಯೂ ಹುಬ್ಬಳ್ಳಿಯಲ್ಲಿ ಇರುವುದು. ಈ ದಳವು 
ನೇರವಾಗಿ ಇಲಾಖೆಯ ಮುಖ್ಯಸ್ಥರ ನಿಯಂತ್ರಣಕ್ಕೆ ಒಳಪಟ್ಟಿರುವುದು. 


ಇತ್ತೀಚೆಗೆ ಹುಬ್ಬಳ್ಳಿ, ಧಾರವಾಡಗಳಲ್ಲಿ ಹೆಚ್ಚುತ್ತಿರುವ ಆಟೋ ಮತ್ತು ಟ್ಯಾಕ್ಸಿ ಮೀಟರ್‌ಗಳನ್ನು ನಿಯಂತ್ರಿಸಲು 1992ರಲ್ಲಿ 
ನಿರೀಕ್ಷಕರ (ಇನ್ಸ್‌ಪೆಕ್ಟರ್‌) ಹುದ್ದೆಯನ್ನು ಮಂಜೂರು ಮಾಡಲಾಗಿದೆ. ಇಲಾಖೆಯ ಮಾಹಿತಿಯಂತೆ ಹುಬ್ಬಳ್ಳಿಯಲ್ಲಿ 3,784 (1993) 
ಆಟೋಗಳು ಇರುವವು. ಇಲಾಖೆಯ ವರದಿಯು ತಿಳಿಸುವಂತೆ 1993-94ರಲ್ಲಿ ಜಿಲ್ಲೆಯಾದ್ಯಂತ 977 ಕೈಗಾರಿಕಾ ಸಂಸ್ಥೆಗಳು, 185 
ಪೆಟ್ರೋಲ ಪಂಪುಗಳ, 25,965 ವರ್ತಕರು, 26 ಸರ್ಕಾರಿ ಸಂಸ್ಥೆಗಳು (ಹುಬ್ಬಳ್ಳಿ ವಲಯ) ಇಲಾಖೆಯ ಪರಿವ್ಯಾಪ್ತಿಯಲ್ಲಿ ಬರುವವು. 
ಎರಡೂ ವಲಯ ಸೇರಿದಂತೆ ಜಿಲ್ಲೆಯಲ್ಲಿ 2,14,191ತೂಕಗಳು (ತೂಕದ ಕಲ್ಲುಗಳು), 76,218 ವಿವಿಧ ಅಳತೆ ಮಾಪನಗಳು, 
55,493 ತೂಕದ ಸಾಧನಗಳನ್ನು (ತಕ್ಕಡಿ) ಇಲಾಖೆಯ ವಾರ್ಷಿಕ ತಪಾಸಣೆಗೆ ಒಳಪಡಿಸಲಾಗಿತ್ತು. ವರದಿಯ ವರ್ಷದಲ್ಲಿ ಜಿಲ್ಲೆಯಲ್ಲಿ 
ಸಂದಾಯವಾದ ಒಟ್ಟು ಸತ್ಯಾಪನೆ ಶುಲ್ಕ (ಮುದ್ರೆ ಶುಲ ರೂ. 16.82 ಲಕ್ಷ ಆಗಿದ್ದರೆ ಇಲಾಖೆಯ ನಿಯಮಗಳನ್ನು ಉಲ್ಲಂಘನೆ 
ಮಾಡಿದ ಬಗ್ಗೆ ಹಾಕಲಾದ ಮೊಕದ್ದಮೆಗಳ ಸಂಖ್ಯೆ 2,421(ಗದಗ ವಿಭಾಗ 1,428, ಹುಬ್ಬಳ್ಳಿ ವಿಭಾಗ 993). ಇಲಾಖಾ ಮಟ್ಟದಲ್ಲಿ 


406 ಧಾರವಾಡ ಜಿಲ್ಲೆ 


ಇಲಾಖಾ ಮಟ್ಟದಲ್ಲಿ ಅಭಿಸಂಧಾನ ನಡೆದು ವಸೂಲಾದ ದಂಡದ ಹಣ ರೂ. 4.76 ಲಕ್ಷ ಆ ಪೈಕಿ ಗದಗ ವಲಯದಿಂದ 
ಸಂದಾಯವಾದ ಹಣ ರೂ. 2.26 ಲಕ್ಷ. ಹುಬ್ಬಳ್ಳಿ ವಲಯದಿಂದ ನ್ಯಾಯಾಲಯದಲ್ಲಿ ತೀರ್ಮಾನಗೊಂಡ ಮೊಕದ್ದಮೆಗಳ ಸಂಖ್ಯೆ 
63 ಮತ್ತು ನ್ಯಾಯಾಲಯ ವಿಧಿಸಿದ ಜುಲ್ಮಾನೆ ರೂ. 26,675 ಎಂದು ವರದಿಯಾಗಿದೆ. 


ಆಹಾರ ಮತ್ತು ನಾಗರಿಕಾವಶಕ ವಸ್ತುಗಳ ಸರಬರಾಜು 


ಜೀವನಾವಶ್ಶಕ ವಸ್ತುಗಳ ಬೇಡಿಕೆ ಮತ್ತು ಪೂರೈಕೆಗಳನ್ನು ಗಮನಿಸಿ ಸರ್ಕಾರವು ಕಾಲಕಾಲಕ್ಕೆ ಜೀವನಾವಶ್ಯಕ ವಸ್ತುಗಳ 
ಹಂಚಿಕೆಯನ್ನು ನಿಯಂತ್ರಿಸುತ್ತ ಬಂದಿರುವುದು. ವಿಶೇಷವಾಗಿ ಆಹಾರ ಧಾನ್ಯಗಳ ಮೇಲಿನ ನಿಯಂತ್ರಣವನ್ನು ಎರಡನೆಯ _ 
ಮಹಾಯುದ್ಧದ ಅವಧಿಯಲ್ಲಿ ಮತ್ತು ನಂತರದ ಹಲವಾರು ವರ್ಷಗಳ ಕಾಲ ಮುಂದುವರಿಸಲಾಯಿತು. ಧಾರವಾಡ ಜಿಲ್ಲೆಯಲ್ಲಿ 
ಎರಡನೇಯ ಮಹಾಯುದ್ಧದ ಕಾಲದಲ್ಲಿ (1939-45) ಅವಶ್ಯಕ ವಸ್ತುಗಳಾದ ಆಹಾರ ಧಾನ್ಯಗಳು, ಬಟ್ಟೆ, ಸಕ್ಕರೆ ಮತ್ತು ಚಿಮಣಿ 
ಎಣ್ಣೆ ಮುಂತಾದವುಗಳು ಅಭಾವ ಉಂಟಾಗಿ ಸರ್ಕಾರವು ಇವುಗಳ ಬೆಲೆಹತೋಟಿ, ವಿತರಣೆ, ಮುಂತಾದ ವಿಷಯಗಳಲ್ಲಿ 
ನಿಯಂತ್ರಣವನ್ನು ಜಾರಿಗೊಳಿಸಿತು. ಯುದ್ಧದ ನಂತರವೂ ಕೆಲವೊಂದು ಅವಶ್ಯ ವಸ್ತುಗಳ ಮೇಲಿನ ನಿಯಂತ್ರಣ ಮುಂದುವರೆಯಿತು. 
ಆದರೆ 1954ರ ನಂತರ ಆಹಾರ ವಸ್ತುಗಳ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಯಿತು. ಜೀವನಾವಶ್ಯಕ 
ವಸ್ತುಗಳ ಮೇಲಿನ ನಿಯಂತ್ರಣ, ಸರಬರಾಜು ಮತ್ತು ಅವುಗಳ ವಿತರಣಾ ವ್ಯವಸ್ಥೆ ಈ ಎಲ್ಲಾ ವ್ಯವಹಾರಗಳು ಜಿಲ್ಲಾಧಿಕಾರಿ ಮತ್ತು 
ಮಾಮಲೆದಾರರ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿದ್ದವು. 


ಸ್ವಾತಂತ್ರ್ಯಾನಂತರದ ದಶಕಗಳಲ್ಲಿ ಜೀವನಾವಶ್ಯಕ ವಸ್ತುಗಳ ಸರಬರಾಜು, ಸಾಗಾಣಿಕೆ, ಬೆಲೆ ನಿಯಂತ್ರಣ ಮುಂತಾದ ಹಲವಾರು 
ವಿಷಯಗಳನ್ನು ಒಳಗೊಂಡಂತೆ ಕೇಂದ್ರ ಮತ್ತು ರಾಜ್ಯಸರ್ಕಾರ ಹಲವಾರು ಕಾನೂನುಗಳನ್ನು ರಚಿಸಿವೆ. ಸದ್ಯದ ಆಡಳಿತ ವ್ಯವಸ್ಥೆಯಲ್ಲಿ 
ಜಿಲ್ಲಾಮಟ್ಟದಲ್ಲಿ ಜೀವನಾವಶ್ಯಕ ವಸ್ತುಗಳ ಕಾಯಿದೆ 1965ರ ಅನ್ವಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೂಪಿಸಲ್ಪಟ್ಟ 28 
ವಿವಿಧ ಆಜ್ಞೆಗಳು ಜಾರಿಯಲ್ಲಿ ಇರುವವು. ಇತ್ತೀಚೆನ ದಿನಗಳಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕಾರ್ಯ 
ವ್ಯಾಪ್ತಿಯು ಹೆಚ್ಚುತ್ತಿದ್ದು ಜೀವನಾವಶ್ಯಕ ವಸ್ತುಗಳ ಸಮರ್ಪಕ ಹಂಚಿಕೆ ಮತ್ತು ಬೆಲೆಗಳ ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಬಗ್ಗೆ 
ರಚಿಸಲಾದ ವಿವಿಧ ನಿಯಂತ್ರಣ ಕಾಯಿದೆಗಳ ಅನುಷ್ಠಾನ ಮತ್ತು ಅನೌಪಚಾರಿಕ ಪಡಿತರ ಪದ್ಧತಿಯು ಕಾರ್ಯಾಚರಣೆ ಇವೇ 
ಮುಂತಾದವುಗಳು ಇಲಾಖೆಯ ಪ್ರಮುಖ ಕಾರ್ಯಗಳು. 


ಸಾರ್ವಜನಿಕ ವಿತರಣಾ ವ್ಯವಸ್ಥೆ : ಧಾರವಾಡ ಜಿಲ್ಲೆಯಲ್ಲಿ ಎರಡನೆಯ ಮಹಾಯುದ್ಧದ ಕಾಲದಲ್ಲಿ (1939-1945) 
ತಲೆದೋರಿದ ಅವಶ್ಯಕ ವಸ್ತುಗಳ ಅಭಾವ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಧಾರಿಸಲು ಆಹಾರ 
ವಸ್ತುಗಳು, ಬಟ್ಟೆ, ಚಿಮಣಿಎಣ್ಣೆ ಸಕ್ಕರೆ, ಮುಂತಾದ ವಸ್ತುಗಳನ್ನು ಪಡಿತರ ವ್ಯವಸ್ಥೆಯ ಮೂಲಕ ವಿತರಣೆ ಮಾಡಲಾಗುತ್ತಿತ್ತು. 
ಕೆಲವೊಂದು ಸಹಕಾರಿ ಸಂಸ್ಥೆಗಳು ಬ್ಯಾಂಕೇತರ ಚಟುವಟಿಕೆಗಳಾಗಿ ಅವಶ್ಯಕ ವಸ್ತುಗಳನ್ನು ವಿತರಿಸಿದವು. ಕೆಲವೊಂದು ವಸ್ತುಗಳ 
ನಿಯಂತ್ರಣ ಯುದ್ಧದ ನಂತರವೂ ಮುಂದುವರಿಯಿತು. ಆದರೆ ಆಹಾರ ವಸ್ತುಗಳ ವಿಷಯದಲ್ಲಿ ಪಡಿತರ ವ್ಯವಸ್ಥೆ 1954ರ ನಂತರ 
ಮುಂದುವರಿಯಲಿಲ್ಲ. ಪ್ರಾರಂಭದಲ್ಲಿ ಭೂಕಂದಾಯ ಇಲಾಖೆಯು ಈ ಕಾರ್ಯವನ್ನು ನಿರ್ವಹಿಸುತ್ತಿತ್ತು. ನಂತರ ಪ್ರತ್ಯೇಕವಾದ 
ಸಿಬ್ಬಂದಿಯನ್ನು ನಿಯಮಿಸಲಾಯಿತು. ಪಡಿತರ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿಗಳು ನಿರ್ವಹಿಸುತ್ತಿದ್ದರು. 


ರಾಜ್ಯ ಪುನರ್ರಚನೆಯ ನಂತರ 1965ರಲ್ಲಿ ಅನೌಪಚಾರಿಕ ಪಡಿತರ ವ್ಯವಸ್ಥೆಯನ್ನು ಕೆಲವು ನಗರಗಳಲ್ಲಿ (ಬೆಂಗಳೂರು, 
ಕೆ.ಜಿ.ಎಫ್‌) ಜಾರಿಗೆ ತಂದು, ಮುಂದೆ 1968ರಲ್ಲಿ ಹುಬ್ಬಳ್ಳಿ-ಧಾರವಾಡಕ್ಕೆ ವಿಸ್ತರಿಸಲಾಯಿತು. ಮುಂದಿನ ವರ್ಷಗಳಲ್ಲಿ ಜಿಲ್ಲೆಯ 
ಇತರ ದೊಡ್ಡ ನಗರಗಳಿಗೆ ವಿಸ್ತರಿಸಲಾಯಿತು. 1978ರಲ್ಲಿ ಅನೌಪಚಾರಿಕ ಪಡಿತರ ವ್ಯವಸ್ಥೆಯನ್ನು ರಾಜ್ಯಾದಂತ 40 ಸಾವಿರಕ್ಕಿಂತ 
ಹೆಚ್ಚಿನ ಜನಸಂಖ್ಯೆ ಇರುವ ಎಲ್ಲಾ ನಗರ ಪ್ರದೇಶಗಳಿಗೆ ವಿಸ್ತರಿಸಲಾಯಿತು. ಸದ್ಯ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ - ಧಾರವಾಡ 
(1968), ಗದಗ-ಬೆಟಗೇರಿ (174), ರಾಣೆಬೆನ್ನೂರು (1977) ಮತ್ತು ಹಾವೇರಿ (1992) ಗಳಲ್ಲಿ ಅನೌಪಚಾರಿಕ ಪಡಿತರ ವ್ಯವಸ್ಥೆ 
ಜಾರಿಯಲ್ಲಿ ಇರುವುದು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 467 


ಧಾರವಾಡ ಜಿಲ್ಲೆಯಲ್ಲಿ 1992ರ ಕೊನೆಯಲ್ಲಿ ಇದ್ದಂತೆ ಒಟ್ಟು ನ್ಯಾಯ ಬೆಲೆಯ ಅಂಗಡಿಗಳ ಸಂಖ್ಯೆ 1,235 ಆಗಿತ್ತು. 
ಅವುಗಳಲ್ಲಿ 337 ಅಂಗಡಿಗಳು ಅನೌಪಚಾರಿಕ ಪಡಿತರ ವ್ಯವಸ್ಥೆಯ ಪ್ರದೇಶಗಳಲ್ಲಿ (ಹುಬ್ಬಳ್ಳಿ - ಧಾರಾವಾಡ, ಗದಗ, ರಾಣೆಬೆನ್ನೂರು), 
96 ಅಂಗಡಿಗಳು ಜಿಲ್ಲೆಯ ಇತರ ನಗರ ಪ್ರದೇಶಗಳಲ್ಲಿ ಉಳಿದಂತೆ 802 ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದುದಾಗಿ ತಿಳಿದು ಬರುವುದು. 
1990ರಲ್ಲಿ ಇದ್ದ ನ್ಯಾಯ ಬೆಲೆ ಅಂಗಡಿಗಳ ಸಂಖ್ಯೆ 1,323 ಆಗಿತ್ತು. ಆ ಪೈಕಿ 341 ಪಡಿತರ ಕ್ಷೇತ್ರದಲ್ಲಿ 99 ನಗರ ಪ್ರದೇಶಗಳಲ್ಲಿ 
ಉಳಿದಂತೆ 883 ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದುದಾಗಿ ತಿಳಿದು ಬರುವುದು. ಪಡಿತರ ವ್ಯವಸ್ಥೆಯ ಮೂಲಕ ಸಾರ್ವಜನಿಕರಿಗೆ 
ಆಹಾರಧಾನ್ಯ, ಸಕ್ಕರೆ, ಚಿಮಣಿ ಎಣ್ಣೆ ತಾಳೇ ಎಣ್ಣೆ (ಪಾಮೋಲಿನ್‌) ಮುಂತಾದವುಗಳನ್ನು ವಿತರಿಸಲಾಗುವುದು. 


ಹಸಿರು ಕಾರ್ಡು ಯೋಜನೆ : ಹಸಿರು ಪಡಿತರ ಕಾರ್ಡ್‌ ಯೋಜನೆಯು 20 ಸಾವಿರ ಜನಸಂಖ್ಯೆ ಮೀರದ ಪಟ್ಟಣ 
ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಸೀಮಿತವಾಗಿದ್ದು ಫಲಾನುಭವಿ ಕುಟುಂಬದ ಆದಾಯ ವಾರ್ಷಿಕ ರೂ. 3,500 
ಮೀರಕೂಡದು. ಅಂತಹ ಕುಟುಂಬಗಳಿಗೆ ಜೋಳ, ಗೋಧಿ, ಅಕ್ಕಿ ಮುಂತಾದವುಗಳನ್ನು ಕೆಲವೊಂದು ಪರಿಮಾಣದವರೆಗೆ ರಿಯಾಯತಿ 
ದರದಲ್ಲಿ ಒದಗಿಸಲಾಗುವುದು. ಜಿಲ್ಲೆಯಾದ್ಯಂತ 1992 ಮಾರ್ಚ್‌ವರೆಗೆ ವಿತರಿಸಿದ ಹಸಿರುಕಾರ್ಡುಗಳ ಸಂಖ್ಯೆ 2,56,648. 


ಲೆವಿ ಎತ್ತುವಳಿ : ರಾಜ್ಯಾದ್ಯಂತ ಕರ್ನಾಟಕ ಲೆವಿ ಆಜ್ಞೆ 1966 ಪ್ರಕಾರ ಪ್ರಮುಖ ಆಹಾರಧಾನ್ಯಗಳನ್ನು ಸರ್ಕಾರ ನಿಗದಿಪಡಿಸಿದ 
ದರಗಳಲ್ಲಿ ಲೆವಿ ಎತ್ತುವಳಿ ಮೂಲಕ ಸಂಗ್ರಹಿಸಲಾಗುವುದು. 1973ರವರೆಗೆ ಭಾರತೀಯ ಆಹಾರ ನಿಗಮವು ಈ ಕಾರ್ಯವನ್ನು 
ನಿರ್ವಹಿಸುತ್ತಿತ್ತು. ನಂತರ ಈ ಕಾರ್ಯವನ್ನು ಹೊಸದಾಗಿ ರಚನೆಗೊಂಡ ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು 
ನಿಗಮ (1973) ಬೆಂಗಳೂರು, ಈ ಸಂಸ್ಥೆಗೆ ವಹಿಸಿ ಕೊಡಲಾಯಿತು. ತಾಲ್ಲೂಕು ಮಟ್ಟದಲ್ಲಿ ಸಹಕಾರಿ ಮಾರುಕಟ್ಟೆ ಸಮಿತಿಗಳು, 
ನಿಗಮದ ಪ್ರತಿನಿಧಿಗಳಂತೆ ಈ ಕೆಲಸ ನಿರ್ವಹಿಸುತ್ತಿದ್ದವು. 1981-82 ರಿಂದ ಲೇವಿ ಭತ್ತವನ್ನು ಶೇ. 50 ಪ್ರಮಾಣದಲ್ಲಿ ಅಕ್ಕಿ 
ಗಿರಣಿಗಳಿಂದ ಮತ್ತು ವ್ಯಾಪಾರಸ್ಥರಿಂದ ಸಂಗ್ರಹಿಸಲಾಗುತ್ತಿದೆ. ಈಗ ಭಾರತೀಯ ಆಹಾರ ನಿಗಮದಿಂದ ಮಾತ್ರ ಲೆವಿ ಧಾನ್ಯವನ್ನು 
ಸಂಗ್ರಹಿಸಲಾಗುವುದು. ಧಾರವಾಡ ಜಿಲ್ಲೆಯಲ್ಲಿ 1989-90ರಿಂದ 1991-92ರ ಮೂರು ವರ್ಷಗಳ ಅವಧಿಯಲ್ಲಿ ಲೆವಿ ಮೂಲಕ 
ಸಂಗ್ರಹಿಸಲು ಹಾಕಿ ಕೊಂಡಿದ್ದ ಗುರಿ ಮತ್ತು ಸಾಧನೆ ಮೆಟ್ರಿಕ್‌ ಟನ್‌ಗಳಲ್ಲಿ ಈ ಮುಂದಿನಂತೆ ಇರುವುದು. ಆವರಣದಲ್ಲಿನ ಸಂಖ್ಯೆಯು 
ಸಾಧನೆಯನ್ನು ಮೆ.ಟ.ಗಳ ಸೂಚಿಸುವುದು: 1989-90 - 3,000 (2,277); 1990-91 = 2,000 (2,340); ಹಾಗೂ 
1991-92 = 2000 (2,427) 


ಉಗ್ರಾಣ ವ್ಯವಸ್ಥೆ 


ಸ್ಥಳೀಯ ಪರಿಸರ ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಆಹಾರ ಧಾನ್ಯಗಳನ್ನು ಮುಂದಿನ ಹಂಗಾಮಿನವರೆಗೆ 
ಕೆಡದಂತೆ ಸಂಗ್ರಹಿಸಿ ಇಡುವ ವೈಯಕ್ತಿಕ ಕ್ರಮಗಳು ಬಹು ಹಿಂದಿನಿಂದಲೂ ವಿಶೇಷವಾಗಿ ರೈತಾಪಿ ಕುಟುಂಬಗಳಲ್ಲಿ ಮತ್ತು ವರ್ತಕರಲ್ಲಿ 
ರೂಢಿಯಲ್ಲಿವೆ. ಪ್ರಾಚೀನ ಕಾಲದಲ್ಲಿ ವಸ್ತು ವಿನಿಮಯ ಪದ್ಧತಿಯ ರೂಢಿಯಲ್ಲಿ ಇದ್ದಾಗ ದೇವಾಲಯಗಳು, ಸಾರ್ವಜನಿಕ 
ಗೋದಾಮುಗಳಂತೆ ಕಾರ್ಯ ನಿರ್ವಹಿಸುತ್ತಿದ್ದವು. ಭೂಕಂದಾಯವನ್ನು ಬೆಳೆಗಳ ರೂಪದಲ್ಲಿ ಸರ್ಕಾರ ವಸೂಲು ಮಾಡುತ್ತಿದ್ದಾಗ 
ಮತ್ತು ಸೈನ್ಯದ ಅವಶ್ಯಕತೆಗಳನ್ನು ಪೂರೈಸಲು ಬೇರೆ ಬೇರೆ ಕೇಂದ್ರಗಳಲ್ಲೂ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲು ಸರ್ಕಾರದವರು 
ಉಗ್ರಾಣವನ್ನು ಬಳಸುತ್ತಿದ್ದರು. 

ಇಂದಿಗೂ ಧಾರವಾಡ ಜಿಲ್ಲೆಯಲ್ಲಿ ಬಯಲು ನಾಡು, ಬೆಳವಲದ ಪ್ರದೇಶಗಳಲ್ಲಿ ರೈತರು ಭೂಗತ ಹಗೇವುಗಳನ್ನು ಆಹಾರ 
ಧಾನ್ಯಗಳನ್ನು ಸಂಗ್ರಹಿಸಿಡಲು ಉಪಯೋಗಿಸುವರು. ಮಲೆನಾಡಿನಲ್ಲಿ ಭತ್ತ ಸಂಗ್ರಹಿಸಿಡಲು ಬಿದಿರಿನಿಂದ, ಮರದಿಂದ ಮಾಡಿದ 
ಕಣಜ, ಸಂದುಕಗಳನ್ನು ಉಪಯೋಗಿಸುವರು. ರಾಯಲ್‌ ಕಮೀಷನ್‌ (1928) ವರದಿಯಿಂದ ಪ್ರಾರಂಭಗೊಂಡು 1954ರವರೆಗಿನ 
ಅಖಿಲಭಾರತ ಗ್ರಾಮೀಣ ಸಾಲ ಸಮೀಕ್ಷಾ ವರದಿ ಮುಂತಾದವುಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಉಗ್ರಾಣ ವ್ಯವಸ್ಥೆಯ ಮಹತ್ವ, 
ಮಾರುಕಟ್ಟೆಯ ಸೌಲಭ್ಯ ಮತ್ತು ವೇರಹೌಸ ರಶೀದಿಗಳ ಆಧಾರದ ಮೇಲೆ ದೊರೆಯುವ ಸಾಲ, ಮುಂಗಡಗಳ ವ್ಯವಸ್ಥೆಯನ್ನು 
ನಂತರದ ದಶಕಗಳಲ್ಲಿ ಮಾತ್ರ. 


ಕುರಿತು ಒತ್ತಿ ಹೇಳಿದ್ದರೂ ಸಾರ್ವಜನಿಕ ಉಗ್ರಾಣ ವ್ಯವಸ್ಥೆ ಕಾರ್ಯರೂಪದಲ್ಲಿ ಬಂದದ್ದು 1950ರ 
1956ರಲ್ಲಿ ವ್ಯವಸಾಯ ಉತ್ಪನ್ನ (ಅಭಿವೃದ್ಧಿ ಮತ್ತು ಉಗ್ರಾಣಗಳು) ಅಧಿನಿಯಮ, 1962ರ 


ನಂತರ ಉಗ್ರಾಣ ನಿಗಮದ 


468 ಧಾರವಾಡ ಜಿಲ್ಲೆ 


ಅಧಿನಿಯಮ, ಜಾರಿಗೆ ಬರುವಂತೆ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮದೇ ಆದ ಉಗ್ರಾಣ ನಿಗಮಗಳ ಸ್ಥಾಪನೆಗೆ 
ದಾರಿಮಾಡಿಕೊಟ್ಟವು. ಉತ್ಪಾದಕರು ಮತ್ತು ವ್ಯಾಪಾರಸ್ಥರು ಹಣದ ತೊಂದರೆಯಲ್ಲಿದ್ದಾಗ ನಷ್ಟಮಾಡಿಕೊಂಡು ಕೈಗೆ ಬಂದ ಬೆಲೆಗೆ 
ತಮ್ಮ ಫಸಲು ಸಂಗ್ರಹವನ್ನು ಮಾರುವ ಬದಲಿಗೆ ಕೆಲವು ಕಾಲ ಉಗ್ರಾಣಗಳಲ್ಲಿ ಇಟ್ಟು ಅದರ ಪಾವತಿಯಿಂದ (ವೇರಹೌಸ್‌ ರಸೀದಿ) 
ಬ್ಯಾಂಕ್‌ಗಳಿಂದ ಅಡಮಾನ ಸಾಲ ಪಡೆಯಬಹುದಾಗಿದೆ. ಇತ್ತೀಚೆಗೆ (1994ರಿಂದ) ಕರ್ನಾಟಕದಲ್ಲಿ ಕೆಲವು ಆಯ್ದ ನಿಯಂತ್ರಿತ 
ಮಾರುಕಟ್ಟೆಗಳಲ್ಲಿ ಈ ಸೌಲಭ್ಯವನ್ನು ರೂ. 10,000 ವರೆಗೆ ಹಾಗೂ ಮೂರು ತಿಂಗಳವರೆಗೆ ಬೆಳೆಗಾರರು ಪಡೆಯಬಹುದಾಗಿದೆ. 
ಈಗ ಉಗ್ರಾಣಗಳಲ್ಲಿ ಶೇಖರಿಸಲು ಸುಮಾರು 200ವಿವಿಧ ಸರಕುಗಳನ್ನು ಅಂಗೀಕರಿಸಲಾಗುವು. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ 
ಆಹಾರ ಧಾನ್ಯಗಳು, ದ್ವಿದಳಧಾನ್ಯಗಳು ಮತ್ತು ಖಾದ್ಯ ತೈಲ, ಎಣ್ಣೆಕಾಳು, ಗೊಬ್ಬರ ಮುಂತಾದವುಗಳು. 


ಕೇಂದ್ರೀಯ ಉಗ್ರಾಣ ನಿಗಮ (ದೆಹಲಿ) ಗದಗ ನಗರದಲ್ಲಿ ಮಾತ್ರ 26,823 ಮೆ.ಟನ್‌ ಸಾಮರ್ಥ್ಯದ ಮಳಿಗೆಯನ್ನು 
ಹೊಂದಿರುವದು. 1993-94ರಲ್ಲಿ ಬಳಸಿಕೊಳ್ಳಲಾದ ಮಳಿಗೆಯ ಸಂಗ್ರಹಣಾ ಸಾಮರ್ಥ್ಯ 9,647 ಮೆ.ಟನ್‌ ಎಂದು ತಿಳಿದು 
ಬರುವುದು. ಸದರಿ ಉಗ್ರಾಣವನ್ನು 1957ರ ಕೊನೆಯಲ್ಲಿ ಪ್ರಾರಂಭಿಸಲಾಯಿತು. ಸದರಿ ಉಗ್ರಾಣದಲ್ಲಿ ಆಹಾರಧಾನ್ಯ ಮತ್ತು 
ರಸಗೊಬ್ಬರಗಳನ್ನು ಆಧುನಿಕ ವಿಧಾನದಿಂದ ಸಂರಕ್ಷಿತವಾಗಿ ಸಂರಕ್ಷಿಸುವ ಅನುಕೂಲತೆ: ಇರುವುದು. ಧಾರವಾಡ ಜಿಲ್ಲೆಯಲ್ಲಿ ಕೇಂದ್ರ 
ಉಗ್ರಾಣ ನಿಗಮವು 8 ಸ್ಥಳಗಳಲ್ಲಿ ತಲಾ 30 ಮೆ.ಟ. ಸಾಮರ್ಥ್ಯದ ತೂಕದ ಸೇತುವೆ (ವೆ. ಬ್ರಿಡ್ಸ್‌)ಗಳನ್ನು ಸ್ಥಾಪಿಸಿರುವುದು. 
1993-94ರಲ್ಲಿ ಕೇಂದ್ರೀಯ ಉಗ್ರಾಣ ನಿಗಮದ ಗದಗ ಶಾಖೆಯ ಆದಾಯ ಮತ್ತು ವೆಚ್ಚಗಳು ಅನುಕ್ರಮವಾಗಿ ಅಂದಾಜು ರೂ. 
34.10 ಲಕ್ಷ ಮತ್ತು ರೂ. 24.57 ಲಕ್ಷ ಆಗಿದ್ದರೆ, 1991-92 ರಲ್ಲಿ ಆದಾಯ ವೆಚ್ಚಗಳು ಅನುಕ್ರಮವಾಗಿ ರೂ. 19.25 ಲಕ್ಷ 
ಮತ್ತು ರೂ. 15.83 ಲಕ್ಷ ಎಂದು ವರದಿಯಾಗಿದೆ. ಶ 


ಕರ್ನಾಟಕ ರಾಜ್ಮ ಉಗ್ರಾಣ ನಿಗಮ (1957) ಧಾರವಾಡ ಜಿಲ್ಲೆಯಾದ್ಯಂತ ವಿವಿಧ ಸ್ಥಳಗಳಲ್ಲಿ 16 ವಿವಿಧ ಗಾತ್ರದ ದಾಸ್ತಾನು 
ಮಳಿಗೆಗಳನ್ನು ಹೊಂದಿರುವುದು. ಅವುಗಳು ಈ ಮುಂದಿನಂತೆ ಇರುವುದು. ಹುಬ್ಬಳ್ಳಿ (1958), ಹಾವೇರಿ (1961), ಲಕ್ಷ್ಮೇಶ್ವರ 
(1962), ರಾಣೆಬೆನ್ನೂರು (1968). ನರಗುಂದ (1978), ಧಾರವಾಡ ಮತ್ತು ಹಾನಗಲ್‌ (1979), ಅಣ್ಣಿಗೇರಿ ಮತ್ತು ಅಕ್ಕಿ 
ಆಲೂರು 11984), ನವಲಗುಂದ, ರೋಣ, ಹಿರೇಕೆರೂರು, ಬ್ಯಾಡಗಿ (ಎಲ್ಲವೂ 1985), ಹೊಳೆಆಲೂರು (1986), ಸವಣೂರು 
(1987) ಹಾಗೂ ಅಮರಗೋಳ (1989). ಈ ಮೇಲಿನ 16 ಗೋದಾಮುಗಳಲ್ಲಿ ಧಾರವಾಡ ಮತ್ತು ಹೊಳೆ ಆಲೂರಿನ 
ಉಗ್ರಾಣಗಳು ಬಾಡಿಗೆ ಗೋದಾಮುಗಳಾಗಿವೆ. ಸಂಗ್ರಹಣಾ ಸಾಮರ್ಥ್ಯದಿಂದ ಗೋದಾಮುಗಳಲ್ಲಿ ಹುಬ್ಬಳ್ಳಿ (8,698), ಅಮರಗೊಳ 
(8,670) ಹಾವೇರಿ (6,300), ನರಗುಂದ (4,367), ರಾಣೆಬೆನ್ನೂರು (3,000), ಲಕ್ಷೇಶ್ವರ (3,000) ಪ್ರಮುಖವಾದವುಗಳು. 
ಆವರಣದಲ್ಲಿರುವ ಸಂಖ್ಯೆಯು ಸಂಗ್ರಹಣಾ ಸಾಮರ್ಥ್ಯವನ್ನು ಮೆ.ಟ.ಗಳಲ್ಲಿ' ಸೂಚಿಸುವುದು. 
ಗ್ರಾಹಕರ ಕುಂದುಕೊರತೆಗಳ ಪರಿಹಾರ ವೇದಿಕೆ 

ಇಂದಿನ ಸಂಕೀರ್ಣಮಯ ವಾಣಿಜ್ಯ ವ್ಯವಸ್ಥೆಯಲ್ಲಿ ಗ್ರಾಹಕನನ್ನೇ "ಅಗ್ರಮಾನ್ಯ' "ಸರ್ವಸ್ಥ' ಎಂದು ಹಾಡಿ ಹೊಗಳಿದರೂ 
ಗ್ರಾಹಕರು ಎಷ್ಟೇ ಜಾಗೃತರಾಗಿದ್ದರೂ, ಹಲವಾರು ವಿಧದಲ್ಲಿ ವರ್ತಕರಿಂದ, ವಿತರಕರಿಂದ, ಮಧ್ಯವರ್ತಿಗಳಿಂದ, ಉತ್ಪಾದಕರಿಂದ, 
ಸಾರ್ವಜನಿಕ ಉಪಯೋಗಿ ಸೇವಾಸಂಸ್ಥೆಗಳಿಂದ ಸರಕಾರಿ, ಅರೆಸರಕಾರಿ ಸಂಸ್ಥೆಗಳಿಂದ ಗ್ರಾಹಕರ ಶೋಷಣೆಯು ಆವ್ಯಾಹತವಾಗಿ 
ಮುಂಡುವರೆಯುತ್ತಿರುವುದು. | 

ಈ ಮೇಲಿನ ಶೋಷಣೆಗಳಿಂದ ಎಲ್ಲಾ ವಿಧದ ಗ್ರಾಹಕರನ್ನು ದೂರ ಮಾಡಲು ಮತ್ತು ತೊಂದರೆಗಳನ್ನು ಅನುಭವಿಸಿ ನಷ್ಟಕ್ಕೆ 
ಒಳಗಾದವರಿಗೆ ಸೂಕ್ತ ಪರಿಹಾರ ದೊರಕಿಸಿ ಕೊಡುವಲ್ಲಿ ಸಹಾಯಕವಾಗುವಂತೆ ಕೇಂದ್ರ ಸರ್ಕಾರವು 1986ರಲ್ಲಿ ಗ್ರಾಹಕರ ಹಿತರಕ್ಷಣಾ 
ಕಾನೂನನ್ನು ರೂಪಿಸಿತು. ಅಗರ ಅನ್ವಯ 1991ರಲ್ಲಿ ಜಿಲ್ಲೆಗೆ ಒಂದರಂತೆ ಗ್ರಾಹಕರ ಕುಂದುಕೊರತೆ. ಪರಿಹಾರ ವೇದಿಕೆಗಳು 
ರಾಜ್ಯಾದಾದ್ಯಂತ ರಚಿತವಾದವು. ಪ್ರಾರಂಭದಲ್ಲಿ (1989)ಕಂದಾಯ ವಿಭಾಗಕ್ಕೆ ಒಂದರಂತೆ ವೇದಿಕೆಗಳು ಕಾರ್ಯ ನಿರ್ವಹಿಸುತ್ತಿದ್ದವು. 


ಬ್ಯಾಂಕಿಂಗ್‌, ಹಣಕಾಸು ವ್ಯವಹಾರ ಮತ್ತು ವಾಣಿಜ್ಯ 409 


ಸದರಿ ಕಾನೂನಿನ ಅನ್ವಯ ಧಾರವಾಡ ಜಿಲ್ಲೆಗೆ ಸೀಮಿತವಾದಂತೆ ಗ್ರಾಹಕರ ವೇದಿಕೆಯು' 16.12.1991ರಲ್ಲಿ 
ಸ್ಥಾಪನೆಯಾಯಿತು. ವೇದಿಕೆಯು ರಚನೆಯಾದ ದಿನಾರಿಕದಿಂದ 1993 ಜೂನ್‌ 30ರವರೆಗೆ ದಾಖಲಾದ ವಿವಿಧ ಬಗೆಯ ದೂರುಗಳ 
ಸಂಖ್ಯೆ 699 ಆಗಿದ್ದರೆ ಅವುಗಳಲ್ಲಿ ನಿರ್ಣಯಿಸಲ್ಪಟ್ಟ ದೂರುಗಳ ಸಂಖ್ಯೆ 537. ಆ ಪೈಕಿ 198 ದೂರುಗಳು ಗ್ರಾಹಕರ ಪರವಾಗಿ 
ನಿರ್ಣಯಿಸಲ್ಪಟ್ಟರೆ, 85 ವಿರೋಧವಾಗಿ ತೀರ್ಮಾನಗೊಂಡವು; ಸರ್ಕಾರ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳ ವಿರುದ್ಧವಾಗಿ 
ನಿರ್ಣಯಿಸಲ್ಪಟ್ಟ ದೂರುಗಳ ಸಂಖ್ಯೆ 29 ಎಂದು ವರದಿಯಾಗಿದೆ. ಗ್ರಾಹಕರ ವೇದಿಕೆಯನ್ನು ಅರಸಿಬಂದ ವಿವಿಧ ಬಗೆಯ 11 
ಪ್ರಕಾರದ ದೂರುಗಳಲ್ಲಿ ಬಹುಪಾಲು ಸಾರ್ವಜನಿಕ ಸೇವಾ ಸಂಸ್ಥೆಗಳಾದ ಅಂಚೆ, ತಂತಿ, ಟೆಲಿಫೋನ್‌ ಇಲಾಖೆ, ರಾಜ್ಯ ವಿದ್ಯುತ್‌ 
ಮಂಡಳಿ, ಖಾಸಗಿ ಹಣಕಾಸು ಸಂಸ್ಥೆಗಳು ಮುಂತಾದವುಗಳ ಅಸಮರ್ಪಕ ಸೇವೆ, ಮಾರಾಟದ ನಂತರ ಅಸಮರ್ಪಕ ಸೇವೆಗಳು, 
ರೈಲ್ವೆ, ವಾಯುಯಾನ ಇಲಾಖೆ, ಅಡಿಗೆ ಅನಿಲ ಸರಬರಾಜು ಮಾಡುವ ಸಂಸ್ಥೆಗಳ ಸೇವಾ ನ್ಯೂನತೆ, ಮುದ್ರಿತ ದರಗಳಿಗಿಂತ ಹೆಚ್ಚು 
ಹಣ ವಸೂಲಿ ಮಾಡಿದ್ದು ಇವೇ ಮುಂತಾದ ಹತ್ತು ಹಲವಾರು ವಷಯಗೆಳನ್ನು ಒಳಗೊಂಡಿದ್ದವು. ಗ್ರಾಹಕರ ವೇದಿಕೆಯು ಏಪ್ರಿಲ್‌ 
1992 ರಿಂದ ಜೂನ್‌" 1993ರ ಅವಧಿಯಲ್ಲಿ. ಗ್ರಾಹಕರಿಗೆ ಒದಗಿಸಿಕೊಟ್ಟ ಪರಿಹಾರದ ಮೊತ್ತ ರೂ. 12.58 ಲಕ್ಷ ಎಂದು 


ನಾಗರಿಕ ವೇದಿಕೆಗಳು 


ಜನಸಾಮಾನ್ಯರಲ್ಲಿ ವಿಶೇಷವಾಗಿ ಗ್ರಾಹಕ ಸಮುದಾಯದಲ್ಲಿ ಜನ ಜಾಗೃತಿಯನ್ನು ಮೂಡಿಸುವಲ್ಲಿ ಮತ್ತು ವರ್ತಕ 
ಸಮುದಾಯದಲ್ಲಿ ಅವರ ಹೊಣೆಗಾರಿಕೆಯ ಅರಿವು ಮೂಡಿಸುವಲ್ಲಿ ನಾಗರಿಕ ವೇದಿಕೆಗಳು ಬಹು ಪ್ರಮುಖ ಪಾತ್ರ ವಹಿಸಬಲ್ಲವು. 
ಮೇಲೆ ವಿವರಿಸಿದ ಕಾನೂನುಬದ್ಧ ನ್ಯಾಯಲಯವಲ್ಲದೇ, ಗ್ರಾಹಕರಿಗೆ ಅವರ ಹಕ್ಕು ಕರ್ತವ್ಯಗಳ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಿ 
ಜಾಗೃತ ಗ್ರಾಹಕರ ಸಂಸ್ಕೃತಿಯನ್ನು ರೂಪಿಸಲು ಸಹಾಯಕವಾಗುವಂತೆ ಜಿಲ್ಲೆಯಾದ್ಯಂತ ಹಲವಾರು ಸ್ವಯಂಪ್ರೇರಿತ ಸಂಸ್ಥೆಗಳು ಕಾರ್ಯ 
ನಿರ್ವಹಿಸುತ್ತಿರುವವು. ಅವುಗಳೆಂದರೆ : ಸಿಟಿಜನ್ಸ್‌ ಫೋರಮ್‌ (ಹುಬ್ಬಳಿ), ನಾಗರಿಕ ವೇದಿಕೆ (ಧಾರವಾಡ), ಸಿಟಿಜನ್ಸ್‌ ಫೋರಮ್‌ 
(ಯೊಸಯಲ್ಲಾಪುರ, ಧಾರವಾಡ), ನಾಗರಿಕ ಹಿತ ರಕ್ಷಣಾ ಸಂಘ (ಹಾವೇರಿ), ನಾಗರಿಕ ಹಿತ ರಕ್ಷಣಾ ಸಂಘ, ರಾಣೆಬೆನ್ನೂರು ಮತ್ತು 
ಕನ್‌ಸ್ಕುಮರ್ಸ್‌ ಫೋರಮ್‌ (ಗಜೇಂದ್ರಗಡ). 


ನಾಗರಿಕ ವೇದಿಕೆ ಹುಬ್ಬಳ್ಳಿ : ಸಿಟಿಜನ್ಸ್‌ ಫೋರಮ್‌ (ನಾಗರಿಕ ವೇದಿಕೆ) ಎಂಬ ಹೆಸರಿನಿಂದ 1979ರಲ್ಲಿ ನೊಂದಾಯಿಸಲ್ಪಟ್ಟ 
ಈ ಸಂಸ್ಥೆಯು ಹುಬ್ಬಳ್ಳಿಯಿಂದ ಕಾರ್ಯನಿರ್ವಹಿಸುತ್ತಿರುವುದು. ದಿ. ಜಯಪ್ರಕಾಶ ನಾರಾಯಣ ಅವರ ವಿಚಾರಧಾರೆಯಿಂದ 
ಪ್ರೇರಿತವಾದ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಸಾಮಾಜಿಕ, ನೈತಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಮುಂತಾದ ಕ್ಷೇತ್ರಗಳಲ್ಲಿ ಜನರ 
ಕರ್ತವ್ಯ ಮತ್ತು ಹಕ್ಕುಗಳ ಬಗ್ಗೆ ಸಂಪೂರ್ಣ ಜಾಗೃತಿ ಉಂಟುಮಾಡುವುದು. ಈ ಭಾಗದಲ್ಲಿ ನಾಗರಿಕರ ಹಿತ ರಕ್ಷಣೆಯನ್ನು 
ಕಾಪಾಡುವಲ್ಲಿ ಅದರ ಅಧಿಕಾರ ಕರ್ತವ್ಯ ಮತ್ತು ಹೊಣೆಗಾರಿಕೆಯ ಅರಿವು ಮೂಡಿಸುವಲ್ಲಿ ಈ ಸಂಸ್ಥೆಯು ಪರಿಣಾಮಕಾರಿಯಾದ 
ಸೇವೆಯನ್ನು ಸಲ್ಲಿಸುತ್ತಿದೆ. ಸಂಸ್ಥೆಯು ಗ್ರಾಹಕರ ಹಿತ ರಕ್ಷಣೆಯನ್ನು ಕಾಪಾಡುವಲ್ಲಿ ಇದುವರೆಗೆ ಮಾಡಿದ ವಿಧಾಯಕ ಕಾರ್ಯಕ್ರಮಗಳ 
ಅತ್ಯುತ್ತಮ ಸೇವೆಯನ್ನು ಮೆಚ್ಚಿ ಭಾರತ ಸರ್ಕಾರವು 1991ರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಮತ್ತು 1993ರಲ್ಲಿ ರೂ. 20,000 ಗಳ 
ನಗದು ಬಹುಮಾನವನ್ನು ಈ ಸಂಸ್ಥೆಗೆ ನೀಡಿದೆ ಎಂದು ತಿಳಿದುಬರುವುದು. 1993ರಲ್ಲಿ (ಏಪ್ರಿಲ್‌) ಈ ಸಂಸ್ಥೆಯ ವತಿಯಿಂದ 
ರಾಜ್ಯಮಟ್ಟದ ಗ್ರಾಹಕರ ಸಮ್ಮೇಳನ ನಡೆಸಲ್ಪಟ್ಟಿತು. ಸಂಸ್ಥೆಯ ಸದಸ್ಯರ ಸಂಖ್ಯೆ 300 ಇದ್ದು "ಜಾಗೃತ ನಾಗರಿಕ' ಎಂಬ ಮಾಸಿಕವನ್ನು 
1982ರಿಂದ ಪ್ರಕಟಿಸುತ್ತಿದೆ. ವೇದಿಕೆಯ ವತಿಯಿಂದ ಗ್ರಾಹಕರ ಪರವಾಗಿ ನಗರಸಭೆ, ಸರ್ಕಾರಿ ಕಛೇರಿ, ಕೆ.ಇ.ಬಿ. ರಸ್ತೆ ಸರಾ 
ಮುಂತಾದ ಹತ್ತು ಹಲವಾರು ಸಂಸ್ಥೆಗಳಿಂದ ನ್ಯಾಯ ದೊರಕಿಸಿಕೊಡಲು ಸಾಧ್ಯವಾಗಿದೆ. ಇದೇ ಸಂಸ್ಥೆಯ ವತಿಯಿಂದ “ಬಳಕೆದಾರರ 
ರಕ್ಷಣೆ ಮತ್ತು ಸಂಶೋಧನೆ' ಎಂಬ ಪ್ರತಿಷ್ಠಾನವನ್ನು 1986ರಲ್ಲಿ ಸ್ಥಾಪಿಸಲಾಗಿದೆ. ಪ್ರತಿಷ್ಠಾನವು "ಗ್ರಾಹಕ ಗ್ರಂಥಾಲಯ' ಎಂಬ 
ವಿಶೇಷ ಗ್ರಂಥಾಲಯವನ್ನು ಹೊಂದಿರುವುದು ಈ ಬಗೆಯ ಗ್ರಂಥಾಲಯ ರಾಜ್ಯದಲ್ಲಿಯೇ ಮೊದಲನೆಯದು ಎಂದು ಹೇಳಲಾಗುವುದು. 
ಪ್ರತಿಷ್ಠಾನದ ವತಿಯಿಂದ ಗ್ರಾಹಕರ ಅನುಕೂಲಕ್ಕಾಗಿ ಅನೇಕ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತಿದೆ. 


ಅಧ್ಯಾಯ - 7 


ಸಾರಿಗೆ ಮತ್ತು ಸಂಪರ್ಕ 


ಲ್ಲೆಯಲ್ಲಿ ಸಾರಿಗೆ ವ್ಯವಸ್ಥೆಯು 1844 ಕ್ಕಿಂತ ಪೂರ್ವದಲ್ಲಿ ತುಂಬಾ ಮಿತವಾಗಿದ್ದು ಎತ್ತಿನ ಗಾಡಿಗಳ ಸಂಚಾರಕ್ಕೆ ಸರ್ವಯತು 

ರಸ್ತೆಗಳು ಯಾವುದು ಇರಲಿಲ್ಲ. ಬ್ರಿಟಿಷರ ಆಗಮನಕ್ಕೂ ಪೂರ್ವದಲ್ಲಿ ಜಿಲ್ಲೆಗೂ ಗೋವೆಗೂ ಸಂಪರ್ಕ ಕಲ್ಪಿಸುವ ದೊಡ್ಡಮಾರ್ಗ 
ಒಂದನ್ನು ಶಾಸನಗಳು ಹೇಳುತ್ತವೆ. ಆದಿಲ್‌ಷಾರ ಕಾಲದಲ್ಲಿ ಕಾಳೀನದಿಯ ತೀರದ ಕದ್ರಾವರೆಗೆ ಸರಕನ್ನು ನದೀ ಮಾರ್ಗವಾಗಿ ತಂದು 
ಅಲ್ಲಿಂದ ಎತ್ತುಗಳ ಮೂಲಕ ಹುಬ್ಬಳ್ಳಿಗೆ ಸಾರಿಗೆ ಭೂ ಮಾರ್ಗದಿಂದ ಆಗುತ್ತಿತ್ತು. ಭಟ್ಕಳದಿಂದ "ದರ್ಚಾ' ಮೂಲಕ ತಾನು ಹಂಪೆಗೆ 
ಹೋಗಿದ್ದಾಗಿ ಒಬ್ಬ ಪೊರ್ತುಗೀಸ್‌ ಪ್ರವಾಸಿ ವಿಜಯನಗರದ ಕಾಲದ ರಸ್ತೆಯ ನಿರ್ದೇಶನ ಮಾಡಿದ್ದು ಇಲ್ಲಿ ದರ್ಚಾ ಎಂಬುದು 
ಧಾರವಾಡ ಎಂದು ಊಹಿಸಲಾಗಿದೆ. ರಟ್ಟಿಹಳ್ಳಿ-ಕುಮಟಾಗಳ ನಡುವೆ ಒಂದು ರಸ್ತೆ ಪೇಶ್ವೆಯರ ಕಾಲದಲ್ಲಿ ಇತ್ತು. ಹುಬ್ಬಳ್ಳಿ-ಕುಮಟಾ 
ರಸ್ತೆ ಸಿರಸಿ ಮೂಲಕ ಇದ್ದು 110 ಮೈಲಿಯದಾಗಿ ಪೇಶ್ವೆಯರ ಕಾಲದಿಂದ ರೂಢಿಯಲ್ಲಿ ಇತ್ತು. ಕಲಘಟಗಿ-ಯಲ್ಲಾಪುರ-ಅರೆಬ್ಬಲ್‌ 
ಘಟ್ಟ-ಅಂಕೋಲಾ ರಸ್ತೆ 80 ಮೈಲಿಗಳದಿತ್ತು. ಕಲಘಟಗಿ-ಯಲ್ಲಾಪುರ-ಅರೆಬೈಲ್‌-ಸದಾಶಿವಗಡ ಘಾಟಿ ರಸ್ತೆ 78 ಮೈಲಿ. ಕಾಡುಗಳ 
ನಡುವೆ ವ್ಯಾಪಾರಿಗಳು ಈ ರಸ್ತೆಗಳಲ್ಲಿ ಸಾಗುತ್ತಿದ್ದರು. ಆದರೆ ಹಿತಕರ ಹವೆಯ ಕಾಲದಲ್ಲಿ ಮಾತ್ರ ಕೆಲವು ಗಡಸು ರಸ್ತೆಗಳಲ್ಲಿ 
ಗಾಡಿಗಳ ಪ್ರಯಾಣ ಸಾಗುತ್ತಿತ್ತು. ಉತ್ತಮ ಹವೆಯ ಕಾಲದಲ್ಲಿ ಕಾಲು ಹಾದಿಗಳ ಮೂಲಕವು ಸಾಮಾನು ಸರಂಜಾಮುಗಳನ್ನು 
ಸಾಗಿಸಲಾಗುತ್ತಿತ್ತು ಮಳೆಗಾಲದಲ್ಲಿ ಸಂಚಾರ ಸಾಧ್ಯವಾಗುತ್ತಿರಲಿಲ್ಲ. 1850 ರಲ್ಲಿ ಧಾರವಾಡ ಮತ್ತು ಬೆಳಗಾವಿ ನಡುವಣ ರಸ್ತೆ 
(ಉತ್ತರಕ್ಳ ಮಳೆಗಾಲದಲ್ಲಿ ಸಂಚಾರಕ್ಕೆ ಯೋಗ್ಯವಾಗಿರಲಿಲ್ಲ. ಬೇರೆ ರಸ್ತೆಗಳಲ್ಲಿಯು ಸಹ ಸೇತುವೆಗಳ ನಿರ್ಮಾಣವಾಗಿರಲಿಲ್ಲ. 1856 
ರ ಸುಮಾರಿನಲ್ಲಿ ಸೇತುವೆಗಳ ಸಹಿತವಾಗಿ ನಿರ್ಮಿಸಿದ ರಸೆಗಳಲ್ಲಿ ಪುಣೆ-ಹರಿಹರ ಮಾರ್ಗ, ಬೆಳಗಾವಿ-ಹುಬ್ಬಳ್ಳಿ ರಸ್ತೆ ಹಾಗೂ 110 
ಮೈಲಿ ಉದ್ದದ ಬಂದರಿಗೆ ಸಂಪರ್ಕ ನೀಡುವ ಧಾರವಾಡ-ಮುಂಡಗೋಡ-ಸಿರಸಿ-ಕುಮಟಾಗಳ ನಡುವಣ ರಸ್ತೆಗಳು ಮುಖ್ಯವಾದವು. 
ಪುಣೆ-ಬೆಂಗಳೂರು ರಸ್ತೆಯಲ್ಲಿ ವರದಾ ನದಿಯ ಅಡಚಣೆಯನ್ನು ನಿವಾರಿಸಲು 1866ರಲ್ಲಿ ಒಂದು ಸೇತುವೆಯನ್ನು ನಿರ್ಮಿಸಲಾಯಿತು. 
ಇದು ಧಾರವಾಡದಿಂದ ಸುಮಾರು 80 ಕಿ.ಮೀ. ದಕ್ಷಿಣಕ್ಕೆ ಇದ್ದಿತು. 1864 ರ ನಂತರ ಲೋಕಲ್‌ ಫಂಡ್‌ ವ್ಯವಸ್ಥೆಯ ಮೂಲಕ 
ಕಮೀಷನರ್‌ ಹಾಗೂ ಕಲೆಕ್ಟರ್‌ಗಳಿಗೆ ಹೆಚ್ಚಿನ ಹಣಕಾಸು ಸಂಪನೂಲ ಒದಗಿ ಹೊಸ ರಸ್ತೆಗಳ ನಿರ್ಮಾಣ ಹಾಗೂ ರಸ್ತೆಗಳ ಅಭಿವೃದ್ಧಿ 
ವೇಗವಾಗಿ ನಡೆಯಿತು. ಬಂದರುಗಳಾದ ಕಾರವಾರ, ಕುಮಟಾ ಮತ್ತು ಗೋವಾಗಳಿಗೆ 1884 ರ ಸಮಯದಲ್ಲಿ ಧಾರವಾಡದಿಂದ 
ಒಳ್ಳೆಯ ಮಾರ್ಗಗಳಿದ್ದವು. ಹಾಗೂ ಗೋವಾದ ಮಾರ್ಗದಲ್ಲಿ ಸಂಚಾರ ಮತ್ತು ಸಾಗಾಣಿಕೆ ಅಲ್ಪ ಪ್ರಮಾಣದಲ್ಲಿತ್ತು. 


1883 ರಲ್ಲಿ ಧಾರವಾಡವು 10 ಮುಖ್ಯವಾದ ಸಂಚಾರ ಮಾರ್ಗಗಳನ್ನು ಹೊಂದಿತ್ತು. ಅವುಗಳೆಂದರೆ 1. ಪುಣೆ-ಹರಿಹರ, 2. 
ಕಾರವಾರ-ಬಳ್ಳಾರಿ, 3. ಧಾರವಾಡ-ಕುಮಟಾ, 4, ಮುಂಡಗೋಡ-ಬಂಕಾಪುರ, 5. ಪಾಳಾ (ಉ.ಕ) ದಿಂದ ಬಾದಾಮಿ, 6. 


ಸಾರಿಗೆ ಮತ್ತು ಸಂಪರ್ಕ 471 


ಹಾವನೂರು-ಸಮಸಗಿ, 7. ಹರಿಹೆರ-ಸಮಸಗಿ, 8.ಹುಬ್ಬಳ್ಳಿ-ಸೋಲ್ಲಾಪುರ, 9.ತಡಸ-ಗೋಂದಿ ಹಾಗೂ 10.ಮಾಸೂರು-ಮುಂಡರಗಿ. 
ಇವುಗಳಲ್ಲಿ ಕೆಲವು ಹಿತಕರ ಹವೆಯಲ್ಲಿ ಮಾತ್ರ ಗಾಡಿಗಳ ಸಂಃ ಚಾರಕ್ಕೆ ಅನುಕೂಲವಾಗಿದ್ದವು. ಧಾರವಾಡ-ಕುಮಟಾ ರಸ್ತೆಯಲ್ಲಿ ಎತ್ತಿನ 
ಗಾಡಿಗಳ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತಿತ್ತು ಹಾಗೂ ಮುಂಬೈಗೆ ಇದರ ಮೂಲಕ ಹತ್ತಿಯ ರವಾನೆಯಾಗುತ್ತಿತ್ತು. 
(ಇದರಿಂದ ಧಾರವಾಡ ಹತ್ತಿಗೆ "ಕುಮ್ಪಹತ್ತಿ' ಎಂಬ ಹೆಸರು ಬಂದಿತ್ತು). ಅಲ್ಲದೆ ಗೋವಾ ಮಾರ್ಗದ ಮೂಲಕ ಅಗ್ಗದ ಉಪ್ಪು 
ಮತ್ತು ಉಪ್ಪಿನ ಮೀನನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಕಲಘಟಗಿ ಮೂಲಕವೂ ಜಿಲ್ಲೆಯ ದಕ್ಷಿಣ ಭಾಗದೆಡೆ ಈ ವ್ಯಾಪಾರ 
ಪೇಶ್ವೆಯರ ಕಾಲದಿಂದ ಇತ್ತು. ಜಿಲ್ಲೆಯಲ್ಲಿ ಬೆಟ್ಟಗಳ ಮೂಲಕ ಹೋಗುವ ಹಾದಿಗಳಿದ್ದವು. ಅವುಗಳನ್ನು ಹೇರಿನ ಪ್ರಾಣಿಗಳನ್ನು 
ಬಳಸಿ ದಾಟಬೇಕಾಗಿತ್ತು. ಅವುಗಳಲ್ಲಿ ಕಪ್ಪತಗುಡ್ಡ ಶ್ರೇಣಿಯಲ್ಲಿನ ಸೊರಟೂರು-ಡೋಣಿ ಮತ್ತು ವೀರಾಪುರ ಹಾದಿಗಳು 
ಮುಖ್ಯವಾಗಿದ್ದವು. ಮಿಶ್ರಿಕೋಟೆಯಿಂದ ಗೋವೆ, ಸದಾಶಿವಗಡ (ಕಾಳೀನದಿ ಮೂಲಕ), ಅಂಕೋಲಾ ಮತ್ತು ಕುಮಟಾ ಬಂದರುಗಳಿಗೆ 
ಸರಕು ಸಾಗಣೆ ಆಗುತ್ತಿತ್ತು. ಕಲಘಟಗಿ, ಸಾಂಬ್ರಾಣಿ (ಉ.ಕ) ಮತ್ತು ಡಿಗ್ಗಿ ಘಾಟಿಯಿಂದ ಗೋವೆಗೆ ಹೋಗುವ ಸು. 168 ಕಿ.ಮೀ. 
ಉದ್ದದ ರಸ್ತೆ 18 ನೇಯ ಶತಮಾನದಲ್ಲಿ ಬಳಕೆಯಲ್ಲಿ ಇತ್ತು. ಕಲಘಟಗಿಯಿಂದ ಯಲ್ಲಾಪುರ-ಬರಬಳ್ಳಿ ಘಾಟಿ-ಸದಾಶಿವಗಡ ರಸ್ತೆ 
ಸು. 64 ಕಿ.ಮೀ.ಯ ಕಾಲುದಾರಿ. 


ಅನೇಕ ಹೊಸ ರಸ್ತೆಗಳನ್ನು ಹಾಗೂ ಸೇತುವೆಗಳನ್ನು 1875 ರಿಂದಲೂ ನಿರ್ಮಿಸುವ ಪ್ರಯತ್ನಗಳು ಪ್ರಾರಂಭವಾಯಿತು. 
ಅವುಗಳ ವಿವರಗಳು ಕೆಳಕಂಡಂತಿವೆ: 1. ಹುಬ್ಬಳ್ಳಿಯಿಂದ ಸೋಲ್ಸಾಪುರದ ರಸ್ತೆಯನ್ನು ನಿರ್ಮಿಸಲು 2,30,705 ರೂಪಾಯಿಗಳ 
ವೆಚ್ಚವಾಯಿತು. ಹಾಗೂ ಕೆಲಸ ಪೂರ್ಣಗೊಂಡದ್ದು 1878-79 ರಲ್ಲಿ ಕೊಂಚ ಕಾಲದನಂತರ ಸುಮಾರು 180 ಕಿ.ಮೀ. ಉದ್ದದ 
ಈ ರಸ್ತೆಯು ಹಾದಿಯಲ್ಲಿನ ವ್ಯಾಪಾರ ಸ್ಥಳಗಳು ಹಾಗೂ ಸೊಲ್ಲಾಪುರ ರೈಲ್ವೆ ಸ್ಟೇಷನ್‌ ನಡುವಣ ಇದ್ದ ಮುಖ್ಯ ಸಂಪರ್ಕ 
ಕೊಂಡಿಯಾಗಿತ್ತು. 1876-78ರ ಭೀಕರ ಕ್ಷಾಮದ ಕಾಲದಲ್ಲಿ ಅನೇಕ ರಸ್ತೆಗಳ ಕೆಲಸ ಆರಂಭಿಸಿದರು. 2.ಸುಮಾರು 1,27,971-00 
ರೂಪಾಯಿಗಳ ವೆಚ್ಚದಲ್ಲಿ ಗದಗಿನಿಂದ ಹೆಸ್ರೂರಿಗೆ ರಸ್ತೆಯನ್ನು ನಿರ್ಮಿಸಲಾಯಿತು. ಇದರ ನಿರ್ಮಾಣ 1879-80 ರಲ್ಲಿ 
ಪೂರ್ಣವಾಯಿತು. 3. 1881-82 ರಲ್ಲಿ ಅಣ್ಣಿಗೇರಿ, ನವಲಗುಂದ ರಸ್ತೆಯು ನಿರ್ಮಿಸಲ್ಪಟ್ಟಿತು. ಇದಕ್ಕೆ ತಗಲಿದ ವೆಚ್ಚ 97.369-00 
ರೂಪಾಯಿಗಳು. 4. ಉತ್ತರ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಹಾವನೂರು-ಎಕ್ಕಂಬಿ ರಸ್ತೆಯ ನಿರ್ಮಾಣಕ್ಕೆ ತಗಲಿದ ವೆಚ್ಚ 
1,19,868-00 ರೂಪಾಯಿಗಳು. ಹಾಗೂ ಈ ಕೆಲಸ ಮುಗಿದ ವರ್ಷ 1883-84. 4. ಕರ್ಜಗಿ ರೈಲ್ವೆ ನಿಲ್ದಾಣದಿಂದ, 
ಪುಣೆ-ಬೆಂಗಳೂರು ರಸ್ತೆಗೆ ಸಂಪರ್ಕ ಕಲ್ಪಿಸಲು 1903-4 ರಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಯಿತು. ಹಾಗೂ ಇದರ 
ವೆಚ್ಚ 26,714-00ರೂಪಾಯಿಗಳು. ಜಿಲ್ಲೆಯಲ್ಲಿ 1910-11ರಲ್ಲಿ ಸುಮಾರು 435 ಕಿ.ಮೀ. ಜಲ್ಲಿ ರಸ್ತೆಗಳಾಗಿದ್ದು ಮತ್ತು ಅನುಕೂಲ 
ಯತುವಿನಲ್ಲಿ ಪ್ರಯಾಣ ಮಾಡಬಹುದಾದ ಸು.864ಕಿ.ಮೀ. ಉದ್ದದ ಇತರೇ ರಸ್ತೆಗಳಿದ್ದವು. ರಸ್ತೆ ಸಂಚಾರವನ್ನು ಸುಗಮಗೊಳಿಸುವ 
ಉದ್ದೇಶದಿಂದ 1917-18 ರಲ್ಲಿ ವರದಾ ನದಿಗೆ ಸಂಗೂರಿನ ಬಳಿ ಒಂದು ಒಡ್ಡು ದಾರಿಯನ್ನು (ಕಾಸ್‌ವೇ) ಕಟ್ಟಲಾಯಿತು. ಇದಕ್ಕೆ 
ತಗುಲಿದ ಖರ್ಚು 37,874-00 ರೂಪಾಯಿಗಳು. ಧಾರವಾಡದಿಂದ ಸು. 82 ಕಿ.ಮೀ. ದೂರದಲ್ಲಿರುವ ಮತ್ತೊಂದು ಸೇತುವೆ 
(ನಂ. 204 )ಯನ್ನು ಪುನರ್‌ ನಿರ್ಮಿಸಿದ್ದು ಸಹ 1917-18 ರಲ್ಲಿ ಇದರ ಖರ್ಚು 5,282-00 ರೂಪಾಯಿಗಳು. 


ಸದರ್ನ್‌ ಮರಾಠಾ ರೈಲ್ವೆ ಕಂಪನಿಯವರು 1882 ರಲ್ಲಿ ರೈಲ್ವೆ ಮಾರ್ಗದ ನಿರ್ಮಾಣವನ್ನು ಆರಂಭಿಸಿ 1887ರ ವ 
ಜಿಲ್ಲೆಯ ಮೀಟರ ಗೇಜ್‌ ಮಾರ್ಗಗಳನ್ನು ನಿರ್ಮಿಸಿದ್ದು ಜಿಲ್ಲೆಯಲ್ಲಿ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಯಲ್ಲಿ ಇದೊಂದು ಮಹತ್ವ 

ಹೆಜ್ಜೆ ಎತ್ತುಗಳ ಮೇಲೆ ಸರಕು ಹೇರಿ ಎಲ್ಲೆಡೆ (ಜಿಲ್ಲೆಯಲ್ಲಿ ಸಾಗಿಸುತ್ತಿದ್ದ ಬಂಜಾರರು (ಲಮಾಣಿಗಳು) ರ ರಸ್ತೆ ಸೌಕರ್ಯಗಳು ಹೆಚ್ಚಿದ 
ಮೇಲೆ ಕಾಣದಾದರು. ಆದರೂ ಅವರು ಕರಾವಳಿಯಿಂದ ಉಪ್ಪು ಹೇರಿ ತರುತ್ತಿದ್ದುದು ಕೆಲಕಾಲ ಮುಂದುವರಿಯಿತು. ಇದರಿಂದ 
ಅವರಿಗೆ ಲಮಾಣಿ (ಲವಣದಿಂದ) ಎಂಬ ಹೆಸರು ಬಂತು. ಹುಬ್ಬಳ್ಳಿ ಮತ್ತು ಧಾರವಾಡದ ಅಂಚೆ ಕಛೇರಿಗಳು ಜಿಲ್ಲೆಯ ಅತೀ 
ಹಳೇಯ ಅಂಚೆ ಕಛೇರಿಗಳಾಗಿದ್ದು ಧಾರವಾಡದ ಅಂಚೆ ಕಛೇರಿ 1820 ರ ಸುಮಾರಿನಲ್ಲಿ ಆರಂಭವಾಯಿತೆಂದು ತಿಳಿಯಲಾಗಿದೆ. 
1803 ರಲ್ಲಿ ಮದ್ರಾಸ್‌ ಮತ್ತು ಮುಂಬೈ ನಡುವೆ ಹೊಸ ಅಂಚೆ ಹಾದಿಯನ್ನು ಆರಂಭಿಸಲಾಯಿತು ಹಾಗೂ ಇದರ ಟಪ್ಪಾಲು 
ಚೀಲಗಳು ಧಾರವಾಡದಲ್ಲಿ ವಿನಿಮಯವಾಗುತ್ತಿದವು. ಗದಗ, ಹುಬ್ಬಳ್ಳಿ ಮತ್ತು ಧಾರವಾಡಗಳಲ್ಲಿ 1884 ರಲ್ಲಿ ತಂತೀ ಕಛೇರಿಗಳು 


ಕೆಲಸ ಮಾಡುತ್ತಿದ್ದವು. 


472 ಧಾರವಾಡ ಜಿಲ್ಲೆ 


ರಸ್ತೆಗಳು 


ಉತ್ತಮ ರಸ್ತೆಗಳನ್ನು ನಿರ್ಮಿಸುವ ಎಚಾರದಲ್ಲಿ ಇಲ್ಲವೇ ರಸ್ತೆಗಳನ್ನು ವರ್ಗೀಕರಣ ಮಾಡುವುದರಲ್ಲೇ ಆಗಲಿ, 1926 ರವರೆಗೆ 
ಸರ್ಕಾರದಲ್ಲಿ ಯಾವುದೇ ನಿರ್ದಿಷ್ಟ ಧೋರಣೆ ಇರಲಿಲ್ಲ. ಇದೇ ವರ್ಷ ಮುಂಬೈ ಸರ್ಕಾರವು ರಸ್ತೆ ಬೋರ್ಡನ್ನು ರಚಿಸಿತು. ನಂತರ 
ಇದು ಬೋರ್ಡ್‌ ಆಫ್‌ ಕಮ್ಯುನಿಕೇಷನ್ಸ್‌ ಎಂದು ಹೆಸರು ಪಡೆಯಿತು. ಮೊದಲ ಬಾರಿಗೆ ಪ್ರಾಂತದ ರಸ್ತೆಗಳನ್ನು ಮುಖ್ಯ ರಸ್ತೆಗಳು 
(ಟ್ರಂಕ್‌ ರಸ್ತೆಗಳು) ಹಾಗೂ ಪೂರಕ ರಸ್ತೆಗಳು (ಫೀಡರ್‌ ರಸ್ತೆಗಳು) ಎಂಬುದಾಗಿ ವಿಭಾಗ ಮಾಡಲಾಯಿತು. 1930 ರಲ್ಲಿ ಈ 
ರಸ್ತೆಗಳನ್ನು ಮೂರು ದರ್ಜೆಗಳನ್ನಾಗಿ ವಿಂಗಡಿಸಲಾಯಿತು. ಒಂದನೇ ದರ್ಜೆಯ (1) ಯ ರಸ್ತೆಗಳು ' ಪ್ರಾಂತೀಯ ರಸ್ತೆಗಳೆಂದು 
ಪರಿಗಣಿಸಲ್ಪಟ್ಟು ಸರ್ಕಾರದ ಆಡಳಿತಕ್ಕೊಳಪಟ್ಟಿತ್ತು. ಇಂತಹ ರಸ್ತೆಗಳು ಒಂದಕ್ಕಿಂತ ಹೆಚ್ಚಿನ ರಾಜ್ಯ ಅಥವಾ ಪ್ರಾಂತದ ಮೂಲಕ 
ಹಾದು ಹೋಗುತ್ತಿದ್ದು: ಬಹು ಮುಖ್ಯ ಮಾರ್ಗಗಳಾಗಿದ್ದವು. 11ನೇ ದರ್ಜೆಯ ರಸ್ತೆಗಳು ಒಂದಕ್ಕಿಂತ ಹೆಚ್ಚಿನ ಜಿಲ್ಲೆಗಳಲ್ಲಿ ಹಾದು 
ಹೋಗುತ್ತಿದ್ದು ಇವುಗಳನ್ನು 11-ಎ ಮತ್ತು 11-ಬಿ ಎಂದು ವಿಂಗಡಿಸಲಾಗಿತ್ತು. ಮೇಲ್ಕಂಡ ದರ್ಜೆಗೆ ಸೇರದ ಇತರೇ ರಸ್ತೆಗಳನ್ನು Il 
ದರ್ಜೆಯ ರಸ್ತೆಗಳೆಂದು ಪರಿಗಣಿಸಲಾಗಿತ್ತು. ಇದರಲ್ಲಿ 1 ನೇ ದರ್ಜೆ ಹಾಗೂ 11-ಎ ವರ್ಗಗಳ ರಸ್ತೆಗಳನ್ನು ಸರ್ಕಾರ ತನ್ನ 
ಆಡಳಿತದಲ್ಲಿಟ್ಟುಕೊಂಡಿದ್ದು 11-ಬಿ ಮತ್ತು 111 ನೇಯ ವರ್ಗಗಳ ರಸ್ತೆಗಳನ್ನು ಜಿಲ್ಲಾ ಲೋಕಲ್‌ ಬೋರ್ಡ್‌ಗಳ ವಶಕ್ಕೆ ಕೊಟ್ಟಿತ್ತು. 
ಮುಂಬೈ ಪ್ರಾಂತದಲ್ಲಿ ರಸ್ತೆಗಳನ್ನು ವಿಂಗಡಣೆ ಮಾಡಿದ ವಿಧಾನವನ್ನು ಕೇಂದ್ರ ಸರ್ಕಾರವು 1930 ರಲ್ಲಿ ಅನುಮೋದಿಸಿತು. ಅಲ್ಲದೆ 
ರಸ್ತೆಗಳ ಜಾಲದಲ್ಲಿ ಧಾರವಾಡವನ್ನು ದಕ್ಷಿಣ ವೃತ್ತಕ್ಕೆ ಸೇರಿಸಲಾಗಿತ್ತು. ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಪೆಟ್ರೋಲ್‌ ತೆರಿಗೆಯಿಂದ 
ಸಹಾಯ ಧನವನ್ನು ಪಡೆಯುವ ಉದ್ದೇಶವನ್ನು ಇಂತಹ ವರ್ಗೀಕರಣ ಹೊಂದಿತ್ತು. ವಾಹನ ದಟ್ಟಣೆಗೆ ಅನುಸಾರವಾಗಿ ರಸ್ತೆಗಳನ್ನು 
ಪುನಃ ಈ ರೀತಿ ವಿಂಗಡಣೆ ಮಾಡಲಾಗಿತ್ತು: ಮೋಟಾರು ವಾಹನಗಳ ಸಂಚಾರ ಹೆಚ್ಚಿರುವ ಭಾಗ (ದಿನವು. 100 ಕ್ಕಿಂತ ಹೆಚ್ಚಿನ 
ಮೋಟಾರು ವಾಹನಗಳ ಸಂಚಾರವಿರುವುದು), ಮೋಟಾರು ಸಂಚಾರ ಮಧ್ಯಮ ಪ್ರಮಾಣದಲ್ಲಿರುವ ಭಾಗ (ಪ್ರತಿ ದಿನ 100 
ಮೋಟಾರು ವಾಹನಗಳವರೆಗೆ ಸಂಚಾರವಿರುವುದು), ಹಾಗೂ ಮೋಟಾರು ವಾಹನಗಳ ಸಂಚಾರ ಲಘು ಪ್ರಮಾಣದಲ್ಲಿರುವ ಭಾಗ 
(ದನಕ್ಕೆ 20 ಮೋಟಾರು ವಾಹನಗಳ ಸಂಚಾರವಿರುವುದು). ಜಿಲ್ಲೆಯಲ್ಲಿ ಮಾರ್ಚ್‌ 1933 ರಲ್ಲಿದ್ದ ಒಂದನೇ ದರ್ಜೆಯ ರಸ್ತೆಗಳ 
` ಉದ್ದ 350 ಕಿ.ಮೀ.ಗಳು. ಇದರಲ್ಲಿ ಧಾರವಾಡದಿಂದ ಹುಬ್ಬಳ್ಳಿ ಹಾಗೂ ಹುಬ್ಬಳ್ಳಿಯಿಂದ ಕುಮಟಾ ರಸ್ತೆಯವರೆಗಿನ ಭಾಗವು 
ಮೋಟಾರು ವಾಹನಗಳ ಸಂಚಾರ ಹೆಚ್ಚಿರುವ ಭಾಗವಾಗಿತ್ತು (43 ಕಿ.ಮೀ). ಇದಲ್ಲದೆ ಕಾರವಾರ-ಬಳ್ಳಾರಿ ರಸ್ತೆಯಲ್ಲಿ (ಸೈನ್ಯವನ್ನು 
ಸಾಗಿಸಲು ನಿರ್ಮಿಸಿದ್ದು, ಧಾರವಾಡದ ಗಡಿಯಿಂದ ಕಲಘಟಗಿಯವರೆಗಿನ 16.5 ಕಿ.ಮೀ. ಉದ್ದದ ರಸ್ತೆ ಹೆಚ್ಚಿನ ಮೋಟಾರು 
ವಾಹನಗಳ ಓಡಾಡುತ್ತಿದ್ದ ಭಾಗವಾಗಿತ್ತು. ಮೂರನೇ ದರ್ಜೆ ರಸ್ತೆಗಳು 681 ಕಿ.ಮೀ.ಗಳಷ್ಟು ಇದ್ದು ಇದರಲ್ಲಿ ಸುಮಾರು 192 
ಕಿ.ಮೀ.ಗಳು ಸರ್ಕಾರದ ಹತೋಟಿಯಲ್ಲಿದ್ದು ಬಾಕಿ 489 ಕಿ.ಮೀ.ಗಳು ಡಿಸ್ಟಿಕ್ರ ಲೋಕಲ್‌ ಬೋರ್ಡ್‌ಗಳ ಆಡಳಿತದಲ್ಲಿತ್ತು. 


1943 ರವರೆಗೆ ದೇಶದಲ್ಲಿ ರಸ್ತೆಗಳನ್ನು ವ್ಯವಸ್ಥಿತವಾಗಿ ವಿಂಗಡಿಸುವ ಪ್ರಯತ್ನಗಳು ನಡೆದಿರಲಿಲ್ಲ. ನಂತರ ನಾಗಪುರದ 
ಯೋಜನೆಗನುಗುಣವಾಗಿ, 1943 ರಲ್ಲಿ ರಸ್ತೆಗಳನ್ನು ಈ ರೀತಿ ವಿಂಗಡಿಸಲಾಯಿತು: 1. ರಾಷ್ಟ್ರೀಯ ಹೆದ್ದಾರಿಗಳು, 2. ರಾಜ್ಯ 
ಹೆದ್ದಾರಿಗಳು, 3. ಜಿಲ್ಲಾ ಪ್ರಮುಖ ರಸ್ತೆಗಳು, 4. ಜಿಲ್ಲೆಯ ಇತರೇ ರಸ್ತೆಗಳು ಹಾಗೂ 5. ಹಳ್ಳಿಯ ರಸ್ತೆಗಳು. ಈ ರಸ್ತೆಗಳನ್ನು 
ಪ್ರಾಮುಖ್ಯಕ್ಕೆ ಅನುಗುಣವಾಗಿ ವಿಂಗಡಿಸಿದ್ದು ಮೊದಲ ಮೂರು ವರ್ಗಗಳು ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿದ್ದವು. 
ಪ್ರಥಮ ಪಂಚವಾರ್ಷಿಕ ಯೋಜನೆಯ ಮೊದಲನೇ ವರ್ಷ (1951-52) ದಲ್ಲಿ ಧಾರವಾಡ ಲೋಕೋಪಯೋಗಿ ಇಲಾಖೆಯ 
ಆಡಳಿತದಲ್ಲಿ 160 ಕಿ.ಮೀ. ಉದ್ದದ ರಾಜ್ಯ ಹೆದ್ದಾರಿಗಳಲ್ಲಿ 134 ಕಿ.ಮೀ. ಜಲ್ಲಿ ರಸ್ತೆ 11 ಕಿ.ಮೀ. ಟಾರಿನ ರಸ್ತೆ ಹಾಗೂ 15 
ಕಿ.ಮೀ. ಮಣ್ಣಿನ ರಸ್ತೆ ಇದ್ದಿತು; ಮತ್ತು 508.8 ಕಿ.ಮೀ. ಇತರೇ ಜಿಲ್ಲಾ ರಸ್ತೆಗಳು, ಹಳ್ಳಿ ರಸ್ತೆಗಳು ಇತ್ಯಾದಿಗಳ ಪೈಕಿ ಜಲ್ಲಿ ಹಾಕಿದ್ದು 
484 ಕಿ.ಮೀ. ಟಾರಿನ ರಸ್ತೆ 8 ಕಿ.ಮೀ. ಹಾಗೂ ಮಣ್ಣಿನ ರಸ್ತೆಗಳು 16ಕಿ.ಮೀ. ಉದ್ದ ಇದ್ದಿತು. 1953ರಲ್ಲಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ 
ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲೆಯ ಪ್ರಮುಖ ಹಾಗೂ ಜಿಲ್ಲೆಯ ಇತರೇ ರಸ್ತೆಗಳಿದ್ದವು. ಅವುಗಳ ವಿವರಗಳು ಈ ರೀತಿ ಇದೆ. 

ರಾಷ್ಟ್ರೀಯ ಹೆದ್ದಾರಿ: ಪುಣೆ-ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯು ಜಿಲ್ಲೆಯಲ್ಲಿ ಹಾದುಹೋಗುವ ಒಂದೇ ಹೆದ್ದಾರಿಯಾಗಿದೆ. 
ಇದು 173 ಕಿ.ಮೀ.ಗಳ ಉದ್ದ ಕ್ರಮಿಸಿ ಧಾರವಾಡ, ಹುಬ್ಬಳ್ಳಿ, ಕುಂದಗೋಳ, ಶಿಗ್ಗಾಂವಿ, ಹಾವೇರಿ, ಬ್ಯಾಡಗಿ ಹಾಗೂ ರಾಣೆಬೆನ್ನೂರು 
ತಾಲ್ಲೂಕಗಳನ್ನು ಸಂಪರ್ಕಿಸುವ ಕೊಂಡಿಯಾಗಿತ್ತು. 


ಸಾರಿಗೆ ಮತ್ತು ಸಂಪರ್ಕ 473 


ರಾಜ್ಮ ಹೆದ್ದಾರಿಗಳು: ಕಾರವಾರ-ಬಳ್ಳಾರಿ ರಾಜ್ಯ ಹೆದ್ದಾರಿಯು ಕಾರವಾರದಿಂದ ಪ್ರಾರಂಭವಾಗಿ ಜಿಲ್ಲೆಯಲ್ಲಿ ಕಲಘಟಗಿ 
ತಾಲ್ಲೂಕಿನಲ್ಲಿ ಪ್ರವೇಶಿಸಿ ಹುಬ್ಬಳ್ಳಿ, ನವಲಗುಂದ, ಗದಗ ಹಾಗೂ ಮುಂಡರಗಿ ತಾಲ್ಲೂಕಗಳಲ್ಲಿ ಹಾದು ಹೋಗುತ್ತಿತ್ತು. ಗದಗಿನವರೆಗೆ 
ಸುಮಾರು 98 ಕಿ.ಮೀ.ಗಳ ಉದ್ದ ಮಾತ್ರವೆ ರಾಜ್ಯ ಹೆದ್ದಾರಿಯಾಗಿದ್ದು ನಂತರ ಹೆಸರೂರಿನವರೆಗೆ ಮುಂಡರಗಿ ತಾಲ್ಲೂಕು ಮತ್ತು 
ಬಳ್ಳಾರಿ ಜಿಲ್ಲೆಯ ಅಂಚಿನಲ್ಲಿರುವ ಸ್ಥಳ) ಜಿಲ್ಲೆಯ ಪ್ರಮುಖ ರಸ್ತೆಯಾಗಿತ್ತು. ಕುಮಟಾ ಬಂದರಿನಿಂದ ಪ್ರಾರಂಭವಾಗುತ್ತಿದ್ದ ಮತ್ತೊಂದು 
ರಾಜ್ಯ ಹೆದ್ದಾರಿ, ಕುಮಟಾ ಮತ್ತು ಹುಬ್ಬಳ್ಳಿಯ ನಡುವಣದ್ದಾಗಿತ್ತು. ಶಿಗ್ಗಾಂವಿ ತಾಲ್ಲೂಕಿನಲ್ಲಿ ಕೇವಲ 15 ಕಿ.ಮೀ.ಗಳಷ್ಟು ಕ್ರಮಿಸಿ 
ನಂತರ ಪುಣೆ. ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡುತ್ತಿತ್ತು. ಸೊಲ್ಲಾಪುರದಿಂದ ಪ್ರಾರಂಭವಾಗುತ್ತಿದ್ದ 
ಸೊಲ್ಲಾಪುರ-ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ, ಬಿಜಾಪುರ ಜಿಲ್ಲೆಯನ್ನು ದಾಟಿ ಜಿಲ್ಲೆಯ ನರಗುಂದ, ನವಲಗುಂದ ಮತ್ತು ಹುಬ್ಬಳ್ಳಿ 
ತಾಲ್ಲೂಕಗಳನ್ನು ಕ್ರಮಿಸುತ್ತಿತ್ತು. ಜಿಲ್ಲೆಯಲ್ಲಿ ಇದರ ಒಟ್ಟು ಉದ್ದ 77 ಕಿ.ಮೀ.ಗಳು. 


ಜಿಲ್ಲೆಯ ಪ್ರಮುಖ ರಸ್ತೆಗಳು: ಒಟ್ಟು ಹತ್ತು ಪ್ರಮುಖ ರಸ್ತೆಗಳು ಜಿಲ್ಲೆಯಲ್ಲಿದ್ದು ವಿವಿಧ ಭಾಗಗಳಿಗೆ ಸಂಪರ್ಕ ಕಲ್ಪಿಸಲ್ಪಡುತ್ತಿತ್ತು. 
ಅವೆಂದರೆ, 1. ಗದಗ-ಪಾಳಾರಸ್ತೆ (102 ಕಿ.ಮೀ), 2. ಗದಗ-ಬಾದಾಮಿ ರಸ್ತೆ (64 ಕಿ.ಮೀ), 3. ಹಾವನೂರು-ಎಕ್ಕಂಬಿ ರಸ್ತೆ (90 
ಕಿ.ಮೀ), 4, ಶಿರಹಟ್ಟಿ-ಮುಂಡರಗಿ ರಸ್ತೆ (36 ಕಿ.ಮಿ), 5. ಧಾರವಾಡ-ಹಳಿಯಾಳ ರಸ್ತೆ (33 ಕಿ.ಮೀ), 6. ಧಾರವಾಡ-ಗೋವಾ 
ರಸ್ತೆ 7. ಧಾರವಾಡ-ಸೌದತ್ತಿ ರಸ್ತೆ (21 ಕಿ.ಮೀ) ಮತ್ತು 8. ಮಾಸೂರು-ಗುತ್ತಲ ರಸ್ತೆ (61 ಕಿ.ಮೀ) 9. ಹರಿಹರ-ಸಮನ್ಷಗಿ ರಸ್ತೆ 
(83 ಕಿ.ಮಿ) ಮತ್ತು 10. ತಡಸ-ಗೋಂದಿ ರಸ್ತೆ (62 ಕಿ.ಮಿ). 


ಜಿಲ್ಲೆಯ ಇತರೇ ರಸ್ತೆಗಳು: ಗ್ರಾಮಾಂತರ ಹಾಗೂ ಪಟ್ಟಣ ಪ್ರದೇಶಗಳಿಗೆ ಸಂಪರ್ಕ ಕಲ್ಲಿಸುತ್ತಿದ್ದ (1953 ರಲ್ಲಿ) ಜಿಲ್ಲೆಯ 
ಇತರೇ ರಸ್ತೆಗಳು ಈ ಕೆಳಕಂಡಂತಿದ್ದವು. ಧಾರವಾಡ ತಾಲ್ಲೂಕು 1. ಕಿತ್ತೂರು-ಅಳಗವಾಡಿ ರಸ್ತೆ ಉದ್ದ 19 ಕಿ.ಮೀ; ಹುಬ್ಬಳ್ಳಿ 
ತಾಲ್ಲೂಕು: 2. ಹುಬ್ಬಳ್ಳಿ-ಹೆಬ್ಬಳ್ಳಿ ರಸ್ತೆ 7 ಕಿ.ಮೀ,; 3. ಕುಸುಗಲ್‌-ಬ್ಯಾಹಟ್ಟಿ ರಸ್ತೆ; 64 ಕಿ.ಮೀ; ನವಲಗುಂದ ತಾಲ್ಲೂಕು: 4. 
ಹೆಬಸೂರು-ಯಮನೂರ ರಸ್ತೆ 4.2 ಕಿ.ಮೀ; ಕಲಘಟಗಿ ತಾಲ್ಲೂಕು: 5. ಬಂದೂರು-ಚಲಮಟ್ಟಿ ರಸ್ತೆ 24 ಕಿ.ಮೀ 6. 
ಕಲಘಟಗಿ-ಬಮಿಗಟ್ಟಿ ರಸ್ತೆ 13 ಕಿ.ಮೀ; 7. ಕಲಘಟಗಿ-ಧಾರವಾಡ ಹಳೆಯ ರಸ್ತೆ 12.8 ಕಿ.ಮೀ; ಗದಗ ತಾಲ್ಲೂಕು: 8. 
ಗದಗ-ವೆಂಕಟಾಪುರ ರಸ್ತೆ 17 ಕಿ.ಮೀ.; 9. ಮುಂಡರಗಿ-ಕೊರ್ಲಹಳ್ಳಿ 9.6 ಕಿಮೀ. 10. ಕೊರ್ಲಹಳ್ಳಿ-ಹೆಮಿಗ್ರಿ ರಸ್ತೆ 16 ಕಿ.ಮೀ. 
ರೋಣ ತಾಲ್ಲೂಕು: 11. ರೋಣ-ನರೇಗಲ್‌ ರಸ್ತೆ 15 ಕಿ.ಮೀ,; ರಾಣೆಬೆನ್ನೂರು ತಾಲ್ಲೂಕು: 12. ಹಲಗೇರಿ-ತುಮಿನಕಟ್ಟಿ ರಸ್ತೆ 16 
ಮೀ 13. ಹುಲಿಹಳ್ಳಿ-ಬ್ಯಾಡಗಿ ರಸ್ತೆ 11.2 ಕಿ.ಮೀ.; 14. ರಾಣೆಬೆನ್ನೂರು-ಗಂಗಾಪುರ ರಸ್ತೆ 7.2 ಕಿ.ಮೀ.; 15. ರಾಣೆಬೆನ್ನೂರು- 
ಮೆಡ್ಲೇರಿ ರಸ್ತೆ 12.8 ಕಿ.ಮೀ.; ಹಿರೇಕೆರೂರು ತಾಲ್ಲೂಕು: 6. ರಟ್ಟಿಹಳ್ಳಿ-ತುಮಿನಕಟ್ಟಿ ರಸ್ತೆ 11.8 ಕಿ.ಮೀ.) 17. ತಾವರ್ಗಿ-ರಟ್ಟಿಹಳ್ಳಿ 
ರಸ್ತೆ 10.4 ಕಿಮೀ; ಕುಂದಗೋಳ ಮಹಲ್‌: 18. ಕುಂದಗೋಳ-ಯಲಿವಾಳ ರಸ್ತೆ 12. ಕಿ.ಮೀ ಶಿರಹಟ್ಟಿ ತಾಲ್ಲೂಕು: 19. 
ಬೆಳ್ಳಟ್ಟಿ-ಇಟಗಿ ರಸ್ತೆ 17.6 ಕಿ.ಮೀ. ಉದ್ದ 20. ಬೆಳ್ಳಟ್ಟಿ-ಅದರಗಟ್ಟಿ-ಲಕ್ಷ್ಮೇಶ್ವರ ರಸ್ತೆ 20.8 ಕಿ.ಮೀ 21. ಬಟ್ಟೂರು-ಕಡಕೋಳ ರಸ್ತೆ 
20.8 ಕಿ.ಮೀ; 22. ವರವಿ-ಬನ್ನಿಕೊಪ್ಪ ರಸ್ತೆ 19.2 ಕಿ.ಮೀ; 23. ದೊಡ್ಡೂರು-ಬಾಳೆಹೊಸೂರು ರಸ್ತೆ 14.4 ಕಿ.ಮೀ, 24. 
ಶಿರಹಟ್ಟಿ-ಯಲಿಸಿರೂರು 4.8 ಕಿ.ಮೀ; 25. ಮಾಗಡಿ-ಯರೇಬೂದಿಹಾಳ ರಸ್ತೆ 11.2 ಕಿ.ಮೀ.) ಶಿಗ್ಗಾಂವಿ ತಾಲ್ಲೂಕು: 26. 
ಶಿಗ್ಗಾಂವಿ-ಅಟ್ಟೀಗೆರೆ ರಸ್ತೆ 18 ಕಿ.ಮೀ.; ಮತ್ತು ಹಾವೇರಿ ತಾಲ್ಲೂಕು: 27. ಸೋಮನಕಟ್ಟಿ-ಹೊಸರಿತ್ತಿ ರಸ್ತೆ 8 ಕಿ.ಮೀ. 

ವಿವಿಧ ಇಲಾಖೆಗಳ ಅಧೀನದಲ್ಲಿದ್ದ ಒಟ್ಟು ರಸ್ತೆಗಳ ವಿವರ (8.ಮೀ.ಗಳಲ್ಲಿ (1951-52) 


ಇಲಾಖೆ ಜಲ್ಲಿ (ಮತ್ತು ಡಾಂಬರು) ರಸ್ತೆಗಳು ಮಣ್ಣು ರಸ್ತೆಗಳು ಒಟ್ಟು 

|. ಲೋಕೋಪಯೋಗಿ ಇಲಾಖೆ ರಸ್ತೆಗಳು 808.0 33.0 841.0 
2. ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ರಸ್ತೆಗಳು 7070 800.0 1507.0 
3, ಪುರಸಭೆಯ ರಸ್ತೆಗಳು 280.0 90.0 370.0 
17950 923.0 2718.0 


ಒಟ್ಟು 


474 | ಧಾರವಾಡ ಜಿಲ್ಲೆ 
ಜಿಲ್ಲೆಯ ಪ್ರತಿ ಪುರಸಭೆಯ ಅಧೀನದಲ್ಲಿದ್ದ ರಸ್ತೆಗಳ ಅಂಕಿ ಅಂಶಗಳು (1951-52) (8ಿ.ಮೀ.ಗಳಲ್ಲು 


ಪುರಸಭಿ ಜಲ್ಲಿ ಹಾಗೂ ಡಾಂಬರ್‌ ಜಲ್ಲಿ ಹಾಕದೆ ಒಟ್ಟು 


ಹಾಕಿರುವುದು ಇರುವುದು 

| ಬ್ಯಾಡಗಿ 6.0 ; 5.3 11.3 
2 ಧಾರವಾಡ | 89.6 | 12.8 102.4 
3 ಗದಗ-ಬೆಟಗೇರಿ 24.0 17.7 41.7 
4 ಗುಡಗೇರಿ 3.2 0.8 4.0 
5 ಹಾವೇರಿ 7.6 47 12.3 
6 ಹುಬ್ಬಳ್ಳಿ 72.0 16.0 88.0 
7 ಕುಂದಗೋಳ 4.0 1.6 5.6 
8 ಲಕ್ಷ್ಮೇಶ್ವರ 16.0 8.0 24.0 
9 ನರಗುಂದ ಫಷ 75 16.3 
10 ನವಲಗುಂದ 5.0 2.6 76 
Il ರಾಣೆಬೆನ್ನೂರು 20.8 11.2 32.0 
12 ಸವಣೂರು 16.0 16.0 
13 ಶಿಗ್ಲಿ 1.6 3.2 4.8 
14  ಶಿರಹಟ್ಟ 5.6 ಶಿ 5.6 
ಒಟ್ಟು 280.2 91.4 371.6 


ರಾಜ್ಯದ ಏಕೀಕರಣದ ನಂತರ ಹಾಗೂ ಪಂಚವಾರ್ಷಿಕ ಯೋಜನೆಗಳಲ್ಲಿ ರಸ್ತೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಗಮನ 
ಹರಿಸಲಾಯಿತು. ಎರಡನೇಯ ಪಂಚವಾರ್ಷಿಕ ಯೋಜನೆಯಲ್ಲಿ (1956-1961), 61 ಕಿ.ಮೀ. ಉದ್ದದ ಹೊಸ ರಸ್ತೆಗಳ ನಿರ್ಮಾಣ 
ನಡೆದು 197 ಕಿ.ಮೀ. ಉದ್ದದ ರಸ್ತೆ ಮೇಲ್ಮೈಗೆ ಟಾರು ಅಥವಾ ಆಸ್ಫಾಲ್ಟಿಂಗ್‌ ಮಾಡಲಾಯಿತು. ಸುಮಾರು 958 ಕಿ.ಮೀ. 
ಗ್ರಾಮೀಣ ರಸ್ತೆಗಳನ್ನು ಸಹ ನಿರ್ಮಿಸಲಾಯಿತು. 1961-66 ರ ಮೂರನೇಯ ಪಂಚವಾರ್ಷಿಕ ಯೋಜನೆಯಲ್ಲಿ 249 ಕಿ.ಮೀ. 
ರಸ್ತೆಗಳನ್ನು ಹೊಸದಾಗಿ ಮಾಡಿದ್ದು ಮುಖ್ಯ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸಲು ಈ ಅವಧಿಯಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ 1,006 ಕಿ.ಮೀ. 
ಉದ್ದದ ರಸ್ತೆಗಳನ್ನು ನಿರ್ಮಿಸಿದ್ದಲ್ಲದೇ, 196 ಕಿ.ಮೀ. ರಸ್ತೆಗಳ ಮೇಲ್ಮೈಗೆ ಟಾರು ಅಥವಾ ಆಸ್ಫಾಲ್ಟಿಂಗ್‌ ಹಾಕಲಾಯಿತು. ಇದರ 
ಪರಿಣಾಮವಾಗಿ 1956 ರಲ್ಲಿದ್ದ 3,118 ಕಿ.ಮೀ.ರಸ್ತೆಗಳು 1966 ರ ವೇಳೆಗೆ 3,690 ಕಿ.ಮೀ.ಗಳಿಗೆ ಏರಿಕೆಯಾಯಿತು. ಮೂರು 
ವಾರ್ಷಿಕ ಯೋಜನೆಗಳು 1966-67, 1967-68 ಹಾಗೂ 1968-69 ರಲ್ಲಿ ಕಾರ್ಯಗತವಾದವು. ಇದರಡಿಯಲ್ಲಿ ಜಿಲ್ಲೆಯಲ್ಲಿ 
89.55 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 325 ಕಿ.ಮೀ. ಉದ್ದದ ರಸ್ತೆಗಳ ಮೇಲ್ಮೆನ್ನು ಉತ್ತಮಪಡಿಸಲಾಯಿತು, 172 ಕಿ.ಮೀ. 
ಗ್ರಾಮೀಣ ರಸ್ತೆಗಳನ್ನು ಹಾಗೂ 21 ಕೆ.ಮೀ. ಉದ್ದದ ಇತರೇ ರಸ್ತೆಗಳನ್ನು ನಿರ್ಮಾಣ ಮಾಡಲಾಯಿತು. ಹೊಸ ರಸ್ತೆಗಳ ನಿರ್ಮಾಣಕ್ಕೆ 
ಹಾಗೂ ರಸ್ತೆಗಳ ಗುಣಮಟ್ಟ ಹೆಚ್ಚಿಸುವುದಕ್ಕೆ ನಾಲ್ಕನೇಯ ಪಂಚವಾರ್ಷಿಕ ಯೋಜನೆಯಲ್ಲಿ (1969-70 ರಿಂದ 1973-74) 
ಆದ್ಯತೆಯನ್ನು ಕೊಡಲಾಗಿತ್ತು. ಈ ಯೋಜನೆಯಡಿಯಲ್ಲಿ 568 ಕಿ.ಮೀ. ಉದ್ದದ ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡಲಾಯಿತು. 
ಸುಮಾರು 90 ಕಿ.ಮೀ. ಇತರೇ ರಸ್ತೆಗಳನ್ನು ಮಾಡಿಸಿದ್ದು 225 ಕಿ.ಮೀ. ರಸ್ತೆಗಳ ಗುಣಮಟ್ಟ ಹೆಚ್ಚಿಸಿದ್ದು ಹಾಗೂ 221 ಕಿ.ಮೀ 
ಉದ್ದದ ರಸ್ತೆಯ ಮೇಲ್ಮೈಗೆ ಟಾರು ಅಥವಾ ಆಸ್ಫಾಲ್ಟಿಂಗ್‌ ಹಾಕಿಸಿದ್ದು ಸಹ ಈ ಯೋಜನೆಯ ಅವಧಿಯಲ್ಲಿ 1974 ರ ವೇಳೆಗೆ 


ಸಾರಿಗೆ ಮತ್ತು ಸಂಪರ್ಕ - 475 


ರಸ್ತೆಗಳ ಒಟ್ಟು ಉದ್ದ 4,754 ಕಿ.ಮೀ.ಗಳಾಗಿದ್ದು ಇದರಲ್ಲಿ ಮೇಲ್ಮೈ ಇರುವ ರಸ್ತೆಗಳ ಉದ್ದ 2,905 ಕಿ.ಮೀ.ಗಳು. ದಿನಾಂಕ 
31.3.1976 ರಲ್ಲಿದ್ದ ಎಲ್ಲಾ ರಸ್ತೆಗಳ ಒಟ್ಟು ಉದ್ದ 5,442 ಕಿ.ಮೀ.ಗಳಾಗಿದ್ದು ಪ್ರತಿ 100 ಚ.ಕಿ.ಮೀ.ಗಳಿಗೆ 40 ಕಿ.ಮೀ. ರಸ್ತೆ 
ಸಂಪರ್ಕ ಇದ್ದಿತು. ಹಾಗೂ ಇದು 1981 ರಲ್ಲಿ 43 ಕಿ.ಮೀ.ಗಳಿಗೆ ಏರಿಕೆಯಾಯಿತು. ನಾನಾ ಅಭಿವೃದ್ಧಿ ಯೋಜನೆಗಳಿಂದಾಗಿ 1986 
ರಲ್ಲಿ 6,946 ಕಿ.ಮೀ. ರಸ್ತೆಗಳಿದ್ದು ಪ್ರತಿ 100 ಚಕಿ.ಮೀಗೆ 51 ಕಿ.ಮೀ. ರಸ್ತೆಯಿದ್ದಿತು. ಪುನಃ 1991 ರಲ್ಲಿ ರಸ್ತೆಗಳಲ್ಲಿ ತೀವ್ರ 
ಏರಿಕೆಯಾಗಿ, ಪ್ರತಿ 100 ಚ.ಕಿ.ಮೀ.ಗಳಿಗೆ 68 ಕಿ.ಮೀ.ಗಳ ರಸ್ತೆಗಳಿದ್ದವು ಹಾಗೂ ಒಟ್ಟು ರಸ್ತೆಗಳು 9,382 ಕಿ.ಮೀ.ಗಳು. ಒಟ್ಟು 
ರಸ್ತೆಗಳ ಉದ್ದ 31-3-1994 ರ ಅಂತ್ಯಕ್ಕೆ 9,369 ಕಿ.ಮೀ.ಗಳಾಗಿತ್ತು 


ರಾಷ್ಟ್ರೀಯ ಹೆದ್ದಾರಿ: ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ನಾಲ್ಕು ಜಿಲ್ಲೆಯಲ್ಲಿ ಹಾದು ಹೋಗುತ್ತದೆ. ಉತ್ತಮ ಗುಣಮಟ್ಟದ ಹಾಗೂ 

ಟಾರಿನ ಮೇಲ್ಮೈ ಇರುವ 160 ಕಿ.ಮೀ.ಗಳ ಈ ರಸ್ತೆ ಧಾರವಾಡ ತಾಲ್ಲೂಕಿನಲ್ಲಿ 30 ಕಿ.ಮೀ. ಹುಬ್ಬಳ್ಳಿ 27 ಕಿ.ಮೀ, ಶಿಗ್ಗಾಂವಿ 
30 ಕಿ.ಮೀ., ಹಾವೇರಿ 19 ಕಿ.ಮೀ., ರಾಣೆಬೆನ್ನೂರು 36 ಕಿ.ಮ್ಮಿ ಬ್ಯಾಡಗಿ 11 ಕಿ.ಮೀ. ಹಾಗೂ ಸವಣೂರು ತಾಲ್ಲೂಕಿನಲ್ಲಿ 7 
ಕಿ.ಮೀ., ದೂರ ಕ್ರಮಿಸುತ್ತದೆ. ಕೆಲವೊಂದು ರಾಜ್ಯ ಹೆದ್ದಾರಿಗಳು ಜಿಲ್ಲೆಯಲ್ಲಿ ಹಾದು ಹೋಗುತ್ತವೆ. ಇವು ಉತ್ತಮ ಗುಣಮಟ್ಟದ್ದಾಗಿ 
ಸುಮಾರು 695 ಕಿ.ಮೀ. ಉದ್ದವಿದ್ದು ಟಾರಿನ ಮೇಲ್ಮೈಯನ್ನು ಹೊಂದಿದೆ, ಹಾಗೂ ಸಂಪರ್ಕಿಸುವ ಸ್ಥಳಗಳು ಈ ರೀತಿ ಇವೆ: 

ರಾಜ್ಯ ಹೆದ್ದಾರಿ ಸಂಖ್ಯೆ.2: ಸಿರಸಿ-ಯಕ್ಕಂಬಿ-ಹಾವೇರಿ-ಮೈಲಾರ-ಹರಪನಹಳ್ಳಿ ಮಾರ್ಗವಾಗಿ; ಜಿಲ್ಲೆಯಲ್ಲಿ ಇದರ ಉದ್ದ 75.73 
ಕಿ.ಮೀ. 

ಹೆದ್ದಾರಿ ಸಂಖ್ಯೆ.6: ಕಾರವಾರ, ಕೈಗಾ, ಮುಂಡಗೋಡ, ಬಂಕಾಪುರ, ಸವಣೂರ್‌, ಗದಗ, ಗಜೇಂದ್ರಗಡ, ಇಳಕಲ್‌ ಮಾರ್ಗ; 
ಜಿಲ್ಲೆಯಲ್ಲಿ ಉದ್ದ 145.97 ಕಿ.ಮೀ. 


ಹೆದ್ದಾರಿ ನಂ.28: ಸೂಪಾ, ಹಳಿಯಾಳ, ಧಾರವಾಡ, ಹೆಬಸೂರ ಮಾರ್ಗ, ಒಟ್ಟು ಉದ್ದ 56.85 ಕಿ.ಮೀ. ಹೆದ್ದಾರಿ ನಂ.30: 
ನರಗುಂದ, ಸಿಂದನೂರು ಮಾರ್ಗ, ರೋಣ ಮತ್ತು ಕುಷ್ಟಗಿ ಮೂಲಕ 74.30 ಕಿ.ಮೀಗಳು. 

ಹೆದ್ದಾರಿ ಸಂಖ್ಯೆ 34: ಧಾರವಾಡದಿಂದ ಗೋವೆಗೆ (ಧಾರವಾಡವನ್ನು ಅನಮೋಡ್‌ಗೆ ಸಂಪರ್ಕಿಸುವುದು); ಒಟ್ಟು ಉದ್ದ 29.9 
ಕಿ.ಮೀ. 


ಹೆದ್ದಾರಿ ನಂ.42: ಅಂಕೋಲಾ, ಜೋಳದರಾಸಿಗಳ ನಡುವಿನ ಮಾರ್ಗ, ಯಲ್ಲಾಪುರ, ಕಲಘಟಗಿ,” ಗದಗ, ಹೊಸಪೇಟೆ, 


ಎವಿ 


ಬಳ್ಳಾರಿಗಳ ನಂತರ ಆಂಧ್ರಪ್ರದೇಶದ ಗುತ್ತಿಗೆ; ಜಿಲ್ಲೆಯಲ್ಲಿರುವ ಇದರ ಉದ್ದ ಒಟ್ಟು 132.2 ಕಿ.ಮೀ.ಗಳು. 

ರಾಜ್ಯ ಹೆದ್ದಾರಿ ನಂ.63: ಬಿಜಾಪುರ-ಹುಬ್ಬಳ್ಳಿ ನಡುವೆ ನರಗುಂದ, ನವಲಗುಂದ ಮಾರ್ಗ; ಜಿಲ್ಲೆಯಲ್ಲಿರುವ ರಸ್ತೆ ಉದ್ದ 78.2 
ಕಿ.ಮೀ. | 

ರಾಜ್ಯ ಹೆದ್ದಾರಿ ನಂ.65: ಬಿಜಾಪುರ, ಧಾರವಾಡ ನಡುವೆ ಜಮಖಂಡಿ, ರಾಮದುರ್ಗ, ಸವದತ್ತಿ ಮೂಲಕ ಜಿಲ್ಲೆಯಲ್ಲಿ 
ಹಾದುಹೋಗುವ ಈ ಮಾರ್ಗದ ಉದ್ದ 20.7 ಕಿ.ಮೀ.ಗಳು. 


ತ 
ಲ 

etl 
= 


ಹೆದಾರಿ ನಂ.69: ಕುಮಟಾ, ಸಿರಸಿ, ಮುಂಡಗೋಡ, ತಡಸ ಮೂಲಕ; ಜಿಲ್ಲೆಯಲ್ಲಿರುವ ಈ ಮಾರ್ಗ 
ಓು 
ಕಿ.ಮೀ.ಗಳು. 
ರಾಜ್ಯ ಹೆದ್ದಾರಿ ನಂ.93: ಖಾನಾಪುರ, ತಾಳಗುಪ್ಪ ನಡುವೆ (ಒರಸಿ ಮತ್ತು ಸಿದ್ದಾಪುರ ಮಾರ್ಗ) ಜಿಲ್ಲೇ 


ಕೇವಲ 4.05 ಕಿ.ಮೀ.ಗಳು ಹಾದುಹೋಗುತ್ತವೆ. 


476 ಧಾರವಾಡ ಜಿಲ್ಲೆ 


ರಸ್ತೆಗಳ ನಿರ್ವಹಣೆಯಲ್ಲಿ ಲೋಕೋಪಯೋಗಿ ಇಲಾಖೆಗೆ ಉತ್ತಮ ಪರಿಣತಿ ಇರುವುದರಿಂದ ತಾಲ್ಲೂಕ್‌ ಬೋರ್ಡ್‌, ಅರಣ್ಯ 
ಇಲಾಖೆ ಮುಂತಾದವುಗಳ ವಶವಿದ್ದ ರಸ್ತೆಗಳನ್ನು ವರ್ಗಾಯಿಸಿ ರಾಜ್ಯ ನಿಧಿಯ ರಸ್ತೆಗಳಾಗಿ ಪರಿವರ್ತಿಸಲಾಗಿದೆ. ಈ ರೀತಿ 1958-59 
ನೇ ಸಾಲಿನಿಂದ 31.3.1991 ರವರೆಗೆ ಲೋಕೋಪಯೋಗಿ ಇಲಾಖೆಗೆ ವರ್ಗಾಯಿಸಲಾದ ರಸ್ತೆಗಳ ಉದ್ದ 4,401 ಕಿ.ಮೀ.ಗಳು. 
(ಕೋಷ್ಟಕ 7.1 ಮತ್ತು 7.2 ಮುಂದಿನ ಪುಟದಲ್ಲಿ) 
ಕೋಷ್ಠಕ 7.3: ತಾಲೂಕ್‌ವಾರಾಗಿ ವಿವಿಧ ವರ್ಗಗಳ ರಸ್ತೆಗಳ ವಿವರಗಳ ಪಟ್ಟಿ 
| (31.3.1993 ರಲು ಕಿ.ಮೀ.ಗಳಲ್ಲಿ 


ರಾಷ್ಟ್ರೀಯ ರಾಜ್ಯ ಜಿಲ್ಲಾ ಮುಖ್ಯ ಇತರ ಜಿಲ್ಲಾ ಹಳ್ಳಿಯ ರಸ್ತೆ ಒಟ್ಟು 

ಹೆದ್ದಾರಿ ಹೆದ್ದಾರಿ ಸ್ತ ರಸ 
| ಬ್ಯಾಡಗಿ 1 E 50 12 465 538 
2 ಧಾರವಾಡ 30 98 74 . 454 656 
3 ಗದಗ 2 84 57 ಕ 307 448 
4 ಹಾನಗಲ್‌ 66 46 . 669 781 
5 ಹಾವೇರಿ 19 44 54 $ 477 602 
6 ಹಿರೇಕೆರೂರು ಕ K 132 15 764 911 
7 ಹುಬ್ಬಳ್ಳಿ 27 72 40 $ 280 427 
8 ಕಲಘಟಗಿ 33 -57 25 263 378 
3 ಕ 5] | 352 403 
೫ ಆವತ | 12 94 ಶೆ 430 536 
|) ನರಗುಂದ ಬ 40 13 $ 214 275 
12 ನವಲಗುಂದ x 6 88 1| 268 413 
13 ``ರಾಣಿಜಿನ್ನೂರು 36 ಸ 83 ಸ 816 935 
14 ರೋಣ 9 116 494 701 
15 ಸವಣೂರು 7 22 14 ಕ 329 372 
16 ಶಿಗ್ಗಾಂ 30 65 37 5 232 369 
17 ಶಿರಹಟ್ಟಿ ಕೆ 22 89 5 521 637 
ಒಟ್ಟು 160 695 1095 97 7335 9382 

ಗ್ರಾಮೀಣ ಸಂಪರ್ಕ 

ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಮಾಡುವ ರೈತರು ತಮ್ಮ ಬೆಳೆಯನ್ನು ಮಾರುಕಟ್ಟೆಗಳಿಗೆ ತೆಗೆದುಕೊಂಡು ಹೋಗಲು ಅಥವಾ 


ಪಟ್ಟಣ ಪ್ರದೇಶಗಳಿಂದ ಅಗತ್ಯ ವಸ್ತುಗಳನ್ನು ತರಲು ಗ್ರಾಮೀಣ ರಸ್ತೆಗಳನ್ನು ಅವಲಂಬಿಸಿದ್ದಾರೆ. ಆದ್ದರಿಂದ ಹಳ್ಳಿಗಳಿಗೆ ಸರ್ವ ಯತು 
ಅಥವಾ ಯೋಗ್ಯ ಯತುವಿನ ರಸ್ತೆಗಳನ್ನು ನಿರ್ಮಿಸುವ ಕಾರ್ಯವನ್ನು ಎರಡನೇಯ ಪಂಚವಾರ್ಷಿಕ ಯೋಜನೆಯಲ್ಲಿ 1959-60 
ನೇ ಸಾಲಿನಿಂದ ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ರಸ್ತೆಗಳ ನಿರ್ಮಾಣ, ತಪ್ಪಿಹೋಗಿರುವ ರಸ್ತೆಗಳ ಜೋಡಣೆ 
ಹಾಗೂ ಲೋಕೋಪಯೋಗಿಯೇತರ ರಸ್ತೆಗಳಲ್ಲಿ 20 ಅಡಿಗಳಿಗಿಂತ ಹೆಚ್ಚಿನ ಉದ್ದದ ಅಡ್ಡ ಚರಂಡಿಗಳ (ಕ್ರಾಸ್‌ ಡ್ರೈನೇಜ್‌) ನಿರ್ಮಾಣ 
ಮುಖ್ಯವಾದವು. 


477 


Ly 


ಸಾರಿಗೆ ಮತ್ತು ಸಂಪಕ 


(೧೫೧ v6eT'eTe) case Asus Sec Hohe yess 2೫1661 ಐಂ೦9961 : TL ೫೧ 


“ದಹಿ ಟುಲಜುಲಉಜುಲಉಂ :ೀಯಿಣ 


5 7 = 6966 ct ಓ00£ 666 LLOS 9£8T €೭ ೪೦೦೭ ೫69 091 ೪661 
89 TI 0829 ೭28€6 61 ಓ00£ ೭19 81(6 IL9¢ L6 <601 669 091 1661 
19 9112 ಓ966 ೪888 cy €LvT LSI 8066 199£ L6 $601 669 091 0661 
16 <0€1 LYLS TS0L cy 1711 LSI 60LS £99£ (6 ೪011. ೫69 091 6861 
16 ೫೭61 ೭1೫6 9೫69 cp 1೮11 ps 91(6 ೩೫9£ [414 29೭1 0(£ 091 9861 
07 8961 ೫8೫£ (4.445 cp 6861 ಸ ೭18£ ೭೭8] 816 ಓ€11 0L€ 091 9161 
92 ೫0(1 9861 069£ 86 021 ಈ ೭1೭೭ 819 [3 4 801 €1€ 091 9961 
[44 9201 ೭611 811£ 66 8812 ತ್ತ 6(8 ಹ 66] 00( 09೭ 091 9661 
“Tem ಇಂ ಇಂ ಇಂ Yo Yo 
01% ಬಿಗಿ. ಜಂಟ ಇಂ ಇಂ ಇದ ಇಂ ಕಣ eB ಲ op 
Bode Be *ಾಣ [le ಬಂ een ೦೧6 [se ಉಠಿ po ಇಂ "ಮಂ ಉಂ ಪಾದ 
(೪೬೧೦9) 


ಧಾರವಾಡ ಜಿಲ್ಲೆ 


478 


ROL ಆಜ AR 


೪€1 21 L€9 Izs ( 68 [44 - - Lee p $81 111 ೫೧% 
LIT 6€1 low 942 11 88 9p ೬ £ ಈ 1 pl - ವಂದ 
8೫1 69 SLT ೫12 1 ೯ 0೫. - - ಡಿ ೪೫ 9£1 €£$ ೬ ಐಂಂಬೂ 
LIT ₹12 669 ೪6 911 16 - - pez 92 434 (02 ಲಾ? 
11 [44 9£ 0೫ > ೪6 ೭1 - > 122 61 061 901 ೬ ಐಂ 
€£1 poz 8೫೫ ಓ0€ > Ls ?8 - - $$ sz LT 1೪1 ೬ ew 
€02 89 we 6ze - vl [44 L - 621 ॥ ಓ61 9£ L ಆಲಾ 
9೭2 86 8£$ ೪9% [4 0s * 11 - 892 ೬ 602 0€ 1] ಮಸ 
ಟ£ 8(1 €£6 918 - £8 - 9£ - 00% 66 ಓ1£ £8 9£ © ಉರು 
p9¢ 002 116 ೪9( $1 21 - - > ££ Ls 68£ ೭೯ - ಅಳವಿ 
PLE 0£1 18( 699 - op 99 - p 9೭£ 88 1€2 ೭11 ಹ 
01 81 209 LL 8 ps ೪1 61 - Ll [2 ೫62 86 61 ಭಜ 
6£1 61 69£ [434 ( Le $9 0£ 6 8( - 0€1 201 0£ ಆಇ 
0೭1 66 €09 se 1€ ೬ ೬ ೬ - ೪1 ks (02 Is - ಹೀಲ್ಯಲಂ 
[48 pl 8(£ 92 sz 4 ೬ 81 0£ 0£ oz . 06 | eR 
681 081 Lt 08೭ $ ov wu (೭ - sy 0% £0೭ ೭11 (2 ೫ಇಇ 
[474 022 "969 pst - pL 86 0£ ೪] p81 141 ೫81 TI 0£ ಬೀದಾದಿ 
$1 v1 €l ಡಿ 11 01 . 6. 8 L 9 ( ಸ £ 2 
ಇ" Yo ಇಂ ಊಂ yo ಧದ 
ಐಟಂ ಉದ Yo po eee Te oe FUE ತರಗು ಇಂಡಿ Ross ಖಲ ಲ್ಸ Foe 
ಧನ  ಉಜ ಬಂ ಇ ಎ ಇ to ಉಂ uc {tee OO ಇಂ ee ಉಸೇಜ Ke 


(Gace see 860500 TEEN CIE 90) 
"೦8೬೦೧೮ ೦೧೮3೧೧೬ Auk eyes 08/2೧ Aavsuse Hee Hಔಶಿಎನುಪಿe Aureos Lec :2( rp 


ಸಾರಿಗೆ ಮತ್ತು ಸಂಪರ್ಕ | 479 


ಧಾರವಾಡ ಜಿಲ್ಲೆಯಲ್ಲಿ 1961-62 ರಿಂದ 1964-65 ರವರೆಗೆ ಗ್ರಾಮೀಣ ರಸ್ತೆಗಳ ನಿರ್ಮಾಣದ ಪ್ರಗತಿ ಮತ್ತು ಅದಕ್ಕೆ 
ತಗುಲಿದ ವೆಚ್ಚ 


ಕಿ.ಮೀ.ಗಳಲ್ಲಿ ಲಕ್ಷಗಳಲ್ಲಿ 


1961-62 ೨63.00 39:35 
1962-63 0.00 327 
1963-64 373.58 3.38 
1964.65 69.80 4.23 


1006.38 31:53 


ಇದೇ ಕಾರ್ಯಕ್ರಮದಂತೆ 31.3.1964 ರವರೆಗೆ 51 ಅಡ್ಡ ಚರಂಡಿಗಳು ಅಥವಾ ಕ್ರಾಸ್‌ ಡ್ರೈನೇಜ್‌ಗಳನ್ನು 
ಪೂರ್ಣಗೊಳಿಸಲಾಯಿತು. 


ಗ್ರಾಮೀಣ ರಸ್ತೆಗಳ ಸಂಪರ್ಕ ಕಾರ್ಯಕ್ರಮದಲ್ಲಿ ದಿನಾಂಕ 31.3.1961 ರಿಂದ 31.3.1974 ರವರೆಗೆ ಪೂರ್ಣಗೊಳಿಸಿದ 
ರಸ್ತೆಗಳ ಒಟ್ಟು ಉದ್ದ ಹಾಗೂ ಅದಕ್ಕೆ ತಗುಲಿದ ವೆಚ್ಚದ ವಿವರಗಳ ಪಟ್ಟಿ. (6.ಮೀ.ಗಳಲ್ಲಿ) ಪೂರ್ಣಗೊಳಿಸಿದ ಒಟ್ಟು ಉದ್ದು 
1,066 ಕಿ.ಮೀ, 31.3.61ರಿಂದ 31.3.1974 ರವರೆಗೆ; ವಾರ್ಷಿಕವಾಗಿ: 1969-1,178; 1971-1,390; 1972-1,457, 
1973-1,516; 1974-1,746. 


ಐದನೇಯ ಪಂಚವಾರ್ಷಿಕ ಯೋಜನೆಯಲ್ಲಿ (1974-1979) ಗ್ರಾಮೀಣ ಸಂಪರ್ಕ ಕಾರ್ಯಕ್ರಮವನ್ನು ಕನಿಷ್ಟ ಅಗತ್ಯಗಳ 
ಕಾರ್ಯಕ್ರಮದಲ್ಲಿ (ಮಿನಿಮಮ್‌ ನೀಡ್ಸ್‌ ಪ್ರೋಗ್ರಾಮಗ) ಸೇರಿಸಲಾಯಿತು. ಇದರ ಅನುಸಾರ ಕಡಿಮೆ ಜನಸಾಂದ್ರತೆಯುಳ್ಳ 
ಪ್ರದೇಶಗಳಲ್ಲಿ 1000 ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯುಳ್ಳ ಹಳ್ಳಿಗಳಿಗೆ ಹಾಗೂ ಹೆಚ್ಚಿನ ಜನ ಸಾಂದ್ರತೆಯುಳ್ಳ ಪ್ರದೇಶಗಳಲ್ಲಿ 1,500 
ಕ್ಕಿಂತ ಹೆಚ್ಚು ಜನ ಸಂಖ್ಯೆಯುಳ್ಳ ಹಳ್ಳಿಗಳಿಗೆ ಸರ್ವ ಯತು ಸಂಪರ್ಕ ಕಲ್ಪಿಸಲು ಉದ್ದೇಶಿಸಲಾಗಿತ್ತು. ಇಂತಹ 28 ಹಳ್ಳಿಗಳನ್ನು ವಿವಿಧ 
ತಾಲ್ಲೂಕುಗಳಲ್ಲಿ ಗುರುತಿಸಲಾಗಿದ್ದು ಸುಮಾರು 86.27 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ 246.50 ಕಿ.ಮೀ. ಉದ್ದದ 
ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಿತ್ತು. 1979 ರಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ರಾಜ್ಯದಲ್ಲಿ ಒಂದು ಮಹಾ ಯೋಜನೆಯನ್ನು 
(ಮಾಸ್ಟರ್‌ ಪ್ಲಾನ್‌) ತಯಾರಿಸಲಾಯಿತು. 

ಕೋಷ್ಠಕ 7.4: ಬಿಲ್ಲೆಯಲ್ಲಿ ಹಳ್ಳಿಗಳು ಹೊಂದಿದ್ದ ರಸ್ತೆ ಸೌಲಭ್ಯದ ವಿವರಗಳ ಪಟ್ಟ 
(೧ನಾಂಕ 31.3.79, 85 ಹಾಗೂ 94 ನೇ ಸಾಲಿನಲ್ಲಿ 


ಸರ್ವಯತು ಯೋಗ್ಯ ಕಚ್ಚಾ ಅಥವಾ ಯಾವುದೇ ಒಟ್ಟು 
ರಸ್ತೆಗಳಿರುವ ಯತುವಿನ ವಾಹನ ಯೋಗ್ಯ ರಸ್ತೆಯು 

ಹಳ್ಳಿಗಳು ರಸ್ತೆಗಳಿರುವ ವಲ್ಲದ ರಸ್ತೆಗಳಿರುವ ಇಲ್ಲದ ಹಳ್ಳಿ 

ಹಳ್ಳಿಗಳು ಹಳ್ಳಿಗಳು ಗಳ ಸಂಖ್ಯೆ 
31.3.1919 550 365 369 56 1,340 
31.3.1982 633 420 249 38 1,340* 
31.3.1985 856 324 131 || 1,322 
31.3.1994 1051 213 58 ಆ 1,322 


* ಮುಂದೆ ಕಂದಾಯ ಗ್ರಾಮಗಳ ಸಂಖ್ಯೆ ಕಡಿತವಾಗಿದೆ. 


480 ಧಾರವಾಡ ಜಲ್ಲೆ 
ಕೋಷ್ಠಕ 7.5 
ದಿನಾಂಕ 31.3.94ರ ಅಂತ್ಯಕ್ಕೆ ಧಾರವಾಡ ಜಿಲ್ಲೆಯ ವಿವಿಧ ವರ್ಗಗಳ ರಸ್ತೆ ಸಂಪರ್ಕವನ್ನು 
ಹೊಂದಿದ್ದ ತಾಲೂಕುವಾರು ಹಳ್ಳಿಗಳ ಸಂಖ್ಯೆ 

ಸರ್ವ ಯತು ಯೋಗ್ಯ ಯತು ವಾಹನ ಯೋಗ್ಯ 
| ಧಾರವಾಡ 1] 20 $ 
2 ಹುಬ್ಬಳ್ಳಿ 41 6 - 
3 ಕಲಘಟಗಿ 66 7 9 
4 ಶಿಗ್ಗಾಂವಿ! 78 1] 4 
5 ಕುಂದಗೋಳ 39 15 2 
6 ಹಾವೇರಿ 81 5 R 
7 ಹಾನಗಲ್‌ 69 64 9 
8 ಹಿರೇಕೆರೂರು 98 11 15 
9 ರಾಣೆಬೆನ್ನೂರ 103 ಿ 
10 ಬ್ಯಾಡಗಿ 52 8 2 
|] ಸವಣೂರು 52 10 ಈ 
12 ಗದಗ 54 ಲ 
13 ಶಿರಹಟ್ಟಿ 61 15 
14 ನರಗುಂದ 26 7 ಕೆ 
15 ನವಲಗುಂದ 48 8 2 
16 ಮುಂಡರಗಿ 43 8 R 
17 ರೋಣ 63 21 7 

1051 213 58 


ಕನಿಷ್ಟ ಅಗತ್ಯಗಳ ಕಾರ್ಯಕ್ರಮ: ಕನಿಷ್ಟ ಅಗತ್ಯಗಳ ಕಾರ್ಯಕ್ರಮವನ್ನು ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸೇರಿಸಿದ್ದದೂ 


ಕೂಡ ಇದು ಪ್ರಾರಂಭವಾಗಿದ್ದು 1981 ರಲ್ಲಿ ಈ ಕಾರ್ಯಕ್ರಮದ ಅನ್ವಯ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಹಳ್ಳಿ ರಸ್ತೆಗಳ ಕಾಮಗಾರಿಗಳು 


ಹಾಗೂ ಪೂರ್ಣಗೊಂಡ ರಸ್ತೆಗಳ ಉದ್ದವನ್ನು ಈ ಕೆಳಕಂಡಂತೆ ಕೊಟ್ಟಿದೆ. 


ವರ್ಷ ತೆಗೆದುಕೊಂಡ ಹಳ್ಳಿ ರಸ್ತೆ ಹೊಸ ರಸ್ತೆಗಳು ಒಟ್ಟು. ಉದ್ದ 
ಕಾಮಗಾರಿಗಳು ಕಿ.ಮೀ. 
31.3.1981 22 117.85 
81-82 3 23.00 
82-83 | 1.00: 


ಸಾರಿಗೆ ಮತ್ತು ಸಂಪರ್ಕ 481 


ವರ್ಷ ತೆಗೆದುಕೊಂಡ ಹಳ್ಳಿ ರಸ್ತೆ ಹೊಸ ರಸ್ತೆಗಳು ಒಟ್ಟು ಉದ್ದ 
ಕಾಮಗಾರಿಗಳು ಕಿ.ಮೀ. 
83-84 9 16.50 
84-85 10 30.50 


ಸೇತುವೆಗಳು: ಜಿಲ್ಲೆಯಲ್ಲಿ ಅನೇಕ ಕಡೆ ನದಿಗಳು ಹಾಗೂ ನಾಲಾಗಳು ರಸ್ತೆ ಸಂಚಾರಕ್ಕೆ ಅಡ್ಡಿ ಆಗಿದ್ದರಿಂದ ಸುಗಮ ಸಂಚಾರಕ್ಕೆ 
ಸೇತುವೆಗಳನ್ನು ನಿರ್ಮಿಸುವ ಪ್ರಯತ್ನಗಳು 1850 ರಿಂದಲೇ ಪ್ರಾರಂಭವಾಯಿತು. ಈ ದಿಸೆಯಲ್ಲಿ ಪುಣೆ-ಬೌಗಳೂರು ರಸ್ತೆಯಲ್ಲಿ 
ವರದಾ ನದಿಯ ಮೇಲಿನ ಸೇತುವೆ ಬಹು ಮುಖ್ಯವಾದದ್ದು 400ಅಡಿಗಳ ಉದ್ದದ ಇದನ್ನು 1866 ನೇ ಇಸ್ವಿಯಲ್ಲಿ 2,46,000 
ರೂಪಾಯಿಗಳ ವೆಚ್ಚದಲ್ಲಿ ಪೂರ್ಣ ಮಾಡಿ ಸಂಚಾರಕ್ಕೆ ತೆರೆಯಲಾಯಿತು. ಪ್ರಮುಖವಾಗಿದ್ದ ಸೇತುವೆಗಳಲ್ಲಿ ಕುಮದ್ವತಿ ನದಿಗೆ 
ಮಾಸೂರಿಗೆ ಬಳಿ ಕಟ್ಟಲಾದ. ಸೇತುವೆಯು ಒಂದು. ಸುಮಾರು 54.90 ಮೀಟರ್‌ ನೀರಿನ ಅಂತರವಿದ್ದ (ಲೀನಿಯರ್‌ ವಾಟರ್‌ವೇ) 
ಈ ಸೇತುವೆಗೆ ತಗುಲಿದ ವೆಚ್ಚ 2.30 ಲಕ್ಷ ರೂಪಾಯಿಗಳು. 1942 ರಲ್ಲಿ ಕಾರವಾರ-ಬಳ್ಳಾರಿ ರಸ್ತೆಯಲ್ಲಿ ನಲವಡಿಯ ಸಮೀಪ 
ಕಟ್ಟಿದ ಸೇತುವೆಯ ನೀರಿನ ಅಂತರ 0.08 ಮೀಟರ್‌ಗಳು. ಸುಮಾರು 120 ಅಡಿಗಳ ನೀರಿನ ಅಂತರವಿರುವ ಕಾಸ್‌ವೇಯು, 
ಕಾರವಾರ, ಬಳ್ಳಾರಿ ರಸ್ತೆಯಲ್ಲಿ ಭದ್ರಾಪುರದ ಬಳಿ ನಿರ್ಮಿಸಲ್ಪಟ್ಟಿತು (1923-24 ರಲ್ಲಿ). 1967 ರಲ್ಲಿ ಯಮನೂರು ಬಳಿ ರಾಜ್ಯ 
ಹೆದ್ದಾರಿಯ ಮೇಲೆ ಕಟ್ಟಿದ ಸೇತುವೆಯ ಉದ್ದ 175.59 ಮೀಟರ್‌ಗಳಾಗಿತ್ತು. ಈ ಕಾಮಗಾರಿಗೆ ತಗುಲಿದ ವೆಚ್ಚ 10.50 ಲಕ್ಷ 
ರೂಪಾಯಿಗಳು. ಸುಮಾರು 7.54 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾರವಾರ-ಬಳ್ಳಾರಿ ರಾಜ್ಯ ಹೆದ್ದಾರಿಯಲ್ಲಿ ಶಿರಗುಪ್ಪ ಬಳಿ 
ಕಟ್ಟಲ್ಪಟ್ಟ ಸೇತುವೆಯ ನೀರಿನ ಅಂತರ (ಲಿನಿಯರ್‌ ವಾಟರ್‌ವೇ) 98.49 ಮೀಟರ್‌ಗಳು. 1970 ರಲ್ಲಿ ವರದಾನದಿಗೆ 
ಬಸಾಪುರ-ಮರೋಳ ರಸ್ತೆಯಲ್ಲಿ ನಿರ್ಮಿಸಿದ (ಹಾವೇರಿ ' ವಿಭಾಗದಲ್ಲಿ) ಸೇತುವೆಗೆ ತಗುಲಿದ ವೆಚ್ಚ 6.50 ಲಕ್ಷ ರೂಪಾಯಿಗಳು. 
ತುಂಗಭದ್ರಾ ನದಿಗೆ ಹಾವನೂರು-ಎಕ್ಕಂಬಿ ರಸ್ತೆಯಲ್ಲಿ ನಿರ್ಮಿಸಿರುವ ಸೇತುವೆ 73-74 ರಲ್ಲಿ ಮುಗಿಸಲ್ಪಟ್ಟಿತು. ಸುಮಾರು 366 
ಮೀಟರ್‌ ನೀರಿನ ಅಂತರದ ಈ ಸೇತುವೆಗೆ ತಗುಲಿದ ಖರ್ಚು 26.00 ಲಕ್ಷ ರೂಪಾಯಿಗಳು. ಇತ್ತೀಚಿನ ವರ್ಷಗಳಲ್ಲಿ ಕಟ್ಟಿದ 
ಸೇತುವೆಗಳಲ್ಲಿ ಹೊಸರಿತ್ತಿ-ಲಕ್ಷ್ಮೇಶ್ವರ ರಸ್ತೆಯಲ್ಲಿ ಹೊಸರಿತ್ತಿ ಬಳಿ ನಿರ್ಮಿಸಿದ ಸೇತುವೆಯು ಒಂದು. ಈ 179 ಮೀಟರ್‌ ನೀರಿನ 
ಅಂತರವಿರುವ ಸೇತುವೆಗೆ ಆಗಿರುವ ಖರ್ಚು 15.44 ಲಕ್ಷ ರೂಪಾಯಿಗಳು. ಮನಗುಂದ-ಬ್ಯಾಡಗಿ ನಡುವೆ ಕುಸನೂರು ಬಳಿಯ 
- ಸೇತುವೆ 1979-80 ರಲ್ಲಿ ಪೂರ್ಣಗೊಂಡಿತು. 42 ಮೀಟರ್‌ ನೀರಿನ ಅಂತರದ ಈ ರಸ್ತೆಯನ್ನು ನಿರ್ಮಿಸಲು ವೆಚ್ಚವಾದ ಹಣ 
6.60 ಲಕ್ಷ ರೂಪಾಯಿಗಳು. ಹೊಸ ಸೇತುವೆಗಳ ನಿರ್ಮಾಣ ಹಾಗೂ ಹಳೇಯ ಸೇತುವೆಗಳ ರಿಪೇರಿ, ನಿರ್ವಹಣೆ ಇತ್ಯಾದಿಗಳಿಗೆ 
ಸರ್ಕಾರವು ಪ್ರತೀವರ್ಷ ಸಾಕಷ್ಟು ಹಣ ವ್ಯಯಮಾಡುತ್ತಿದೆ. ಈ ಬಾಬುಗಳಿಗೆ 1961-62 ರಿಂದಲೂ ಖರ್ಚು ಮಾಡುತ್ತಿರುವುದು 
(ಲಕ್ಷ ರೂ.ಗಳಲ್ಲಿ ಈ ರೀತಿ ಇದೆ. 5 


1961-62: 10.06; 1966-67: 29.35; 1971-72: 27.56; 1974-75: 4.47; 1975-76: 4.92, 1979-80: 
28.46; 1980-81: 48.93; 1981-82: 28.77, 1985-86:37.56, 1992-93: 24.31. 


ಕೋಷ್ಟಕ 7.6: ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ರಾಜ್ಯ ನಿಧಿಯ ರಸ್ತೆಗಳಲ್ಲಿದ್ದ ಸಣ್ಣ ಸೇತುವೆಗಳು 
ಹಾಗೂ ಕಲ್‌ವರ್ಟ (ಅಡ್ಡಚರಂಡಿ)ಗಳ ಸಂಖ್ಯೆ 


6 ಮೀಟರ್‌ಗಳಿ 6 ರಿಂದ 12 12 ಮೀ. ಗಿಂತ 18 ಮೀಗಿಂತ 24ಮೀ. ಗಿಂತ ಒಟ್ಟು 30 ಮೀ.ಗಿಂತ 

ಗಿಂತ ಕಡಿಮೆ ಮೀ. ಒಳಗೆ ಹೆಚ್ಚು 18 ಮೀ ಹೆಚ್ಚು 24 ಮೀ. ಹೆಚ್ಚು 30 ಮೀ. ಹೆಚ್ಚು 60ಮೀ 

ಗಿಂತ ಕಡಿಮೆ ಗಿಂತ ಕಡಿಮೆ ಗಿಂತ ಕಡಿಮೆ ಗಿಂತ ಕಡಿಮೆ 
31.3.1982 2569 183 » 41 46 45 2884 - 
31.3.1986 3529 318 90 70 62 4069 65 


31.3.1992 4870 404 116 72 61 5523. 7! 
SSNS 


482 


ಜಿಲ್ಲಾ ಪರಿಷತ್‌ ರಸ್ತೆಗಳು 


ಧಾರವಾಡ ಜಿಲ್ಲೆ 


ಧಾರವಾಡ ಜಿಲ್ಲಾ ಪರಿಷತ್‌ ದಿನಾಂಕ 1.4.1987 ರಿಂದ ಕಾರ್ಯವನ್ನು ಪ್ರಾರಂಭಿಸಿತು. ಗ್ರಾಮಾಂತರ ಪ್ರದೇಶಗಳ ಅನೇಕ 
ರಸ್ತೆಗಳನ್ನು ಜಿಲ್ಲಾ ಪರಿಷತ್‌ ಗಳಿಗೆ ವಹಿಸಲಾಯಿತು. ಈಗ ಜಿಲ್ಲಾ ಪರಿಷತ್‌ ಗ್ರಾಮಾಂತರ ಪ್ರದೇಶಗಳಲ್ಲಿ ಸೇತುವೆಗಳ ಹಾಗೂ 
ರಸ್ತೆಗಳು ನಿರ್ಮಾಣ, ರಿಪೇರಿ ಇತ್ಯಾದಿಗಳನ್ನು ಸರ್ಕಾರದ ನಿಧಿಗಳ ಮೂಲಕ ಕೈಗೊಳ್ಳುತ್ತಿದೆ. 1987-88ನೇ ಸಾಲಿನಿಂದ 1991-92ನೇ 
ಸಾಲಿನವರೆಗೆ ಜಿಲ್ಲಾ ಪರಿಷತ್ತಿನ ವತಿಯಿಂದ ನಡೆದ ಅಭಿವೃದ್ಧಿ ಕಾರ್ಯಗಳ ವಿವರಗಳು ಈ ಕೆಳಕಂಡಂತಿದೆ... 


ವಿವರಗಳು 
|. ಗ್ರಾಮಾಂತರ ಸಂಪರ್ಕ ಕಿಮೀ 
2. ಗ್ರಾಮಾಂತರ ರಸ್ತೆಗಳ ಸುಸಂಘಟಿತ ಯೋಜನೆ. 
3. ಸೇತು ಬಂಧನ ನಂ. 
4. ಹಳ್ಳಿಯ ಪರಿಮಿತಿ ರಸ್ತೆಗಳಿಗೆ ಡಾಂಬರು 
ಹಾಕುವುದು ಕಿಮೀ 


5. ರಸ್ತೆಗಳಿಗೆ ಡಾಂಬರು ಹಾಕುವುದು ಸ 
6. ಇತರ ರಸ್ತೆಗಳ ನಿರ್ಮಾಣ ಚ 
7. ಹೊಸ ಸೇತುವೆಗಳು ನಂ 
8. ಹಳ್ಳಿ ಹೆದ್ದಾರಿ ಕಿಮೀ. 
9. ಜನಗಳ ನೆರವಿನಿಂದ ರಸ್ತೆ ನಿರ್ಮಾಣ ಈ 
10. ಗ್ರಾಮಾಂತರ ಸಂಪರ್ಕ 
11. ಅವಶ್ಶ ಕಾರ್ಯಕ್ರಮ (ಎಂ.ಎನ್‌.ಪಿ) ಔ 
12. ಹರಿಜನ ವಾಡಾ ರಸ್ತೆಗಳು ತ 


13. ಸಕ್ಕರೆ ಕಾರ್ಯಾನೆ ಪ್ರದೇಶದಲ್ಲಿ ರಸ್ತೆ 
ನಿರ್ಮಾಣ Kk 


14. ರಸ್ತೆಗಳು ಮತ್ತು ಸೇತುವೆಗಳ ನಿರ್ಮಾಣ ಲಕ್ಷ 
ಹಾಗೂ ರಿಪೇರಿ ಇತ್ಯಾದಿಗಳಿಗೆ ಸರ್ಕಾರದ ರೂ. 
ನಿಧಿಗಳ ಮೂಲಕ ಮಾಡಲಾದ ಗಳಲ್ಲಿ 


(ಮೂಲ : ಜಿಲ್ಲಾ ಪರಿಷತ್‌ ಆಡಳಿತ ವರದಿಗಳು) 


ಸಂಚಾರ ಗಣತಿ ಮತ್ತು ವಾಹನ ಸಮೀಕ್ಷೆ 


87-88 
| 
| 
9 


102 


88-89 
2 

4 

9 


103 


89-90 


7 
24 


270 


90-91 91-92 


| 
2 9 
8 10 
3 
12 
7 12 
; 5 
7 
4 
12 11 
21 25 
4 5 
118 219 


ಲೋಕೋಪಯೋಗಿ ಇಲಾಖೆಯ 1959ನೇ ಸಾಲಿನಿಂದಲೂ ಸಂಚಾರ ಗಣತಿ ಮತ್ತು ವಾಹನ ಸಮೀಕ್ಷೆಯನ್ನು ಕೈಗೊಳ್ಳುತ್ತಿದೆ. 
ಇದಲ್ಲದೇ ಆಯ್ದ ರಸ್ತೆಗಳಲ್ಲಿ ಪ್ರತಿ ವರ್ಷವೂ ಮಾದರಿ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. ಈ ಸಮೀಕ್ಷೆಗಳ ಉದ್ದೇಶ ರಸ್ತೆಗಳಿಗೆ 
ಸಂಬಂಧಿಸಿದ ವಿಷಯಗಳನ್ನು ಸಂಗ್ರಹಿಸಿ, ಅಭಿವೃದ್ದಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವುದೇ ಆಗಿದೆ. ಧಾರವಾಡ 
ಜಿಲ್ಲೆಯಲ್ಲಿ 1992-93ನೇ ಸಾಲಿನಲ್ಲಿ ಕೈಗೊಂಡ ಸಮೀಕ್ಷೆ ಸಮಯದಲ್ಲಿ 32 ಗಣತಿ ಕೇಂದ್ರಗಳನ್ನು ರಾಜ್ಯ ಹೆದ್ದಾರಿಯಲ್ಲಿ ಹಾಗೂ 
111 ಗಣತಿ ಕೇಂದ್ರಗಳನ್ನು ಜಿಲ್ಲಾ ಮುಖ್ಯ ರಸ್ತೆಗಳಲ್ಲೂ ಸ್ಥಾಪಿಸಲಾಗಿತ್ತು. ಈ ಸಮೀಕ್ಷೆಗಳಲ್ಲಿ ಕಂಡುಬಂದ ಅಂಶಗಳು ಕೆಳಕಂಡಂತಿದೆ. 


ಸಾರಿಗೆ ಮತ್ತು ಸಂಪರ್ಕ 483 


ಪ್ರತೀ ಗಣತಿ ಕೇಂದ್ರದಲ್ಲಿ ದಿನದ 24 ಗಂಟೆಗಳಲ್ಲಿ ಕಂಡು ಬಂದ ಸರಾಸರಿ ಸಂಚಾರ ದಟ್ಟಣೆ (ಮೆಟ್ರಕ್‌ ಟನ್‌ಗಳಲ್ಲಿ 


ವರ್ಷ ರಾಜ್ಯ ಜಿಲ್ಲಾ ಇತರ ಹಳ್ಳಿಯ ಒಟ್ಟು 
ಹೆದ್ದಾರಿಗಳು. ಮುಖ್ಯ ರಸ್ತೆಗಳು ಜಿಲ್ಲಾ ರಸ್ತೆಗಳು ರಸ್ತೆಗಳು 

1970-71 2,027 852 663 289 959 

1987-88 4,906 2,140 1,165 1,083 1,657 

* 1992-93 5432 1,424 465 7271 1,394 


* (ತಾತ್ಕಲಿಕ ಅಂಕಿ ಅಂಶಗಳು) 


ರಾಜ್ಯ ಹೆದ್ದಾರಿಯ ಮೂಲಕ ಸಾಗಿಸಲ್ಪಟ್ಟ ಸರಕು 1970-71ನೇ ಸಾಲಿನಲ್ಲಿ ದಿನದ 24 ಗಂಟೆಗಳಲ್ಲಿ 2,027 ಮೆಟ್ರಿಕ್‌ 
ಟನ್‌ ಆಗಿದ್ದರೆ 1987-88ರಲ್ಲಿ ಇದು 4,906 ಮತ್ತು 1992-93ರಲ್ಲಿ 5,432 ಮೆ.ಟನ್‌ ಆಗಿತ್ತು." ಇದೇ ರೀತಿ ಎಲ್ಲಾ ವರ್ಗಗಳ 
ರಸ್ತೆಗಳಲ್ಲಿ ಸರಕು ಸಾಗಾಣಿಕೆ ತೀವ್ರ. ರೀತಿಯಲ್ಲಿ ಏರಿಕೆಯಾಗಿರುವುದು ಕಂಡು ಬಂದಿದೆ. 


ಹಾಯ್ದಡ 


ಅನೇಕ ಹೊಳೆಗಳು ಮತ್ತು ನದಿಗಳು ಜಿಲ್ಲೆಯಲ್ಲಿ ಹರಿಯುತ್ತಿದ್ದು ಇವುಗಳನ್ನು ದಾಟಲು 1883-84 ರಲ್ಲಿ 30 ಹಾಯ್ದಡ 
(ಕಡವು ಅಥವಾ ಫೆರ್ರಿ)ಗಳು ವಿವಿಧ ಭಾಗಗಳಲ್ಲಿದ್ದವು. ಇವುಗಳಲ್ಲಿ ಮೂರು ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿದ್ದು 
ಉಳಿದವು ಡಿಸ್ಟಿಕ್ರ ಲೋಕಲ್‌ ಬೋರ್ಡ್‌ಗಳ ಅಧೀನದಲ್ಲಿದ್ದವು. ಲೋಕೋಪಯೋಗಿ ಇಲಾಖೆ ಆಡಳಿತದಲ್ಲಿದ್ದವುಗಳಲ್ಲಿ 
ಒಂದನೇಯದು, ಮುಂಡರಗಿ ಬಳಿ ಹೆಸ್ರೂರ್‌ನ ಹತ್ತಿರ ತುಂಗಭದ್ರಾನದಿಯ ಹಾಯ್ಗಡ, ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ 
ಸಂಪರ್ಕ ಕಲ್ಲಿಸುತ್ತಿತ್ತು (ಯೂರು ದೋಣಿಗಳ ಮೂಲಕ ಸೇವೆ ಒದಗಿಸಲಾಗುತ್ತಿತ್ತು. ಎರಡನೇಯದು ಹಾವನೂರು-ಎಕ್ಕಂಬಿ 
ರಸ್ತೆಯಲ್ಲಿ ತುಂಗಭದ್ರಾ ನದಿಗೆ, ಮೂರನೇಯದು ಸಂಗೂರಿನ ಬಳಿ ವರದಾನದಿಗೆ (ಹಾವೇರಿ ತಾಲೂಕು). ರಸ್ತೆ ಸಂಚಾರಕ್ಕೆ ನದಿಗಳು 
ಹಾಗೂ ಹೊಳೆಗಳಿಂದ ಅಡ್ಡಿಯುಂಟಾಗುತ್ತಿತ್ತು. ' 


ಸ್ವಾತಂತ್ರ್ಯಾನಂತರ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಿರ್ಮಿಸಿದ ಉತ್ತಮ ರಸ್ತೆಗಳು ಹಾಗೂ ಸೇತುವೆಗಳು ಜಿಲ್ಲೆಯ ವಿವಿಧ 
ಭಾಗಗಳಿಗೆ ಸಂಪರ್ಕ ಕಲ್ಪಿಸಿವೆ. ಮೋಟಾರು ವಾಹನಗಳ ಸಂಚಾರ ಹೆಚ್ಚಾಗಿದೆ. ಆದರೂ ಸಹ ಜನರು ಕೆಲವು ಕಡೆ ನದಿ ಅಥವಾ 
ಹೊಳೆಗಳನ್ನು ದಾಟಲು ಹಾಯ್ದಡಗಳನ್ನು ಅವಲಂಬಿಸಿರುತ್ತಾರೆ. 1981 ರಲ್ಲಿ ಜಿಲ್ಲೆಯಲ್ಲಿ 30 ಹಾಯ್ಗಡಗಳಲ್ಲಿ ಒಂದನ್ನು ಇಲಾಖೆಯ 
ವತಿಯಿಂದ ನಡೆಸಲ್ಪಟ್ಟು, ಮೂರು ಗುತ್ತಿಗೆಯ ಮೂಲಕ ನಡೆಸಲ್ಪಡುತ್ತಿತ್ತು. ಇವುಗಳಲ್ಲಿ ಹೆಸರೂರು ಮತ್ತು ಸೋವಿನಹಳ್ಳಿ 
ನಡುವಣದನ್ನು (ತುಂಗಭದ್ರಾ) ಒಳನಾಡು ಜಲಸಾರಿಗೆ ಇಲಾಖೆಯೆ ನಡೆಸುತ್ತಿತ್ತು. ತುಂಗಭದ್ರಾ ನದಿಯ ಮೂರು ಹಾಯ್ದಡಗಳನ್ನು 
ಇಲಾಖೆಯ ಹರಾಜು ಗುತ್ತಿಗೆಯ ಮೇಲೆ ನಡೆಸಲಾಗುತ್ತಿತ್ತು. ಅದೆಂದರೆ, 1. ಇಟಗಿ, ಶಿರಹಟ್ಟಿ ನಡುವೆ 2. ಕೊರ್ಲಹಳ್ಳಿ-ಮಾಹಲಗಟ್ಟಿ 
3. ಸಿಂಗಟಾಲೂರ್‌-ನವಲಿಮಧ್ಯೆ. ದಿನಾಂಕ ೨1.೨. 1992 ರಲ್ಲೂ ಜಿಲ್ಲೆಯಲ್ಲಿ ಒಟ್ಟು 26 ಹಾಯ್ಗಡಗಳಿದ್ದು ಅವುಗಳಲ್ಲಿ ಒಂದು 
ಇಲಾಖೆ ನಿರ್ವಹಣೆಯಲ್ಲಿದ್ದು ಇತರ ಮೂರನ್ನು ಗುತ್ತಿಗೆಯ ಮೇಲೆ ನಡೆಸಲಾಗುತ್ತಿತ್ತು. ಇವುಗಳ ಆಡಳಿತ ಮತ್ತು ಹತೋಟಿ 
ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆಗೆ ಸೇರಿದೆ. 


ಇತ್ತೀಚೆಗೆ ಜಿಲ್ಲೆಯಲ್ಲಿ ಎರಡು ದೋಣಿ ದುರಂತಗಳು ಸಂಭವಿಸಿದವು. ಮೊದಲನೇಯದು ರಾಣೆಬೆನ್ನೂರು ತಾಲ್ಲೂಕಿನ 
ತುಂಗಭದ್ರಾ ನದಿಯ ಚಿಕ್ಕಕುರುವತ್ತಿ-ಹಿರೇಕುರುವತ್ತಿ ಹಾಯ್ಗಡದಲ್ಲಿ ದಿನಾಂಕ 16.8.93 ರಲ್ಲಿ ಸಂಭವಿಸಿದ ದೋಣಿ ದುರಂತ. 
ಇದರಲ್ಲಿ 7 ಜನ ಪ್ರಯಾಣಿಕರು ಬಲಿಯಾದರು. ಪರಿಣಾಮವಾಗಿ ಮೈಲಾರ ಮಂಡಲ ಪಂಚಾಯ್ತಿಯ ಅಧೀನದಲ್ಲಿದ್ದ ಈ 
ಹಾಯ್ಗಡವನ್ನು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಗೆ ವರ್ಗಾಯಿಸಿ, ಇಲಾಖೆಯ ವತಿಯಿಂದಲೇ ಯಾಂತ್ರಿಕ 


ದೋಣಿಯನ್ನು ತೊಡಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಎರಡನೇಯ ದುರಂತವು ಮುಂಡರಗಿ ತಾಲ್ಲೂಕಿನಲ್ಲಿ ಹರಿಯುವ ತುಂಗಭದ್ರಾ 


484 


ಕ್ರಮ 
ಸಂಖ್ಯೆ 


ಕಡವಿನ ಹೆಸರು ನದಿಯ ಹೆಸರು ತಾಲೂಕು ಕಡವು ಸೇವೆಯನ್ನು 
ನಡೆಸುತ್ತಿರುವ ಪ್ರಾಧಿಕಾರ 

. ಬೇಲೂರು-ಹಲವಾಗಲು ' ತುಂಗಭದ್ರಾ... ರಾಣೆಬೆನ್ನೂರು ಗ್ರಾಮ ಪಂಚಾಯ್ತಿ ಬೆಲೂರು 
ಹಿರೇಬಿದರಿ-ಚಿಕ್ಕಬಿದರಿ ಈ ಗ್ರಾಮ ಪಂಚಾಯ್ತಿ, ಹಿರೇಬಿದರಿ 
ಉದ್ದಗಟ್ಟ-ತಾವರಗುಂಡಿ | ` ಗ್ರಾಮ ಪಂಚಾಯ್ತಿ, ಬೆಲೂರು 
ಐರಣಿ-ಸಾರ್ಥಿ ಸ ಕ ಸ 
ಮಡ್ಲೇರಿ-ವಸಾಪುರ | | ಗ್ರಾಮ ಪಂಚಾಯ್ತಿ ವಡ್ಡೂರು 
ಹೊಳೆ ಅನ್ವೇರಿ-ಇಂಗಳಗುಂದಿ | | 
ಕೋಟೆಹಾಳ-ಎಲೆಹುಲಿ 5 p ನಟವಳ್ಳಿ ಗ್ರಾಮದವರಿಂದ ತಾಲೂಕ್‌ 

y ಪಂಚಾಯ್ತಿ ಸಮಿತಿ ರಾಣೆಬೆನ್ನೂರು 
ಮುದೇನೂರು-ಇಂಗಳಗುಂದಿ ಚಃ ಈ 
ನದೀನೀರಲಗಿ-ಕೊಣನತಂಬಿಗಿ | ೫ ಸ್‌ 
ಬಾಳಂಬೀಡು-ಲಕಮಾಪುರ ಹಾನಗಲ್‌ ಕ್ಷೇತ್ರಾಭಿವೃದ್ಧಿ ಅಧಿಕಾರಿ, “ಹಾನಗಲ್‌ 
ಶಿ ಾ-ಭದ್ರಹಾ ' ಟ ಸ Kk 
ಹುಳ್ಳೂರು-ಅಂಕನಹಳ್ಳಿ ತುಂಗಭದ್ರಾ ಹಿರೇಕೆರೂರು ಹುಳ್ಳೂರಿನ ಶ್ರೀ ಲಕ್ಷ್ಮೀರಂಗನಾಥಸ್ವಾಮಿ 
: ದೇವಾಲಯದ ವತಿಯಿಂದ ಗ್ರಾಮ 
ಕ ಪಂಚಾಯ್ತಿ ಹುಳ್ಳೂರು 

ಮರದಕೇರಿ-ಕೋಣಂತಾಳ ೯ ಈ ಶ್ರೀ ಬಸವೇಶ್ವರ ದೇವಸ್ಥಾನದ ವತಿಯಿಂದ 
ಹೆಸರೂರು-ಸೋವಿನಹಳ್ಳಿ ಟೆ ಮುಂಡರಗಿ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 
ಹಾವನೂರು - ಹಾಂವಸಿ ಸ ಹಾವೇರಿ 
ಹೊಳೆ ಇಟಗಿ ` ಶಿರಹಟ್ಟಿ ೫ 


ಧಾರವಾಡ ಜಿಲ್ಲೆ 


ಧಾರವಾಡ ಜಿಲ್ಲೆಯಲ್ಲಿರುವ ಕಡವುಗಳ ವಿವರಗಳು (ಜನವರಿ 1995 ರಲ್ಲಿದ್ದಂತೆ) 


(ಮೂಲ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ) 


ಸಾರಿಗೆ ಮತ್ತು ಸಂಪರ್ಕ 485 


ನದಿಯ ಸಿಂಗಟಾಲೂರು-ನವಲಿ ಹಾಯ್ಗಡದಲ್ಲಿ ದಿನಾಂಕ 28. 5, 1994ರಂದು ಸಂಭವಿಸಿತು. ಇದರಲ್ಲಿ 34 ಮಂದಿ ಪ್ರಯಾಣಿಕರು 
ಮೃತಪಟ್ಟರು. ನಂತರ 28,5.1994 ರಿಂದ ಇಲಾಖೆಯೇ ಫೈಬರಗ್ಗಾಸ್‌ ನಾವೆಯನ್ನು ತೊಡಗಿಸಿ ತನ್ನ ಸಿಬ್ಬಂದಿಯ ಮೂಲಕ ಈ 
ಹಾಯ್ದಡವನ್ನು ನಿರ್ವಹಿಸುತ್ತಿದೆ. ಹೆಸರೂರು-ಸೋವಿನ ಹಳ್ಳಿ ಹಾಯ್ಗಡ ಸೇವೆಯನ್ನು ಇಲಾಖೆಯೇ ನಡೆಸುತ್ತಿದೆ, ಹಾಗೂ 93-94 
ನೇ ಸಾಲಿನಲ್ಲಿ ಇದರಿಂದ ಬಂದ ಆದಾಯ 35,782 ರೂಪಾಯಿಗಳು. ದಿನಾಂಕ 19.1.1995 ರಲ್ಲಿ ಜಿಲ್ಲೆಯಲ್ಲಿದ್ದ ಒಟ್ಟು 
ಹಾಯ್ಗಡಗಳು 24.ಆಗಾಗ್ಗೆ ಸಂಭವಿಸುವ ದೋಣಿದುರಂತಗಳನ್ನು ತಡೆಗಟ್ಟಲು ಜಲ ಸಾರಿಗೆಗೆ ಯೋಗ್ಯವಲ್ಲದ ನಾವೆಗಳ ಒಡಾಟವನ್ನು 
ರದ್ದು ಮಾಡಲಾಗುತ್ತಿದೆ. 


. ಸಾರ್ವಜನಿಕ ಸಂಚಾರ 


ಎರಡನೆಯ ಮಹಾಯುದ್ದದ ನಂತರ (1918)ಮೋಟಾರು ವಾಹನಗಳು ಜಿಲ್ಲೆಯಲ್ಲಿ ಕಾಣಿಸಿಕೊಂಡವು. ಸಾಮಾನು ಸಾರಿಗೆಗೆ 
ಅಲ್ಲದೇ ಜನರ ಸಾರಿಗೆಗೆ ಕಾರುಗಳು ಮತ್ತು ಮೋಟಾರು' ವಾಹನಗಳ ಓಡಾಟ ಆರಂಭವಾಗಿ, ಎರಡನೆಯ ಮಹಾಯುದ್ಧದ ಶಾಲಕ್ಕೆ 
ಇದು ಇನ್ನೂ ಹೆಚ್ಚಿತು. ಖಾಸಗಿ ಕಂಪನಿಗಳು ಮೋಟಾರು ವಾಹನಗಳನ್ನು ಓಡಿಸಲು ಅರಂಭಿಸಿದವು. ಯಮನಪ್ಪ ತಲವಾಯಿ 
ಎಂಬುವರು 1920-21ರಲ್ಲಿ ಧಾರವಾಡದಿಂದ ಸೌಂದತ್ತಿಗೆ ಬಸ್‌ ಓಡಿಸಲು ಆರಂಭಿಸಿದರೆಂದು ಹೇಳಿಕೆ ಇದೆ.ಧಾರವಾಡ ಡಿಸ್ಟಿಕ್ಟ್‌ 
ಮೋಟಾರ್‌ಸರ್ವಿಸ್‌ ಎಂಬ ಖಾಸಗಿ ಮೋಟಾರು ಸಾರಿಗೆಗಳ ಒಂದುಜಾಲ ಹುಬ್ಬಳ್ಳಿಯನ್ನು ಕೇಂದ್ರವಾಗಿ ಹೊಂದಿತ್ತು. ರ 
ಬಸರೀಗಿಡದ ವೀರಪ್ಪನವರ ಕಂಪನಿ ಇತ್ತು. ಇದಲ್ಲದೇ ಧಾರವಾಡ ಹುಬ್ಬಳ್ಳಿಗಳ ನಡುವೆ ವಾಹನಗಳನ್ನು ಓಡಿಸುವ ಒಂದು ಕಂಪನಿ 
ಕಾರ್ಯಾಚರಣೆಯಲ್ಲಿ ಇತ್ತು. 1947ರಲ್ಲಿ ಮುಂಬೈ ಸರಕಾರ ರಸ್ತೆ ಸಾರಿಗೆ ರಾಷ್ಟ್ರೀಕರಣ ಆರಂಭಿಸಿತು. ಧಾರವಾಡ ಜಿಲ್ಲೆಯಲ್ಲಿ 
1949ರಲ್ಲಿ ಇದನ್ನು ಜಾರಿಗೆ ತರಲಾಯಿತು. 1957ರ ಮ .1ರಿಂದ ಹುಬ್ಬಳ್ಳಿ ವಿಭಾಗದ ಕೆಲವೊಂದು ಮಾರ್ಗಗಳನ್ನು ಜಿಲ್ಲೆಯಲ್ಲಿ 
ಮೊದಲು ರಾಷ್ಟೀಕರಿಸಿದರು. ಹಿಂದೆ ಇದ್ದ ಸ್ಟೇಟ್‌ ಟ್ರಾ ತ್‌್‌ (ಎಸ್‌. ಟಿ) ಬದಲಿಗೆ ಕೆ.ಎಸ್‌.ಆರ್‌.ಟಿ.ಸಿ. ಅಸ್ಥಿತ್ವಕ್ಕೆ ಬಂತು. 
ಹಿಂದೆ ಮೂವ ವಾಹನಗಳ ಮೇಲೆ ನಿಯಂತ್ರಣಕ್ಕೆ ಜಿಲ್ಲೆಯಲ್ಲಿ ಯಾವ ಕಛೇರಿಯು ಇರಲಿಲ್ಲ ಮುಂಬೈಯಿಂದ ವಾಹನಗಳನ್ನು 
ತಪಾಸಣೆ ಮಾಡುವುದಕ್ಕೆ ಒಬ್ಬ ಇನ್ಸ್‌ಪೆಕ್ಟರ್‌ ಬಂದು ಹೋಗುತ್ತಿದ್ದನು. 1940 ರಲ್ಲಿ ಬೆಳಗಾವಿಯಲ್ಲಿ ಒಂದು ಸಾರಿಗೆ ಕಛೇರಿಯನ್ನು 
ಸ್ಥಾಪಿಸಿದಾಗ ಧಾರವಾಡ ಜಿಲ್ಲೆಯನ್ನು ಸಹ ಇದರ ವ್ಯಾಪ್ತಿಗೆ ಸೇರಿಸಲಾಯಿತು. ಮುಂಬೈಯ ತೆರಿಗೆ ಕಾಯ್ದೆಯಲ್ಲಿ ವ್ಯವಸಾಯಕ್ಕೆ 
ಕರೇ ವಾಹನಗಳನ್ನು ಹೊರತುಪಡಿಸಿ ಇತರೇ ವಾಹನಗಳ ಮೇಲೆ ತೆರಿಗೆಯನ್ನು ವಿಧಿಸಲಾಗಿತ್ತು. ಹಾಗೂ ಪುರಸಭೆಗಳು 
ಮತ್ತು ಸರ್ಕಾರ ವಿಧಿಸುತ್ತಿದ್ದ ಎಲ್ಲಾ ಸುಂಕಗಳನ್ನು ರದ್ದುಗೊಳಿಸಲಾಯಿತು. ತೆರಿಗೆ ಪಾವತಿ ಮಾಡಿದ್ದಕ್ಕೆ ನೋಂದಣಿ ಅಧಿಕಾರಿಗಳು 
ಟೋಕನ್‌ ಅಥವಾ ಗುರುತಿನ ' ಬಿಲ್ಲೆಗಳನ್ನು ಕೊಡುತ್ತಿದ್ದರು. ಧಾರವಾಡ ಜಿಲ್ಲೆಯ ಪುರಸಭೆಗಳಲ್ಲಿ ಸಂಚಾರ ಮಾಡುತ್ತಿದ್ದ ಮೋಟಾರು 
ವಾಹನಗಳು ಮತ್ತು ಇತರ ವಾಹನಗಳು 1953 ರ ಸುಮಾರಿನಲ್ಲಿ ಈ ರೀತಿ ಇತ್ತು. (1) ಮೋಟಾರು ವಾಹನಗಳು 1,059 (2) 
ಕುದುರೆಗಳಿಂದ ಎಳೆಯಲ್ಪಡುತ್ತಿದ್ದ ವಾಹನಗಳು 374 (3) ಎತ್ತಿನ ಗಾಡಿಗಳ ಸಂಖ್ಯೆ. 5,079 (4) ಬೈಸಿಕಲ್‌ಗಳು 3,329 (5) 
ಕೈಗಾಡಿಗಳು 130. 


ರಾಜ್ಯದ ಪುನರ್ವಿಗಡಣೆಯಾದ ನಂತರ 1958 ರಲ್ಲಿ ಧಾರವಾಡದಲ್ಲಿ ಪ್ರಾದೇಶಿಕ ಸಾರಿಗೆ ಕಛೇರಿಯನ್ನು (ಆರ್‌.ಟಿ.ಓ) 
ಸ್ಥಾಪಿಸಲಾಯಿತು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮೋಟಾರು ವಾಹನಗಳಿಗೆ" ಸಂಬಂಧಿಸಿದಂತೆ ರೂಪಿಸುವ ಕಾಯ್ದೆಗಳು 
ಹಾಗೂ ನಿಯಮಾವಳಿಗಳನ್ನು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು, ಹೊಸ ವಾಹನಗಳ ನೋಂದಣಿ, ಸರ್ಕಾರಕ್ಕೆ 
ಬರಬೇಕಾದ ವಾಹನಗಳ ತೆರಿಗೆಯನ್ನು ವಸೂಲು ಮಾಡುವುದು ಇದರ ಕರ್ತವ್ಯವಾಗಿತ್ತು. ಹಾಗೂ ಕಾಯ್ದೆಗಳು ಈ ರೀತಿ ಇದ್ದವು: 
(1) ಮೋಟಾರು ವಾಹನಗಳ ಅಧಿನಿಯಮ 1939 (ಕೇಂದ್ರ ಕಾಯ್ದೆ 4, 1939), (2) ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ 
ಅಧಿನಿಯಮ 1957,(3) ಕರ್ನಾಟಕ ಮೋಟಾರು ವಾಹನಗಳು ನಿಯಮ 1963,ಹಾಗೂ (4) ಕರ್ನಾಟಕ ಮೋಟಾರು ವಾಹನಗಳ 
ತೆರಿಗೆ ನಿಯಮ 1957. ಜಿಲ್ಲಾ ಮಟ್ಟದಲ್ಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಗಳು ಕೆಲಸ ನಿರ್ವಹಿಸುತ್ತಿದ್ದವು. ಇವು ಈಗಲೂ 1988 
ರ ಮೋಟಾರು ವಾಹನಗಳ ಕಾಯ್ದೆಯ ಸೆಕ್ಷನ್‌ 68 ರ ಪ್ರಕಾರ ರಚಿಸಲಾಗಿದ್ದು ಭಾಗಶಃ ನ್ನಾ ನ್ಯಾಯಾಂಗಗಳಂತೆ ಕಾರ್ಯಗಳನ್ನು 
ನಿರ್ವಹಿಸುತ್ತಿವೆ. ಜಿಲ್ಲಾಧಿಕಾರಿಗಳು ಇದರ ಅಧ್ಯಕ್ಷರು ಮತ್ತು ಪೋಲೀಸ್‌ ಅಧೀಕ್ಷಕರು ಒಬ್ಬ ಸದಸ್ಯರು. ಪ್ರಾದೇಶಿಕ ಸಾರಿಗೆ ಅಧಿಕಾರಿ 
ಈ ಸಮಿತಿಯ ಪದನಿಮಿತ್ತ ಕಾರ್ಯದರ್ಶಿ; ಮತ್ತು ಇವರಿಗೆ ಕೆಲವು ಅಧಿಕಾರಗಳನ್ನು ಕೊಡಲಾಗಿದೆ. ಅಂತರರಾಜ್ಯ ರಹದಾರಿಗಳನ್ನು 


486 ಧಾರವಾಡ ಜಿಲ್ಲೆ 


ಅಥವಾ ಇತರೇ ಪರವಾನಗಿಗಳನ್ನು ಮಂಜೂರು ಮಾಡುವುದು, ಮುಂದುವರೆಸುವುದು ಅಥವಾ ರದ್ದುಗೊಳಿಸುವ ಅಧಿಕಾರವನ್ನು 
ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಗಳು!ಪದನಿಮಿತ್ತ. ಕಾರ್ಯದರ್ಶಿಯವರು ಹೊಂದಿರುತ್ತಾರೆ. ಬದಲಾಗುತ್ತಿರುವ ಸಮಯ ಹಾಗೂ 
ಸನ್ನಿವೇಶಗಳ ಹಿನ್ನಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮೋಟಾರು ವಾಹನಗಳ ಕಾಯ್ದೆಯಲ್ಲಿ ಕೆಲವೊಂದು 
ಬದಲಾವಣೆಗಳನ್ನು ಮಾಡಿವೆ. ಈಗ ಚಾಲ್ತಿಯಲ್ಲಿರುವ ಕಾಯ್ದೆ ಹಾಗೂ ನಿಯಮಾವಳಿಗಳು ಈ ರೀತಿ ಇವೆ: 


(1) ಮೋಟಾರು ವಾಹನಗಳ ಅಧಿನಿಯಮ 1988 (1988 ರ 59ನೇ ಕೇಂದ್ರ ಅಧಿನಿಯಮ), (2) 1957ರ ಕರ್ನಾಟಕ 
ಮೋಟಾರು: ವಾಹನಗಳ ತೆರಿಗೆ ಅಧಿನಿಯಮ, (3) ಕೇಂದ್ರ ಸರ್ಕಾರದ ಮೋಟಾರು ವಾಹನಗಳ ನಿಯಮ 1989, (4) ಕರ್ನಾಟಕ 
ಮೋಟಾರು ವಾಹನಗಳ ನಿಯಮ 1989, ಮತ್ತು (5) ಕರ್ನಾಟಕ ಮೋಟಾರು ವಾಹನಗಳ ನಿಯಮ 1957. 


ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಳಗಾವಿ ವಿಭಾಗದ ಸಾರಿಗೆ ಡೆಪ್ಯೂಟಿ ಸಮೀಷನರ್‌ರ ಆಡಳಿತಕ್ಕೆ ಒಳಪಟ್ಟಿರುತ್ತಾರೆ. 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮತ್ತು ಸಹಾಯಕ ಸಾರಿಗೆ ಅಧಿಕಾರಿಗಳು ತಮ್ಮ ತಮ್ಮ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಚಾಲಕರಿಗೆ 
ಹಾಗೂ ಕಂಡಕ್ಷರುಗಳಿಗೆ ಲೈಸನ್ಸ ಕೊಡುವ ಅಧಿಕಾರ ಪಡೆದಿದ್ದಾರೆ. ಅರ್ಹತಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ ಅರ್ಜಿದಾರರಿಗೆ 
ಲೈಸನ್ಸ್‌ಗಳನ್ನು ಕೊಡಲಾಗುತ್ತದೆ. ಮೋಟಾರು ವಾಹನಗಳ ಅಪಘಾತಗಳನ್ನು ಕಡಿಮೆ ಮಾಡಲು, ವಾಹನ ಚಾಲಕರ ಪರವಾನಿಗೆಗಳಿಗೆ 
ಅರ್ಜಿ ಸಲ್ಲಿಸುವರನ್ನು ಕಠಿಣವಾಗಿ ಪರೀಕ್ಷಿಸಲು ಸಂಬಂಧಿಸಿದವರಿಗೆ ಇಲಾಖೆಯು ಆಗಿಂದ್ಹಾಗೆ ಸೂಚನೆಗಳನ್ನು ಕೊಡುತ್ತದೆ. ದಿನಾಂಕ 
31.3.1991 ರ ಅಂತ್ಯಕ್ಕೆ ಧಾರವಾಡದ ಸಾರಿಗೆ ಕಛೇರಿ 5,325 ವಾಹನ ಚಾಲಕರ ಪರವಾನಿಗೆ ಮತ್ತು 938 ನಿರ್ವಾಹಕರ 
ಪರವಾನಿಗೆಗಳನ್ನು ಕೊಟ್ಟಿದೆ. ಗದಗ ಮತ್ತು ಹಾವೇರಿ ಸಾರಿಗೆ ಕಛೇರಿಗಳು ಇದೇ ಅವಧಿಗೆ ಕ್ರಮವಾಗಿ 2,008 ಮತ್ತು 1,017 
ಚಾಲಕರ ಪರವಾನಿಗಿ ಮತ್ತು 691 ಹಾಗೂ 470 ನಿರ್ವಾಹಕರ ಪರವಾನಿಗೆಗಳನ್ನು ಕೊಟ್ಟಿದೆ. 


ದ್ವಿಚಕ್ರ ವಾಹನಗಳ ಹಾಗೂ ಕಾರು ಚಾಲಕರಿಗೆ ವಾಹನಗಳನ್ನು ನಡೆಸಲು ಪ್ಲಾಸ್ಟಿಕ್‌ ಕಾರ್ಡಿನ ಲೈಸನ್ನಗಳನ್ನು ಕೊಡುವ 
ಯೋಜನೆಯನ್ನು 1984-85 ರಲ್ಲಿ ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಆರಂಭಿಸಲಾಯಿತು. ಇದು ಜನಪ್ರಿಯವಾಗಿದ್ದರಿಂದ ಈ 
ಯೋಜನೆಯನ್ನು 85-86 ನೇ ಸಾಲಿನಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಿಸಲಾಯಿತು. ಕೊಳೆಯಾಗದೆ ಬಾಳಿಕೆ ಬರುವಂತಹ ಪ್ಲಾಸ್ಟಿಕ್‌ 
ಕಾರ್ಡ್‌ಗಳು ಸಣ್ಣ ಗಾತ್ರದಲ್ಲಿದ್ದು ಸುಲಭವಾಗಿ ಜೇಬಿನಲ್ಲಿ ಕೊಂಡಯ್ಯಬಹುದು. 1986-87 ರಿಂದ 31.3.1991 ರವರೆಗೆ ಪ್ಲಾಸ್ಟಿಕ್‌ 
ಕಾರ್ಡಿನಲ್ಲಿ ಚಾಲಕರ ಲೈಸನ್ಸ್‌ ಕೊಟ್ಟಿರುವ ವಿವರಗಳು ಈ ಮುಂದೆ ಕೊಡಲಾಗಿದೆ: ನೀಲಿಕಾರ್ಡ್‌ ದ್ವಿಚಕ್ರ ವಾಹನಗಳಿಗೆ 2,317, 
ಹಸಿರು ಕಾರ್ಡ್‌ ಲಘುವಾಹನಗಳಿಗೆ 183, ಕೆಂಪುಕಾರ್ಡ್‌, ಮೋಟಾರು ಕಾರು ಮತ್ತು ಲಘುವಾಹನಗಳಿಗೆ 935. ಇದರಿಂದ 
ಇಲಾಖೆಗೆ 35,976 ರೂಪಾಯಿಗಳ ಆದಾಯ ಬಂದಿದೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು 1988 ರ ಮೋಟಾರು ವಾಹನಗಳ 
ಅಧಿನಿಯಮದ ಪ್ರಕಾರ ಚಾಲಕರ ತರಬೇತಿ ಶಾಲೆಗಳ ಸ್ಥಾಪನೆಗೆ ಲೈಸನ್ಸ್‌ ಕೊಡುವ ಅಧಿಕಾರ ಹೊಂದಿರುತ್ತಾರೆ. ಅಲ್ಲದೆ ಅವುಗಳ 
ಮೇಲೆ ನಿಯಂತ್ರಣವನ್ನು ಸಹ ಹೊಂದಿರುತ್ತಾರೆ. 


ಜಿಲ್ಲೆಯಲ್ಲಿ ಮುಖ್ಯ ಸ್ಥಳಗಳಲ್ಲಿ ಸ್ಥಾಪನೆಗೊಂಡು ನಡೆಯುತ್ತಿರುವ ಮೋಟಾರು ವಾಹನ ಚಾಲಕ ತರಬೇತಿ ಶಾಲೆಗಳ ಹೆಸರು 
ಈ ರೀತಿ ಇದೆ: (1) ಪರ್‌ಫೆಕ್ಟ ಮೋಟಾರು ಡೈವಿಂಗ್‌ ಟ್ರೈನಿಂಗ್‌ ಸ್ಕೂಲ್‌, ನವನಗರ, ಹುಬ್ಬಳ್ಳಿ, (2) ಜನತಾ ಮೋಟಾರು 
ಡ್ರೈವಿಂಗ್‌. ಟ್ರೈನಿಂಗ್‌ ಸ್ಕೂಲ್‌, ಇನ್ಸ್‌ಸ್ಟಿಟ್ಯೂಟ್‌ ಆಫ್‌ ಇಂಜಿನೀಯರಿಂಗ್‌, ಧಾರವಾಡ, (3) ಹರ್ಷ ಮೋಟಾರು ಡ್ರೈಎಂಗ್‌ ಸ್ಕೂಲ್‌, 
ನವನಗರ, ಹುಬ್ಬಳ್ಳಿ, (4) ಕರ್ನಾಟಕ ಮೋಟಾರು ಡೈವಿಂಗ್‌ ಟ್ರೈನಿಂಗ್‌ ಸ್ಕೂಲ್‌, ಧಾರವಾಡ, (5) ಪ್ರಿ ಸಂತಸಾಯಿ ಮೋಟಾರು 
ಡ್ರೈವಿಂಗ್‌ ಟ್ರೈನಿಂಗ್‌ ಸ್ಕೂಲ್‌, ಗದಗ, (6) ಪ್ರಿ ಮಂಜುನಾಥ ಸೂಪರ್‌ ಮೋಟಾರು ಡ್ರೈವಿಂಗ್‌ ಟ್ರೈನಿಂಗ್‌ ಸ್ಕೂಲ್‌, ರಾಣೆಬೆನ್ನೂರು. 
ಈ ತರಬೇತಿ ಶಾಲೆಗಳಲ್ಲಿ 1990-91 ನೇ ಸಾಲಿನ ಅಂತ್ಯಕ್ಕೆ ಲಛಘುಮೋಟಾರು ವಾಹನಗಳು, ಆಟೋ ರಿಕ್ಷಾಗಳು, ಹಾಗೂ ದೊಡ್ಡ 
ಮೋಟಾರು" ವಾಹನಗಳ ಚಾಲಕರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರ ಸಂಖ್ಯೆ 962. 


ಒಮ್ಮೆ ಮಾತ್ರ ದ್ವಿಚಕ್ರ ವಾಹನಗಳಿಗೆ ಪಾವತಿ ಮಾಡುವ ಆಜೀವ ತೆರಿಗೆಯನ್ನು 1.4.1986 ರಿಂದ ಪ್ರಾರಂಭಿಸಲಾಯಿತು. 
ಧಾರವಾಡ ಜಿಲ್ಲೆಯಲ್ಲಿನ ವಾಹನಗಳಲ್ಲಿ ಶೇಕಡಾ 60 ಕ್ಕೂ ಹೆಚ್ಚಿಗೆ ದ್ವಿಚಕ್ರ ವಾಹನಗಳಿವೆ. ಇದು ಯಶಸ್ವಿಯಾದ ಕಾರ್ಯಕ್ರಮವಾಗಿ 


ಸಾರಿಗೆ ಮತ್ತು ಸಂಪರ್ಕ 487 


ಸರ್ಕಾರಕ್ಕೆ ಹೆಚ್ಚಿನ ವರಮಾನ ತಂದಿದೆ. ದಿನಾಂಕ 31.3.1987ನೇ ಸಾಲಿನ ಕೊನೆಯಲ್ಲಿ ಈ ಯೋಜನೆಯ ಅನ್ವಯ ಉಪಯೋಗ 
ಪಡೆದ ದ್ವಿಚಕ್ರ ವಾಹನಗಳ ಮಾಲಿಕರ ಸಂಖ್ಯೆ ಹಾಗೂ ಸರಕಾರಕ್ಕೆ ಸಂದಾಯವಾದ ತೆರಿಗೆ ಈ ರೀತಿ ಇದೆ. 


ಪ್ರಾದೇಶಿಕ ಸಾರಿಗೆ ತೆರಿಗೆ ಪಾವತಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ 
ಕಛೇರಿ ದವರ ಸಂಖ್ಯೆ ಸಂದಾಯವಾದ ತೆರಿಗೆ (ರೂ) 

1. ಧಾರವಾಡ | 102288 53,55,786 

2. ಗದಗ 2,542 12,09,605 

3. ಹಾವೇರಿ 2,259 ) 11,07,752 


ಕೋಷ್ಟಕ 7.8 ಮತ್ತು 7.9 ಮುಂದಿನ ಪುಟದಲ್ಲಿ 


ಕರ್ನಾಟಕ ರಾಜ್ಕ ರಸ್ತೆ ಸಾರಿಗೆ ಸಂಸ್ಥೆ 


ಖಾಸಗಿ ಜನರು ನಡೆಸುತ್ತಿದ್ದ ರಸ್ತೆ ಸಾರಿಗೆಯನ್ನು ರಾಷ್ಟ್ರೀಕರಣ ಮಾಡುವ ಕಾರ್ಯವನ್ನು ಮುಂಬೈ ಸರ್ಕಾರವು 1947 ರಲ್ಲೇ 
. ಆರಂಭಿಸಿತು. ರಾಷ್ಟ್ರೀಕರಣ ಮಾಡಿದ ರಸ್ತೆ ಸಾರಿಗೆಯ ಆಡಳಿತ ನಿರ್ವಹಣೆ ಹಾಗೂ ಬಸ್ಸುಗಳನ್ನು ಸಮರ್ಪಕವಾಗಿ ಓಡಿಸಲು 
ಮುಂಬೈ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಸ್ಥಾಪಿಸಿತು. ಧಾರವಾಡ ಜಿಲ್ಲೆಯ ಕೆಲವು ಮಾರ್ಗಗಳನ್ನು ಮುಂಬೈ ರಸ್ತೆ ಸಾರಿಗೆ ಸಂಸ್ಥೆ" 
ರಾಷ್ಟ್ರೀಕರಣ ಮಾಡಿ ತನ್ನ ಬೆಳಗಾವಿ ವಿಭಾಗದ ಮೂಲಕ ನಿರ್ವಹಣೆ ಆರಂಭಿಸಿತು (1949). ಕಾಲಕ್ರಮೇಣ ಅನೇಕ ಹೊಸ 
ಮಾರ್ಗಗಳನ್ನು ರಾಷ್ಟ್ರೀಕರಣ ಮಾಡಿದ್ದರಿಂದ ಅಲ್ಲಿಯವರೆಗೆ ಉಪ ವಿಭಾಗವಾಗಿದ್ದ ಹುಬ್ಬಳ್ಳಿಯನ್ನು ಸ್ವತಂತ್ರವಾದ ವಿಭಾಗ 
ಕೇಂದ್ರವನ್ನಾಗಿ ಮಾಡಿತು. 1952 ರಲ್ಲಿ ರಚನೆಯಾದ ಈ ವಿಭಾಗ ಧಾರವಾಡ ಜಿಲ್ಲೆಯ ಬಹುಭಾಗ (ಸ್ವಲ್ಪ ಭಾಗ ಬೆಳಗಾವಿ 
ವಿಭಾಗದ ಅಧೀನದಲ್ಲಿ) ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬಹು ಭಾಗಗಳನ್ನೊಳಗೊಂಡಿತ್ತು. ಈ ವಿಭಾಗದಲ್ಲಿ 84 ಮಾರ್ಗಗಳಿದ್ದು 
112 ವಾಹನಗಳಲ್ಲಿ (ಮೇ 1953 ) ನಿತ್ಯ ಸರಾಸರಿ 11,888 ಪ್ರಯಾಣಿಕರನ್ನು ಸಾಗಿಸುತ್ತಿತ್ತು. ನಗರ ಸಾರಿಗೆಯ ಖಾಸಗಿ ವ್ಯವಸ್ಥೆ 
ಹುಬ್ಬಳ್ಳಿ ಪಟ್ಟಣದಲ್ಲಿ ಇದ್ದು ಅದರ ಬಸ್ಸುಗಳು ಸಿದ್ದಾರೂಢಮಠ, ದುರ್ಗದ ಬೈಲು, ಸ್ಟೇಷನ್‌, ಉಣಕಲ್‌, ವೀರಾಪುರ, ನಾಗಶೆಟ್ಟಿಕೊಪ್ಪ, 
ಬಿದ್ದಾಳ ಮುಂತಾದ ಸ್ಥಳಗಳಿಗೆ ಓಡುತ್ತಿದ್ದವು. ಹುಬ್ಬಳ್ಳಿಯಲ್ಲಿ ವಿಭಾಗೀಯ ಕಾರ್ಯಾಗಾರ (ವರ್ಕ್‌ಷಾಪ್‌)ವನ್ನು 1953 ರಲ್ಲಿ 
ಸ್ಥಾಪಿಸಲಾಯಿತು. ಈ ವಿಭಾಗದ ಎಲ್ಲಾ 112 ಬಸ್ಸುಗಳ ನಿರ್ವಹಣೆ ಹಾಗೂ ದೊಡ್ಡ ರಿಪೇರಿ ಕೆಲಸಗಳನ್ನು ಹುಬ್ಬಳ್ಳಿ ಕಾರ್ಯಾಗಾರದಲ್ಲಿ 
ಮಾಡಲಾಗುತ್ತಿತ್ತು. ಹುಬ್ಬಳ್ಳಿ, ಗದಗ, ಹಾವೇರಿಗಳಲ್ಲಿ ಡಿಪೋಗಳಿದ್ದು. ಅವುಗಳಲ್ಲಿ ಕ್ರಮವಾಗಿ 37, 16 ಮತ್ತು 15 ಬಸ್ಸುಗಳಿದ್ದವು. 
ಹಿರೇಕೆರೂರು ಮತ್ತು ಕಾರವಾರ, ಸಿರಸಿ ಹಾಗೂ ರೋಣ ಗ್ಯಾರೇಜುಗಳಲ್ಲಿ 5 ರಿಂದ 9 ರವರೆಗೆ ಬಸ್ಸುಗಳಿದ್ದವು 


ರಾಜ್ಯ ಪುನರ್ವಿಂಗಡನೆಯ ಕಾಲಕ್ಕೆ ಮುಂಬಯಿ ರಾಜ್ಯದಿಂದ ಅನೇಕ ಬಸ್ಸುಗಳು ಹಾಗೂ ರಾಷ್ಟ್ರೀಕೃತ ಮಾರ್ಗಗಳು, ಮೈಸೂರು 
ರಾಜ್ಯಕ್ಕೆ ವರ್ಗಾಯಿಸಲ್ಪಟ್ಟವು. ಇವು ಮೈಸೂರು ಸರ್ಕಾರದ ರಸ್ತೆ ಇಲಾಖೆಯ ಆಡಳಿತಕ್ಕೊಳಪಟ್ಟಿತ್ತು. 1961 ರಲ್ಲಿ ಕರ್ನಾಟಕ ರಾಜ್ಯ 
ರಸ್ತೆ ಸಾರಿಗೆ ನಿಗಮ ((.ಎಸ್‌.ಆರ್‌.ಟಿ.ಸಿ) ಸ್ಥಾಪನೆಯಾದ ಮೇಲೆ ಎಲ್ಲಾ ಬಸ್ಸುಗಳ ಹಾಗೂ ರಾಷ್ಟ್ರೀಕೃತ ಮಾರ್ಗಗಳನ್ನು ,ಅದಕ್ಕೆ 
ವಹಿಸಿಕೊಡಲಾಯಿತು. ದಿನಾಂಕ 16.7.1959 ರಂದು ಜಿಲ್ಲೆಯ ಮಾರ್ಗಗಳನ್ನು ರಾಷ್ಟ್ರೀಕರಣ ಗೊಳಿಸಲಾಯಿತು. ವಿವಿಧ 
ಅವಧಿಗಳಲ್ಲಿ ಹುಬ್ಬಳ್ಳಿ ವಿಭಾಗದಲ್ಲಿದ್ದ ಬಸ್ಸುಗಳು, ರಾಷ್ಟ್ರೀಕೃತ ಮಾರ್ಗಗಳು, ರೂಟ್‌ಗಳು ಇತ್ಯಾದಿಗಳು ಈ ರೀತಿ ಇದ್ದಿತು. 


ಧಾರವಾಡ ಜಿಲ್ಲೆ 


488 


- - - ” ” ” > - 6. ಸಾಜ ಜು ತಬು. ot 9 902 (2 
ನ ಸ $ ತ A ಇ ೬ = I * ತ [ [33 * | ೭ 
ಇ ಇ ಆ ೬ _ ಹ - ೫ | ಅ | ಈ ಸ ಡಿ 8££ 81 Ip [44 
ಹ ಹ - ಹ - ಹ ಹ ಈ - x ತಾ ಹ - 6 ತ ಈ - 


; WR Re ” ನ RT ಗ ಗ ಚ ಬಟ ೨“ We ತ್ಕ 4 ಆ 
- OE ರ್ಟ ತಟ4 ಆ ಟಟ ಅಟ ಲ್ಟ್ಯ್ಪ್ಪ ೪ A « 

ಸ ಸ 1 8 | ಗಗ... UR !ೆ್ಸ್ಥ ಎ ಚಟ್ಟ ೯ 
ಬ ಖು iy ಭೃ 68 69 Wat, 8... 8: (8.೬4 ೫... 8 62 
WE RS TENTS ES NTE .. .ಇ್ದ 85 
HE EER A  (ಂಛ_ಯೃ 85 eee WERE 80 PE 18 ೨ 
aE ಗಾತ ಹ 3 | ರು ಭ್ರ ಟ್‌ ಟ್‌. ( ಸತೀ 
us « 99 1 8 9 ET EE ಈ - ಚೀ 


1668. 86( 118 T8 TL 066 COT ONE ಹಠ ಈ 9... ಔಟ CS AO 16288 <9 021% LY 


ಐಲ 


STE 
9LL'LT 


೫ Peo | 
€L ER 91 
ಇ ಆಟ೦ಣಲ) ಖಾಲ) «| 
> ಯಲ ೪1 
ಆ BMD ಲಸ 
88L ಏಣ 
626 ಜಾ 
1(9"1 ಯರ 
mover ಇಂ (| 
ಹ ec ಆ (೧ 
ಊರ 


ಲಲ ಸದ 6 
I el em § 
€L 8c ಟೋ ತಾಲ ( 


861 ಟಂ ಐಲು 9 
1151 ಧಾ ೮ 
LTS ಯೊ ೯ 
2೭ ವಾ ದೆಹಲಿ €£ 
8೭5 1 ಆಜಂ ₹ 


2 ಟ್ಪಬ್ಟು್ಸರ್ಟು್ಕಾ್ಪ್ಪ್ರಾಾ3ಾಾರೋ್ಪ್ರರರರ್‌್ಕ್ತುುು್‌ ವ Ye ಖೆ ee om 


£6-26 - coupsc aunme ೮೨೦0೧೬ Hoppers Ueppoery 2g. 808 


489 


ಸಾರಿಗೆ ಮತು. ಸಂಪರ್ಕ 


Theor rn ಡಿಟಎಜಾರಾ ಎ೮ಬ 2ರ ಪಯ ಊಟಿಯ ಬ್‌ , 


heox Rn arc ಊಂ ಊಡು ರಣ ೦% ಎ, 


£08"%1"1 (99% 098 10966 1069, - £2 oT 101 9%. 619"%6 89%" 091% 3860€L 196-6661 
(6 (60%: 1689. ಕಳು, ಕಳ, 1 €1 6802... 669 802 060% vel 961%  9£9'09 261661 
Lives cs (149% ೫೭. 5 8 891". 686 coz ರ್ಗ ೬811 Ios 900196 16-0661 
26408 889 6614: “L694 9 6s0zT 91S 02z vost 6001 Lot $966%% 06-6861 
6819€$ 19S ಆ TC SUC 1.682 s 1991 sep 344 666%. 6. £8(%£  $980£€ ೭8-861 
£18%€ 69% _- 819% (ಓ8(ೇಃ - i €(1 9೬! 8£9% 380 ute 80181 98-861 
2೨91 92 0(1 966 LTT : 962 8 S011 ೭6 TL TLL €೭€ ೪(1"2 €10L 86-ಓಓ61 
1866... 891%. 6%! veh 6061 1 02 ೪98 €$ 99 208 89£ 666% 60LT €£L-TL6l 
ಗಗ 31 ಇ [11ಎ | 96618 - ; ೪0( ov ov ೫1 Ip 6£6% . 8001 IL-0L61 
ue” 209 ೧ ಚ FS 09೯೯4 -” $1 1£ 0£ | 811“1 SLS 19-9961 
208%... Lez - - ೪0 ೬.5 698. - 9೭ £ [4 ಕ 869 81 19-0961 
ಆಟ. ಆಟ co ಆ ಊಟ cal ೦ ಆಟಿ ತದ 
ನಮವ ಬಾಲ ಬ chu ಜಣ ಸಬ Nn poe ೦೮ ಳು ಆಟಂ ರಮಾ (ಬೃಂಡಛ್ಪ ವ್ರ ತ 
ಇ pe af Oo gener Ure vee no yen er NE OE ಲ ಬರ್ಯಾ 
CANES Cee ಇಂ ( UU CN 


(೪s ೧26611೯ ಐಂ೦ T96T'¢°TE) cavaoa 90೧ avec ೧೧೮೧೫೧ Hee ರಂಬಾ ಐಲಜಿ 6 8೫79 


ಬ ತ್‌ ಹ ಡ್ಯಾಚಾ ಡಿ ಕ WN ರಾ ಫ್‌ ಸ್‌ 6! "A | 6 L Sau 


tae edu ೦ಟಣಯು cove 0ಇ uate diego wee RN uo ಗಾಂ ಲಲ ನೀಗ್ತಿಲಂ ಬು RW vate coox coveexs We Ne axe ಊಂ 


490 ಧಾರವಾಡ ಜಿಲ್ಲೆ 


3151953 : 313732 ೫3೫% 31377 MT 
ರೂಟ್‌ಗಳು 84 544 588 649 671 
ಕೊಟ್‌ ಮೈಲೇಜ್‌ 2834 23,692 26,839 28,029 29,286 
ಮೈಲಿ 
ಬಸ್ಸುಗಳು 112 349 382 389 383 
ಪ್ರತಿ ದಿನದ ಪ್ರಯಾಣಿಕರ | 
ಸಂಖ್ಯೆ ಸರಾಸರಿ 11,188 167880 172877 175994 1,82,417 


ಜಿಲ್ಲೆಯಲ್ಲಿ ದಿನಾಂಕ 31.3.1994 ರಂದು ಹುಬ್ಬಳ್ಳಿ ವಿಭಾಗ ಮತ್ತು ಗದಗು ವಿಭಾಗಗಳು ಕೆಲಸ ಮಾಡುತ್ತಿದ್ದವು. ಹುಬ್ಬಳ್ಳಿ 
ಎಭಾಗದಲ್ಲಿದ್ದ ಡಿಪೋಗಳು ಹುಬ್ಬಳ್ಳಿ (ಗ್ರಾ), ಹುಬ್ಬಳ್ಳಿ ನಗರ), ಧಾರವಾಡ, ಹಾವೇರಿ, ಹಿರೇಕೆರೂರು, ರಾಣೆಬೆನ್ನೂರು ಹಾಗೂ 
ನರಗುಂದ. ಗದಗ ವಿಭಾಗದ ಅಧೀನದಲ್ಲಿ ಗದಗ, ರೋಣ ಮತ್ತು ಲಕ್ಷೇಶ್ವರ ಡಿಪೋಗಳಿದ್ದವು. ಧಾರವಾಡ ವಿಭಾಗದ ಸಂಚಾರ 
ಚಟುವಟಿಕೆಗಳ ಎವರಗಳು. 


| 31.3.1994 


|. ಬಸ್ಸುಗಳ ಸಂಖ್ಯೆ | 633 
2. ಅಂತರ ರಾಜ್ಯ ಮಾರ್ಗಗಳು 16 
3. ಹೆಡ್ಕೂಲ್‌ಗಳು 580 
4. ದಿನಂಪ್ರತಿ ಒಟ್ಟು ಷೆಡ್ಕೂಲ್‌ | 1.81 (ಲಕ್ಷ ಕಿ.ಮೀ) 
5. ಎಕ್ಸ್‌ಪ್ರೆಸ್‌ ಬಸ್ಸುಗಳು | 133 
6. ಸುವಿಹಾರಿ ಬಸ್ಸುಗಳು | 13 
7. ರಾತ್ರಿ ವೇಳೆ ಹೊರಡುವ ಬಸ್ಸುಗಳು 39 
8. ದಿನಮಿ ಪ್ರಯಾಣ ಮಾಡುವವರ ಸಂಖ್ಯೆ 1,64,048 
9. ಪ್ರಶಿ ದಿನದ ಆದಾಯ 11.41 (ಲಕ್ಷ ರೂ) 
10... ವಾರ್ಷಿಕ ಆದಾಯ 4,240.16 (ಲಕ್ಷ ರೂ) 
11... ರೂಟ್‌ಗಳು ' 1,105 
12... ರೂಟ್‌ಗಳ ಒಟ್ಟು ಉದ್ದ 1.81 (ಲಕ್ಷ ಕಿಮೀ) 


ಪ್ರಸ್ತುತ ಧಾರವಾಡ ವಿಭಾಗವು ಲಾಭಗಳಿಸುತ್ತಿಲ್ಲ ನಗರ ಸಾರಿಗೆಗಳನ್ನು ಹೊಂದಿರುವ ಪಟ್ಟಣಗಳು ಹುಬ್ಬಳ್ಳಿ ಧಾರವಾಡ 
ಮತ್ತು ಗದಗ-ಬೆಟಗೇರಿಗಳು. ಹುಬ್ಬಳ್ಳಿ ನಗರ ಸಾರಿಗೆಯಲ್ಲಿ 238 ರೂಟ್‌ಗಳಿವೆ. ಹಾಗೂ ಧಾರವಾಡ ನಗರ ಸಾರಿಗೆಯಲ್ಲಿ 126 
ರೂಟ್‌ಗಳಿವೆ. ಸಾರಿಗೆ ಸಂಸ್ಥೆಯ ಬಸ್ಸುಗಳನ್ನು ಸುಸ್ಥಿತಿಯಲ್ಲಿಟ್ಟು ಅವುಗಳನ್ನು ವೇಳೆಗೆ ಸರಿಯಾಗಿ ನಿಗದಿತ ಮಾರ್ಗದಲ್ಲಿ ಓಡಿಸಲು 
ಹುಬ್ಬಳ್ಳಿಯಲ್ಲಿರುವ ಪ್ರಾದೇಶಿಕ ಕಾರ್ಯಗಾರ ಹಾಗೂ ಹುಬ್ಬಳ್ಳಿ ಮತ್ತು ಗದಗಿನ ವಿಭಾಗೀಯ ಕಾರ್ಯಾಗಾರಗಳು (ವಕ್‌ಷಾಪ್‌) 
ಮುಖ್ಯ ಪಾತ್ರಮಹಿಸುತ್ತಿವೆ. ಪ್ರಯಾಣಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಕಲ್ಪಿಸಲು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರಗಳ 
ಮಧ್ಯೆ ಪುಷ್ಪಕ ಮಾದರಿ ಬಸ್‌ ಸೌಕರ್ಯವನ್ನು ಏರ್ಪಡಿಸಲಾಗಿದೆ. ಸಾರಿಗೆ ಸಂಸ್ಥೆಯು ಹುಬ್ಬಳ್ಳಿಯಲ್ಲಿ ಒಂದು ಮುದ್ರಣಾಲಯ, 
ಸಿಬ್ಬಂದಿ ತರಬೇತಿ ಕೇಂದ್ರ ಹಾಗೂ ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದೆ. ಕೊನೆಯ ಸಂಸ್ಥೆಯಲ್ಲಿ ಸಿಬ್ಬಂದಿಯ ಮಕ್ಕಳಿಗೆ 


ಸಾರಿಗೆ ಮತ್ತು ಸಂಪರ್ಕ 491 


ತಾಂತ್ರಿಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಹುಬ್ಬಳ್ಳಿಯಲ್ಲಿ ಒಂದು ಆಸ್ಪತ್ರೆಯನ್ನು ನಡೆಸಲಾಗುತ್ತಿದೆ. ಅಲ್ಲದೇ ಧಾರವಾಡ, ಹಾವೇರಿ, 
ಹಿರೇಕೆರೂರು, ನರಗುಂದ ಹಾಗೂ ರಾಣೆಬೆನ್ನೂರು ಘಟಕಗಳಲ್ಲಿ ಅರೆಕಾಲಿಕ ವೈದ್ಯರ ಸೇವೆಯನ್ನು ಒದಗಿಸಲಾಗಿದೆ. ಸಿಬ್ಬಂದಿಯ 
ವಾಸಕ್ಕಾಗಿ ಇಲಾಖೆಯಿಂದ 100 ವಸತಿ ಗೃಹಗಳನ್ನು ಕಟ್ಟಿಸಲಾಗಿದೆ. ಸಂಸ್ಥೆಯ ಮುಂದಿನ ಯೋಜನೆ ಹೆಬ್ಬಳ್ಳಿ, ಕಮಡೊಳ್ಳಿ ಹಾಗೂ 
' ಹುಲಗೂರು ಗ್ರಾಮಗಳಲ್ಲಿ ಬಸ್‌ ನಿಲ್ದಾಣದ ಕಾರ್ಯ ಹಾಗೂ ಹಾನಗಲ್‌ ಘಟಕದ ಕಟ್ಟಡ ಯೋಜನೆ ಕೈಗೆತ್ತಿಕೊಳ್ಳುವುದು. ಹುಬ್ಬಳ್ಳಿ 
ಮತ್ತು ಧಾರವಾಡ ಶಹರುಗಳ ಬಸ್‌ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗಾಗಿ ಸ್ಥಳ ಕಾಯ್ದಿರಿಸುವ ಸಲುವಾಗಿ ಗಣಕ ಯಂತ್ರಗಳನ್ನು 
ಜೋಡಿಸಲಾಗುವುದು. 


ರೈಲು ಮಾರ್ಗ 


ಸದರ್ನ್‌ ಮರಾಠಾ ರೈಲ್ವೆ ಕಂಪನಿಯವರು ಮೀಟರ್‌ಗೇಜ್‌ ರೈಲ್ವೆ ನಿರ್ಮಾಣ ಕಾರ್ಯವನ್ನು ದಿನಾಂಕ 1.11.1882 ರಂದು 
ಧಾರವಾಡ ಜಿಲ್ಲೆಯಲ್ಲಿ ಅರಂಭಿಸಿದರು. ಇದಕ್ಕೆ ಮುನ್ನ ದಿನಾಂಕ 1.6.1882 ರಲ್ಲಿ ಕಂಪನಿಯು ಸರ್ಕಾರದೊಂದಿಗೆ ಒಪ್ಪದ 
ಮಾಡಿಕೊಂಡಿತ್ತು. ಇದರ ಅನುಸಾರ ರೈಲ್ವೆ ಮಾರ್ಗಗಳ ನಿರ್ಮಾಣದಿಂದ, ವಾರ್ಷಿಕ ಶೇಕಡ 5 ರಂತೆ ಸದರ್ನ್‌ ಮರಾಠಾ ರೈಲ್ವೆ 
ಕಂಪನಿಗೆ ಲಾಭ ದೊರೆಯದಿದ್ದರೆ ಸರ್ಕಾರವು ಕಡಿಮೆ ಬಿದ್ದ ಮೊತ್ತವನ್ನು ತುಂಬಿ ಕೊಡಲು ಒಪ್ಪಿತ್ತು. ನಿಗದಿತ ಲಾಭವು ದೊರೆಯದ 
ಕಾರಣ 1891 ರವರೆಗೂ ಸರ್ಕಾರ ಹಣವನ್ನು ಪಾವತಿ ಮಾಡುತ್ತಿತ್ತು. ಈಗಿನ ಕರ್ನಾಟಕ ಕಾಲೇಜ ಕಟ್ಟಡ ಅಂದಿನ ಸದರ್ನ್‌ 
ಮರಾಠಾ ರೈಲ್ವೆ ಕಂಪನಿಯ ಮುಖ್ಯ ಕಛೇರಿಯಾಗಿತ್ತು. 1887 ರ ಆದಿಭಾಗದಲ್ಲಿ ಕಂಪನಿಯು ಜಿಲ್ಲೆಯಲ್ಲಿ ಮೀಟರ್‌ಗೇಜ 
ರೈಲುಮಾರ್ಗಗಳನ್ನು ನಿರ್ಮಿಸಿತ್ತು. ಇದಕ್ಕೂ ಮೊದಲು 1885 ರಲ್ಲಿ ಹುಬ್ಬಳ್ಳಿಯಲ್ಲಿ ರೈಲ್ವೇ ಕಾರ್ಯಾಗಾರವನ್ನು ಆರಂಭಿಸಲಾಯಿತು. 
1890 ರ ಹೊತ್ತಿಗೆ ಈ ರೈಲ್ವೆ ಜಾಲವನ್ನು ಪುಣೆಯಿಂದ ಮೈಸೂರುವರೆಗೆ (ಬೆಂಗಳೂರು ಮೂಲಕ) ಮತ್ತು ವಿಜಯವಾಡದಿಂದ 
ಮರ್ಮಗೋವಾದವರೆಗೆ ವಿಸ್ತರಿಸಲಾಯಿತು. ಹೊಗೆ ಬಂಡಿಗಳ ಓಡಾಟದಿಂದ ವ್ಯಾಪಾರ ವಹಿವಾಟು ಹಾಗೂ ಜನಜೀವನದ ಮೇಲೆ 
ಅಪಾರ ಪ್ರಭಾವವಾಯಿತು. ಹತ್ತಿಯ ಅಲ್ಲದೆ ಧಾನ್ಯಾದಿಗಳ ರಫ್ತು ಮತ್ತು ಆಮದಿನ ವ್ಯವಹಾರ ಹೊಗೆಬಂಡಿಗಳ ಮೂಲಕ ವೇಗವಾಗಿ 
ನಡೆಯತೊಡಗಿತು. ಮಳೆಗಾಲದಲ್ಲೂ ವ್ಯತ್ಯಯವಿಲ್ಲದೆ ಸಾರಿಗೆ ಸಾಗುವಂತಾಯಿತು. ರೈಲ್ವೆಗಳ ಬೆಳವಣಿಗೆಯಿಂದ ಹಳೇಯ ವ್ಯಾಪಾರದ 
ದಾರಿಗಳಾಗಿದ್ದ ಉತ್ತರ ಕನ್ನಡದ ಕರಾವಳಿಗೆ ಹೋಗುವ ಘಟ್ಟದ ರಸ್ತೆಗಳು ಹಾಗೂ ಬಂದುರುಗಳ ಪ್ರಾಮುಖ್ಯತೆ ಕುಂದಿತು. 1903-4 
ರ ವೇಳೆಗೆ ಹತ್ತಿಯ ರಫ್ತು ವ್ಯಾಪಾರ ಎಷ್ಟರಮಟ್ಟಿಗೆ ಹೆಚ್ಚಾಯಿತೆಂದರೆ ಜಿಲ್ಲೆಯಲ್ಲಿ ಉತ್ಪಾದಿಸಿದ ಎಲ್ಲ ಹತ್ತಿಯ ಸಾಗಾಣಿಕೆಯನ್ನು 
ನಿರ್ವಹಿಸಲು ರೈಲ್ವೆಯು ಅಸಮರ್ಥವಾಯಿತು. ಹುಬ್ಬಳ್ಳಿಯಿಂದ ಕಾರವಾರಕ್ಕೆ ವಸ್ತರಣೆಯಾಗಬೇಕಿದ್ದ ರೈಲು ಮಾರ್ಗ ಗೋವೆಯ 
ಜೊತೆ ರೈಲು ಸಂಪರ್ಕ ಬಂದುದರಿಂದ ಕಾರ್ಯಗತವಾಗಲಿಲ್ಲ. 


ಸದರ್ನ್‌ ಮರಾಠಾ ಕಂಪನಿಯು 1908 ರಲ್ಲಿ ಮದ್ರಾಸ್‌ ರೈಲ್ವೆ ಕಂಪನಿಯೊಂದಿಗೆ ವಿಲೀನವಾಗಿ ಎಂ. ಅಂಡ್‌ ಎಸ್‌.ಎಮ್‌. 
ಕಂಪನಿಯಾಗಿ ಜನತಳೆಯಿತು. 1919 ರ ಸಮಯದಲ್ಲಿ ಹುಬ್ಬಳ್ಳಿ-ಶಿರಸಿ ನಡುವಣ 105 ಕಿ.ಮೀ. ಮಾರ್ಗ, ಹುಬ್ಬಳ್ಳಿ ಯಲ್ಲಾಪುರ 
67 ಕಿ.ಮೀ., ಮತ್ತು ಹಾವನೂರು-ಹಾವೇರಿ ಮಧ್ಯೆ 35 ಕಿ.ಮೀ. ಮಾರ್ಗಗಳ, ನಿರ್ಮಾಣದ ಕಾರ್ಯ ಕೈಗೊಳ್ಳಲು ಖಾಸಗಿಯವರು 
ಮುಂದೆ ಬಂದಿದ್ದರು. ಆಗಿನ ಸರ್ಕಾರದ ಪರಿಶೀಲನೆಯಲ್ಲಿ ಈ ಸಲಹೆಗಳು ಇದ್ದರೂ ಸಹ ಮುಂದೆ ಯಾವ ಪ್ರಗತಿಯು ಆಗಲಿಲ್ಲ. 
ಸರ್ಕಾರದ ಯೋಜನೆಗೆ ಅನುಗುಣವಾಗಿ 1944 ರ ಏಪ್ರಿಲ್‌ ಒಂದರಂದು ಇಡೀ ಎಂ. ಅಂಡ್‌ ಎಸ್‌.ಎಮ್‌. ಜಾಲವನ್ನು ದಕ್ಷಿಣ 
ರೈಲ್ವೆಯಲ್ಲಿ ಸೇರ್ಪಡೆ ಮಾಡಲಾಯಿತು. ಇದರಿಂದ ಧಾರವಾಡ ಜಿಲ್ಲೆಯ ರೈಲು ಮಾರ್ಗಗಳು ದಕ್ಷಿಣ ರೈಲ್ವೆಗೆ ವರ್ಗಾಯಿಸಲ್ಪಟ್ಟವು. 
1950-51 ರಲ್ಲಿ ಜಿಲ್ಲೆಯಲ್ಲಿ ಒಟ್ಟು 315 ಕಿ.ಮೀ. ಉದ್ದದ ಮೀಟರ್‌ಗೇಜ್‌ ರೈಲು ಮಾರ್ಗವಿತ್ತು. ಮತ್ತು ರೈಲು ನಿಲ್ದಾಣಗಳ 
ಸಂಖ್ಯೆ 30 ಆಗಿತ್ತು. ಜಿಲ್ಲೆಯ 17 ತಾಲ್ಲೂಕುಗಳ ಪೈಕಿ ಕಲಘಟಗಿ, ಹಾನಗಲ್‌, ಹಿರೇಕೆರೂರು, ಮುಂಡರಗಿ, ನರಗುಂದ, ಶಿರಹಟ್ಟಿ 
ಮತ್ತು ಶಿಗ್ಗಾಂವಿ ತಾಲೂಕುಗಳಲ್ಲಿ ಯಾವ ರೈಲು ಮಾರ್ಗವೂ ಇರಲಿಲ್ಲ. 


492 ಧಾರವಾಡ ಜಿಲ್ಲೆ 


ದಿನಾಂಕ 31.10.1956 ರಲ್ಲಿ ದಕ್ಷಿಣ ರೈಲ್ವೇಯ ಪುನರ್ರಚನೆಯಾದಾಗ ಹುಬ್ಬಳ್ಳಿ ವಿಭಾಗ ಅಸ್ತಿತ್ವಕ್ಕೆ ಬಂದಿತು. ಪುನಃ ದಿನಾಂಕ 
` 2.10.1966ರಲ್ಲಿ ದಕ್ಷಿಣ-ಮಧ್ಯ ರೈಲ್ವೆ ಸ್ಥಾಪನೆಯಾದಾಗ ಹುಬ್ಬಳ್ಳಿಯು ವಿಭಾಗೀಯ ಕೇಂದ್ರವಾಯಿತು. ಹುಬ್ಬಳ್ಳಿ-ಗುಂತಕಲ್‌- 
ದ್ರೋಣಾಚಲಂ . ಮಾರ್ಗ ಇದಕ್ಕೆ ಸೇರ್ಪಡೆಯಾಯಿತು. ಹುಬ್ಬಳ್ಳಿ, ಹರಿಹರ ಮಾರ್ಗ ದಕ್ಷಿಣ ರೈಲ್ವೆಗೆ ಸೇರಿಸಲ್ಪಟ್ಟಿತು. ಆಳಣಾವರ, 
ದಾಂಡೇಲಿ ನಡುವಣ 31.7 ಕಿ.ಮೀ.ಗಳ ಮೀಟರ್‌ಗೇಜ ಮಾರ್ಗವನ್ನು 1.2.1919 ರಲ್ಲಿ ಸಂಚಾರಕ್ಕೆ ತೆರೆಯಲಾಯಿತು. ಆದರೆ 
ದಕ್ಷಿಣ :ರೈಲ್ವೆಯು ಈ ಮಾರ್ಗವನ್ನು 1.10.1962 ರಲ್ಲಿ ಕರ್ನಾಟಕ. ಸರ್ಕಾರದೆಂದ ಖರೀದಿಸಿತು. ಜಿಲ್ಲೆಯಲ್ಲಿ ಒಟ್ಟು 320.72 
ಕಿ.ಮೀ.ಉದ್ದದ (31.3.1994) ರೈಲು ಮಾರ್ಗವಿದ್ದು ಅವುಗಳ ವಿವರಗಳು ಈ ರೀತಿ ಇದೆ. 1. ಪುಣೆ-ಬೆಂಗಳೂರು ಮಾರ್ಗವು 
ಬೆಳಗಾವಿ ಜಿಲ್ಲೆಯ ಲೋಂಡಾ ಜಂಕ್ಷನ್‌ನಿಂದ ಆಳಣಾವರ ರೈಲ್ವೆ ನಿಲ್ದಾಣದ ಬಳಿ ಧಾರವಾಡ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ದಕ್ಷಿಣದಲ್ಲಿ 
ಜಿಲ್ಲೆಯ ಅಂಚಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹರಿಹರವನ್ನು ಪ್ರವೇಶಿಸುತ್ತದೆ. ಈ ವಿಭಾಗದ ರೈಲು ನಿಲ್ದಾಣಗಳ ಪಟ್ಟಿ ಈ ರೀತಿ ಇದೆ. 
ಅಳಣಾವರ, ಕಾಶಾನಟ್ಟಿ, ಕಂಬಾರಗಣಿವೆ, ನಾಗಲಾವಿ, ಮುಗದ, ಕಾರಕೊಪ್ಪ ಧಾರವಾಡ, ನವಲೂರು, ಅಮರಗೋಳ, ಉಣಕಲ್‌, 
ಹುಬ್ಬಳ್ಳಿ, ಕುಂದಗೋಳ, ಸಂಶಿ, ಗುಡಗೇರಿ, ಯಲವಿಗಿ, ಸವಣೂರು, ಕರ್ಜಗಿ, ಹಾವೇರಿ, ಬ್ಯಾಡಗಿ, ದೇವರಗುಡ್ಡ, ರಾಣೆಬೆನ್ನೂರು 
ಮತ್ತು ಚಳಗೇರಿ. 2. ಹುಬ್ಬಳ್ಳಿ, ಸೊಲ್ಲಾಪುರ ಮಾರ್ಗವು, ಹುಬ್ಬಳ್ಳಿ, ನವಲಗುಂದ-ಗದಗ ಹಾಗೂ ರೆ.ಣ ತಾಲೂಕುಗಳನ್ನು ಹಾದು 
ಹೊಳೆ ಆಲೂರು ರೈಲ್ವೆ ನಿಲ್ದಾಣದ ಬಳಿಕ ಮಲಪ್ರಭಾ ನದಿಯನ್ನು ದಾಟಿ ಬಿಜಾಪುರ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ಈ ಹಾದಿಯಲ್ಲಿ 
ಜಿಲ್ಲೆಯ ಮಿತಿಯಲ್ಲಿ ಬರುವ ರೈಲ್ವೆ ನಿಲ್ದಾಣಗಳು ಹುಬ್ಬಳ್ಳಿ, ಕುಸುಗಲ್‌, ಹೆಬಸೂರು, ಶಿಶ್ರಿನಹಳ್ಳಿ ನವಲಗುಂದ ರಸ್ತೆ, ಅಣ್ಣಿಗೇರಿ, 
ಕೊಂಡಿಕೊಪ್ಪ, ಹುಲಕೋಟಿ, ಬಿಂಕದಕಟ್ಟಿ, ಗದಗ, ಹೊಂಬಳ, ಬಳಗಾನೂರು, ಮಲ್ಲಾಪುರ, ಸೋಮನಕಟ್ಟೆ ಮತ್ತು ಹೊಳೆ ಆಲೂರು, 
ನಂತರ ಮಲಪ್ರಭಾ ನದಿಯನ್ನು ದಾಟಿ ಬಿಜಾಪುರ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. 3. ಹುಬ್ಬಳ್ಳಿ, ಗುಂತಕಲ್‌ ನೈಲುಮಾರ್ಗವು 
ಹುಬ್ಬಳ್ಳಿಯಿಂದ-ಗದಗಿನವರೆಗೆ ಸೊಲ್ಲಾಪುರ ಮಾರ್ಗದಲ್ಲಿಯೇ ಸಾಗಿ ಗದಗಿನ ನಂತರ ಕಣಗಿನಹಾಳ ಮತ್ತು ಪಲಾಭಿತ್ನು 
ನಿಲ್ದಾಣಗಳನ್ನು ದಾಟಿ, 84 ನೇ ಕಿ.ಮೀ. ಬಳಿ ಜಿಲ್ಲೆಯ ಗಡಿಯನ್ನು ದಾಟಿ ಹೊಸಪೇಟೆ ಕಡೆ ಸಾಗುತ್ತದೆ. 


ಜಿಲ್ಲೆಯ ಪ್ರಮುಖ ರೈಲ್ವೆ ನಿಲ್ದಾಣಗಳಿಂದ ಪ್ರಯಾಣಿಸಿದವರ ಸಂಖ್ಯೆ ಹಾಗೂ ಗಳಿಸಿದ ಆದಾಯ: ` 
4 (1992-93 ಮತ್ತು 1993-94). 


1992-93 1993-94 
ರೈಲ್ವೆ ನಿಲ್ದಾಣ ಪ್ರಯಾಣಿಕರ ಆದಾಯ ಪ್ರಯಾಣಿಕರ ಆದಾಯ 
ಸಂಖ್ಯೆ (ಪಾಯಿಗಳು) ಸಂಖ್ಯ (ರೂಪಾಯಿಗಳು) 
ಹುಬ್ಬಳ್ಳಿ 9,67,826 4,28,57,568 9,56,391 . 4,57,15,878 
ಗದಗ 8,89,607 1,08,44,355 8,49,983 1,07,31,563 | 
ಧಾರವಾಡ i 1,72,205 66,92,702 1,22,228 52,28,358 
` ಆಳ್ಲಾವರ 63,514 10,55,112 50,651 9,69,317 
ಅಣ್ಣಿಗೇರಿ 42,186 4,96,634 40,388 4,26,702 
ಸರಕು ಸಾಗಾಣಿಕೆಯಿಂದ ಗಳಿಸಿದ ಆದಾಯ 
92-93 93-94 
ಹುಬ್ಬಳ್ಳಿ 90,09,429 84,66,706 A 


ಆಧಾರ: ಮಂಡಲ ರೈಲ್ವೆ ವ್ಯವಸ್ಥಾಪಕರ ಕಛೇರಿ, ಹುಬ್ಬಳ್ಳಿ. 
ದೇಶದ ಎಲ್ಲಾ ರೃಬು ಮಾರ್ಗಗಳನ್ನು ಬ್ರಾಡ್‌ಗೇಜ್‌ಗೆ ಪರಿವರ್ತಿಸಬೇಕೆಂಬ ಕೇಂದ್ರ ಸರ್ಕಾರದ ನ್ಯೀತಿಗನುಗುಣವಾಗಿ, ಜಿಲ್ಲೆಯಲ್ಲೂ 
ಸಹ ಗೇಜ್‌ ಪರಿವರ್ತಿಸುವ ಕಾರ್ಯ ನಡೆಯುತ್ತಿದೆ. ಇದರಲ್ಲಿ ಹುಬ್ಬಳ್ಳಿ-ಲೊಂಡಾ ಮಾರ್ಗವು ೨0.45 ಕಿ.ಮೀ. ಉದ್ದವಿದ್ದು 1995 
ರ ಮಾರ್ಚ್‌ 31 ರೊಳಗಾಗಿ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ. ಇದಕ್ಕೆ ತಗಲುವ ಅಂದಾಜು ವೆಚ್ಚ 53 ಕೋಟಿ ರೂಪಾಯಿಗಳು. 
ಹುಬ್ಬಳ್ಳಿ ಮತ್ತು ಹೊಸಪೇಟೆ ನಡುವಿನ 143 ಕಿ.ಮೀ. ಮಾರ್ಗದ ಪರಿವರ್ತನಾ ಕಾರ್ಯ ದಿನಾಂಕ 31.5.1995 ರೊಳಗಾಗಿ 


ಸಾರಿಗೆ ಮತ್ತು ಸಂಪರ್ಕ | 493 


ಮುಗಿಯುವ ನಿರೀಕ್ಷೆಯಿದೆ. ಬೆಂಗಳೂರು, ಹುಬ್ಬಳ್ಳಿ, ಮೀರಜ್‌ ಮಾರ್ಗವನ್ನು 1995ರ ಏಪ್ರಿಲ್‌ ಒಂದರಂದು ಸಂಚಾರಕ್ಕೆ ತೆರೆಯುವ 
ಯೋಜನೆಯಿದೆ. ಹುಬ್ಬಳ್ಳಿ-ಹರಿಹರ ಮಧ್ಯೆ, ರೈಲ್ವೆ ಮಾರ್ಗದ ಬ್ರಾಡ್‌ಗೇಜ್‌ ಪರಿವರ್ತನೆ ಕಾರ್ಯ 1994-95 ನೇ ಸಾಲಿನಲ್ಲಿ 
ಪ್ರಾರಂಭವಾಗಿದೆ. ಇದು ಬೇಗ ಮುಕ್ತಾಯವಾಗಿ 1995ರಲ್ಲಿ ಬೆಂಗಳೂರು ಹುಬ್ಬಳ್ಳಿ ನಡುವೆ ಶತಾಬಿ ಎಕ್ಸ್‌ಪ್ರೆಸ್‌ ಓಡಿಸುವ ಯೋಜನೆ 
ಮಂಜೂರಾಗಿದೆ. ಜಿಲ್ಲೆಯಲ್ಲಿ 193.72 ಕಿ.ಮೀ. ರೈಲುಮಾರ್ಗ ದಕ್ಷಿಣ - ಮಧ್ಯ ರೈಲ್ವೆಗೂ 127.00 ಕಿ.ಮೀ. 'ಮಾರ್ಗ ದಕ್ಷಿಣ 
ರೈಲ್ಹಿಗೂ ಸೇರಿದೆ. ಒಟ್ಟು ಮಾರ್ಗದ ಪ್ರಮಾಣ 320.72 ಕಿ.ಮೀ. | 


ರೈಲ್ವೆ ಕಾರ್ಯಾಗಾರ, ಹುಬ್ಬಳ್ಳಿ. 


ಹುಬ್ಬಳ್ಳಿಯ ಮೀಟರ್‌ಗೇಜ್‌ ಕಾರ್ಯಾಗಾರ 1885 ರಲ್ಲಿ ಆರಂಭಗೊಂಡು ಶತಮಾನ ದಾಟಿದೆ. ` ಬ್ರಿಟಿಷರಿಂದ ಸ್ಥಾಪಿಸಲ್ಪಟ್ಟ 
ಈ ಕಾರ್ಯಾಗಾರ 1919 ರಲ್ಲಿ ಸದರ್ನ್‌ ಮರಾಠ ರೈಲ್ವೆ ಕಂಪನಿಯ ಹತೋಟಿಗೆ. ಸೇರಿತು. ದಕ್ಷಿಣ-ಮಧ್ಯ ರೈಲ್ವೆ ` ವಿಭಾಗ 
ಪ್ರಾರಂಭವಾದಾಗ 1966ರಲ್ಲಿ ್ಲ ದಕ್ಷಿಣ ರೈಲ್ವೆಯಿಂದ, ದಕ್ಷಿಣ-ಮಧ್ಯ ರೈಲ್ವೆಯ ಹತೋಟಿಗೆ ಬಂದಿತು. ಮೀಟರ್‌ಗೇಜ್‌ಗೆ ಸಂಬಂಧಿಸಿದ 
, ಉಗಿ ಇಂಜನ್‌ಗಳು, ಕ್ಯಾರಿಯೇಜ್‌, ವ್ಯಾಗನ್‌ ಇತ್ಯಾದಿಗಳನ್ನು ದುರಸ್ತಿ ಮತ್ತು ಸಜ್ಜುಗೊಳಿಸುವ ಕೆಲಸಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತಿತ್ತು. 
` ಇತ್ತೀಚಿನ ವರ್ಷಗಳಲ್ಲಿ ಡೀಜಲ್‌ ಹಾಗೂ ಎಲೆಕ್ಟಿಕ್‌ ಎಂಜಿನ್‌ಗಳ ಬಳಕೆ ಹೆಚ್ಚಾಗಿದೆ. ಆದರೆ ಇವುಗಳನ್ನು ದುರಸ್ತಿಗೊಳಿಸುವ ವ್ಯವಸ್ಥೆ 
ಈ ಕಾರ್ಯಾಗಾರದಲ್ಲಿ ಇಲ್ಲದೇ ಚಾ ಪ್ರಗತಿ ಕುಂಠಿತವಾಗಿದೆ. ಅಲ್ಲದೆ 1991-92 ರಲ್ಲಿ ದೇಶದಲ್ಲಿ ರೈಲು ಮಾರ್ಗಗಳನ್ನು 
ಬ್ರಾಡ್‌ಗೇಜ್‌ಗೆ ಪರಿವರ್ತಿಸಬೇಕೆಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ಇದರ ಅನುಸಾರ ಅನೇಕ ಭಾಗಗಳಲ್ಲಿ ಗೇಜ್‌ 
ಪರಿವರ್ತನೆಯ ಕಾರ್ಯ ಭರದಿಂದ ಸಾಗುತ್ತಿದೆ. ಇನ್ನು ಮುಂದೆ ಈ ಕಾರ್ಯಾಗಾರವನ್ನು ಬ್ರಾಡ್‌ಗೇಜ್‌ಗೆ ಸಂಬಂಧಪಟ್ಟಂತೆ ದುರಸ್ತಿ 
ಮಾಡುವ ಕಾರ್ಯಾಗಾರವಾಗಿ ನವೀಕರಿಸಿದರೆ ಮಾತ್ರ ಅದು ಹಿಂದಿನ ಮಹತ್ವವನ್ನು ಮತ್ತೆ ಪಡೆಯುವುದು ಸಾಧ್ಯ. ಇಲ್ಲಿ ತಯಾರಾದ 
ಕೊನೆಯ ಮೀಟರ್‌ಗೇಜ್‌ ಉಗಿಬಂಡಿ ಎಂಜಿನ್‌ ಜನವರಿ 1995 ರಲ್ಲಿ ಹೊರಬಿದ್ದು ಅಲ್ಲಿಗೆ ಆ ಉತ್ಪಾದನಾ ವಿಭಾಗ 
ಜ್‌ 


ವಿಮಾನ ಸಂಚಾರ 


ಉತ್ತರ ಕರ್ನಾಟಕದ ಬಹು ಮುಖ್ಯ ಅವಳಿ ನಗರಗಳಾದ ಹುಬ್ಬಳ್ಳಿ ಮತ್ತು ಧಾರವಾಡಗಳು ಬಹಳ ಶೀಘ್ರವಾಗಿ ಬೆಳೆಯುತ್ತಿದ್ದು 
ಔದ್ಯಮಿಕ ಕ್ಷೇತ್ರದಲ್ಲಿ ಸಹ ಮುಂದುವರೆದ್ದಿದ್ದು ಇಲ್ಲಿ ಒಂದು ವಿಮಾನ ನಿಲ್ದಾಣ ಸ್ಥಾಪಿಸುವ ಬಗ್ಗೆ 1970 ರಿಂದಲೂ ಪ್ರಯತ್ನಗಳು 
ನಡೆದವು. ಈ ದಿಸೆಯಲ್ಲಿ ಹುಬ್ಬಳ್ಳಿ-ಧಾರವಾಡ -ಕಾರ್ಪೊರೇಷನ್‌ ಸೂಕ್ತವಾದ ಸ್ಥಳದಲ್ಲಿ 347 ಎಕ್ರೆ (ಗೋಕುಲದ ಬಳಿ) ಜಮೀನನ್ನು 
ಕೇಂದ್ರ ಸರ್ಕಾರಕ್ಕೆ ಉಚಿತವಾಗಿ ಕೊಟ್ಟಿತು. ವಿಮಾನ ನಿಲ್ದಾಣ ನಿರ್ಮಿಸುವ ಖರ್ಚನ್ನು ರಾಜ್ಯ ಸರ್ಕಾರವೇ ವಹಿಸಿಕೊಳ್ಳಬೇಕೆಂಬ 
ಷರತ್ತಿನೊಡನೆ ಹುಬ್ಬಳ್ಳಿಗೆ ವಾಯುದೂತ್‌ ವಿಮಾನಗಳ ಸಂಚಾರ ಏರ್ಪಡಿಸಲು ಕೇಂದ್ರ ಸರ್ಕಾರ ಒಪ್ಪಿತು. 1988 ರಲ್ಲಿ ರಾಜ್ಯ 
ಸರ್ಕಾರದ ಖರ್ಚಿನಲ್ಲಿ ಲೋಕೋಪಯೋಗಿ ಇಲಾಖೆಯು, ವಿಮಾನ ನಿಲ್ದಾಣದ ಕೆಲಸವನ್ನು ಪೂರೈಸಿತು. 1989ರಲ್ಲಿ ವಾಯುದೂತ 
ವಿಮಾನಗಳ ಸಂಚಾರ ಆರಂಭವಾಗಿ ಕೊಂಚ ಸಮಯದಲ್ಲೇ (ಮೇ 1989)ನಿಂತು ಹೋಯಿತು. ನಂತರ ಬೋಯಿಂಗ್‌ `ಎಮಾನಗಳ 
ಸಂಚಾರಕ್ಕೆ ವಿಮಾನ ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸುವ ಪ್ರಸ್ತಾವನೆಯನ್ನು ಸಹ ಕೈಗೆತ್ತಿಕೊಳ್ಳಲಾಯಿತು. ಈ ಬಗ್ಗೆ ಭಾರತದ 
ವಿಮಾನ ನಿಲ್ದಾಣ ಪ್ರಾಧಿಕಾರದೊಡನೇ ಸಮಾಲೋಚನೆ ನಡೆಸಲಾಯಿತು. ಮೇಲ್ದರ್ಜೆಗೆ ಏರಿಸುವ ಕೆಲಸವನ್ನು ಎರಡು ಹಂತಗಳಲ್ಲಿ 
ಪ್ರಾರಂಭಿಸಲು ಯೋಜಿಸಲಾಯಿತು. ಇದೇ 1994 ರ ಏಪ್ರಿಲ್‌ 17 ರಿಂದ ಮದ್ರಾಸ್‌-ಬೆಂಗಳೂರು-ಹುಬ್ಬಳ್ಳಿ ನಡುವೆ ವಿಮಾನ 
ಸಂಚಾರವನ್ನು ಖಾಸಗೀ ವಾಯುಯೌನ ಸಂಸ್ಥೆ ಎನ್‌.ಈ.ಪಿ.ಸಿ. ಆರಂಭಿಸಿತು. ಇತ್ತೀಚೆಗೆ ಹುಬ್ಬಳ್ಳಿಯಿಂದ ಮುಂಬೈಗೆ 
ವಿಮಾನಯಾನವನ್ನು ವಿಸ್ತರಿಸಿತು. ಸದ್ಯಕ್ಕೆ ಈ ಸೌಲಭ್ಯ ವಾರದಲ್ಲಿ ಮೂರು ದಿನ ಅಂದರೆ ಸೋಮವಾರ, ಬುಧವಾರ ಮತ್ತು 
ಶುಕ್ರವಾರ (1, 3, 5) ಪ್ರಯಾಣಿಕರಿಗೆ ಲಭ್ಯವಾಗುತ್ತಿದೆ. 


494 ; ಧಾರವಾಡ ಜಿಲ್ಲೆ 


ಅಂಚೆ ಕಛೇರಿಗಳು 


ಬ್ರಿಟಿಷರು 1803 ರಲ್ಲಿ ಒಂದು ಹೊಸ ಅಂಚೆ ಹಾದಿಯನ್ನು ಮದ್ರಾಸ್‌ ಮತ್ತು ಮುಂಬೈ ನಡುವೆ ಪ್ರಾರಂಭಿಸಿದರು. ಇದು 
ರನ್ನರ್‌ ಮಾರ್ಗವಾಗಿದ್ದು ಬೆಂಗಳೂರು, ಧಾರವಾಡ, ಪುಣೆ ಮೂಲಕ ನಡೆಯುತ್ತಿತ್ತು. ಇದಲ್ಲದೆ ಮಲಬಾರ್‌ನಿಂದ ಮುಂಬೈಗೆ, 
ಹೊನ್ನಾವರ ಮತ್ತು ಧಾರವಾಡಗಳ ಮಾರ್ಗವಾಗಿ ರನ್ನರ್‌ಗಳ ಮುಖಾಂತರ ಟಪ್ಪಾಲು ಸಾಗಿಸಲ್ಪಡುತ್ತಿತ್ತು. ಈ ಟಪ್ಪಾಲು ಚೀಲಗಳು 
ಧಾರವಾಡದಲ್ಲಿ ವಿನಿಮಯವಾಗುತ್ತಿದ್ದವು. ಅಂದಿನ ಕಾಲಕ್ಕೆ ಧಾರವಾಡವು ಟಪ್ಪಾಲು ವ್ಯವಸ್ಥೆಯ ಕೇಂದ್ರವಾಗಿತ್ತು. 1830 ರಲ್ಲಿ 
ಮುಂಬಯಿ ಇಲಾಖೆ ಪ್ರಕಟಿಸಿದ ಅಂಚೆ ಕಛೇರಿಗಳ ಪಟ್ಟಿಯಲ್ಲಿ ಧಾರವಾಡದ ಹೆಸರಿದೆ. ಈ ಅಂಚೆ ಕಛೇರಿ 1820 ರ ಸುಮಾರಿನಲ್ಲಿ 
ಪ್ರಾರಂಭಿಸಲ್ಪಟ್ಟಿರಬಹುದು. ಹಾಗೂ ಈ ಕಛೇರಿ ಮುಂಬೈ ಪ್ರಾಂತದ ಜಿ.ಪಿ.ಓ.ರವರ ಆಡಳಿತಕ್ಕೆ ಒಳಪಟ್ಟಿತು. ಧಾರವಾಡದಿಂದ 
ಅನ್ಯ ಪ್ರದೇಶಗಳಿಗೆ ರವಾನಿಸುತ್ತಿದ್ದ ಅಂಚೆ ಶುಲ್ಕ 1830 ರಲ್ಲಿ ಈ ರೀತಿ ಇತ್ತು: (1) ಧಾರವಾಡ-ಮುಂಬಯಿ ನಡುವೆ ಒಂದು 
ತೊಲ ತೂಕದ ಪಾಕೀಟಿಗೆ 9 ಆಣೆ (57 ಪೈಸೆ) ಅಂಚೆ ಶುಲ್ಕ (2) ಧಾರವಾಡ-ಮದ್ರಾಸ್‌ ನಡುವೆ 12 ಆಣೆ (75 ಪೈಸೆ) ಒಂದು 
ತೊಲೆ ತೂಕದ ಪಾಕೀಟಿಗೆ, ಹಾಗೂ 50 ತೊಲೆ ತೂಕದ ಪಾರ್ಸಲ್‌ಗೆ 3 ರೂ.8 ಆಣೆ (50 ಪೈಸೆ). ಹುಬ್ಬಳ್ಳಿಯಲ್ಲಿ ಅಂಚೆ 
`ಕಛೇರಿಯು 1833 ರ ಹೊತ್ತಿಗಾಗಲೇ ಅಸ್ತಿತ್ವದಲ್ಲಿದ್ದ ಸಂಗತಿಯು ಅದೇ ವರ್ಷದ ಪೋರ್ಟ್‌ ಸೇಂಟ್‌ ಜಾರ್ಜ (ಮದ್ರಾಸ್‌) 
ಗೆಜೆಟಿನಲ್ಲಿ ಪ್ರಕಟವಾದ ಅಂಚೆ ಕಛೇರಿಗಳ ಯಾದಿಯಲ್ಲಿ ತಿಳಿದು ಬರುತ್ತದೆ. ಪುಣೆ, ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಅಂಚೆ 
ರವಾನಿಸುವ ಮಾರ್ಗದಲ್ಲಿ ರನ್ನರ್‌ಗಳು ಟಪ್ಪಾಲು ಸಾಗಿಸುತ್ತಿದ್ದರು ಮತ್ತು ಈ ಕಾರ್ಯಕ್ಕೆ 230 ಜನ ರನ್ನರ್‌ಗಳನ್ನು ತೊಡಗಿಸಲಾಗಿತ್ತು. 
ಮುಂಬೈಯಿಂದ-ಮದ್ರಾಸ್‌ಗೆ ಟಪ್ಪಾಲು ತಲುಪಿಸಲು ಸುಮಾರು 15 ದಿನಗಳಾಗುತ್ತಿದ್ದವು. 1855ರ ಹೊತ್ತಿಗೆ ಪುಣೆಯಿಂದ ಟಪ್ಪಾಲು 
ಚಕ್ಕಡಿಯಲ್ಲಿ 1870ರಲ್ಲಿ ರೈಲ್ವೆ ಮೂಲಕ, ನಂತರ ರೈಲ್ವೆ ಇಲ್ಲದ ಭಾಗಗಳಲ್ಲಿ ಟಾಂಗಾದ ಮೂಲಕ ಹುಬ್ಬಳ್ಳಿ ತಲುಪುತ್ತಿತ್ತು. 1814 
ರಲ್ಲಿ ಧಾರವಾಡ ಅಂಚೆ ಕಛೇರಿಯು ಹೆಡ್‌ ಪೋಸ್ಟ್‌ ಆಫೀಸ್‌ ಆಗಿ ಪರಿವರ್ತನೆಯಾಯಿತು. 1890 ರಲ್ಲಿ ಪುಣೆ, ಹುಬ್ಬಳ್ಳಿ, 
ಬೆಂಗಳೂರು ರೈಲ್ವೆ ಮಾರ್ಗ ಪೂರ್ಣವಾದ ನಂತರ, ರೈಲ್ವೆ ಮೂಲಕ ಅಂಚೆ ಸಾಗಾಣಿಕೆ ಪ್ರಾರಂಭವಾಯಿತು. ಅಂಚೆ ಪತ್ರಗಳನ್ನು 
ರೈಲ್ವೆ ಬೋಗಿಯಲ್ಲಿ ವಿಂಗಡಿಸುವುದಕ್ಕಾಗಿ ಆರ್‌.ಎಂ.ಎಸ್‌.ಎಚ್‌. ವಿಭಾಗವನ್ನು ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಲಾಯಿತು. ನಂತರ ಇದರ 
ವ್ಯಾಪ್ತಿಗೆ ಹುಬ್ಬಳ್ಳಿ-ಬೆಂಗಳೂರು, ಹಾಗೂ ಹುಬ್ಬಳ್ಳಿ-ಗುಂತಕಲ್‌ ಭಾಗಗಳನ್ನು ಸೇರಿಸಲಾಯಿತು. ಆದರೆ ಕಾರಣಾಂತರಗಳಿಂದ ಹುಬ್ಬಳ್ಳಿ 
ಆರ್‌.ಎಂ.ಎಸ್‌.ಹೆಚ್‌. ಕಛೇರಿಯನ್ನು 1915 ರ ಹೊತ್ತಿಗೆ ಮುಚ್ಚಲಾಯಿತು. ಅದರ ಅಧೀನದಲ್ಲಿದ್ದ ರೈಲ್ವೆ ಭಾಗಗಳನ್ನು ಮುಂಬೈ 
ಮತ್ತು ಮದ್ರಾಸ್‌ನ ಆರ್‌.ಎಂ.ಎಸ್‌.ಎಚ್‌. ವಿಭಾಗಗಳಿಗೆ ವರ್ಗಾಯಿಸಲಾಯಿತು. 


1884 ರ ಸಮಯದಲ್ಲಿ ಧಾರವಾಡವು ಕೆನರಾ ಅಂಚೆ ವಿಭಾಗಕ್ಕೆ ಒಳಪಟ್ಟಿತ್ತು. ಜಿಲ್ಲೆಯಲ್ಲಿ ಒಟ್ಟು 49 ಅಂಚೆ ಕಛೇರಿಗಳಿದ್ದವು. 
ಅದರಲ್ಲಿ 1 ವಿತರಣಾ ಕಛೇರಿ, 2 ಟೌನ್‌ ಸಬ್‌ ಆಫೀಸುಗಳು, 28 ಸಬ್‌ ಆಫೀಸುಗಳು ಹಾಗೂ 18 ಹಳ್ಳಿಯ ಆಫೀಸುಗಳು 
ಇದ್ದವು. ಈ ಪೈಕಿ ಬ್ರಿಟಿಷರ ಆಡಳಿತವಿದ್ದ ಪ್ರದೇಶಗಳಲ್ಲಿ 25 ಸಬ್‌ ಆಫೀಸುಗಳು, 17 ಹಳ್ಳಿಯ ಆಫೀಸುಗಳು ಕೆಲಸ ಮಾಡುತ್ತಿದ್ದವು. 
ಸಬ್‌ ಆಫೀಸುಗಳು ಇದ್ದ ಸ್ಥಳಗಳು (1) ಅಣ್ಣಿಗೇರಿ, (2) ಬಂಕಾಪುರ, (3) ಬ್ಯಾಡಗಿ, (4) ಡಂಬಳ, (5) ದುಂಡಶಿ, (6) ಗದಗ, 
(7) ಗರಗ, (8) ಗುಡಗೇರಿ, (9) ಹಾನಗಲ್‌, (80) ಹಾವೇರಿ, (11) ಹೆಬ್ಬಳ್ಳಿ, (12) ಹಿರೇಕೆರೂರು, (13) ಹುಬ್ಬಳ್ಳಿ, (14) 
ಕಲಘಟಗಿ, (15) ಕರ್ಜಗಿ, (16) ಮಿಶ್ರೀಕೋಟಿ, (17) ಮುಗದ, (18) ಮುಂಡರಗಿ, (19) ನರಗುಂದ, (20) ನವಲಗುಂದ, 
(21) ರಾಣೆಬೆನ್ನೂರು, (22) ರೋಣ, (23) ಸವಣೂರು, (24) ಶಿಗ್ಗಾಂವಿ ಹಾಗೂ (25) ತುಮಿನಕಟ್ಟಿ; ಮತ್ತು ಸಂಸ್ಥಾನಗಳಿಗೆ 
ಸಂಬಂಧಿಸಿದ ಸಬ್‌ ಆಫೀಸುಗಳಾದ ಕುಂದಗೋಳ, ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ; ಇತರ ಹಳ್ಳಿಗಳಲ್ಲಿದ್ದ ಅಂಚೆ ಕಛೇರಿಗಳು 1. 
ಅಬ್ಬಿಗೇರಿ, 2. ಅಗಡಿ, 3. ಆಲೂರು, 4. ಅರಳಿಕಟ್ಟಿ, 5. ಬಮನಹಳ್ಳಿ, 6. ಗುತ್ತಲ, 7. ಹಲಗೇರಿ, 8. ಹುಲಕೋಟಿ, 9. ಕುಪ್ಪೆಲೂರು, 
10. ಕುರ್ತುಕೋಟಿ, 11. ಮಹಾರಾಜಪೇಟೆ, 12. ಮೋಟೆಬೆನ್ನೂರು 13. ಮುಳಗುಂದ 14. ನರೇಂದ್ರ 15. ತಡಕೋಡ 16. 
ತಡಸ ಹಾಗೂ 17. ಉಪ್ಪಿನ ಬೆಟಗೇರಿ ಬ್ರಿಟಿಷ್‌ ಪ್ರದೇಶದಲ್ಲಿ ಮತ್ತು ಒಂದು ಸಂಸ್ಥಾನೀ ಪ್ರದೇಶದಲ್ಲಿ 18. ದೊಡವಾಡ ಇದ್ದವು. 
ಈ 18ರಲ್ಲಿ 17 ಹಳ್ಳಿಯ ಅಂಚೆ ಕಛೇರಿಗಳು, ಹಳ್ಳಿಯ ಶಾಲಾ ಉಪಾಧ್ಯಾಯರ ಉಸ್ತುವಾರಿಯಲ್ಲಿದ್ದವು. ಒಂದು ಖಾಸಗಿ ಗೃಹಸ್ಥರ 
ಉಸ್ತುವಾರಿಯಲ್ಲಿ ಇತ್ತು. ಪೋಸ್ಟಮೆನ್‌ಗಳು ಮತ್ತು ರನ್ನರ್‌ಗಳು ಈ ಹಳ್ಳಿಗಳಲ್ಲಿ ಅಂಚೆಯನ್ನು ವಿತರಿಸುತ್ತಿದ್ದವು. ಅಂಚೆ ಕಛೇರಿಗಳಿಲ್ಲದ 
ಸಣ್ಣ ಹಳ್ಳಿಗಳಲ್ಲಿ ಸಹ 44 ಮಂದಿ ಪೋಸ್ಟಮೆನ್‌ಗಳು ಅಂಚೆಯನ್ನು ವಿತರಣೆ ಮಾಡುತ್ತಿದ್ದರು. ಮುಂಬೈಗೆ ರವಾನೆಯಾಗುತ್ತಿದ್ದ ಹಾಗೂ 


ಸಾರಿಗೆ ಮತ್ತು ಸಂಪರ್ಕ 495 


ಅಲ್ಲಿಂದ ಬರುತ್ತಿದ್ದ ಅಂಚೆಯು ಮುಂಬೈ ಮತ್ತು ಪುಣೆ ನಡುವೆ "ಏಣ ಗ್ರೇಟ್‌ ಇಂಡಿಯನ್‌ ಪೆನಿನ್‌ಸುಲರ್‌ ರೈಲ್ವೆ' ಮೂಲಕ 
ಸಾಗಿಸಲ್ಪಡುತ್ತಿತ್ತು. ಮತ್ತು ರೈಲು ವಿಸ್ತರಣೆಗೆ ಮೊದಲು ಪುಣೆಯಿಂದ ಹುಬ್ಬಳ್ಳಿಗೆ ಚಕ್ಕಡಿ ಅಥವಾ ಟಾಂಗಾಗಳಲ್ಲಿ ರವಾನೆಯಾಗುತ್ತಿತ್ತು. 
ಧಾರವಾಡ ನಗರದ ಸಿಟಿ ಅಂಚೆ ಕಛೇರಿ ಸುಮಾರು 1880 ರಿಂದಲೂ ಅಸ್ತಿತ್ವದಲ್ಲಿದೆ. ಮತ್ತು ರೈಲ್ವೆ ಸ್ಟೇಷನ್‌ ಉಪ ಅಂಚೆ ಕಛೇರಿ 
1890 ರ ಸುಮಾರಿಗೆ ಆರಂಭಿಸಿ ನಂತರ ಮುಚ್ಚಲ್ಪಟ್ಟಿರಬೇಕು. ಹುಬ್ಬಳ್ಳಿಯ ದುರ್ಗದ ಬೈಲು ಬ್ರಾಂಚ್‌ ಪೋಸ್ಟ ಆಫೀಸು 1910 
ರ ಸುಮಾರಿಗೆ ಆರಂಭವಾಗಿ ನಂತರ ಸಿಟಿ ಪೋಸ್ಟ ಆಫೀಸ್‌ ಆಗಿ ಮುಂದುವರೆಯಿತು. 1953ನೇ ಭಾ ಧಾರವಾಡ ಜಿಲ್ಲೆಯಲ್ಲಿ 
32 ಉಪ ಅಂಚೆ ಕಛೇರಿಗಳು, 142 ಬ್ರ್ಯಾಂಚ್‌ ಕಛೇರಿಗಳು ಹಾಗೂ 28 ತಂತಿ ಕಛೇರಿಗಳಿದ್ದವು. ದಿನಾಂಕ 1.4.1960 ರಲ್ಲಿ 
ಕರ್ನಾಟಕ ಅಂಚೆ ಮತ್ತು ತಂತಿ ವೃತ್ತವು ಸ್ಥಾಪನೆಗೊಂಡು ಮುಂಬಯಿ ವೃತ್ತದಲ್ಲಿದ್ದ ಧಾರವಾಡ ವಿಭಾಗದ ಅಂಚೆ ಕಛೇರಿಗಳು, 
ಕರ್ನಾಟಕ ವೃತ್ತಕ್ಕೆ ಸೇರ್ಪಡೆಯಾದವು. ಶಿ ಹುಬ್ಬಳ್ಳಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಪೋಸ್ಟ ಆಫೀಸುಗಳು 
ತೆರೆಯಲ್ಪಟ್ಟವು. 1965 ರಲ್ಲಿ ಹುಬ್ಬಳ್ಳಿ ಪ್ರಧಾನ ಅಂಚೆ ಕಛೇರಿಯಾಯಿತು. ಹಾಗೂ 1982 ರಲ್ಲಿ ಪತ್ರಾಂಕಿತ (ಗೆಜೆಟೆಡ್‌) ದರ್ಜೆ 
ಪಡೆಯಿತು. ದಿನಾಂಕ 2.4.1979 ರಲ್ಲಿ ಧಾರವಾಡವನ್ನು ಉತ್ತರ ಕರ್ನಾಟಕ ವಲಯದ ಕೇಂದ್ರಸ್ಥಾನವನ್ನಾಗಿ ಮಾಡಲಾಯಿತು. 


ಜನಗಣತಿ ಪ್ರಕಾರ 1981 ಹಾಗೂ 1991 ರಲ್ಲಿ ಪ್ರತೀ 6,283 ಹಾಗೂ 6,873 ಜನರಿಗೆ ಒಂದು ಅಂಚೆ ಕಛೇರಿಯಿದ್ದರೆ, 

ದಿನಾಂಕ 31.3.1994 ರಲ್ಲಿ ಸರಾಸರಿ 7,097 ಜನರಿಗೆ ಒಂದು ಅಂಚೆ ಕಛೇರಿ ಸೌಲಭ್ಯವಿದ್ದಿತು. 1981 ಹಾಗೂ 1991 ರಲ್ಲಿ 
ಪ್ರತೀ 15.57 ಚ.ಕಿ.ಮೀ. ಮತ್ತು 15.98 ಚ.ಕಿ.ಮೀ.ಗಳಿಗೆ ಒಂದು ಅಂಚೆ ಕಛೇರಿಯಿದ್ದರೆ, ದಿನಾಂಕ 31.3.1994ರಲ್ಲಿ 15.85 
ಚ.ಕಿ.ಮೀ.ಗಳ ಪ್ರದೇಶಕ್ಕೆ ಒಂದು ಅಂಚೆ ಕಛೇರಿಯಿದ್ದಿತು. ಅಂಚೆ ಇಲಾಖೆಯು ಜಿಲ್ಲೆಯಲ್ಲಿನ ಜನರಿಗೆ ಅನೇಕ ಸೌಲಭ್ಯಗಳನ್ನು 
ಕಲ್ಪಿಸಿಕೊಟ್ಟಿದೆ ಮತ್ತು ಅವುಗಳ ವಿವರಗಳು ದಿನಾಂಕ 31.3.1994 ರ ಅಂತ್ಯಕ್ಕೆ ಹೀಗಿತ್ತು: ಹುಬ್ಬಳ್ಳಿಯ ಅಂಚೆ ಕಛೇರಿಯು ರಾತ್ರಿ 
ವೇಳೆಯ ಅಂಚೆ ಕಛೇರಿಯಾಗಿ ಕೆಲಸ ಮಾಡುತ್ತಿದೆ. ಹಾಗೂ ಜಿಲ್ಲೆಯಲ್ಲಿರುವ ಏಕಮಾತ್ರ ಅಂಚೆ ಚೀಟಿಗಳ ಸಂಗ್ರಹಣೆಯ ಜಾಗ 
(ಛಿಲಾಟೆಲಿಕ್ಸ್‌ ಕೌಂಟರ್‌) ಇದೇ ಕಛೇರಿಯಲ್ಲಿದೆ. ತ್ವರಿತವಾಗಿ ಅಂಚೆ ರವಾನಿಸುವ ಜಾಗಗಳು (್ರೀಡ್‌ ಪೋಸ್ಟ ಕೌಂಟರ್‌ಗಳು) 
ಧಾರವಾಡ, ಹುಬ್ಬಳ್ಳಿ, ಗದಗ ಮತ್ತು ರಾಣೆಬೆನ್ನೂರು ಕೇಂದ್ರ ಕಛೇರಿಗಳಲ್ಲಿ ಕೆಲಸ ಮಾಡುತ್ತಿವೆ. ಅಲ್ಲದೆ ಇಲ್ಲಿ ನಮೂದಿಸಿದ 
ಸ್ಥಳಗಳಲ್ಲಿ ತ್ವರಿತವಾಗಿ ಅಂಚೆ ರವಾನಿಸುವ ವಿಸ್ತರಣಾ ಕೌಂಟರುಗಳಿವೆ. (ಟ್ರೀಡ್‌ ಪೋಸ್ಟ್‌ ಎನ್ಸಟೆನ್‌ಷನ್‌ ಕೌಂಟರುಗಳು). 
ಧಾರವಾಡ, ಮಾರುಕಟ್ಟೆ, 2. ಧಾರವಾಡ, ಕರ್ನಾಟಕ ವಿಶ್ವವಿದ್ಯಾನಿಲಯ, 3. ಧಾರವಾಡ, ರೈ ೈಲ್ವೆ ಸ್ಟೇಷನ್‌, 4. ಧಾರವಾಡ, ಆಲ 
5. ಹುಬ್ಬಳ್ಳಿನಗರ, 5. ಹುಬ್ಬಳ್ಳಿ, ಟ್ರಾಪಿಕ್‌ ಐಲಾಂಡ್‌, 6. ಹುಬ್ಬಳ್ಳಿ, ವಿದ್ಯಾನಗರ 7. ಹುಬ್ಬಳ್ಳಿ, ಉದ್ಯಮನಗರ, 8. ಹುಬ್ಬಳ್ಳಿ, ಆರ್‌ 
ಎಮ್‌ ಎಸ್‌ ಹಾಗೂ 9. ಗದಗ ರೈಲ್ವೆ ಸ್ಟೇಷನ್‌. ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚ ತ್ವರಿತ ಅಂಚೆ ಬಟವಾಡೆ ಸೇವೆ 
(ಪಾಯಿಂಟ್‌ ಟು ಪಾಯಿಂಟ್‌ ಸ್ಪೀಡ್‌ ಪೋಸ್ಟ) ಈ ನಗರಗಳ ಮದ್ಯೆ ನಡೆಯುತ್ತಿದೆ. 1. ಹುಬ್ಬಳ್ಳಿ-ಬೆಳಗಾವಿ 2. ಧಾರವಾಡ-ಬೆಳಗಾವಿ 
3. ಹುಬ್ಬಳ್ಳಿ-ಗುಲ್ಬರ್ಗಾ 4. ಧಾರವಾಡ- ಗಾ, 5. ಬಿಜಾಪುರ-ಹುಬ್ಬಳ್ಳಿ 6. ಗದಗ-ಬೆಂಗಳೂರು 7. ಹುಬ್ಬಳ್ಳಿ-ಧಾರವಾಡ ಅಲ್ಲಿಂದ 
ಕಾರವಾರಕ್ಕೆ. 


ಧಾರವಾಡ ಜಿಲ್ಲೆಯ ಪ್ರತೀ ತಾಲ್ಲೂಕಿನಲ್ಲಿದ್ದ ಒಟ್ಟು ಅಂಚೆ ಪೆಟ್ಟಿಗೆಗಳ ಸಂಖ್ಯೆ ಈ ರೀತಿ ಇತ್ತು. (31.3.1994 ರ. ಅಂತ್ಯಕ್ಕೆ: 
1. ಧಾರವಾಡ 242; 2. ಹುಬ್ಬಳ್ಳಿ 225; 3. ಕಲಘಟಗಿ 90; 4. ಕುಂದಗೋಳ 75; 5. ಸವಣೂರು 67; 6. ಶಿಗ್ಗಾಂವಿ 121; 7. 
ಬ್ಯಾಡಗಿ 95; 8. ಹಾವೇರಿ 137; 9. ಹಾನಗಲ್ಲು 148; 10. ಹಿರೇಕೆರೂರು 157; 11. ರಾಣೆಬೆನ್ನೂರು 155; 12. ಗದಗ 142; 
13. ಮುಂಡರಗಿ 64; 14. ನರಗುಂದ; 15. ನವಲಗುಂದ 89; 16. ಶಿರಹಟ್ಟಿ 118; ಹಾಗೂ 17. ರೋಣ 147. 


ಜಿಲ್ಲೆಯಲ್ಲಿ ಅಂಚೆ ಕಛೇರಿಗಳು ನಿರ್ವಹಿಸಿದ ಟಪ್ಲಾಲಿನ ವಿವರಗಳು. 


1992-93 1993-94 


ರಿಜಿಸ್ಟರ್‌ ಮಾಡಿರದ ವಸ್ತುಗಳು 6,68,71,799 1,87,58,122 


ಏಮಾ ರಿಜಿಸ್ಟರ್‌ ಮಾಡಿದ ವಸ್ತುಗಳು 12,10,022 11,87,304 


490 ಧಾರವಾಡ ಜಿಲ್ಲೆ 


1992-93 1993-94 
ರಿಜಿಸ್ಟರ್‌ ಮಾಡಿದ ಭಾಂಗಿಗಳು 75,870 23,682 
ಮನಿಯಾರ್ಡರ್‌ಗಳು, ಹೆಚ್ಚು ಬೆಲೆಯ 
ಮನಿಯಾರ್ಡರ್‌ಗಳು ಸೇರಿದಂತೆ 7,81,495 4,70,317 


ರ್‌ 


ಅತ್ಯುತ್ತಮ ಅಂಚೆ ಪೇದೆಗಳೆಂದು ಪ್ರಶಸ್ತಿ ಪಡೆದವರ ಹೆಸರುಗಳು ಈ ರೀತಿ ಇದೆ. 1991-92 ರಲ್ಲಿ ಎನ್‌.ಕೆ. ನೆಗಳೂರು, 
ಕೆ.ಎಂ. ಪಿಂಜಾರ, ಹೆಚ್‌.ಸಿ. ಪಾಟೀಲ, ಎಮ್‌.ಹೆಚ್‌. ಬಿದರಿಕಟ್ಟಿ, ಕೆ.ಬಿ. ದೇಸಾಯಿ, ಜೆ.ಎಮ್‌. ಕುಪ್ಪೆಲೂರ; 1992-93 ರಲ್ಲಿ 
ಎಸ್‌.ಕೆ. ಕುಲಕರ್ಣಿ, ಎಮ್‌.ವೈ. ಯಾವಗಲ್‌, ವಿ.ಹೆಚ್‌. ಹೆಬ್ಬಳ್ಳಿ, ಬಿ.ಆರ್‌. ಕಲ್ಲೂರ್‌, ಆರ್‌.ಎಂ. ಜೋಷಿ, ಜಿ.ಎಂ. ಮಗಜಿಕೊಂಡ, 
ಬಿ.ಎ. ಮೆಣಸಿನಕಾಯಿ, ಬಿ.ಬಿ. ಅಣ್ಣೀಶೆಟ್ಟರ್‌, ಎಂ.ಎನ್‌. ಶಿರಹಟ್ಟಿ, ಎಸ್‌.ಟಿ. ಹರಿಜನ; 1993-94ರಲ್ಲಿ ಎಂ.ಎಫ್‌. ಮಡಿವಾಳರ, 
ಎಸ್‌.ಬಿ. ಅಸುಂಡಿ, ಎನ್‌.ಜಿ. ಜಮ್ಮಾಳ, ಜಿ.ಎನ್‌. ಶಿವಳ್ಳಿ, ಜಿ.ವೈ. ಕರಿಕಟ್ಟಿ, ಎಸ್‌.ಆರ್‌. ಕುಲಕರ್ಣಿ ಮತ್ತು ಸಿ.ಹೆಚ್‌. ದೊಡ್ಡಮನಿ. 


ಕೋಷ್ಠಕ 7.10 ತಾಲೂಕುವಾರು ಅಂಚೆ ಕಛೇರಿಗಳ ವಿವರಗಳು. 


ತಾಲೂಕು 1953 193 1969-70 7475 86-87 8889 91-92 93-94 
ಉಪಅಂಚಿ. ಅಂಚಿ ಒಟ್ಟು ಅಂಚೆ ಒಟ್ಟು ಅಂಚೆ ಕಛೇರಿಗಳು 
ಕಛೇರಿ ಶಾಖೆಗಳು ಕಛೇರಿಗಳು | 
ಬ್ಯಾಡಗಿ 4 25 27 21 21 22 23 
ಧಾರವಾಡ 4 15 55 62 60 61 65 68 
ಗದಗ 3 16 37 40 44 44 45 45 
ಹಾನಗಲ್‌ 2 5 46 49 43 43 45 45 
ಹಾವೇರಿ | 14 38 39 37 38 39 39 
ಹಿರೇಕೆರೂರು R 21 25 43 48 48 47 
ಹುಬ್ಬಳ್ಳಿ | (4 33 42 53 54 50 50 
ಕಲಘಟಗಿ | 5 20 28 28 30 30 
ಕುಂದಗೋಳ 2 6 18 20 27 27 27 27 
ಮುಂಡರಗಿ ` 6 20 20 26 26 26 26 
ನರಗುಂದ ` 2° 12 18 13 13 13 13 
ನವಲಗುಂದ 2 9 22 23 35 36 36 37 
ರಾಣೆಬೆನ್ನೂರು 10 35 38 ತ್ರ ತಡಿ 48.48 
ರೋಣ 3 17 48 51 52 52 52 52 
ಶಿಗ್ಗಾಂವಿ A 23 26 28 28 . 28 28 
ಶಿರಹಟ್ಟಿ ೫ ಗುಸು; 27 32 34 34 34 34 
ಸವಣೂರು. 7 Wk gE ಇತ್ತು 29 


32 142 489 550 622 648 636 641 


ಸಾರಿಗೆ ಮತ್ತು ಸಂಪರ್ಕ 497 


ದಿನಾಂಕ 31.3.1994 ರಂದು ಜಿಲ್ಲೆಯಲ್ಲಿದ್ದ ವಿವಿಧ ವರ್ಗಗಳ ಅಂಚೆ ಕಛೇರಿಗಳು. 


"ಮುಖ್ಯ ' ಅಂಚೆ ಉಪ ಅಂಚೆ ` ಇತರೇ ಉಪ ಶಾಖಾ 

' ಕಛೇರಿ ಕಛೇರಿಗಳು ಅಂಚೆ ಕಛೇರಿಗಳು ಕಛೇರಿಗಳು 
ಧಾರವಾಡ 2 62 ತ್ವ ರ್ಮ 
ಗದಗ 3 31 26 144 
ಹಾವೇರಿ 2 27 4 165 


ದೂರವಾಣಿ ಸೇವೆ: ಅವಳಿ ನಗರಗಳಲ್ಲಿ ದೂರವಾಣಿ ಬಳಕೆ ಪ್ರಾರಂಭವಾಗಿದ್ದು 1936 ರಲ್ಲಿ. ದಿನಾಂಕ 31.3.1936 ರಂದು 
50 ಜೋಡಣೆಗಳ (6ನೆಕ್ಸನ್‌) ಸಾಮರ್ಥ್ಯದ ದೂರವಾಣಿ ವಿನಿಮಯ ಕೇಂದ್ರವನ್ನು ಭಾರವಾಡದಲ್ಲಿ ಸ್ಥಾಪನೆ ಮಾಡಲಾಯಿತು. ಆ. 
ಸಮಯದಲ್ಲಿ 30 ಜೋಡಣೆಗಳು ಕೆಲಸ ಮಾಡುತ್ತಿದ್ದವು. 1949 ರಲ್ಲಿ ಇದರ ಸಾಮರ್ಥ್ಯವನ್ನು 100 ಜೋಡಣೆಗಳಿಗೆ ಹೆಚ್ಚಿಸಿದಾಗ 
` 38 ಜೋಡಣೆಗಳು ಮಾತ್ರ ಕೆಲಸ ಮಾಡುತ್ತಿದ್ದವು. ಜಿಲ್ಲೆಯಲ್ಲಿ ಒಟ್ಟು `ಆರು ದೂರವಾಣಿ ವಿನಿಮಯ ಕೇಂದ್ರಗಳು 1953 ರಲ್ಲಿ 
ಕಿಲಸ ಮಾಡುತ್ತಿದ್ದವು. "ಅವೆಂದರೆ: (ಹ ಹುಬ್ಬಳ್ಳಿ, (2) ಧಾರವಾಡ, (3) ಗದಗ, (4) ಹುಬ್ಬಳ್ಳಿಯ ಸ್ಥಳೀಯ ಕರೆಯ ಕಛೇರಿ, (4) 
ಹುಬ್ಬಳ್ಳಿಯ ಸ್ಥಳೀಯ. ಕರೆಯ ಕಛೇರಿ (5) ಧಾರವಾಡ ಸ್ಥಳೀಯ ಕರೆಯ ಕಛೇರಿ ಹಾಗೂ (6) ಹಾವೇರಿ ಸ್ಥಳೀಯ ಕರೆಯ ಕಛೇರಿ. 
ಇವುಗಳಲ್ಲಿ ಹುಬ್ಬಳ್ಳಿ, ಧಾರವಾಡ ಮತ್ತು ಗದಗ ಏನಿಮಯ ಕೇಂದ್ರಗಳು ಹಳೇಯ ಪದ್ಧತಿಯಂತೆ (ಚ್‌ ಬೋರ್ಡ್‌) ಬ್ಯಾಟರಿ 
ಚಾಲಿತವಾಗಿ ನಿರ್ವಹಿಸಲ್ಪಡುತ್ತಿತ್ತು. ಇದೇ ಸಮಯದಲ್ಲಿ (1953) ಹುಬ್ಬಳ್ಳಿ ವಿನಿಮಯ ಕೇಂದ್ರದ. ಸಾಮರ್ಥ್ಯ 150 
. ಜೋಡಣೆಗಳಾಗಿದ್ದವು; ಕೆಲಸ ಮಾಡುತ್ತಿದ್ದ ಜೋಡಣೆಗಳು 86 ಹಾಗೂ ವಿಸ್ತರಣೆಗಳು 18 ಇದ್ದವು: ಧಾರವಾಡ ಕೇಂದ್ರದ ಸಾಮರ್ಥ್ಯ 
100 ಲೈನ್‌ಗಳಾಗಿದ್ದು. 86 ಕೆಲಸ ಮಾಡುಪ ಜೋಡಣೆಗಳಿದ್ದವು; ಅಲ್ಲದೆ 18 ವಿಸ್ತರಣೆಗಳಿದ್ದವು... 60 ಲೈನ್‌ಗಳ ಸಾಮರ್ಥ್ಯದ 
ಗದಗಿನ ವಿನಿಮಯ ಕೇಂದ್ರದಲ್ಲಿ 55 ಕೆಲಸ ಮಾಡುವ ಜೋಡಣೆಗಳಿದ್ದವು (ನೆಕ್ಷನ್‌). ಇದರಲ್ಲಿ' 11 ಏಸ್ತರಣೆಗಳಿದ್ದವು. 


1960 ರ ನಂತರ 400 ಜೋಡಣೆಗಳ ಸಾಮರ್ಥ್ಯದ ಸ್ವಯಂ ಚಾಲಿತ ಕೇಂದ್ರವು ಧಾರವಾಡದಲ್ಲಿ ಸ್ಥಾಪನೆಯಾಯಿತು. 
ಲೋಕಲ್‌ ಕಾಲ್‌ ವ್ಯವಸ್ಥೆಯು -1966 ರ ಸುಮಾರಿಗೆ ಹುಬ್ಬಳ್ಳಿ ಮತ್ತು ಧಾರವಾಡಗಳ ನಡುವೆ ಜಾರಿಗೆ ಬಂದಿತು. ನಂತರ 
ಧಾರವಾಡವನ್ನು ಹುಬ್ಬಳ್ಳಿಯ ಎನಿಮಯ ಕೇಂದ್ರದ: ಉಪ ಕೇಂದ್ರವನ್ನಾಗಿ ಮಾಡಲಾಯಿತು. ಅವಳಿ ನಗರಗಳನ್ನು 1980 ರಲ್ಲಿ 
ದೇಶದ ಎಸ್‌.ಟಿ.ಡಿ. ಜಾಲಕ್ಕೆ ಒಳಪಡಿಸಿರುವುವರಿಂದ ಅನೇಕ ಪ್ರಮುಖ ನಗರಗಳಿಗೆ : ಸ್ಕ್‌.ಟೆ.ಡಿ. ಸೌಲಭ್ಯವಿದೆ. 

ಕೋಷ್ಟಕ 7.11: ದೂರವಾಣಿ ವಿನಿಮಯ ಕೇಂದ್ರಗಳು ಹಾಗೂ ತಾಲೂಕುನಾರು ದೂರವಾಣಿಗಳ ಸಂಖ್ಯೆ 


ಆ ನಾರ a 


ಕ್ರ ತಾಲೂಕು ದೂರವಾಣಿ ಬಿನಿಷುಯ 'ಮೂರಪು:ಸಿಗಳು 
ನಂ ಕೇಂದ್ರಗಳು 
ಗಾ ರ್ಯಾರಗಾರ್ಕಾಗಾರ್ಯಾರರ್ಸರಾಕಾಯಾರ್ಹಾರ್ಟಾಗಾ 

| ಬ್ಯಾಡಗಿ 2 85 86 167 04 227 : 248 
2 ಧಾರವಾಡ 5 7 613 693 2,576 3690. 3574 3,624 

3 ಗದಗ 7 9 505 $3 1500... 1700. : 1885 1,985 
4 ಹಾನಗಲ್‌ 6 6 106 101 214 215 3 . 223 
$s ಹಾನೇರಿ 4 || 169 197 446 561 822 972 

6 ಹಿರೇಕೆರೂರು 4 6 42 56 154 168 304 309 
7 ಹುಬ್ಬಳಿ 12 2.266 2.250 7547... 8510 7.624 10.624 
8 ಕಲಘಟಗಿ 7 2 27 27 10 92 ಪೆ 1 08 Ips 


498 ಧಾರವಾಡ ಜಿಲ್ಲೆ 


"ಕ್ರೈ ತಾಲೂಕು. ದೂರವಾಣಿ ಖನಿಮಯ ದೂರವಾಣಿಗಳು 
ಕೇಂದಗಳು 

86-87 0-01 6970 7172 8687 8889 89-90 90-91 
9 ಕುಂದಗೋಳ 4 4 45 44 139 161 0 411 
10. ಮುಂಡರಗಿ 2 2 26 26 73 83 [sO 
11 ನರಗುಂದ 4 4 59 NT 261 
|2 ನವಲಗುಂದ 8 9 49 58 256 265 279 280 
13 ರಾಣಿಬೆನ್ನೂರು. 10 14 mg gs 
14 ರೋಣ 8... 13 139 ತಾ. ಭಾ. ಯು” (| 445 
15 ಸವಣೂರು 53 53 94 ಳು ಬರ: 
16 ಶಿಗ್ಗಾಂವಿ 4 4 33 32 117 133 164 164 
17. ಶಿರಹಟ್ಟಿ 5 63 60... 16 ಆ ಸ ಛಟ್ಷ 


82 116 . 4,454 4,509 14,823 17,438 . 17748 21,307 


ಇತ್ತೀಚಿನ ವರ್ಷಗಳಲ್ಲಿ ದೂರವಾಣಿ ಸಂಪರ್ಕದಲ್ಲಿ ವಿಸ್ತರಣೆಯಾಗಿ ದಿನಾಂಕ 31.3.1994 ರ ಅಂತ್ಯಕ್ಕೆ ಜಿಲ್ಲೆಯಲ್ಲಿ ಒಟ್ಟು 
124 ದೂರವಾಣಿ ವಿನಿಮಯ ಕೇಂದ್ರಗಳು ಹಾಗೂ 30,335 ದೂರವಾಣಿ ಸಂಪರ್ಕಗಳು ಇದ್ದವು. 


ತಂತೀ ಸೇವೆ: ಮುಖ್ಯ ಪಟ್ಟಣಗಳಾಗಿದ್ದ ಹುಬ್ಬಳ್ಳಿ, ಧಾರವಾಡ ಮತ್ತು ಗದಗಗಳಲ್ಲಿ 1884 ರ ಸಮಯದಲ್ಲೇ ಟೆಲಿಗ್ರಾಫ್‌ 
(ತಂತೀ) ಕಛೇರಿಗಳು ಕೆಲಸ ಮಾಡುತ್ತಿದ್ದವು. ತಂತಿ ಕಛೇರಿಗಳ ಆಡಳಿತಕ್ಕೆ ಯಾವುದೇ ಪ್ರತ್ಯೇಕ ವ್ಯ ವಸ್ಥೆಯಿರಲಿಲ್ಲ. ಅವುಗಳು ಅಂಚೆ 
ಕಛೇರಿಗಳ ಒಂದು ಭಾಗವಾಗಿದ್ದು ಸಂಯುಕ್ತ ಅಂಚೆ ಕಛೇರಿಗಳಾಗಿದ್ದವು. ಸುಮಾರು 1870 ರಿಂದ 1900 ರವರೆಗೆ ರಸ್ತೆ ಸಾರಿಗೆ 
ವ್ಯವಸ್ಥೆಯಲ್ಲಿ ಬಹಳ ಸುಧಾರಣೆಗಳುಂಟಾಗಿದ್ದೂನೇ, ಮೀಟರ್‌ಗೇಜ್‌ ರೈಲ್ವೆ ಸೌಲಭ್ಯವು ಒದಗಿದ ನಂತರ ಜಿಲ್ಲೆಯ ಆಂತರಿಕ ಹಾಗೂ 
ಹೊರಗಿನ ವ್ಯಾಪಾರ ಮಿವಾಟುಗಳಲ್ಲಿ ಗಣನೀಯ ಪ್ರಗತಿಯುಂಟಾಯಿತು. ಇದರ ದೆಸೆಯಿಂದ ಜಿಲ್ಲೆಯ ಅನೇಕ ಸ್ಥಳಗಳಲ್ಲಿ ತಂತಿ 
ಕಛೇರಿಗಳನ್ನು ಸ್ಥಾಪಿಸಲಾಯಿತು. 1953 ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 28 ತಂತಿ ಕಛೇರಿಗಳಿದ್ದವು. ಇವು ಸಂಯುಕ್ತ ಅಂಚೆ 
ಕಛೇರಿಗಳಾಗಿದ್ದವು. ಇದರ ವಿವರಗಳು ಇಂತಿದೆ. 


ತಾಲೂಕುವಾರು ಪಟ್ಟ 


1. ಬ್ಯಾಡಗಿ ಪೇಟಾ:ಬ್ಕಾಡಗಿ; 2. ಧಾರವಾಡ ತಾಲೂಕು: ಧಾರವಾಡ ಹೆಡ್‌ ಆಫೀಸು, ಧಾರವಾಡ ಪಟ್ಟಣ, ಧಾರವಾಡ ರೈಲ್ವೆ 
ನಿಲ್ದಾಣ ಮತ್ತು ಅಳ್ಗಾವರ; 3. ಗದಗ ತಾ: ಗದಗ ನಗರ, ಗದಗ-ಬೆಟಗೇರಿ ಮತ್ತು ಗದಗ (ಮೂರು); 4. ಹಾನಗಲ್‌ ತಾ: 
ಹಾನಗಲ್‌ ಮತ್ತು ಅಕ್ಕಿ ಆಲೂಸು; 5.ಹಾವೇರಿ ತಾ: `ಹಾವೇರಿ; 6. ಹಿರೇಕೆರೂರು ತಾ: ಹಿರೇಕೆರೂರು; 7. ಹುಬ್ಬಳ್ಳಿ ತಾ: ಹುಬ್ಬಳ್ಳಿ 
ನಗರ ಮತ್ತು ಹುಬ್ಬಳ್ಳಿ (ಎರಡು); 8. ಕಲಘಟಗಿ ತಾ: ಕಲಘಟಗಿ; 9. ಕುಂದಗೋಳ ಪೇಟಾ: ಕುಂದಗೋಳ ಮತ್ತು ಗುಡಗೇರಿ; 
10. ಮುಂಡರಗಿ ಪೇಟಾ: ಮುಂಡರಗಿ; 11. ನರಗುಂದ ಪೇಟಾ: ನರಗುಂದ; 12. ನವಲಗುಂದ ತಾ: ನವಲಗುಂದ ಮತ್ತು 
ಅಣ್ಣಿಗೇರಿ; 13. ರಾಣೆಬೆನ್ನೂರು ತಾ: ರಾಣೆಬೆನ್ನೂರು; 14. ರೋಣ ತಾ: ರೋಣ ಮತ್ತು ಹೊಳೆ ಆಲೂರು; 15. ಶಿಗ್ಗಾಂವಿ 
ತಾಲೂಕು: ಶಿಗ್ಗಾಂವಿ ಮತ್ತು ಸವಣೂರು; 16. ಶಿರಹಟ್ಟಿ ತಾ: ಶಿರಹಟ್ಟಿ ಮತ್ತು ಲಕ್ಷೇಶ್ವರ. 


ಸಾರಿಗೆ ಮತ್ತು ಸಂಪರ್ಕ 499 


ಕೋಪ್ಫಕ 7.12: ವಿವಿಧ ತಾಲೂಕುಗಳಲ್ಲಿರುವ ತಂತೀ ಕಛೇರಿಗಳ ಅಂಕಿ ಸಂಖ್ಯೆಗಳು 


1986-87 1987-88 1988-89 1991-92 1992-93 
ಬ್ಯಾಡಗಿ 7 ಚ |; 9 1 

ಧಾರವಾಡ 34 34 34 33 36 

ಗದಗ 28 28 28 2% 27 

ಹಾನಗಲ್‌ 22 22 22 23 24 

ಹಾವೇರಿ 23 23 23 26 28 

ಹಿರೇಕೆರೂರು 13 13 IS 20 23 

ಹುಬ್ಬಳ್ಳಿ 48 48 48 40 44 

ಕಲಘಟಗಿ 12 12 14 13 14 

ಕುಂದಗೋಳ 11 11 11 16 16 

ಮುಂಡರಗಿ 8 8 8 10 10 

ನರಗುಂದ ' 8 8 7 7 7 

ನವಲಗುಂದ 14 14 15 15 15 

ರಾಣೆಬೆನ್ನೂರು 23 23 26 27 28 

ರೋಣ 2 27 27 30 38 

ಸವಣೂರು ಡೆ 7 7 7 7 

ಶಿಗ್ಗಾಂವಿ 7 7 1 13 13 

ಶಿರಹಟ್ಟಿ 18 18 19 10 23 

310 310 318 335 364 

ದೂರದರ್ಶನ 


ಜಿಲ್ಲೆಯ ಪ್ರಥಮ ದೂರದರ್ಶನ ಮರು ಪ್ರಸಾರ ಕೇಂದ್ರವನ್ನು ದಿನಾಂಕ 10. 9. 1984ರಂದು ಗದಗಿನಲ್ಲಿ ಪ್ರಾರಂಭಿಸಲಾಯಿತು. 
ಇಲ್ಲಿನ ಟ್ರಾನ್ಸ್‌ಮಿಟರ್‌ 100 ವಾಟ್ಸ್‌ ಶಕ್ತಿಯುಳ್ಳದ್ದಾಗಿತ್ತು. ಮತ್ತೊಂದು 100 ವಾಟ್ಸ್‌ ಶಕ್ತಿಯ ಟ್ರಾನ್ಸ್‌ಮೀಟರ್‌ನ್ನು ಧಾರವಾಡ 
ನಗರದಲ್ಲಿ ದಿನಾಂಕ 28.9.1984 ರಂದು ಪ್ರಾರಂಭಿಸಲಾಯಿತು. ಈ ರಿಲೇ ಕೇಂದ್ರಗಳನ್ನು ೭ ಬೆಂಗಳೂರು ಮುಖ್ಯ ಕೇಂದ್ರದೊಂದಿಗೆ 
ಸಂಪರ್ಕ ಕಲ್ಪಿಸಿದ್ದು 1990ರಲ್ಲಿ ಧಾರವಾಡ ಮತ್ತು ಗದಗಿನ ರಿಲೇ ಕೇಂದ್ರಗಳು ಬೆಂಗಳೂರು ಮುಖ್ಯ ಕೇಂದ್ರದ ಕಾರ್ಯ ಕ್ರಮಗಳನ್ನು 
ಮರು ಪ್ರಸಾರ ಮಾಡುತ್ತಿವೆ. ಗದಗಿನ ಮರು ಪ್ರಸಾರ ಕೇಂದ್ರ ಸುತ್ತ ಮುತ್ತಲಿನ ಪಟ್ಟಣ ಹಾಗೂ ಗ್ರಾಮಾಂತರ ಪ್ರದೇಶಗಳ 
ಸುಮಾರು 4.4 ಲಕ್ಷ ಮಂದಿ ಈ ಕೇಂದ್ರದ ವ್ಯಾಪ್ತಿಗೆ ಬರುತ್ತಾರೆ. ಧಾರವಾಡದಲ್ಲಿ ಈಗ 10 ಕಿ.ವಾ. ಶಕ್ತಿಯ ಟ್ರಾನ್ಸ್‌ಮೀಟರ್‌ನ್ನು 
ಸ್ಥಾಪಿಸಿದ್ದು ಇತ್ತೀಚೆಗೆ ಅದು ಕಾರ್ಯಾರಂಭ ಮಾಡಿದೆ. ಇಂತಹ ಅಧಿಕ ಶಕ್ತಿಯ ಮರುಪ್ರಸಾರ ಕೇಂದ್ರದ ಸ್ಥಾಪನೆಗೆ ಬಹಳ ದಿನಗಳಿಂದ 
ಒತ್ತಾಯಿಸುತ್ತಿದ್ದ ಈ ಭಾಗದ ಜನರ ಬೇಡಿಕೆ ಈಡೇರಿರುವುದಲ್ಲದೆ, ಸುಮಾರು 70ಕಿ.ಮೀ. ಪರಿಧಿಯೊಳಗಿನ ಜನರಿಗೆ ದೂರದರ್ಶನ 
ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಧ್ಯವಾಗುವುದು. ಧಾರವಾಡ ಜಿಲ್ಲೆಯ ಬಹುಪಾಲು ಪ್ರದೇಶ, ಪಕ್ಕದ ಬೆಳಗಾವಿ, ಉತ್ತರ ಕನ್ನಡ 
ಹಾಗೂ ಬಿಜಾಪುರಗಳ ಅನೇಕ ಪ್ರದೇಶಗಳು ಇದರ ವ ವ್ಯಾಪ್ತಿಗೆ ಬರುತ್ತವೆ. ಧಾರವಾಡ ಜಿಲ್ಲೆಯ ಸುಮಾರು 19. 13 ಲಕ್ಷ ಜನರು: 


500 ಧಾರವಾಡ ಜಿಲ್ಲೆ 


ಬೆಳಗಾವಿ ಜಿಲ್ಲೆಯಲ್ಲಿ 15.9 ಲಕ್ಷ ಜನರು, ಉತ್ತರ ಕನ್ನಡ ಜಿಲ್ಲೆಯ 4.8 ಲಕ್ಷ ಮತ್ತು ಬಿಜಾಪುರ ಜಿಲ್ಲೆಯ 27,000 ಮಂದಿ 
ಧಾರವಾಡದ ಮರು ಪ್ರಸಾರ ಕೇಂದ್ರದ ವ್ಯಾಪ್ತಿಗೆ ಬರುತ್ತಾರೆ. 


ಆಕಾಶವಾಣಿ ಕೇಂದ್ರ, ಧಾರವಾಡ: ಉತ್ತರ ಕರ್ನಾಟಕದಲ್ಲಿಯೇ ಮೊದಲ ಆಕಾಶವಾಣಿ ಕೇಂದ್ರವನ್ನು ಧಾರವಾಡದಲ್ಲಿ 1950 
ನೇ ಜನವರಿ 8ನೇ ತಾರೀಕು ಪ್ರಾರಂಭಿಸಲಾಯಿತು. ಈ ಕೇಂದ್ರದ ಸ್ಥಾಪನೆ, ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಂಗಕ್ಕೆ ಮಹತ್ತರವಾದ 
ಕೊಡುಗೆಯಾಯಿತು. ಮುಂಬೈ ಕರ್ನಾಟಕದ ಧಾರವಾಡ, ಬೆಳಗಾವಿ, ಉತ್ತರ ಕನ್ನಡ ಹಾಗೂ ಬಿಜಾಪುರ ಜಿಲ್ಲೆಗಳು ಈ 
ಕಾರ್ಯಕ್ರಮಗಳಿಂದ ಪ್ರಯೋಜನ ಪಡೆಯುತ್ತಿದ್ದವು. ಅಲ್ಲಿನ ಗಣ್ಯ ಕಲಾವಿದರಿಗೂ ಹೆಚ್ಚಿನ ಪ್ರೋತ್ಸಾಹ ದೊರಕುವಂತಾಯಿತು. ಈ 
ಪ್ರಸಾರ ಕೇಂದ್ರದ ಸಾಮರ್ಥ್ಯ ಒಂದು ಕಿಲೋವಾಟ್‌ ಶಕ್ತಿಯದಾಗಿತ್ತು. ಆಕಾಶವಾಣಿ ಕೇಂದ್ರದಿಂದ ಸುಮಾರು 3 ಕಿ.ಮೀ. ದೂರದಲ್ಲಿ 
ಒಂದು ರಿಸಿವಿಂಗ್‌ ಕೇಂದ್ರವನ್ನು ಸ್ಥಾಪಿಸಲಾಯಿತು. ದೆಹಲಿ ಹಾಗೂ ಇತರ ಕೇಂದ್ರಗಳ ವಾರ್ತೆ ಮತ್ತಿತರ ಕಾರ್ಯಕ್ರಮಗಳನ್ನು 
ಪುನರ್‌ ಪ್ರಸಾರ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಮೊದಲಿಗೆ ಪ್ರಸಾರ ಬೆಳಿಗ್ಗೆ 7.45 ರಿಂದ 8.45 ರವರೆಗೆ ಹಾಗೂ 
ಸಂಜೆ 6 ರಿಂದ 10 ರವರೆಗೆ ನಡೆಯುತ್ತಿತ್ತು. ಈ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ ಹಾಗೂ ಹಿಂದೂಸ್ಥಾನೀ ಶಾಸ್ತ್ರೀಯ ಸಂಗೀತ, 
ಲಘುಸಂಗೀತ, ಲಘು ಮನರಂಜನೆ ಇತ್ಯಾದಿಗಳು ಒಳಗೊಂಡಿದ್ದವು. ಉತ್ತರ ಕರ್ನಾಟಕದ 60 ಜನ ನಾಟಕ ರಚನಾಕಾರರು ಮತ್ತು 
200 ಮಂದಿಯ ಕಲಾವಿದರ ತಂಡಗಳು ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರಕ್ಕೆ ಅಣಿಗೊಳಿಸುವುದರಲ್ಲಿ ನಿರತರಾಗಿದ್ದರು. ಅನೇಕ 
ಪ್ರತಿಭಾನ್ವಿತ ಕಲಾವಿದರು ಆಕಾಶವಾಣಿಯ ಮೂಲಕ ಬೆಳಕಿಗೆ ಬಂದು ಪ್ರಸಿದ್ಧಿಯನ್ನು ಪಡೆದರು. ದಿನಾಂಕ 18.10.1964 ರಿಂದ 
ಈ ಕೇಂದ್ರ ಹತ್ತು ಕಿಲೋವಾಟ ಶಕ್ತಿಯ ಪ್ರೇಷಕವನ್ನು ಪಡೆದು ಧಾರವಾಡ, ಬೆಳಗಾವಿ, ಬಿಜಾಪುರ, ಉತ್ತರ ಕನ್ನಡ ಮತ್ತು ಬಳ್ಳಾರಿ 
ಜಿಲ್ಲೆಗಳನ್ನು ಸಹ ತನ್ನ ವ್ಯಾಪ್ತಿಗೆ ಒಳಪಡಿಸಿತು. ವಾಣಿಜ್ಯ ವಿಭಾಗದ ಸೇವೆಯನ್ನು ಪ್ರಾರಂಭಿಸಿದ್ದು 1970 ರಲ್ಲಿ ಹೊಸದಾಗಿ 
ನಿರ್ಮಿಸಿದ ಸ್ಟುಡಿಯೋ ಕಟ್ಟಡದಿಂದ ಕಾರ್ಯಕ್ರಮಗಳನ್ನು 14.4.1983 ರಿಂದ ಪ್ರಾರಂಭಿಸಲಾಯಿತು. ಧಾರವಾಡದ ಆಕಾಶವಾಣಿ 
ಕೇಂದ್ರಕ್ಕೆ 1981 ರಲ್ಲಿ ಒಂದು ಪ್ರದೇಶಿಕ ಸಮಾಚಾರ ಘಟಕವನ್ನು ಜೋಡಿಸಲಾಯಿತು. ಇದು ಪ್ರತಿ ನಿತ್ಯ ಬೆಳಗ್ಗೆ ಕನ್ನಡದಲ್ಲಿ 
ಪ್ರಾದೇಶಿಕ ಸಮಾಚಾರವನ್ನು ಬಿತ್ತರಿಸುತ್ತದೆ. ಖ್ಯಾತನಾಮರಾದ ಡಾ॥ ಡಿ.ಆರ್‌. ಬೇಂದ್ರೆ, ಡಾ! ಶಿವರಾಮ ಕಾರಂತ, ಡಾ| ಮುಗಳಿ, 
ಡಾ|! ರಾಜಾರಾಮಣ್ಣ ಡಾ॥ ಎ.ಕೆ. ಗೋಕಾಕ ಮುಂತಾದವರ ಬಗ್ಗೆ ಕಾರ್ಯಕ್ರಮಗಳನ್ನು ಸಿದ್ದಪಡಿಸಿ ಪ್ರಸಾರ ಮಾಡಲಾಗಿದೆ. 
ಹಾಗೂ ಪ್ರಖ್ಯಾತ ಸಂಗೀತ ವಿದ್ವಾಂಸರಾದ ಡಾ! ಮಲ್ಲಿಕಾರ್ಜುನ ಮನ್ಸೂರ್‌, ಪಂಡಿತ ಬಸವರಾಜ ರಾಜಗುರು ಮತ್ತು ಡಾ॥ 
ಗಂಗೂಬಾಯಿ ಹಾನಗಲ್‌ ರವರು ಈ ಕೇಂದ್ರಕ್ಕೆ ಅಪಾರ ಕೀರ್ತಿಯನ್ನು ತಂದಿರುತ್ತಾರೆ. ಸಂಗೀತ, ಜಾನಪದ, ನಾಟಕ ಮುಂತಾದ 
ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡಿದ್ದಕ್ಕಾಗಿ ಧಾರವಾಡ ಕೇಂದ್ರಕ್ಕೆ ಅನೇಕ ರಾಷ್ಟ್ರೀಯ ಪುರಸ್ಕಾರಗಳು 
ಲಭಿಸಿದೆ. 


ಪ್ರವಾಸೋದ್ಯಮ: ಧಾರವಾಡ ಜಿಲ್ಲೆಯು ಉತ್ತರ ಕರ್ನಾಟಕದ ಆಯಕಟ್ಟಿನ ಸ್ಥಾನದಲ್ಲಿದ್ದು ಅನೇಕ ಐತಿಹಾಸಿಕ ಹಾಗೂ 
ಪುಣ್ಯಸ್ಥಳಗಳ ಬೀಡಾಗಿದೆ. ಇಲ್ಲಿನ ಕೆಲವೊಂದು ಮಠ ಮಂದಿರಗಳು ವರ್ಷದ ಎಲ್ಲಾ ದಿನಗಳಲ್ಲೂ ಅಪಾರ ಭಕ್ತ ಸಮೂಹವನ್ನು 
ಆಕರ್ಷಿಸುತ್ತದೆ. ಉಲ್ಲೇಖನೀಯ ದೇವಾಲಯಗಳು ಗದಗಿನ ವೀರನಾರಾಯಣ, ತ್ರಿಕೊಟೇಶ್ವರ, ಡಂಬಳದ ದೊಡ್ಡಬಸಪ್ಪ ದೇವಾಲಯ, 
ಗುಡ್ಡಗುಡ್ಡಾಪುರದ ಮೈಲಾರ ದೇವಾಲಯ, ಲಕ್ಕುಂಡಿಯ ಜೈನ ದೇವಾಲಯ, ಕಾಗಿನೆಲೆಯ ಆದಿಕೇಶವ, ಹಾನಗಲ್ಲಿನ ತಾರಕೇಶ್ವರ 
ಇತ್ಯಾದಿಗಳು. ಹಾಗೂ ಜಿಲ್ಲೆಯಲ್ಲಿ ಅನೇಕ ಸಂತರು ಬಾಳಿ ಬೆಳಗಿದ್ದಾರೆ. ಶಿರಹಟ್ಟಿ ಫಕೀರೇಶ್ವರರು, ಹುಬ್ಬಳ್ಳಿ ಸಿದ್ದಾರೂಢರು, 
ಗುರುನಾಥರೂಢರು, ಅಗಡಿ ಶೇಷಾಚಲಸ್ವಾಮಿಗಳು, ಧಾರವಾಡದ ಮೃತ್ಕುಂಜಯಪ್ಪಗಳು, ಶಿಶುನಾಳ ಷರೀಫಸಾಹೇಬರು 
ಮುಂತಾದವರು. ಅವರ ಸಮಾಧಿ ತಾಣಗಳು ಭಕ್ತರ ಪಾಲಿಗೆ ಜಾಗೃತ ತಾಣಗಳಾಗಿವೆ. ಹಾಗೂ ಅನೇಕ ಮಠಗಳಲ್ಲಿ ಬರತಕ್ಕಂತಹ 
ಭಕ್ತಾದಿಗಳಿಗೆ ನಿತ್ಯದಾಸೋಹ ಹಾಗೂ ವಸತಿ ಸೌಲಭ್ಯವನ್ನು ಒದಗಿಸಿದೆ. ಅಲ್ಲದೆ ಶೈಕ್ಷಣಿಕ ರಂಗದಲ್ಲೂ ಕೆಲವು ಮಠಗಳು 
ಮಂಚೂಣಿಯಲ್ಲಿದ್ದು ಶಾಲಾ ಕಾಲೇಜುಗಳ ಸ್ಥಾಪನೆಗೆ ಕಾರಣವಾಗಿರುವುದೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಊಟ ಮತ್ತು ವಸತಿ 
ಸೌಕರ್ಯವನ್ನು ಏರ್ಪಡಿಸಿದೆ. 


1992 ನೇ ಸಾಲಿನಲ್ಲಿ ಸರ್ಕಾರವು ಪ್ರವಾಸೋದ್ಯಮದ ಸರ್ವತೋಮುಖ ಅಭಿವೃದ್ಧಿಗೆ ಯೋಜನೆಯೊಂದನ್ನು ರೂಪಿಸಿ 
ಕೆಲವೊಂದು ರಿಯಾಯಿತಿಗಳನ್ನು ಪ್ರಕಟಿಸಿದೆ. ಇದರಲ್ಲಿ ಖಾಸಗಿ ರಂಗಕ್ಕೆ ಮಹತ್ವದ ಸ್ಥಾನವನ್ನು ಕೊಟ್ಟು ಪರಿಣಾಮಕಾರಿಯಾಗಿ . 


ಸಾರಿಗೆ ಮತ್ತು ಸಂಪರ್ಕ ' 501 


ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಅಲ್ಲದೆ ರಾಜ್ಯದ ಕರಕುಶಲತೆ, ಸಂಸ್ಕೃತಿ ಹಾಗೂ ಕಲಾ ಪರಂಪರೆಯನ್ನು ಪರಿಚಯಿಸುವುದು, 
ಜಿಲ್ಲೆಗಳಲ್ಲಿ ನಶಿಸುತ್ತಿರುವ ಜಾನಪದ ಕಲಾಸಂಪತ್ತನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ರಾಜ್ಯಾದಂತ ಸಂಬಂಧಿಸಿದ ಜಿಲ್ಲೆಗಳ ಆಡಳಿತಗಳ 
ಸಹಕಾರದೊಡನೆ ಜಿಲ್ಲಾ-ಪ್ರವಾಸಿ ಉತ್ಸವಗಳನ್ನು ಏರ್ಪಡಿಸಲಾಗುತ್ತಿದೆ. ಈ ದಿಸೆಯಲ್ಲಿ 1992 ರ ನವೆಂಬರ್‌ ತಿಂಗಳಲ್ಲಿ ನಡೆಸಿದ 
ಲಕ್ಕುಂಡಿ ಉತ್ಸವಕ್ಕೆ ಇಲಾಖೆಯು ಎರಡು ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿತು. ಜಿಲ್ಲೆಯ ಶಿಶುವಿನಾಳ ಗ್ರಾಮದಲ್ಲಿ 3.71 
ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಛತ್ರ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ. ಅಬಲೂರಿನಲ್ಲಿ ಸರ್ವಜ್ಞಮಂಟಪಕ್ಕೆ ಪ್ರಾಕಾರ ನಿರ್ಮಿಸುವ 
ಕೆಲಸ ಎರಡು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಡೆಯುತ್ತಿದೆ. 1992-93 ನೇ ಸಾಲಿನಲ್ಲಿ ಗದಗಿನಲ್ಲೊಂದು ಪ್ರವಾಸಿ ಮಾಹಿತಿ 
ಕೇಂದ್ರವನ್ನು ತೆರೆಯಲಾಯಿತು; ಹಾಗೂ ಪ್ರವಾಸೋದ್ಯಮದ ಅಭಿವೃದ್ಧಿಗೆ 1.35ಗುಂಟೆ ಜಮೀನನ್ನು ಪಡೆದುಕೊಳ್ಳಲಾಗಿದೆ. ಹುಬ್ಬಳ್ಳಿ- 
ಧಾರವಾಡದ ಉಣಕಲ್‌ ಕೆರೆಯಲ್ಲಿ ಜಲಕ್ರೀಡೆ ಕೇಂದ್ರವನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. ಈ ದಿಸೆಯಲ್ಲಿ 94-95 ನೇ ಸಾಲಿನಲ್ಲಿ 
ಖಾಸಗಿ ವ್ಯಕ್ತಿಯೊಬ್ಬರಿಗೆ ತರಬೇತಿ ನೀಡಿ ಎರಡು ಆಸನಗಳ ದೋಣಿಯಂಥಹ ಕ್ರೀಡಾ ಸಾಧನವನ್ನು ಮತ್ತು ಅದಕ್ಕೆ ಜೋಡಿಸಲು 
10 ಅಶ್ವಶಕ್ತಿಯ ಒಂದು ಮೋಟರನ್ನು ಉಚಿತವಾಗಿ ನೀಡಲಾಗಿದೆ. ಇದೀಗ ಈ ಕ್ರೀಡೆ ಪ್ರಾರಂಭವಾಗಿದೆ. 


ಕೇಂದ್ರ ಸರ್ಕಾರದ ನೆರವಿನ ಮೂಲಕ 94-95 ನೇ ಸಾಲಿನಲ್ಲಿ ಧಾರವಾಡ ನಗರದಲ್ಲಿ 53.37 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 
ಯಾತ್ರಿ ನಿವಾಸವನ್ನು ನಿರ್ಮಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಜಿಲ್ಲೆಯ ಮುಖ್ಯ ಕೇಂದ್ರಗಳಾದ ಧಾರವಾಡ, ಹುಬ್ಬಳ್ಳಿ ಹಾಗೂ 
ಹಾವೇರಿಗಳಲ್ಲಿ ಅತಿಥಿ ಗೃಹಗಳಿವೆ (ಸರ್ಕಿಟ್‌ ಹೌಸ್‌). ತಾಲೂಕು ಹಾಗೂ ಇತರ ಮುಖ್ಯ ಕೇಂದ್ರಗಳಲ್ಲಿ ಲೋಕೋಪಯೋಗಿ 
ಇಲಾಖೆಯ ನಿರೀಕ್ಷಣಾ ಮತ್ತು ಪ್ರವಾಸಿ ಮಂದಿರಗಳಿವೆ. ಸರ್ಕಾರಿ ನೌಕರರು ಹಾಗೂ ಖಾಸಗೀಯವರಿಗೆ ಇವುಗಳಲ್ಲಿ ತಂಗುವುದಕ್ಕೆ 
ವ್ಯವಸ್ಥೆ ಇದೆ. ಅರಣ್ಯ ಇಲಾಖೆಯು ತನ್ನ ಸಿಬ್ಬಂದಿ ವರ್ಗಕ್ಕಾಗಿ ಕಲಕೇರಿ, ದೇವಿಕೊಪ್ಪ ಧಾರವಾಡ ಮತ್ತು ಹಾನಗಲ್‌ ತಾ| ನ 
ಹೊಂಕಣಗಳಲ್ಲಿ ವಿಶ್ರಾಂತಿ ಗೃಹಗಳನ್ನು ಹೊಂದಿದೆ. 


ಅಧ್ಯಾಯ 8 


ಆರ್ಥಿಕ ಪ್ರವೃತ್ತಿಗಳು 


೦ದು ಪ್ರದೇಶದ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಯಬೇಕಾದರೆ, ಅಲ್ಲಿನ ನೈಸರ್ಗಿಕ ಹಾಗೂ ಆರ್ಥಿಕ ಸಂಪನೂಲಗಳು, ಮಾನವಶಕ್ತಿ 

ಉದ್ಯೋಗಾವಕಾಶಗಳು, ಜೀವನಮಟ್ಟ, ನಗರೀಕರಣ, ಉಳಿತಾಯದ ಕ್ಷಮತೆ, ಜಿಲ್ಲೆ ಆದಾಯ, ಜಿಲ್ಲಾ ಗ್ರಾಹಕ ಸೂಚ್ಯಂಕ 
ಮೊದಲಾದವುಗಳನ್ನು ಅಧ್ಯಯನ ಮಾಡಬೇಕು. ಧಾರವಾಡ ಜಿಲ್ಲೆಯು 1950 ರ ವರೆಗೂ ಹೆಚ್ಚಿನ ಮಟ್ಟಿಗೆ ಕೃಷಿ ಪ್ರಧಾನವಾದ 
ಜಿಲ್ಲೆಯಾಗಿದ್ದು ನಂತರದ ವರ್ಷಗಳಲ್ಲಿ ಕೈಗಾರಿಕೆಗಳು ಹೆಚ್ಚಾಗಿ ಔದ್ಯೋಗೀಕರಣವೂ ಹೆಚ್ಚಾಯಿತು. 


ಜಿಲ್ಲೆಯಲ್ಲಿ ಜನಸಂಖ್ಯೆಯಲ್ಲಿ 1901-1991 ಅವಧಿಯಲ್ಲಿ ಆಗಿರುವ ಹೆಚ್ಚಳ ಈ ರೀತಿ ಇದೆ : 1901-12,47,340 
ಹಾಗೂ 1991-35,03,150. ಶೇಕಡಾ ಹೆಚ್ಚಳವು 150 ಆಗಿರುತ್ತದೆ. ಜನಸಾಂದ್ರತೆಯಲ್ಲಿ 1961 ರಿಂದ 1991 ರ ಅವಧಿಯಲ್ಲಿ 
ಆದ ಹೆಚ್ಚಳ 142 ರಿಂದ 255 ಛೇ. 79.50). ರಾಜ್ಯದ ಜನಸಂದ್ರತೆಗಿಂತ (235) ಜಿಲ್ಲೆಯ ಜನಸಾಂದ್ರತೆ 1992 ರಲ್ಲಿ ಹೆಚ್ಚಿದೆ 
(255). 1960-61 ರಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಕೆಲಸಗಾರರ ಶೇ.42 ಇದ್ದು 1992-93 ರಲ್ಲಿಯೂ, ಈ ಜನಸಂಖ್ಯೆಯಲ್ಲಿ 
ಬದಲಾವಣೆ ಆಗಿಲ್ಲ ಇದೇ ರೀತಿ, ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಬಿತ್ತನೆ ಪ್ರದೇಶದ ಎಸ್ತೀರ್ಣವೂ ಹೆಚ್ಚಾಗಿಲ್ಲ. ಈ ಅಧ್ಯಾಯದಲ್ಲಿ 
ಆರ್ಥಿಕವಾಗಿ ಜಿಲ್ಲೆಯಲ್ಲಿ ಪ್ರಭಾವವನ್ನುಂಟು ಮಾಡುವ ವಿಷಯಗಳನ್ನು ಸ್ಥೂಲವಾಗಿ ವಿವರಿಸಲಾಗಿದೆ. 1960-61ರ೦ದ 1991-92 
ರ ಅವಧಿಯ 3 ದಶಕಗಳಲ್ಲಿ ಉಂಟಾಗಿರುವ ಬದಲಾವಣೆಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ. 


ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಪ್ರದೇಶದಲ್ಲಿ ನಿವ್ವಳ ಬಿತ್ತನೆ ಪ್ರದೇಶ 1960-61 ರಲ್ಲಿ ಶೇ.96 ಇದ್ದಿದ್ದು 90-91 ರ ಹೊತ್ತಿಗೆ 
ಶೇ.86 ಕೈ ಇಳಿದಿತ್ತು. ಅಂದರೆ ಶೇ.10 ರಷ್ಟು ಪ್ರದೇಶದಲ್ಲಿ ಬಿತ್ತನೆ ಮಾಡಲು ಸಾಧ್ಯವಾಗಿದ್ದರೂ ಮಾಡಿರಲಿಲ್ಲ ಎಂಬುದನ್ನು 
ತಿಳಿಯಬಹುದು. ಆದರೆ ನಿವ್ವಳ ಬಿತ್ತನೆ ಪ್ರದೇಶದಲ್ಲಿ ನಿವ್ವಳ ನೀರಾವರಿಯಾದ ಪ್ರದೇಶ 1900-01 ರಲ್ಲಿ ಶೇ.5.19 ಇದ್ದದ್ದು 30 
ವರ್ಷಗಳ ನಂತರ ಶೇ.15 ಕ್ಕೆ ಏರಿತು. 1970-71 ರಿಂದ 1974-75 ರ ವರೆಗೆ ಜಿಲ್ಲೆಯ ಒಟ್ಟು ಆದಾಯ ಶೇ.50 ಕ್ಕಿಂತಲೂ 
ಹೆಚ್ಚಾಗಿದೆ. 1960-61 ರಿಂದ 1991-92 ರವರೆಗೆ ಜಿಲ್ಲೆಯಲ್ಲಿನ ವಾರ್ಷಿಕ ತಲಾ ಆದಾಯದಲ್ಲಿ (ಈಗಿನ ದರಗಳಲ್ಲಿ ಆದ 
ಬದಲಾವಣೆ ಹೀಗಿದೆ : 1960-61 - 257, 1970-71 - 586, 1975-76 - 820, 1980-8] - 1,288, 1985-86 - 
1,904, 1990-91 - 3,705 ಮತ್ತು 1991-92 ರಲ್ಲಿ 5,108. 1960-61 ರಂದ 1970-71 ರವರೆಗೆ ತಲಾ ಆದಾಯದಲ್ಲಿ 
ಶೇ. ಹೆಚ್ಚಳ 128, 1970-71 ರಂದ 80-81 ರವರೆಗೆ ಶೇ.120, 1980-81 ರಂದ 1990-91ರ ವರೆಗೆ ಶೇ. ಹೆಚ್ಚಳ 187, 


ಆರ್ಥಿಕ ಪ್ರವೃತ್ತಿಗಳು 503 


ಮತ್ತು 1990-91ರಿಂದ 1991-92ರಲ್ಲಿ ಶೇ. ಹೆಚ್ಚಳ 38. ಇದರಿಂದ 80-81ರಿಂದ 90-91೭ ಬಂದಲ್ಲಿ ತಲಾ ಆದಾಯದಲ್ಲಿ 
ತೀವ್ರ ಹೆಚ್ಚಳ ಇರುವುದು ಕೈಗಾರೀಕರಣ, ಕೃಷಿ ಸಂಪನ್ಮೂಲಗಳ ಹೆಚ್ಚಳ, ಮೊದಲಾದವುಗಳಿಂ£' ಎಂದು ಪರಿಗಣಿಸಬಹುದು. 


ಕೋಷ್ಠಕ ಸಂಖ್ಯೆ 8.1 : 1960-61 ರಿಂದ 91-92 ರವರೆಗಿನ ಜಿಲ್ಲೆ ವರಮಾನ ಸುತ್ತು ಭರಮಾನ ಸೂಚೆಂಕಗಳನ್ನು 
ತೋರಿಸುವ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ. | ಸ 


ಕ್ರಮ ವಿವರ 1960-61 1970-71 1980-81 1985- 86 1990-91 1991-92 
ಸಂಖ್ಯೆ 


1 ಚಾಲ್ತಿ ಬೆಳೆಗಳಲ್ಲಿ 


ಜಿಲ್ಲಾ ಆದಾಯ ' ರೂ. 4,970 13585 “37548 61609 129162 T22466 

ತಲಾ ಆದಾಯ "ರೂ . 257 586 1288 1,904 3705 5,108 
2 ಸ್ಥಿರ ಬೆಲೆಗಳಲ್ಲಿ 

(1980-81) ಲಕ್ಷ 

ಜಿಲ್ಲೆ ಆದಾಯ ರೂ. ತ ೬ ೧ ೪ SSE CN 

ತರಾ ಆದಾಯ ಶೂ ಜ್ತ ನ | 1257 1,597 1,049 


3 ರಾಜ್ಯ ಆದಾಯದಲ್ಲಿ 
ಜಿಲ್ಲೆ ಆದಾಯದ ಶೇಕಡಾ 


ಬಾಲ್ತಿಬಿಲೆಳಲ್ಲಿ ' BT 6.7 ೪ ಜಾ... 6.8 

ಸ್ಥಿರ ಬೆಲೆಗಳಲ್ಲಿ ಬಜ - ಥ್‌, : ಗ್‌ 6.0 6.1 6.7 
4 ಜಿಲ್ಲೆಯ ಆದಾಯದ ಸಂಖ್ಯೆ ಗ 

ಸೂಚ್ಯಂಕ | | 

ಚಾಲ್ತಿ. ಬೆಲೆಗಳಲ್ಲಿ ೫! ಈ... 0. ., “6a 344 482 

ಸಿರ ಬೆಲೆಗಳಲ್ಲಿ | ae pT [gpa ಬು 
5 ಜಿಲ್ಲೆಯ ತಲಾ ಆದಾಯದ 31 | 

ಸೂಚ್ಯಂಕ ಸಂಖ್ಯೆ | ; 

ಚಾಲ್ತಿ ಬೆಲೆಗಳಲ್ಲಿ es ¥ 1.13 100 : 148... 28 396 

ಸ್ಥಿರ ಬೆಲೆಗಳಲ್ಲಿ - ಟ್ರ ಬ್ರ pT 


ಆಧಾರ : ಎಸ್ಪಿಮೇಟ್ಸ್‌ ಆಫ್‌ ಡಿಸ್ಟ್ರಿಕ್ಟ್‌ ಇನ ನ್‌ಕಂ ಆಫ್‌ ಕರ್ನಾಟಕ - ಆ ಆರ್ಥಿಕ ಮತ್ತು ಸಾಂಖ್ಯಿಕ 'ಇಲಾಖೆ. 1994 ಪುಟ 6,7 


ಜಿಲ್ಲೆ ಆದಾಯವು ವಿವಿಧ ಘಟಕಗಳಿಂದ ಸಂದಾಯವಾಗುತ್ತದೆ. 1960-61ರಿಂದ 1991-92ರ ವರೆಗೆ ಕೆಲವು ಘಟಕಗಳಲ್ಲಿಂದ 
ಆದ ಆದಾಯದ ವಿವರಗಳನ್ನು ಪಟ್ಟಿಯಲ್ಲಿ ಕೊಡಲಾಗಿದೆ. 


504 ಧಾರವಾಡ ಜಿಲ್ಲೆ 


ಕೋಪ್ಪಕ 8.2 
ಕ್ರಮ ಘಟಕ | ಲಕ್ಷ ರೂಗಳಲ್ಲಿ ರ್‌ 1980-31 
ಸಂಖ್ಯೆ 1960-61 1970-71 1980-81 1985-86 1990-91 199-92 OO ರಿಂದ 
1991-92 
ರವರೆಗೆ ಹೆಚ್ಚಳದ 
ಶೇಕಡಾ 
1 ಕೃಷಿ 273 5,999 
2 ಪಶುಪಾಲನೆ ] 16,910 17475 37250 68,462 305 
3 ಆರಣ್ಯ 24 49 5 3 224 386 4656 807 
4 ಮೀನುಗಾರಿಕೆ 3 37 47 74 OO OE 
5 ಗಣಿ 005s 3.04 5 19 A 40 
6 ಮರಿ ಘಟಕ: ಹ ಎ... 17457 19,842 41175 73409: 320 
7 ಉತ್ಪಾದನೆ" 
ತ) ನೋಂದಣಿಯಾದ - - 2606 628 1300 14,693 | 464 
ಆ) ನೋಂದಣಿಯಾಗದ | RO TM (| 48 
8 ನಿರ್ಮಾಣ (ಉದ ಕ “- 1 44s ೩0ಟಿ-  10303 : `` 423 ' 
9 ಮಿಬ್ಯುಚ್ಛಕ್ತಿ ನೀರು ಸರಬರಾಜು... - 59) 1518. 3695 4೫ 702 
10 ಶೈಲ್ವೇ ಕ 107 335 531 597 458 
11 ಸಾರಿಗೆ ತ ೬... ಕ್ರೈ641 -. 2M. 55385. - 5660 444 
12 ' ದಾಸ್ತಾನು - - 12 41 ೩1. ::` 3೦6 733 
"13 ಸಂಪರ್ಕ - ೬ ST ANS 540. 
14 ವ್ಯಾಪಾರ, ಹೋಟೆಲು ಉದ್ಯಮ - - 3979 . 6772 . 16891 23,049 480 
15 ವ್ಯವಹಾರ | - 130 3965.77 ' . 16022 625 
16 ಸಾರ್ವಜನಿಕ ಆಡಳಿತ 226 33° 183. 36 70} :6425 352 
17 ಇತರೆ ಸೇವೆಗಳು - 2269 497 993 11,522 407 


ಆಧಾರ : ಎಸ್ಟಿಮೇಟ್ಸ್‌ ಆಫ್‌ ಡಿಸ್ಟ್ರಿಕ್ಟ್‌ ಇನ್‌ಕಂ ಆಫ್‌ ಕರ್ನಾಟಕ, ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ - 1994 (ಪುಟ 11,1) 


ಕೋಷ್ಠಕ 8.3 : ಧಾರವಾಡ ಜಿಲ್ಲೆಯಲ್ಲಿ ವಿವಿಧ ಘಟಕಗಳಿಂದ ಆದಾಯ ಸ್ಥಿರ ಬೆಲೆಗಳಲ್ಲಿ (1980-81 ದರ) 


ಕ್ರಮ... ಘಟಕ. | ಣ್ಯ: (ಲಕ್ಷ ರೂಗಳಲ್ಲಿ " 
ಸಂಖ್ಯೆ 1985-86 1990-91 1991-92 
| ಕೃಷಿ ಮತ್ತು ಪಶುಪಾಲನೆ 13,207 16,054 25,609 
2 ಆರಣ್ಯ ಖಾ 508 498 


3 . ಮೀನುಗಾರಿಕೆ | 56 61 185 


ಆರ್ಥಿಕ ಪ್ರವೃತ್ತಿಗಳು , 505 


ಕ್ರಮ ಘಟಕ (ಲಕ್ಷ ರೂ.ಗಳಲ್ಲಿ) 
ss 19192 
4 ಗಣಿ ಕೆಲಸಗಳು 9 3 | 
5 ಫೈಮರಿ 13,754 16,623 26,29: 
6 ಉತ್ಪಾದನೆ 

ಅ) ನೋಂದಣಿಯಾದ 3,901 6,740 7.146 

ಆ) ನೋಂದಣಿಯಾಗದ 2,393 3,392 4,584 

7 ನಿರ್ಮಾಣ (ಕಟ್ಟದೆ 2,370 2,635 2,865 
8 ವಿದ್ಯುಚ್ಛಕ್ತಿ, ನೀರು ಸರಬರಾಜು ಮಾ 313] 858 905 
9 ರೈಜ್ವೇ | 126 138 146 
10 ಸಾಗ ' | 1,438 MORE. 1,820 
11 ದಾಸ್ತಾನು BS: ಗ; 33 38 
12. . ಸಂಪರ್ಕ pe ಭರ ತ್ವಿತ್ರ್ತ ರ್‌ 325 
13 ವ್ಯಾಪಾರ, ಹೋಟೆಲು ಉದ್ಯಮ | 4,923 ೫ 9,792 
14 ವ್ಯವಹಾರ | 2,600 3,454 4,385 
15 ಸಾರ್ವಜನಿಕ ಆಡಳಿತ 2,040 2,959 2,609 


16 ಇತರೆ ಸೇವೆಗಳು 3,206 4,360 4,520 


ಆಧಾರ : (ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ), ಎಸ್ಟೀಮೇಟ್ಸ್‌ ಆಫ್‌ ಡಿಸ್ಟಿಕ್ಟ್‌ 
ಇನ್‌ಕಂ ಆಫ್‌ ಕರ್ನಾಟಕ 1994 (ಪುಟ 15,16) 

ಜಿಲ್ಲಾ ಆದಾಯ ಎಂದರೆ, ಜಿಲ್ಲೆಯಲ್ಲಿನ ಎಲ್ಲಾ ಬಗೆಯ ಸೇವೆಗಳ, ವಸ್ತುಗಳ ಆರ್ಥಿಕ ಮೌಲ್ಯದ ಮೊತ್ತ ಎಂದು 
ಪರಿಗಣಿಸಲಾಗಿದೆ. (ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ). ಈ ರೀತಿಯ ಆದಾಯ ಜಿಲ್ಲೆಯಲ್ಲಿನ ಅಥವಾ ಹೊರಗಿನ ವ್ಯಕ್ತಿಗಳಿಂದಲೂ 
ಆಗಿರಬಹುದು. ಜಿಲ್ಲೆಯಲ್ಲಿನ ಆದಾಯವನ್ನು ಗಣಿಸಲು ಬೇಕಾದ ಪ್ರಾಥಮಿಕ ಅಂಕಿ ಅಂಶಗಳು ದೊರೆಯುವುದು ದುರ್ಲಭ. ಈ 
ಕಾರಣಗಳಿಂದ, ರಾಜ್ಯಕ್ಕೆ ಸಂಬಂಧಪಟ್ಟ ಅಂಕಿ ಅಂಶಗಳನ್ನು ಕೆಲವೆಡೆ, ಜಿಲ್ಲೆಗೂ ಅನ್ಹಯಿಸಲಾಗಿದೆ. 1991-92 ರಲ್ಲಿ ರಾಜ್ಯದ 
ಆದಾಯವು ಹೆಚ್ಚಿನ ಮಟ್ಟಿಗೆ ಬೆಂಗಳೂರು, ಬಿಜಾಪುರ, ಬೆಳಗಾವಿ, ದಕ್ಷಿಣ ಕನ್ನಡ, ಧಾರವಾಡ ಮತ್ತು ಮೈಸೂರು ಜಿಲ್ಲೆಗಳಿಂದಲೇ 
'ಲಭ್ಯವಾಗಿತ್ತೆಂದು ಹೇಳಲಾಗಿದೆ. ಮತ್ತು ಚಾಲ್ತಿ ದರಗಳಲ್ಲಿ ಕೊಡಗು ಜಿಲ್ಲೆಯ ತಲಾ ಆದಾಯ ರೂ.10,810 ಅತಿ ಹೆಚ್ಚು ಇದ್ದು 
ಬೀದರ ಜಿಲ್ಲೆಯ ತಲಾ ಆದಾಯ ರೂ.3,725 ಅತಿ ಕಡಿಮೆ) ಇದ್ದಿತು. ಧಾರವಾಡ ಜಿಲ್ಲೆಯಲ್ಲಿ ತಲಾ ಆದಾಯ ರೂ.,108 
ಇದ್ದು 10 ನೇ ಸ್ಥಾನದಲ್ಲಿದೆ. ಜಿಲ್ಲೆಯಲ್ಲಿ ಜಿಲ್ಲೆ ಆದಾಯ ಮತ್ತು ತಲಾ ಜಿಲ್ಲೆ ಆದಾಯದ ಬೆಳೆಯುವ ದರ 1980-81 ರಿಂದ 
1990-91 ರವರೆಗೆ ಹೀಗಿದೆ. 

' ಜಿಲ್ಲೆ ಆದಾಯ ವಾರ್ಷಿಕ ಸರಾಸರಿ ಶೇ.7.6 


ಜಿಲ್ಲೆ ತಲಾ ಆದಾಯ ೪ ಶೇ.4.7 


ಜಿಲ್ಲೆ ಆದಾಯದ ಹೆಚ್ಚಳ ದರಪು ಬೆಂಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 11.4 ಇದ್ದು ಬೀದರ ಜಿಲ್ಲೆಯಲ್ಲಿ ಅತಿ 
ಕಗಿಮೆ ಇದ್ದಿತು (3.8). ಧಾರವಾಡವು 7 ನೇ ಸ್ಥಾನದಲ್ಲಿದೆ. ಹಾಗೆಯೇ 1980-81 ರಿಂದ 1991-92ರ ಅವಧಿಯಲ್ಲಿ ಜಿಲ್ಲೆ 
ತಲಾ ವರಮಾನವು ಬೆಳಗಾವಿ ಜಿಲ್ಲೆಯಲ್ಲಿ ಅಧಿಕ ಇದ್ದು (7.3) ಕೊಡಗು ಜಿಲ್ಲೆಯಲ್ಲಿ ಕಡಿಮೆ ಇದ್ದಿತು (1.1). ಧಾರವಾಡ ಜಿಲ್ಲೆಯು 


506 ಧಾರವಾಡ ಜಿಲ್ಲೆ 


4 ನೇ ಸ್ಥಾನದಲ್ಲಿದ್ದಿತು. ಜಿಲ್ಲೆಯ ಆದಾಯವು 1980-81 ರಿಂದ 1991-92 ರ ದಶಕದಲ್ಲಿ ಚಾಲ್ತಿ ಬೆಲೆಗಳಲ್ಲಿ ಶೇ.226 ರಷ್ಟು ' 
ಹೆಚ್ಚಳ, ತಲಾ ಆದಾಯದಲ್ಲಿ ಶೇ.296 ರಷ್ಟು ಹೆಚ್ಚಳ, ಕಂಡು ಬರುತ್ತದೆ. ಎಲ್ಲಾ ಜಿಲ್ಲೆಗಳಲ್ಲಿಯೂ ಜಿಲ್ಲೆಯ ಆದಾಯವು ಒಂದೇ 
ಸಮನಾಗಿರದೆ ಕೆಲವು ಜಿಲ್ಲೆಗಳಿಂದ ಹೆಚ್ಚು ಆದಾಯವಿದ್ದು ಕೆಲವು ಜಿಲ್ಲೆಗಳಲ್ಲಿ ಆದಾಯ ಕಡಿಮೆ ಇದೆ. ಆದರೆ ರಾಜ್ಯ ಆದಾಯವನ್ನು 
ಗಮನಿಸಿದಾಗ ಜಿಲ್ಲೆಯ ಆದಾಯದ ಶೇಕಡಾ ಪ್ರಮಾಣದಲ್ಲಿ ಹೆಚ್ಚಿನ ಬದಲಾವಣೆ ಕಾಣಿಸಿಲ್ಲ. ಯೋಜನೆಗಳಲ್ಲಿ ವಿವಿಧ ಅಭಿವೃದ್ಧಿ 
ಕಾರ್ಯಕ್ರಮಗಳಿಗೆ ಜಿಲ್ಲೆಯಲ್ಲಿ 87-88 ರಿಂದ 90-91 ರವರೆಗೆ ನೀಡಿದ ಅನುದಾನಗಳ ವಿವರವನ್ನು ಪಟ್ಟಿಯಲ್ಲಿ ಕೊಟ್ಟಿದೆ. ಈ 
ಅವಧಿಯಲ್ಲಿ ಸಹಕಾರ ವಲಯದಲ್ಲಿ ಶೇ.577 ರಷ್ಟು ಹೆಚ್ಚಳ, ಸಣ್ಣ ನೀರಾವರಿಯಲ್ಲಿ ಶೇ.483.95 ರಷ್ಟು ಹೆಚ್ಚಳ, ಮೀನುಗಾರಿಕೆ 
ವಲಯದಲ್ಲಿ ಶೇ.273ರಷ್ಟು ಹೆಚ್ಚಳ ಮತ್ತು ಕುಟುಂಬ ಕಲ್ಯಾಣ ವಲಯದಲ್ಲಿ ಶೇ.3.9 ಹೆಚ್ಚಳ ಮಾತ್ರ ಇದ್ದಿತು. ಹಾಗೆಯೇ ಪೌಷ್ಟಿಕ 
ಆಹಾರ ವಲಯದಲ್ಲಿ ಶೇ.69.84 ಕಡಿಮೆ, ಗ್ರಾಮ::ತರ ನೀರು ಪೂರೈಕೆ ವಲಯದಲ್ಲಿ ಶೇ.16.28 ರಷ್ಟು ಕಡಿಮೆ ಅನುದಾನ 
ಇದ್ದಿತು. ಈ ದಿಸೆಯಲ್ಲಿ ಜಿಲ್ಲಾ ಪರಿಷತ್‌ ಅಸ್ತಿತ್ವಕ್ಕೆ ಬಂದ ಮೇಲೆ ಸರ್ಕಾರದ ಕೆಲವು ಯೋಜನೆಗಳ ವಿವಿಧ ಘಟಕಗಳಲ್ಲಿ ಪ್ರಗತಿಯನ್ನು 
ಸಾಧಿಸಲು ನೆರವಾಗಿವೆ. ಆ ಯೋಜನೆಗಳು ಹೀಗಿವೆ. (ಪುಟ 504) 


ಕೋಷ್ಟಕ 8 4 : ಧಾರವಾಡದಲ್ಲಿ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಯೋಜನೆಯಲ್ಲಿ ವಲಯವಾರು 
ಖರ್ಚಾದ ಅನುದಾನದ ವಿವರ. (1987-88 ರಿಂದ 1990-91) 


ರ 


ಕ್ರಸಂ. ವಲಯ 87-88 88-89 89-90 90-91 ನಾಲ್ಕು ವರ್ಷಗಳ 
ಉಂಟಾದ 
 ಕ್ಕರೂಗಳಲ್ಲಿ ಹೆಚ್ಚಳ 
| 
] 2 3 ಹ 5 6 7 
] , ಪ್ರಾಥಮಿಕ ಮತ್ತು 
ಮಾದ್ಯಮಿಕ ಶಿಕ್ಷಣ 101.33 98.90 161.14 150.11 +48.13 
2 ವಯಸ್ಕರ ಶಿಕ್ಷಣ 14.73 11.81 16.46 14.53 - 
3 ಕ್ರೀಡೆ ಮತ್ತು ಯುವಜನ ಸೇವೆ 0.50 0.50 2.35 2.40 4-350 
4 ವೈದ್ಯಕೀಯ ಮತ್ತು ಜನಾರೋಗ್ಯ 57.93 48.44 68.21 82.43 + 42.30 
5 - ಭಾರತೀಯ ವೈದ್ಯಪದ್ಧಶಿ 0.26 ೬ - ೬ ೫ 
6 ಕುಟುಂಬ ಕಲ್ಯಾಣ 172.12 154.04 167.09 178.93 +3.9 
7 ಗ್ರಾಮಾಂತರ ನೀರು ಪೂಕೈಕೆ 309.07 400.20 348.17 258.74 - 16.28 
8. . ಗೃಹ ನಿರ್ಮಾಣ | 115.46 50.50 - 12.00 
9 ಪ.ಜಾತಿ, ಪ.ಪಂಗಡದ ಕಲ್ಯಾಣ 18.42 34.04 37.14 39.90 + 116.61 
10 ಹಿಂದುಳಿದ ವರ್ಗಗಳ ತಲ್ಯಾಣ 49.02 23.84 27.32 32.70 -33.29 
|1| ಪರಿಶಿಷ್ಟ ಜಾತಿಯವರಿಗೆ 
ವಿಶೇಷ ಘಟಕ ಯೋಜನೆ 56.73 121.71 121.70 135.80 + 139.37 
12 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 82.08 94.22 97.25 109.47 33.36 
13 ಪೌಷ್ಟಿಕ ಆಹಾರ 110.01 53.22 45.02 33.17 - 69.84 
14 ವ್ಯವಸಾಯ 143.37 143.28 123.17 140.09 -2.28 


ಚ ಭಾ 507 


| 2 3 4 5 6 7 
15 ತೋಟಗಾರಿಕೆ 746 13.71 18.32 22.62 203.21 
16... ಭೂಸಾರ ಸಂರಕ್ಷಣೆ 137.81 64.39 7942 69.33 4969 
17 ಪಶುಸಂಗೋಪನೆ WA 1 ಅಬೆ 36.20 65.58 269.67 
18 ಮೀನುಗಾರಿಕೆ 2.15 9.17 11.82 8.02 273.02 
19 ಆರಣ್ಯ 118.56 98.59. 118.36 117.90 ೫ 
20 ಸಹಕಾರ 2.31 124.52 169.92 15.64 577.05 
21 ಗ್ರಾಮೀಣ ಅಭಿವೃದ್ಧಿ ಮತ್ತು ಉದ್ಯೋಗ 1080.30 1388.10 1346.81 1424.81 31.89 
22 ಸಣ್ಣ ನೀರಾವರಿ 4.05 14.29 1950... 2365 483.95 

'23 ರೇಷ್ಮೆ ವ್ಯವಸಾಯ 29.23 3779 39.25 52.88 . 80.91 
24 ಗ್ರಾಮೀಣ ಮತ್ತು ಸಣ್ಣ ಉದ್ಯಮ 40.75 27.67 34.68 31.53 -22.6 
25 ರಸ್ತೆ ಮತ್ತು ಸೇತುವೆ... 38.88 103.13 11561 ‘118.84 205.65 
26 ಜಿಲ್ಲಾ ಮಟ್ಟದ ಉಪ ಯೋಜನೆ 35.97 3 18.94 16.62 53.97 


ಆಧಾರ : ಜಿಲ್ಲಾ ಪರಿಷತ್ತಿನ ವರದಿ 


(1) ಟೈಸೆಂ ಯೋಜನೆ : ಈ ಯೋಜನೆಯಲ್ಲಿ ಗ್ರಾಮೀಣ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ತರಬೇತಿ 
ನೀಡಲಾಗುವುದು. ಇದು .ಐ.ಆರ್‌.ಡಿ.ಪಿ.(%ಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ) ಯೋಜನೆಯ ಒಂದು ಅಂಗವಾಗಿದ್ದು 18-35 
ವಯೋಮಿತಿಯಲ್ಲಿರುವ, ಮತ್ತು ಬಡತನ ರೇಖೆಯಿಂದ ಕೆಳಮಟ್ಟದಲ್ಲಿರುವವರಿಗೆ, ಎವಿಧ ಕಸಬುಗಳಲ್ಲಿ, ತಾಂತ್ರಿಕ ಜ್ಞಾನದಲ್ಲಿ 
ತರಬೇತಿ ನೀಡಿ, ತರಬೇತಿ ನಂತರ ತಮ್ಮ ಸ್ಥಳದಲ್ಲಿಯೇ ಸ್ವಯಂ ಉದ್ಯೋಗದಲ್ಲಿ ತೊಡಗಲು ಅನುಕೂಲ ಮಾಡಿಕೊಡುವ 
ಉದ್ದೇಶದ್ದಾಗಿರುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 3ರಿಂದ 9ತಿಂಗಳ ತರಬೇತಿ, 300ರೂ. ನಿರ್ವಹಣ ವೇತನ ನೀಡಲಾಗುವುದು. 
1992-93 ರಲ್ಲಿ ಈ ಯೋಜನೆಯಲ್ಲಿ 1,375 ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ ಮತ್ತು ರೂ.37.38 ಲಕ್ಷ ರೂ. ಖರ್ಚು 
ಮಾಡಲಾಗಿದೆ. 


(2) ಅತಿ ಸಣ್ಣ ಕೈಗಾರಿಕೆಗಳಿಗೆ ಬೀಜ ಧನ ಸಹಾಯ ಯೋಜನೆ : ಪ್ರತಿಯೊಬ್ಬ ಕೈಗಾರಿಕೋದ್ಯಮಿ ಕೈಗಾರಿಕೆ ಉದ್ಯಮ 
ಕೈಗೊಳ್ಳಲು ಬ್ಯಾಂಕ್‌ ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದಾಗ, ಆ ಸಂಸ್ಥೆಯವರು ಒಟ್ಟು ಯೋಜನಾ ವೆಚ್ಚದ 
ಶೇ.17.5 ಅಥವಾ 25 ರವರೆಗೆ ಅರ್ಜಿದಾರರು ತಮ್ಮ ಸ್ವಂತ ಪಾಲು ಹಣವನ್ನು ತೊಡಗಿಸಲು ಸೂಚಿಸುತ್ತಾರೆ. ಆದರೆ ಕೆಲವೊಂದು 
ಉದ್ದಿಮೆಗಳು ಇತರೆ ಎಲ್ಲಾ ಅರ್ಹತೆಗಳು ಮತ್ತು ಅನುಭವವನ್ನು ಹೊಂದಿದ್ದರೂ, ತಮ್ಮ ಪಾಲನ್ನು ಕೊಡಲು ಸಾದ್ಯವಾಗುವುದಿಲ್ಲ. 
ಅಂತಹ ಸಮಯದಲ್ಲಿ ಕೊರತೆ ಬಿದ್ದ ಹಣವನ್ನು ಸರ್ಕಾರದಿಂದ ಬೀಜಧನ ಸಹಾಯ (ಸಾಲ) ರೂಪದಲ್ಲಿ ಭರಿಸಲಾಗುವುದು. ಈ 
ಯೋಜನೆಯು ಅತಿ ಚಿಕ್ಕ ಘಟಕಗಳಿಗೆ ಅನ್ವಯವಾಗುತ್ತದೆ. ಹಾಗೆಂದರೆ, 1971 ರ ಜನಗಣತಿಯ ಪ್ರಕಾರ ಜನಸಂಖ್ಯೆ ಒಂದು 
ಲಕ್ಷದೊಳಗೆ ಇರಬೇಕು ಮತ್ತು ಯಂತ್ರೋಪಕರಣಗಳ ಒಟ್ಟ ಬೆಲೆ ರೂ.2.00 ಲಕ್ಷದೊಳಗಿರಬೇಕು. 


(3) ಕುಶಲ ಕರ್ಮಿಗಳಿಗೆ ಬಡ್ಡಿ ಅನುದಾನ : ಕುಶಲಕರ್ಮಿಗಳಿಗೆ ವಾಣಿಜ್ಯ ಬ್ಯಾಂಕುಗಳಿಂದ, ಹಣಕಾಸು ಸಂಸ್ಥೆಗಳಿಂದ 
ಸಂಯುಕ್ತ ನೆರವನ್ನು ಪಡೆದವರು ಇಲಾಖೆಯಿಂದ ತರಬೇತಿ ಪಡೆದ ಅಭ್ಯರ್ಥಿಗಳು, ಆನುವಂಶಿಕ ಕಸುಬುದಾರರು ಪಡೆದ ಸಂಯುಕ್ತ 
ಸಾಲದ ಮೇಲೆ ಕೊಡುವ ಬಡ್ಡಿಯ ಶೇ. ? ಕಿತ ಹೆಚ್ಚಾಗಿದ್ದಲ್ಲಿ ಗರಿಷ್ಟ ಶೇ.5 ರ ಮಿತಿಯಲ್ಲಿ ಅನುದಾನವನ್ನು 3 ವರ್ಷಗಳವರೆಗೆ 


ಕೊಡಲು ಅವಕಾಶವಿರುತ್ತದೆ. 


508 ಧಾರವಾಡ ಜಿಲ್ಲೆ 


(4) ವಿಶೇಷ ಘಟಕ ಯೋಜನೆ : ಈ ಯೋಜನೆಯು ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಅನ್ವಯವಾಗುವುದು. ಪರಿಶಿಷ್ಟ 
ಜಾತಿಯವರಿಗೆ ತರಬೇತಿ ನೀಡುವುದು ಗರಿಷ್ಟ 1000 ರೂ.ಗಳ ಮೌಲ್ಯದ ಉಚಿತ ಉಪಕರಣಗಳನ್ನು ಪೂರೈಸುವುದು, ಮಾಸಿಕ 
250-00 ನಿರ್ವಹಣ ವೇತನ ಕೊಡುವುದು. 


(5) ಜೇನು ಕೃಷಿ ಅಭಿವೃದ್ಧಿ ಯೋಜನೆ : ಗ್ರಾಮೀಣ ಪ್ರದೇಶದ ಯುವಜನರಿಗೆ 2 ತಿಂಗಳ ತರಬೇತಿ ನೀಡಿ ಮಾಸಿಕ 200 
ರೂ. ನಿರ್ವಹಣ ವೇತನ ನೀಡುವುದು. ಮತ್ತು ತರಬೇತಿ ಮುಗಿದ ನಂತರ ಶೇ.50ರ ರಿಯಾಯಿತಿಯಲ್ಲಿ ಜೇನು ಕೃಷಿ ಸಲಕರಣೆಗಳನ್ನು 


ಒದಗಿಸುವುದು. 
(6) ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ : ಈ ಯೋಜನೆಯನ್ವಯ ಧಾರವಾಡ ತಾಲೂಕಿನ ಜಲಾನಯನ ಪ್ರದೇಶದ 
ಆರ್ಥಿಕವಾಗಿ ಹಿಂದುಳಿದ ಫಲಾನುಭವಿಗಳಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ರೂ.200 ಮಾಸಿಕ ನಿರ್ವಹಣಾ ವೇತನದೊಂದಿಗೆ 
ನಿರ್ದಿಷ್ಟ ಕಸುಬುಗಳಲ್ಲಿ ತರಬೇತಿ ಕೊಡುವುದು. 
(ನ) ಕೈಮಗ್ಗ ನೇಕಾರರಿಗೆ ತರಬೇತಿ : ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಯನ್ಹಯ ನೇಕಾರ ಸಹಕಾರಿ ಸಂಘಗಳಲ್ಲಿರುವ 


ನೇಕಾರರ ಸಂಖ್ಯೆಯನ್ನು ಹೆಚ್ಚಿಸುವುದು, ಹಾಗೂ ಸುಧಾರಿತ ಮಗ್ಗಗಳಲ್ಲಿ ನೇಯಲು ತರಬೇತಿ ನೀಡಿ ಬಟ್ಟೆ ನೇಯುವುದು, ಅಭ್ಯರ್ಥಿಗಳಿಗೆ 
ಮಾಸಿಕ 250 ರೂ. ನಿರ್ವಹಣೆ ವೇತನ ಹಾಗೂ ತರಬೇತಿ ನೀಡುವವರಿಗೆ 500 ರೂ. ಗೌರವಧನ ನೀಡುವುದು. 


(8) ಸಾಮೂಹಿಕ ನೇಯ್ಗೆ ಕೇಂದ್ರಗಳು : ಕೈಮಗ್ಗ ಸಹಕಾರಿ ಸಂಘಗಳಿಗೆ ಕಟ್ಟಡ ಉಪಕರಣಗೊಳ್ಳಲು ಸಹಾಯ ಧನ, ಮತ್ತು 
ದುಡಿಯುವ ಬಂಡವಾಳಗಳನ್ನು ಕೊಡುವುದು. 

(9) ಸುಧಾರಿತ. ಮಗ್ಗಗಳು ಹಾಗೂ ಉಪಕರಣಗಳ ಪೂರೈಕೆ : ಈ ಯೋಜನೆಯು ಕೇಂದ್ರ ಪುರಸ್ಕತ ಮತ್ತು ನೇಕಾರರಿಗೆ 
ಸುಧಾರಿತ ಮಗ್ಗ ಮತ್ತು ಸಲಕರಣೆಗಳನ್ನು ಕೊಳ್ಳಲು ಸಾಲ ಕೊಡುವುದು ಇದರ ಉದ್ದೇಶ. 

(10) ಬಣ್ಣದ ಮನೆ : ಬಣ್ಣದ ಮನೆಗೆ ಬೇಕಾದ ಕಟ್ಟಡ ಕಟ್ಟಲು ಸಾಲ, ಸಲಕರಣೆ ಕೊಳ್ಳಲು ಸಾಲ, ಆಡಳಿತ ವೆಚ್ಚ ಮತ್ತು 
ದುಡಿಯುವ ಬಂಡವಾಳವನ್ನು ನೀಡುವುದು ಈ ಯೋಜನೆಯ ಉದ್ದೇಶ. | 

(11) ಸಾಮೂಹಿಕ ವಸತಿ ಕಾಲೋನಿ : ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರುವ ಕೈಮಗ್ಗ ನೇಕಾರ ಸಹಕಾರಿ ಸಂಘಗಳಲ್ಲಿರುವ 
ಸದಸ್ಯರುಗಳಿಗೆ ಸಹಕಾರ ಸಂಘದ ಮೂಲಕ ಸಾಮೂಹಿಕ ವಸತಿ ಕಾಲೋನಿಗಳನ್ನು ಮಂಜೂರು ಮಾಡುವುದು, ಇದರ ಸೌಲಭ್ಯಗಳು. 


(12) ಕೈಮಗ್ಗ ನೇಕಾರ ಸಹಕಾರಿ ಸಂಘಗಳಿಗೆ ಉಸ್ತುವಾರಿ ಅನುದಾನ : ಕೇಂದ್ರ ಪುರಸ್ಕತವಾದ ಈ ಯೋಜನೆಯನ್ಹ್ವಯ 
ನೇಕಾರ ಸಹಕಾರಿ ಸಂಘಗಳಲ್ಲಿ ಒಬ್ಬ ವೇತನ ಕಾರ್ಯದರ್ಶಿಯನ್ನು ke ಸಲುವಾಗಿ, 3 ವರ್ಷಗಳ ಆರ್ಥಿಕ ಸೌಲಭ್ಯವನ್ನು 
ಇಳಿಕೆ ಕ್ರಮದಲ್ಲಿ ಮಂಜೂರು ಮಾಡಲಾಗುವುದು. 


(13) ಕೈಮಗ್ಗ ನೇಕಾರ ಸಹಕಾರಿ ಸಂಘಗಳಿಗೆ ಸರ್ಕಾರದ ಶೇರು ಬಂಡವಾಳದ ಹೂಡಿಕೆ : ಇದು ಕೇಂದ್ರ ಪುರಸ್ಕೃತ 


(14) ಹೊಸ ಸದಸ್ಯರಿಗೆ ಪಾಲು ಬಂಡವಾಳ ಸಾಲ : ನೇಕಾರರು ಕೈಮಗ್ಗ ಸಹಕಾರಿ ಸಂಘಗಳಲ್ಲಿ ಹೊಸದಾಗಿ ನಟಿ 
100 ರೂ.ನ ಒಂದು ಶೇರಿಗೆ ಶೇ.90 ರಷ್ಟು ಸಾಲ ನೀಡುವುದು ಈ ಯೋಜನೆಯ ಸೌಲಭ್ಯ. 


(15) ಮಿತವ್ಯಯ ನಿಧಿ ಯೋಜನೆ : ಕೈಮಗ್ಗ ನೇಕಾರ ಸಹಕಾರಿ ಸಂಘಗಳಲ್ಲಿ ಇರುವ ಸಜ್ಜಸ್ವದ್ದು, ತಮ್ಮ ಉತ್ಪಾದನೆಯಲ್ಲಿ 
ಶೇ.6 ರಷ್ಟನ್ನು ಸಂಘಕ್ಕೆ ಮೇಲ್ಕಂಡ ನಿಧಿ ಯೋಜನೆಗೆ ಕೊಡಬೇಕಾಗುತ್ತದೆ. 


ಆರ್ಥಿಕ ಪ್ರವೃಶ್ತಿಗಳು . ೨09 


(16) ನೇಕಾರರಿಗೆ ಕುಶಲಕರ್ಮಿಗಳಿಗೆ ಸಾಮೂಹಿಕ ವಿಮಾ ಯೋಜನೆ : ದಿನಾಂಕ 1 1 9] ರಿಂದ ಎಲ್ಲಾ ಕೈಮಗ್ಗ 
ನೇಕಾರರಿಗೂ ಸಾಮೂಹಿಕ ವಿಮಾ ಯೋಜನೆಯನ್ನು ಮಾಡಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. 


(17) ವಿದ್ಯುತ್‌ ಚಾಲಿತ ಮಗ್ಗಗಳು : ಇವುಗಳಿಗೆ ರಾಜ್ಯ ಜವಳಿ ಪ್ರಾಧಿಕಾರದವರು ಗ್ರಾಮೀಣ ಮತ್ತು ಸಣ್ಣ ಉದ್ದಿಮೆ 
ವಿಭಾಗದ ವ್ಯವಸ್ಥಾಪಕರ ಶಿಫಾರಸ್ಸಿನ ಮೇಲೆ ನೋಂದಣಿ ಪತ್ರ (೦ಜಿಸ್ಟ್ರೇಷನ್‌ ಸರ್ಟಿಫಿಕೇಟ್‌) ನೀಡುವುದು. 


(18) ಕೈಗಾರಿಕಾ ಸಹಕಾರ ಸಂಘಗಳು : ಇವುಗಳ ಮೂಲಕ ದುಡಿಯುವ ಬಂಡವಾಳ ಸಾಲ ಮತ್ತು ಉಸ್ತುವಾರಿ ಅನುದಾನ 
ನೀಡುವರು. 


ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಯೋಜನೆಯಲ್ಲಿ ಖರ್ಚಾದ ಅನುದಾನವನ್ನು (ಕೋಷ್ಟಕ 8.4) ಪರಿಶೀಲಿಸಿದಾಗ ಈ 
ಕೆಳಗಿನ ಅಂಶಗಳು ಕಂಡುಬರುತ್ತವೆ. ಸಹಕಾರ, ಕ್ರೀಡೆ ಮತ್ತು ಯುವಜನ ಸೇವೆ ವಲಯಗಳಲ್ಲಿ ಉಂಟಾದ ಖರ್ಚು ಶೇ.300 
ಕ್ಕಿಂತಲೂ ಹೆಚ್ಚಿದೆ. ಪಶು ಸಂಗೋಪನೆ, ಮೀನುಗಾರಿಕೆ ರಸ್ತೆ ಮತ್ತು ಸೇತುವೆ ಹಾಗೂ ತೋಟಗಾರಿಕೆ ವಲಯಗಳಲ್ಲಿನ ಹೆಚ್ಚಳ 
ಶೇ.200 ಕ್ಕಿಂತಲೂ ಹೆಚ್ಚಿದೆ. ಕುಟುಂಬ ಕಲ್ಯಾಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ವಲಯಗಳಲ್ಲಿ 
ಗಣನೀಯವಾದ ಹೆಚ್ಚಳ ಕಂಡುಬಂದಿಲ್ಲ ಅರಣ್ಯ ವಲಯದಲ್ಲಿ ಖರ್ಚಾದ ಅನುದಾನ ಹೆಚ್ಚಾಗಿಲ್ಲ. ಅರಣ್ಯ ವಲಯದ ಅಭಿವೃದ್ಧಿ 
_ ಕಾಮಗಾರಿಗಳನ್ನು ಅರಣ್ಯ ಇಲಾಖೆಯೇ ನೆರವೇರಿಸುತ್ತಿರುವುದರಿಂದ ಈ ಘಟಕದಲ್ಲಿ ಹೆಚ್ಚಳ ಇಲ್ಲದಿರುವುದು ಕಂಡುಬರುತ್ತದೆ. 
ಗ್ರಾಮಾಂತರ ನೀರು ಪೂರೈಕೆ, ಹಿಂದುಳಿದ ವರ್ಗಗಳ ಕಲ್ಯಾಣ, ಪೌಷ್ಟಿಕ ಆಹಾರ, ವ್ಯವಸಾಯ ಭೂಸಾರ ಸಂರಕ್ಷಣೆ, ಈ ವಲಯಗಳಲ್ಲಿ 
ಖರ್ಚಾದ ಅನುದಾನ ಕಡಿಮೆ ಆಗಿರುವುದು ಕಂಡುಬರುತ್ತದೆ. ಕೆಲವು ವಲಯಗಳಲ್ಲಿ ಖರ್ಚಾದ ಅನುದಾನ ಕಡಿಮೆಯಾಗಿ ತೋರಲು 
ಕಾರಣವೇನೆಂದರೆ, ಈ ಘಟಕಗಳಲ್ಲಿನ ಖರ್ಚು ಜಿಲ್ಲಾ ಪರಿಷತ್‌ ಮೂಲಕ ಮಾಡಿರುತ್ತಾರೆ. 


ಬೆಲೆಗಳು 


ಧಾರವಾಡ ಜಿಲ್ಲೆಯಲ್ಲಿ 19 ನೇ ಶತಮಾನದಿಂದಲೂ ಆರ್ಥಿಕ ಉಬ್ಬರ ಏರಿಳಿತಗಳು ಇದ್ದವು. ಅಮೇರಿಕಾದ ಯಾದವೀ 
ಯುದ್ಧ ಇಂಗ್ಲೆಂಡಿನಲ್ಲಿ ಆದ ಕೈಗಾರಿಕಾ ಕ್ರಾಂತಿ, ಇದರಿಂದ ಜಿಲ್ಲೆಯ ಜವಳಿ ಉದ್ಯಮ ಹಾಗೂ ಇತರ ಗುಡಿ ಕೈಗಾರಿಕೆಗಳಿಗೆ (ಉಪ್ಪು, 
ಹ, ಎಣ್ಣೆ, ಆಗಾಗ ಬರುವ ಕ್ಷಾಮಗಳು, ಪ್ಲೇಗುಮಾರಿ, ಕಾಲರಾ, ರಸ್ತೆಗಳ ಸುಧಾರಣೆ ಹಾಗೂ ರೈಲು ಮಾರ್ಗಗಳ ನಿರ್ಮಾಣ. 
ಅಂಚೆ ತಂತಿ ವ್ಯವಸ್ಥೆ, ಮಹಾಯುದ್ಧಗಳು ಧಾರವಾಡ ಜಿಲ್ಲೆ ಆರ್ಥಿಕ ವ್ಯವಸ್ಥೆಯ ಮೇಲೆ ಹಾಗೂ ಜಿಲ್ಲೆಯ ಕೃಷಿ, ಕೈಗಾರಿಕೆ, ಉದ್ಯೋಗ 
ಪರಿಸ್ಥಿತಿ, ಹಣದ ಓಡಾಟ ಮಾಗಳ ಮೇಲೆ ಪರಿಣಾಮ ಬೀರಿದವು. 1800 ರಿಂದ 1880 ರವರೆಗೆ ಮುಖ್ಯವಾದ 
ಧಾನ್ಯಗಳಾದ ಜೋಳ, ಅಕ್ಕಿಯ ಬೆಲೆಯಲ್ಲಾದ ಬದಲಾವಣೆಗಳನ್ನು ಇಲ್ಲಿ ಕೊಡಲಾಗಿದೆ. (ರೂಪಾಯಿಗೆ ಕಿಲೊಗ್ರಾಮ್‌) 


ಕೋಷ್ಟಕ 8.5 
ಜೋಳ ಅಕ್ಕಿ "ಜೋಳ “ಆಕೆ 
1800 51 24.5 1850 71.4 34 
1810 49.5 25.5 1860 41 18.6 
1820 28.2 23.6 1870 18.6 ತೆ 
1830 5೨.5 31 1880 20.9 12.3 


1840 58.0 27.3 
(ಆಧಾರ : ಎಕನಾಮಿಕ್‌ ಲೈಫ್‌, ಬೊಳ್ಳಿ) 


ಜೋಳದ ಬೆಲೆಯು 1820ರಲ್ಲಿ ಶೇ.50 ರಷ್ಟು ಹೆಚ್ಚಾಗಿ ಪುನಃ ಬೆಲೆ ಕಡಿಮೆಯಾಗಿರುವುದು ಕಂಡುಬರುತ್ತದೆ. 1850 
ರವರೆಗೂ ಬೆಲೆ ಹೆಚ್ಚಾಗದೆ, 1860ರಲ್ಲಿ ಕಡಿಮೆಯಾಗಿರುವುದಲ್ಲದೆ, 1860, 1870ರಲ್ಲಿ ಶೇ.50ರಷ್ಟು ಪುನಃ ಕಡಿಮೆಯಾಗಿರುವುದು 
ಕಂಡುಬರುತ್ತದೆ. ಆದರೆ ಅಕ್ಕಿಯ ಬೆಲೆ 1800-1850 ರವರೆಗೆ ಹೆಚ್ಚು ಕಡಿಮೆ ಸ್ಥಿರವಾಗಿ ಇದ್ದು 50 ವರ್ಷಗಳಲ್ಲಿ ಶೇ.40 ಕಡಿಮೆ 


510 | ಧಾರವಾಡ. ಜಿಲ್ಲೆ 


ಆಗಿರುವುದು ಕಂಡುಬರುತ್ತದೆ. ಈ ರೀತಿ ಅಗತ್ಯವಸ್ತುಗಳ ಬೆಲೆಯಲ್ಲಿ ಏರುಪೇರು ಇರುವುದು ಜಿಲ್ಲೆಯಲ್ಲಿನ ಆರ್ಥಿಕ ಪ್ರವೃತ್ತಿಗಳನ್ನು 
ಸೂಚಿಸುವ ಒಂದು ಗುಣಾಂಕವಾಗಿದೆ. ಹೀಗೆ ಆದ ಬದಲಾವಣೆಗಳ ಸ್ಥೂಲ ಪರಿಚಯವನ್ನು ಇಲ್ಲಿ ಮಾಡಲಾಗಿದೆ. ಧಾರವಾಡ 
ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ 1,843 ರಿಂದ 1,845 ರವರೆಗೆ ರೆವಿನ್ಯೂ ಸರ್ವೆ ಸೆಟ್ಸ್‌ಮೆಂಟ್‌ ಮಾಡಿದ ಪರಿಣಾಮದಿಂದ ರೈತರು ಹೆಚ್ಚಿನ 
ಬಡತನಕ್ಕೆ ಈಡಾದರೆಂದು ತಿಳಿದುಬಂದಿದೆ (ಟೋಕ್ಸಿ : ಇಕೊನಾಮಿಕ್‌ ಲೈಫ್‌ ಆಫ್‌ ಕರ್ನಾಟಕ, ಪು.26). ಹೀಗೆ ಬಡತನಕ್ಕೊಳಗಾದ 
ಪ್ರದೇಶಗಳಲ್ಲಿ ಕೋಡ ತಾಲೂಕು ಒಂದು ಉತ್ತಮ ಉದಾಹರಣೆ. ಈ ತಾಲೂಕು ಆಗಿನ ಕರ್ನಾಟಕದಲ್ಲಿ ಫಲವತ್ತಾದ ತಾಲೂಕಾಗಿತ್ತು. 
ಜಾರ್ಜ ಪಿಂಜೇಟ್‌ ಎಂಬ ಪ್ರವಾಸಿಗನು ಬರೆದಂತೆ, ಈ ಪ್ರದೇಶದಲ್ಲಿ 1848 ರ ನಂತರ, ಭೂಮಿಯಲ್ಲಿ ಬಿತ್ತನೆ ಇರಲಿಲ್ಲ; ಭತ್ತದ 
ಜಮೀನು, ಕಾಡಾಗಿ ಪರಿವರ್ತನೆ ಆಗಿದ್ದಿತು; ಕೆರೆಗಳು ಮಣ್ಣಿನಿಂದ ತುಂಬಲ್ಲಟ್ಟಿದ್ದವು. ಒಮ್ಮೆ ಸಂಪದ್ಧರಿತವಾಗಿದ್ದ ಪ್ರದೇಶ ಕೆಲವೇ 
ಗುಡಿಸಲುಗಳುಳ್ಳ ಗ್ರಾಮವಾಗಿ ಪರಿವರ್ತನೆ ಹೊಂದಿತ್ತು. ಈ ಪ್ರವಾಸಿಯ ವರದಿಯಂತೆ, ಈ ಬಡತನಕ್ಕೆ ಹೆಚ್ಚಿನ ತೆರಿಗೆಯೇ 
ಕಾರಣವಿರಬಹುದೆಂದು ಹೇಳಲಾಗಿದೆ. ಇಲ್ಲಿಯ ಜನತೆಗೆ ನೂತನವಾಗಿ ವಿಧಿಸಿದ ಹೊಸ ಕಂದಾಯ ಪದ್ಧತಿ ಜಾರಿಗೆ ಬಂದ ಮೇಲೆ 


ಈ ಪ್ರದೇಶದಲ್ಲಿನ ಪರಿಸ್ಥಿತಿ ಉತ್ತಮಗೊಂಡು ಉದ್ದಿಮೆಗಳು ಪ್ರಾರಂಭವಾದವೆಂದು ಹೇಳಲಾಗಿದೆ. 
1848-1878 ರ ವರೆಗಿನ ಕೆಲವು ಕಾಳುಗಳ ಬೆಲೆಯನ್ನು ಇಲ್ಲಿ ಕೊಡಲಾಗಿದೆ. 


ಜೋಳ ಅಕ್ಕಿ ಗೋಧಿ ಬೇಳೆ 
1848-1857 122 64 98 60 
1858-67 60 30 46 30 
1869-77 ' 52 26 30 22 
1878 20 16 10 ರ್ಟ 


(ಒಂದು ರೂಪಾಯಿಗೆ ಪೌಂಡ್‌ಗಳು) (2.2 ಪೌಂ. 1 ಕೆ.ಜಿ) 


1848 ರಿಂದ 1857 ರವರೆಗೆ ಸರಾಸರಿ ಬೆಲೆ ಜೋಳ 122 ಪೌಂಡಗಳಿದ್ದು 1878 ರ ಹೊತ್ತಿಗೆ (30 ವರ್ಷಗಳಲ್ಲಿ 20 
ಪೌಂಡಗಳಾಗಿ, ಶೇ.15 ರಷ್ಟಾಯಿತು. ಅಮೇರಿಕಾದ ಯುದ್ಧ (ಓಎಲ್‌ವಾರ್‌)ದ ಕಾರಣದಿಂದ ಮುಂಬಯಿ ಪ್ರಾಂತ್ಯಕ್ಕೆ ಚಿನ್ನ 
ಆಮದಾಗಿದ್ದರಿಂದ ಈ ಪ್ರಾಂತ್ಯದಲ್ಲಿ ಬೆಲೆಗಳು ಹೆಚ್ಚಾದವೆಂದು ಹೇಳಲಾಗಿದೆ. ಇದಲ್ಲದೆ "ಅರಳೆಯ ಉಬ್ಬರ'ದಿಂದ ಹತ್ತಿಯ ಬೆಳೆ 
ಹೆಚ್ಚಿ ಧಾನ್ಯಗಳ ಬೆಲೆ ಕಡಿಮೆಯಾಗಿ ಧಾನ್ಯಗಳ ಬೆಲೆ ಹೆಚ್ಚಾಯಿತು. 


ಧಾರವಾಡದಲ್ಲಿನ ಬೆಲೆ ಸೂಚ್ಯಂಕವನ್ನು ಗಮನಿಸಿದಾಗ 1865 ರಲ್ಲಿ ಜೋಳದ ಬೆಲೆಯು ರೂಪಾಯಿಗೆ 14 1/4 ಸೇರು 
ಇದ್ವು 1875 ರಲ್ಲಿ ರೂಪಾಯಿಗೆ 19 ಸೇರು ಆಗಿದ್ದಿತು. ಇದೇ ರೀತಿ ಗೋದಿ, ಅಕ್ಕಿಗಳ ಬೆಲೆಯು ಕಡಿಮೆ ಆಗಿದ್ದಿತು. ಹತ್ತಿಯ 
ಬೇಡಿಕೆ ಹೆಚ್ಚಾಗಿ ಹೆಚ್ಚಿನ ಭೂಮಿಯು ಬಿತ್ತನೆಗೆ ಬಂದಿತು. ಇದರಿಂದ ಪಾಳುಬಿದ್ದ ಜಮೀನೆಲ್ಲವೂ ಬೆಳೆಯುವ ಪ್ರದೇಶವಾಗಿ 
ಪರಿವರ್ತಿತವಾಯಿತು. ಬೆಳೆಯ ವಿಸ್ತಾರದಿಂದ ಬಂದ ಲಾಭವನ್ನೆಲ್ಲವನ್ನು ಖರ್ಚುಮಾಡಿ, ಜನರು ಪುನಃ ಸಾಲಗಾರರಾಗಿ ಹೆಚ್ಚು ಕೃಷಿ 
ಭೂಮಿಯನ್ನು ವಿಸ್ತರಿಸಿದರು. 


1865 ರಿಂದ 1875 ರವರೆಗೆ ಬೆಲೆಗಳಲ್ಲಿನ ಬದಲಾವಣೆ ಈ ರೀತಿ ಇದ್ದಿತು. 


1865 1874 1875 
"ಗೋದಿ | 9 1/4 20 26-27 
ಜೋಳ 12 1/2 23 29 
ಅಕ್ಕಿ 7 3/4 15 20-21 


(ರೂಪಾಯಿಗೆ ಸೇರು) 


ಆರ್ಥಿಕ ಪ್ರವೃತ್ತಿಗಳು 511 


ಅರಳೆಯ ಉಬ್ಬರದ ಕಾರಣಗಳಿಂದಾಗಿ, 19 ನೇ ಶತಮಾನದ ಉತ್ತರಾರ್ಧಭಾಗದಲ್ಲಿ ಧಾರವಾಡದಲ್ಲಿನ ಲ್ಲಿನ ಜನಜೀವನ 
ಆರ್ಥಿಕವಾಗಿ ಗಮನೀಯ ಬದಲಾವಣೆ ಆಗಿರುವದು ಕಂಡುಬರುತ್ತದೆ. 1876-78 ರಲ್ಲಿ ಜಿಲ್ಲೆಯಲ್ಲಿ ಅತೀವ ಕ್ಲಾಮವಿದ್ದು ಅಗತ್ಯ 
ಸಾಮಗ್ರಿಗಳ ಬೆಲೆ ಹೆಚ್ಚಾಗಿ ಬಡಜನರಿಗೆ ಜೀವನ ದುಸ್ತರವಾಗಿತ್ತು. ಸರ್ಕಾರದಿಂದ ಪರಿಹಾರ ಕಾರ್ಯ ನಡೆದಿದ್ದರೂ ಜನರು 
ಜಿಲ್ಲೆಯಿಂದ ವಲಸೆಹೋಗಲು ಪ್ರಾರಂಭಿಸಿದರು. ಮೇ 1877 ರಲ್ಲಿ ಮಳೆ ಬಂದಾಗ ಪುನಃ ಜನರು ಜಿ ಲ್ಲಿಗೆ ಮರಳಿದರು. ಜಿಲ್ಲೆಯಲ್ಲಿ 
ಜೋಳದ ಬೆಲೆಯು ರೂಪಾಯಿಗೆ 4 1/2 ಸೇರು, ಆಗಸ್ಟ್‌ 1877 ರಲ್ಲಿ ಇದ್ದು ನವೆಂಬರ್‌ ವೇಳೆಗೆ ರೂ.ಗೆ 14 1/2 ಸೇರು 
ದೊರೆಯುವಂತಾಯಿತು. 1879-80 ರ ನಂತರ ಕ್ಷಾಮ ಮರೆಯಾಯಿತು. ಮುಂದಿನ ವರ್ಷಗಳು ಆರ್ಥಿಕವಾಗಿ 
ಅನುಕೂಲಕರವಾಗಿದ್ದವು. 


ಕೋಷ್ಠಕ 8.6 : 1895-96 ರಿಂದ 1900-1901 ರವರೆಗೆ ಕೆಲವು ಅಗತ್ಯ ವಸ್ತುಗಳ ಬೆಲೆಗಳನ್ನು ತೋರಿಸುವ ಪಟ್ಟ 


ಜೋಳ ಗೋದಿ ಅಕ್ಕಿ ಉದ್ದಿನ ಬೇಳೆ. ತೊಗರಿಬೇಳೆ . ಕ 

ರೂ.ಆ.ಪೈ. ರೂ.ಆ.ಪೈ. ರೂ.ಆ.ಪೈ. ರೂ.ಆ.ಪೈ. ರೂ.ಆ.ಪೈ. ರೂ.ಆ.ಪೈ. ರೂ.ಆ.ಪೈ. 
1895-96 1-11-5 2-0-9 3-7-9 3-1-5 4-8-7 34-4-10 3-7-3 
1896-97 1-11-9 3-0-9 3-4-1] 3-4-10 4-0-5 33-9-5 3-5-3 
1897-98* 3-4-5 5-1-9 4-40 4-12-2 5-10-5 30-14-6 3-7-2 
1898-99 2-1-1 ' 3-11-2 3-2-8 3-9-2 4-0-6 34-0-4 3-9-6 
1899-1900 2-1-7 2-14-8 3-5-11 2-13-4 3-2-2 28-0-10 4-3-5 
1900-1901 3-12-0 4-9-2 AIO 4129 ೨-6-4 34-15-2 3-11-6 


* (1897-98 ಕ್ಷಾಮದ ವರ್ಷ) ಬೆಲೆಯು 1 ಮಣಕ್ಕೆ (40 ಸೇರಿಗೆ) ರೂ.ಆ.ಪೈೆ. 1 ರೂ.ಗೆ 16 ಆಣೆ, 1 ಆಣೆಗೆ 12 ಪೈ. 
ಆಧಾರ : (ಎಕಾನಾಮಿಕ್‌ ಲೈಫ್‌ ಆಫ್‌ ಕರ್ನಾಟಕ ಚೋಕ್ಸಿ 


1897-98ರಿಂದ ಸತತವಾಗಿ ಜಿಲ್ಲೆಯಲ್ಲಿ ಪ್ಲೇಗು ಕಾಣಿಸಿಕೊಂಡು ಎರಡು ಲಕ್ಷಕ್ಕೂ ಮೇಲ್ಪಟ್ಟು ಜನ ಸತ್ತರು. 1910-1911 
ರಲ್ಲೂ ಧಾರವಐ.ಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ಲೇಗು ತಲೆದೋರಿತ್ತು. ಇದೇ ಸಮಯದಲ್ಲಿ ಮಲೇರಿಯಾವೂ ಕಾಣಿಸಿಕೊಂಡಿತು. 
ಈ ಎಲ್ಲಾ ಕಾರಣಗಳಿಂದ, ರೈತರು ಗ್ರಾಮಗಳಲ್ಲಿ ಒಕ್ಕಲುತನ ಮಾಡುವುದರ ಬದಲಿಗೆ ಪಟ್ಟಣಗಳಲ್ಲಿ ಕೂಲಿಮಾಡಿ ಜೀವಿಸಲು 
ವಲಸೆ ಹೋದರು. ಇದರಿಂದ, ಬಡಜನತೆಯಲ್ಲಿಯೂ ಜೀವನ ಮಟ್ಟದಲ್ಲಿ ಸ್ವಲ್ಪಮಟ್ಟಿಗೆ ಸುಧಾರಣೆ ಕಂಡುಬಂದಿತು ಎಂದು 
ತಿಳಿಯಲಾಗಿದೆ. ಗದಗಕ್ಕೆ ರೈಲುಮಾರ್ಗದ ಸಂಪರ್ಕ ದೊರೆತಿದ್ದರಿಂದ, ವ್ಯಾಪಾರ ವೃದ್ಧಿಯಾಯಿತು. 


1915ರ ವೇಳೆಗೆ ಸಮೃದ್ಧ ಬೆಳೆಯ ಕಾರಣ ಬೆಲೆಗಳು ಕಡಿಮೆಯಾದವು. ಹತ್ತಿಯ ಬೆಲೆಯು ಹೆಚ್ಚಾಗಿ ರೈತರಿಗೆ ಶೇ.30ರಿಂದ 
73 ರಷ್ಟು ಹೆಚ್ಚು ಬೆಲೆ ಬೊರೆಯಿತು. ಆದರೆ, ಆಮದು ಮಾಡುವ ಪದಾರ್ಥಗಳ ಬೆಲೆ ಹೆಚ್ಚಾಯಿತು. ಉದಾಹರಣೆಗೆ ಬೆಂಕಿಪೆಟ್ಟಿಗೆ 
144ಕ್ಕೆ 13 ಆಣೆ ಇಗ್ರಬ್ಬು ರೂ.1-0-6 ಕಾಸು ಆಯಿತು. 


ಕೋಪ್ಟಕ 8.7 : 1913-14 ರಿಂದ 1937-38 ರ ವರೆಗಿನ ಕೆಲವು ವಸ್ತುಗಳ ಬೆಲೆ ಈ ರೀತಿ ಇದ್ದವು. 


ಜೋಳ ' ಸಜ್ಜೆ ಗೋದಿ ಅಕ್ಕಿ ಬೆಲ್ಲ ಹತ್ತಿ 
1913-14 13 1] 10 7 1/2 5 3/4 1 3/4 
1918-19 4 4 4 1/2 41/2 41/2 ಈ 


512 ಧಾರವಾಡ ಜಿಲ್ಲೆ 


ನಾನ್‌ 
1922-23 "10 \ 7 41/2 NE 2 ತೆ 
1924-25 $ 7 $i ಪೃಷ್ಟ ಉಡ 1 (... 
1928-29 101/2 $ 7 6 43/4 114 
1930-31 [6 131/2 9 7 610 2 
1933-34 171/4 1534 1012 121/2 “ಜೋ 
1937-38 17 13 10 10 81/4 212 


(ಟೆಲಿ ಒಂದು ರೂಪಾಯಿಗೆ ಸೇರುಗಳು) 


ಮಾರ್‌ 
ಆಧಾರ : (ಎಕನಾಮಿಕ್‌ ಲೈಫ್‌ ಆಫ್‌ ಕರ್ನಾಟಕ, ಚೋಳ) ್ಲ 
ಎರಡನೇಯ ಮಹಾಯುದ್ಧ (1939-45) ದ ಸಮಯದಲ್ಲಿ. ಬೆಲೆಗಳು ಹೆಚ್ಚಿದ್ದು ನಂತರ ಕಡಿಮೆಯಾಗತೊಡಗಿದ್ದು 
ಕಂಡುಬರುತ್ತದೆ. ಮುಂಬಯಿಯಲ್ಲಿ ಗಿರಣಿಗಳ ಪರಿಸ್ಥಿತಿಯಲ್ಲಿ ಸ್ಥಿರತೆ ಇಲ್ಲದ್ದರಿಂದ ಹತ್ತಿಯ ಬೆಲೆಯಲ್ಲಿ ಬದಲಾವಣೆ ಉಂಟಾಯಿತು. 
ನಂತರದ ವರ್ಷಗಳಲ್ಲಿ ಬೆಲೆಗಳಲ್ಲಿ ಸ್ಥಿರತೆ ಸ್ವಲ್ಪಕಾಲ ಇದ್ದಿತು. 1960ರ ನಂತರದ ಬೆಲೆಗಳು ಹಾಗೂ ಕೆಲವು ಆರ್ಥಿಕ ಸೂಚ್ಯಂಕಗಳನ್ನು 
ಈ ಅಧ್ಯಾಯದಲ್ಲಿ ಕೊಡಲಾಗಿದೆ. : | 
ಜೀವನ ಮಟ್ಟ 
ಧಾರವಾಡ ಜಿಲ್ಲೆಯಲ್ಲಿ ಗ್ರಾಹಕ ವಸ್ತುಗಳ ಸಗಟು ಮತ್ತು ಚಿಲ್ಲರೆ ಮಾರಾಟ ಬೆಲೆಗಳನ್ನು 1960-61 ರಿಂದ ಪರಿಶೀಲಿಸಿದಾಗ 
ಜೀವನದ ವೆಚ್ಚ ಹೆಚ್ಚುತ್ತಿರುವುದು: ಗಮನಾರ್ಹ. ಒಂದು ಮದ್ಯಮ ವರ್ಗದ ಸಣ್ಣ ಕುಟುಂಬ ಅಂದರೆ ಪತಿ, ಪತ್ನಿ ಹಾಗೂ ಇಬ್ಬರು 
ಮಕ್ಕಳು ಇರುವ ಒಂದು ಕುಟುಂಬಕ್ಕೆ 1960 ರಲ್ಲಿ ಒಂದು ಮಾಸಕ್ಕೆ ಆಗುತ್ತಿದ್ದ ವೆಚ್ಚ ಈ ರೀತಿ ಇತ್ತು. (ಓಂದು ಖಾಸಗಿ 
ಮನೆತನದಿಂದ ಈ ವವರ ಪಡೆಯಲಾಗಿದೆ) : ಮನೆ ಬಾಡಿಗೆ - ಸುಮಾರು 20-30ರೂ, ಮಕ್ಕಳ ಎದ್ಯಾಭ್ಯಾಸ (ಪ್ರೌಡಶಿಕ್ಷಣದವರೆಗೆ) 
5 ರೂ, ಗ್ರಾಹಕ ವಸ್ತುಗಳು (ಅಕ್ಕಿ ಸಕ್ಕರೆ ಇತ್ಯಾದಿ) ಸುಮಾರು 40 ರೂ, ವೈದ್ಯಕೀಯ ವೆಚ್ಚ 10 ರೂ, ಇತರೆ. ಸುಮಾರು 15 
ರೂ. ಒಟ್ಟು' ಸುಮಾರು 100 ರೂ. 1970-71 ರಲ್ಲಿ ಈ ವೆಚ್ಚ ಸುಮಾರು 200 ರೂ. ಇತ್ತು. 1980-81 ರಲ್ಲಿ ಸುಮಾರು 
500 ರೂ, 1990-91 ರಲ್ಲಿ ಸುಮಾರು :1200 ರೂ ಇತ್ತು. 1994 ರ ಹೊತ್ತಿಗೆ ಈ ವೆಜ್ಜ ಸುಮಾರು 1800 ರೂ. ಆಯಿತು. 
1994 ರಲ್ಲಿ ವೆಚ್ಚದ ವಿವರಣೆ ಹೀಗಿದೆ. ಮನೆಬಾಡಿಗೆ 500-600 ರೂ, ಮಕ್ಕಳ ವಿದ್ಯಾಭ್ಯಾಸ 200ರೂ - 300 ರೂ, ಗ್ರಾಹಕ 
ವಸ್ತುಗಳು ಸುಮಾರು 700ರೂ, ವೈದ್ಯಕೀಯ ಮತ್ತು ಇತರೆ 200ರೂ. ಇತ್ತೀಚಿನ ದಶಕಗಳಲ್ಲಿ ವಿಲಾಸ ವಸ್ತುಗಳೆಂದು ತಿಳಿಯಲಾದ, 
ರೇಡಿಯೋ; ದೂರದರ್ಶನ, ದ್ವಿಚಕ್ರ ವಾಹನ ಪಟ್ಟಣಗಳಲ್ಲಿ ಹೆಚ್ಚಾಗಿವೆ. ಮೇಲೆ ತಿಳಿಸಿದ ವೆಚ್ಚಗಳು. ಧಾರವಾಡ-ಹುಬ್ಬಳ್ಳಿ ಪಟ್ಟಣಗಳಲ್ಲಿಗೆ 
ಸೀಮಿತವಾಗಿವೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ಜೀವನ: ಎಟ್ಟ ಸುಧಾರಿಸುತ್ತಿದೆ. ಜೀವ ಮಟ್ಟವನ್ನು. ತಿಳಿಯುವ, ಗ್ರಾಹಕ ವಸ್ತುಗಳ 
1970-71. 1980-81, 1990-91 ಮತ್ತು 92-93 ರಲ್ಲಿ ಧಾರವಾಡ ಮಾರುಕಟ್ಟೆ ಘಟ ಬೆಲೆಗಳ ವಿವರಗಳನ್ನು ಇಲ್ಲಿ 
ಕೊಡಲಾಗಿದೆ.  ಛೋಷ್ಟಕ 8.8) | 
ಜೋಳ 1960-61ರಲ್ಲಿ 65 ರೂ. ಕ್ವಿಂಟಾಲ್‌ ಬೆಲೆ ಇದ್ದು 35,728 ಕ್ವಿಂಟಾಲ್‌ ಧಾರವಾಡದ ಮಾರುಕಟ್ಟೆಗೆ ಬಂದಿದ್ದಿತು. 


1970-71 ರಲ್ಲಿ ಬೆಲೆ ಸರಾಸರಿ ಬೆಲೆ 150 ರೂ, ಇದ್ದು 20.703 ಕ್ವಿಂಟಾಲ್‌ ಮಾರುಕಟ್ಟೆಗೆ ಬಂದಿದ್ದಿತು. ಅಂದರೆ 15,025 
ಕ್ವಿಂಟಾಲ್‌ ಕಡಿಮೆಯಾಗಿದ್ದಿತು. 


ಆರ್ಥಿಕ ಪ್ರವೃತ್ತಿಗಳು 513 


ಕೋಷ್ಟಕ 8.8 : ಧಾರವಾಡ ಮಾರುಕಟ್ಟೆಯಲ್ಲಿ 1970-71 ರಿಂದ 1992-93 ರ ವರೆಗೆ 
ಕೆಲವು ಹುಟ್ಟುವಳಿಗಳ ಮಾರಾಟ ಬೆಲೆ. 


(ಬೆಲೆ ಕ್ವಿಂಟಾಲಿಗೆ) ರೂ.ಗಳಲ್ಲಿ 


TTT 
1 ಹತ್ತಿ | 
ಜಯಧರ 518.00 1051 835 
ಲಕ್ಷ್ಮಿ 480.00 : & ಕ 
ವರಕ್ಷಿ 531.00 & 
ಡಿಸಿಹೆಚ್‌ - - 1150 1350 
2 ಶೇಂಗಾಕಾಯಿ 122 295 810 711 
3 ಕುಸುಬೆ ಐ 335 840 815 
4 ಕಡಲೆ 105 375 750 835 
5 ತೊಗರಿ 87 260 720 740 
6 ಹೆಸರು 105 320 730 950 
7 ಉದ್ದು 110 205 - 640 
8 ಆಗಿ 135 412 ತೆ 
9 ಜಾಡಲ (ಹರಳು '. 125 270 | ವ 2 
10 ಉಳ್ಳಾಗಡ್ಡಿ ಈರುಳ್ಳಿ ' 24 65 5 210 
11 ಜೋಳ | 65 175 (ಎ೪) 260 (ಏಳ) 390 
12 ಗೋದಿ 102 230 415 410 
13 ಭತ್ತ 69 115 - - 
14 ಅಕ್ಕಿ 118 210 
15 _ಕೊತ್ತಂಬರಿಬೀಜ 260 480 825 - 
16. ಅಲಸಂದಿ 90 ತ” 670 680 
17 ಒಣಮೆಣಸಿನಕಾಯಿ | 380 650 ೬ - 
18 ಬೆಲ್ಲ 350 400 608 
19 ಆಲೂಗಡ್ಡೆ | 180 250 130 
20 ವಿಳೇದೆಲೆ ಅಂಡಿಗೆ) 220 538 


ಸಗಟು ಬೆಲೆಗಳು 


514 ಧಾರವಾಡ ಜಿಲ್ಲೆ 


ಬೆಲೆಯು 1989-90 ನೇ ಸಾಲಿಗಿಂತ ಹೆಚ್ಚಾಗಿದ್ದುದು ಕಂಡುಬಂದಿದೆ. ಆ ಸಾಲಿನಲ್ಲಿ ಅಕ್ಕಿ (ಉತ್ತಮ) ಕ್ವಿಂ.ಗೆ ಸರಾಸರಿ 600 ರೂ. 
ಅಕ್ಕಿ ಮಧ್ಯಮ 500 ರೂ.ಅಕ್ಕಿ ಸಾಮಾನ್ಯ 300 ರೂ.ಗೋಧಿ 425 ರೂ. ಜೋಳ 300 ರೂ. ರಾಗಿ 180 ರೂ. ಸಜ್ಜೆ 200 - 
ರೂ.ವರೆಗೂ ಇತ್ತು. 


ದ್ವಿದಳ ಧಾನ್ಯಗಳಲ್ಲಿ ತೊಗರಿಬೇಳೆ 1989ರಲ್ಲಿ ಕ್ಷಿ.ಗೆ ಸರಾಸರಿ 1,200ರೂ. ಇದ್ದು 1990ರಲ್ಲಿ 1,530ರೂಗೆ ಏರಿತ್ತು. 
ಉದ್ದಿನ ಬೇಳೆ 1989 ರಲ್ಲಿ ಕ್ವಿಂಗೆ ಸರಾಸರಿ 1,025 ರೂ. ಇದ್ದು 1990ರಲ್ಲಿ 1,235 ರೂ.ಗಳಾಗಿತ್ತು. | 


ಎಣ್ಣೆಕಾಳುಗಳಾದ ಶೇಂಗಾ ಕ್ಷಿಂ.ಗೆ 13500 ರೂ, ಕುಸುಬೆ 900 ರೂ. ಇತ್ತು. ಶೇಂಗಾ ಎಣ್ಣೆ ಸರಾಸರಿ 10ಕೆ.ಜಿ.ಗೆ 3,500 
ರೂ. ಹಾಗೂ ಕೊಬ್ಬರಿ ಎಣ್ಣೆ 10ಕೆ.ಜಿಗೆ 4600 ರೂ. ಇದ್ದು 1989 ರಲ್ಲಿ ಶೇಂಗಾ ಎಣ್ಣೆ 2,800 ರೂ. ಹಾಗೂ ಕೊಬ್ಬರಿ 
ಎಣ್ಣೆ 3,500 ರೂ.ವರೆಗೆ ಇತ್ತು. ಸಕ್ಕರೆ ಕ್ವಿಂಗೆ ಸರಾಸರಿ 850 ರೂ ಬೆಲ್ಲ ಉತ್ತಮ ಕ್ವಿಂಗೆ 600 ರೂ. ಸಾಧಾರಣಾ 450 
ರೂ. ಇತ್ತು. 


1990-91 ರಲ್ಲಿ ಚಿಲ್ಲರೆ ಬೆಲೆಯು (ಸರಾಸರಿ) ಹಿಂದಿನ ಸಾಲಿಗಿಂತ ತಬು ಕಂಡು ae ಒಂದು ಕೆ.ಜಿ. 
ಉತ್ತಮ ಅಕ್ಕಿಯ ಬೆಲೆ 6.50 ರೂ. ಇದ್ದು ಅದು ಹಿಂದಿನ ವರ್ಷ 6.00 ರೂ. ಇದ್ದಿತು. ಮಧ್ಯಮ ಅಕ್ಕಿಯು 5.50 ರೂ. 
ಹಾಗೂ ಸಾಧಾರಣ ಅಕ್ಕಿಯ ಬೆಲೆಯು 4.50 ರೂ. ಇದ್ದಿತು. ಗೋಧಿಯ ಬೆಲೆಯು ಕೆ.ಜಿ.ಗೆ 5 ರೂ. ಇದ್ವು ಹಿಂದಿನ ಸಾಲಿನಲ್ಲಿ 
4.50 ರೂ. ಇತ್ತು ಜೋಳದ ಬೆಲೆಯು 3.50 ರೂ, ರಾಗಿ 2.50 ರೂ, ಸಜ್ಜೆ 2.50 ರೂ, ತೊಗರಿಬೇಳೆ 16.50 ರೂ, 
ಉದ್ದಿನಬೇಳೆ 13.00 ರೂ ಕಡಲೆಬೇಳೆ 11.00 ರೂ. ಹೆಸರುಬೇಳೆ 12 ರೂ ಶೇಂಗಾಕಾಳು ಕೆ.ಜಿ.ಗೆ. 17.00 ರ್ಲೂ 
ಮೆಣಸಿನಕಾಯಿ 30 ರೂ ಶೇಂಗಾ ಎಣ್ಣೆ ಕೆ.ಜಿಗೆ 36 ರೂ `ಕೊಬ್ಬರಿ ಎಣ್ಣೆ 47 ರೂ, ಉಳ್ಳಾಗಡ್ಡಿ 3 ರೂ, ಸಕ್ಕರೆ 8.50 
ರೂ, ಬೆಲ್ಲ (ಉತ್ತಮ) 6 ರೂ. ಸಾಧಾರಣ ಬೆಲ್ಲ 4.50 ರೂ. ಬಟಾಣಿ 4 ರೂ. ತೆಂಗಿನಕಾಯಿ ಒಂದಕ್ಕೆ 3.50 ರೂ. ಇತ್ತು. 


ಕೋಷ್ಠಕ 8.9 : 1992-93 ರಲ್ಲಿ ಆಹಾರ ಪದಾರ್ಥಗಳ ಸಗಟು ಬೆಲೆ ಈ ರೀತಿ ಇದ್ದಿತು. 


ರೂ. ಕ್ವಿಂಟಾಲ್‌ಗೆ ಚಿಲ್ಲರೆ ಬೆಲೆ . 

ಕಿಗ್ರಾಂಪೂ. 
ಅಕ್ಕಿ (ಉತ್ತಮ) ಆ. ೫0 - 7-10 7-20 
ಅಕ್ಕಿ ಮಧ್ಯಮ) 600 . -. 650 6-45 6-50 
ಅಕ್ಕಿ ಸಾಧಾರಣ) 580 “= | 6-00 6-40 
ಅಕ್ಕಿ (ಕುಸುಬಲು) 560 6-10 6-20 
ರಾಗಿ 310 330 380 °° 330 
ಗೋಧಿ (ಏಳ) 530 550 6-00 6-10 
ಗೋಧಿ 60ಪು 500 $6: . 5-60 5-70 
ಜೋಳ (ಹೈಬ್ರಿಡ್‌) 300 330 3-80 3-90 
ಜೋಳ (ಏಳ) 420 450 5-10 5-20 

ತೊಗರಿ 1500 1520 16-00 

ಕಡಲೆಕಾಯಿ ಎಣ್ಣೆ 2675 2700 30-00 

ಕೊಬ್ಬರಿ ಎಣ್ಣೆ 5235 5250 61-00 

ಸಕ್ಕರೆ (ಮುಕ್ತಮಾರುಕಟ್ಟಿ) 1029 [050 ' 10-50 


ಆರ್ಥಿಕ ಪ್ರವೃತ್ತಿಗಳು 515 


ರೂ. ಕ್ವಿಂಟಾಲ್‌ಗೆ ಚಿಲ್ಲರೆ ಬೆಲೆ 
| ಕಿಗ್ರಾಂರೂ. 
ಬೆಲ್ಲ 660 700 | 7-50 
ಒಣಮೆಣಸಿನಕಾಯಿ 3300 3,400 38-00 
ಈರುಳ್ಳಿ 310 350 4-00 
ಆಲೂಗಡ್ಡೆ 290 300 4-00 
ತೆಂಗಿನಕಾಯಿ (ಇಾವಿರ) ಆಪು 4,250 4,300 (1೪) 5-50 


(ಆಧಾರ : ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ - ವರದಿ) 


ಧಾರವಾಡ ಜಿಲ್ಲೆಯ ಭೌಗೋಳಿಕ ಎಸ್ತೀರ್ಣವು 13,78,200 ಹೆಕ್ಟೇರುಗಳಿದ್ದು ರಾಜ್ಯದ ವಿಸ್ತೀರ್ಣದ ಶೇ.7.23 ರಷ್ಟಿದೆ. 
ಇದರಲ್ಲಿ ಅರಣ್ಯ ಪ್ರದೇಶ ಶೇ.8.20 ರಷ್ಟಿದ್ದು (ರಾಜ್ಯ 15.92), ದೇಶದಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣ ಶೇ.20.6 ಕ್ಕಿಂತಲೂ 
ಕಡಿಮೆ ಇದೆ. 1955-56 ರಲ್ಲಿ 1,11,800 ಹೆಕ್ಟೇರ ವಿಸ್ತೀರ್ಣ ಅರಣ್ಯ ಪ್ರದೇಶವಾಗಿದ್ದು 1980-81 ರಲ್ಲಿ 11,60,463 ರಲ್ಲಿ 
ಹೆಕ್ಟೇರುಗಳು ಮತ್ತು 1990-92 ರಲ್ಲಿ 11,02,777 ಹೆ.ಗಳಿದ್ದವು. ಇದರಿಂದ ನಿವ್ವಳ ಬಿತ್ತನೆ ಪ್ರದೇಶದಲ್ಲಿ ಗಣನೀಯವಾದ 
ಹೆಚ್ಚಳವಾಗಿಲ್ಲ. ಇತ್ತೀಚಿನ ದಶಕಗಳಲ್ಲಿ ಈ ವಿಸ್ತೀರ್ಣದಲ್ಲಿ ಕಡಿಮೆಯಾಗಿದೆ. ಹಾಗೆಯೇ ವಿವಿಧ ಬೆಳೆಗಳಲ್ಲಿ ಆಗಿರುವ ಬದಲಾವಣೆಗಳನ್ನು 
ಇಲ್ಲಿ ವಿಶ್ಲೇಷಿಸಲಾಗಿದೆ... ' 


ಜೋಳ : 1990-91ರಲ್ಲಿ 83,850 ಕ್ವಿಂಟಾಲ್‌ ಮಾರುಕಟ್ಟೆಗೆ ಬಂದಿದ್ದು ಬೆಲೆ ಸರಾಸರಿ' 220 ರೂ. ಇದ್ದಿತು. 1992-93 
ರಲ್ಲಿ 14,297 ಕ್ವಿಂಟಾಲ್‌ ಮಾರುಕಟ್ಟೆಗೆ ಬಂದಿದ್ದು ಸರಾಸರಿ 390 ರೂ. ಇದ್ದಿತು. ಜೋಳದ ಸಗಟು ಬೆಲೆ 1910-71 ರಿಂದ 
1992-93 ರವರೆಗೆ 65 ರೂನಿಂದ 390 ರೂ.ವರೆಗೆ ಅಂದರೆ ಶೇ.500 ರಷ್ಟು ಹೆಚ್ಚಾಗಿದೆ. ಹೀಗೆ ಎಲ್ಲಾ ವಸ್ತುಗಳ ಚಿಲ್ಲರೆ 
ಬೆಲೆಯೂ ಸುಮಾರು ಶೇ.300-400 ಹೆಚ್ಚಾಗಿದೆ. ಆದರೆ ವರಮಾನವೂ ಗಣನೀಯವಾಗಿ ಹೆಚ್ಚಾಗಿದೆ. ಒಬ್ಬ ರೈತ 1960-61 
ರಲ್ಲಿ 50 ಕ್ವಿಂಟಾಲ್‌ಗೆ 3,250 ರೂ. ಪಡೆಯುತ್ತಿದ್ದು 1992-93 ರಲ್ಲಿ 13,750 ರೂ. ಪಡೆಯುತ್ತಿದ್ದನು. ಆದರೆ, ಬೆಳೆಯಲು' 
ತಗಲುವ ಖರ್ಚು ಗಣನೀಯವಾಗಿ ಹೆಚ್ಚಾಗಿದೆ. ರೈತನ ವರಮಾನದಲ್ಲಿ ಶೇ.410 ಹೆಚ್ಚಾಗಿದ್ದು ಬೆಲೆಗಳು ಹೆಚ್ಚಾದರೂ ಜೀವನ 
ಮಟ್ಟವೂ ಸುಧಾರಿಸಿದೆ. ರೈತನು ತಾನು ಬೆಳೆದ ಬೆಳೆಯನ್ನು ಮಾರಲು ಹೆಚ್ಚಿನ ಶ್ರಮವಹಿಸಬೇಕಾಗುತ್ತದೆ. ಮಧ್ಯವರ್ತಿಗಳ 
ಸಹಾಯವಿಲ್ಲದೆ, ವಸ್ತುಗಳನ್ನು ಮಾರುವುದು ಕಷ್ಟವಾಗಿದ್ದು ಗ್ರಾಹಕ ` ಕೊಡುವ ಖರೀದಿ ಬೆಲೆಯಲ್ಲಿ ಶೇ.30-40 ರಷ್ಟು ಮಾತ್ರ 
ರೈತನಿಗೆ ತಲುಪುತ್ತಿದ್ದು ಮಧ್ಯವರ್ತಿಗಳಿಗೆ ಶೇ.60-70 ತಲಪುತ್ತದೆ. ಈ ದಿಸೆಯಲ್ಲಿ ಒಕ್ಕಲುತನ ಹುಟ್ಟುವಳ ಮಾಗುಕಟ್ಟೆ ಸಮಿತಿಗಳು 
ರೈತನಿಗೆ ಸಹಾಯ ಮಾಡುತ್ತಿವೆ. 4 | ಡೆ 

ಇತ್ತೀಚಿನ ' ದಶಕಗಳಲ್ಲಿ ಹುಬ್ಬಳ್ಳಿ ನಗರದಲ್ಲಿ, ಕೈಗಾರಿಕೆಗಳು ಹೆಚ್ಚುತ್ತಿದ್ದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವವರಿಗೆ, ಸಹಾಯ . 
ಒದಗಿಸುವ ಸಂಸ್ಥೆಗಳು ಹೆಚ್ಚಾಗಿವೆ. ಅವುಗಳೆಂದರೆ ವಾಣಿಜ್ಯ ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕುಗಳು, ಕರ್ನಾಟಕ ರಾಜ್ಯ ಹಣಕಾಸು 
ಸಂಸ್ಥೆ, ಕರ್ನಾಟಕ ಕೈಗಾರಿಕಾ ಸಹಕಾರಿ ಬ್ಯಾಂಕು, ಇತ್ಯಾದಿ. 1992ರ ವರೆಗೆ ರಾಜ್ಯ ಹಣಕಾಸು ಸಂಸ್ಥೆಯೊಂದೇ, 4,918 ಘಟಕಗಳಿಗೆ 
ಜಿಲ್ಲೆಯಲ್ಲಿ 9,946.73 ಲಕ್ಷ ರೂ.ಗಳ ಹಣ ಸಂದಾಯ ಮಾಡಿದೆ. ಇದರಿಂದ ಕೆಲವು ವಿಲಾಸ ವಸ್ತುಗಳ ಖರೀದಿಯೂ ಹೆಚ್ಚಾಗಿದೆ. 
ಹಾಗೆಯೇ ಕೆಲವು ಗ್ರಾಹಕ ವಸ್ತುಗಳ ಬೆಲೆಯೂ ಹೆಚ್ಚಾಗುತ್ತಿದೆ. 

ಭೂಮಿಯ ಮೌಲ್ಯ 


ಧಾರವಾಡ ಜಿಲ್ಲೆಯಲ್ಲಿ ಖುಷ್ಕಿ ಜಮೀನು ಹೆಚ್ಚಾಗಿದ್ದು ಈ ಜಮೀನಿನ ವ್ಯಾಪಾರವೇ ಅಧಿಕವಾಗಿದೆ. 1960-61 ರಿಂದ 
1991-92 ರವರೆಗೆ ಜಿಲ್ಲೆಯಲ್ಲಿ ನಡೆದ ವಹಿವಾಟುಗಳ ವಿವರ ಹೀಗಿದೆ. (ತಾಲೂಕುವಾರು ವಿವರಗಳನ್ನು ಕೋಷ್ಟಕ 8.10 ರಲ್ಲಿ 


ಕೊಡಲಾಗಿದೆ). 


೨16 ಧಾರವಾಡ ಜಿಲ್ಲೆ 


ಬ್ಯಾಡಗಿ ತಾಲೂಕಿನಲ್ಲಿ 1960-90 ರವರೆಗೆ, 70-71 ರಲ್ಲಿ 1,268 ಎಕರೆ ವಿಲೇವಾರಿಯಾಗಿದ್ವು ಮಾರಾಟ ಬೆಲೆ ಎಕರೆಗೆ 

ಸರಾಸರಿ 554 ರೂ. ಇದ್ದಿತು. ನಂತರ 1990-91 ರಲ್ಲಿ 239 ಎಕರೆ ವಿಲೇವಾರಿಯಾಗಿ ಮಾರಾಟಬೆಲೆ ಎಕರೆಗೆ ಸರಾಸರಿ 6,778 
ರೂ. ಇದ್ದಿತು. ಗದಗ ತಾಲೂಕಿನಲ್ಲಿ 1965-66ರಲ್ಲಿ 6,532 ಎಕರೆ ಭೂಮಿ ವಿಲೇವಾರಿಯಾಗಿ, ಮಾರಾಟ ಬೆಲೆ ಎಕರೆಗೆ 375 
ರೂ. ಗಳಿತ್ತು. 1991-92 ರಲ್ಲಿ 1,637 ಎಕರೆ ವಿಲೇವಾರಿಯಾಗಿದ್ದು ಸರಾಸರಿ ಎಕರೆಗೆ ರೂ.9,473 ರೂ. ಮಾರಾಟ ಬೆಲೆ 
ಇದಿತು. 


[°) 


ಹಾವೇರಿ ತಾಲೂಕಿನಲ್ಲಿ 1970-71 ರಲ್ಲಿ 884 ಎಕರೆ ಮಾರಾಟವಾಗಿದ್ದು ಎಕರೆಬೆಲೆ ರೂ.918 ಇದ್ದು, 1991-92 ರಲ್ಲಿ 
ಎಕರೆಗೆ 10,901 ರೂ. ಇದ್ದಿತು. ಧಾರವಾಡ ತಾಲೂಕಿನಲ್ಲಿ 1970-71 ರಲ್ಲಿ ಎಕರೆಗೆ ಸರಾಸರಿ ರೂ.405 ಇದ್ದಿದ್ದು 1991-92 
ರಲ್ಲಿ 11,276 ರೂ. ಬೆಲೆ ಇದ್ದಿತು. ಹಾನಗಲ್‌ ತಾಲೂಕಿನಲ್ಲಿ 1970-71 ರಲ್ಲಿ ಎಕರೆಗೆ ಸರಾಸರಿ 614ರೂ. ಇದ್ದು” 1990-91 
ರಲ್ಲಿ 821 ಎಕರೆ ಎಲೇವಾರಿಯಾಗಿದ್ದು ಎಕರೆಗೆ ರೂ.4,671 ಮಾರಾಟ ಬೆಲೆ ಇದ್ದಿತು. ಹಿರೇಕೆರೂರು ತಾಲೂಕಿನಲ್ಲಿ 1965-66 
ರಲ್ಲಿ 5,554 ಎಕರೆ ಭೂಮಿ ವಿಲೇವಾರಿಯಾಗಿದ್ದು ಮಾರಾಟ ಬೆಲೆ ಎಕರೆಗೆ ಸರಾಸರಿ 350 ರೂಗಳಾಗಿತ್ತು. 1991-92 
(ಜಸೆಂಬರ್‌)ರಲ್ಲಿ 1,503 ಎಕರೆಗೆ ರೂ.87.72 ಲಕ್ಷ ರೂ. ಇದ್ದು ಮಾರಾಟ ಬೆಲೆ ಸರಾಸರಿ ಎಕರೆಗೆ 5,836 ರೂ. ಇದ್ದಿತು. 


ಹುಬ್ಬಳ್ಳಿ ತಾಲೂಕಿನಲ್ಲಿ 1960-61 ರಲ್ಲಿ 1,186 ಎಕರೆ ವ್ಯಾಪಾರವಾಗಿದ್ದು ಎಕರೆಗೆ ಸರಾಸರಿ 524 ರೂ. ಬೆಲೆ ಇದ್ದಿತು. 
1991-92 ರಲ್ಲಿ 1,976 ಎಕರೆ ವಿಲೇವಾರಿಯಾಗಿದ್ದು ಬೆಲೆ ಸರಾಸರಿ: 14,080 ರೂ. ಇದ್ದಿತು. 


1991-92 ರಲ್ಲಿ ಖುಷ್ಕಿ ಜಮೀನು ಎಕರೆಗೆ ಹುಬ್ಬಳ್ಳಿ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಅಂದರೆ ಸರಾಸರಿ ರೂ.14,080 
ಇದ್ದಿತು; ಮತ್ತು ಮುಂಡರಗಿ ತಾಲೂಕಿನಲ್ಲಿ ಕಡಿಮೆ ಅಂದರೆ ಸರಾಸರಿ ರೂ.3,444 ಇದ್ದಿತು. 1954 ರಿಂದ 1975 ರವರೆಗೆ, 
ಎಲ್ಲಾ ತಾಲೂಕಿನಲ್ಲಿಯೂ ಭೂಮಿಯ ವಿಲೇವಾರಿ ಹೆಚ್ಚು ಪ್ರಮಾಣದಲ್ಲಿ ಆಗಿದೆ. ಮೂರು ದಶಕಗಳಲ್ಲಿ ಈ ಭೂಮಿಯ ಬೆಲೆಯ 
ಹೆಚ್ಚಳ ಜಿಲ್ಲೆಯಲ್ಲಿ ಈ ರೀತಿ ಇದೆ. (ತಾಲೂಕುವಾರು) ಕಲಘಟಗಿ - 61.87 ಪಟ್ಟು (50), ಖುಷ್ಕಿ - 18.06 ರಷ್ಟು, ಹಾವೇರಿ 
- 39.78 ಪಟ್ಟು, ಸವಣೂರು - 37.72 ಪಟ್ಟು, ಧಾರವಾಡ 31 4 ಪಟ್ಟು ಶಿಗ್ಗಾಂವಿ - 31.19 ಪಟ್ಟು, ಹಾನಗಲ್‌ - 30.42 
ಪಟ್ಟು, ಹುಬ್ಬಳ್ಳಿ - 26.87 ಪಟ್ಟು, ಗದಗ - 25.88 ಪಟ್ಟು, ಶಿರಹಟ್ಟಿ - 25.41 ಪಟ್ಟು, ಬ್ಯಾಡಗಿ - 24.54 ಪಟ್ಟು, ಹಿರೇಕೆರೂರು 
- ೨3.34 ಪಟ್ಟು, ಕುಂದಗೋಳ - 21.72ಪಟ್ಟು, ರಾಣೆಬೆನ್ನೂರು - 20.05 ಪಟ್ಟು (ಉಳಿದ ತಾಲೂಕುಗಳ ಮಾಹಿತಿ ದೊರೆತಿಲ್ಲ). 
ತರಿ ಜಮೀನು ಹೆಚ್ಚಾಗಿ, ಕಲಘಟಗಿ, ನರಗುಂದ ಮತ್ತು ಸವಣೂರು ತಾಲೂಕುಗಳಲ್ಲಿ ವಿಲೇವಾರಿಯಾಗಿವೆ. 


ಧಾರವಾಡ ಜಿಲ್ಲೆಯಲ್ಲಿ 1960-61 ರಿಂದ 1991-92ರ ವರೆಗೆ ಭೂಮಿ ಮಾರಾಟವನ್ನು ತೋರಿಸುವ ಪಟ್ಟಿಯನ್ನು ಇಲ್ಲಿ 
ಕೊಡಲಾಗಿದೆ. (ತಾಲೂಕುವಾರು) : 20 ವರ್ಷಗಳಲ್ಲಿ ಸವಣೂರು ತಾಲೂಕಿನಲ್ಲಿ 37.72 ರಷ್ಟು ಮಾರಾಟದಲ್ಲಿ ಹೆಚ್ಚಳವುಂಟಾಗಿದೆ. 
ಹಾವೇರಿ ತಾಲೂಕಿನಲ್ಲಿ 30 ವರ್ಷಗಳಲ್ಲಿ 39.78 ರಷ್ಟು ಹೆಚ್ಚಳವುಂಟಾಗಿದೆ. ಹಾಗೆಯೇ ಕಲಘಟಗಿಯಲ್ಲಿ 61 ರಷ್ಟು ಮಾರಾಟದಲ್ಲಿ 
ಹೆಚ್ಚಳವಾಗಿದೆ. | 
ಕೋಷ್ಟಕ 8.10 : ಭೂಮಿಯ ಮಾರಾಟ ದರ ಪ್ರತಿ ಎಕರೆಗೆ (ಖುಷಿ) ರೂ.ಗಳಲ್ಲಿ 


ಕ್ರಸಂ. ತಾಲೂಕುಗಳು 1960-61 1970-71 1980-81 1985-86 1990-91 1991-92 ay 

1. ಬ್ಯಾಡಗಿ 318 554 285 369 678 7804 24.54 ರಷ್ಟು 
2. ಧಾರವಾಡ 358 405 1076 6021 9346 11276. 31.4 ರಷ್ಟು 
3. ಗದಗ | 366 760 1801 5415 7197 9473 -25.88 ರಷ್ಟು 
4. ಹಾನಗಲ್‌ 193 64. 176 30755 4671 5872 30.42 ರಷ್ಟು 
5. ಹಾವೇರಿ 274 8 215. 4216 9386 10901 3978ರಷ್ಟು 


| 


ಆರ್ಥಿಕ ಪ್ರವೃತ್ತಿಗಳು 517 


ES ಅಘ ಲ NN ಲ ಎಂ ಎಡ್‌ 


ಕ್ರಸಂ. ತಾಲೂಕುಗಳು 1960-61 1970-71 1980-81 1985-86 1990-91 1991-92 ಹೆಚ್ಚಳ 
6. ಹಿರೇಕೆರೂರು 250 500 1000 2558 4500 5836 23.34 ರಷ್ಟು 
7. ಹುಬ್ಬಳ್ಳಿ 524 1374 4173 8040 12317 14080 26.87ರಷ್ಟು 
8. ಕಲಘಟಗಿ ' 294 875 2620 4210 8985 18190 61.87ರಷ್ಟು 
9. ಕುಂದಗೋಳ 44 82 3372 7894 12335 9646 21.72 ರಷ್ಟು 
10... ಮುಂಡರಗಿ 1073 1541 2834 3444 4.14 ರಷ್ಟು 
11... ನರಗುಂದ | - - - 4105 7696 10880 1.54ರಷ್ಟು 
12. ನವಲಗುಂದ 374 1000 3498 - 5 ಕ ಕ 
13. ರಾಣೆಬೆನ್ನೂರು +4 870 1930 4541 7368 8885 20.05 ರಷ್ಟು 
14. ರೋಣ 366 583 1701 .. 2583 5032 6721 18.36ರಷ್ಟು 
15. ಸವಣೂರ್‌ - 266 1995 3948 6994 10034 37.72ರಷ್ಟು 
16. ಶಿಗ್ಗಾವಿ 327 735 2190 3036 7637 10200 31.19ರಷ್ಟು 
17. ಶಿರಹಟ್ಟಿ 205 476 1090 2261 4802 - 5129 25.01 ರಷ್ಟು 


ಆಧಾರ : ತಾಲೂಕು ಸಬ್‌ರಿಜಿಸ್ಟಾರ್‌ಗಳು ಒದಗಿಸಿದ ಮಾಹಿತಿ. 


ಭೂಮಿಯ ಬಳಕೆ : ಕರ್ನಾಟಕ ರಾಜ್ಯ ದೂರಸಂವೇದಿ ತಂತ್ರಜ್ಞಾನ ಬಳಕೆ ಕೇಂದ್ರ 
(ಕರ್ನಾಟಕ ಸ್ಟೇಟ್‌ ರಿಮೋಟ್‌ ಸೆನ್ಸಿಂಗ್‌ ಟೆಕ್ನಾಲಜಿ ಯುಟಲೈೆಸೇಶನ್‌ ಸೆಂಟರ್‌) 


ಈ ಕೇಂದ್ರವು ಉಪಗ್ರಹದ ಮೂಲಕ ಪಡೆದಿರುವ ಮಾಹಿತಿಯಂತೆ ಧಾರವಾಡ ಜಿಲ್ಲೆಯಲ್ಲಿ ಭೂಮಿಯ ಉಪಯೋಗ 
1988-89 ರಲ್ಲಿ ಈ ಕೆಳಕಂಡಂತಿದೆ. 


1) ನಿರ್ಮಾಣ ಮಾಡಿರುವ ಪ್ರದೇಶ - 4529 ಹೆ - ಒಟ್ಟು ಭೌಗೋಳಿಕ ಕ್ಷೇತ್ರದ 0.33 ಶೇ. 


2) ಕೃಷಿ ಪ್ರದೇಶ 11728452. 85.78 ಶೇ. 
3) - ಅರಣ್ಯ ಪ್ರದೇಶ 1,07,704 ಹೆ. 07.84 ಶೇ. 
4) ಪಾಳು ಭೂಮಿ 72831 ಹೆ. 5.30 ಶೇ. 
5) ಕೆರ, ಭಾವಿ ಇತ್ಯಾದಿಗಳ ವಿಸ್ತಾರ 10,221 ಹೆ. 0.74 ಶೇ. 
6) ಇತರೆ 63 ಹೆ. 0.01 ಶೇ. 

ಒಟ್ಟು 13,73,800 ಹೆ. 100.0 ಶೇ 


ಬ 


(ಕೋಷ್ಟಕ 8.11 ಮುಂದಿನಪುಟದಲ್ಲಿ) 


ಈ ಜಿಲ್ಲೆಯಲ್ಲಿ 9 ವರ್ಷದ ಅವಧಿಯಲ್ಲಿ ಅಂದರೆ 1979-80 ರಿಂದ 1988-89 ರವರೆಗೆ ಅರಣ್ಯ ಪ್ರದೇಶದಲ್ಲಿ ಸೇ.1.91 
ರಷ್ಟು ಹೆಚ್ಚಾಗಿದ್ದು ಸಾಗುವಳಿಗೆ ದೊರಕದ ಪ್ರದೇಶ ಶೇ. 38.2 ರಷ್ಟು ಹೆಚ್ಚಾಗಿದೆ. ಬಂಜರು ಮತ್ತು ವ್ಯವಸಾಯ ಮಾಡಲು 
ಸಾಧ್ಯವಿಲ್ಲದ ಪ್ರದೇಶದಲ್ಲಿ ಶೇ.28.47 ರಷ್ಟು ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಹಾಗೂ ಬೀಳೂ ಅಲ್ಲದ ಉಳುಮೆಗೂ 
ಬಳಸದ ಜಮೀನು ಶೇ.44.2 ಕಡಿಮೆಯಾಗಿದೆ. ಮತ್ತು ಚಾಲ್ತಿ ಸಾಗುವಳಿಯಲ್ಲಿ ಬೀಳುಬಿಟ್ಟ ಜಮೀನು ಶೇ. 241.12 ರಷ್ಟು 
ಹೆಚ್ಚಾಗಿದೆ. ಆದರೆ ಬಿತ್ತನೆಯಾಗಿರುವ ನಿವ್ಹಳ ಪ್ರದೇಶದಲ್ಲಿ ಶೇ. 7.28 ರಷ್ಟು ಕಡಿಮೆಯಾಗಿರುವುದು ಗಮನಿಸಬೇಕಾದ ಅಂಶ. 


ಧಾರವಾಡ ಜಿಲ್ಲೆ 


518 


“wou 820% ಔಣ 836೧ : ಎಂ 


ಜಾ ರ ರಾ SS EE EER EE SE TNL NL LE ಎಕೊ TT 
ಇಂಗ್‌ ಲಭ ಹ ' 


`೫ (2011 `೫ £9೨೫0911 ` “೫00೪11 2 0052911 L 

ನ ; ze 08% cova 79 
0:0 - 080 0L'0 ತ್ತ | | $"1 ಊಟಯಾರಣ ಅದ ಭೂಒ (೧ 
L1+ 02 ೫8'ಓ “ತೆ 01 ಯಾಜ ಔಯ ಧಂ Be (ಎ 

; ಯಣ ಊಂ 5 
£9°0 - ಓ1'0 ' 0೯0 ೯೯0 80 caren ಬಂಟರ ಜಾಲಾ Fh 
Wy ನಿಂ ನರಗಳ ಲವ ಎಂಟು ಔಂ (ಎ 
೫0:1- 9೯1 "892 08:2 ೪'2 | ದಾಟ ಎಂದ ಸೋಂದ ದೀಂದಾಂ ೦೪೦೬ (ಇ 
wo- 60 0L'0 ೭:0 (0 ಬು ಉಜಂಣ ಐಜಸೋಗ್ಯಂ ಭಂ (ಎ 


ಯಂ ಮೂನ ಉಂಡಲಾ ದಂ ಊಂ ಒಟ 
೫£೭- 95°1 oz ೩61 6'£ We | ಬುಧ ನೆಡದ 
cee ಉದ ಧಾ ಉಜಂಣ (ಇ 


LY + pst 01'೭ ಗ L'0 | ಪಾದ ಬಂಲಳೂಂಣಊೂ 
yaueiba cet Kno Weer (ಎ 
RE Rov ಇಷಾ 13 
Le + (೯8 0೭8 vs 118 'ಬಂಣ "2 
08£1 08(£1 018(£! 1'ಓ(£! ಹಾದ ಅ ದಧ“ ಹ್ಮು 
ಇಇ : ಜೂ 26-1661 18-0861 1(-0(6 19-0961 
ಎ, ಡಡ. ಎನು ಸಡಾ ಸ ೨೨೩ ೬೬.೨1೬ 14441444441] 


೫೮ ಐಟುಉ17020 peep : 11'8 seg 


ಆರ್ಥಿಕ ಪ್ರವೃತ್ತಿಗಳು 510 


ಒಂದಕ್ಕಿಂತ ಹೆಚ್ಚು ಸಲ ಬಿತ್ತನೆಯಾಗಿರುವ ಪ್ರದೇಶದಲ್ಲಿ ಶೇ. 426 ರಷ್ಟು ಹೆಚ್ಚಾಗಿದೆ. ನೀರಾವರಿ ಕಾರ್ಯ ಗಮನೀಯವಾಗಿ 
ಹೆಚ್ಚಾಗಿದ್ದು ಮತ್ತು ಬೇಸಾಯ ವಿಧಾನಗಳಲ್ಲಿಯೂ ಗಮನಾರ್ಹವಾದ ಬೆಳವಣಿಗೆ ಕಂಡು ಬಂದಿರುವುದು ಸ್ಪಷ್ಟ. 


ಭೂ ಬಳಕೆ (1990-91ರಲ್ಲಿ : ಜಿಲ್ಲೆಯ ಒಟ್ಟು ಭೌಗೋಳಿಕ ವಿಸ್ತೀರ್ಣ 13.78 ಲಕ್ಷ ಹೆ.ಗಳಿದ್ದು ಅದರಲ್ಲಿ ಅರಣ್ಯ 1.15 
ಲಕ್ಷ ಹೆ. (ೇ. 8.3) ಇರುತ್ತದೆ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ 0.83 ಲಕ್ಷ ಹೆ. (ೇ.6.0), ಬೀಳುಭೂಮಿ ಅಲ್ಲದ ಸಾಗುವಳಿ 
' ಮಾಡದಿರುವ ಇತರ ಬೀಳುಭೂಮಿ 0.28 ಲಕ್ಷ ಹೆ. ಛೇ. 2.3), ಬೀಳು ಭೂಮಿ 0.9 ಲಕ್ಷ ಹೆ. ಇದ್ದು ಇದರಲಿ 9.72 ಲಕ 
ಹೆ. ಬಿತ್ತನೆಯಾಗಿರುತ್ತದೆ. ಎರಡು ಪೀಕು (ಬೆಳೆ) ತೆಗೆದುಕೊಂಡ ಕ್ಷೇತ್ರ 1.56 ಲಕ್ಷ ಹೆ.ಇರುತ್ತದೆ. ಇದು. ಒಂದಿನ. ನ 
ಶೇ.18.32 ರಷ್ಟು ಕಡಿಮೆ. 199-91 ರಲ್ಲಿ ನಿವ್ವಳ ಬಿತ್ತನೆಯಾದ ಪ್ರದೇಶ ಬ್ಯಾಡಗಿ ತಾಲೂಕಿನಲ್ಲಿ 0.30 ಲಕ್ಷ ಹೆ. ಧಾರವಾಡ 
ತಾಲೂಕಿನಲ್ಲಿ 0.84 ಲಕ್ಷ ಹೆ. ಗದಗ ತಾಲೂಕಿನಲ್ಲಿ 0.62 ಲಕ್ಷ ಹೆ. ಹಾನಗಲ್‌ ತಾಲೂಕಿನಲ್ಲಿ 0.52 ಲಕ್ಷ ಹೆ. ಹಾವೇರಿ 
ತಾಲೂಕಿನಲ್ಲಿ 0.63 ಲಕ್ಷ ಹೆ, ಹಿರೇಕೆರೂರು 0.56 ಲಕ್ಷ ಹೆ. ಹುಬ್ಬಳ್ಳಿ ತಾಲೂಕಿನಲ್ಲಿ 0.64 ಲಕ್ಷ ಹೆ ಕಲಘಟಗಿ 0.42 ಲಕ್ಷ 
ಹೆ, ಕುಂದಗೋಳ 0.61 ಲಕ್ಷ ಹೆ. ಮುಂಡರಗಿ 0.38 ಲಕ್ಷ ಹೆ ನರಗುಂದ 0.35 ಲಕ್ಷ ಹೆ, ನವಲಗುಂದ 0.81 ಲಕ್ಷ ಹೆ. 
ರಾಣೆಬೆನ್ನೂರು 0.62 ಲಕ್ಷ ಹೆ, ರೋಣ 0.81 ಲಕ್ಷ ಹೆ ಸವಣೂರು 0.48 ಲಕ್ಷ ಹೈ, ಶಿಗ್ಗಾಂವಿ 0.42 ಲಕ್ಷ ಹೈ ಹಾಗೂ 
ಶಿರಹಟ್ಟಿ 0.73 ಲಕ್ಷ ಹೆ. ಹಿಂದಿನ ಸಾಲಿಗೆ ಹೋಲಿಸಿದಾಗ ಜಿಲ್ಲೆಯ ಬಿತ್ತನೆಯಾದ ನಿವ್ವಳ ವಿಸ್ತೀರ್ಣ ಶೇ.1.69ರಷ್ಟು ಕಡಿಮೆಯಾಗಿದೆ. 


ನಗರೀಕರಣ : ಒಂದು ಜಿಲ್ಲೆಯಲ್ಲಿ ನಗರ ಜನಸಂಖ್ಯೆಯು ನಗರೀಕರಣವನ್ನು ತೋರ್ಪಡಿಸುವ ಮಾಪನವಾಗಿರುತ್ತದೆ. 1901 
ರಿಂದ 1991ರ ವರೆಗಿನ ನಗರವಾಸಿಗಳ ಜನಸಂಖ್ಯೆಯನ್ನು ಇಲ್ಲಿ ಕೊಡಲಾಗಿದೆ : 1901-2,67,752, 1911 - 2,39,585 
(-10.5); 1921 - 2,77,901 (+13.8); 1931 - 3,22,717 (16.12); 1941 - 3,45,993 (*-7.2); 1951 - 
492,804 (429.7); 1961 -5,24,624 (46.4); 1971 -7,37,973 (+40.6); 1981 - 10,38,258 (+28.9); 
ಹಾಗೂ 1991 - 12,23,839 (+15.16). 1941- ರಿಂದ 1951ರ ದಶಕದಲ್ಲಿ ಶೇ.29.7 ಹೆಚ್ಚಳವಾಗಿದ್ದು 1961-1911 
ರ ದಶಕದಲ್ಲಿ ಶೇ.40.6 ಹೆಚ್ಚಳವುಂಟಾಗಿದೆ. ಇದರಿಂದ, 1941 ರ ನಂತರ, ನಗರ ಜನಸಂಖ್ಯೆಯು ಹೆಚ್ಚಾಗಿರುವುದು ಬಹುಶಃ - 
ಕೈಗಾರೀಕರಣ ಹಾಗೂ ಔದ್ಯಮಿಕ ಅವಕಾಶಗಳು ಧಾರವಾಡ-ಹುಬ್ಬಳ್ಳಿಯಲ್ಲಿ ಹಾಗೂ ಇತರ ಕೇಂದ್ರಗಳಲ್ಲಿ ಒದಗಿಸಿರುವುದು 
ಕಾರಣವೆಂದು ತಿಳಿಯಬಹುಹು. 1901ರಲ್ಲಿ 100ಎಂಬ ಅಂಕೆಯನ್ನು ಮೂಲವಾಗಿಟ್ಟುಕೊಂಡಾಗ, ಜಿಲ್ಲೆಯಲ್ಲಿ ನಂತರದ ದಶಕಗಳಲ್ಲಿ 
ನಗರೀಕರಣದ ಸೂಚ್ಯಂಕಗಳು ಹೀಗಿವೆ: ಟಿ | | 


QS 2 00 195] i 4805 
loi - 89.48 | 1961 Pe AGS JA 
My 131. 41 [HE ಶಹಾ 
881... 120% 1981 RT 
1941. - 12952 [ತೆ 1991. -. 45678 


ಪಟ್ಟಣಗಳ ಸಂಖ್ಯೆಯಲ್ಲಿ 1901 ರಿಂದ 1931 ರವರೆಗೆ 25 ಸತತವಾಗಿ ಇದ್ದು 1941 ರಲ್ಲಿ 22, 1951 ರಲ್ಲಿ 29, 1901 . 
ರಲ್ಲಿ 17, 1971 ರಲ್ಲಿ 18, 1981 ರಲ್ಲಿ 22 ಹಾಗೂ 1991 ರಲ್ಲಿ 22 ಇದ್ದಿತು. 


1951ರ ಜನಗಣತಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳೆಂಬ ಸಂಖ್ಯೆಗಳನ್ನು ಕೊಟ್ಟಿದ್ದರೂ, 1961 ರಲ್ಲಿ ಪಟ್ಟಣಗಳನ್ನು 
ವೃತ್ತಿಗೆ ಅನುಗುಣವಾಗಿ ವರ್ಗೀಕರಿಸಲಾಗಿತ್ತು. 1971 ರ ಜನಗಣತಿಯಲ್ಲಿ ಪಟ್ಟಣ ಪ್ರದೇಶ ಎಂದರೆ, 1) ಮುನಿಸಿಪಾಲಿಟಿ, 
ಕಾರ್ಪೊರೇಶನ್‌, ಕಂಟೋನಮೆಂಟ್‌, ಸ್ಕಾನಿಟರಿ ಬೋರ್ಡ್‌ ಅಥವಾ ಅಧಿಸೂಚಿತ ಪ್ರದೇಶವಾಗಿರುವ ಎಲ್ಲಾ ಸ್ಥಳಗಳು, 2) ಈ 
ಕೆಳಕಂಡ ನಿಬಂಧನೆಗಳನ್ನು ಹೊಂದಿರುವ ಸ್ಥಳಗಳು. 


520 ಧಾರವಾಡ ಜಿಲ್ಲೆ 


ಅ) ಕನಿಷ್ಟ 5,000 ಜನಸಂಖ್ಯೆ ಇರಬೇಕು, (ಬ) ಕೆಲಸ ಮಾಡುವ ಪುರುಷ ಜನಸಂಖ್ಯೆಯಲ್ಲಿ ಶೇ.75 ಭಾಗ,ಕೃಷಿಯೇತರ 
ಕೆಲಸಗಳಲ್ಲಿ ನಿರತರಾಗಿರಬೇಕು ಹಾಗೂ (6) ಚದರ ಕಿ.ಮೀ.ಗೆ 400 - ಕನಿಷ್ಟ ಜನಸಾಂದ್ರತೆ ಇರಬೇಕು. 


1981 ರ ಜನಗಣತಿಯಲ್ಲಿ ಪಟ್ಟಣಗಳ ವಿಶ್ಲೇಷಣೆಯನ್ನು ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಇದರಂತೆ ಪಶುಸಂಗೋಪನೆ, 
ಅರಣ್ಯ, ಮೀನುಗಾರಿಕೆ, ಮೊದಲಾದ ಕೆಲಸದವರನ್ನು ಕೃಷಿ ಕೆಲಸಗಾರರೆಂದು ಈ ಉದ್ದೇಶಕ್ಕಾಗಿ ಪರಿಗಣಿಸಲಾಯಿತು. (1961-71 
ರಲ್ಲಿ ಈ ಕೆಲಸಗಾರರನ್ನು ಕೃಷಿಯೇತರ ಕೆಲಸಗಾರರೆಂದು ಪರಿಗಣಿಸಲಾಗಿತ್ತು. ಈ ಕೆಲವು ಕಾರಣಗಳಿಂದ ಪಟ್ಟಣಗಳ ಸಂಖ್ಯೆ 
ಕಡಿಮೆಯಾಗಿದ್ದು ನಂತರ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ 1971 ರ ಜನಗಣತಿಯಲ್ಲಿ ಹಿರೇಕೆರೂರು, ಕಲಘಟಗಿ, ಮುಳಗುಂದ ಮತ್ತು 
ಮುಂಡರಗಿಗಳು, ಪಟ್ಟಣವಾಗಿ ಪರಿಗಣಿಸಲ್ಪಟ್ಟಿರಲಿಲ್ಲ. ಆದರೆ 1981 ರಲ್ಲಿ ಪಟ್ಟಣಗಳೆಂದು ಪರಿಗಣಿಸಲ್ಪಟ್ಟಿವೆ. ಈ ಜಿಲ್ಲೆಯಲ್ಲಿ 
1411 ಗ್ರಾಮಗಳಿದ್ದು 41 ಬೇಚರಾಕ್‌ ಹಳ್ಳಿಗಳಾಗಿದ್ದು 22 ಪಟ್ಟಣಗಳಿವೆ. 1981 ರ ಜನಗಣತಿಯಂತೆ, 5000 ಕ್ಕೂ ಹೆಚ್ಚಿನ 
ಜನಸಂಖ್ಯೆ ಇರುವ ಗ್ರಾಮಗಳ ಸಂಖ್ಯೆ ಹೀಗಿದೆ. (5000 ಕ್ಕಿಂತ ಕಡಿಮೆ ಇರುವ ಪಟ್ಟಣಗಳು ಇಲ್ಲ). (ಈ ವಿವರ 1991 ರ 
ಜನಗಣತಿಯಂತೆ ಇನ್ನೂ ಸಿದ್ಧವಾಗಿಲ್ಲ). 

ಕೋಷ್ಠಕ 8.12 : 5000 ಕ್ಕೂ ಹೆಚ್ಚಿನ ಜನಸಂಖ್ಯೆ ಇರುವ ಗ್ರಾಮಗಳ ಸಂಖ್ಯೆ 


ತಾಲೂಕು ಗ್ರಾಮಗಳು ಜನಸಂಖ್ಯೆ ರಾಜ್ಯದ ಒಟ್ಟು 
ಜನಸಂಖ್ಯೆಯ ಶೇಕಡಾ 
1) ಬ್ಯಾಡಗಿ 7001 0.03 
2) ಧಾರವಾಡ 4 29,906 0.11 
3) ಗದಗ 5 35,838 0.14 
4) ಹಾನಗಲ್‌ 2 14,106 . 0.05 
5) ಹಾವೇರಿ 7 47,634 0.18 
6) ಹಿರೇಕೆರೂರು 4 27,567 0.10 
7) ಹುಬ್ಬಳ್ಳಿ 2 15,474 0.06 
8) ಕಲಘಟಗಿ 5,458 0.02 
9) ಕುಂದಗೋಳ 4 30,990 0.12 
10) ಮುಂಡರಗಿ 3 19,678 0.07 
11) ನ 6,577 0.03 
12) ನವಲಗುಂದ 3 17,942 0.07 
13) ರಾಣೆಬೆನ್ನೂರು 3 19,049 0.07 
14) ರೋಣ 4 24,262 0.09 
15) ಸವಣೂರು 5,116 0.02 
16) ಶಿಗ್ಗಾಂವ 3 21,231 0.08 
17) ಶಿರಹಟ್ಟಿ 3 19,271 0.07 


ಜಿಲ್ಲಾ 5] 3,47,100 "1.31 


(ಸೆನ್ಸಸ್‌ ಆಫ್‌ ಇಂಡಿಯಾ 1981, ಭಾಗ 2 ಎ, ಸೆಕ್ಷನ್‌ 9, ಪು.176) 


521 


ಆರ್ಥಿಕ ಪ್ರವೃಶ್ತಿಗಳು 


`ಆ 1] - ಣಔ ((60 "€€2 2) Gop sa so "ಸಸ 


"ಇಂ 1661 

8628601 zz - - ೬ ೫00% 1 ೭29%೯1 $ 8119S I 9೨೪% 9 ೭ 1861 
€L6LEL 381 - ಹ TB 1926911 zl 2೫888 ¢ 9೫66 [ 991"6%- 1 161 
2೨೫೭೪ 91 - = 98£91 ೭ 88°01 01 thee 14 ೪199( I 689" 1 1961 
೫0೦8"26% 82 82641 ೫ 9€("611 91 69689 ೯ aS ಕ] 60669 I 08196% 1 IS61 
£8099% 12 18691 9 686೪. |] 06£"1€ ಫು ತ £829 I ೪೦€"ಣ"1 1 1761 
೬1("2%«೮ ೫೭ ೭೯841 6 966 ೫1 606"£ £ ೭58% 1 ತ ಬ ತ - 86೯೫೭ 1 1೯61 
LO6LLT +z 0:0 8 16618 xl PILE 2 001% 1 | Pu 266"00%1 1 1261 
$86665 ೨೫2 ೪89% 1! 8964 ॥ ತ ಆ 20668 1 1£0"16 I ಥ್ರ ಆ 1161 
zsL'L9T + £0("58 9 Lise el (೭1"8£ £ ೭99% 1 118 [ | 1061 

Koeoxsron leon oy %90%ಬಇ-0% leon ox Keon'op eongsrroy 1:0೫ 

Rep 9 3೬೬ € 3೨೬೧ bp ax € 3೧ ೭ ೨೬೦ ] A. 3೫ 


TESTE ra EAE SL Sr 


೧೫೮ ಕಿಟಲ್‌ Cece ‘oun ಜರೀಸಹಿಐ oe 1661-1061 : ೯18 ೫೫9 


522 ಧಾರವಾಡ ಜಿಲ್ಲೆ 


ವರ್ಗ 1 - 1,00,000 ಜನಸಂಖ್ಯೆ ಮತ್ತು ಹೆಚ್ಚು ವರ್ಗ 2 - 50,000 ರಿಂದ 99,999, ವರ್ಗ 3 - 20,000 ರಿಂದ 
49,999, ವರ್ಗ 4 - 10,000 ರಿಂದ 19,999; ವರ್ಗ 5 - 5,000 ರಿಂದ 9,999 ಮತ್ತು ವರ್ಗ 6-5,000 ಕ್ಕಿಂತ ಕಡಿಮೆ 
ಜನಸಂಖ್ಯೆ. ' 


ಧಾರವಾಡ ಜಿಲ್ಲೆಯಲ್ಲಿ ಪಟ್ಟಣಗಳಲ್ಲಿನ ಜನಸಂಖ್ಯೆ 1901 ರಲ್ಲಿ ಶೇ.35.25 ಇದ್ದು ರಾಜ್ಯದ ಸರಾಸರಿ 28.89 ಇದ್ದಿತು. 
ರಾಜ್ಯದಲ್ಲಿ ಜಿಲ್ಲೆಯು ನಗರೀಕರಣದಲ್ಲಿ 2 ನೇ ಸ್ಥಾನವನ್ನು ಹೊಂದಿವೆ. ರಾಜ್ಯದಲ್ಲಿನ ಪಟ್ಟಣಗಳ ಜನಸಂಖ್ಯೆಯು 1961 ರಲ್ಲಿ 
ಶೇ.22.33, 1971 ರಲ್ಲಿ ಶೇ.24.31 ಮತ್ತು 1981 ರಲ್ಲಿ ಶೇ.28.89 ಇದ್ದಿತು. ಇದೇ ಅಂಕಿ ಅಂಶಗಳು ಧಾರವಾಡ ಜಿಲ್ಲೆಗೆ 
ಅನ್ವಯಿಸಿ ಶೇ.26.88, ಶೇ.31.51 ಮತ್ತು ಶೇ.35.25 ಇದ್ದಿತು. 1951 ರಿಂದ 1961 ರಲ್ಲಿ ನಗರೀಕರಣವು ಹೆಚ್ಚಾಗಿಲ್ಲದಿರಲು 
ಪಟ್ಟಣಗಳ ಸಂಖ್ಯೆ ಕಡಿಮೆಯಾದುದು ಕಾರಣ. ನಗರ ಅಥವಾ ಪಟ್ಟಣಗಳನ್ನು ಗುರುತಿಸಲು ಇದ್ದ ಮಾನದಂಡಗಳಲ್ಲಿ ಆದ 
ಬದಲಾವಣೆ ಇದರ ಮೂಲಕಾರಣ. 1951ರಿಂದ 1961ರ ದಶಕದಲ್ಲಿ ಪಟ್ಟಣಗಳ ಸಂಖ್ಯೆ 29ರಿಂದ 17ಕ್ಕೆ ಇಳಿದಿತ್ತು. ಮತ್ತು 
ಪಟ್ಟಣವಾಸಿಗಳ ಸಂಖ್ಯೆ ಶೇ.31.26 ರಿಂದ ಶೇ.26.88 ಕ್ಕೆ ಇಳಿದಿತ್ತು. 1961ರ ನಂತರ ಪಟ್ಟಣಗಳ ಸಂಖ್ಯೆ ಮತ್ತು ಪಟ್ಟಣದ 
ಜನಸಂಖ್ಯೆಯ ಪ್ರಮಾಣವೂ ಹೆಚ್ಚಾಯಿತು. 1961 ರಿಂದ 1971ರ ವರೆಗೆ ಒಂದು ಪಟ್ಟಣವು ಹೆಚ್ಚಾಗಿ ಪಟ್ಟಣದ ಜನಸಂಖ್ಯೆಯ 
ಶೇಕಡಾ ಹೆಚ್ಚಳ 36.59 ಇದ್ದಿತು. (ರಾಜ್ಯದ ಶೇಕಡಾ ಹೆಚ್ಚಳ 35.23). 1971ರಿಂದ 81 ರವರೆಗೆ ಪಟ್ಟಣಗಳ ಸಂಖ್ಯೆ 18 ರಿಂದ 
22 ಕ್ಕೆ ಏರಿತು. ಆದರೆ ಈ ದಶಕದಲ್ಲಿ ನಗರೀಕರಣದ ವಿಸ್ತಾರ ಶೇ.40.69 ಇದ್ದು ಇದು ರಾಜ್ಯದ ವಿಸ್ತಾರಕ್ಕಿಂತ ಕಡಿಮೆ ಇದ್ದಿತು | 
ಛೇ.50.65).ತಾಲೂಕಿನಲ್ಲಿ ಆಗಿರುವ ವಿಸ್ತರಣೆಯನ್ನು ಪರಿಗಣಿಸಿದಾಗ, ಈ ದಶಕದಲ್ಲಿ ಹಿರೇಕೆರೂರಿನಲ್ಲಿ ಕನಿಷ್ಟ ಅಂದರೆ ಶೇ.6.33, 
ಮತ್ತು ಹುಬ್ಬಳ್ಳಿಯಲ್ಲಿ ಗರಿಷ್ಟ ಅಂದರೆ ಶೇ.84.49 ಇದ್ದಿತು. ಎರಡನೆಯದಾಗಿ ಗದಗ ತಾಲೂಕು ಶೇ.51.87. ಒಟ್ಟು 17 
ತಾಲೂಕುಗಳಲ್ಲಿ 15 ತಾಲೂಕುಗಳಲ್ಲಿನ ಹೆಚ್ಚಳ, ಜಿಲ್ಲೆಯ ಹೆಚ್ಚಳಕ್ಕಿಂತ ಕಡಿಮೆ ಇದಿತು. ಗದಗ ತಾಲೂಕಿನಲ್ಲಿ ಗದಗ-ಬೆಟಗೇರಿ 
ಮತ್ತು ಮುಳಗುಂದವನ್ನು ಪಟ್ಟಣವೆಂದು ವರ್ಗೀಕರಿಸಲಾಗಿದೆ. 

1971ರಲ್ಲಿ ಜನಗಣತಿಯಂತೆ, ಜಿಲ್ಲೆಯಲ್ಲಿ 1359 ಹಳ್ಳಿಗಳೂ, 1981ರಲ್ಲಿ 1362 ಹಳ್ಳಿಗಳೂ ಇದ್ದವೂ. ಪ್ರತಿ 
ತಾಲೂಕಿನಲ್ಲಿಯೂ - ಬದಲಾವಣೆಗಳಾಗಿದ್ವು. ದಶಕದಲ್ಲಿ ಒಟ್ಟು 3 ಹಳ್ಳಿಗಳು ಹೆಚ್ಚಾಗಿವೆ. 


ಧಾರವಾಡ ತಾಲೂಕಿನಲ್ಲಿ 1971 ರಲ್ಲಿ 110 ಗ್ರಾಮಗಳಿದ್ದು 1981 ರಲ್ಲಿ 111 ಗ್ರಾಮಗಳಾದವು. ಕಮಲಾಪು ಎಂಬ 
ಗ್ರಾಮವು ಸ್ವತಂತ್ರ ಗ್ರಾಮವನ್ನಾಗಿ 1971 ರಲ್ಲಿ ಪರಿಗಣಿಸದೆ, 1981 ರಲ್ಲಿ ಸ್ವತಂತ್ರ ಗ್ರಾಮವಾಗಿ ಪರಿಗಣಿಸಿದ್ದರಿಂದ, ಒಂದು 
ಗ್ರಾಮವು ಹೆಚ್ಚಾಯಿತು. ಹೀಗೆ ಕೆಲವು ತಾಲೂಕುಗಳಲ್ಲಿ ಗ್ರಾಮ, ಮುನಿಸಿಪಾಲಿಟಿ ಅಥವಾ ಅಧಿಸೂಚಿತ ಪ್ರದೇಶ ಇವುಗಳ 
ವಿವರಣೆಯಲ್ಲಿ ಬದಲಾವಣೆ ಆದ ಕಾರಣ, ಗ್ರಾಮಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವುಂಟಾಗಿದೆ. 1901 ರಿಂದ 1971 ರವರೆಗೆ, ವರ್ಗ 
1 ರ ಪಟ್ಟಣಗಳು, ಕೇವಲ ಒಂದು ಇದ್ದು 1981ರಲ್ಲಿ 2ಕ್ಕೆ ಏರಿತು. ಹಾಗೂ ಜನಸಂಖ್ಯೆ 1911-81 ರ ದಶಕದಲ್ಲಿ ಸುಮಾರು 
ಶೇ.70ರಷ್ಟು ಹೆಚ್ಚಾಗಿದೆ. ಇದಕ್ಕೆ ಗ್ರಾಮೀಣ ಪ್ರದೇಶದಿಂದ. ಪಟ್ಟಣ ಪ್ರದೇಶಕ್ಕೆ ಮುಖ್ಯವಾಗಿ ಹುಬ್ಬಳ್ಳಿ, ಗದಗಗಳಿಗೆ ವಲಸೆ ಬಂದುದು 
ಕಾರಣವಾಗಿದೆ. ಕೈಗಾರೀಕರಣ ಮತ್ತು ಉದ್ಯೋಗಗಳ ಅವಕಾಶ ಜನರ ವಲಸೆಗೆ ಕಾರಣವಾಗಿದೆ. ಹೀಗೆಯೇ ವರ್ಗ 3 ಮತ್ತು ವರ್ಗ 
4 ರ ಪಟ್ಟಣಗಳಲ್ಲಿ 1971-81 ರ ದಶಕದಲ್ಲಿ 2 ಪಟ್ಟಣಗಳು ಹೆಚ್ಚಾಗಿದ್ದುದು ಕಂಡುಬಂದಿದೆ. 


ಇತ್ತೀಚಿನ ಅಂದರೆ 1992-93 ರಲ್ಲಿ ಜಿಲ್ಲೆಯಲ್ಲಿ 1,322 ಜನವಸತಿ ಇರುವ ಗ್ರಾಮಗಳು, 40 ಜನವಸತಿ ಇಲ್ಲದ ಗ್ರಾಮಗಳು, 
20 ಪಟ್ಟಣ, ನಗರ ಮತ್ತು ನಗರ ಸಮುದಾಯಗಳು ಇದ್ದವು. ಪಟ್ಟಣಗಳ ಜನಸಂಖ್ಯೆಯಲ್ಲಿ ಕಳೆದ ದಶಕಗಳಲ್ಲಿ ಉಂಟಾದ ಹೆಚ್ಚಳವನ್ನು 
ಈ ಮುಂದಿನ ಪಟ್ಟಿಯಲ್ಲಿ ಕೊಡಲಾಗಿದೆ. ಪ್ಲೇಗ್‌ ಮುಂತಾದ ಪಿಡುಗುಗಳು ಬಂದಾಗ ಜನ ಹಳೆಯ ಊರನ್ನು ತ್ಯಜಿಸಿ ಹೊಸ 
ಊರು ಕಟ್ಟಿಕೊಂಡರು. ಒಂದಕ್ಕಿಂತ ಹೆಚ್ಚು ಗ್ರಾಮಗಳ ಜನ ಒಂದು ಹೊಸಗ್ರಾಮ ಅಥವಾ ವಸತಿಯನ್ನು ಕಟ್ಟಿಕೊಂಡ 
ಉದಾಹರಣೆಗಳು ಇವೆ. ಕ 


ಆರ್ಥಿಕ ಪ್ರವೃತ್ತಿಗಳು 523 


ಹುಬ್ಬಳ್ಳಿ ನಗರದಲ್ಲಿ ಕರ್ನಾಟಕ ವಿಶ್ವ ವಿದ್ಯಾಲಯದ ಆಶ್ರಯದಲ್ಲಿ 1956-57 ರಲ್ಲಿ ನಡೆಸಿದ ಟ್ರೊ॥। ಬಿ.ಆರ್‌. ಡೇಕಣೆ) 
ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯ ಕೆಲವು ವಿವರಗಳು ಹೀಗಿವೆ: 


ಗೃಹ ನಿರ್ಮಾಣ ಚಟುವಟಕೆ: ಹುಬ್ಬಳ್ಳಿ ನಗರದಲ್ಲಿ 1881ರಿಂದ 1951ರವರೆಗೆ ಇದ್ದ ಮನೆಗಳ ಸಂಖ್ಯೆ ಒಟ್ಟು ಜನಸಂಖ್ಯೆ, 
ಮತ್ತು ಪ್ರತಿ ಮನೆಗೆ ಇದ್ದ ಜನಸಂಖ್ಯೆ ಈ ರೀತಿ ಇದೆ: 1881 -7,468, 36,677 - 4.9; 1921 - 17,703, 69,206 - 
3.9, 1941 - 21,228, 98,751 - 4.7; ಮತ್ತು 1951 - 14,092, 1,29,609 - 9.2 


1881 ರಿಂದ 1921 ರವರೆಗೆ, ನಗರದ ಜನಸಂಖ್ಯೆಯ ಹೆಚ್ಚಳ ಶೇ.87 ಇದ್ದರೆ, ಮನೆಗಳ ಸಂಖ್ಯೆ ಶೇ.137 ರಷ್ಟು ಹೆಚ್ಚಿದೆ, 
ಇದರಿಂದ ಪ್ರತಿಮನೆಗೆ ಇದ್ದ ಜನಸಂಖ್ಯೆ. 4.9 ರಿಂದ 3 9ಕ್ಕೆ ಇಳಿದಿತ್ತು. 1921 ರಿಂದ 1941 ರವರೆಗೆ ಜನಸಂಖ್ಯೆಯ ಹೆಚ್ಚಳ 
ಶೇ.42.7 ಇದ್ದು ಮನೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಶೇ.20 ಇದ್ದಿತು. 1941 ರಿಂದ 1951 ರವರೆಗೆ, ಮನೆಗಳ ಸಂಖ್ಯೆ 
ಕಣಮಯನಗಿರುವುದು ಕಂಡುಬರುತ್ತದೆ. ಜನಗಣತಿಯಲ್ಲಿ ಮನೆಯ ವಿಶ್ಲೇಷಣೆಯಲ್ಲಿ ಬದಲಾವಣೆ ಇದ್ದುದರಿಂದ, “ಮನೆ'ಗಳ ಸಂಖ್ಯೆ 
ಕಡಿಮೆಯಾಗಿದೆ. ಈ ಸಮೀಕ್ಷೆಯಲ್ಲಿ ಅಂದರೆ ಒಟ್ಟು ' 2,589 ಮನೆಗಳಲ್ಲಿನ ವಿವರ ಹೀಗಿದ್ದಿತು: ಮೂರು ಜನ ಅಥವಾ ಕಡಿಮೆ 
ಇರುವ ಕುಟುಂಬ - 144, 4-6 ಜನಗಳಿರುವ ಕುಟುಂಬ - 1,069; 7-9 ಜನಗಳಿರುವ ದೊಡ್ಡ ಕುಟುಂಬ - 538 ; ಮತ್ತು 
10 ಜನಕ್ಕಿಂತಲೂ ಹೆಚ್ಚು ಇರುವ ಕುಟುಂಬ - 238. ಇವುಗಳಲ್ಲಿ ಶೇ.46 ರಷ್ಟು ಸಣ್ಣ ಕುಟುಂಬಗಳಲ್ಲಿ ಒಂದು ಕೊಠಡಿ, ಮತ್ತು 
ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಶೇ.79 ಮನೆಗಳಲ್ಲಿ 2 ಕೊಠಡಿಗಳಿದ್ದವು. ಇದೇ ಸಮೀಕ್ಷೆಯಲ್ಲಿ ವಾಸ ಮಾಡುವ ಮನೆಯ 
ವಿಸ್ತೀರ್ಣದಂತೆ, ವರ್ಗೀಕರಿಸಿದ ವಿವರ. 


ನೂರು ಚ.ಅಡಿಗಳಿಗಿಂತಲೂ ಕಡಿಮೆ - 437 ಕುಟುಂಬಗಳು ಶೇ.16.9; 100-200 ಚ.ಅಡಿ : 810 6) ಶೇ.31.3: 
200-300 ಚ.ಅಡಿ : 477 (ಐ) ಶೇ.18.4, 300-400 ಚ.ಅಡಿ : 228 6) ಶೇ.8.8; 400-500 ಚ.ಅಡಿ: 195 (ಕು) 
ಶೇ.7.5; 500-600 ಚ.ಅಡಿ: 121 (ಕು) ಶೇ.4.7, 600-700 ಚ.ಅಡಿ: 35 (0) ಶೇ.1.4; 700-800 ಚ.ಅಡಿ: 74 ಈ) 
ಶೇ.2.$; 800-900 ಚ.ಅಡಿ: 26 (ಕುಶೇ.1; 900 ಚ. ಅಡಿಗಿಂತಲೂ ಹೆಚ್ಚು : 182 (ಕು) ಶೇ.7.0; ಮತ್ತು ಇತರೆ 4 ಛು) 
ಶೇ.0.22; ಒಟ್ಟು : 2589 ಛು) ಶೇ.100. (ಕು - ಕುಟುಂಬ) 


ಇದೇ ರೀತಿ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಸಿಗುವ ತಲಾ ವಿಸ್ತೀರ್ಣ ಚದರ ಅಡಿಗಳಲ್ಲಿ ಹೀಗಿದ್ದಿತು. 


1) 25 ಚ.ಅಡಿಗಿಂತಲೂ ಕಡಿಮೆ : 538 (ಕುಟುಂಬಗಳು) 20.7 ಛೇ); 2) 25ರಿಂದ 30 ಚ.ಅಡಿ : 175 ಈ) 6.8 
(ಠೇ); 3) 30ರಿಂದ 50 ಚ.ಅಡಿ : 67066) 25:9 6) ; 4)50ರಿಂದ 100 ಚಂಡಿ : 701 ಈ) 27.1 60); 5) 
100ರಿಂದ 150 ಚ.ಅಡಿ : 215 (ಕು) 8.3 ಈ); 6) 150ರಿಂದ 200 ಚ.ಅಡಿ : 1016) 3.9 ಈರ); 7) 200ರಿಂದ 
300 ಚ.ಅಡಿ : 101 ಈ) 3.9 ಛೇ); 8) 300ರಿಂದ 500 ಚ.ಅಡಿ : 5160) 2.0 ಛೇ); 9) 500 ರಿಂದ 700 ಚ.ಅಡಿ 
: 18 (ಕು) 0.7 (ಶೇ); 10) 700 ರಂದ 900 ಚ.ಅಡಿ : 8 (ಕ) 0.3 (ಠೇ); 11) 900 ಚ.ಅಡಿಗಿಂತಲೂ ಹೆಚ್ಚು : 8 (ಕ) 
0,3 ಛೇ) ಹಾಗೂ 12) ಇತರೆ 3 (ಕು) 0.1 (ಶೇ); ಒಟ್ಟು 2,589 ಈ) 100. 


ಮನೆಬಾಡಿಗೆ : ಈ ಸಮೀಕ್ಷೆಯಂತೆ, 50 ಚದರ ಅಡಿಗೆ 5 ರೂನಂತೆ ಬಾಡಿಗೆ ಕೊಡುವವರಲ್ಲಿ 15 ವರ್ಷಗಳಿಗಿಂತಲೂ 
ಹೆಚ್ಚು ಕಾಲ ಬಾಡಿಗೆಗೆ ಇರುವವರು ಶೇ.0.7, 1-2 ವರ್ಷ ಬಾಡಿಗೆಗೆ ಇರುವವರು ಶೇ.4.6 ಇದ್ದಿತು. 50 ಚದರ ಅಡಿಗೆ 3 
ರೂ.ವರೆಗೆ ಬಾಡಿಗೆ ಕೊಡುತ್ತಿದ್ದವರು ಶೇ.97 4 ಇದ್ದಿತು. (ಇವರುಗಳು 15 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬಾಡಿಗೆಗೆ ಇದ್ದವರು). 
ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅನೇಕ ಕುಟುಂಬಗಳ ಹುಬ್ಬಳ್ಳಿ ನಗರಕ್ಕೆ ವಲಸೆ ಬಂದರು. ಇದಲ್ಲದೆ. 1942 ರಲ್ಲಿ 
ಬಿಜಾಪುರ, ಬಳ್ಳಾರಿ ಜಿಲ್ಲೆಗಳಲ್ಲಿ ಕಾಣಿಸಿದ ಕ್ಷಾಮದಿಂದಾಗಿಯೂ ಜನ ವಲಸೆ ಬಂದರು. 1948 ರಲ್ಲಿ ಹೈದರಾಬಾದ್‌ನ ಗಡಿಯಲ್ಲಿ 
ಆದ ಅಶಾಂತಿಯಿಂದಲೂ ಜನಗಳು ಬಂದರು. ಮನೆಗಳಿಗೆ ಬೇಡಿಕೆ ಹೆಚ್ಚಾಯಿತು. ಇದರಿಂದ ಬಾಡಿಗೆ ಹೆಚ್ಚಿಸಬೇಕಾಗಿ ಬಂದು 
ಮುಂಬೈ ರಾಜ್ಯದ ಮನೆ ಬಾಡಿಗೆ ಕಾಯ್ದೆ ಅನ್ವಯ ಈ ಬಾಡಿಗೆ ಅತಿ ಹೆಚ್ಚಾಗಿರಲ್ಲವೆಂದು ಕಂಡುಬರುತ್ತದೆ. 


524 ಧಾರವಾಡ ಜಿಲ್ಲೆ 


ಕೋಷ್ಟಕ 8.14 : ಕಳೆದ ಎರಡು ದಶಕಗರಲ್ಲಿ ಪಟ್ಟಣಗಳ ವಿಸ್ತರಣಾ ಪ್ರಮಾಣ ಹೀಗಿದೆ. 


ಪಟ್ಟಣಗಳು ಜನಸಂಖ್ಯೆ ಪಟ್ಟಣಗಳ ವಿಸ್ತರಣಾ ಪ್ರಮಾಣ 
(ವರ್ಗ 1) (1991) 1971-81 1981-91 
1) ಧಾರವಾಡ-ಹುಬ್ಬಳ್ಳಿ 6,47,640 39.02 22.87 
2) ಗದಗ-ಬೆಟಗೇರಿ 1,33,918 22.99 14.10 
(ರ್ಗ 2) 
3) ರಾಣೆಬೆನ್ನೂರು 67,419 42.62 ೫೮.00 
(ವರ್ಗ 3) 
4) ಹಾವೇರಿ 45,312 32.25 24.59 
5) ನರಗುಂದ 29,917 35.72 27.14 
6) ಸವಣೂರು 29,679 36.89 18.54 
7) ಲಕ್ಷ್ಮೇಶ್ವರ 28,771 23.55 13.08 
8) ಅಣ್ಣಿಗೇರಿ 25,237 26.79 35.58 
9) ಗಜೇಂದ್ರಗಡ 24,176 30.41 19.53 
10) ಹಾನಗಲ್‌ 20,904 ೫60 22.32 
" 11) ಬ್ಯಾಡಗಿ 20,574 25.03 14.71 
ವರ್ಗ 4 
12) ಶಿಗ್ಗಾಂವಿ 19,923 . 25.78 32.95 
13) ನವಲಗುಂದ 19,428 31.48 23.49 
14) ರೋಣ 19,100 24.94 16.73 
15) ಮುಂಡರಗಿ 16,541 ಸ 21.47 
16) ಮುಳಗುಂದ 15,760 ಸ 8.43 
17) ಶಿರಹಟ್ಟ 14,983 43.43 12.59 
18) ಕುಂದಗೋಳ "14,686 28.08 2.52 
19) ನರೇಗಲ್‌ 14,566 11.62 2.70 
20) ಅಳ್ಗಾವರ 14,485 :. 25.58 . 11.20 


(ಜನಗಣತಿ - 1981-1991) 
ಹಿರೇಕೆರೂರು ಮತ್ತು ಕಲಘಟಗಿಗಳನ್ನು 1981ರಲ್ಲಿ ಪಟ್ಟಣಗಳೆಂದು ಪರಿಗಣಿಸಿದ್ದು 1991ರಲ್ಲಿ ಪಟ್ಟಣಗಳಾಗಿ ಪರಿಗಣಿಸಿಲ್ಲ. 


ಮೇಲ್ಕಂಡ ಪಟ್ಟಿಯನ್ನು ಪರಿಶೀಲಿಸಿದಾಗ, ಧಾರವಾಡ-ಹುಬ್ಬಳ್ಳಿ ಪಟ್ಟಣದಲ್ಲಿ 1981-92 ರ ದಶಕದಲ್ಲಿ ಪಟ್ಟಣ ಬೆಳೆದ 
ಪ್ರಮಾಣ ಶೇ.22.87 ಇದ್ದು ಇದು ಹಿಂದಿನ ದಶಕದ ಶೇ.55 ರಷ್ಟಿದೆ. ಹೀಗೆಯೇ ಎಲ್ಲಾ ಪಟ್ಟಣಗಳೂ 1971-81 ರ ದಶಕದಲಿ 
ಹೆಚ್ಚು ತೀವ್ರವಾಗಿ ಬೆಳೆದಿದ್ದು 1981-91ರ ದಶಕದಲ್ಲಿ ಬೆಳೆಯುವ ಪ್ರಮಾಣ ಕಡಿಮೆಯಾಗಿದೆ. ಇದಕ್ಕೆ ಗ್ರಾಮದಲ್ಲಿ ಒದಗಿಸಿರುವ 
ಸೌಲಭ್ಯಗಳು ಹಾಗೂ- ಪಟ್ಟಣದಲ್ಲಿನ ಜೀವನಕ್ಕೆ ತಗಲುವ ಹೆಚ್ಚಿನ ಖರ್ಚು ಕಾರಣಗಳೆಂದು ತಿಳಿಯಬಹುದು. ಅಣ್ಣಿಗೇರಿ ಮತ್ತು 
ಅಳ್ನಾವರ ಪಟ್ಟಣಗಳಲ್ಲಿ ಮಾತ್ರ, 1971-81ರ ದಶಕದಲ್ಲಿ ಉಂಟಾದ ಹೆಚ್ಚಳವು, 1981-91ರ ದಶಕದಲ್ಲಿನ ಹೆಚ್ಚಳಕ್ಕಿಂತ ಕಡಿಮೆ 
ಇದ್ದಿತು. 

ಬು 
ಗೃಹ ನಿರ್ಮಾಣ 


ಈ ಜಿಲ್ಲೆಯಲ್ಲಿ ಗೃಹನಿರ್ಮಾಣ ಚಟುವಟಿಕೆ 1960 ರ ವರೆಗೂ ಹೆಚ್ಚು ತೀವ್ರ ಗತಿಯಲ್ಲಿ ಮುಂದುವದಿದಿರಲಿಲ್ಲ. ಕೇವಲ 
ಗುಡಿಸಲುಗಳು ಸಾಧಾರಣ ಮನೆಗಳು ಹೆಚ್ಚಾಗಿದ್ದವು. ನಂತರದ ದಶಕಗಳಲ್ಲಿ ಈ ಚಟುವಟಿಕೆ ಹೆಚ್ಚಾಗಿದೆ. 1921 ರಿಂದ 1961 
ರವರೆಗೆ ಒಂದು ಚದರ ಮೈಲಿಗೆ ಇದ್ದ ಜನಗಣತಿ ಮನೆಗಳ ವಿವರ ಹೀಗಿದೆ. 1921-38; 1931-39: 1941-47, 1951-39; 

ಮತ್ತು 1961-48. ಆದರೆ ಸ್ವಾತಂತ್ರ್ಯಾನಂತರ ವಸತಿಗಳ ನಿರ್ಮಾಣ ಹಾಗೂ" ಮನೆ ಕಟ್ಟಲು ನಿವೇಶನಗಳನ್ನು ಒದಗಿಸುವ 
ಯೋಜನೆಗಳನ್ನು ಸರಕಾರ ರೂಪಿಸಿತು. ಕೇಂದ್ರದಲ್ಲೂ, ರಾಜ್ಯದಲ್ಲೂ ಗೃಹನಿರ್ಮಾಣ ಮಂತ್ರಾಲಯಗಳು ಕಾರ್ಯಗತವಾಗಿವೆ. 
ಪಂಚವಾರ್ಷಿಕ ಯೋಜನೆಯಲ್ಲೂ ಇದಕ್ಕೆ ಆದ್ಯತೆ ನೀಡಿದೆ. ಬ್ಯಾಂಕ್‌, ಗೃಹನಿರ್ಮಾಣ ನಿಗಮ, ನಗರಾಭಿವೃದ್ಧಿ ಪ್ರಾಧಿಕಾರ, ಸಹಕಾರಿ 
ಸಂಘಗಳು ಈ ದಿಸೆಯಲ್ಲಿ ಕಾರ್ಯಮಗ್ನವಾಗಿವೆ. 


1961 ರ ಜನಗಣತಿ ಪ್ರಕಾರ ಹುಬ್ಬಳ್ಳಿ ಪಟ್ಟಣದಲ್ಲಿ ಪ್ರತೀ ಸಾವಿರ ಮನೆಗಳಲ್ಲಿ 5 ಕೊಠಡಿಗಳಿರುವ ಮನೆಗಳು - 64,4 
ಕೊಠಡಿಗಳಿರುವ ಮನೆಗಳು - 81, 3 ಕೊಠಡಿಗಳಿರುವ ಮನೆಗಳು - 149, 2 ಕೊಠಡಿಗಳಿರುವ ಮನೆಗಳು - 350, ಹಾಗೂ 
ಒಂದು ಕೊಠಡಿ ಇರುವ ಮನೆಗಳು - 356 ಇದ್ದವು. ಈ ಜನಗಣತಿಯಂತೆ, ಒಂದು ಕೊಠಡಿ ಎಂದರೆ, ಬಾಗಿಲು, ಮೇಲ್ಭಾವಣಿ 
ಇದ್ದು ಒಬ್ಬ ವ್ಯಕ್ತಿ ಮಲಗಲು ಅನುಕೂಲವಿರುವ ಸ್ಥಳ (ಹುಬ್ಬಳ್ಳಿಯಲ್ಲಿ ನೇಯ್ಗೆ ಉದ್ಯೋಗದವರ ವಿಶಾಲವಾದ ಮನೆಗಳು ಸಾಕಷ್ಟಿವೆ 
ಎಂದು ಇಲ್ಲಿ ಗಮನಿಸಬೇಕು). 1971 ರ ಜನಗಣತಿಯಲ್ಲಿ ಪ್ರತಿ ಸಾವಿರ ಜನಗಣತಿ ಮನೆಗಳಿಗೆ, 5 ಕೊಠಡಿಗಳಿರುವ ಮನೆ - 
23; 4 ಕೊಠಡಿಗಳಿರುವ ಮನೆ - 32; 3 ಕೊಠಡಿಗಳಿರುವ ಮನೆ - 87; 2 ಕೊಠಡಿಗಳಿರುವ ಮನೆ - 286; ಒಂದು ಕೊಠಡಿಯ 
ಮನೆ. - 572 ಇದ್ದವು. 1981 ರ ಜನಗಣತಿಯಂತೆ, ಜಿಲ್ಲೆಯಲ್ಲಿ ಒಟ್ಟು 3,33,640 ಮನೆಗಳಿದ್ದು ಅವುಗಳಲ್ಲಿ 1,73,580 
ಸ್ವಂತ ಮನೆಗಳಾಗಿದ್ದವು. ಉಳಿದ 1,60,060 ಮನೆಗಳು ಬಾಡಿಗೆ ಮನೆಗಳಾಗಿದ್ದವು. 1961 ರಲ್ಲಿ ಒಂದು ಸಾಧಾರಣ ಮನೆ 
(ಮಧ್ಯಮ ವರ್ಗದ) ಕಟ್ಟಲು 1 ಚದರ ಅಡಿಗೆ 50-60 ರೂ.ಗಳು ಖರ್ಚಾಗುತ್ತಿದ್ದು 1971ರಲ್ಲಿ ಈ ಖರ್ಚು, ಸುಮಾರು 175 
ರಿಂದ 200 ರೂ. ಇದ್ದಿತು. 1981 ರಲ್ಲಿ ಚದರ ಅಡಿಗೆ 300-320 ರೂ. ಇದ್ದಿತು. 1992-93 ರಲ್ಲಿ ಸುಮಾರು 350 ರೂ. 
ಇದ್ದಿತು. ಇತ್ತೀಚೆಗೆ ಅಂದರೆ 1993-94ರಲ್ಲಿ ಗೃಹನಿರ್ಮಾಣ ಕಾರ್ಯ ಜಿಲ್ಲೆಯಲ್ಲಿ ಹಚ್ಚುತ್ತಿದ್ದು ಮುಖ್ಯವಾಗಿ ಧಾರವಾಡ, ಹುಬ್ಬಳ್ಳಿ, 
ಗದಗಿನಲ್ಲಿ ಹೆಚ್ಚಿದೆ. ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ಬಹುಮಹಡಿ ಮನೆಗಳು ಹಾಗೂ ಸಂಕೀರ್ಣಗಳು ಬರುತ್ತಿವೆ. 

ಕೃಷಿ ವಲಯ 


ಜಿಲ್ಲಾ ಆದಾಯದ ಶೇ.65.17 ರಷ್ಟು 1974-75 ರಲ್ಲಿ ಕೃಷಿಯಿಂದಲೇ ಬಂದಿದೆ. (ರಾಜ್ಯದಲ್ಲಿ ಇದು ಶೇ.70.48) ನೂತನ 
ವಿಧಾನಗಳಿಂದ ಹೆಚ್ಚು ಪ್ರದೇಶವನ್ನು ಬೇಸಾಯಕ್ಕೆ ಒಳಪಡಿಸಲು ತೀವ್ರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಕೆಲವು ಮುಖ್ಯವಾದ 
ಬೆಳೆಗಳ ಎವರಗಳನ್ನು ಪಟ್ಟಿಯಲ್ಲಿ ಕೊಟ್ಟಿದೆ (ಅಧ್ಯಾಯ 4). 

ಅಕ್ಕಿ : 1960-61 ರಲ್ಲಿ' 97,664 ಹೆ. (ರಾಜ್ಯದ ಶೇ.9.50) ಇದ್ದದ್ದು 1970-71 ರಲ್ಲಿ 97,513 ಹೆ. (8.33 ಶೇ); 
1980-81ರಲ್ಲಿ 77,751 (6.98 ಶೇ) ಮತ್ತು 1989-90ರಲ್ಲಿ 81,993 ಛೇ.6.93) ಆಗಿ, 30 ವರ್ಷಗಳಲ್ಲಿ ಅಕ್ಕಿ ಬೆಳೆಯುವ 
ಪ್ರದೇಶವು ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಅಕ್ಕಿಯ ಉತ್ಪಾದನೆ 1960-61 ರಲ್ಲಿ 92,659 ಟನ್‌ (ರಾಜ್ಯದ ಶೇ.6.98); 


526 ಧಾರವಾಡ ಜಿಲ್ಲೆ 


1970-71 ರಲ್ಲಿ 1,27,109 ಟನ್‌ (ಕೇ.6.36), 1980-81 ರಲ್ಲಿ 1,24,611 ಟನ್‌ ಛೇ.5.52) ಮತ್ತು 1989-90 ರಲ್ಲಿ 
52,550 ಛೇ.2.21) ಇದ್ದು 30 ವರ್ಷಗಳಲ್ಲಿ ಸುಮಾರು ಶೇ.40 ರಷ್ಟು ಕಡಿಮೆಯಾಗುವುದು ಕಂಡು ಬರುತ್ತದೆ. ಇಳುವರಿಯು 
1960-61 ರಲ್ಲಿ ಹೆಕ್ಟೇರಿಗೆ 990 ಕೆಜಿ ಇದ್ದದ್ದು 1970-71 ರಲ್ಲಿ 1,372 ಕೆ.ಜಿ; 1980-81 ರಲ್ಲಿ 1,687 ಕೆಜಿ; 1990-91 
ರಲ್ಲಿ 831 ಕೆಜಿ; 1991-92ರಲ್ಲಿ 1,480 ಕೆಜಿ; 1992-93 ರಲ್ಲಿ 1,326 ಕೆಜಿ ಆಗಿದ್ದಿತು. 


ಜೋಳ : 1960-61 ರಲ್ಲಿ 2,96,712 ಹೆಕ್ಟೇರ್‌ನಲ್ಲಿ (ರಾಜ್ಯದ ಶೇ.9.99) ಜೋಳ ಬೆಳೆಯುತ್ತಿದ್ದು 1990 ರ ಹೊತ್ತಿಗೆ 
2,66,895 (11.41 ಶೇ.) ಹೆಕ್ಟೇರ್‌ನಷ್ಟಾಗಿ, ಶೇ.10 ರಷ್ಟು ಕಡಿಮೆಯಾಗಿರುವುದು ಕಂಡು ಬರುತ್ತದೆ. ಉತ್ಪಾದನೆಯು 1960-61 
ರಲ್ಲಿ 1,78,379 ಟನ್‌ (ರಾಜ್ಯದ ಶೇ.15.46) ಇದ್ದಿದ್ದು 30 ವರ್ಷಗಳಲ್ಲಿ ಅಂದರೆ 1990ರಲ್ಲಿ 2,06,665 ಟನ್‌ (ಛೇ.12.79) 
ಇದ್ದಿತ್ತು. ಈ ಅವಧಿಯಲ್ಲಿ ಗಣನೀಯವಾಗಿ ಉತ್ಪಾದನೆ ಹೆಚ್ಚಿದ್ದರೂ ಇದು ರಾಜ್ಯದ ಶೇಕಡಾವಾರಿನಲ್ಲಿ ಕಡಿಮೆ ಇದ್ದಿತು. ಸರಾಸರಿ 
ಇಳುವರಿ ಹೆಕ್ಟೇರಿಗೆ 1970-71 ರಲ್ಲಿ 886 ಕಿಜ್ಕ, 1980-81ರಲ್ಲಿ 1,146 ಕೆಜಿ; 1990-91 ರಲ್ಲಿ 620 ಕಿಜ, 1991-92 
ರಲ್ಲಿ 956 ಕೆಜಿ; 1992-93 ರಲ್ಲಿ 812 ಕೆಜಿ ಆಗಿದ್ದಿತು. 


ಗಿ: 1960-61ರಲ್ಲಿ 10,886 ಹೆಕ್ಟೇರ್‌ ಪ್ರದೇಶದಲ್ಲಿ ರಾಗಿ ಬೆಳೆಯುತ್ತಿದ್ದು (ರಾಜ್ಯದ ಶೇ.1.09) 1989-1990ರಲ್ಲಿ 
(0.80 ಶೇ) ಇದ್ದಿತು. ಉತ್ಪಾದನೆ 15,486 ಟನ್‌ ಛೇ.2.06) ಇದ್ದಿದ್ದು 1990 ರಲ್ಲಿ 8,909 ಟನ್‌ 6.0.67) ಆಗಿದ್ದಿತು. 
ಇಳುವರಿ 1960-61 ರಲ್ಲಿ ಹೆಕ್ಟೇರಿಗೆ 497 ಕೆಜಿ ಇದ್ದು 1970-71 ರಲ್ಲಿ - 891 ಕೆಜಿ; 1980-81 ರಲ್ಲಿ - 695 ಕೆಜಿ, 
1991-92 ರಲ್ಲಿ 866 ಕೆಜಿ ಮತ್ತು 1992-93 ರಲ್ಲಿ 986 ಕೆಜಿ ಇದ್ದಿತು. 


ಎಲ್ಲಾ ಏಕದಳ ಧಾನ್ಯಗಳು : 1960-61 ರಲ್ಲಿ 5,48,951 ಹೆಕ್ಟೇರ್‌ ಪ್ರದೇಶದಲ್ಲಿ 3,21,077 ಟನ್‌ ಬೆಳೆದಿದ್ದು ಇಳುವರಿ 
ಹೆಕ್ಟೇರಿಗೆ 584 ಕೆಜಿ ಇದ್ದಿತು. 1970-71 ರಲ್ಲಿ ಬೆಳೆಯುವ ಪ್ರದೇಶ 5,23,618 ಹೆಕ್ಬೇರಿನಷ್ಟಿದ್ವು ಉತ್ಪಾದನೆ 3,99,501 ಟನ್‌ 
ಆಗಿದ್ದು ಇಳುವರಿ ಹೆಕ್ಟೇರಿಗೆ 803 ಕೆಜಿ ಇದ್ದಿತು. 1980-81 ರಲ್ಲಿ 4,97,813 ಹೆಕ್ಟೇರ್‌ ಪ್ರದೇಶದಲ್ಲಿ 4,78,222 ಟನ್‌ 
ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ 1921 ಕೆಜಿ ಇದ್ದಿತು. 1989-90 ರಲ್ಲಿ 4,87,714 ಹೆಕ್ಟೆರ್‌ ಪ್ರದೇಶದಲ್ಲಿ 3,62,091 ಟನ್‌ 
ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ 781 ಕೆಜಿ ಇದ್ದಿತು. 30 ವರ್ಷಗಳಲ್ಲಿ ಬೆಳೆಯುವ ಪ್ರದೇಶದಲ್ಲಿ ಇಳುವರಿ ಕಡಿಮೆಯಾಗಿದ್ದು ಇಳುವರಿ 
1980-81 ರಲ್ಲಿ ಹೆಚ್ಚಾಗಿದ್ದು 1989-90 ರಲ್ಲಿ ಕಡಿಮೆಯಾಗಿರುವುದು ಕಂಡು ಬರುತ್ತದೆ. 


ಎಲ್ಲಾ ಎಣ್ಣೆ ಬೀಜಗಳು : 1960-61 ರಲ್ಲಿ 1,59,076 ಹೆಕ್ಟಿರ್‌ ಪ್ರದೇಶದಲ್ಲಿ 53,892 ಟನ್‌ಗಳಷ್ಟು ಬೆಳೆದಿದ್ದು ಎಣ್ಣೆ 
ಬೀಜಗಳು ಇಳುವರಿ ಹೆಕ್ಟೇರಿಗೆ ಸರಾಸರಿ 338 ಕೆಜಿ ಇದ್ದಿತು. 1970-71 ರಲ್ಲಿ 1,78,697 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆದಿದ್ದು 
ಇಳುವರಿ ಸರಾಸರಿ ಹೆ.ಗೆ 650 ಟನ್‌ ಇದ್ದಿತು. 1980-81ರಲ್ಲಿ 1,42,570 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ 
564 ಕೆಜಿ ಇದ್ದಿತು. 1989-90ರಲ್ಲಿ 2,32,587 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆದಿದ್ದು ಇಳುವರಿ 545 ಕೆಜಿ ಇದ್ದಿತು. 30 ವರ್ಷಗಳಲ್ಲಿ 
ಇಳುವರಿ ಹೆಚ್ಚಿದ್ದು ಪುನ: ಕಡಿಮೆಯಾಗಿರುವುದು, ಬೆಳೆಯುವ ವಿಸ್ತೀರ್ಣ ಕೂಡ ಕಡಿಮೆಯಾಗಿರುವುದು ಕಂಡ: ಬರುತ್ತದೆ. 


ಹತ್ತಿ: 1960-61ರಲ್ಲಿ 2,56,284 ಹೆಕ್ಟೇರ್‌ ಪ್ರದೇಶದಲ್ಲಿ 1,16,475 ಬೇಲ್‌ಗಳಷ್ಟು ಹತ್ತಿ ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ 
82 ಕೆಜಿ ಇದ್ದಿತು. 1970-71 ರಲ್ಲಿ 2,52,547 ಹೆಕ್ಟೆರ್‌ ಪ್ರದೇಶದಲ್ಲಿ 90,635 ಬೇಲ್‌ಗಳಿದ್ದು ಇಳುವರಿ ಹೆಕ್ಟೇರಿಗೆ ಸರಾಸರಿ 
68 ಕೆಜಿ ಇದ್ದಿತು. 1980-81 ರಲ್ಲಿ 2,52,142 ಹೆಕ್ಟೇರು ಪ್ರದೇಶದಲ್ಲಿ 1,60,629 ಬೇಲ್‌ಗಳಷ್ಟು ಹತ್ತಿ ಬೆಳೆದಿದ್ದು ಇಳುವರಿ 
ಹೆಕ್ಟೇರಿಗೆ 114 ಕೆಜಿ ಇದ್ದಿತು. 1989-90 ರಲ್ಲಿ 2,33,049 ಹೆಕ್ಟೇರ್‌ ಪ್ರದೇಶದಲ್ಲಿ 1,90,141 ಬೇಲ್‌ಗಳಷ್ಟು ಹತ್ತಿ ಬೆಳೆದಿದ್ದು 
ಇಳುವರಿ ಹೆಕ್ಟೇರಿಗೆ 146 ಕೆಜಿಗಳಷ್ಟು ಇದ್ದಿತು. ರಾಜ್ಯದಲ್ಲಿ 1989-90 ರಲ್ಲಿ ಹತ್ತಿ ಬೆಳೆ ಇಳುವರಿ ಹೆಕ್ಟೇರಿಗೆ 228 ಕೆಜಿ ಇದ್ದಿತು. 
1992-93 ರಲ್ಲಿ 1.96 ಲಕ್ಷ ಹೆಕ್ಟೇರ್‌ ಪ್ರದೇಶದಲ್ಲಿ ಹತ್ತಿ ಬೆಳೆಯಲಾಗಿತ್ತು. 


ಗೋವಿನ ಹಾ: 1960-61 ರಲ್ಲಿ ಮುಸುಕಿನ ಜೋಳದ (ನ) ಬೆಳೆ ಇರಲಿಲ್ಲ. 1970-71 ರಲ್ಲಿ 206 ಹೆಕ್ಟೆರ್‌ 
ಪ್ರದೇಶದಲ್ಲಿ ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ 3,494 ಕೆಜಿ ಇದ್ದಿತು. 1980-81 ರಲ್ಲಿ 7,695 ಹೆಕ್ಟೆರ್‌ ಪ್ರದೇಶದಲ್ಲಿ ಇದನ್ನು 


ಆರ್ಥಿಕ ಪ್ರವೃತ್ತಿಗಳು 527 


ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ ಸರಾಸರಿ 2,304 ಕೆಜಿ ಇದ್ದಿತು. 1989-90 ರಲ್ಲಿ 220 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆದಿದ್ದು ಇಳುವರಿ 
ಹೆಕ್ಟೇರಿಗೆ 2,249 ಕೆಜಿ ಇದ್ದಿತು. ಇಳುವರಿ ಹೆಕ್ಟೇರಿಗೆ 1970-71ರಲ್ಲಿ 3494ಕೆಜ, 1980-81ರಲ್ಲಿ - 2,3048, 1991-92 
- 2918 ಕೆಜಿ ಹಾಗೂ 1992-93 ರಲ್ಲಿ - 3,192 ಇದ್ದಿತು. 


ಗೋದಿ : 1960-61ರಲ್ಲಿ 1,10, 120 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ ಸರಾಸರಿ 215 ಕಿಜಿ ಇದ್ದಿತು. 
1970-71ರಲ್ಲಿ ಇಳುವರಿ ಹೆಕ್ಟೇರಿಗೆ 289 ಕೆಜ ಇದ್ದಿತು. 1980-81 ರಲ್ಲಿ 1,10,724 ಹೆಕ್ಟೇರ್‌ ಪ್ರದೇಶದಲ್ಲಿ ಟನ್‌ ಬೆಳೆದಿದ್ದು 
ಇಳುವರಿ ಹೆಕ್ಟೇರಿಗೆ 390 ಕೆಜಿ ಇದ್ದಿತು. 1989-90ರಲ್ಲಿ 80,729 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆದಿದ್ದು ಇಳುವರಿ ಹೆಕ್ಟೇರಿಗೆ 366 
ಕೆಜಿ ಇದ್ದಿತು. ಇಳುವರಿ ಹೆಕ್ಟೇರಿಗೆ 1990-91 -ಲ್ಲಿ 526 ಕೆಜಿ, 1991-92 ರಲ್ಲಿ 615 ಕೆಜ, 1992-93 ರಲ್ಲಿ 632 ಕಿಜಿ 
ಇದ್ದಿತು. ಇದರಿಂದ ಗೋದಿ ಬೆಳೆಯುವ ಪ್ರದೇಶವು ಕಡಿಮೆಯಾಗಿದ್ದು ಇಳುವರಿ ಹೆಚ್ಚಾಗಿರುವುದು ಕಂಡು ಬರುತ್ತದೆ. 


ಜಿಲ್ಲೆಯ ಮುಖ್ಯ ಕಸಬು ಎನಿಸಿದ ಕೃಷಿಗೆ ಹೆಚ್ಚ” ಪ್ರಾಧಾನ್ಯತೆ ನೀಡಿ, ಉತ್ಪಾದನೆ ಹೆಚ್ಚಿಸಲು ವಿಶೇಷ ಗಮನ ಹರಿಸಲಾಗುತ್ತಿದೆ. 
ಮಳೆಯ, ನೀರಾವರಿಯ ಗರಿಷ್ಠ ಲಾಭ ಪಡೆದು ಪ್ರಮಾಣಿತ ಬೀಜ, ಗೊಬ್ಬರ, ಕ್ರಿಮಿನಾಶಕ ಔಷಧಿಗಳು ಹಾಗೂ ತಾಂತ್ರಿಕ ಸಲಹೆ 
ಸಹಾಯಗಳಿಂದ ಹೆಚ್ಚು ಬೆಳೆ ಬೆಳೆಯುವಂತೆ ರೈತರಿಗೆ ಕೃಷಿ ಇಲಾಖೆಯು ಸಹಾಯ ಮಾಡುತ್ತಿದೆ. 1990-91 ರ ಮೂರೂ 
ಹಂಗಾಮುಗಳಲ್ಲಿ ಸೇರಿ 17,94,777 ಹೆಕ್ಟೇರು ಕ್ಷೇತ್ರದಲ್ಲಿ ಕೃಷಿ ಕೈಗೊಳ್ಳಲಾಯಿತು. ಹಾಗೂ 6,94,890 ಟನ್‌ ಉತ್ಪಾದನೆ_ 
ಸಾಧಿಸಲಾಯಿತು. ಇದರಲ್ಲಿ 11,55,750 ಹೆಕ್ಟೇರು. ಕ್ಷೇತ್ರದಲ್ಲಿ ಆಹಾರ ಬೆಳೆಗಳನ್ನು ಬೆಳೆಯಲಾಯಿತು. 1,62,467 ಹೆಕ್ಟೀರು 
ಕ್ಷೇತ್ರದಲ್ಲಿ ಹತ್ತಿ ಬಿತ್ತಿ 1,51,486 ಬೇಲು ಹತ್ತಿ ಉತ್ಪಾದಿಸಲಾಯಿತು. ಅದರಂತೆ 1,77,761 ಹೆಕ್ಟೇರು ಕ್ಷೇತ್ರದಲ್ಲಿ ಬೇಳೆ ಕಾಳು, 
2,05,232 ಹೆಕ್ಟೇರು ಕ್ಷೇತ್ರದಲ್ಲಿ ಎಣ್ಣೆಕಾಳು ಬಿತ್ತಿ ಅನುಕ್ರಮವಾಗಿ 58,564 ಟನ್‌ ಹಾಗೂ 93,403 ಟನ್‌ ಉತ್ಪಾದನೆ 
ಪಡೆಯಲಾಯಿತು. ಜಿಲ್ಲೆಯಲ್ಲಿ ಮಲೆನಾಡಿನ ಹಾನಗಲ್‌, ಹಿರೇಕೆರೂರು, ಕಲಘಟಗಿ, ಧಾರವಾಡ, ಹುಬ್ಬಳ್ಳಿ ಮತ್ತು ಶಿಗ್ಗಾಂವಿ 
ತಾಲೂಕುಗಳಲ್ಲಿ ಜಾರಿಗೊಳಿಸಲಾದ ಸಮ ಅಕ್ಕೆ ಅಭಿವದ್ಧಿ ಯೋಜನೆಯಂತೆ 1990-91 ಸಾಲಿನಲ್ಲಿ 751 ಕ್ವಿಂಟಲ್‌ ಪ್ರಮಾಣಿತ 
ಬೀಜ ವಿತರಿಸಲಾಯಿತು. 1,948 ಹೆಕ್ಟೇರಿನಲ್ಲಿ ಕಳೆನಾಶಕ ಬಳಸಲಾಯಿತು. 656 ಹೆಕ್ಟೀರಿನಲ್ಲಿ ಕಳೆನಾಶಕ ಪ್ರಾತ್ಯಕ್ಷಿಕೆ ಹಾಗೂ 400 
ಹೆಕ್ಟೇರಿನಲ್ಲಿ ಅಕ್ಕಿ ಉತ್ಪಾದನಾ ತಾಂತ್ರಿಕತೆ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮಗಳಿಗಾಗಿ 16,74,129ರೂ.ಗಳನ್ನು 
ವೆಚ್ಚ ಮಾಡಲಾಯಿತು. ವಿಶೇಷ ಆಹಾರ ಧಾನ್ಯ ಉತ್ಪಾದನಾ ಯೋಜನೆ (ಜೋಳ)ಯಲ್ಲಿ 638 ಕ್ವಿಟಲ್‌ ಪ್ರಮಾಣಿತ ಬೀಜಗಳನ್ನು 
ಹಂಚಲಾಯಿತು. ಒಟ್ಟು 584 ಸಸ್ಯ ಸಂರಕ್ಷಣಾ ಉಪಕರಣಗಳನ್ನು ವಿತರಿಸಲಾಯಿತು. 1872 ಹೆಕ್ಟೇರು ಕ್ಷೇತ್ರದಲ್ಲಿ ಕಳೆನಾಶಕ ಹಾಗೂ 
ಇತರೇ ಔಷಧಿಗಳನ್ನು ಉಪಯೋಗಿಸಲಾಯಿತು. ಈ ಕಾರ್ಯಕ್ರಮಕ್ಕಾಗಿ ಆದ ವೆಚ್ಚ 8.8 ಲಕ್ಷ ರೂ.ಗಳು. ಇದಲ್ಲದೆ ವಿಶೇಷ ಘಟಕ 
ಯೋಜನೆಯಲ್ಲಿ 234 ಮೊದಲ ಹಂತದ ಫಲಾನುಭವಿಗಳಿಗೆ ಹಾಗೂ 168 ಎರಡನೇ ಹಂತದ ಫಲಾನುಭವಿಗಳಿಗೆ ಕೃಷಿ ಸಾಮಗ್ರಿ 


ಹಾಗೂ ಇತರ ಸಹಾಯ ಒದಗಿಸಲಾಯಿತು. 


ನೀರಾವರಿ ಭೂ ಅಭಿವೃದ್ಧಿ 


ಮಲಪ್ರಭಾ ಯೋಜನೆಯಿಂದಾಗಿ ಧಾರವಾಡ ಜಿಲ್ಲೆಯ ನವಲಗುಂದ, ನರಗುಂದ ಮತ್ತು ರೋಣ ತಾಲೂಕುಗಳಲ್ಲಿಯ 
1,45,199 ಹೆಕ್ಟೇರು ಭೂಮಿಗೆ ನೀರಾವರಿಯೊದಗಿಸಲು ಯೋಜಿಸಲಾಗಿದ್ದು, 61,176 ಹೆಕ್ಟೇರು ಭೂಮಿ ನೀರಾವರಿಗೊಳಗಾಗಿದೆ. 
ನೀರಾವರಿ ಉತ್ತಮ ರೀತಿಯಿಂದಾಗಿ, ಆಗಬೇಕಾದಲ್ಲಿ ನೀರಾವರಿ ಕ್ಷೇತ್ರದಲ್ಲಿಯ ಸಾಗುವಳಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದು 
ಅತ್ಯಗತ್ಯ. ಭೂಮಿ ಅಭಿವೃದ್ಧಿಗೊಳಿಸುವುದರಿಂದ ನೀರನ್ನು ಎಲ್ಲ ಭೂಮಿಗೆ ಒದಗಿಸಲು ಸಹಾಯವಾಗುತ್ತದೆ. ಈ ಕಾರ್ಯಕ್ಕಾಗಿ ಎಲ್ಲ 
“ನೀರಾವರಿ ಪ್ರದೇಶಗಳಂತೆ ಘಟಪ್ರಭಾ-ಮಲಪ್ರಭಾ ನೀರಾವರಿ ಪ್ರದೇಶಕ್ಕಾಗಿ ಒಂದು ಪ್ರಾಧಿಕಾರ ಸ್ಥಾಪಿಸಲಾಗಿದೆ. ಈ ಪ್ರಾಧಿಕಾರವು 
ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ 90-91 ನೇ ಸಾಲಿನಲ್ಲಿ 3,813 ಹೆಕ್ಟೇರು ಭೂಮಿಯನ್ನು ಅಭಿವೃದ್ಧಿಗೊಳಿಸಿದೆ. ಇದರಲ್ಲಿಯ 
ಬಹುಪಾಲು ಭೂಮಿ ರೈತರಿಂದಲೇ ಅಭಿವೃದ್ಧಿಗೊಳಿಸಲಾಗಿದೆ. ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಈ ಕ್ಷೇತ್ರದಲ್ಲಿಯ 200 
ರೈತರಿಗೆ ಕೃಷಿ ಸಾಮಗ್ರಿಗಳನ್ನು ಉಚಿತವಾಗಿ ಪೂರೈಸಲಾಗಿದೆ. ಎಲ್ಲ ಕಾಮಗಾರಿಗಳಿಗಾಗಿ ಪ್ರಾಧಿಕಾರವು 32 ಲಕ್ಷ ರೂ. ಖರ್ಚು 
ಮಾಡಿದೆ. ನೀರಾವರಿಯ ಕೊನೆಯ ಅಂಚಿನಲ್ಲಿರುವ, ನೀರಿನಿಂದ ವಂಚಿತರಾಗುವ ರೈತರ ಅನುಕೂಲಕ್ಕಾಗಿ ಅಂಥ ಕ್ಷೇತ್ರಗಳಲ್ಲಿ ಕೊಳವೆ 


528 ಧಾರವಾಡ ಜಿಲ್ಲೆ 


ಭಾವಿಗಳನ್ನು ತೋಡಲಾಗುತ್ತಿದೆ. ಅದರಂತೆಯೇ ನೀರಾವರಿ ಕ್ಷೆತ್ರದಲ್ಲಿಯ ಜವಳು ಭೂಮಿಯಲ್ಲಿಯ ನೀರನ್ನು ಹೊರಗೆ ಹಾಕಲು 
ಬಸಿಕೊಳವೆಗಳನ್ನು ಹಾಕಲಾಗುತ್ತಿದೆ. ಕೊಳವೆ ಭಾವಿಗಳಿಗಾಗಿ 8.40 ಲಕ್ಷ ರೂ.ಗಳನ್ನು ಹಾಗೂ ಜವಳು ಭೂಮಿ ಅಭಿವೃದ್ದಿಗಾಗಿ 
50 ಸಾವಿರ ರೂ.ಗಳನ್ನು ಖರ್ಚು ಮಾಡಲಾಗಿದೆ. | 


ರೇಷ್ಮೆ : ರೇಷ್ಮೆ ಕೃಷಿಯು ಅಲ್ಪ ವೆಚ್ಚದಲ್ಲಿ ಹೆಚ್ಚು ಲಾಭವನ್ನು ತರುವ ಹಾಗೂ ಹೆಚ್ಚು ಉದ್ಯೋಗ ಒದಗಿಸುವ ಕೃಷಿ ಆಗಿದೆ. 
ಇತ್ತೀಚೆಗೆ ಹೆಚ್ಚು ಪ್ರಚಲಿತಗೊಳ್ಳುತ್ತಿರುವ ಈ ಉದ್ದಿಮೆಗೆ ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆಯ ಭವಿಷ್ಯ ರೂಪಿತವಾಗಿದೆ. ಹೆಚ್ಚು ಜನರು 
ಈ ಕೃಷಿಯತ್ತ ಒಲಿಯುತ್ತಿದ್ದು ನಿರುದ್ಯೋಗ ನಿವಾರಣೆ, ಆರ್ಥಿಕ ಉನ್ನತಿ ಸಾಧನೆಯಾಗುತ್ತಿದೆ. ಧಾರವಾಡ ಜಿಲ್ಲೆಯಲ್ಲಿ ರೇಷ್ಮೆ 
ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದ್ದು 6 ತಾಂತ್ರಿಕ ಸಲಹಾ ಕೇಂದ್ರಗಳು 78 ಚಾಕಿ ಸಾಕಣೆ ಕೇಂದ್ರಗಳು, 2 
ಬಿತ್ತನೆ ಕೋಠಿಗಳು, 5ರೇಷ್ಮೆ ಕ್ಷೇತ್ರಗಳು ಇದಕ್ಕಾಗಿ ಕಾರ್ಯಮಾಡುತ್ತಿವೆ. ಜಿಲ್ಲೆಯಲ್ಲಿ (1990-91ರಲ್ಲಿ) ವಿಶೇಷ ಘಟಕ ಯೋಜನೆಯಲ್ಲಿ 
ರಾಜ್ಯ ನೆರವು ಕಾರ್ಯಕ್ರಮದಂತೆ 1.46 ಲಕ್ಷ ರೂ.ಗಳ ಮೌಲ್ಯದಲ್ಲಿ ಹಿಪ್ಪುನೇರಳೆ ಸಸಿ, ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು 
ರೇಷ್ಮೆ ಹುಳು ಸಾಕಾಣಿಕೆ ಉಪಕರಣಗಳನ್ನು 75 ಫಲಾನುಭವಿಗಳಿಗೆ ಉಚಿತವಾಗಿ ಹಂಚಲಾಗಿದೆ. ಗದಗ ತಾಲೂಕ ಬೆಳದಡಿಯಲ್ಲಿರುವ 
ಸಮುದಾಯ ಅಭಿವೃದ್ಧಿ ಕೇಂದ್ರಕ್ಕೆ 43,000 ರೂ.ಗಳನ್ನು ಖರ್ಚು ಮಾಡಿ 69 ಜನರಿಗೆ ಪ್ರಯೋಜನ ದೊರಕಿಸಿಕೊಡಲಾಗಿದೆ. 
ಕೇಂದ್ರ ನೆರವು ಯೋಜನೆಯಲ್ಲಿ ರೇಷ್ಮೆ ಹುಳು ಸಾಕಾಣೆಕೆ ಮನೆ ನಿರ್ಮಿಸಲು 14 ಫಲಾನುಭವಿಗಳಿಗೆ ತಲಾ 10ಸಾವಿರ ರೂ.ಗಳಂತೆ 
1.40 ಲಕ್ಷ ರೂ. ವಿನಿಯೋಗಿಸಲಾಗಿದೆ. ಇಲಾಖೆಯ ನೆರವು ಯೋಜನೆಯಲ್ಲಿ ಪ್ಲಾಸ್ಟಿಕ್‌ ಚಂದ್ರಿಕೆಗಳನ್ನು 50 ಜನರಿಗೆ ಒದಗಿಸಲಾಗಿದೆ. 
ಒಬ್ಬರಿಗೆ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಿಸಲು ಸಹಾಯ ಒದಗಿಸಲಾಗಿದೆ. ಒಟ್ಟು 34ಸಾವಿರ ರೂ.ಗಳನ್ನು ಖರ್ಚು ಮಾಡಲಾಗಿದೆ. 
ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆಯಲ್ಲಿ ಹಿಪ್ಪು ನೇರಳೆ ಕಡ್ಡಿ ರೇಷ್ಮೆ ಹುಳು ಸಾಕಾಣಿಕೆ ಸಲಕರಣೆ, ಗೊಬ್ಬರ, ಕೀಟನಾಶಕಗಳ 
ಪೂರೈಕೆಗಾಗಿ. 20 ಫಲಾನುಭವಿಗಳಿಗೆ 39 ಸಾವಿರ ರೂ.ಗಳನ್ನು ಹಾಗೂ ಇಬ್ಬರು ಫಲಾನುಭವಿಗಳಿಗೆ ರೇಷ್ಮೆ ಹುಳು ಸಾಕಣೆ ಮನೆ 
ನಿರ್ಮಾಣಕ್ಕೆ 10 ಸಾವಿರ ರೂ.ಗಳನ್ನು ನೀಡಲಾಗಿದೆ; ಹಾಗೂ 23 ಸಾವಿರ ರೂ.ಗಳನ್ನು ಖರ್ಚು ಮಾಡಿ ಒಂದು ಚಾಕಿ ಸಾಕಾಣಿಕೆ 
ಕೇಂದ್ರಕ್ಕೆ ರೇಷ್ಮೆ ಹುಳು ಸಾಕಣೆ ಉಪಕರಣ ಅಳವಡಿಸಲಾಗಿದೆ. ಡಿಪಿಎಪಿ (ಬರ ಸಂಭವ ಪ್ರದೇಶ ಯೋಜನೆ) ಯೋಜನೆಯಲ್ಲಿ 
25 ಲಕ್ಷ ರೇಷ್ಮೆ ಸಸಿ ಬೆಳೆಸಿ ರೈತರಿಗೆ ನೀಡಲಾಗಿದೆ. ಇದಕ್ಕಾಗಿ 2.69 ಲಕ್ಷ ರೂ.ಗಳನ್ನು ಹಾಗೂ 100 ಫಲಾನುಭವಿಗಳಿಗೆ ರೇಷ್ಮೆ 
ಹುಳು ಸಾಕಾಣಿಕೆ ಉಪಕರಣ ಸರಬರಾಜು ಮಾಡಲು 1.72 ಲಕ್ಷ ರೂ.ಗಳನ್ನು ಖರ್ಚು ಮಾಡಲಾಗಿದೆ. ಜವಾಹರ ರೋಜಗಾರ 
ಯೋಜನೆಯಲ್ಲಿ 30ಸಾವಿರ ರೂ. ಖರ್ಚು ಮಾಡಿ ಒಂದು ಲಕ್ಷ ಹಿಪ್ಪುನೇರಳೆ ಸಸಿಗಳನ್ನು ಬೆಳೆಸಿ ರೈತರಿಗೆ ನೀಡಲಾಗಿದೆ. 1990-91 
ನೇ ಸಾಲಿನಲ್ಲಿ 8.80 ಲಕ್ಷ ರೇಷ್ಮೆ ಮೊಟ್ಟೆಗಳಿಂದ 293 ಮೆ.ಟನ್‌ ರೇಷ್ಮೆ ಗೂಡುಗಳನ್ನು ಉತ್ಪಾದಿಸಲಾಗಿದೆ. 1991 ರಲ್ಲಿದ್ದಂತೆ 
575 ಗ್ರಾಮಗಳಲ್ಲಿ 3,080 ಎಕರೆ ಕ್ಷೇತ್ರದಲ್ಲಿ 2,600 ರೇಷ್ಮೆ ಕೃಷಿಕರು, ರೇಷ್ಮೆ ಕೃಷಿ ಕೈಗೊಂಡಿದ್ದಾರೆ. ಅಲ್ಲದೆ ಪ್ರತ್ಯೇಕವಾಗಿ ಹಾಗೂ 
ಪರೋಕ್ಷವಾಗಿ 18,000 ಜನರು ಈ ಗುಡಿ ಕೈಗಾರಿಕೆಯಲ್ಲಿ ಪಾಲುಗೊಂಡಿದ್ದಾರೆ. 


ರೇಷ್ಮೆ ಮೊಟ್ಟೆಗಳ ಬೇಡಿಕೆಯನ್ನು ಪೂರೈಸಲು ಹಾಗೂ ಮೊಟ್ಟೆಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರಲು, ಧಾರವಾಡದ 
ರಾಯಾಪುರದಲ್ಲಿರುವ ರೇಷ್ಮೆ ಕ್ಷೇತ್ರದಲ್ಲಿ ಜಪಾನಿನ ತಂತ್ರಜ್ಞಾನ ನೆರವಿನಿಂದ ಒಂದು ಕೋಟಿ ರೂ.ಗಳ ವೆಚ್ಚದಲ್ಲಿ ಸುಸಜ್ಜಿತ 
ಶೈತ್ಕಾಗಾರವನ್ನು ಸ್ಥಾಪಿಸಲಾಗಿದೆ. ದೇಶಿ ತಳಿ ಹಾಗೂ ಬೈವೊಲ್ಟಿನ್‌ ವಿದೇಶಿ ತಳಿಯ ಸಹಯೋಗದೊಂದಿಗೆ ಮಿಶ್ರತಳಿ ರೇಷ್ಮೆ 
ಮೊಟ್ಟೆಗಳನ್ನು ಇಲ್ಲಿ ತಯಾರಿಸಲಾಗುತ್ತಿದೆ. ಹಾಗೂ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಮೊಟ್ಟೆಗಳನ್ನು ತಯಾರಿಸಲು ಬೇಕಾಗುವ ಅವಧಿಯನ್ನು 
ಕೂಡ ಆಧುನಿಕ ತಂತ್ರ ಜ್ಞಾನದಿಂದ ಕಡಿಮೆಗೊಳಿಸಿ, ರೈತರಿಗೆ ಸಕಾಲದಲ್ಲಿ ಮೊಟ್ಟೆಗಳನ್ನು ಒದಗಿಸಲು ಇಲ್ಲಿ ಪ್ರಯತ್ನಿಸಲಾಗುತ್ತಿದೆ. 


1992-93 ನೇ ಸಾಲಿನಲ್ಲಿ ರೇಷ್ಮೆ ಅಭಿವೃದ್ಧಿಗಾಗಿ ವಿಶೇಷ ಘಟಕ ಯೋಜನೆಯಲ್ಲಿ 249 ಫಲಾನುಭವಿಗಳಿಗೆ 6.68 ಲಕ್ಷ ರೂ. 
ಮೊತ್ತದಲ್ಲಿ ಹಿಪ್ಪುನೇರಳೆ ಕಡ್ಡಿಗಳನ್ನೂ ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಮತ್ತು ಹುಳು ಸಾಕುವ ಉಪಕರಣಗಳನ್ನು ಉಚಿತವಾಗಿ 
ಸರಬರಾಜು ಮಾಡಲಾಗಿದೆ. ಪಶ್ಚಿಮ ಘಟ್ಟ ಅಬಿವೃದ್ಧಿ ಯೋಜನೆಯಲ್ಲಿ 0.92 ಲಕ್ಷ ರೂ. ಖರ್ಚಿನಲ್ಲಿ 1.10 ಲಕ್ಷ ನರ್ಸರಿ 
ಬೆಳೆಸಲಾಗಿದೆ ಹಾಗೂ 20 ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಬರಗಾಲ ಪ್ರದೇಶದ ಅಭಿವೃದ್ಧಿ ಯೋಜನೆಯಲ್ಲಿ 
0.98 ಲಕ್ಷ ರೂ. ಖರ್ಚು ಮಾಡಿ 1118.72 ಹೆ.ಕ್ಷೀತ್ರದಲ್ಲಿ ಹಿಪ್ಪುನೇರಳೆ ಬೆಳೆಯಲಾಗಿದ್ದು 245 ಟನ್‌ ರೇಷ್ಮೆ ಗೂಡು ಉತ್ಪಾದನೆ 
ಮಾಡಲಾಗಿದೆ. 


ಆರ್ಥಿಕ ಪ್ರವೃತ್ತಿಗಳು 529 


ರೇಷ್ಮೆ ಕೃಷಿಯಲ್ಲಿ 1991-92ರಲ್ಲಿ ್ಲಿ ಜಿಲ್ಲೆಯಲ್ಲಿನ ಕೆಲವು ಮುಖ್ಯ ಮಾಹಿತಿಗಳನ್ನು ಇಲ್ಲಿ ಕೊಡಲಾಗಿದೆ. 1) ರೇಷ್ಮೆ ತಾಲೂಕುಗಳು 
- 15; 2) ರೇಷ್ಮೆ ಗ್ರಾಮಗಳು - 523; 3) ರೇಷ್ಮೆ ಕುಟುಂಬಗಳು - 2,137: ; ಅವುಗಳಲ್ಲಿ ಪ.ಜಾ. 210, ಪ.ಪಂ 32; ಹಾಗೂ 
ಇತರೆ 1895; 4) ರೇಷ್ಮೆ ಫಾರಂಗಳು (ಸರ್ಕಾರಿ) - 5; 5) ಚಾಕಿ ಕೇಂದ್ರಗಳು - 78, 6) ಚರಕಾ ರೀಲರ್‌ಗಳು - 18; 7) ಒಟ್ಟು 
ರೀಲರ್‌ಗಳು - 53, 8) ಒಟ್ಟು ಘಟಕಗಳು - 53, 9) ಚರಕಗಳು - 34; 10) ಬೇಸಿನ್‌ಗಳು - 224; 11) ರೇಷ್ಮೆಗೂಡಿನ 
ಉತ್ಪಾದನೆ - 400 ಲಕ್ಷ ಟನ್‌; 12) ರೇಷ್ಮೆ ಉತ್ಪಾದನೆ - 251 ಟನ್‌; 13) ಹುಳು ಉತ್ಪಾದನೆ - 1798 ಲಕ್ಷ; 14) 
ರೇಷ್ಮೆಗೂಡಿನ ವಹಿವಾಟಿನ ಮೌಲ್ಯ - 133,9 ಲಕ್ಷ ರೂ. ಆಧಾರ: ರೇಷ್ಮೆ ಇಲಾಖೆ). 


ತೋಟಗಾರಿಕೆ : ಜಿಲ್ಲೆಯಲ್ಲಿ 1,26,232 ಹೆಕ್ಟೇರು ಕ್ಷೇತ್ರದಲ್ಲಿ ತೋಟಗಾರಿಕೆ ನಡೆಸಲಾಗುತ್ತಿದೆ. ಸುಮಾರು 3,000 ಹೆಕ್ಟೇರು 
ಕ್ಷೇತ್ರದಲ್ಲಿ ಮಾವು, ಪೇರಲ, ಚಿಕ್ಕು ಬಾಳೆ ಮೊದಲಾದ ಹಣ್ಣುಗಳನ್ನು ಸುಮಾರು 14,000 ಹೆಕ್ಟೇರು ಕ್ಷೇತ್ರದಲ್ಲಿ ಆಲೂಗಡ್ಡೆ, 
ಟೊಮೆಟೋ, ಬದನೆ, ಬೆಂಡೆ ಮೊದಲಾದ ತರಕಾರಿಗಳನ್ನು ಸುಮಾರು 5,000 ಹೆಕ್ಟೇರು ಕ್ಷೇತ್ರದಲ್ಲಿ ತೆಂಗನ್ನು ಬೆಳೆಯಲಾಗುತ್ತಿದ್ದರೆ' 
80,000 ಹೆಕ್ಟೇರು ಕ್ಷೇತ್ರದಲ್ಲಿ ಮೆಣಸಿನಕಾಯಿ ಬೆಳೆಯಲಾಗುತ್ತಿದೆ. ಸುಮಾರು 15,000 ಹೆಕ್ಟೇರು ಕ್ಷೇತ್ರದಲ್ಲಿ ಈರುಳ್ಳಿ, ಕೊತ್ತಂಬರಿ 
ಬೆಳೆಯಲಾಗುತ್ತಿದೆ. 


ಜಿಲ್ಲೆಯಲ್ಲಿ 18 ತೋಟಗಾರಿಕೆ ಕ್ಷೇತ್ರಗಳು ಸಸ್ಯ ಸಂಗೋಪನಾ ಕ್ಷೇತ್ರಗಳು ಹಣ್ಣಿನ ಸಸಿ, ಕಸಿ ತಯಾರಿಸಲು ಹಾಗೂ ತೆಂಗಿನ 
ಸಸಿಗಳನ್ನು ಉತ್ಪತ್ತಿ ಮಾಡಲು ಹಾಗೂ ರೈತರಿಗೆ ವಿತರಿಸಲು ಕಾರ್ಯ ಮಾಡುತ್ತವೆ. 1990-91 ನೇ ಸಾಲಿನಲ್ಲಿ ತೆಂಗಿನ ಯೋಜನೆ, 
ತೋಟಗಳಲ್ಲಿ ಹನಿ ನೀರಾವರಿ, ಮಾರುಕಟ್ಟೆ ಧನ ಸಹಾಯ, ರೈತರಿಗೆ ತರಬೇತಿ, ತೋಟಗಾರಿಕೆ ಕ್ಷೇತ್ರದಲ್ಲಿ ಮೂಲ ಸೌಕರ್ಯ 
ಒದಗಿಸುವುದು, ಮಂಡಳ ನರ್ಸರಿ ಸ್ಥಾಪನೆ, ತೋಟಗಾರಿಕೆ ಪ್ರದೇಶ ವಿಸ್ತರಣೆ, ಸಸ್ಯ ಸಂರಕ್ಷಣೆ, ತೋಟಗಾರಿಕೆ ಕಟ್ಟಡಗಳು, ವಿಶೇಷ 
ಘಟಕ ಯೋಜನೆಗಳಂಥ ಒಟ್ಟು 1]. ಯೋಜನೆಗಳನ್ನು ಹಾಗೂ ಪಶ್ಚಿಮಘಟ್ಟ ಯೋಜನೆ, ಅಭಾವ ಪೀಡಿತ ಪ್ರದೇಶ ಅಭಿವೃದ್ಧಿ 
ಯೋಜನೆ, ನ್ಯೂಟ್ರಿಷನಲ್‌ ಗಾರ್ಡನ್‌, ತೆಂಗಿನ ತೋಟಗಾರಿಕೆ, ಪಂಪ್‌ಸೆಟ್‌ ಧನ ಸಹಾಯ ಮೊದಲಾದ 4 ವಿಶೇಷ ಯೋಜನೆಗಳನ್ನು 
ಜಿಲ್ಲೆಯಲ್ಲಿ ಕಾರ್ಯಗತಗೊಳಿಸಲಾಗಿದೆ. 40,000 ತೆಂಗಿನ ಬೀಜದ ಕಾಯಿಗಳನ್ನು ಸಂಗ್ರಹಿಸಿ ಬಿತ್ತನೆ ಮಾಡಲಾಗಿದೆ. 3,45,755 
ಸಸಿ\ಕಸಿ ಉತ್ಪಾದಿಸಲಾಗಿದೆ. 259 ಎಕರೆ ಪ್ರದೇಶಕ್ಕೆ ಹನಿ ನೀರಾವರಿ ಸೌಕರ್ಯ ಒದಗಿಸಲಾಗಿದೆ. 228 ರೈತರಿಗೆ ತರಬೇತಿ 
ನೀಡಲಾಗಿದೆ. 1,050. ಫಲಾನುಭವಿಗಳಿಗೆ ಸಸ್ಯ ಸಂರಕ್ಷಣೆಗಾಗಿ ಶೇಕಡಾ 50 ರ ಸಹಾಯಧನ ರೂಪದಲ್ಲಿ ಕ್ರಿಮಿನಾಶಕಗಳನ್ನು 
ಒದಗಿಸಲಾಗಿದೆ. ತೋಟಗಾರಿಕಾ ಕಾರ್ಯಗಳಿಗಾಗಿ ಒಟ್ಟು 29.88 ಲಕ್ಷ ರೂ.ಗಳನ್ನು ವೆಚ್ಚ ಮಾಡಲಾಗಿದೆ. 1992-93 ರಲ್ಲಿ 
ಹಣ್ಣುಗಳನ್ನು ಬೆಳೆದ ಒಟ್ಟು ವಿಸ್ತೀರ್ಣ 3,000 ಹೆ.ಗಳಿದ್ದು ಮುಖ್ಯವಾಗಿ ಮಾವು, ಬಾಳೆ, ದ್ರಾಕ್ಷಿ, ನಿಂಬೆ, ಪೇರಲ, ಕಲ್ಲಂಗಡಿ, 
ದಾಳಿಂಬೆ ಮುಂತಾದ ಮುಖ್ಯ ಬೆಳೆಗಳನ್ನು ಬೆಳೆಯಲಾಗಿದೆ. ತರಕಾರಿ ಬೆಳೆಗಳ ಒಟ್ಟು ವಿಸ್ತೀರ್ಣ 3೨,000 ಹೆ.ಇದ್ದು ತರಕಾರಿ 
ಬೆಳೆಗಳಲ್ಲಿ ಹೆಚ್ಚಾಗಿ ಆಲೂಗಡ್ಡೆ, ಈರುಳ್ಳಿ, ಟೊಮೋಟೊ, ಬದನೆ, ಹಸಿರು ತರಕಾರಿ ಮುಖ್ಯವಾದವು. 1,031 ಹೆ.ಪ್ರದೇಶದಲ್ಲಿ 
ತೆಂಗಿನ ಗಿಡ 221 ಹೆ.ಪ್ರದೇಶದಲ್ಲಿ ಅಡಿಕೆ, 980ಹೆ.ಪ್ರದೇಶದಲ್ಲಿ ಎಲೆಬಳ್ಳಿ ಹಾಗೂ 517 ಹೆ.ಪ್ರದೇಶದಲ್ಲಿ ಹೂಗಳನ್ನು ಬೆಳೆಯಲಾಗಿದೆ. 


(ಅಧ್ಯಾಯ 4 ರಲ್ಲಿ ಎವರ ಕೊಡಲಾಗಿದೆ) 


ಪಶುಸಂಗೋಪನೆ 


ಪಶು ಸಂಪತ್ತಿನ ಅಭಿವೃದ್ಧಿಗೆ ಸರಕಾರ ವಿವಿಧ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಿದೆ. ಜಾನುವಾರುಗಳ ಆರೋಗ್ಯ ಪರೀಕ್ಷೆ, 
ಸಾಕುಪ್ರಾಣಿಗಳ ಸೂಕ್ತ ಚಿಕಿತ್ಸೆ, ಸುಧಾರಿತ ತಳಿ ಅಭಿವೃದ್ಧಿ ಪಶು ಸಂಪತ್ತಿನ ನಿರ್ವಹಣೆ, ಮೇವು ಅಬಿವೃದ್ಧಿ ಯೋಜನೆಗಳು, ಈ 
ಕಾರ್ಯಕ್ರಮದಲ್ಲಿ ಪ್ರಮುಖವಾದವುಗಳು. ಪಶುಗಳಿಗೆ ಅಂಟುರೋಗ ಮತ್ತು ಇತರ ಜಾಡ್ಯಗಳು ಬರದಂತೆ ನೋಡಿಕೊಳ್ಳಲು ಹಾಗೂ 
ತಳಿ ಅಭಿವೃದ್ಧಿಗೊಳಿಸಲು, ಜಿಲ್ಲೆಯಲ್ಲಿ 190 ಪಶು ವೈದ್ಯಕೀಯ ಸೇವಾ ಸಂಸ್ಥೆಗಳು ಕಾರ್ಯಮಾಡುತ್ತಿವೆ. ಗದಗ, ಹಾವೇರಿ, ಹುಬ್ಬಳ್ಳಿ 
ಹಾಗೂ ಧಾರವಾಡಗಳಲ್ಲಿ ನಾಲ್ಕು ಪಶು ವೈದ್ಯಕೀಯ ಆಸ್ಪತ್ರೆಗಳಿವೆ. 30 ಪಶು ವೈದ್ಯ ಶಾಲೆಗಳು, 166 ಪ್ರಾಥಮಿಕ ಪಶು ಚಿಕಿತ್ಸಾ 
ಕೇಂದ್ರಗಳು, 17 ಸಂಚಾರಿ ಪಶು ಚಿಕಿತ್ಸಾಲಯಗಳಿವೆ. ಸಂಚಾರಿ ಪಹುಚಿಕಿತ್ಸಾಲಯಗಳು ಪ್ರತಿ ತಾಲೂಕಿನಲ್ಲಿ 5 ಮಾರ್ಗಗಳನ್ನು 
ಹೊಂದಿದ್ದು ಪ್ರತಿ ಮಾರ್ಗದಲ್ಲಿ 5-6 ಗ್ರಾಮಗಳಿವೆ. ವಾರದ 5 ದಿನಗಳಲ್ಲಿ, ಪ್ರತೀದಿನ "ಒಂದು ಮಾರ್ಗದಲ್ಲಿ ಸಂಚರಿಸಿ ಪಶು 


530 ಧಾರವಾಡ ಜಿಲ್ಲೆ 


ಚಿಕಿತ್ಸೆ ಕಾರ್ಯಕೈಕೊಳ್ಳಲಾಗುವುದು. ಇವುಗಳ ಮುಖಾಂತರ 1990 ರಲ್ಲಿ ಆರೂವರೆ ಸಾವಿರಕ್ಕೂ ಹೆಚ್ಚು ಪಶುಗಳಿಗೆ ವಿವಿಧ 
ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗಿದೆ. 1.20 ಲಕ್ಷ ಪಶುಗಳಿಗೆ . ಕೃತಕ ಗರ್ಭಧಾರಣೆ ನಡೆಸಲಾಗಿದೆ. 80,000 ಜಾನುವಾರುಗಳ 
ಅನುಸರಣೆಯಿಂದಾಗಿ 34 ಸಾವಿರಕ್ಕೂ ಹೆಚ್ಚು ಜಾನುವಾರುಗಳು ಗರ್ಭಧರಿಸಿದವು. ದೊಡ್ಡ ರೋಗ ನಿಯಂತ್ರಣಕ್ಕೆ 774 ಹಳ್ಳಿಗಳ 
3.84 ಲಕ್ಷ ಪಶುಗಳಿಗೆ ರಾಣಿಖೇತ ರೋಗದ ವಿರುದ್ಧ 1.49 ಲಕ್ಷ ಜಾನುವಾರುಗಳಿಗೆ ಲಸಿಕೆ ಹಾಕಲಾಗಿದೆ. 


ಉತ್ತಮ ತಳಿಯ ಹುಲ್ಲಿನ ಬೀಜಗಳನ್ನು ಹಾಗೂ ಹುಲ್ಲು ಬೇರುಗಳನ್ನು ರೈತರಿಗೆ ವಿತರಿಸಿ ಮೇವನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ. 
1990-91ರಲ್ಲಿ 365 ಹೆಕ್ಟೇರಿನಲ್ಲಿ 10 ಮೆ.ಟನ್‌ ಮೇವು ಉತ್ಪಾದಿಸಲಾಗಿದೆ. ವಿಶೇಷ ಘಟಕ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿಯ 
87 ಫಲಾನುಭವಿಗಳಿಗೆ ಎಮ್ಮೆ ಹಸುಗಳನ್ನು ವಿತರಿಸಲಾಗಿದೆ. ವಿಶೇಷ ಜಾನುವಾರು ತಳಿ ಅಭಿವೃದ್ಧಿ ಯೋಜನೆಯಂತೆ ಆಯ್ದ ಸಣ್ಣ 
ಅತೀ ಸಣ್ಣ ರೈತರು ಮತ್ತು ಭೂರಹಿತ ಕೃಷಿ ಕಾರ್ಮಿಕರಿಗೆ 250 ಕುರಿಗಳನ್ನು ವಿತರಣೆ ಮಾಡಲಾಗಿದೆ. ಬರಪೀಡಿತ ಪ್ರದೇಶ 
ಅಬಿವೃದ್ಧಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ 11 ತಾಲೂಕುಗಳಲ್ಲಿ ಸಿಲ್ವಿಪಾಶ್ಚರ್‌ ಹುಲ್ಲು ಅಭಿವೃದ್ಧಿ ಕ್ಷೇತ್ರಗಳನ್ನು ಬೆಳೆಸಲಾಗಿದೆ. ಪಶ್ಚಿಮಘಟ್ಟ 
ಅಭಿವೃದ್ಧಿ ಯೋಜನೆಯಲ್ಲಿ ಪಶು ಚಿಕಿತ್ಸಾ ಶಿಬಿರ ಏರ್ಪಡಿಸಿ 64 ಫಲಾನುಭವಿಗಳಿಗೆ ಮೊಲಗಳ ಹಾಗೂ ಗಿರಿರಾಜ ಕೋಳಿ ತಳಿಗಳನ್ನು 
ವಿತರಿಸಲಾಗಿದೆ. 


ಜಿಲ್ಲಾ ಮಟ್ಟದ ಯೋಜನೆಯಲ್ಲಿ 1990-91 ರಲ್ಲಿ ಹೊಸ ಸಿಡೇನೂರ, ಕರಡಿಗುಡ್ವ ಸೊರಟೂರ, ಆಡೂರ, ಸೋಮಪುರ, 
ಮರೋಳ, ಬನಹಟ್ಟಿ, ತಡಸ, ಹರಸಿ, ಐರಣಿ, ಶಾಂತಗಿರಿ, ಬನ್ನೂರ, ಕಡಕೋಳ, ಬನ್ನಿಕೊಪ್ಪ ಸಾಲೆಹೊಸೂರು ಈ 15ಗ್ರಾಮಗಳಲ್ಲಿ 
ಹೊಸದಾಗಿ ಪ್ರಾಥಮಿಕ ಪಹುಚಿಕಿತ್ಸಾ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. ಲಕ್ಕುಂಡಿ, ಧುಂಡಸಿ, ಅಲ್ಲಾವರ, ಹುಲಕೊಪ್ಪ ಹಾಗೂ 
ಸಾತೇನಹಳ್ಳಿ ಈ 5 ಗ್ರಾಮಗಳಲ್ಲಿದ್ದ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಪಶು ಚಿಕಿತ್ಲಾಲಯಗಳನ್ನಾಗಿ 
ಪರಿವರ್ತಿಸಲಾಗಿದೆ. ಪಶುಪಾಲನೆ ಮತ್ತು ಪಶು ಸಂಗೋಪನಾ ಚಟುವಟಿಕೆಗಳಿಗಾಗಿ ಜಿಲ್ಲೆಯಲ್ಲಿ 1990-92 ರಲ್ಲಿ ಇಲಾಖೆಯು 
72.47 ಲಕ್ಷ ರೂ.ಗಳನ್ನು ವಿನಿಯೋಗಿಸಿದೆ. 


ಹಾಲು ಉತ್ಪಾದನೆ 


ಧಾರವಾಡದ ಸಹಕಾರಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟ ನಿಯಮಿತವು ರಾಯಾಪುರ ಡೈರಿ ಆವರಣದಲ್ಲಿ 
ಕಾರ್ಯಮಾಡುತ್ತದೆ. ಧಾರವಾಡ, ಕಾರವಾರ ಜಿಲ್ಲೆಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ. ಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ 
ಸಂಘಗಳ ರಚನೆ, ಹಾಲು ಉತ್ಪಾದಕರಿಗೆ ಉತ್ತಮ ಮಾರುಕಟ್ಟೆ, ಯೋಗ್ಯದರ, ಸದಸ್ಯರಿಗೆ ವವಧ ತರಬೇತಿ, ಪಶು ವೈದ್ಯಕೀಯ 
ಚಿಕಿತ್ಸೆ ಮೊದಲಾದ ಕಾರ್ಯಕ್ರಮಗಳನ್ನು ಒಕ್ಕೂಟವೂ ಕಾರ್ಯಗತಗೊಳಿಸುತ್ತದೆ. ಧಾರವಾಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ 5 ಶೀಥಲ 
ಕೇಂದ್ರಗಳಿವೆ. 460 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿವೆ. ಪ್ರತಿನಿತ್ಯ 19 ವಿತರಣೆ ಮಾರ್ಗಗಳಿಂದ 54,000 ಲೀಟರ್‌ ಹಾಲು 
ಮಾರಾಟ ಮಾಡಲಾಗುತ್ತದೆ. 1990-91 ನೇ ಸಾಲಿನಲ್ಲಿ 618 ಟನ್‌ ಕೆನೆರಹಿತ ಹಾಲಿನ ಪುಡಿ, 436 ಟನ್‌ ಕೆನೆಸಹಿತ ಹಾಲಿನ 
ಪುಡಿ, 586ಟನ್‌ ಬೆಣ್ಣೆ 256ಟನ್‌ ತುಪ್ಪಗಳನ್ನು ಉತ್ಪಾದಿಸಲಾಗಿದೆ. 1992-93 ನೇ ಸಾಲಿನಲ್ಲಿ 431 ಸಹಕಾರಿ ಸೊಸೈಟಿಗಳಿದ್ವು 
64,000 ರೈತ ಕುಟುಂಬದ ಸದಸ್ಯರಿದ್ದು 248 ಹಾಲು ವಿತರಣಾ ಕೇಂದ್ರಗಳು ಕಾರ್ಯ ನಿರ್ವಹಿಸುತ್ತಿದ್ದು 187 ಹುಬ್ಬಳ್ಳಿಯಲ್ಲಿಯೂ 
61 ಧಾರವಾಡ ಪಟ್ಟಣದಲ್ಲಿವೆ. 1990-91 ರಲ್ಲಿ 192.74 ಲಕ್ಷ ಕೆಜಿ ಹಾಲು ಸಂಗ್ರಹಣೆ ಮಾಡಲಾಗಿದೆ. 489 ಮೆ.ಟನ್‌ ತುಪ್ಪ, 
9 ಮೆ.ಟನ್‌ ಫೇಡಾ, 0.7 ಮೆ.ಟನ್‌ ಶ್ರಿಖಂಡ 1794 ಮೆ.ಟನ್‌ ಹಾಲಿನ ಪುಡಿ ಮತ್ತು 1402 ಮೆ.ಟನ್‌ ಬೆಣ್ಣೆ ಉತ್ಪಾದನೆ 
ಮಾಡಲಾಗಿದೆ. ನೆರೆಯ ಮಹಾರಾಷ್ಟ್ರ ಗೋವೆಗಳಿಗೆ ಇಲ್ಲಿಂದ ಹಾಲು ಪೂರೈಕೆಯಾಗುತ್ತದೆ. 

ಕೈಗಾರಿಕೆ ' 

ಜಿಲ್ಲಾ ಕೈಗಾರಿಕಾ ಕೇಂದ್ರವು ಕೈಗಾರಿಕೆಗಳ ಸ್ಥಾಪನೆ, ಅವುಗಳಿಗೆ ನಿವೇಶನ, ಮಳಿಗೆ, ಸಾಲ, ಸಹಾಯಧನ ಮುಂತಾದ ಮೂಲಭೂತ 
ಸೌಲಭ್ಯಗಳನ್ನು ಒದಗಿಸಿಕೊಡುತ್ತದೆ. ಅಲ್ಲದೆ ಉತ್ಪಾದಿತ ವಸ್ತುಗಳನ್ನು ಮಾರಾಟ ಮಾಡಲು ವ್ಯವಸ್ಥೆ ಮಾಡಲು ನೆರವು ನೀಡುತ್ತದೆ. 
ಈ ದಿಶೆಯಲ್ಲಿ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ರಾಜ್ಯ ಸಣ್ಣ ಕೈಗಾರಿಕೆ ಅಬಿವೃದ್ದಿ ನಿಗಮ, ಕರ್ನಾಟಕ, ರಾಜ್ಯ ಕೈಮಗ್ಗ ಅಭಿವೃದ್ಧಿ 
ನಿಗಮ ಮುಂತಾದ ಸಂಸ್ಥೆಗಳು ಕೈಗಾರಿಕೆ ಕೇಂದ್ರಕ್ಕೆ ನೆರವಾಗುತ್ತವೆ. 1990-91 ನೇ ಸಾಲಿನಲ್ಲಿ 44 ದೊಡ್ಡ ಪ್ರಮಾಣದ, 930 


ಆರ್ಥಿಕ ಪ್ರವೃತ್ತಿಗಳು 531 


ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಇದ್ದು ಜಿಲ್ಲೆಯಲ್ಲಿನ ಒಟ್ಟು ಕೈಗಾರಿಕೆಗಳ ಸಂಖ್ಯೆ. 10 ೨1782 ಕ್ಕಿ ಏರಿವೆ. ಇವುಗಳಲ್ಲಿ 38,325 ಲಕ್ಷ 
ರೂಪಾಯಿಗಳ ಬಂಡವಾಳವನ್ನು ಹೂಡಲಾಗಿದೆ. ಇವುಗಳಲ್ಲಿ 36 ಸಾವಿರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ದೊರಕಿದೆ. 
ಜಿಲ್ಲಾ ಕೈಗಾರಿಕಾ ಕೇಂದ್ರವು ಸಹಾಯಧನ, ಅಭಿವೃದ್ಧಿ ಸಾಲ ನೀಡುವುದರ ಜೊತೆಗೆ ಸಾ ಏಪ್‌ಡ್ಯೂಟಿ ವಿನಾಯತಿ ಪತ್ರ, ನವ್ಯ 
ಕೈಗಾರಿಕಾ ಪತ್ರ, ಸ್ಥಿರಆಸ್ತಿ ಪ್ರಮಾಣ ಪತ್ರಗಳನ್ನು ನೀಡುತ್ತದೆ. ಈ ಕಕ್ಷೆಯಲ್ಲಿ 287 ಸ ಸಹಾಯ ನೀಡಲಾಗಿದೆ. 52 
ನಿವೇಶನಗಳನ್ನು ಮತ್ತು 9 ಮಳಿಗೆಗಳನ್ನು 1990-91 ರಲ್ಲಿ ಹಂಚಲಾಗಿದೆ. 194 ರೋಗಗ್ರಸ್ತ ಘಟಕಗಳ ಪೈಕಿ 72 ಘಟಕಗಳನ್ನು 
ಪುನಶ್ಚೇತನಗೊಳಿಸಲು ಸಹಾಯ ಮಾಡಲಾಗಿದೆ. 40 ಭಾವೀ ಉದ್ದಿಮೆದಾರರಿಗೆ ಉದ್ಯಮ ಶೀಲತೆ ತರಬೇತಿ ನೀಡಲಾಗಿದೆ. 
ಗದಗದಲ್ಲಿ ಸಹಕಾರಿ ರಂಗದಲ್ಲಿ 100 ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆಗಾಗಿ ವಿಶೇಷ ಆಂದೋಲನ ಕೈಗೊಳ್ಳಲಾಗಿದ್ದು 40 
ಘಟಕಗಳಿಗೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಸಾಲ ನೀಡಿದೆ. ಸ್ವಯಂ es ಗ ಯೋಜನೆ ಅಡಿಯಲ್ಲಿ ಜಿಲ್ಲೆಯು ಗುರಿಮೀರಿ 
ಪ್ರಗತಿ ಸಾಧಿಸುತಿದೆ. 1990-91ರಲ್ಲಿ Ne ೨99 ಅಭ್ಯರ್ಥಿಗಳಿಗೆ 122.62 ಲಕ್ಷ ರೂಪಾಯಿಗಳ ಸಾಲ ಮಂಜೂರು ಮಾಡಿದೆ. 
ಇದರಲ್ಲಿ 243 ಅಭ್ಯರ್ಥಿಗಳಿಗೆ ವ್ಯಾಪಾರಕ್ಕಾಗಿ, 155 ಜನರಿಗೆ ಸೇವಾ ಕಾರ್ಯಕ್ಕಾಗಿ ಮತ್ತು 201 ಅಭ್ಯರ್ಥಿಗಳಿಗೆ ಕೈಗಾರಿಕೆಗಳ 
ಸ್ಥಾಪನೆಗಾಗಿ ಸಾಲ ನೀಡಲಾಗಿದೆ. 


1991-92 ಸಾಲಿನಲ್ಲಿ ಇದ್ದ ಕೈಗಾರಿಕೆಗಳ ಸಂಖ್ಯೆ ಹೀಗಿವೆ : 1) ದೊಡ್ಡ ಹಾಗೂ ಮಧ್ಯಮ ಪ್ರಮಾಣ 44, ಬಂಡವಾಳ 
159.80 ಕೋಟಿ ರೂ. ಸುಮಾರು 26,200 ಜನರಿಗೆ ಉದ್ಯೋಗಾವಕಾಶ ದೊರೆತಿದೆ; 2) ಸ ಸಣ್ಣ ಪ್ರಮಾಣದ ಕೈಗಾರಿಕೆ ಘಟಕ - 
11,682; ಬಂಡವಾಳ 71.52 ಕೋಟಿ ರೂ; ಸುಮಾರು 66,780 ಜನರಿಗೆ ಉದ್ಯೋಗಾವಕಾಶ ದೊರೆತಿದೆ. 


ಕೈಗಾರಿಕೆಗಳ ಬೆಳವಣಿಗೆಗೆ ಸಹಾಯ ಹಾಗೂ ಸವಲತ್ತುಗಳನ್ನು ಸರ್ಕಾರ ಹಾಗೂ ಸ್ವಾಯತ್ತ ಸಂಸ್ಥೆಗಳು ಒದಗಿಸುತ್ತಲಿವೆ. ಸ್ಥಿರಾಸ್ತಿ 
ಬಂಡವಾಳದ ಮೇಲೆ ಸಹಾಯ ಧನ, ಬಡ್ಡಿ ಅನುದಾನ ವಿದ್ಯುಚ್ಛಕ್ತಿ ಅನುದಾನ, ಅತಿ ಸಣ್ಣ ಕೈಗಾರಿಕಾ ಘಟಕಗಳಿಗೆ ಸರ್ಕಾರ 
ಒದಗಿಸುತ್ತದೆ. ಜಿಲ್ಲೆಯಲ್ಲಿ 1991-92 ನೇ ಸಾಲಿನಲ್ಲಿ 117 ಘಟಕಗಳಿಗೆ 163.98 ಲಕ್ಷ ರೂ. ಸಹಾಯ ಧನ ಒದಗಿಸಲಾಗಿದೆ. 
89 ಕೈಗಾರಿಕಾ ಘಟಕಗಳಿಗೆ, ಕಬ್ಬಿಣ, ಉಕ್ಕು ಸೀಮೆ ಎಣ್ಣೆ ಮೇಣ, ಕೋಕ್‌, ಫರ್ನೇಸ್‌ ಆಯಿಲ್‌, ಟೈಟಾನಿಯಂ ಡೈ ಆಕ್ಸೆಡ್‌ 
ಮೊದಲಾದ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ನಿಗಮವು ವಿವಿಧ ರೀತಿಯ 
ಕಾರ್ಯಾಗಾರಗಳನ್ನು ನಿರ್ಮಿಸಿಕೊಡುತ್ತದೆ. 1991-92ರ ಹೊತ್ತಿಗೆ ಏಳು ಕೈಗಾರಿಕೆ ವಸಾಹತು ಪ್ರದೇಶಗಳಲ್ಲಿ 333 ನಿವೇಶನಗಳನ್ನು 
ಹಂಚಿಕೆಮಾಡಲಾಗಿತ್ತು. ಮತ್ತು ಈ ಸಾಲಿನಲ್ಲಿ 40ನಿವೇಶನಗಳನ್ನು ವಿತರಿಸಲಾಗಿದೆ. ಮತ್ತು ವಿವಿಧ ಮಾದರಿಯ 430 ಮಳಿಗೆಗಳನ್ನು 
ಸಣ್ಣ ಕೈಗಾರಿಕೆಗಳಿಗೆ ವಿತರಿಸಲಾಗಿದೆ. 


ಕರ್ನಾಟಕ ಸಣ್ಣ ಕೈಗಾರಿಕಾ ಮಾರುಕಟ್ಟೆ ನಿಗಮದ ಮೂಲಕ 1991-92 ಸಾಲಿನಲ್ಲಿ 20 ಕೈಗಾರಿಕೆ ಘಟಕಗಳು ಸಹಾಯ 
ಪಡೆದಿವೆ; ಮತ್ತು ರೂ.93.38 ಲಕ್ಷ ರೂ.ಮೌಲ್ಯದ ಉತ್ಪಾದನೆಗಳ ಮಾರಾಟವು ಆಗಿದೆ. ಕರ್ನಾಟಕ. ರಾಜ್ಯ ಖಾದಿ ಮತ್ತು 
ಗ್ರಾಮೋದ್ಯೋಗ ಮಂಡಳಿಯ ವತಿಯಿಂದ 340 ಗುಡಿ ಕೈಗಾರಿಕೆಗಳ ಸ್ಥಾಪನೆಗೆ 1991-92 ರಲ್ಲಿ 57.48 ಲಕ್ಷ ರೂ.ನೆರವು 
ಒದಗಿಸಲಾಗಿದೆ. 

"ವಿಶ್ವ' ಯೋಜನೆ : ಗ್ರಾಮೀಣ ಪ್ರದೇಶದಲ್ಲಿರುವ ಕುಶಲ ಕರ್ಮಿಗಳ ಪ್ರತಿಭೆಯನ್ನು ಹೆಚ್ಚಿಸಲು ಮತ್ತು ಅವರು ತಯಾರಿಸಿದ 
ವಸ್ತುಗಳನ್ನು ಮಾರಾಟಮಾಡಲು "ವಿಶ್ವ' ಎಂಬ ಯೋಜನೆಯನ್ನು 1991 ರಲ್ಲಿ ಸರ್ಕಾರ ಪ್ರಾರಂಭಿಸಿತು. 1991-92 ರವರೆಗೆ, 10 
ತಾಲೂಕುಗಳಲ್ಲಿ 10ತರಬೇತಿ ಕೇಂದ್ರಗಳ ಮುಖಾಂತರ 11 ಚಟುವಟಿಕೆಗಳಿಗೆ ತರಬೇತಿ ವ್ಯವಸ್ಥೆ ಮಾಡಲಾಗಿದೆ. 12 ತಾಲೂಕುಗಳಲ್ಲಿ 
ವಿವಿಧ ವಿಶ್ವ ವಸ್ತುಗಳ ಉತ್ಪಾದನಾ ಕಾರ್ಯವನ್ನು ಕೈಗೊಳ್ಳಲಾಗಿದೆ; ಇವುಗಳಲ್ಲಿ 21 ಘಟಕಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಹಣ 
ಒದಗಿಸಲಾಗಿದೆ; 17 ಘಟಕಗಳು ಕಾರ್ಯಾರಂಭ ಮಾಡಿ, 1,89,240 ರೂ.ಮೌಲ್ಯದ ವಸ್ತುಗಳನ್ನು ಮಾರಾಟ ಮಾಡಲಾಗಿದೆ; 
ಹಾಗೂ ಸುಮಾರು 1,800 ಜನರಿಗೆ ಉದ್ಯೋಗಾವಕಾಶ ದೊರೆತಿದೆ. ಈ ಘಟಕಗಳಿಗೆ ಒಟ್ಟು 15.೨6 ಲಕ್ಷ ರೂ.ಮೌಲ್ಯದ ಕಚ್ಚಾ 
ಸಾಮಗ್ರಿ ಪೂರೈಸಿದ್ದು, 34.24 ಲಕ್ಷ ರೂ.ಮೌಲ್ಯದ ವಸ್ತುಗಳ ಉತ್ಪಾದನೆಯಾಗಿದೆ. 28.24 ಲಕ್ಷ ರೂ.ಮೌಲ್ಯದ ವಸ್ತುಗಳು 
ಮಾರಾಟವಾಗಿದೆ. 


532 ಧಾರವಾಡ ಜಿಲ್ಲೆ 


ಔದ್ಯಮಿಕ ಪ್ರಗತಿ 


ಜಿಲ್ಲೆಯಲ್ಲಿ 1956ರ ನಂತರವೇ ಔದ್ಯಮಿಕ ಪ್ರಗತಿಯಾಯಿತೆಂದು ಹೇಳಬಹುದು. ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, 
ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಹಣಕಾಸು ನಿಗಮ, ಕರ್ನಾಟಕ ಔದ್ಯೋಗಿಕ ಸಹಕಾರ 
ಬ್ಯಾಂಕ್‌, ಕರ್ನಾಟಕ ಔದ್ಯೋಗಿಕ ಬಂಡವಾಳ ಮತ್ತು "ಅಭಿವೃದ್ಧಿ ನಿಗಮ ಮೊದಲಾದವುಗಳ ಶಾಖೆಗಳು ಜಿಲ್ಲೆಯಲ್ಲಿ ಪ್ರಾರಂಭವಾಗಿ, 
ಔದ್ಯಮಿಕವಾಗಿ ಜಿಲ್ಲೆ ಪ್ರಗತಿ ಹೊಂದುತ್ತಲಿದೆ. 1962 ರಲ್ಲಿ 37 ನೋಂದಾಯಿಸಿದ ಕಾರ್ಯಾನೆಗಳಿದ್ದು 1966 ರಲ್ಲಿ 77 ಕ್ಕಿ ಏರಿ, 
1975 ರಲ್ಲಿ 486, 1979 ರಲ್ಲಿ 588, 1986 ರಲ್ಲಿ 530 (ರಾಜ್ಯದಲ್ಲಿ 2 ನೇಯದಾಗಿದ್ದಿತು), 1992-93 ರಲ್ಲಿ 664 ಇದ್ದಿತು. 
(ಸಣ್ಣ ಕೈಗಾರಿಕಾ ಘಟಕಗಳು 11,682) ದುಡಿಯುವ ಬಂಡವಾಳ 1962 ರಲ್ಲಿ 22.03 ಕೋಟಿ ರೂ.ಗಳಿದ್ದು 1966 ರ ಹೊತ್ತಿಗೆ 
61.3 ಕೋಟಿ ರೂ.ಗಳಾಗಿ, 1980-81 ರಲ್ಲಿ 86 ಕೋಟಿ ರೂ, 1986-87 ರಲ್ಲಿ 132.1 ಕೋಟಿ ರೂ.ಗಳಾಗಿತ್ತು. 


ಕರ್ನಾಟಕ ರಾಜ್ಯವು ಔದ್ಯೋಗಿಕ ಕಾರ್ಯಕ್ರಮಗಳಲ್ಲಿ ಧಾರವಾಡ ಜಿಲ್ಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರುವುದರಿಂದ, ಜಿಲ್ಲೆಯು 
ಪ್ರಗತಿ ಹೊಂದಿದೆ. 


ಧಾರವಾಡ ಜಿಲ್ಲೆಯು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಜಿಲ್ಲೆಯಾಗಿದ್ದಿತು. ಮುಂಬೈ ರಾಜ್ಯದಲ್ಲಿ ಪರಭಾಷಿಕರ 
ಪ್ರಭಾವದಿಂದಲೂ ಕನ್ನಡ ಪ್ರದೇಶಗಳ ಅಭಿವೃದ್ಧಿ ಅಷ್ಟೊಂದು ಆಗಿರಲಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಸೇರ್ಪಡೆಯಾದ ನಂತರ 
ಬೆಳವಣಿಗೆಯನ್ನು ಎಶ್ಲೇಷಿಸಿದಾಗ ಈ ಕೆಳಕಂಡ ಅಂಶಗಳು ತೋರಿಬರುತ್ತವೆ. 


ಉತ್ಪಾದನಾ ಘಟಕದಲ್ಲಿ (ನೋಂದಣಿಯಾದ) 1980-81ರಲ್ಲಿ - 2,606 ಲಕ್ಷ ರೂ.ಗಳ ಆದಾಯವಿದ್ವು 1991-92 ರಲ್ಲಿ 
14,693 ಲಕ್ಷ ರೂ.ಗಳಿಗೆ ಅಂದರೆ ಶೇ.464 ರಷ್ಟು ಹೆಚ್ಚಿದೆ. ಇದರಿಂದ ಉತ್ಪಾದನಾ ಘಟಕಗಳಿಗೆ ಸರ್ಕಾರದ ಉತ್ತೇಜನ ಹಾಗೂ 
ಕಾರ್ಯ ತತ್ಪರತೆ ಕಾರಣವಾಗಿದೆ. ಹಾಗೆಯೇ ನೋಂದಣಿಯಾಗದ ಘಟಕಗಳಲ್ಲಿ ಉತ್ಪಾದಿತ ವಸ್ತುಗಳ ಮೌಲ್ಯವು 1980-81 ರಲ್ಲಿ 
2,161 ಲಕ್ಷ ರೂ.ಗಳಿಂದ 1991-92 ರಲ್ಲಿ 11,833 ಲಕ್ಷಕ್ಕೆ (ಕೇ.448 ರಷ್ಟು) ಹೆಚ್ಚಿದೆ. ಆದರೆ ವಿದ್ಯುಚ್ಛಕ್ತಿಯ ಉತ್ಪಾದನೆ 
ಗಣನೀಯವಾಗಿ ಹೆಚ್ಚಾಗಿದ್ದರೂ ಅದರಿಂದ ಬಂದ ಆದಾಯವೂ 1980-81 ರಲ್ಲಿ 597 ಲಕ್ಷ ರೂ. ಗಳಿದ್ದು ಶೇ.702 ರಷ್ಟು 
ಅಂದರೆ 4,791 ಲಕ್ಷ ರೂ.ಗಳಿಗೆ (1991-92) ಹೆಚ್ಚಾಗಿದೆ. 


ವ್ಯಾಪಾರ ಮತ್ತು ಉದ್ಯಮದ ಘಟಕಗಳಲ್ಲಿ 1980 ರಲ್ಲಿ 3,949 ಲಕ್ಷ ರೂ. ಆದಾಯವಿದ್ದು 1991-92 ರಲ್ಲಿ 23,049 
ಲಕ್ಷ ರೂ.ಗಳಿಗೆ ಹೆಚ್ಚಾಗಿದೆ. (ಶೇ.480 ಹೆಚ್ಚಳ) ಇದರಿಂದ, ಧಾರವಾಡ ಜಿಲ್ಲೆಯಲ್ಲಿ ವ್ಯಾಪಾರದ ಘಟಕದಲ್ಲಿ ನಗರೀಕರಣ ಹ 
ಕಾರಣ ವಹಿವಾಟೂ ಹೆಚ್ಚಾಗಿದೆ. 


ಪಂಚವಾರ್ಷಿಕ ಯೋಜನೆಗಳಿಂದಲೂ, ಸರ್ಕಾರದ ಅನೇಕ ಕಾರ್ಯಕ್ರಮಗಳಿಂದಲೂ, ಈ ಜಿಲ್ಲೆಯು ಹಿಂದೆ ಇತ್ತೀಚಿನ 
ದಶಕಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಲಿದೆ. 


ಉದ್ದಿಮೆಗಳಲ್ಲಿ ಸಂಘಟಿತವಲ್ಲದ ಘಟಕಗಳು ರಾಜ್ಯದ ಬಂಡವಾಳ ಹೂಡಿಕೆಯಲ್ಲಿ ಗಣನೀಯವಾದ ಪ್ರಭಾವವನ್ನು ಹೊಂದಿದ್ದು 
ರಾಜ್ಯದ ಹಾಗೂ ದೇಶದ ವರಮಾನದಲ್ಲೂ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ. ಪ್ರಗತಿಪರ ಕಾರ್ಯಕ್ರಮಗಳನ್ನು ಅಳವಡಿಸುವಾಗ 
ಗ್ರಾಮೀಣ ಕ್ಷೇತ್ರದಲ್ಲಿನ, ಆರ್ಥಿಕ ಕ್ಷೇತ್ರದ ವಿವಿಧ ಘಟಕಗಳ ಬಗ್ಗೆ ಮಾಹಿತಿ ತಿಳಿದಿರುವುದು ಅವಶ್ಯಕ. ಸಂಘಟಿತ ಘಟಕಗಳಾದ 
ಕಾರ್ಯಾನೆಗಳು, ರೈಲ್ವೇ, ಸಾರಿಗೆ ಇಲಾಖೆ, ಬ್ಯಾಂಕುಗಳು ಮೊದಲಾದವುಗಳಲ್ಲಿ ಮಾಹಿತಿಗಳನ್ನು ಪಡೆಯುವುದು ಸಾಧ್ಯ. ಆದರೆ 
ಅಸಂಘಟಿತ ಘಟಕಗಳಲ್ಲಿ ಈ ಮಾಹಿತಿ ದೊರಕುವುದು ದುರ್ಲಭ. ಈ ದಿಸೆಯಲ್ಲಿ 1990 ರಲ್ಲಿ ಆರ್ಥಿಕ ಜನಗಣತಿಯನ್ನು 
ಕೈಗೆತ್ತಿಕೊಳ್ಳಲಾಯಿತು. ಈ ಜನಗಣತಿಯ ಆಧಾರದ ಮೇಲೆ ಉದ್ದಿಮೆಗಳನ್ನು ಈ ರೀತಿ ವಿಂಗಡಿಸಲಾಯಿತು. (1) ಉದ್ದಿಮೆ ಅಥವಾ 
ಎಂಟರ್‌ ಫೈಸ್‌-ಸ್ವಂತಕ್ಕಲ್ಲದ ಬೇರೆಯವರ ಬಳಕೆಗೆ ಉತ್ಪಾದನೆ ಮಾಡುವ, ಆದರೆ ಯಾವುದೇ ಸಹಾಯಕರು ಇಲ್ಲದೇ ಕೆಲಸಗಾರರನ್ನು 
ಹೊಂದಿರದ ಘಟಕ. (2) ಕೌಟುಂಬಿಕ ಉದ್ಯಮ ಅಥವಾ "ಓನ್‌ ಅಕೌಂಟ್‌ ಎಂಟರ್‌ ಫೈಸ್‌'-ಮನೆಯಲ್ಲಿನ ಕುಟುಂಬದ ಸದಸ್ಯರ 


ಆರ್ಥಿಕ ಪ್ರವೃತ್ತಿಗಳು 533 


ನೆರವಿನಿಂದ ಬೇರೆಯವರ ಬಳಕೆಗೆ ಉತ್ಸನ್ನ ಮಾಡುವ ಘಟಕ, (3) ಯಾವುದೇ ಉದ್ದಿಮೆಯಲ್ಲಿ ಕನಿಷ್ಟ ಒಬ್ಬ ಕೆಲಸಗಾರರನ್ನು 
ಸಹಜವಾಗಿ ಹಾಗೂ ನಿಯಮಿತವಾಗಿ ನೇಮಿಸಿದ್ದಲ್ಲಿ ಅದನ್ನು "ಸ್ಥಾವರ' ಅಥವಾ "ಎಸ್ಟಾಬ್ಲಿಶ್‌ಮೆಂಟ್‌' ಎಂದು ವಿಂಗಡಿಸಿದ್ದಾರೆ. 


1990ರ ಆರ್ಥಿಕ ಗಣತಿಯ ಪ್ರಕಾರ ರಾಜ್ಯದಲ್ಲಿ 16.95 ಲಕ್ಷ ಉದ್ದಿಮೆಗಳು (ಎಂಟರ್‌ ಪ್ರೈಸಸ್‌) ಇದ್ದು ಅವುಗಳಲ್ಲಿ 59.18 
ಲಕ್ಷ ಕೆಲಸಗಾರರು ಇದ್ದರು. ಇದು ದೇಶದ ಒಟ್ಟು ಉದ್ದಿಮೆಗಳ (238 ಲಕ್ಷ) ಪೈಕಿ ಶೇ.7.1 ಆಗಿದ್ದು ಒಟ್ಟು ಕೆಲಸಗಾರರಲ್ಲಿ ರಾಜ್ಯದ 
ಪಾಲು ಶೇ.8.9ಇದ್ದಿತು. ಇವುಗಳಲ್ಲಿ ಬೆಂಗಳೂರು ಜಿಲ್ಲೆಯ ಪಾಲು ಶೇ.12.3 ಅತಿ ಹೆಚ್ಚು _ ಇದ್ದು), ಧಾರವಾಡದ ಪಾಲು ಶೇ.7.4, 
ಅಂದರೆ 4 ನೇ ಸ್ಥಾನದಲ್ಲಿದ್ದಿತು. ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಉದ್ದಿಮೆ ಇದ್ದ ಜಿಲ್ಲೆಗಳೆಂದರೆ, ಬೆಂಗಳೂರು (2.08 ಲಕ್ಷ), ಮೈಸೂರು 
(1.33 ಲಕ್ಷು, ಬೆಳಗಾವಿ (1.30 ಲಕ್ಷ) ಮತ್ತು ಧಾರವಾಡ (1.25 ಲಕ್ಷು. ಧಾರವಾಡ ಜಿಲ್ಲೆ ಗ್ರಾಮಾಂತರ ಪ್ರದೇಶದಲ್ಲಿ 68,901 
ಉದ್ದಿಮೆಗಳು ಒಟ್ಟು ಉದ್ದಿಮೆಗಳ (ಶೇ.66.67) ಮತ್ತು ಪಟ್ಟಣ ಪ್ರದೇಶದಲ್ಲಿ 56,083 ಛೇ. 8.48) ಮತ್ತು ಒಟ್ಟು 1.25 ಲಕ್ಷ 
(ಶೇ.7.38) ಇದ್ದವು. ಕ 


ಒಟ್ಟು ಉದ್ದಿಮೆ (ಎಂಟರ್‌ ಪೈಸ್‌)ಗಳಲ್ಲಿ ಗ್ರಾಮೀಣ ಮತ್ತು ಪಟ್ಟಣದ ವಿವರ ಹೀಗಿದೆ. ಗ್ರಾಮೀಣ 68,901 ಛೇ. 6.67), 
ಪಟ್ಟಣ 56,083 - ಶೇ.8.48. 


ಒಟ್ಟು 1,24,984 ಶೇ. 7.38) ಆವರಣದಲ್ಲಿ ಕೊಟ್ಟಿರುವುದು ರಾಜ್ಯದ ಒಟ್ಟು ಉದ್ದಿಮೆಗಳ ಶೇಕಡಾ. 


ಸ್ವಂತ ಕೆಲಸಗಾರರು ಮತ್ತು ಕೂಲಿ ಕೆಲಸಗಾರರು (ರಾಜ್ಯದ ಒಟ್ಟು ಕೆಲಸಗಾರರ ಶೇಕಡಾ) 
ಒಟ್ಟು ಕೆಲಸಗಾರರು 3,34,399 (ಫೀ. 5.65) 
ಕೂಲಿ ಕೆಲಸಗಾರರು 1,84,480 (ಲೀ. 5.97) 
ಒಟ್ಟು ಜಲ್ಲೆಯ ಕೆಲಸಗಾರರಲ್ಲಿ ಕೂಲಿ ಕೆಲಸಗಾರರ ಶೇ. 55.17 
ಸಾವಿರ ಜನ ಸಂಖ್ಯೆಗೆ ಒಟ್ಟು ಉದ್ದಿಮೆಗಳು 35 (ಾಜ್ಯ - 38) 
ಸ್ವಂತ ಉದ್ದಿಮೆದಾರರು 25 (ರಾಜ್ಯ - '28) 
ಇತರೆ ಉದ್ದಿಮೆ (ಸ್ಥಾವರಗಳು) 10 (ರಾಜ್ಯ - 13) 
ಕೆಲಸ ಮಾಡುವವರ ಸಂಖ್ಯೆ : ಸಾವಿರ ಜನ ಸಂಖ್ಯೆಗೆ 96 ೮ಾಜ್ಮ 132) 
ಜಿಲ್ಲೆಯ ಸ್ಥಾನ 10 
ಕೃಷಿಯೇತರ ಉದ್ದಿಮೆಗಳನ್ನು ಮುಖ್ಯ ಚಟುವಟಿಕೆಯಾಗಿ 
ಹೊಂದಿರುವ ಕೆಲಸಗಾರರ ಸಂಖ್ಯೆ 1,21,475 
ಇವುಗಳಲ್ಲಿ ಬೇರೆ ಬೆರೆ ಉದ್ದಿಮೆಗಳಲ್ಲಿನ ಕೆಲಸಗಾರರ ವಿವರ. 
ಗಣಿ ಕೆಲಸಗಾರರು 3700.11) 
ಉತ್ಪಾದನೆ : ದುರಸ್ತಿ 24,450 (6.99) 
ವಿದ್ಯುಚ್ಛಕ್ತಿ ಇಂಧನ ಹಾಗೂ ನೀರು ಸರಬರಾಜು 253 (0.07) 
ನಿರ್ಮಾಣ (ಕಟ್ಟಣೆ) 1,478 (0.42) 
ಸಗಟು ಮತ್ತು ಚಿಲ್ಲರೆ ವ್ಯಾಪಾರ 43,710 (12.50) 
8,084 (2.31) 


ಹೋಟೆಲ್‌ ಮತ್ತು ರೆಸ್ಟೋರೆಂಟ್‌ 


534 ಧಾರವಾಡ ಜಿಲ್ಲೆ 


ಸ್ವಂತ ಕೆಲಸಗಾರರು ಮತ್ತು ಕೂಲಿ ಕೆಲಸಗಾರರು (ರಾಜ್ಯದ ಒಟ್ಟು ಕೆಲಸಗಾರರ ಶೇಕಡಾ) 
ಸಾರಿಗೆ 1,903 (0.54) 
ದಾಸ್ತಾನು 893 (0.26) 
ಸಂಪರ್ಕ ; 675 (0.19) 
ಆರ್ಥಿಕ ಚಟುವಟಿಕೆ (ಲೇವಾದೇವಿ) 2,302 (0.66) 
ಸಮಾಜ ಸೇವೆ | 37,340 (10.67) 
ಇತರೆ 17 (0.00) 


ಕೃಷಿ ಉದ್ಯಮಗಳು : ಕೃಷಿ ಉದ್ಯಮಗಳೆಂದರೆ ಜಾನುವಾರು ಸಾಕಣೆ, ಕೃಷಿ ಸೇವೆಗಳು, ಬೇಟೆ, ಅರಣ್ಯ ಉತ್ಪತ್ತಿಗಳ ಉದ್ದಿಮೆ, ' 
ಮೀನುಗಾರಿಕೆ. ಆದರೆ ಬೆಳೆ ಬೆಳೆಯುವಿಕೆ ಹಾಗೂ ತೋಟಗಾರಿಕೆ ಇದರಲ್ಲಿ ಸೇರುವುದಿಲ್ಲ. 1990ರಲ್ಲಿ ಕೃಷಿ ಉದ್ದಿಮೆ (ನ್ಯಾವರ)ಗಳಲ್ಲಿ 
ಕರ್ನಾಟಕದ ಪಾಲು ಶೇ.8.1 ಆಗಿದ್ದಿತು. ಇವುಗಳ ವಿವರ ಈ ರೀತಿ ಇದೆ. 


ಸ್ವಂತ ಉದ್ದಿಮೆ : ಕೌಟುಂಬಿಕ 2705 ಛೇ. 2.18); ಸ್ಥಾವರ 804 (ಕೇ. 0.95); ಒಟ್ಟು 3509 6ೇ.1.68). 
ಕೆಲಸಗಾರರ ಸಂಖ್ಯೆ : ಒಐ.ಇ. 4127 (ಕೇ.1.46), ಸ್ಥಾವರ 2,876 6ೇ.0.41); ಒಟ್ಟು 7,093 6.0.71). 
(ಆಧಾರ : ರಿಪೋರ್ಟ್‌ ಆನ್‌ ಥರ್ಡ್‌ ಎಕನಾಮಿಕ್‌ ಸೆನ್ಸಸ್‌ 1990). 


ಖಾದಿ ಮತ್ತು ಗ್ರಾಮೀಣ ಉದ್ಯಮ : 


ಘಟಕ 1987-88 88-89 89-90 90-91 
1) ಖಾದಿ ಮತ್ತು ಗ್ರಾಮೋದ್ಯೋಗ 
ನಿಗಮದ ಉದ್ಯಮಗಳು ಸಂಖ್ಯೆ 31 153 507 366 
2) ಲಿಡಕರ್‌ ಸಹಾಯ ಪಡೆದ ಘಟಕಗಳು ಸಂಖ್ಯೆ 18 34 79 29 
3) ಕೈಮಗ್ಗಗಳು 
ಲ) ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ಸಂಖ್ಯೆ 265 426 185 270 
ಆ) ಸಹಕಾರ ೫ 181 ಸ 
4) ವಿದ್ಯುತಚಾಲಿತ ಮಗ್ಗ | ps 56 14 25 129 


ಜಿಲ್ಲೆ ಅಭಿವೃದ್ಧಿ ಕಾರ್ಯದಲ್ಲಿ ಕೈಗಾರಿಕೆಗಳು ಮಹತ್ವದ ಪಾತ್ರವಹಿಸಿವೆ. ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗವನ್ನು 
ಹೋಗಲಾಡಿಸಲು ಹಾಗು ಪಟ್ಟಣಗಳಿಗೆ ವಲಸೆ ಹೋಗುವುದನ್ನು ತಡೆಗಟ್ಟಲು ಸಣ್ಣ ಕೈಗಾರಿಕೆಗಳು, ಖಾದಿ ಮತ್ತು ಗ್ರಾಮೀಣ 
ಉದ್ಯಮ ಸಕ್ರೀಯ ಪಾತ್ರ ವಹಿಸುತ್ತವೆ. ಕರಕುಶಲ ಕಲೆಗಳಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ಕೊಟ್ಟು, ಅವು ಕ್ಷೀಣವಾಗದಂತೆ 
ನೋಡಿಕೊಳ್ಳಲು, ಕುಶಲ ಕರ್ಮಿಗಳಿಗೆ ಕಚ್ಚಾ ಸಾಮಗ್ರಿಗಳನ್ನು ಕೊಡುವುದಲ್ಲದೆ ಸೂಕ್ತ ತರಬೇತಿಯನ್ನು ಕೊಡಲಾಗುತ್ತಿದೆ. ಕುರಿ 
ಮತ್ತು ಉಣ್ಣೆ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಬಳಸಿಕೊಳ್ಳಲು ಯೋಜನೆಗಳನ್ನು ಜಿಲ್ಲಾ ಪರಿಷತ್ತು ಕಾರ್ಯಕ್ರಮಗಳನ್ನು 
ಹಮಿಕ್ಕೊಂಡಿದೆ. ಕೈಮಗ್ಗ ಅಭಿವೃದ್ಧಿ ನಿಗಮ, ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮಗಳು ಈ ದಿಸೆಯಲ್ಲಿ ಹೆಚ್ಚಿನ ಕಾರ್ಯ ಮಾಡಿವೆ. 

ಜೈವಿಕ ಅನಿಲ ಘಟಕಗಳ ವಿವರ : ಧಾರವಾಡ ಜಿಲ್ಲೆಯಲ್ಲಿ ಇಂಧನ ಮತ್ತು ದೀಪದ ವ್ಯವಸ್ಥೆಗಾಗಿ, ಸೌದೆ (ಟಿಗೆ) ಸೀಮೆ 
ಎಣ್ಣೆ ವಿದ್ಯುಚ್ಛಕ್ತಿಗಳ ಕೊರತೆಯನ್ನು ನೀಗಿಸಲು, ಲಭ್ಯವಿರುವ ನಿರುಪಯುಕ್ತ ವಸ್ತುಗಳನ್ನು ಇಂಧನ ಮತ್ತು ಬೆಳಕು ಉತ್ಪಾದನೆಗೆ 
ಬಳಸಿಕೊಳ್ಳುವಲ್ಲಿ, ಹೆಚ್ಚಿನ ಪ್ರಯತ್ನ ನಡೆದಿದೆ. 1951 ರಿಂದ ಇತ್ತೀಚೆಗೆ ಡ್ರಮ್‌ ಮಾದರಿಯ ಗೋಬರ ಅನಿಲಯಂತ್ರಗಳನ್ನು 


ಆರ್ಥಿಕ ಪ್ರವೃತ್ತಿಗಳು 535 


ನಿರ್ಮಿಸಲು ಪ್ರಾರಂಭಮಾಡಿ ಉರುವಲು ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಪ 
ಬಂದಮೇಲೆ, 31.3.71 ರವರೆಗೆ ಒಟ್ಟು 1900 ಜೈವಿಕ ಅನಿಲ ಘಟಕಗಳನ್ನು 86.51 ಲಕ್ಷ ರೂ. ಖರ್ಚಿನಲ್ಲಿ ಸಾಪಿಸಲಾಗಿದೆ. 
1987-88 ರಿಂದ 1990-91 ರವರೆಗೆ ಜೈವಿಕ ಅನಿಲ ಘಟಕಗಳ ವಿವರವನ್ನು ಇಲ್ಲಿ ಕೊಡಲಾಗಿದೆ. 


ಸ್ಥಾಪಿಸಿದ ಜೈವಿಕ ಅನಿಲ ಘಟಕಗಳು ಮತ್ತು ಸಹಾಯ ಧನ ಬಿಡುಗಡೆ ಕ್ರಮವಾಗಿ 1987-88 - 831 (ವೆಚ್ಚ 47.10 ಲಕ್ಷ 
ರೂ); 1988-89 - -448 (18,05 ಲಕ್ಷ ರೂ); 1989-90-414 (14.39 ಲಕ್ಷ ರೂ); ಮತ್ತು 1990-91 - 207, (6.97 
ಲಕ್ಷ ರೂ) 


1971 ರಿಂದ 1992-93 ರವರೆಗೆ ಪ್ರತೀ ನೋಂದಾಯಿತ ಕಾರ್ಪಾನೆಗೆ ಇದ್ದ ಜನ ಸಂಖ್ಯೆ ಈ ರೀತಿ ಇದೆ. 1971 - 
6,279 (7,682); 1976 - 5,113 (4,411); 1981 - 5009 (3,735), 1986 - 9,420 (3,532); 1991 - 5,399 
(5,836); 1991-92 - 5560 (6,499), 1992-93 - 5706 (6637). (ಆವರಣದಲ್ಲಿ ಕೊಟ್ಟಿರುವ ಸಂಖ್ಯೆ ರಾಜ್ಯಕ್ಕೆ 
ಸಂಬಂದಪಟ್ಟಿದ್ದು. 

ಪ್ರತೀ ನೋಂದಾಯಿತ ಕಾರಾನೆಗೆ ಇದ್ದ ಕಾರ್ಮಿಕರ ಸಂಖ್ಯೆ : 1971 - 47 (72); 1976 - 6565), 1981 - 
62(55); 1986 - 178 (68); 1991 - 93 (100); 1991-92 - 95 (107); 1992-93 - 96 (107). (ಆವರಣದಲ್ಲಿ 
ರಾಜ್ಯಕ್ಕೆ ಸಂಬಂಧಪಟ್ಟ ಸಂಖ್ಯೆಯನ್ನು ಕೊಟ್ಟಿದೆ). 

1981-86 ರ ಅವಧಿಯಲ್ಲಿ ಪ್ರತೀ ನೋಂದಾಯಿತ ಕಾರ್ಪಾನೆಗೆ ಇದ್ದ ಕಾರ್ಮಿಕರ ಸಂಖ್ಯೆ ಗಣನೀಯ ಹೆಚ್ಚಾಗಿರುವುದು 
ಕಂಡುಬರುತ್ತದೆ. ಪುನಃ ನಂತರದ ವರ್ಷಗಳಲ್ಲಿ ಈ ಸಂಖ್ಯೆ ಇಳಿಮುಖವಾಗಿದೆ. 


ಕೋಷ್ಟಕ 8. 17: ವ್ಯವಸ್ಥಿತ ಘಟಕಗಳಲ್ಲಿ ಇದ್ದ ಉದ್ಯೋಗಗಳ ಶೇಕಡಾ 
(1991 ರಿಂದ 1993 ರವರೆಗೆ) 'ಜಿಲ್ಲೆಯಲ್ಲಿ ಇದ್ದ ವಿವರ. 


ಕ್ರಮ ಉದ್ದಿಮೆ ಒಟ್ಟು ಉದ್ಯೋಗಗಳಲ್ಲಿನ ಶೇಕಡಾ 
ಸಂಖ್ಯೆ : ಮಾರ್ಚ್‌ 91 ಮಾರ್ಚ್‌ 92 ಮಾರ್ಚ್‌ 93 
| 2 3 4 5 
| ಪ್ರೈಮರಿ ಘಟಕ 5.8 ಈ? 5.6 
ಅ) ಅರಣ್ಯ ಮತ್ತು ಸಸ್ಯ 8 3.8 | 3 
ಆ) ಗಣಿ ಕೆಲಸಗಾರಿಕೆ 2.0 1.9 1.9 
2 ಸೆಕೆಂಡರಿ ಘಟಕ 30.3 30.9 31.5 
ಅ) ಉತ್ಪಾದನೆ 27.0 27.6 | 28.2 
ಆ) ವಿದ್ಯುಚ್ಛಕ್ತಿ, ಅನಿಲ, ನೀರು 3.3 3.3 3.3 
3 ನಿರ್ಮಾಣ 4.1 4.3 4.2 
4 ಟರ್ಶಿಯರಿ ಘಟಕ ೨೨.8 ೨೪.1 ೨8.7 
ಅ) ಸಗಟು ವ್ಯಾಪಾರ, ಚಿಲ್ಲರೆ ವ್ಯಾಪಾರ ಹೋಟೆಲ್‌ 2.2. 2.2 2.1 


ಆ) ಸಾರಿಗೆ, ಶೇಕರಣೆ ಮತ್ತು ಸಂಪರ್ಕ 10.3 10.0 10.0 


ತ್ಯ 3 4 ಸಕ 
ಇ) ಆರ್ಥಿಕ ಸಂಸ್ಥೆ ವಿಮೆ ಹಾಗೂ ಇತರಸೇವೆ 75 73 74 

ಈ) ಸಾಮಾಜಿಕ ಮತ್ತು ವೈಯಕ್ತಿಕ 
ಇತರೆ ಸೇವೆಗಳು 39.8 - 39.2 


ಸಂಘಟಿತ ಘಟಕಗಳಲ್ಲಿ ಇದ್ದ ಮಹಿಳಾ ಕಾರ್ಮಿಕರ ಶೇಕಡಾ ಈ ರೀತಿ ಇದ್ದಿತು. 


ಮಾರ್ಚ್‌ 92 ಮಾರ್ಚ್‌ 93 
ಸಾರ್ವಜನಿಕ ಸಂಸ್ಥೆ ಶೇ.6.2 ಶೇ.6.5 
ಖಾಸಗಿ | 6.8 5.7 
ಒಟ್ಟು 64 6.2 


(ಆಧಾರ : ಡಿಸ್ಟಿಕ್ಟ್‌ ಸೋಶಿಯೋ ಎಕನಾಮಿಕ ಇಂಡಿಕೇಟರ್ಸ್‌ ೧೯೯೩) ಅ ಮತ್ತು ಸಾಂ ಇಲಾಖೆ. 


(ಕೋಷ್ಟಕ 8.18 ಮುಂದಿನ ಪುಟದಲ್ಲಿ) 
ಅರಣ್ಮ ಅಭಿವೃದ್ಧಿ 


ಧಾರವಾಡ ಜಿಲ್ಲೆಯಲ್ಲಿ ಅರಣ್ಯದ ವಿಸ್ತೀರ್ಣವು ಒಟ್ಟು ಭೌಗೋಳಿಕ ಕ್ಷೇತ್ರ ಶೇಕಡಾ 1970-71 ರಿಂದ ಈ ರೀತಿ ಇದ್ದಿತು : 
1970-71 - 8.21 ಶೇ; 1975-76 - 8.08 ಶೇ.; 1980-81 - 8.20 ಶೇ.; 1985-86 - 8.36 ಶೇ.; 1990-91 - 
8.36 ಶೇ; ಹಾಗೂ 1991-92 - 8.37 ಶೇ. ಒಟ್ಟು 22 ವರ್ಷಗಳಲ್ಲಿ ಅರಣ್ಯ ಪ್ರದೇಶದ ವಿಸ್ತೀರ್ಣದಲ್ಲಿ ಹೆಚ್ಚಿನ ಬದಲಾವಣೆ 
ಆಗಿಲ್ಲ. ಇದರಿಂದ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶವನ್ನು ಬೇರೆ ಉದ್ದೇಶಗಳಿಗೂ ಬಳಸಿದರೂ ಸಾಮಾಜಿಕ- ಅರಣ್ಯ ಮೊದಲಾದ 
ಕಾರ್ಯಕ್ರಮಗಳ ಮೂಲಕ ಅರಣ್ಯ ಪ್ರದೇಶದಲ್ಲಿ ವಿಸ್ತೀರ್ಣ ಕಡಿಮೆ ಆಗದಂತೆ ನೋಡಿಕೊಳ್ಳಲಾಗಿದೆ. ಆದರೆ ಇದು ನೈಸರ್ಗಿಕ 
ಅರಣ್ಯದ ರಕ್ಷಣೆಯ ಅವಶ್ಯಕತೆಗೆ ಪರ್ಯಾಯವಾಗಲಾರದು,. ಎಂದು ತಜ್ಞರ ಅಭಿಪ್ರಾಯ. 


ಜಿಲ್ಲೆಯಲ್ಲಿ 1970-71 ರಿಂದ ಕೃಷಿಯೇತರ ಉಪಯೋಗಕ್ಕಾಗಿ, ಭೂಮಿಯನ್ನು ಉಪಯೋಗಿಸಿರುವ ವಿಸ್ತೀರ್ಣ, ಒಟ್ಟು 
ಭೌಗೋಳಿಕ ವಿಸ್ತೀರ್ಣದ ಶೇಕಡಾ - 1970-71 -1.62ಶೇ.; 1975-76-2.05ಶೇ.; 1980-81-2.10ಶೇ. 1985-86 
-4.02 ಶೇ; 1990-91 - 4.41 ಶೇ) ಹಾಗೂ 1991-92 - 4.54 ಶೇ. 1980-81 ರಿಂದ 1985-86 ರ ಅವಧಿಯಲ್ಲಿ 
ಕೃಷಿಯೇತರ ಉದ್ದೇಶಗಳಿಗಾಗಿ ಉಪಯೋಗಿಸಿರುವ ಭೂಮಿಯ ಕ್ಷೇತ್ರಫಲ 2 ಪಟ್ಟು ಹೆಚ್ಚಿದೆ. ಇದರಿಂದ ಭೂಮಿಯ 
ಉಪಯೋಗವನ್ನು ಇತರೆ ಅಂದರೆ ಕೈಗಾರಿಕೆ, ಗೃಹನಿರ್ಮಾಣ, ಪಶುಸಂಗೋಪನೆ ಮೊದಲಾದ ಕಾರ್ಯಕ್ರಮಗಳಿಗೆ ಉಪಯೋಗಿಸಿ 
ಕೊಳ್ಳಲಾಗಿದೆ. ಎಂದು ತಿಳಿಯಬಹುದು. ಇದೇ ಸಂಖ್ಯೆಯು ರಾಜ್ಯದಲ್ಲಿ 1970-71 ರಲ್ಲಿ ಶೇ.4.95 ಇದ್ದದ್ದು 1991-92 ರಲ್ಲಿ 
2.26 ರಷ್ಟಾಗಿದೆ. ಇದೇ ರೀತಿಯ ಎರಡರಷ್ಟು ಹೆಚ್ಚಾಗಿರುವ ಜಿಲ್ಲೆ ಎಂದರೆ, ಬೆಂಗಳೂರು. 


ಬಂಜರು ಮತ್ತು ಕೃಷಿಗೆ ಯೋಗ್ಯವಲ್ಲದ ಭೂಮಿಯು ಜಿಲ್ಲೆಯಲ್ಲಿ 1970-71 ರಲ್ಲಿ ಒಟ್ಟು ಕ್ಷೇತ್ರದ ಶೇ.1.96 ರಷ್ಟಿದ್ದು 
1913-16ರಲ್ಲಿ ಶೇ.2.17 ಶೇ; 1980-81 ರಲ್ಲಿ ಶೇ.2.26 ಶೇ; 1985-86 ರಲ್ಲಿ ಶೇ.1.71; 1990-91ರಲ್ಲಿ - ಶೇ.1.62 
ಮತ್ತು 1991-92 ರಲ್ಲಿ ಶೇ.1.56 ಇದ್ದಿತು. ಈ ಗುಂಪಿಗೆ ಸೇರಿದ ಜಮೀನಿನ ವಿಸ್ತೀರ್ಣ 20 ವರ್ಷಗಳಲ್ಲಿ ಸಾಗು 
ಕಂಡು ಬರುತ್ತದೆ. 


೨37 


ಆರ್ಥಿಕ ಪ್ರವೃತ್ತಿಗಳು 


(vue : ೧೭೭೧) 


Ils 9೫9 OO Lv8‘66 8(:0 1096 Lvl 260 ‘sh beet 94810 LLY Iss ೪೭£ (ಪ) 
ಪ ಬ 4 - - ೬ ೬ - - - - ere (1 
1೯10£ 011 0% 000 €0'2 ೪10 £00 ೭25 ೫ 010 900 6£2 ೨೪[ ಈ 91 
69% Loz ೭181 10'0 89 9೭0 ೪00 Loh S'S ೯10 010 102 01 cover ಬ್ದ 
೪0:10( 0೭11 6069 000 SLL 91'0 €0'0 BLOT LEE 60°0 90'0 6£1 €01 ಟಾ ೪1 
eu0tss -೬90(2 Ils. S81 ೫119001... 96928 £80 (81£(£ 901611 ೭೭೭ 1೭1 €89 ELE ದಳಾಣಭ €1 
960 96806 bh80es OSI0 6881 00Lt 000 (1'€101 9(:0 €L'0 €60 ೪6'0 ಬಂದ 21 
6L's80l 9LS¢ €8೭1 200 6(:81 0('1 €೯£0 L9'LE ಓ0'0 $0°0 8೯] oI ಎ 11 
L9'9L6 €2 821(£ ಓ0'0 £66( 8's 880 09:19 800 600 ೪11 (೯1 ಓ೧ಐಂಇ 01 
68:88 L8 ೪6£ 000 £€'1 6£0 980 ಜು. 810. : ೪00 ೭10 30 00 ನೀಲಂ 6 
£9'LOL ೫312 0Z8€1 000 ೨೯ 810 €0°0 061 900 <0°0 880 PLO ues 8 
66 80st 822 £10(£ 18'6 ೪6:28(1 © SKIT TOL 80'£೭೭ 6019 11] 69€ 189 She (ಐ( 
81:(6( 89 ೭609 200 988 090 010 18'1€ 910 60'0 3೯2 ಟು! ಧಣ 9 
6'209 90L ೫86 ೪0'0 12 910 6010 (866 ೫0 ೨೫0 9೭0 SL'S 9೭£ ಬಮ 0? 
2670೭6 66vL ₹8987 200 68°11 ೪('0 610 ೫26 ೪9೭ 110 90°0 662 19 sive fp 
19618 8681 ಓ£€£1೭ 8೯0 1600೭ ೭೯£ 0೯0 wwii 6011 8೭1 890 8೯11... 909 wu (1 
6(0608 . £। 926£2 £೭0 1ಓ€81 8೭ ಓ1`0 ೭091 L€'1 801 £18 9 ಬೀಲಬಾರಿ 7 
ಣಿ Ips 9923 100 ಈ'£ 610 ೫0 (69£ ೯೭0 ೪1'0 Ize ೫1 un [| 
೪1 €1 [4 1 01 6 8 L ೯ ೪ € [4 I 
ಇ ಲ 2 

ಟಂ ೪೮೦ "KTR ಗೋಣಿ veou fone yoo ಓಟ; ಇರ  ಟೋಂಡಜುಜ 

xp RE xo aR 4೫ ಆ we nee ಇಓ xp ಭಇದಿಂಜಜ eo 001 FE 00001 FF 

(೦) ee 98೧ ಯನ (೦) ಣೋ ಡೀಲಾಖಂಣ ಎ೦೪ aia ror ಜಾಣರ 90% Re 


(0661) 80೮೧೩ 6೦೪% 800% ಕಾಣ ಐಲಂಜಿ : 81:68 ೫೫೧೪ 


538 ಧಾರವಾಡ ಜಿಲ್ಲೆ 


ಶಾಶ್ವತ ಹುಲ್ಲುಗಾವಲು ಮತ್ತು ಗೋಮಾಳಗಳ ವಿಸ್ತೀರ್ಣ, ಒಟ್ಟು ಭೌಗೋಳಿಕ ಕ್ಷೇತ್ರದ ವಿಸ್ತೀರ್ಣದಲ್ಲಿ 1970-71 ರಲ್ಲಿ 
ಶೇ.2.80, 1915-16ರಲ್ಲಿ ಶೇ. 2.68, 1980-81 ರಲ್ಲಿ ಶೇ.2.68, 1985-86 ರಲ್ಲಿ ಶೇ.1.67, 1990-91 ರಲ್ಲಿ ಶೇ.1.35 
ಮತ್ತು 1991-92 ರಲ್ಲಿ ಶೇ.1.36 ಇದ್ದಿತು. ಒಟ್ಟು 22 ವರ್ಷಗಳಲ್ಲಿ ಈ ವಿಸ್ತೀರ್ಣವು ಶೇ.50 ರಷ್ಟು ಕಡಿಮೆಯಾಗಿರುವುದು 
ಕಂಡು ಬರುತ್ತದೆ. ಜಾನುವಾರುಗಳ ಸಂಖ್ಯೆ ಪ್ರತಿ ಚದರ ಕಿ.ಮೀ.ಗೆ 1966ರಲ್ಲಿ 63, 1972ರಲ್ಲಿ 68, 1977ರಲ್ಲಿ 73; 1983 
ರಲ್ಲಿ 76 ಮತ್ತು 1990ರಲ್ಲಿ 69 ಇದ್ದಿತು. ಜಾನುವಾರುಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅವುಗಳು ಉಪಯೋಗಿಸುವ ಹುಲ್ಲುಗಾವಲು 
ಮತ್ತು ಗೋಮಾಳ ಪ್ರದೇಶ ಕಡಿಮೆಯಾಗುತ್ತಿರುವುದು ಗಮನಿಸಬೇಕಾದ ಅಂಶವಾಗಿದೆ. ಈ ಜಾನುವಾರು ಸಂಖ್ಯೆಗಳಲ್ಲಿ ಬೇರೆ ಬೇರೆ 
ಪ್ರಾಣಿಗಳಿಗೆ ಸಂಬಂಧಪಟ್ಟ ಅಂಕಿ ಸಂಖ್ಯೆಗಳು ಈ ರೀತಿ ಇವೆ. 


- ಕೋಷ್ಟಕ 8.19 : ಲಕ್ಷ ಜನಸಂಖೆಗೆ ಪ್ರಾಣಿಗಳ ಸಂಖ್ಯೆ 


ವರ್ಷ 1966 1972 1977 1983 1990 
ಹಾಲು ಕೊಡುವ ಹಸುಗಳು ತ೨ೀ69. 3,177 3,302 3,150 2,600 
ಎಮ್ಮೆಗಳು 3,828 3,೨24 3,593 “3250 2,500 
ಕುರಿಗಳು pn 5 5 9,496 9,017 6,690 7,250 
ಟಗರುಗಳು 8,505 12,403 11,109 10,160 8,900 
ಹಂದಿಗಳು 143 162 164 200 230 
ಪಕ್ಷಿಗಳು 12,756 15,371 10,286 11,600 17,980 


ಟಗರು, ಹಂದಿ ಹಾಗೂ ಪಕ್ಷಿಗಳ ಸಂಖ್ಯೆಯಲ್ಲಿ ಹೆಚ್ಚು ಇದ್ದು ಹಸು, ಎಮ್ಮೆ ಮತ್ತು ಕುರಿಗಳ ಸಂಖ್ಯೆ ಕಡಿಮೆ ಆಗಿವೆ. 

ಈ ಜಿಲ್ಲೆಯಲ್ಲಿ 1985-86 ರಲ್ಲಿ ಇದ್ದ ಕಾಯ್ದಿಟ್ಟ ಅರಣ್ಯ - 51,388 ಹೆ; ಸುರಕ್ಷಿತ ಅರಣ್ಯ-401 ಹೆ; ಮತ್ತು ಕಂದಾಯ 
ಇಲಾಖೆ ಅಧೀನದಲ್ಲಿನ ಅರಣ್ಯ - 2,428 ಹೆ. ಒಟ್ಟು-54,217 ಹೆ. ಆಗಿದ್ದು 1992-93 ರವರೆಗೂ ಈ ಸಂಖ್ಯೆಗಳಲ್ಲಿ ಯಾವ 
ಬದಲಾವಣೆಯೂ ಇರಲಿಲ್ಲ. 1989-90 ರಲ್ಲಿ ಜಿಲ್ಲಾ ಸಂಖ್ಯೆ ' ಸಂಗ್ರಹಣಾಧಿಕಾರಿಗಳ ಮಾಹಿತಿಯ ಪ್ರಕಾರ ಜಿಲ್ಲೆಯಲ್ಲಿ ಅರಣ್ಯ 
(ಎಲ್ಲಾ ಅರಣ್ಯಗಳು ಸೇರಿ)ದ ವಿಸ್ತೀರ್ಣವನ್ನು ಈ ಮುಂದಿನ ಪಟ್ಟಿಯಲ್ಲಿ ಕೊಟ್ಟಿದೆ. 

ಕೋಷ್ಟಕ 8.20 : ತಾಲೂಕುವಾರು ಅರಣ್ಯಪ್ರದೇಶದ ವಿಸ್ತೀರ್ಣ. 


ಕ್ರಸಂ ತಾಲೂಕು ಗ್ರಾಮ ಸಂಬಂಧವಾದ ಕಾಗದ ಆರಣ್ಯ 
ಪತ್ರಗಳ ಮೇರೆಗೆ ಭೌಗೋಳಿಕ ಹೆಕ್ಟೇರುಗಳಲ್ಲಿ 
ಪ್ರದೇಶ. (ಜಿ) ಶೇಕಡಾ ಕ 

1) ಬ್ಯಾಡಗಿ 43,656 4,889 11.2 
2) ಧಾರವಾಡ | 1,11,788 13,554 12.1 
3) ಗದಗ 1,09,751 1,749 15 
4) ಹಾನಗಲ್‌ 77,525 8,474 10.9 
5) ಹಾವೇರಿ 79,985 3,849 48 
6) ಹಿರೇಕೆರೂರು 80,694 8,876 10.9 


ಇಾರಾಾ್ಭ್ಮ್ಭಕ್ಯ್ಮಪಪ್ರ್ರಪ್ರ್ರಪ್ರ್ರಭ್ರ್ರ್ರಪ್ರವೀ್ರಪ್ರಪ್ರಿ್ಷಪ್ರೂಪಪಪ್ರಪ್ರ್ಷಜ್ರ್ರಣಣ್ಷ್ರಿಿಪಿ))ವ್ರ್ರವ ಪ್ರ ಅಹ ಕ೭ಿವಿಿ್ಲಿಿಿಿಿದಷ್‌ ಷಹ ಮೋ ಗಡ ಬ ್ಬಿಛೆ 


ಆರ್ಥಿಕ ಪ್ರವೃಶ್ರಿಗಳು 539 


ಕ್ರಸಂ ತಾಲೂಕು ಗ್ರಾಮ ಸಂಬಂಧವಾದ ಕಾಗದ ಅರಣ್ಯ ಹೆಕ್ಟೇರುಗಳಲ್ಲಿ 
ಪತ್ರಗಳ ಮೇರೆಗೆ ಭೌಗೋಳಿಕ 

ಪ್ರದೇಶ. (ಹ) ಈ) ಶೇಕಡಾ 
7 ಹುಬ್ಬಳ್ಳಿ 73,707 2,033 2.7 
8) ಕಲಘಟಗಿ 68,757 19,256 28.0 
9) ಕುಂದಗೋಳ 64,859 _ A 
10) ಮುಂಡರಗಿ 88,398 17,646 19.9 
11) ನರಗುಂದ 43,652 i : 
12) ನವಲಗುಂದ 1,08,218 
13) ರಾಣಿಬೆನ್ನೂರು 90,475 10,614 11.7 
14) ರೋಣ 1,29,091 276 02 
15) ಸವಣೂರು 53,901 801 ಸತ್ತಿ 
16) ಶಿಗ್ಗಾಂವಿ 58,920 9051 15.3 
17 ಶಿರಹಟ್ಟ 94,913 12,943 1... 
ಒಟ್ಟು 13,78,200 1,15,181 8.35 


ಆಧಾರ : ಅರಣ್ಯ ಇಲಾಖೆ 


ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚುತ್ತಿರುವ ಬೇಡಿಕೆಯಂತೆ ತೇಗ, ಬಂಬು, ಉರುವಲು ಕಟ್ಟಿಗೆ, ಹಣ್ಣುಹಂಪಲು ಜಾತಿಯ 
ಮರಗಳನ್ನು ಬೆಳೆಯಬೇಕಾಗಿದೆ. ಹಣ್ಣುಗಳ ಬೆಳೆ 1986-87 ರಲ್ಲಿ 0.50 ಟನ್‌ ಇದ್ದು 1991-92ರಲ್ಲಿ 0.265 ಟನ್ನು ಅಂದರೆ 
ಸುಮಾರು ಶೇ.50ರಷ್ಟು ಕಡಿಮೆ ಆಗಿದೆ. ಧಾರವಾಡ ಜಿಲ್ಲೆಯ ಪೂರ್ವಭಾಗ ಬೈಲು ಪ್ರದೇಶವಾಗಿದ್ದು ಪಶ್ಚಿಮಭಾಗ ಪಶ್ಚಿಮಘಟ್ಟಕ್ಕೆ 
ಹೊಂದಿಕೊಂಡಂತಿದ್ದು ಇಲ್ಲಿ ತೇಗ, ಹೊನ್ನೆ ಮತ್ತು ಶ್ರೀಗಂಧ, ಬಿದಿರು, ಗೇರು ಮೊದಲಾದ ಜಾತಿಯ ಗಿಡಮರಗಳನ್ನು 
ಬೆಳೆಸಲಾಗುತ್ತಿದೆ. ಬಯಲು ಪ್ರದೇಶದಲ್ಲಿ ಉರುವಲು ಹಾಗೂ ದನಕರುಗಳಿಗೆ ಬೇಕಾಗುವ ಸೊಪ್ಪಿನಜಾತಿಯ .ಗಿಡಗಳನ್ನು ಬೆಳೆಯಲು 
ಸಾದ್ಯ. ಬೀಳು ಅರಣ್ಯ ಪ್ರದೇಶದಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಿ ಹಸಿರು ಪರಿಸರವನ್ನು ವೃದ್ಧಿಗೊಳಿಸುವುದು, ಭೂಸವಕಳಿ ತಡೆಯುವುದು, 
ಮಣ್ಣಿನಲ್ಲಿ ಆರ್ದ್ರತೆಯನ್ನು ಕಾಯ್ದುಕೊಳ್ಳುವುದು, ಅರಣ್ಯ ಪ್ರದೇಶದಲ್ಲಿ ಬೆಂಕಿಯಿಂದ ಅರಣ್ಯ ನಾಶವಾಗದಂತೆ ಸಂರಕ್ಷಿಸುವ ದಿಶೆಯಲ್ಲಿ 
ಅರಣ್ಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು ಮೊದಲಾದ ಕಾರ್ಯಕ್ರಮಗಳನ್ನು ಸರ್ಕಾರ ಹಮಿಕ್ಕೊಂಡಿದೆ. ಹೀಗೆಯೇ ಬೀಳು 
ಸವಕಲು ಅರಣ್ಯ ಪ್ರದೇಶದಲ್ಲಿ ನೆಡುತೋಪುಗಳನ್ನು ಬೆಳೆಸುವುದು, ಬೀಳು ಹಾಗೂ ನಿರುಪಯುಕ್ತ ಪ್ರದೇಶಗಳಲ್ಲಿ ವಿವಿಧ ಸಸಿಗಳನ್ನು 
ರೈತರಿಂದ, ಶಾಲಾ ಮಕ್ಕಳಿಂದ ಬೆಳೆಸಿ ಸಾರ್ವಜನಿಕರಿಗೆ ಹಂಚುವುದರಿಂದ ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ವೃದ್ಧಿಸಲಾಗುತ್ತಿದೆ. 
ಪರಿಶಿಷ್ಟ ವರ್ಗದ ಜನರ ಜಮೀನುಗಳಲ್ಲಿ ವಿಶೇಷ ಘಟಕ ಯೋಜನೆಗಳಲ್ಲಿ ವಿವಿಧ ಜಾತಿಯ ಗಿಡಗಳನ್ನು ಕೊಟ್ಟು 
ಪ್ರೋತ್ಸಾಹಿಸಲಾಗುತ್ತಿದೆ. ಹೀಗೆ ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನದಿಂದ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಸಹಾಯಕವಾಗಿದೆ. 
ಈ ದಿಸೆಯಲ್ಲಿ ಅರಣ್ಯ ಇಲಾಖೆ ಹಮಿಕ್ಷೊಂಡಿರುವ ಕಾರ್ಯಕ್ರಮಗಳ ವಿವರ ಹೀಗಿದೆ. 


(1) ಉರುವಲು ಹಾಗೂ ಮೇವು ಯೋಜನೆ : ಈ ಯೋಜನೆಯಂತೆ ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 
ಉರುವಲು ಕಟ್ಟಿಗೆ ಹಾಗೂ ಹಳ್ಳಿಗಾಡು ಪ್ರದೇಶದ ಜನರ ದನಕರುಗಳಿಗೆ ಮೇವು ಗಿಡಮರಗಳನ್ನು ಬೆಳೆಸುವ ಉದ್ದೇಶವಿದೆ. 


ಧಾರವಾಡ ಜಿಲ್ಲೆ 


540 


| RE (9906 o£ ws (pT 
ಇಂ TES “೮ (eT 
ಖಣ €'] 5 01'0 (ಧಾ) ಆ (೭೭ 

೩ €೭ 3೫೫0 ಖಣ 05 ಸೋಜಾ (12 

ಖಣ 051 ಖಣ 007 (ರಾಂ) ₹ (02 

92 HTS "906 po ep (61 

೩೫09೭0 ಖಣ 06 ಖಣ ೦೫೦ ಖಣ 060 aes (81 
೩೫೫060 ಆಆpಯೂ (11 

೫೫0೭0 ` ಉಣ (91 

೫೫0೭೦ Bn (61 

ಖಣ 12" ೫ 091"€ ಉಣ €81"1 ಬಿಂಟಗ (p1 

ಖಣ 88 eee (€] 

2% 816೭ €ಇ೦೪೫೫ (2] 

911೭1 ೭60'€8 $1'01 0011 (ಆಗ) ಭಜ: ಬಧದಿಟ ನ ಐಜಂಣಣಂದ (11 

22491 89'0$ ೪೫ (0 20'261 (61(81 (ರ ಈ) ಬಾಣ (01 
$2 pe ೫ ov 0£ 0002 000% (ಖಣ ಸಬು (6 
೩೫೫010 ಐಜಿ (8 

3೫೫ ಖಣ 0'8 ೫೫0೭ 8೭0 ಖಣ 0೭0 ೫೧೪೭0 ೧೮ ಕುಣ (L 
೫೮೫% ೭€99 “ಇರಿ 069 ವಂ (9 

೫೦೩ 621'(9 "ರ್‌ 621(( ಖಣ 00೭"೭ eu (5 

‘009 ಇಂಬ (p 

610£("೭£ ee (£ 

"೫೮೩ (0'€€ 86962 sn (2 

‘xT (8)%1 ಮು (1 

26-1661 16-0661 06-6861 68-8861 88-1861 18-9861 98-6861 
: IT's ೫೫% 


(Guan - ೫೦೬ 'ಬಂಣ - ಎಂ) 


"೧೫೮ ಸಿ12 'ಬಂಣ ರದಿ ಐಲಜಿ ಟಂ ೧26-1661 £೦9 98-5861 


ಆರ್ಥಿಕ ಪ್ರವೃತ್ತಿಗಳು 541 


(2) ಸಾಮಾಜಿಕ ಅರಣ್ಯ ಯೋಜನೆ : ಈ ರಾಜ್ಯ ಯೋಜನೆಯಲ್ಲಿ ಸರಕಾರಿ ಹಾಗೂ ಸರ್ಕಾರೇತರ ಬೀಳು ಪ್ರದೇಶವನ್ನು 
ಅಳವಡಿಸಿ ಸಾರ್ವಜನಿಕರ ಸಹಾಯದಿಂದ ಅರಣ್ಯ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ. ಇದಕ್ಕೆ ವಿಶ್ವಬ್ಯಾಂಕ್‌ನ ನೆರವಿದೆ. 


(3) ವಿಶೇಷ ಘಟಕ ಯೋಜನೆ : ಈ ಯೋಜನೆಯಲ್ಲಿ ಪರಿಶಿಷ್ಟಜಾತಿಯ ಜನರ ಆರ್ಥಿಕ ಪ್ರಗತಿ ಹೆಚ್ಚಿಸಲು ಅವರಿಗೆ (1) 
ಸಣ್ಣ ನೆಡುತೋಪುಗಳನ್ನು ನಿರ್ಮಿಸಿ ವಹಿಸುವುದು, (2) ಬೇಕಾಗುವ ಕಟ್ಟಿಗೆ ಬೆಳೆಸುವ ಹಾಗೂ ಹಣ್ಣು ಹಂಪಲು ನೀಡುವ ಸಸಿಗಳನ್ನು 
ಬೆಳೆಸಲು ಪ್ರೋತ್ಸಾಹ ನೀಡುವುದು (3) "ಆಸ್ತ' ಒಲೆಗಳನ್ನು ಒದಗಿಸುವುದು ಮೊದಲಾದ ಉದ್ದೇಶಗಳನ್ನು ಹೊಂದಲಾಗಿದೆ. 


(4) ಶಾಲಾವನ ಯೋಜನೆ : ಶಾಲೆಗಳಿಗೆ ಸೇರಿದ ನಿರುಪಯುಕ್ತ ಭೂಮಿಯಲ್ಲಿ ಅರಣ್ಯ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 
| ಈ 
ಉಪಯುಕ್ತ ಜಾತಿಯ ಗಿಡಮರಗಳನ್ನೇ ಬೆಳೆಸಿ ಶಾಲೆಯ ಆರ್ಥಿಕ ಪ್ರಗತಿಗೆ ಅನುಕೂಲ ಕಲ್ಪಿಸುವುದು ಈ ಯೋಜನೆಯ 
ಉದ್ದೇಶವಾಗಿದೆ. 


(5) ಕೇಂದ್ರ ಪುರಸ್ಕೃತ ಸಸ್ಯಕ್ಷೇತ್ರ ಯೋಜನೆ : ಈ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತಮ್ಮ ಜಮೀನುಗಳಲ್ಲಿ 
ಗಿಡಮರಗಳನ್ನು ಬೆಳೆಸಲು ಬೇಕಾಗುವ ಸಸಿಗಳನ್ನು ಬೆಳೆಸಿ ಉಚಿತವಾಗಿ ಹಂಚುವ ಉದ್ದೇಶ ಹೊಂದಲಾಗಿದೆ. 


(6) ಕರ್ನಾಟಕ ಅರಣ್ಯ ಅಭಿವೃದ್ಧಿ ಫಂಡ್‌ ಯೋಜನೆ : ಈ ಯೋಜನೆಯಲ್ಲಿ ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮ ಹಮ್ಮಿ 
ಕೊಂಡಿದ್ದು ನೆಡುತೋಪುಗಳನ್ನು ನಿರ್ಮಿಸಲಾಗಿದೆ. | 


(7) ಪಶ್ಚಿಮಘಟ್ಟ ಯೋಜನೆ : ಈ ಯೋಜನೆ ಅನ್ವಯ ವೀರಾಪೂರ ವಾಚರ ಶೆಡ್ಡಿನಲ್ಲಿ ನೆಡುತೋಪು ಬೆಳೆಸಲಾಗಿದೆ. 


(8)ರಸ್ತೆ ಬದಿ ನೆಡುತೋಪು ಯೋಜನೆ : ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳಲ್ಲಿ ರಸ್ತೆ ಬದಿಗಳಲ್ಲಿ ನೆಡುತೋಪು ಬೆಳೆಸುವ 
ಕಾರ್ಯಕ್ರಮವನ್ನು ಹಮಿಕ್ಲೊಳ್ಳಲಾಗಿದೆ. 

(9) ಡಿ.ಪಿ.ಎ.ಪಿ. ಯೋಜನೆ : ಡ್ರಾಟ್‌ ಪ್ರೋನ್‌ ಏರಿಯಾ ಅಥವಾ ಬರಸಂಭವ ಪ್ರದೇಶ ಯೋಜನೆಯಂತೆ ಬರಗಾಲ 
ಪೀಡಿತ ಪ್ರದೇಶದ ಜನರಿಗೆ ಉದ್ಯೋಗ ಕಲ್ಪಿಸುವ ಹಾಗೂ ನೆಡುತೋಪು ನಿರ್ಮಾಣ ಮಾಡುವ ಉದ್ದೇಶವಿದ್ದು ಮುಖ್ಯವಾಗಿ 
ಉರುವಲು ಹಾಗೂ ಮೇವು ಕೊಡುವ ಸಸ್ಯಗಳನ್ನು ಬೆಳೆಸಲಾಗುತ್ತಿದೆ. 


(10) ಡಿ.ಡಿ.ಎಫ್‌. ಯೋಜನೆ : ಈ ಯೋಜನೆಯಲ್ಲಿ ಹಾಳಾದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಅಭಿವೃದ್ಧಿ ಕಾರ್ಯಕ್ರಮದನ್ವ್ಹಯ 
ವಿಶೇಷವಾಗಿ ಉರುವಲು ಹಾಗೂ ಮೇವು ಬೆಳೆಸಲಾಗುತ್ತಿದೆ. 


ಸಾಮಾಜಿಕ ಅರಣ್ಯ : ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ 13,78,200 ಹೆ. ಇದ್ದು ಇದರಲ್ಲಿ 1,15,181 
ಹೆಕ್ಟೇರ್‌ ಅರಣ್ಯ ಪ್ರದೇಶವಿದೆ. ಉರುವಲು ಕಟ್ಟಿಗೆ, ಮರಮಟ್ಟುಗಳ ಒಕ್ಕಲುತನದ ಉಪಕಣಗಳು ಮುಂತಾದವುಗಳ ಕೊರತೆ 
ಹೆಚ್ಚುತ್ತಲಿದ್ದು ಅರಣ್ಯದ ಮೇಲಿನ ಈ ಒತ್ತಡದಿಂದ ಅದರ ವಿಸ್ತೀರ್ಣ ಕಡಿಮೆ ಆಗುತ್ತಿದೆ. ಈ ಸಮಸ್ಯೆಯನ್ನು ಲಕ್ಷ್ಮದಲ್ಲಿಟ್ಟುಕೊಂಡು, 
1983 ರಿಂದ ಸಾಮಾಜಿಕ ಅರಣ್ಯ ಯೋಜನೆಯನ್ನು ಕಾರ್ಯಗತ ಮಾಡಲಾಗುತ್ತಿದೆ. ಈ ಯೋಜನೆಯಡಿಯಲ್ಲಿ 1987-88 ರಲ್ಲಿ 
77.22 ಲಕ್ಷ ಸಸಿಗಳನ್ನು 3,695.60 ಹೆಕ್ಟೇರ್‌ ಪ್ರದೇಶದಲ್ಲಿ ಬೆಳೆಸಲಾಗಿದ್ದು ನಂತರದ ವರ್ಷಗಳಲ್ಲಿ ಈ ಸಂಖ್ಯೆಗಳನ್ನು ಇಲ್ಲಿ 
ಕೊಡಲಾಗಿದೆ. 1988-89: 157.45 ಲಕ್ಷ ಗಿಡಗಳು; 6,146.90ಹೆಕ್ಟೇರ್‌ನಲ್ಲಿ; 1989-90: 89.48 ಲಕ್ಷ ಗಿಡಗಳು, 2,524.00 
ಹೆಕ್ಟೇರ್‌ನಲ್ಲಿ; ಹಾಗೂ 1990-91 : 31.67 ಲಕ್ಷ ಗಿಡಗಳು, 1,895-00 ಹೆಕ್ಟೇರ್‌ನಲ್ಲಿ. 1960-61 ರಿಂದ 1991-92 ರ 
ಅವಧಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ 0.37 ಛೇ.) ಹೆಚ್ಚಾಗಿದೆ. ಆದರೆ ಇದು ಅರಣ್ಯ ಇಲಾಖೆಯ ವ್ಯಾಪ್ತಿಗೊಳಪಟ್ಟ ಪ್ರದೇಶವಾಗಿದ್ದು 
ಅರಣ್ಯವಾಗಿರುವ ಪ್ರದೇಶ ಶೇ.5.1 ಎಂದು ಸರಕಾರೇತರ ತಜ್ಞರ ಅಭಿಪ್ರಾಯ. (ಡಾ|| ಸಲ್ಹಾನ್ಹಾ ಒದಗಿಸಿದ ಮಾಹಿತಿ). ಸಾಗುವಳಿ 
ದೊರಕದ ಪ್ರದೇಶದಲ್ಲಿ ವ್ಯವಸಾಯವನ್ನು ಬಿಟ್ಟು ಇತರ ಉದ್ದೇಶಗಳಿಗೆ ಉಪಯೋಗಿಸಿರುವ ಪ್ರದೇಶದಲ್ಲಿ ಶೇ.4 4 ಹೆಚ್ಚಾಗಿದೆ. 
ಹಾಗೆಯೇ ಬಂಜರು ಮತ್ತು ವ್ಯವಸಾಯ ಮಾಡಲು ಸಾಧ್ಯವಲ್ಲದ ಪ್ರದೇಶದಲ್ಲಿ ಶೇ.2.34 ಕಡಿಮೆಯಾಗಿದೆ. ಇದರಿಂದ ಬಂಜರು 


542 | ಧಾರವಾಡ ಜಿಲ್ಲೆ 


ಭೂಮಿಗಳನ್ನು ಉಪಯೋಗಿಸುವ ದಿಸೆಯಲ್ಲಿ ಪ್ರಗತಿ ಸಾಧಿಸಿರುವುದನ್ನು ನೋಡಬಹುದು. ಹಾಗೆಯೇ ಒಟ್ಟು ಬಿತ್ತನೆಯಾಗಿರುವ 
ಪ್ರದೇಶದಲ್ಲಿ ಕಳೆದ ದಶಕದಲ್ಲಿ 57,686 ಹೆ.ನಷ್ಟು ಕಡಿಮೆಯಾಗಿದೆ. 
ಕ್ಷಾಮ ಮತ್ತು ಮಹಾಪೂರ 


ಜಿಲ್ಲೆಯಲ್ಲಿ ದಾಖಲೆಯಾದ ಅತ್ಯಂತ ಪೂರ್ವದ ಕ್ಷಾಮವೆಂದರೆ, ಕ್ರಿ.ಶ.1396 ರಲ್ಲಿನ “ದುರ್ಗಾದೇವಿ ಕ್ಷಾಮ': ಇದು 12 
ವರ್ಷಗಳ ಕಾಲ ಇದ್ದಿತೆಂದು ತಿಳಿದುಬಂದಿದೆ. ಕಾಲಾನುಸಾರ ' ಮಳೆ ಬರದಿದ್ದುದೇ ಇದಕ್ಕೆ ಕಾರಣ. ಕ್ರಿ.ಶ. 1423 ರಲ್ಲಿಯೂ, 
ಅತ್ಯಂತ ಭೀಕರ ಕ್ಲಾಮವುಂಟಾಗಿತ್ತೆಂದೂ, ' ಅಸಂಖ್ಯಾತ ಜಾನುವಾರುಗಳು ನೀರಿಲ್ಲದೆ ಸತ್ತವೆಂದು ವರದಿಯಾಗಿದೆ. ಅಹಮದ್‌ 
ಶಾಬಹಮನಿಯು ತನ್ನ ಸೈನ್ಯದ ಸಿಬ್ಬಂದಿಗೆ, ವೇತನವನ್ನು ಹೆಚ್ಚಿಸಿ, ಬಡವರಿಗಾಗಿ ಸಾರ್ವಜನಿಕ ಅಂಗಡಿಗಳನ್ನು ತೆರೆದನೆಂದೂ 
ತಿಳಿದುಬಂದಿದೆ. ಕ್ರಿ.ಶ.1471-73 ರಲ್ಲಿಯೂ ಕ್ಷಾಮವುಂಟಾಗಿರುವುದು ವರದಿಯಾಗಿದೆ. ಕ್ರಿ.ಶ.1791 ರಲ್ಲಿ ಪರಶುರಾಮ ಭಾವು 
ಪಟವರ್ಧನನ ನೇತೃತ್ವದಲ್ಲಿ ಮರಾಠರ ಪಡೆಯು ಮೈಸೂರಿನಿಂದ ಮರಳುವಾಗ ಧಾರವಾಡದ ಬಳಿ ಕ್ಲಾಮದಿಂದ ಆಹಾರಕ್ಕಾಗಿ 
ಪರಿತಪಿಸಿತು. 1791-92 ರಲ್ಲಿ ಭೀಕರ ಕ್ಷಾಮದಿಂದ, ಹುಬ್ಬಳ್ಳಿ, ಡಂಬಳ, ಕಲಘಟಗಿಗಳಲ್ಲಿ ಜನಗಳು ಎಲೆ ಮತ್ತು ಬೇರುಗಳನ್ನು 
ತಿನ್ನುವ ಪರಿಸ್ಥಿತಿ ಉಂಟಾಗಿದ್ದು ಹೆಂಗಸರನ್ನೂ ಮಕ್ಕಳನ್ನೂ ಮಾರಿದರು ಎಂದು ಹೇಳಲಾಗಿದೆ. ಡಂಬಳದಲ್ಲಿ 12 ವರ್ಷಗಳ ಕಾಲ 
ಮಳೆ ಇಲ್ಲದೆ, ವ್ಯವಸಾಯ ಕಾರ್ಯವೇ ಇರಲಿಲ್ಲ. ಈ ಕ್ಷಾಮವನ್ನು "ಡವಗಿ' ಬರ ಲೆ ಬುರುಡೆಗಳ ಬರ) ಎಂದು ಕರೆದಿದ್ದಾರೆ. 
ಆಗಿನ ಪೇಶ್ವೆ ಸರ್ಕಾರವು ಧನಿಕರ ಕೆಲವು ಕಣಜಗಳನ್ನು ವಶಕ್ಕೆ ತೆಗೆದುಕೊಳ್ಳುವುದನ್ನು ಬಿಟ್ಟು ಬೇರೆ ಯಾವ ರಚನಾತಕ್ವ ಕಾರ್ಯವನ್ನು 
ಮಾಡಿಲ್ಲವೆಂದು ತಿಳಿದುಬಂದಿದೆ. ಆಗ ಕಾಳುಗಳು ಒಂದು ರೂಪಾಯಿಗೆ 2 1/2 ಪೌಂ (1 ಕೆಜಿ)ಯಿಂದ 10 ಪೌಂ (4 ಕೆಜಿ) 
ಇದ್ದಿತು. 1802-03 ರಲ್ಲಿ ಪಿಂಡಾರಿಗಳ ಗಲಭೆಯಿಂದ ಕ್ಷಾಮವುಂಟಾಗಿದ್ದರೂ ಪರಿಸ್ಥಿತಿ ಹಿಂದಿನಂತೆ ಗಂಭೀರವಾಗಿರಲಿಲ್ಲ ಜನರು 
ಮೈಸೂರು ಸೆರೆಸಾನದ ಕಡೆ ವಲಸೆಹೋದ ವರದಿಗಳುಂಟು. ಪಂಢರಪುರ ಹಾಗೂ ಬಿಜಾಪುರಗಳಿಂದ ಜನಗಳು ವಲಸೆಬಂದ ಕಾರಣ 
"ಈ ಜಿಲ್ಲೆಯಲ್ಲಿ ಹೆಚ್ಚಿನ ಕ್ಷಾಮವುಂಟಾಯಿತು. ಹೀಗೆ ವಲಸೆ ಬಂದವರ ಸಂಖ್ಯೆ ಹೆಚ್ಚಾಗಿದ್ದರಿಂದಲೂ, ಕ್ಷಾಮವು ಹೆಚ್ಚು 
ಹರಡಿದುದರಿಂದಲೂ, ಈ ಬರವನ್ನು “ಬೇನೆಬರ' ಎಂದು ವರ್ಣಿಸಿದ್ದಾರೆ. ಕಾಳುಗಳು ರೂಪಾಯಿಗೆ 17 1/2 ಯಿಂದ 20 ಪೌಂ. 
ಅಂದರೆ (8 ರಿಂದ 9 ಕೆ.ಜಿ) ಇದ್ವು ಆಗಿನ ಕಾಲದಲ್ಲಿ ಇದು ಅತಿ ಹೆಚ್ಚಿನ ಬೆಲೆ ಎಂದು ಪರಿಗಣಿಸಲಾಗಿದೆ. ಆಗ ಹುಬ್ಬಳ್ಳಿಯು 
ಚಿಂತಾಮಣಿ ರಾವ್‌ ಪಟವರ್ಧನ್‌ರ ವಶದಲ್ಲಿದ್ದು ಸರಕಾರವು ಬಡವರಿಗೆ ಸಹಾಯ. ಮಾಡಿತು. ಕ್ರಿ.ಶ. 1814 ರಲ್ಲಿನ ಬರಕ್ಕೆ 
'ಬೇಸಿಗೆ ಬರ' ಎಂದು ವಿವರಿಸಲಾಗಿದೆ. ಇದು ಡಂಬಳದಲ್ಲಿ ಅತಿ ಹೆಚ್ಚಾಗಿತ್ತೆಂದು ತಿಳಿದು ಬಂದಿದೆ. ಈ ಕ್ಷಾಮವು 2 ತಿಂಗಳು 
ಇದ್ದಿದ್ದು ಕಾಳುಗಳ ಬೆಲೆ ರೂಪಾಯಿಗೆ 24 ಪೌಂ (10 ಕೆಜಿ) ಇದ್ದಿತು. 1832 ರಲ್ಲಿ ಮಳೆಯು ಇಲ್ಲದಿದ್ದುದರಿಂದಲೂ ಕೃಷ್ಣಾ 
ನದಿಯ ಉತ್ತರದಿಂದ ಜನರು ವಲಸೆ ಬಂದುದರಿಂದಲೂ, ಪುನಃ ಡಂಬಳದಲ್ಲಿ ಕ್ಷಾಮ ಉಂಟಾಗಿತ್ತು. ಕಾಳುಗಳ ಬೆಲೆಯು 
ರೂಪಾಯಿಗೆ 24 1/2 ಪೌಂ.ನಿಂದ 31 1/2 ಪೌಂಗಳಷ್ಟು ಇದ್ದಿತು. ಕೆಲವು ಅತಿ ಬಡವರು ಸೊಪ್ಪುಸದೆ ತಿಂದು ಜೀವಿಸುತ್ತಿದ್ದರೆಂದು 
ಹೇಳಲಾಗಿದೆ. ಆಗ ಕೆಲವು ಧನಿಕರು: ಸಹಾಯ ಮಾಡಿದರೆಂದೂ ಮತ್ತು ಸರ್ಕಾರವು ಎಲ್ಲಾ ಕಾಳುಗಳನ್ನು ಮಾರುಕಟ್ಟೆಗೆ ಸುಲಭ 
ದರದಲ್ಲಿ ಮಾರಲು ಏರ್ಪಾಡು ಮಾಡಿತೆಂದು ಹೇಳಲಾಗಿದೆ. 1866 ರಲ್ಲಿ ನವಲಗುಂದ, ರೋಣ ಮತ್ತು ಡಂಬಳದಲ್ಲಿ ಕ್ಷಾಮವು 
ಹೆಚ್ಚಾಗಿತ್ತು. ಆಗಿನ ಕ್ಷಾಮಕ್ಕೆ 3-4 ವರ್ಷಗಳು ಬೆಳೆಯಾಗದೇ ಇರುವುದು ಕಾರಣವೆಂದೂ ಹೇಳಲಾಗಿದೆ. ಕೆಲವರು ಬಿಕ್ಷುಕ ವೃತ್ತಿಗೆ 
ಇಳಿಯಬೇಕಾಗಿದ್ವು ಮತ್ತೆ ಕೆಲವರು ಬೇರೆ ಸ್ಥಳಗಳಿಗೆ ವಲಸೆ ಹೋದರು. ಈ ಮಧ್ಯ ಬೆಳಗಾವಿ, ಬಿಜಾಪುರ ಮತ್ತು ಬಳ್ಳಾರಿಗಳಿಂದ 
ಜನ ವಲಸೆ ಬಂದರು. ತೊಂದರೆಗೊಳಪಟ್ಟವರಿಗೆ ಸಹಾಯ ಮಾಡಲು, ಧಾರವಾಡ ನವಲಗುಂದ ಮತ್ತು ಗದಗ ವಿಭಾಗಗಳಲ್ಲಿ 
ಶರೀರ' ಶ್ರಮದ ಕಾಮಗಾರಿಗಳನ್ನು ಕೈಗೊಳ್ಳಲಾಯಿತು. ಸರ್ಕಾರದ ಸ್ಥಳೀಯ ನಿಧಿಯಿಂದ ರೂ.40,000 ಹಾಗೂ ಇಂಪೀರಿಯಲ್‌ 
ನಿಧಿಯಿಂದ ರೂ.3,500 ಗಳನ್ನು ವಿಶೇಷ ಬರ ಪರಿಹಾರ ಧನವನ್ನಾಗಿ ಒದಗಿಸಿದ್ದರು. ಈ ಸಮಯದಲ್ಲಿ ಬರ ಪರಿಹಾರಾರ್ಥವಾಗಿ, 
ತೇಗೂರಿನಿಂದ ಹರಿಹರಕ್ಕೆ ರಸ್ತೆಗಳನ್ನು ಮಾಡಲು ಒಂದು ವಿಶೇಷ ನಿಧಿಯನ್ನು ಕೊಡಲಾಯಿತು. ಮತ್ತು ರೂ.16 ,000ಮುಂಗಡವನ್ನು 
ದೊಡ್ಡ ನೀರಿನ ಜಲಾಶಯ ವೃದ್ಧಿಸಲು ಒದಗಿಸಲಾಯಿತು. ಧಾರವಾಡ, ಹುಬ್ಬಳ್ಳಿ, ನವಲಗುಂದ, ಅಣ್ಣಿಗೇರಿ, ಬಸಾಪುರ, ಭದ್ರಾಪುರ, 
ಗದಗ, ಡಂಬಳ, ಕರಜಗಿ, ಹಾವೇರಿ, ದೇವಿಹೊಸೂರು ಮತ್ತು ರೋಣಗಳಲ್ಲಿ ವರ್ಷದ ಕೊನೆಯಲ್ಲಿ ಮಳೆ ಬಂದು ಜೋಳದ 
ಬೆಲೆಯು ರೂಪಾಯಿಗೆ 21 ಪೌಂ. ಇದ್ದುದು ರೂಪಾಯಿಗೆ 73 ಪೌಂ ಆಗಿ, ಜಿಲೆ ಇಳಿದಂತಾಯಿತು. ಮತ್ತು ಅಕ್ಕಿ ಬೆಲೆ ರೂಗೆ 
21 ಪೌಂಡಿನಿಂದ 39 ಪೌಂಡಿಗೆ ಇಳಿಯಿತು. 


ಆರ್ಥಿಕ ಪ್ರವೃಶ್ತಿಗಳು 543 


1876 ರಲ್ಲಿ ಅಕಾಲ ಮಳೆಯಿಂದಾಗಿ ಜಿಲ್ಲೆಯ 2/3 ಭಾಗದಷ್ಟು ಪ್ರದೇಶ ಅತಿವೃಷ್ಟಿಗೆ ಒಳಗಾಯಿತು. ಸರಾಸರಿ 31 ಇಂಚು 
ಮಳೆ ಬಿದ್ದು ಬೆಳೆ ಹಾಳಾಯಿತು. 1877-78 ರಲ್ಲಿ ಮಳೆ ಕೇವಲ 16 ಇಂಚು ಆಗಿದ್ದಿತು. ಜಿಲ್ಲೆಯ ಬ್ರಿಟೀಷ್‌ ಪ್ರದೇಶದಲ್ಲೇ 
1877-88 ರಲ್ಲಿ 50,000 ಕ್ಕೂ ಮೇಲ್ಪಟ್ಟು ಜನ ಉಪವಾಸದಿಂದ ಸತ್ತರು. ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಹೆಚ್ಚು 
ಹಾನಿಯಾಯಿತು. ಜೋಳದ ಬೆಲೆಯು ರೂಪಾಯಿಗೆ 43 ಪೌಂಡಿನಿಂದ 17 ಪೌಂಡಿಗೆ ಹೆಚ್ಚಾಯಿತು. 1877 ರ ಬೇಸಿಗೆಯಲ್ಲಿ 
ಬರವು ಹೆಚ್ಚಾಯಿತು. ನೇಕಾರರ ಉತ್ಪನ್ನಗಳಿಗೆ ಗ್ರಾಹಕರಿಲ್ಲದೆ ನೇಯ್ಗೆ ಕೈಗಾರಿಕೆ ತೀರ ಹಿಂಜರಿತ ಕಂಡಿತು. 1891-92 ರಲ್ಲಿ ಈಶಾನ್ಯ 
ಮಾರುತಗಳಿಂದ ಮಳೆ ಬರದಿದ್ದ ಕಾರಣ ಧಾರವಾಡ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕ್ಷಾಮ ಉಂಟಾಯಿತು. ತಾತ್ಕಾಲಿಕ ಸಾಲಗಳನ್ನು 
ಆ ಕಾಲದಲ್ಲಿ ರೈತರಿಗೆ ಕೊಡಲಾಯಿತು. 


ಪುನಃ 1896-97ರಲ್ಲಿ ಕ್ಷಾಮವುಂಟಾಯಿತು. ಜುಲೈ ತಿಂಗಳಲ್ಲಿ ಅತಿ ಹೆಚ್ಚಿನ ಮಳೆಯಿಂದಾಗಿ ಖರೀಫ ಬೆಳೆಗಳೆ ಹಾನಿಯಾದವು. 
ಈ ಸಮಯದಲ್ಲಿ ರಸ್ತೆ ಕಾರ್ಯ, ರೈಲ್ವೆ ಕಾರ್ಯಗಳನ್ನು ಕೈಗೊಳ್ಳಲಾಯಿತು. 1897 ರ ಡಿಸೆಂಬರ್‌ ಹೊತ್ತಿಗೆ ಎಲ್ಲಾ ಪರಿಹಾರ 
ಕಾರ್ಯಗಳನ್ನು ನಿಲ್ಲಿಸಲಾಯಿತು. 1900-01, 1901-02, ಹಾಗೂ 1902-03 ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ 
ಕ್ಲಾಮವಿತ್ತೆಂದು ತಿಳಿಯಲಾಗಿದೆ. 1920-21 ರಲ್ಲಿಯೂ ಕರ್ನಾಟಕದಲ್ಲಿ ಬರ ಉಂಟಾಗಿ ಧಾರವಾಡ ಜಿಲ್ಲೆಯಲ್ಲಿಯೂ ಇದ್ದಿತು. 
1934-35 ರಲ್ಲಿ ಬೆಳೆಯಾಗದಿದ್ದ ಕಾರಣ ಮುಂಡರಗಿ ಪೇಟೆಯ 45 ಗ್ರಾಮಗಳು, ಗದಗ ತಾಲೂಕಿನ 3 ಗ್ರಾಮಗಳು, ನವಲಗುಂದ 
ತಾಲೂಕಿನ 13 ಗ್ರಾಮಗಳು, ನರಗುಂದ ಪೇಟೆಯ 19 ಗ್ರಾಮಗಳು, ಹೀಗೆ ಒಟ್ಟು 3,07,764 ಎಕರೆ ಪ್ರದೇಶದಲ್ಲಿ ಸುಮಾರು 
62,000 ಜನಸಂಖ್ಯೆ, ಕ್ಷಾಮ ಪೀಡಿತವೆಂದು ಘೋಷಿಸಲಾಗಿತ್ತು. 1942-43 ರಲ್ಲಿ ಮಳೆ ಇಲ್ಲದ ಕಾರಣ, ನವಲಗುಂದದ 57 
ಗ್ರಾಮಗಳು, ರೋಣ ತಾಲೂಕಿನ 86 ಗ್ರಾಮಗಳು, ಗದಗ ತಾಲೂಕಿನ 22 ಗ್ರಾಮಗಳು, ಹುಬ್ಬಳ್ಳಿ ತಾಲೂಕಿನ 21 ಗ್ರಾಮಗಳು 
ಮತ್ತು ಮುಂಡರಗಿ ತಾಲೂಕಿನ 13 ಗ್ರಾಮಗಳು, ಹೀಗೆ ಒಟ್ಟು 8,85,385 ಎಕರೆ ಪ್ರದೇಶದಲ್ಲಿನ ಸುಮಾರು 2,55,000 
ಜನಸಂಖ್ಯೆ ಕ್ಪಾಮಕ್ಕೀಡಾಗಿದ್ದರು. ಪರಿಹಾರ ಕಾರ್ಯದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ.ಮೇ 1943 ರಲ್ಲಿ 4,200 ಜನರಿಗೆ ತಾತ್ಕಾಲಿಕ 
ಉದ್ಯೋಗ ಕೊಡಲಾಯಿತು. ಮೇವನ್ನು ತರಿಸಿ, ರಿಯಾಯಿತಿ ದರದಲ್ಲಿ ಕೊಡಲಾಯಿತು. ಸರ್ಕಾರೇತರ ಸಮಿತಿಗಳು ವಂತಿಗೆಗಳನ್ನು 
ಪಡೆದು, ಬರಪೀಡಿತ ಪ್ರದೇಶಗಳಲ್ಲಿ ಆಹಾರ, ಬಟ್ಟೆಗಳನ್ನು ಕೊಟ್ಟು ದನಕರುಗಳ ಗೋಮಾಳಗಳನ್ನು ಸ್ಥಾಪಿಸಿದವು. 1941-43 
ರಲ್ಲಿ ತೀವ್ರವಾಗಿ ಬರಪೀಡಿತವಾಗಿದ್ದ ಈ ಜಿಲ್ಲೆಯಲ್ಲಿ ಎರಡು ವರ್ಷಗಳ ನಂತರ, 1945 ರಲ್ಲಿ ಹೆಚ್ಚಿನ ಮಳೆಯ ಕಾರಣದಿಂದಾಗಿ 
ಹಿಂಗಾರು ಮತ್ತು ಮುಂಗಾರು ಬೆಳೆಗಳಿಗೆ ಹಾನಿಯಾಯಿತು. ಧಾರವಾಡ ತಾಲೂಕಿನ 33 ಗ್ರಾಮಗಳು, ಹುಬ್ಬಳ್ಳಿಯ 15 ಗ್ರಾಮಗಳು, 
ಹಾವೇರಿಯ 57 ಗ್ರಾಮಗಳು, ನವಲಗುಂದದ 57 ಗ್ರಾಮಗಳು, ರಾಣೆಬೆನ್ನೂರಿನ 67 ಗ್ರಾಮಗಳು, ರೋಣದ 86 ಗ್ರಾಮಗಳು, | 
ನರಗುಂದದ 39 ಗ್ರಾಮಗಳು, ಒಟ್ಟು 10,89,905 ಎಕರೆಯಲ್ಲಿನ ಸುಮಾರು 4ಲಕ್ಷ ಜನ ಸಂಖ್ಯೆ ಕ್ಷಾಮಪೀಡಿತವಾಗಿತ್ತು. ಪರಿಹಾರ 
ಕಾರ್ಯಕ್ಕಾಗಿ, ನೇಯ್ಗೆ ಕೇಂದ್ರಗಳನ್ನು ಅಖಿಲ ಭಾರತ ನೇಯ್ಗೆಯವರ ಸಂಘ ಕರ್ನಾಟಕ ಶಾಖೆಯ ವತಿಯಿಂದ ಸ್ಥಾಪಿಸಲಾಯಿತು. 
ಬಾಂಬೆ "ಹುಮನೇಟೇರಿಯನ್‌ ಲೀಗ್‌'ನ ವತಿಯಿಂದ ಗೋಸಂರಕ್ಷಣಾ ಕೇಂದ್ರಗಳನ್ನು ಧಾರವಾಡ ಜಿಲ್ಲೆ ಬರಪರಿಹಾರ ಸಮಿತಿಯಿಂದ 
ಉಚಿತ ಆಹಾರ, ವಿಟಮಿನ್‌ ಮಾತ್ರೆಗಳು, ತರಕಾರಿಗಳು, ಹಾಲು, ಕಾಳುಗಳು, ಮೊಟ್ಟೆ ಮೊದಲಾದವುಗಳನ್ನು ನೀಡಲಾಯಿತು. 


ed 


1949 ರಲ್ಲಿ ನವಲಗುಂದದ 39 ಗ್ರಾಮಗಳು, ನರಗುಂದ ಪೇಟೆಯ 31 ಗ್ರಾಮಗಳು, ಮಳೆ ಇಲ್ಲದ ಕಾರಣ ಕ್ಷಾ 
ಪೀಡಿತವಾಗಿದ್ದವು. ಸುಮಾರು 2,30,000 ಎಕರೆ ಪ್ರದೇಶದಲ್ಲಿನ 62,875 ಜನಸಂಖ್ಯೆ ಇದರಿಂದ ಪೀಡಿತರಾಗಿದ್ದರು. ಮುಂಡರಗಿ 
ಸಾಮಾನ್ಯವಾಗಿ ಕಡಿಮೆ ಮಳೆಯ ಬರ ಸಂಭವ ತಾಲೂಕೆಂದು ಪರಿಗಣಿತವಾಗಿದೆ. 


1982ರಿಂದ 1985ರ ವರೆಗಿನ ವರ್ಷಗಳಲ್ಲಿ ತೀವ್ರ ಬರಗಾಲ ಪರಿಸ್ಥಿತಿಯ ಮೇರೆ, ಧಾರವಾಡ ಜಿಲ್ಲೆಯಲ್ಲಿ ವರ್ಗೀಕರಿಸಲಾದ 
ತಾಲೂಕುಗಳ ಸಂಖ್ಯೆ. 


544 ಧಾರವಾಡ ಜಿಲ್ಲೆ 


ಮುಂಗಾರು ಹಿಂಗಾರು 
1982 1983 1984 1985 1982 1983 1984 1985 
(ತಾಲೂಕುಗಳ ಸಂಖ್ಯೆ) (ತಾಲೂಕುಗಳ ಸಂಖೈ) 
ತೀವ್ರ ಬರಗಾಲ ಕ ೫ 3 2 6 2 11 
ಸಾಧಾರಣ ಬರಗಾಲ | | 3 9 ] 8 ್ಥ 3 
ಕಡಿಮೆ ಬರಗಾಲ 4 2 3 2 3 2 4 - 
ಬರಪೀಡಿತ ತಾಲೂಕುಗಳ ಸಂಖ್ಯೆ ೨ 3 6 14 6 16 13 14 


(ಆಧಾರ - ಬರದ ವಿರುದ್ಧ ಕರ್ನಾಟಕದ ಸಮರ 1985-86 ಅನುಬಂಧ) 


ಅತಿವೃಷ್ಠಿ : 1988-89 ರಲ್ಲಿ ಉಂಟಾದ ವಪರೀತ ಮಳೆಯಿಂದ ಜಿಲ್ಲೆಯಲ್ಲಿ ತೀವ್ರ ಹಾನಿಯಾಯಿತು. ಜಿಲ್ಲೆಯ ವಾರ್ಷಿಕ 
ಸರಾಸರಿ ಮಳೆ 700.8 ಮಿ.ಮೀ. ಏಪ್ರಿಲ್‌ 89ರಿಂದ ಜುಲೈ ವರೆಗೆ 254 ಮಿ.ಮೀ. ಮಳೆ ಆಗಿದ್ದಿತು. ಜೂನ್‌ ಮತ್ತು ಜುಲೈನಲ್ಲಿ 
ಮಾತ್ರ 202 ಮಿ.ಮೀ. ಮಳೆ ಆಗಿದ್ದರಿಂದ ಪ್ರವಾಹ (ಮಹಾಪೂರ) ಉಂಟಾಯಿತು. ಜುಲೈ 6 ರಂದು ಸಾಧಾರಣ ಮಳೆಯ 
ಶೇ.127 ರಿಂದ 251 ರಷ್ಟು ಮಳೆಯು ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಬಿದ್ದಿತು. ಈ ಪ್ರವಾಹದಲ್ಲಿ 22 ಗ್ರಾಮಗಳು 
ಹಾನಿಗೊಳಪಟ್ಟವು. 141 ಮನೆಗಳು ನಾಶವಾಗಿ, ಸುಮಾರು 1.36 ಲಕ್ಷ ರೂ. ನಷ್ಟವಾಯಿತು. ಸುಮಾರು 1 ಲಕ್ಷ ರೂ. ಮೌಲ್ಯದ 
189 ದನಕರುಗಳು ನಾಶವಾದವು ಮತ್ತು 500 ಎಕರೆಗಿಂತಲೂ ಹೆಚ್ಚು ಬೆಳೆಯುವ ಜಮೀನು ಹಾನಿಗೊಳಪಟ್ಟು ಸುಮಾರು 5.05 
ಲಕ್ಷ ರೂ ನಷ್ಟವಾಗಿದ್ದಿತು. 1,235 ಎಕರೆ ಪ್ರದೇಶವು ಭೂ ಕುಸಿತದಿಂದ ಹಾನಿಗೊಳಪಟ್ಟು, 6.36 ಲಕ್ಷ ರೂ ನಷ್ಟ ಉಂಟಾಯಿತು. 
ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಾದ, ರಸ್ತೆ ಭಾವಿ, ಕೆರೆ, ವಿದ್ಯುತ್‌ ಪಂಪು, ಮೊದಲಾದವುಗಳಿಗೆ ಆದ ನಷ್ಟ ಸುಮಾರು 3.10 ಲಕ್ಷ 
'ರೂ. ಒಟ್ಟು ನಷ್ಟವನ್ನು ರೂ.15.97 ಲಕ್ವ ರೂ. ಎಂದು ಅಂದಾಜು ಮಾಡಲಾಗಿತ್ತು. ಈ ಜಿಲ್ಲೆಯಲ್ಲಿ ನವೆಂಬರ್‌ನಲ್ಲಿ ಸಾಧಾರಣ 
ಮಳೆಯ ಪ್ರಮಾಣ 39.2 ಮಿ.ಮೀ, ಆದರೆ 1992 ನವೆಂಬರ್‌ನಲ್ಲಿ ಬಿದ್ದ ಮಳೆ 242 ಮಿ.ಮೀ. ಆಗಿದ್ದು ಇದು ಸುಮಾರು 6 
ಪಟ್ಟು ಹೆಚ್ಚಾಗಿತ್ತು. ತಾಲೂಕುಗಳಲ್ಲಿನ ಮಳೆಯ ವಿವರ ಹೀಗಿದೆ. ಬ್ಯಾಡಗಿ 417 ಮಿ.ಮೀ, ರಾಣೆಬೆನ್ನೂರು 398 ಮಿ.ಮೀ. 
ಹಾವೇರಿ 324 ಮಿ.ಮೀ, ಶಿರಹಟ್ಟಿ 315 ಮಿ.ಮೀ., ಹಿರೇಕೆರೂರು 267 ಮಿ.ಮೀ, ಸವಣೂರು 259 ಮಿ.ಮೀ ಮುಂಡರಗಿ 
250 ಮಿ.ಮೀ., ಶಿಗ್ಗಾಂವಿ 245 ಮಿ.ಮೀ, ಹುಬ್ಬಳ್ಳಿ 242 ಮಿ.ಮೀ., ಹಾನಗಲ್‌ 229 ಮಿ.ಮೀ, ಗದಗ 196 ಮಿ.ಮೀ, 
ಕಲಘಟಗಿ 192 ಮಿ.ಮೀ. ಹಾಗೂ ರೋಣ 152 ಮಿ.ಮೀ. ಇದರಿಂದಾಗಿ 17 ತಾಲೂಕಿನ 1157 ಗ್ರಾಮಗಳಲ್ಲಿನ 16.75 ಲಕ್ಷ 
ಜನರಿಗೆ ತೀವ್ರವಾದ ಹಾನಿಯಾಗಿತ್ತು; ಮತ್ತು 6,898 ಮನೆಗಳು ಸಂಪೂರ್ಣವಾಗಿ ನಾಶವಾದುದಲ್ಲದೆ, 58,256ಮನೆಗಳು ಭಾಗಶಃ 
ನಾಶವಾದವು. ಒಟ್ಟು ನಷ್ಟವನ್ನು ರೂ.6.26 ಕೋಟಿ ಎಂದು ಅಂದಾಜು. ಮಾಡಲಾಗಿದೆ. . 


ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳು ತುಂಗಭದ್ರಾ ನದಿಗಳ ಜಲಾನಯನ ಪ್ರದೇಶದಲ್ಲಿವೆ. ಈ ಜಿಲ್ಲೆಗಳಲ್ಲೂ ಹೆಚ್ಚು 
ಮಳೆ ಬಿದ್ದಾಗ ಈ ನದಿ ಮತ್ತು ತುಂಗಭದ್ರಾ ನದಿಯ ಪ್ರವಾಹದಿಂದಾಗಿ, ಮುಂಡರಗಿಯ 4 ಗ್ರಾಮಗಳು, ರಾಣೆಬೆನ್ನೂರಿನ 3 
ಗ್ರಾಮಗಳು ಮತ್ತು ಹಾವೇರಿಯ 9 ಗ್ರಾಮ ಜಲಾವೃತವಾದವು. ರಾಣೆಬೆನ್ನೂರಿನ ಚಂದಾಪುರ ಗ್ರಾಮವು ಸಂಪೂರ್ಣವಾಗಿ 
ಜಲಾವೃತವಾಗಿದ್ದಿತು. ಜಿಲ್ಲೆಯಲ್ಲಿ 18 ಜನ ಪ್ರಾಣ ಕಳೆದುಕೊಂಡರೆ 16,788 ಜಾನುವಾರುಗಳು ನಾಶವಾದವು. ಸುಮಾರು 0.57 
ಲಕ್ಷ ಹೆಕ್ಟೇರಿನಷ್ಟು ಪ್ರದೇಶದಲ್ಲಿ ಬೆಳೆದುನಿಂತ ಕಬ್ಬು, ಹತ್ತಿ ಗೋದಿ, ಸೂರ್ಯಕಾಂತಿ, ಕಡಲೆ ಬೆಳೆಗಳು ನಾಶವಾದವು. ನಾಶವಾದ 
ಬೆಳೆಯ ಅಂದಾಜು ಬೆಲೆ ರೂ.16.03 ಕೋಟಿ. ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಉಂಟಾದ ನಷ್ಟ ಸುಮಾರು 11ಕೋಟಿ ರೂ.ಗಳೆಂದು 
ಅಂದಾಜು ಮಾಡಲಾಗಿದೆ. 


ಅರಿತ ಪ್ರವುತಿಳು 545 


ಕೆಲಸಗಾರರು 


ವರ್ಷದಲ್ಲಿ 183 ದಿನಕ್ಕೂ ಹೆಚ್ಚಿನ ದಿನ ಉದ್ಯೋಗ ಹೊಂದಿರುವವರು ಕೆಲಸಗಾರರು. ಒಂದು ಜಿಲ್ಲೆಯಲ್ಲಿನ ಕೆಲಸಗಾರರ 
ಸಂಖ್ಯೆಯು, ಜಿಲ್ಲೆಯಲ್ಲಿನ ಬಳಕೆ ವಸ್ತುಗಳ ಉತ್ಪನ್ನದ ಮೇಲೆ ಪರಿಣಾಮ ಬೀರುವುದರಿಂದ, ಹುಡಾ ಸಂಖ್ಯೆಯ, ಮತ್ತು 
ಕೆಲಸಗಾರರ ಬಗ್ಗೆ ವಿವರಣೆಗಳ ಅಧ್ಯಯನ ಅತ್ಯವಶ್ಯ. 1951 ರಲ್ಲಿ 15,75,386 ಜನಸಂಖ್ಯೆಯಲ್ಲಿ 4,63,007 ಜನ ತಾ 
ಉದ್ಯೋಗ ಮಾಡುತ್ತಿದ್ದವರಾಗಿದ್ದು 2,26,308 ಜನ ದುಡಿಯುವವರಿಗೆ ನೆರವಾಗುವ ಅವಲಂಬಿತರಾಗಿದ್ದು 8,85,981 ಎ. 
ದುಡಿಯದೇ ಇರುವ ಅವಲಂಬಿತರಾಗಿದ್ದರು. ಕೃಷಿ ಆಧಾರಿತ ಕೆಲಸಗಾರರು 10,38,312, ಸ್ವಂತ ಭೂಮಿ ಕೃಷಿ ಮಾಡುವವ 
6,05,698, ಇತರರ ಭೂಮಿ ಕೃಷಿ ಮಾಡುವ ಕೃಷಿ ಕಾರ್ಮಿಕರು 2,85,227, ಕೃಷಿ ಕೆಲಸ ಮಾಡದಿರುವ ಭೂಮಾಲಿಕರು 
53,081 ಮತ್ತು ಕೃಷಿಯೇತರ ಕೆಲಸಗಾರರು 4,87,074. 1971ರ ಜನಗಣತಿಯಲ್ಲಿ ಕೆಲಸಗಾರರು ಹಾಗೂ ಕೆಲಸಗಾರರಲ್ಲದವರ 
ಎವರಗಳನ್ನೊಳಗೊಂಡ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ. ಕೋಷ್ಟಕ 8.22, ಮುಂದಿನ ಪುಟದಲ್ಲಿ) ದ 


1971 ರಲ್ಲಿ ಜಿಲ್ಲೆಯಲ್ಲಿ ಮುಖ್ಯ ಕೆಲಸಗಾರರು ಒಟ್ಟು ಕೆಲಸಗಾರರ ಶೇ.37.98 ಇದ್ದು ರಾಜ್ಯದ ಸರಾಸರಿ ಸಂಖ್ಯೆಗಿಂತಲೂ 
ಹೆಚ್ಚಿದ್ದಿತು. ಆದರೆ, ಬೇರೆ ಬೇರೆ ತಾಲೂಕುಗಳಲ್ಲಿ ಗ್ರಾಮೀಣ ಮತ್ತು ಪಟ್ಟಣದ ಘಟಕಗಳಲ್ಲಿ ಕೆಲಸಗಾರರ ಸಂಖ್ಯೆಗಳಲ್ಲಿ ಗಮನೀಯ 
ಬದಲಾವಣೆ ಇದ್ದಿತು. ಹುಬ್ಬಳ್ಳಿ ಪಟ್ಟಣ ಪ್ರದೇಶದಲ್ಲಿ ಮುಖ್ಯ ಕೆಲಸಗಾರರು ಶೇ.27.88 ಇದ್ದರೆ, ಗದಗ ತಾಲೂಕಿನ ಗ್ರಾಮೀಣ 
ಪ್ರದೇಶದಲ್ಲಿ 46.21 ಇದ್ದಿತು. ಕಲಘಟಗಿ ತಾಲೂಕಿನ ಕೆಲಸಗಾರರಲ್ಲಿ ಗಂಡಸರ ಸಂಖ್ಯೆಯ ಗರಿಷ್ಠ ಶೇ. 59.43 ಇದ್ದರೆ ಹುಬ್ಬಳ್ಳಿ 
ಪಟ್ಟಣದ ಕೆಲಸಗಾರರಲ್ಲಿ ಗಂಡಸರ ಸಂಖ್ಯೆ ಶೇ. 45.83 ಇದ್ದಿತು. ಮತ್ತು ಮಹಿಳಾ ಕೆಲಸಗಾರರಲ್ಲಿ ಧಾರವಾಡ ಪಟ್ಟಣ ಪ್ರದೇಶದಲ್ಲಿ 
ಕನಿಷ್ಠ 7.72 ಇದ್ದು ಗದಗ ತಾಲೂಕು ಗ್ರಾಮೀಣ ಪ್ರದೇಶದಲ್ಲಿ ಗರಿಷ್ಠ 35.76 ಇದ್ದಿತು. ಮುಖ್ಯ ಕೆಲಸಗಾರರ ಸಂಖ್ಯೆಗಳನ್ನು 
ತಾಲೂಕುವಾರು, ಗಮನಿಸಿದಾಗ ಹುಬ್ಬಳ್ಳಿ ತಾಲೂಕಿನಲ್ಲಿ ಶೇ. 29.79 ಇದ್ದು ಕುಂದಗೋಳ ತಾಲೂಕಿನಲ್ಲಿ ಶೇ. 44.81 ಇದ್ದಿತು. 
ಈ ಎರಡೂ ತಾಲೂಕುಗಳು ಅಕ್ಕಪಕ್ಕದಲ್ಲಿದ್ದರೂ, ಈ ರೀತಿಯ ವ್ಯತ್ಯಾಸಕ್ಕೆ ನಗರೀಕರಣ ಹಾಗೂ ಕೈಗಾರೀಕರಣ ಕಾರಣವಾಗಿರಬಹುದು. 
ಮುಖ್ಯ ಕೆಲಸಗಾರರ ಸಂಖ್ಯೆಯಲ್ಲಿ ಹುಬ್ಬಳ್ಳಿಯೂ ಸೇರಿದಂತೆ, ಬೇರೆ ಎರಡು ತಾಲೂಕುಗಳು (ಹಿರೇಕೆರೂರು 36.97 ಮತ್ತು 
ಕಲಘಟಗಿ ಶೇ. 37.64) ಸರಾಸರಿ ಪ್ರಮಾಣಕ್ಕಿಂತ ಕಡಿಮೆ ಇದ್ದಿತು. ಮುಂಡರಗಿಯಲ್ಲಿ ಕೆಲಸಗಾರರ ಸಂಖ್ಯೆ 44.09 ನವಲಗುಂದ 
ಶೇ.42.57ಗದಗ ಮತ್ತು ರಾಣೆಬೆನ್ನೂರು ತಾಲೂಕುಗಳ ಪಟ್ಟಣಪ್ರದೇಶದಲ್ಲಿ ಕಾರ್ಮಿಕ ಆಧಾರಿತ ಕೈಗಾರಿಕೆಗಳಾದ ಹತ್ತಿ ಶುದ್ಧೀಕರಣ, 
ಸಂಸ್ಕರಣ ಮತ್ತು ಕೈಮಗ್ಗ ಇವು ಮುಖ್ಯವಾದವುಗಳು. ತಾಲೂಕುಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಔದ್ಯಮಿಕ ದೃಷ್ಟಿಯಿಂದ. ಗದಗ 
ತಾಲೂಕು ಉನ್ನತಸ್ಥಾನದಲ್ಲಿದ್ದಿತು. ತಾಲೂಕುಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿದಾಗ, ಕುಂದಗೋಳ ತಾಲೂಕು ಮುಖ್ಯ ಕೆಲಸಗಾರರಲ್ಲಿ 
2 ನೇ ಸ್ಥಾನ ಹೊಂದಿದೆ. ಪಟ್ಟಣ ಪ್ರದೇಶಗಳಲ್ಲಿ ಮುಖ್ಯ ಕೆಲಸಗಾರರ ಸಂಖ್ಯೆ ಅತಿ ಹೆಚ್ಚು ಇದ್ದಿತು; ಮತ್ತು ಹುಬ್ಬಳ್ಳಿಯಲ್ಲಿ ಕಡಿಮೆ 
ಇದ್ದಿತು. (ಕುಂದಗೋಳ ಶೇ.42.5, ಹುಬ್ಬಳ್ಳಿ 37.88, ಗದಗ ಮತ್ತು ರಾಣೆಬೆನ್ನೂರು ತಾಲೂಕುಗಳಲ್ಲಿ ಈ ಸಂಖ್ಯೆಯು ಮುಂಡರಗಿ, 
ಶಿಗ್ಗಾಂವಿ ಮತ್ತು ಬ್ಯಾಡಗಿ ತಾಲೂಕುಗಳಿಗಿಂತಲೂ ಕಡಿಮೆ ಇದ್ದಿತು). 


& 
ತ 
el 
[e 
| 
ತ್ರೆ 
(et 
(2 
ಆ 
G 
5 
UL 
ತ 
ಣಿ 
ಸ್ರ 
& 
2 
ಪೆ 
೩ 
& 
ಡಿ 
py 
3 
ps 
4 
ತ 
(೪ 
NS) 
ಅ 
೪೦ 
ಮಿ 
ಗ 
ತತ 4 
? ಗ 91 


ರಾಜ್ಯದ ಶೇಕಡಾ ಸಂಖ್ಯೆ 53.90ಮತ್ತು 18.95 ಕ್ಕಿಂತಲೂ ಹೆಚ್ಚಿದ್ದಿತು. ಪುರುಷ ಮತ್ತು ಸ್ತೀ ಕೆಲಸಗಾರರ ಪ್ರಮಾಣ 5:2 ಇದ್ದಿ 
ಜಿಲ್ಲೆಯಲ್ಲಿ ಹುಬ್ಬಳ್ಳಿ ತಾಲೂಕನ್ನು ಹೊರತುಪಡಿಸಿ, ಎಲ್ಲಾ ತಾಲೂಕುಗಳಲ್ಲಿಯು ಶೇ.50 ಕ್ಕಿಂತಲೂ ಹೆಚ್ಚು ಮುಖ್ಯ ಕೆಲಸಗಾರರಿದ್ದರು. 
(ಕಲಘಟಗಿ ಶೇ. 58.82, ಹುಬ್ಬಳ್ಳಿ 47.49). 


ಸ್ತ್ರೀ ಕೆಲಸಗಾರರಲ್ಲಿ ಮುಖ್ಯ ಕೆಲಸಗಾರರ ಸಂಖ್ಯೆ ತಾಲೂಕುಗಳಂತೆ ಗಣಿಸಿದಾಗ ಶೇ. 10.52 ಇರುವ ಹುಬ್ಬಳ್ಳಿಯಲ್ಲಿ ಕನಿಷ್ಟ 
ಮತ್ತು ಶೇ. 31.17 ಇರುವ ಮುಂಡರಗಿಯಲ್ಲಿ ಗರಿಷ್ಟ ಇದ್ದಿತು. ಗ್ರಾಮೀಣ ಪ್ರದೇಶವನ್ನು ಪರಿಗಣಿಸಿದಾಗ ಕೆಲಸಗಾರರ ಸಂಖ್ಯೆಯು 
ಗದಗ ತಾ॥ ನಲ್ಲಿ ಗರಿಷ್ಟ (ಜೇ. 35.76) ಮತ್ತು ಮುಂಡರಗಿ ತಾ|| ನಲ್ಲಿ ಕನಿಷ್ಟ (ಶೇ.32.79) ಇದ್ದಿತು. ಜಿಲ್ಲೆಯ ಎಲ್ಲಾ ಗ್ರಾಮೀಣ 
ಪ್ರದೇಶಗಳಲ್ಲಿಯೂ, ಕೃಷಿಯು ಪ್ರಮುಖ ಆರ್ಥಿಕ ಚಟುವಟಿಕೆ ಆಗಿದೆ. ಆದರೆ, ಬೇಸಾಯದ ವಿಧಾನಗಳು ಬೇರೆ ಆಗಿರುವುದರಿಂದ, 


546 ಧಾರವಾಡ ಜಿಲ್ಲೆ 


ಸ್ತ್ರೀ ಕೆಲಸಗಾರರ ಚಟುವಟಿಕೆಯು ವ್ಯತ್ಕಾಸವಾಗಿದೆ. ಪೂರ್ವ ಮತ್ತು ಮಧ್ಯ ಭಾಗಗಳಲ್ಲಿ ಹೆಚ್ಚು ಸ್ತ್ರೀ ಕೆಲಸಗಾರರು, ಕೆಲಸಗಾರರೆಂದು 
ಗುರುತಿಸಿಕೊಂಡಿದ್ದಾರೆ. ಕೆಲವು ಜಾತಿಗಳಲ್ಲಿ ಸ್ತೀಯರೇ ದುಡಿಮೆಗಾರರಾಗಿರುವುದು ಕಂಡುಬಂದಿದೆ. 


ಸೀಮಾಂತ ಕೆಲಸಗಾರರು : ಸೀಮಾಂತ ಅಥವಾ ಮಾರ್ಜಿನಲ್‌ ಕೆಲಸಗಾರರು (ವರ್ಷದಲ್ಲಿ ಆರು ತಿಂಗಳಿಗೂ ಕಡಿಮೆ ಕೆಲಸ 
ಹೊಂದಿರುವವರು) ಕೆಲಸಗಾರರ ಒಟ್ಟು ಜನ ಸಂಖ್ಯೆಯ ಶೇ. 3.74 ಇದ್ದರು (ರಾಜ್ಯದ ಸಂಖ್ಯೆ ಶೇ. 3.48). ಸ್ತೀ ಕೆಲಸಗಾರರು 
ಈ ಘಟಕದಲ್ಲಿ ಹೆಚ್ಚಿದ್ದರು. ಈ ವರ್ಗದ ಪ್ರತೀ ಇಬ್ಬರು ಪುರುಷ ಕೆಲಸಗಾರರಿಗೆ 15 ಸ್ತ್ರೀ ಕೆಲಸಗಾರರಿದ್ದುದು ಕಂಡುಬಂದಿದೆ. 
ಜಿಲ್ಲೆಯ 9 ತಾಲೂಕುಗಳಲ್ಲಿ ಮಹಿಳಾ ಕೆಲಸಗಾರರ ಸಂಖ್ಯೆ ಜಿಲ್ಲೆಯ ಸರಾಸರಿ ಸಂಖ್ಯೆಗಿಂತಲೂ ಕಡಿಮೆ ಇದ್ದಿತು. 


ಕೆಲಸಗಾರರಲ್ಲದವರು : ವರ್ಷದ ಯಾವುದೇ ಕಾಲದಲ್ಲಿ ಯಾವ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟ ಕೆಲಸ 
ಮಾಡದಿರುವವರನ್ನು ಕೆಲಸಗಾರರಲ್ಲದವರೆಂದು ಪರಿಗಣಿಸಲಾಗಿದೆ. ಇವರ ಸಂಖ್ಯೆ ಜಿಲ್ಲೆಯಲ್ಲಿ ಶೇ.52.28 ಇದ್ದಿತು. ಮತ್ತು ಗ್ರಾಮೀಣ 
ಪ್ರದೇಶದಲ್ಲಿ ಇವರ ಸಂಖ್ಯೆ ಹೆಚ್ಚಿದ್ದಿತು. ಒಟ್ಟು ಜನಸಂಖ್ಯೆಯಲ್ಲಿ ಗಂಡಸರಲ್ಲಿ ಶೇ. 44.90 ಮತ್ತು ಹೆಂಗಸರಲ್ಲಿ ಶೇ. 72.37 
ಜನರು ಈ ಗುಂಪಿಗೆ ಸೇರಿದವರಾಗಿದ್ದರು. 


ಕೋಷ್ಠಕ 8.22 : ಧಾರವಾಡ ಜಿಲ್ಲೆಯಲ್ಲಿ ಕೆಲಸಗಾರರು ಮತ್ತು ಕೆಲಸಗಾರರಲ್ಲದವರ ಶೇಕಡಾ 
(ಒಟ್ಟು ಜನ ಸಂಖೆ) 1981 ರಲ್ಲಿದ್ದಂತೆ. 


ಕೆಲಸಗಾರರು ಕಲಸಗಾರರಲ್ಪದವರು 

ತಾಲೂಕು (ಓಟ್ಟು ಜನಸಂಖ್ಯೆಯ ಶೇಕಡಾ) 
ಗಂ. ಹೆಂ. ಒಟ್ಟು ಗಂ. ಹೆಂ. ಒಟ್ಟು 
ಬ್ಯಾಡಗಿ ಬಟ್ಟು WS 4183 4249 74.82 58.17 
ಜ 58.92 26.54 4323 4108 73.46 56.77 
ಪ 51.55 19.47 35.92 48.45 80.53 64.08 
ಧಾರವಾಡ ಒಟ್ಟು 58.10 28.03 43.37 41.90 71.97 56.63 
ಗ್ರ 58.49 29.30 44.18 4151 7070 55.82 
ಪ 53.72 13.51 3425 46.28 86.29 65.75 
ಗದಗ ಒಟ್ಟು ಹ 1 (ಛೃ 42.60 46.39 68.83 57.40 
ಗೆ 57.58 4566 51.67 42.42 54.34 4833 
ಪ 4999 1743 34.18 50.01 82.57 65.82 
ಹಾನಗಲ್‌ ಒಟ್ಟು 58.65 22.63 41.29 4135 7737 58.71 
ಜಿ 59.07 2393 42.15 40.93 76.07 57.85 
ಪ 54.84 11.14 33.51 45.16 88.86 66.49 
ಹಾವೇರಿ ಒಟ್ಟು 57.73 3242 45.45 4227 67.58 54.55 
ಚ 59.90 37.76 49.16 40.10 62.24 50.87 
ಪ 49.15 10.86 30.74 50.85 89.14 69.26 
ಹಿರೇಕೆರೂರು ಒಟ್ಟು 5782 25.49 42.18 42.18 74.51 57.82 
ಣಾ 58.24 26.24 42.74 41.76 73.76 57.26 
ಪ 51.61 1420 , 33.81 48.39 85.80 66.19 


ಆರ್ಥಿಕ ಪ್ರವೃತ್ತಿಗಳು 547 


a Sr 


ತಾಲೂಕು “ಸ (ಓಟ್ಟು ಜನಸಂಖ್ಯೆಯ ಶೇಕಡಾ) cs ವತ 

ಗಂ. ಹೆಂ. ಒಟ್ಟು ಗಂ. ಹೆಂ. ಒಟು 

ಗ್ರಾ 57.43 27.53 42.82 42.57 72.47 57.18 

x 46.29 8.86 28.44 . 53.71 91.14 21.56 

ಕಲಘಟಗಿ ಒಟ್ಟು 59.49 28.76 44.59 1 ೫2. 55.41 
ಗ್ರಾ 60.11 30.91 4598 39.89 69.09 54.02 

ಡ್‌ 54.49 11.86 33.48 4551 88.14 66.52 

ಕುಂದಗೋಳ ಒಟ್ಟು 58.72 39.50 49.31 4128 60.50 50.69 
ಕ... 8%... 10.67 50.02 41.00 59.33 49.98 

- 56.50 30.31 43.69 43.50 6969... 5631 

ಮುಂಡರಗಿ ಒಟ್ಟು 57.09 36.91 4715 42.91 63.09 52.85 
ನ 57.92 38.61 48.40 42.08 61.39 51.60 

ಪ 52.61 27.60 40.35 47.39 72.40 59.65 

ನರಗುಂದ ಒಟ್ಟು .. 5789 37.53 47.72 42.11 62.47 52.28 
ಗ್ರಾ 59.09 2 S28 40.91 56.44 48.72 

ಪ 55.64 25.80 40.91 44.36 74.20 59.09 

ನವಲಗುಂದ ಒಟ್ಟು 57.56 38.98 . 48.36 42.44 61.12 51.64 
ಗ್ದ 59.11 43.25 51.22 40.89 56.75 4878 
ಘ್‌ 25.87 39.72 67.05 74.13 60.28 

ರಾಣೆಬೆನ್ನೂರು ಒಟ್ಟು 56.43 32.57 44.90 43.57 67.43 55.10 
ಗ್ರಾ 58.64 37.53 48.43 41.36 62.47 51.57 

ಹ 50.32 18.84 35.13 49.68 81.16 64.87 

ರೋಣ ಒಟ್ಟು 55.84 40.31 48.00 44.16 59.69 52.00 
ಗ್ರಾ 56.87 43.14 49.88 43.13 56.86 50.12 

53.03 32.08 4271 46.97 67.92 57.92 

ಸವಣೂರು ಒಟ್ಟು 56.47 30.29 43.80 43.53 6971 56.20 
ಗ್ರಾ 57.19 3576 46.82 42.81 64.24 . 53.18 

5 54.16 12.97 34.20 45.84 8703 ° 6580 

ಶಿಗ್ಗಾಂವಿ ಒಟ್ಟು 57.67 27.06 42.86 42.33 72.94 57.14 
ಗ್ರಾ 57.97 28.07 43.50 42.03 71.93 56.50 

ಪ 55.54 19.87 38.29 44.46 80.13 6171 

ಶಿರಹಟ್ಟಿ. ಒಟ್ಟು 56.22 32.57 44.63 43.78 67.43 55.37 
ಗ್ರಾ 5771 35.50 46.80 42.29 64.50 53.20 


548 ಧಾರವಾಡ ಜಿಲ್ಲೆ 


ಕೆಲಸಗಾರರು ಕೆಲಸಗಾರರಲ್ಲದವರು 
ತಾಲೂಕು (ಓಟ್ಟು ಜನಸಂಖ್ಯೆಯ ಶೇಕಡಾ) ಶೆ 
ಗಂ. ಹೆಂ. ಒಟ್ಟು ಗಂ. ಹೆಂ. ಒಟ್ಟು 
ಪ 51,39 24.87 39.01 6761 75.13 60.99 
ಒಟ್ಟು ಒಟ್ಟು 55.10 27.63 41.72 44.90 72.37 58.28 
ಗ್ರಾ 58.43 34.66 46.79 41.57 65.34 53.21 
ಪ 49.06 14.50 32.41 50.94 85.50 67.50 


(ಆಧಾರ : ಜನಗಣತಿ 1981) 
ಕೋಷ್ಟಕ 8.23 ಮುಂದಿನ ಪುಟದಲ್ಲಿ 


ಕೋಷ್ಟಕ 8.24 : ಧಾರವಾಡ ಜಿಲ್ಲೆಯಲ್ಲಿ ಕೆಲಸಗಾರರು ಮತ್ತು ಕೆಲಸಗಾರರಲ್ಲದವರಲ್ಲಿ 
ವಲಸೆ ಬಂದವರ ಶೇಕಡಾ (1971 ರ ಜನಗಣತಿಯಂತೆ). 


ವಿವರ ಗಂಡಸರು ಹೆಂಗಸರು 

| ಒಟ್ಟು ಕೆಲಸಗಾರರು 56.54 19.97 

2 ವ್ಯವಸಾಯಗಾರರು 13.00 2.53 

3 ಕೃಷಿ ಕೆಲಸಗಾರರು 14.21 1400 
4 ಜಾನುವಾರು, ಅರಣ್ಯ ಮೀನುಗಾರಿಕೆ 

ಸಂಬಂಧಪಟ್ಟ ಕೆಲಸಗಾರರು 1.42 0.12 

5 ಗಣಿ ಕೆಲಸಗಾರರು 0.18 0.06 


ದುರಸ್ತಿ ಕೆಲಸಗಳು. 

ಎ) ಗೃಹ ಕೈಗಾರಿಕೆ 2.97 0.83 

ಬ) ಗೃಹ ಕೈಗಾರಿಕೆ ಅಲ್ಲದ್ದು 3.50 0.51 
7  ನಿರ್ಮಾಣಟಟ್ಟಣೆ) ಕೆಲಸಗಾರರು 1.04 0.13 
8 ವಾಣಿಜ್ಯ ಮತ್ತು ವ್ಯಾಪಾರ 7.67 0.56 
9 ಸಾರಿಗೆ ಮತ್ತು ಸಂಪರ್ಕ 3.76 0.17 
10 ಇತರೆ ಸೇವೆಗಳು 8.79 1.06 
11 . ಕೆಲಸಗಾರರಲ್ಲದವರು | 43.46 80.03 


(ಆಧಾರ : 1971 ಜನಗಣತಿ) 


ಕೋಷ್ಟಕ 8.25 ಮುಂದಿನ ಪುಟದಲ್ಲಿ 


549 


ಆರ್ಥಿಕ ಪ್ರವೃತ್ತಿಗಳು 


೪66"60"21 


(18 “LL "1961 ಅಂಜ ಇಬ - ೧) 


708"66"6 
911"೩"2 
88995 
61069 
ಓ19"60"2 
294089 
೭61%(% 
60699"1 
889"1"£ 


ou 


SN ಅಪ್ಲೊ ಚಿ 33 ಚ ಖಭನ ಚಸರಾ ಫಾ ರಾರಾ ಅಂತ್ಪಾಕಶೋ7ಸಪ7ಘಪೂ್ರ್ಪ7್ಪ್ರೂ್ಲ್ಞ್ರ್ನ್ಚ್ಟ್ರಕ್ರಅಫ್ರಘಗ/ೂರಸ್ತ್ಪಕೂ,/ಸ, ಸ ಕ ಕಾಕ 


ಗ 


ಸೆ ಕ ಇ APR 


| | 


(89"€9"62  666££€%೫1 8891161 £₹1"ಡ" 6199611 z9€"0S‘61 899"09"6 

8628೯01 00"00"6 8158೯6 €L6LeL 909"16% (€698£ ೪೭೨೫೭" 806"19"2 

6226061 66666 0(0"€("6 072091 £OTL8L ಓ£0'(18 8£("€2%1 - . 060"669 

12591%1 $0((6"01 81889 €£/"01%€1  691"6"6 989'£6"9 9686೭11 (1("€£% 

9£("10% 1969629 21%("2 (641% ೨99291" | 80/"66"1 ೫17"2"£ LT8‘Te"1 

€8(%1"01 01019 9£೨%೦% 19966 £88"ಡ9 8(8'£€%£ ೭€"£8" 068"20"£ 

999%111 OLL36T 968"61"8 80"168 0018"! 800069 £€06"069 90€°9L"1 

vsv'ITe 95°09 8(8"09"೭ 666428. 0€1"€ 618981 SLI‘vET 999°LL 

TITL6L v6I8eT 810"69"6 60"(09 026%" 616"£9% 82£91% 0¥9°86 

EA ತ್‌ ಸ ಥ್ರ ಪಜ ಪ ಸಾನಸಾಸಾಪಾಸಾರ ಸಸ ಹಾ ಪ 
ಆಧ ೦೫ oy ಆಧಾ ೫ w ಆಧ ೦೫ 

1861 1(61 1961 


ye secroerg Bucpceeor ೧ಜಡಿಂ೧೫೧8 "ಎ೧೧ ೧೮೦% CUAL ೧ 1861-1961 Bolen ಐಲ್ಲಂಜಿ : ೯28 srg 


0996 `' 09696 
೪991 : 91€"1 0"! 
೭6£ ಓ61 98 
8 92 v8 
$ 1 € 
6 L 10S 
14... $9 06 
೪೨1 LT 8v1 
8£ 89 £6 

ಇ 

7 0911 ILL 661 

ಗ್ಗ 9£ 9 6 

| ££1 261 682 
91£ 82 20£ 
£91 L8 2 
8€2 1£1 £೩(! 
೪£೭ ಓ೭£ 8೭1 
08% ೭೭19 908" 
£01"61 06೯೭೭ 6££92 
೫6"£2 LLY‘ €೫1"82 
೭6-16 16-06 

ಠ್‌ 

ಟಿ 


990°1 
lp 
೭0% 
£LT 
001 
601 
911 


6£9"೭ 
€$£"€1 
೪66"(1 


'೧೫೮ ೧೫೧೪೧೧ಐ ಬಲಂ 


R09 18-0861 cro Skea) 


91೭ 


£1£ 


LLT 


L661 
ಓ(8"ಓ! 
(8೩?! 


hoe Bogor Mea : ಎಬ 


< ೪ [3 ಕ್ರ < [3 «, [3 [9 2 
956°18 016°69 1೭£'19 86699 ೪8೭19 ೯೭೭9೫ 899%£ 086'9£ 2೫8"೭£ ox Seco 


0೭("1॥ 


89% 
Ll 
[4 
Ls 
1೫1 
£12 
82 


€೫("! 
0016 
900 
೭15 
91 
688 
£8 


8231 
06001 
811೭1 


೫01 


ಓ(£ 
1(% 
೪8 


೭69"! 
801 
682 
೭81 
0೫ 
6££ 
$6[ 


£₹12"2 
ಓ£$€"£! 
06("€1 


೫8 


೫92 
80 
9 


108° 
18 
೪£9 
SpE 
661 
0"! 
€11 


6£9'2 
086"11 
619%1 


941 
11£ 
1೪! 


029"1 
607 
112 
££ 
991 
SIL 
98೭ 


$€(6"ಓ 
೪£6"£1 
60691 


09( 61% 
1೪9 201’ 
[44 (43 
0% 19 

|| 29 
82 011 
68£ (೭ 
96 LIT 
0LT'1 £51 
£01 bec 
೭61 44 
19. 69 
6 961 
ಓ(೪ ೨೫೪ 
0೫೭ ೩೫1 


Ise‘ 0೭೭"೭ 
೯೫211 60911 
9661 696°€1 


೫01 ಆ Poor 


೪8( ಇ 

LL Yor ಯಾಜಿ 
011 rec 

೯2 'ಔ ಎತರ ಬಂ 
26 ನ ೧.3೬೩ ಮಂ 
೪09 ೧3೬೩ ದಂ 
SL ೧3೬ ಧಂ 


£951 ಇಲಾ 
೪£ %ಔಂಜ ಯುಜೇಃ 
8££ xe 
(6 Er 03 ಬೀ 
ಓ11 fr 03 ದಂ 
9LY ೧3೬ ಲು 
೪61 ಎ೨೮ ನಂ 


982 ೦೫ 
6"£] ow 


$161 ಔಣ eo ಐ 
ಉಂಬಾಗ 


06-68 68-88 88-(8 18°98 98-88 6818 v8-€8 £8-78 ೩-18 18-0861 
NS ಹುವ ಟು ಹೋಪ ಹಟ ಎ ಸಾವ 


ಔನಂಜ ನಜಐಇಲಲ ಬಣಗು ೪೧ 26-1661 


ನಂ ಉ೦೦೫೮೮ ॥೫ೇೇಐಂ "ಹೂ ಬೀವಿ: ೦216 herp 


ಆರ್ಥಿಕ ಪ್ರವೃಶ್ತಿಗಳು ' 55] 


ಉದ್ಯೋಗಾವಕಾಶ ಮತ್ತು ಸ್ಥಾನಗಳಿಕೆ 


ಉದ್ಯೋಗಾಸಕ್ತ ಜನಶಕ್ತಿ ಮತ್ತು ಉದ್ಯೋಗ ಅವಕಾಶ ಮಧ್ಯೆ ಅನ್ಕೋನ್ಯ ಸಂಬಂಧವನ್ನು ಕಲ್ಪಿಸಿ ಕೊಡಲು ಉದ್ಯೋಗ 
ವಿನಿಮಯ ಕೇಂದ್ರಗಳಿವೆ. ಉದ್ಯೋಗಾರ್ಥಿಗಳಿಗೆ ಸೂಕ್ತ ಉದ್ಯೋಗವನ್ನು ಪಡೆಯಲು ಅದು ನೆರವಾಗುವುದು. ಹಾಗೂ ನಿಯೋಜಕರಿಗೆ 
ಅರ್ಹ ಕೆಲಸಗಾರರನ್ನು ದೊರಕಿಸಿಕೊಡುವುದು. ಸೂಕ್ತ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಉದ್ಯೋಗಾರ್ಥಿಗೆ ವೃತ್ತಿ ಮಾರ್ಗದರ್ಶಕ 
ನೀಡುವುದು ಹಾಗೂ ಯೋಜನೆಗಳನ್ನು ರೂಪಿಸುವವರಿಗೆ ಹಾಗೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಆಡಳಿತ ವರ್ಗದವರ 
ಪ್ರಯೋಜನಕ್ಕಾಗಿ ಉದ್ಯೋಗ ಮಾರುಕಟ್ಟೆ ಮಾಹಿತಿ ಹಾಗೂ ವೃತ್ತಿಗಳ ಮಾಹಿತಿಗಳನ್ನು ಸಂಗ್ರಹಿಸುವುದು, ಸಂಕಲಿಸುವುದು ಮತ್ತು 


ಪ್ರಸಾರ ಮಾಡುವುದು, ಇವುಗಳು ಕೂಡ ಕೇಂದ್ರದ ಕೆಲಸಗಳು. 1980-81 ರಿಂದ 1991-92 ರವರೆಗೆ ಈ ಕೇಂದ್ರಗಳಲ್ಲಿ 
ನೋಂದಾಯಿಸಿದವರ ಬಗ್ಗೆ ವಿವರಗಳನ್ನು ಮುಂದಿನ ಪಟ್ಟಿಗಳಲ್ಲಿ ಕೊಡಲಾಗಿದೆ. 


ಕೋಪ್ಪಕ 8.26 : ಧಾರವಾಡ ಜಿಲ್ಲೆಯಲ್ಲಿ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿರುವ ಅಭರ್ಥಿಗಳ 
ವಿವರ ಮಾರ್ಚ್‌ 1992 ರಲ್ಲಿದ್ದಂತೆ. 


ಕ್ರಮ ಏಧ ಒಟ್ಟು ನೋಂದಾಯಿಸಿದ ಅವರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ 
ಸಂಖ್ಯೆ ಅಭ್ಯರ್ಥಿಗಳು 
ಗಂ. ಹೆಂ. ಮೊತ್ತ ಗಂ. ಹೆಂ. ಮೊತ್ತ ಗಂ. ಹೆಂ. ಮೊತ್ತ 
1) ಪದವೀಧರರು 
1 ಕಲೆ 1,843 715 2,618 232 ೨4 286 32 15 47 
2 ವಾಣಿಜ್ಯ 1621 340 1961: 74 10 84 14 - 14 
3 ವಿಜ್ಞಾನ 596 270 866 16 2 18 | - ] 
2) ಡಿಪ್ಲೋಮಾ ಪಡೆದವರು 
] ಸಿಎಲ್‌ 552 9 561 22 - 22 6 - 6 
2 ಮೆಕ್ಕಾನಿಕಲ್‌ | 540 - 540 21 ತ 21 3 3 
3 ಎಲೆಕ್ಸಿಕಲ್‌ 392 - 392 13 - 13 4 - 4 
4 ಆಟೋಮೊಬೈಲ್‌ 193 - 193 3 - 3 4 - 4 
5 ಮೆಟಲರ್ಜಿ 9 - 9 - - 5 = ದ 
6 ರೇಡಿಯೋ: ಟೆಲಿ ೫ 
ಕಮ್ಯೂನಿ ಕೇಶನ್‌ 102 81 183 - - - ಆ - ಆ 
7 ಮೈನಿಂಗ್‌ | - | - - ೩ R ಜು ಪ 
8 ಇತರೆ A ೫01-361] 21 - 21 - ತ ಹ 
3) ಐ.ಟಿ.ಐ. ಪರಿಣತರು 
1 ಫಿಟ್ಟರ್‌ 601 - 601 52 - 52 5 ಹ 5 
2 ಟರ್ನರ್‌ 404 - 404 33 - 33 6 - 6 
3 ಎಲೆಕ್ಟ್ರಿಕಲ್‌ 419 ೫ 419 ತೆ ೫ 25 5 - 
4 ಮೆಶಿನಿಸ್ಪ 7! ಹ 7) 21 ಹ 21 4 - 4 
5 _ವೆಲ್ವರ್‌ 55 ರ ವನ 


4) 


ವಿಧ ಒಟ್ಟು ನೋಂದಾಯಿಸಿದ 
ಅಭ್ಯರ್ಥಿಗಳು 
ಗಂ. ಹೆ. ಮೊತ್ತ 

6 ಶೀಟಮೆಟಲ ವರ್ಕರ್‌ 41 - 4] 
7 ವೈರಮೆನ್‌ 56 ೬ 56 
8 ಇತರೆ 621 ಹ 621 
ಅಪರೆಂಟೀಸ್‌ ಟ್ರೈನಿಂಗ್‌ ಪಡೆದವರು 
| ಫಿಟ್ಟರ್‌ ಹಚ | ಎ - 25 
2 ಟರ್ನರ್‌ 19 ಕ 19 
3) ಎಲೆಕ್ಟಿಶಿಯನ್‌ 135 | 135 
4) ಮೆಶಿನಿಸ್ಟ 39 | 39 
5) ವೆಲ್ಲರ್‌ 8 - 8 
6) ಕನ್ನಡ ಬೆರಳಚ್ಚು 465 340 805 
7) ಇಂಗ್ಲೀಷು ಬೆರಳಚ್ಚು 390 *367 757 
8) ಕನ್ನಡ ಶೀಘ್ರಲಿಪಿಕಾರರು 52 70 122 
9) ಇಂಗ್ಲೀಷ್‌ 

ಶೀಘ್ರಲಿಪಿಕಾರರು 64 95 159 
ಹತ್ತನೆಯ ಇಯತ್ತೆ ಮತ್ತು ತ 
ಟಿ.ಸಿ.ಹೆಚ್‌. 5698 2890 8,588 
ಹತ್ತನೆಯ ಇಯತ್ತೆ 
ತೇರ್ಗಡೆಯಾದವರು 41,065 5,174 46,239 
ಹತ್ತನೆಯ ಇಯತ್ತೆ 
ಮತ್ತು ನರ್ಸರಿ 705 705 
ಪದವಿ ಪೂರ್ವ ತರಗತಿ 
ಉತ್ತೀರ್ಣರಾದವರು 3,929 1,105 5,034 
ಲಘು ಮೋಟಾರು ವಾಹನ ಸ 
ಚಾಲಕರು 410 ಹ 410 
ಭಾರಿ ಮೋಟಾರು ವಾಹನ 
ಚಾಲಕರು 3,261 & . ಈಟಿ 
ಹತ್ತನೆಯ ಇಯತ್ತೆಗಿಂತ 
ಕಡಿಮೆ 7,613 1,004 8.617 
ಅಕ್ಷರಸ್ಥರು 2131 633 3,364: 
ಅನಕ್ಷರಸ್ಥರು 320 251 51! 
ಇತರೆ ೫,೩89 - 2073 7,264 
ಮೊತ್ತ 80,420 16,340 96,760 


ಆಧಾರ : ಉದ್ಯೋಗವಿನಿಮಯ ಕಛೇರಿ, ಹುಬ್ಬಳ್ಳಿ 


ಗಂ ಹೆಂ. 
3 2 
ಬ ಸ 
31 - 
32 17 
18 13 
267 “IM 
3,418 974 
= 71 
705 286 
45 - 
213 - 
1,018 930 
733 134 
113 51 
982 407 


8,192 2,304 


49 
31 


4,392 


7! 


991 


45 


213 


1,111 
867 
164 

1,389 

10,496 


240 


೨7 


21 


51 


291 


69 


ಆರ್ಥಿಕ ಪ್ರವೃತ್ತಿಗಳು 553 


ಕೆಲಸಗಾರರು ಮತ್ತು ವೇತನ 


ಧಾರವಾಡ ಜಿಲ್ಲೆಯಲ್ಲಿ 19 ನೇ ಶತಮಾನ ಆದಿಯಲ್ಲಿ ಕೆಲಸಗಾರರನ್ನು ಕೂಲಿಕೊಟ್ಟು ಕರೆಸುವ ವಾಡಿಕೆ ಹೆಚ್ಚು ಇರಲಿಲ್ಲ 
ಕಾರಣವೇನೆಂದರೆ, ಪ್ರತಿ ರೈತನೂ ತನ್ನ ಕುಟುಂಬದ ಸದಸ್ಯರೊಡನೆ ಸಾಗುವಳಿ ಮಾಡುತ್ತಿದ್ದನು. ಕೆಲವು ಕಡೆಗಳಲ್ಲಿ ಜೀತಪದ್ಧತಿ 
ಜಾರಿಯಲ್ಲಿತ್ತು. ಮರಾಠಿಗರ ಪದ್ದತಿಯಂತೆ, ಧಾನ್ಯವು ತುಟ್ಟಿಯಾಗಿದ್ದಾಗ ಕೂಲಿಯನ್ನು ಹಣದ ರೂಪದಲ್ಲೂ ಬೆಲೆ Pa. 
ಕಾಳುಗಳ ರೂಪದಲ್ಲೂ ಕೊಡುತ್ತಿದ್ದರು. ಪೇಶ್ಚೆಯವರ ಕಾಲದಲ್ಲಿ ಕುಶಲಕರ್ಮಿಗಳಾದ ಬಡಗಿಗಳು, ಇಟ್ಟಿಗೆ ಕೆಲಸದವರು, ಕಮಾಭರು 
ದಿನಕ್ಕೆ 3-4 ಆಣೆ, ಸಾಧಾರಣ ಕೂಲಿ ಕೆಲಸಗಾರರು ದಿನಕ್ಕೆ 1 ರಿಂದ 1 1/2 ಆಣೆ ಅಥವಾ 1 1/2 ಯಿಂದ 2 1/2 ಸೇರು 
ಸಜ್ಜೆಯನ್ನು ಕೂಲಿಯಾಗಿ ಪಡೆಯುತ್ತಿದ್ದರು. 1834-35 ರಲ್ಲಿ ಒಬ್ಬ ಕೂಲಿ ಕೆಲಸಗಾರನು ಮಾಸಿಕ 1ರೂ ನಿಂದ 1 1/2 ರೂನಲ್ಲಿ 
ಜೀವನ ನಡೆಸುತ್ತಿದ್ದನು. 1842 ರ ಹೊತ್ತಿಗೆ, ಹೊಲದಲ್ಲಿ ಕೆಲಸ ಮಾಡುವವನಿಗೆ ದಿನಕೂಲಿ ಒಂದು ಆಣೆ ಇದ್ದಿತು. 1850ರ 
ಹೊತ್ತಿಗೆ ರೈಲ್ವೆ ಕಾಮಗಾರಿಗಳು ಪ್ರಾರಂಭವಾದಾಗ ವೇತನ ಹೆಚ್ಚಾಯಿತು. 1860 ರ ಹೊತ್ತಿಗೆ ವೇತನಗಳು ಇನ್ನೂ ಹೆಚ್ಚಾಯಿತು. 
ಅಮೇರಿಕದ ಯಾದವೀ ಯುದ್ಧ ನಂತರ (1865) ಬೆಲೆಗಳು ಕಡಿಮೆಯಾಗತೊಡಗಿದವು. 1870ರ ಹೊತ್ತಿಗೆ ಒಬ್ಬ ಕೆಲಸಗಾರನು 
ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿದ್ದನು. ನಂತರದ ದಿನಗಳಲ್ಲಿ ಕೆಲಸಗಾರನು ಉತ್ತಮ ಸ್ಥಿತಿಯಲ್ಲಿದ್ದು ಅವರ ಸಂಘಟನೆಗಳೂ ಆದವು. 
1875-81 ರವರೆಗೆ ದಿನಕೂಲಿ 3 ಆಣೆಗಿಂತಲೂ ಕಡಿಮೆ ಇದ್ದು 1884-1895 ರಲ್ಲಿ 4 ಆಣೆಗೆ ಹೆಚ್ಚಾಯಿತು. 1902 ರ ನಂತರ 
4 ಆಣೆಯಿಂದ 5 ಆಣೆಗೆ ಹೆಚ್ಚಾಯಿತು. ' 


1908-09 ರ ಹೊತ್ತಿಗೆ ಆಹಾರಧಾನ್ಯಗಳ ಬೆಲೆ ಹೆಚ್ಚಳದಿಂದಲೂ ಪ್ರತೀ ವರ್ಷವೆಂಬಂತೆ ಬರುತ್ತಿದ್ದ ಅಸಂಖ್ಯ ಸಾವುಗಳಿಗೆ 
ಕಾರಣವಾದ ಪ್ಲೇಗು ಹಾಗೂ ಕೈಗಾರಿಕೆಗಳ ವಿಸ್ತರಣೆಯಿಂದಲೂ ಜನ ವಸತಿ ಹೆಚ್ಚಾದುದರಿಂದ, ಕಾರ್ಮಿಕರು ಸಿಗುವುದು ಕಷ್ಟವಾಗಿ 
ವೇತನವು ಹೆಚ್ಚಾಯಿತು. ಧಾರವಾಡ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಗಿಂತಲೂ ವೇತನ ಹೆಚ್ಚಿತ್ತು. ವೇತನ ಹೆಚ್ಚಾದರೂ, ಕೆಲಸದಲ್ಲಿ 
ಅಚ್ಚುಕಟ್ಟು ಕಡಿಮೆಯಾಗಿತ್ತು. ಆಗಿನ ಸಮಯದಲ್ಲಿ ವೇತನವು ಪ್ರತಿದಿನಕ್ಕೆ 12 ಆಣೆಯಿಂದ 1 ರೂ.ವರೆಗೂ ಇದ್ದಿತು. ಹುಬ್ಬಳ್ಳಿಯು 
ಕಾರ್ಮಿಕರ ವಲಸೆ ಆಕರ್ಷಿಸುವ ಕೇಂದ್ರ ಸ್ಥಾನವಾಗಿತ್ತು. 


ಈ ಸಮಯದಲ್ಲಿ ಕಾರ್ಮಿಕರ ಸಂಖ್ಯೆ ಅಗತ್ಯಕ್ಕಿಂತಲೂ ಕಡಿಮೆಯಾಯಿತು. ಇದಕ್ಕೆ ಕಾರಣವೇನೆಂದರೆ ಕಾರ್ಮಿಕರು ಹೆಚ್ಚಾಗಿ 
ಕೃಷಿ ಕಾರ್ಮಿಕರಾಗಿ ಕಾರ್ಯ ನಿರ್ವಹಿಸಲು ಉತ್ಸುಕರಾಗಿದ್ದರು. ಇದಲ್ಲದೆ ಮುಂಬಯಿ, ಅಹದಾಬಾದ್‌, ಸೊಲ್ಲಾಪುರಗಳಿಂದ ಗಿರಣಿ 
ಕಾರ್ಮಿಕರಿಗೆ ಬಂದ ಬೇಡಿಕೆ ಪಟ್ಟಣಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಪ್ಲೇಗಿನಿಂದಾಗುವ ಸಾವು ಮೊದಲಾದವುಗಳಿಂದ ಕಾರ್ಮಿಕರ 
ಸಂಖ್ಯೆ ಇಳಿಮುಖವಾಗುತ್ತಿತ್ತು. 1914-18 ರ ಹೊತ್ತಿಗೆ, ಧಾರವಾಡ ಜಿಲ್ಲೆಯಲ್ಲಿಯೂ ರಾಜ್ಯದಲ್ಲಿಯಂತೆ, ಕಾರ್ಮಿಕರ ಸಂಖ್ಯೆ, 
ಇಳಿಮುಖವಾಗುತ್ತಿತ್ತು. ಗಿರಣಿಗಳಲ್ಲಿ ಅರಣ್ಯ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ಬೇಡಿಕೆ ಇದ್ದಿತು. ಇದೂ ಅಲ್ಲದೆ, ಕಾರ್ಮಿಕರಿಗೆ ದಿನಪೂರ್ತಿ 
ಕೆಲಸಮಾಡುವ ಧೋರಣೆಯೂ ಕಡಿಮೆಯಾಯಿತು. ಕೃಷಿ ಕಾರ್ಮಿಕರ ವೇತನ ದಿನಕ್ಕೆ 3 1/4 ಆಣೆಯಿಂದ 4, 5 ಮತ್ತು 8 
ಆಣೆಯವರೆಗೂ ಏರಿ, ಕುಶಲ ಕೆಲಸಗಾರನಿಗೆ 11 ಆಣೆಯಿಂದ 12 ಆಣೆ 1 1/4 ರೂವರೆಗೂ ಏರಿತು. 1919 ರಲ್ಲಿ ಕಾಣಿಸಿದ 
ಇನ್‌ಫಪುಯೆಂಜಾ (ಗುದ್ದವ್ವನ ಬೇನೆ) ಕಾರ್ಮಿಕರ ಸಂಖ್ಯೆಯ ಮೇಲೆ ಪರಿಣಾಮ ಬೀರಿತು. 1918-19 ರ ಹೊತ್ತಿಗೆ ಕಾರ್ಮಿಕರ 
ವೇತನವು ಹೆಚ್ಚುತ್ತಾ ಕಾರ್ಮಿಕರ ಸಂಖ್ಯೆ ಮತ್ತಷ್ಟು ಕಡಿಮೆಯಾಯಿತು. 

ಮಹಾಯುದ್ಧದ ನಂತರದ ದಿನಗಳಲ್ಲಿ ಸ್ವತಃ ಕೃಷಿ ಮಾಡುವ ರೈತನು ಹೆಚ್ಚು ಕೃಷಿ ವೇತನವನ್ನು ಕೊಡುವ ಸ್ಥಿತಿಯಲ್ಲಿರಲಿಲ್ಲ. 
ಬೆಲೆಗಳು ಕಡಿಮೆಯಾಗುತ್ತಿದ್ದರೂ ವೇತನವು ಹೆಚ್ಚುತ್ತಲೇ ಇತ್ತು. 

ಇಪ್ಪತ್ತನೆಯ ಶತಮಾನದ ಪ್ರಾರಂಭದಲ್ಲಿ ವೇತನವು ಕ್ರಮೇಣ ಹೆಚ್ಚಿತು. ಮತ್ತು ದೃಢಕಾಯನಾದ ಕಾರ್ಮಿಕನು ತನಗೆ ಸರಿಯಾದ 
ವೇತನವನ್ನು ಕೊಡುವ ಯಜಮಾನನನ್ನು ಹುಡುಕುವ ಮಟ್ಟಕ್ಕೆ ಬಂದನು. ಸಾರ್ವಜನಿಕ ಕಾಮಗಾರಿಗಳು, ಸಾರಿಗೆ, ಅರಣ್ಯದಲ್ಲಿ 
ಕೂಲಿ, ವಾಣಿಜ್ಯ ಮತ್ತು ಕೈಗಾರಿಕೆಗಳ ವಿಸ್ತರಣೆ ಇವೆಲ್ಲ ಇದಕ್ಕೆ ಕಾರಣ. 


554 ಧಾರವಾಡ ಜಿಲ್ಲೆ 


ಕೋಷ್ಠಕ 8.28 : ಧಾರವಾಡ ಜಿಲ್ಲೆಯಲ್ಲಿ ಕೆಲವು ಹುದ್ದೆಗಳ ವೇತನ 1894 ರಿಂದ 1919 ರವರೆಗೆ 
(ಧಾರವಾಡ ನಗರಕ್ಕೆ ಸಂಬಂಧಿಸಿದಂತೆ) 


ವರ್ಷ ಕಟ್ಟಣೆ ಮಾಸಿಕ ವೇತನ ರೂ.ಗಳಲ್ಲಿ 
ಕೆಲಸದವ ಬಡಗಿ ಕಮ್ಮಾರ ಕೃಷಿ ಕಾರ್ಮಿಕ ಕುದುರೆ ಕಾಯುವವನು 

1894 15 18 12 Fp; 6 

1897 15 20 20 8 7 

1900 15 15-25 15-18 7 8 

1903 20 20 20 7 8 

1906 15 15 15 7 8 

1909 15 15 15 7 8 

1912 22.5 22.5 22.5 8.5 8 

1915 22.5 26.25 . 30.0 11.25 11.25 

1918 25 25 25 16 14 

1919 30 30 30 16 16 


ಆಧಾರ : ಗ್ಯಾಸೆಟಿಯರ್‌ ಆಫ್‌ ಬಾಂಬೆ ಪ್ರಸಿಡೆನ್ಸಿ (1928) ಪುಟ.17 


ನಂತರದ ವರ್ಷಗಳಲ್ಲಿ ವೇತನವು ಕ್ರಮೇಣ ಹೆಚ್ಚುತ್ತಲ್ಲಿದು 1950 ರ ಹೊತ್ತಿಗೆ ವೇತನವು ಈ ರೀತಿ ಇದ್ದಿತು. ಪ್ರತಿ ದಿನದ 
ಸರಾಸರಿ ವೇತನ ಕಟ್ಟಣೆ ಕೆಲಸದವ ರೂ.2.75, ಬಡಗಿ ರೂ.2.40, ಕಮ್ಮಾರ ರೂ.2-30, ಕೃಷಿ ಕಾರ್ಮಿಕ, ಗಂಡಸು 1-00, 
ಹೆಂಗಸು 0-75, ಇತರೆ ಕೆಲಸಗಾರರು ಗಂಡಸರು 0-90, ಹೆಂಗಸರು 0-60, 1967 ರಲ್ಲಿ ವೇತನಮಟ್ಟ ಈ ರೀತಿ ಇದ್ದಿತು. 
ಮರಗೆಲಸಗಾರ ರೂ.3-70, ಕಮಾಥ 3-75, ಮೋಚಿ 2-80, ಕೃಷಿ ಕೆಲಸಗಾರ ಗಂಡಸು ರೂ.2-40, ಹೆಂಗಸರು ರೂ.1-55, 
ಮಕ್ಕಳು ರೂ.1-10 ಇತರ ಕೆಲಸಗಾರರು - ಗಂಡಸು ರೂ.2-00, ಹೆಂಗಸು ರೂ.1-30 ಮಕ್ಕಳು 0-90, ಮತ್ತು ಜಾನುವಾರು 
ಕಾಯುವವರು ಗಂಡಸು .ರೂ.1-70 ಹೆಂಗಸು, 1-25 ಮಕ್ಕಳು, 0-90 ಪೈಸೆ. 


ಕೋಪ್ಫಕ 8.29 : 1-4-1994 ರಿಂದ ಕೆಲವು ದರ್ಜೆಗಳ ಕನಿಷ್ಟ 
ಮಾಸಿಕ ವೇತನದ ವಿವರ (ಧಾರವಾಡ ಬಿಲ್ಲಿ. 


ಹೊಲ ಗದ್ದೆ ತೋಟ 
ರೂಪೈ ರೂಪೈ ರೂಪೈ 
| ಕೃಷಿ ಕೆಲಸಗಾರರು | 
ಅ) ಉಳುಮೆ 27-15 32-75 32-75 

ಬಿ) ಭೂಮಿಯನ್ನು ಸಮಕಟ್ಟು ಮಾಡುವಿಕೆ | 
(ಭತ್ತದ ಬೆಳೆಗಾಗಿ) - 32-75 ಕ 
2 ಗೊಬ್ಬರ ಸಾಗಣೆ 26-00 28-70 31-30 


10) 


11) 


12) 
13) 


ಆರ್ಥಿಕ ಪ್ರವೃಶ್ತಿಗಳು 


(1) ಕೀಳಲು 
(2) ಶುದ್ದಮಾಡಲು 27-15 
(3) ಬೇರ್ಪಡಿಸಲು --! 

ಬೀಡಿ ಎಲೆ ಕುಯ್ಯುವುದು (ಓಂದು ಪಟ್ಟಿಗೆ) 


ಊಟ ಬಟ್ಟೆಯೊಂದಿಗೆ ರೂ.490 ಮಾಸಿಕ 
ಊಟ, ಬಟ್ಟೆ ಕೊಡದೆ ರೂ.628-75 ಮಾಸಿಕ 
ಅಗರಬತ್ತಿ ಮಾಡುವವರು 

ಕಾರಕೂನರು 

ಕಸಗುಡಿಸುವವರು 

ಮರಗೆಲಸ 

ಅ) ಕುಶಲಕೆಲಸಗಾರನಲ್ಲದವನು 

ಆ) ಕುಶಲ ಕೆಲಸಗಾರ 

ಇ) ಕಾರಕೂನ 

ಆಸ್ಪತ್ರೆಗಳು 

ಕಿರಿಯ ವೈದ್ಯರು 

ಆಯುರ್ವೇದ, ಹೋಮಿಯೋಪತಿ ವೈದ್ಯ ಡಿಪ್ಲೋಮೋ 
ಲೆಕ್ಕಿಗ 

ಕೈಮಗ್ಗ ಮತ್ತು ವಿದ್ಯುತ್‌ ಚಾಲಿತ ಮಗ್ಗಗಳ (ಹಖ್ರ ಕೈಗಾರಿಕೆ 
ಎ) ನೇಯ್ಗೆ ಕೈಮಗ್ಗ 

(40 ಕೌಂಟ್ಸ್‌ 

100-120 ಕಾಂಟ್‌) 

ಬಿ) ಫರ್‌ನಿಶಿಂಗ್‌ ಫ್ಯಾಬ್ರಿಕ್ಸ್‌ 

ಸ) ಶರ್ಟಿಂಗ್‌ 

ಡಿ) ವಿದ್ಯುತ್‌ ಚಾಲಿತ ಮಗ್ಗ 


ಇ) ಲೆಕ್ಕಿಗ, ಬೆರಳಚ್ಚುಗಾರ, ಗುಮಾಸ್ತ್ರ ಮಾಸಿಕ 


ದಿನವೇತನ 


ಮೀಟರಿಗೆ 


32-75 32-75 


0-88 


ರೂ. 2-95 


335 + 693 = 1028-00 ರೂ. - 


243 + 554.50=- 797-50 


923.00 + 76.50 = 999.50 ರೂ. 
1032.00 + 76.50 = 1108.50 ರೂ. 
923.00 + 76.50 = 999.50 ರೂ. 


1136 + 624 = 1760-00 ರೂ. 
947 + 624 = 1571-00 
884 + 624 = 1508 ರೂ. 


ರೂಖೈ 

4.30 + 2.94 ಭತ್ಕೆ ನ) 
7.50 + 2.94 

3.20 ರಿಂದ 6.40 ರವರೆಗೆ 
2:80 ರಿಂದ 4.00 ರವರೆಗೆ 
2.30 ರಂದ 4.75 ರವರೆಗೆ 


1000 ರೂ. 


(ಆಧಾರ - ಕರ್ನಾಟಕ ಕಾರ್ಮಿಕ ಪತ್ರಿಕ - ಮೇ 1994) 


556 ಧಾರವಾಡ ಜಿಲ್ಲೆ 


ಎಲ್ಲಾ ನೌಕರರಿಗೆ ದಿನ ಒಂದಕ್ಕೆ ಅಂಶಕ್ಕೆ 3 ಪೈಸೆಯಂತೆ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿ 1309 ಅಂಶಗಳಿಗೂ ಮೀರದ ಹೆಚ್ಚಳಕ್ಕಾಗಿ 
ಸಂದಾಯ ಮಾಡಲಾಗುತ್ತಿತ್ತು. ವೇತನವನ್ನು ಗ್ರಾಹಕ ಸೂಚ್ಯಂಕಕ್ಕೆ ಅನುಗುಣವಾಗಿ ನಿಗದಿ ಮಾಡಬೇಕೆಂದಿತ್ತು. 


ಗ್ರಾಹಕ ಬೆಲೆ ಸೂಚೃಂಕ : ಹುಬ್ಬಳ್ಳಿ ಧಾರವಾಡದಲ್ಲಿ ಸೂಚ್ಯಂಕವನ್ನು 1988 ರಿಂದ, ಇಲಾಖೆಯು ಬಿಡುಗಡೆ ಮಾಡುತ್ತಲಿದೆ. 
1991 ರಲ್ಲಿ 215, 1992ರಲ್ಲಿ 246 ಮತ್ತು 1993ರಲ್ಲಿ 259 ಇದ್ದಿತು. ಇದೇ ಮಾಹಿತಿಯು ಬೆಂಗಳೂರಿನಲ್ಲಿ ಅನುಕ್ರಮವಾಗಿ 
204, 230 ಮತ್ತು 248 ಇದ್ದಿತು. (ತಳಹದಿ ವರ್ಷ 1982-100). ಇದರಿಂದ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಸೂಚ್ಯಂಕವು 
ಬೆಂಗಳೂರಿಗಿಂತಲೂ ಹೆಚ್ಚಿರುವುದು ಕಂಡುಬರುತ್ತದೆ. 1994 ಏಪ್ರಿಲ್‌ ತಿಂಗಳಲ್ಲಿ ಕೈಗಾರಿಕಾ ಕೆಲಸಗಾರರ ಸೂಚ್ಯಂಕವು 273 ಇದ್ದು 
ಹಿಂದಿನ ವರ್ಷಕ್ಕಿಂತ ಶೇ.7.91 ಹೆಚ್ಚಾಗಿದ್ದು ಹಿಂದಿನ 2 ವರ್ಷಗಳಿಗಿಂತ ಶೇ.14.71 ಹೆಚ್ಚಾಗಿದೆ. ಇದೇ ರೀತಿ ನಗರದ ಕುಶಲವಲ್ಲದ 
ಕೆಲಸಗಾರರಿಗಾಗಿ ಸೂಚ್ಯಂಕ 228 ಇದ್ದುದು 1993 ರಲ್ಲಿ 208 ಹಾಗೂ 1992 ರಲ್ಲಿ 195 ಇದ್ದಿತು. ಒಂದು ವರ್ಷದಲ್ಲಿ ಶೇ. 
ಹೆಚ್ಚಳ 10.89 ಮತ್ತು 2 ವರ್ಷದಲ್ಲಿ ಶೇಕಡಾ ಹೆಚ್ಚಳ 15.46 ಇದ್ದಿತು. 


1981 ರಿಂದ 1993 ರವರೆಗೆ ಗ್ರಾಹಕ ಬೆಲೆ ಸೂಚ್ಯಂಕ (ಲೇತನ ನಿಗದಿಪಡಿಸಲು) ಹೀಗಿದ್ದಿತು: 1982-83 - 470, 
1983-84 - 516, 1984-85 - 561, 1985-86 - 620, 1986-87 - 650, 1987-88 - 700, 1988-89 - 752, 
1989-90 - 848, 1990-91 -908, 1991-92 -976, 1992-93 - 1167, 1993-94 - 1309 ಮತ್ತು 1994-95 
- 1394 | 


(ಆಧಾರ : ಕರ್ನಾಟಕ ಕಾರ್ಮಿಕ ಪತ್ರಿಕೆ ಮೇ 1994). 


ವಿವಿಧ ಯೋಜನೆಗಳು 


ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ : ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆ 
ಗ್ರಾಮಾಂತರ ಪ್ರದೇಶದಲ್ಲಿ ಇರುವ ಬಡತನ ರೇಖೆಗಿಂತ ಕೆಳಗೆ ಇರುವ ಕುಟುಂಬಗಳ ಆರ್ಥಿಕ ಉನ್ನತಿ ಸಾಧಿಸಿ ಅವರನ್ನು ಬಡತನ 
ರೇಖೆಗಿಂತ ಮೇಲೆತ್ತುವುದು ಈ ಯೋಜನೆಯ ಉದ್ದೇಶ. ಅವರಿಗೆ ಸುಧಾರಿತ ಕೃಷಿ ಉಪಕರಣಗಳನ್ನು ಪೂರೈಸುವುದು. ತೋಟಗಾರಿಕೆ, 
ಹೈನುಗಾರಿಕೆ, ಕುರಿ, ಕೋಳಿ ಮೀನು ರೇಷ್ಮೆ ಸಾಕಣಿ ಮೊದಲಾದ ಉದ್ಯೋಗ ಕೈಕೊಳ್ಳಲು ಸಹಾಯಧನ ಹಾಗೂ ಬ್ಯಾಂಕುಗಳಿಂದ 
ಸಾಲ ಒದಗಿಸಲಾಗುವುದು. ಅಲ್ಲದೆ ಉದ್ಯೋಗ, ಸೇವೆ ಮತ್ತು ವ್ಯಾಪಾರಗಳಿಗಾಗಿ ಫಲಾನುಭವಿಗಳನ್ನು ಗುರುತಿಸಲಾಗುವುದು. 
ಇದರಂತೆ ಜಿಲ್ಲೆಯಲ್ಲಿ 1990-91 ರಲ್ಲಿ 6,540 ಫಾಲಾನುಭವಿಗಳಿಗೆ 147.344 ಲಕ್ಷ ರೂ.ಗಳ ಸಹಾಯಧನವನ್ನು ಹಂಚೆಲಾಗಿದೆ. 
ಇವರಲ್ಲಿ 2,898 ಫಲಾನುಭವಿಗಳು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರುವರು. 


ಜವಾಹರ ರೋಜಗಾರ ಯೋಜನೆ : ರಾಷ್ಟ್ರೀಯ ಗ್ರಾಮಾಂತರ ಉದ್ಯೋಗ ಯೋಜನೆ ಮತ್ತು ಗ್ರಾಮೀಣ ಭೂರಹಿತರಿಗೆ 
ಉದ್ಯೋಗ ಭರವಸೆ ಯೋಜನೆ ಇವೆರಡೂ ಯೋಜನೆಗಳನ್ನು ಒಂದುಗೂಡಿಸಿ ಹೊಸ ಹೆಸರಿನಲ್ಲಿ "ಜವಾಹರ ರೋಜಗಾರ 
ಯೋಜನೆ' ಎಂಬ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಏಪ್ರಿಲ್‌ 1989ರಿಂದ ಈ ಯೋಜನೆ ಅನುಷ್ಠಾನದಲ್ಲಿ ಬಂದಿದೆ. ಬಡತನದ 
ರೇಖೆಯ ಕೆಳಗಿರುವ ಕುಟುಂಬಗಳ ಅಭಿವೃದ್ಧಿ ಈ ಯೋಜನೆಯ ಗುರಿ; ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗದ ಕುಟುಂಬಗಳಿಗೆ 
ಇಲ್ಲಿ ಹೆಚ್ಚಿನ ಆದ್ಯತೆ; ನಿರ್ಮಿಸುವ ಉದ್ಯೋಗ ಅವಕಾಶದಲ್ಲಿ ಶೇಕಡಾ 30 ರಷ್ಟು ಮಹಿಳೆಯರಿಗೆ ಮೀಸಲು; ಈ ಯೋಜನೆಗೆ 
ತಗಲುವ ವೆಚ್ಚದಲ್ಲಿ ಶೇಕಡಾ 80 ರಷ್ಟನ್ನು ಕೇಂದ್ರ ಸರಕಾರ ಹಾಗೂ ಶೇಕಡಾ 20 ರಷ್ಟನ್ನು ರಾಜ್ಯ ಸರಕಾರಗಳು ಭರಿಸುವುವು. 


ಈ ಯೋಜನೆಯಲ್ಲಿ 1990-91ರಲ್ಲಿ ಒಟ್ಟಾರೆ 5,434 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಹಾಗೂ ಅವುಗಳಲ್ಲಿ 2,933 
ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಯಿತು. ಇವುಗಳ ಅನುಷ್ಠಾನಕ್ಕಾಗಿ 725.396 ಲಕ್ಷ ರೂ.ಗಳನ್ನು ಖರ್ಚು ಮಾಡಲಾಗಿದೆ. ಈ 
ಯೋಜನೆಯ ಮೂಲಕ 28.839 ಲಕ್ಷ ಮಾನವ ದಿನಗಳ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ. ಯೋಜನೆಯ ಕಾರ್ಮಿಕರಿಗೆ 1907 
ಮೆ.ಟನ್‌ ಆಹಾರ ಧಾನ್ಯವನ್ನು ಭಾಗಶಃ ಕೂಲಿಯ ರೂಪದಲ್ಲಿ ವಿತರಿಸಲಾಗಿದೆ. 


ಆರ್ಥಿಕ ಪ್ರವೃತ್ತಿಗಳು 557 


ಬರಸಂಭವ ಪ್ರದೇಶ ಅಭಿವೃದ್ಧಿ ಯೋಜನೆ : ಮೇಲಿಂದ ಮೇಲಕ್ಕೆ ಬರಗಾಲಕ್ಕೆ ತುತ್ತಾಗುವ ಪ್ರದೇಶಗಳನ್ನು ಗುರುತಿಸಿ 
ಅಂತಹ ಪ್ರದೇಶಗಳಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಕೊಂಡು ಮುಂದೆ ಬರಬಹುದಾದ ಬರಗಾಲದ ಪ್ರಭಾವವನ್ನು ಕಡಿಮೆ 
ಮಾಡುವುದು ಹಾಗೂ ಅಲ್ಲಿಯ ಜನರು ವೃತ್ತಿನಿರತರಾಗುವಂತೆ ನೋಡಿಕೊಳ್ಳುವುದು ಈ ಯೋಜನೆಯ ಉದ್ದೇಶ. ಈ ಯೋಜನೆಯಲ್ಲಿ 
ಅರಣ್ಯಾಭಿವೃದ್ಧಿ ಭೂಸಾರ ಸಂರಕ್ಷಣೆ, ಜಲಸಂರಕ್ಷಣೆ, ಸಣ್ಣ ನೀರಾವರಿ, ವ್ಯವಸಾಯ, ತೋಟಗಾರಿಕೆ, ಪಶುಸಂಗೋಪನೆ ಮೊದಲಾದ 
ಕಾರ್ಯಕ್ರಮಗಳನ್ನು ಕೈಕೊಳ್ಳಲಾಗುವುದು. ಜಿಲ್ಲೆಯಲ್ಲಿ ನರಗುಂದ, ನವಲಗುಂದ ಹಾಗೂ ಹಾನಗಲ್‌ ಈ ಮೂರು ತಾಲೂಕುಗಳನ್ನು 
ಬಿಟ್ಟು ಉಳಿದ 14ತಾಲೂಕುಗಳಲ್ಲಿ ಆಯಾ ತಾಲೂಕಿನಲ್ಲಿ ಆರಿಸಿದ ' ಜಲಾನಯನ ಪ್ರದೇಶದಲ್ಲಿ ಈ ಯೋಜನೆಯ ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸಲಾಗುವುದು. ಜಿಲ್ಲೆಯಲ್ಲಿ 1989-90ರಲ್ಲಿ ಅಭಾವ ಸಂಭವ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ 215.487 
ಲಕ್ಷ ರೂ.ಗಳನ್ನು ಖರ್ಚು ಮಾಡಲಾಗಿದೆ. ಭೂಕಂಪ, ಅತೀವೃಷ್ಟಿ, ಅನಾವೃಷ್ಟಿ ಮುಂತಾದ ನೈಸರ್ಗಿಕ ವಿಪತ್ತಿನ ಪ್ರಕೋಪಕ್ಕೆ ಒಳಗಾದ 
ಜನರಿಗೆ ಸರ್ಕಾರ ಪರಿಹಾರ ಒದಗಿಸಿಕೊಡುತ್ತಲಿದೆ. 1990ರಿಂದ 1992 ರ ಅವಧಿಯಲ್ಲಿ 437 ಬರ ಪರಿಹಾರ ಕಾಮಗಾರಿಗಳನ್ನು 
ತೆಗೆದುಕೊಂಡು 7 ಲಕ್ಷ ಮಾನವ ದಿನಗಳ ಕಾರ್ಯಕಲ್ಪಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ 232 ಹೊಸ ಕೊಳವೆ ಭಾವಿಗಳನ್ನು 
ತೋಡಲಾಗಿದೆ. ಅತೀವೃಷ್ಟಿಯಿಂದ ನೊಂದ 6912 ಕುಟುಂಬಗಳಿಗೆ 34.50 ಲಕ್ಷ ರೂ.ಗಳನ್ನು ಪರಿಹಾರವಾಗಿ ನೀಡಲಾಗಿದೆ. 


ನ್ಯಾಯ ಚೆಲೆ ಅಂಗಡಿಗಳು : 1990-91 ಮತ್ತು 1992-93 ರಲ್ಲಿ ಇದ್ದ ಪಡಿತರ ಚೀಟಿ ನ್ಯಾಯಬೆಲೆ ಅಂಗಡಿಗಳ ವಿವರ 
ಅನುಕ್ರಮವಾಗಿ ಹೀಗಿದೆ. ನ್ಯಾಯ ಬೆಲೆ ಅಂಗಡಿ : 1332, 1242:ಗ್ರಾಮೀಣ ಪ್ರದೇಶದಲ್ಲಿದ್ದವು 886,800;ನಗರ ಪ್ರದೇಶದಲ್ಲಿದ್ದವು 
446, 442; ಪಡಿತರ ಚೀಟಿದಾರರು 5,65,000, 7,19,000; ಹಸಿರು ಪಡಿತರ ಚೀಟಿದಾರರು 2,54,000, 3,58,000; 
ಕೇಸರಿ ಪಡಿತರ ಚೀಟಿದಾರರು 1,44,000, 1,42,000;ಮತ್ತು ಇತರ ಪಡಿತರ ಚೀಟಿದಾರರು 1,67,000 ಹಾಗೂ 2,19,000. 


ಅಂತ್ಕೋದಯ : ಈ ಯೋಜನೆಯನ್ನು ಜಿಲ್ಲೆಯ ೨ ತಾಲೂಕುಗಳಾದ ಬ್ಯಾಡಗಿ, ಹಾನಗಲ್‌, ರಾಣೆಬೆನ್ನೂರು, ಕಲಘಟಗಿ 
ಹಾಗೂ ರೋಣಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಆಯ್ಕೆಯಾದ ಕಡುಬಡವರಿಗೆ 
1,000 ರೂ. ಹೆಚ್ಚಿನ ಸಹಾಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ. 1990-91 ನೇ ಸಾಲಿನಲ್ಲಿ ೨೦0 
ಫಲಾನುಭವಿಗಳಿಗೆ 5.00 ಲಕ್ಷ ರೂ. ಸಹಾಯಧನ ಒದಗಿಸಲಾಗಿದೆ. 


ದಶಲಕ್ಷ ಭಾವಿ ಯೋಜನೆ : ಈ ಯೋಜನೆಯಂತೆ 1990-91ರಲ್ಲಿ 272 ಭಾವಿಗಳನ್ನು ತೆಗೆಯಲಾಗಿದೆ. ಟ್ರೈಸಂ ಯೋಜನೆಯ 
ಅಡಿಯಲ್ಲಿ ವಿವಿಧ ಕಸುಬುಗಳನ್ನು 938 ಜನರಿಗೆ ತರಬೇತಿಯನ್ನು ಕೊಡಲಾಗಿದೆ ಹಾಗೂ 299 ಜನರಿಗೆ ಉಪಕರಣ ಖರೀದಿ 
ಮಾಡಲು ಸಹಾಯಧನ ಕೊಡಲಾಗಿದೆ. 


ಕರ್ನಾಟಕ ಭೂ ಸೇನಾ ನಿಗಮ : ಕರ್ನಾಟಕ ಭೂ ಸೇನಾ ನಿಗಮ, ಬೆಂಗಳೂರು ಇದು ಗ್ರಾಮೀಣ ಅಭಿವೃದ್ಧಿಗೆ ಮೀಸಲಾದ 
ಸಂಸ್ಥೆ. ದಿನಾಂಕ 22.9.1981 ರಂದು ಧಾರವಾಡದಲ್ಲಿ ಕಾರ್ಯಾರಂಭ ಮಾಡಿತು. ನಿಗಮವು ನಿರ್ವಹಿಸಿದ ಕಾರ್ಯಗಳಲ್ಲಿ 
ಮುಖ್ಯವಾದ ಕೆಲವು ಕಾರ್ಯಗಳನ್ನು ಹೀಗಿವೆ : (1) 18 ಎನ್‌.ಜಿ.ಆರ್‌.ಜಿ. ಗೋದಾಮುಗಳು (17 ಲಕ್ಷ ರೂ); (2) ಕರ್ನಾಟಕ 
ರಾಜ್ಯ ಉಗ್ರಾಣ ನಿಗಮದ ಕೆಲಸಗಳು (7 ಲಕ್ಷ ರೂ); (3) ಹಾವೇರಿಯಲ್ಲಿ 3000 ಮೆಟ್ರಿಕ್‌ ಟನ್‌ ಸಾಮರ್ಥ್ಯದ ಒಂದು, 
ರಾಣೆಬೆನ್ನೂರು, ಅಣ್ಣಿಗೇರಿ, ಮತ್ತು ಕುಂದಗೋಳದಲ್ಲಿ ತಲಾ ಒಂದು 1000 ಮೆಟ್ರಿಕ್‌ ಟನ್‌ ಸಾಮರ್ಥ್ಯದ ಗೋದಾಮುಗಳನ್ನು 
ಒಟ್ಟು 23.5 ಲಕ್ಷ ರೂ. ವೆಚ್ಚದಲ್ಲಿ ನಿರ್ಮಿಸಲಾಗಿದೆ; (4) ಡಿಪಿಎಪಿ ಯೋಜನೆಯ 26 ಲಕ್ಷ ರೂ. ಕಾಮಗಾರಿ; (5) ಕೇಂದ್ರೀಯ 
ರೇಷ್ಮೆ ಸಂಶೋಧನಾ ಕೇಂದ್ರದ 12 ಕಾಮಗಾರಿಗಳು (23.72 ಲಕ್ಷ ರೂ); (6) ಸಾಮಾಜಿಕ ಅರಣ್ಯ ಇಲಾಖೆಯ ಕಾಮಗಾರಿ 
(ರೂ.6.66 ಲಕ್ಷ; (7) ಜಿಲ್ಲೆ ಕೈಗಾರಿಕಾ ತರಬೇತಿ ಕೇಂದ್ರದ ಕಾಮಗಾರಿ (7.18 ಲಕ್ಷ ರೂ); (8) ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ ನರಗುಂದ (7.92 ಲಕ್ಷ ರೂ); (9) ಕೃಷಿ ಇಲಾಖೆಯ ಆವರಣದಲ್ಲಿ ವಸ್ತು ಸಂಗ್ರಹಾಲಯ ಮತ್ತು ಮಾಹಿತಿ ಕೇಂದ್ರ 
(6.64 ಲಕ್ಷ ರೂ); (10) ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ (ರೂ.2 ಲಕ್ಷ); (11) ಸಮಾಜ ಕಲ್ಕಾಣ ಇಲಾಖೆಯ ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವಸತಿ ನಿಲಯಗಳ ನಿರ್ಮಾಣ (66.62 ಲಕ್ಷ ರೂ); (12) ಎನ್‌.ಜಿ.ಇ.ಎಫ್‌. 
ಕಟ್ಟಡ ನಿರ್ಮಾಣ (102 ಲಕ್ಷ ರೂ)); (13) ಕರ್ನಾಟಕ ಎಣ್ಣೆ ಬೀಜ ನಿಗಮದ 7 ಉಗ್ರಾಣಗಳು (9 ಲಕ್ಷ ರೂ); (14) 


"558 ಧಾರವಾಡ ಜಿಲ್ಲೆ 


ಮಹಿಳೆಯರ ತರಬೇತಿ ಕೇಂದ್ರ (ರೂ.20 ಲಕ್ಷ; (15) ಎನ್‌.ಸಿ.ಡಿ.ಸ. ಗೋದಾಮು (20 ಲಕ್ಷ ರೂ); ಮತ್ತು (16) ಡಾ: 
ಅಂಬೇಡ್ಕರ ಚಾರಿಟಬಲ್‌ ಟ್ರಸ್ಟ್‌ ಯೋಜನೆಯಲ್ಲಿ ಕಟ್ಟಡ ನಿರ್ಮಾಣ (ರೂ. 94.85 ಲಕ್ಷು. 


ಅಭಿವೃದ್ಧಿಯ ಸಾಧ್ಯತೆಗಳು 


ಜಿಲ್ಲೆಯಲ್ಲಿ ದೊರೆಯುವ ಕೃಷಿ, ಅರಣ್ಯ ಜಾನುವಾರು ಮತ್ತು ಇತರ ಸಂಪನ್ಮೂಲಗಳನ್ನು ಪರಿಗಣಿಸಿ, ಗ್ರಾಮೀಣ ಹಾಗೂ 
ಪಟ್ಟಣ ಪ್ರದೇಶದಲ್ಲಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿವೆ ಎಂದು ತಿಳಿಯಬಹುದು. ಕೈಗಾರಿಕಾ 
ಇಲಾಖೆಯಿಂದ ನಡೆಸಿದ ಕೆಲವು ಪರಿವೀಕ್ಷಣೆಗಳಿಂದ, ಕೆಲವು ಪ್ರವೃದ್ಧಮಾನಕ್ಕೆ ಬರಬಹುದಾದ ಕೇಂದ್ರಗಳನ್ನು ಗುರುತಿಸಲಾಗಿದೆ. 
ಇವುಗಳನ್ನು ಗುರುತಿಸುವಾಗ, ಕೈಗಾರಿಕಾ ಅಭಿವೃದ್ಧಿಯನ್ನು ಪಟ್ಟಣ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ವರ್ಗಾಯಿಸುವ ದೃಷ್ಟಿಯನ್ನು 
ಹೆಚ್ಚಾಗಿ ಪರಿಗಣಿಸಲಾಗಿದೆ. ಈ ದಿಸೆಯಲ್ಲಿ ಈ ಕೆಳಗೆ ಕೊಟ್ಟಿಶುವ ಕೆಲವು ಕೈಗಾರಿಕೆಗಳ ಸ್ಥಾಪನೆಗೆ ಇರುವ ಸಾಧ್ಯತೆ ಮತ್ತು 
ಅವಕಾಶಗಳನ್ನು ಅಗತ್ಯಗಳ ಸಂಪನ್ಮೂಲಗಳ ಮತ್ತು ಕೌಶಲ್ಯಗಳ ಉಪಲಬ್ಬತೆಗೆ ಅನುಗುಣವಾಗಿ ಮಾಡಲಾಗಿದೆ. 
ಕೃಷಿ ಆಧಾರಿತ : ತತ್ತಿ ಸಂಸ್ಕರಣೆ, ಸುಧಾರಿತ ಬೇಳೆಯಂತ್ರ, ಹಿಟ್ಟು ಬೀಸುವ ಯಂತ್ರ, ಜೋಳದ ಶುದ್ಧೀಕರಣ, ಎಣ್ಣೆ 
ತೆಗೆಯುವಿಕೆ, ಹೀರಿಕೊಳ್ಳುವ ಹತ್ತಿ ಮೆಣಸಿನ ಪುಡಿ, ಹಾಲಿನ ಪುಡಿ ತಯಾರಿಕೆ, ರವೆ ಮಾಡುವ ಯಂತ್ರ, ಶಂ ಸಂಸ್ಕರಣ್ಯ 
ಬೇಕರಿ ಪದಾರ್ಥಗಳು ಇತ್ಯಾದಿ. 

ಅರಣ್ಯ ಉತ್ಪನ್ನ ಆಧಾರಿತ : ಮರದ ಪೋಟೋಫ್ರೇಂಗಳು, ಕಿಟಕಿ, ಬಾಗಿಲು ಮುಂತಾದವುಗಳ ತಯಾರಿಕೆ, ಮರದ ಪ್ಯಾಕ್‌ 
ಮಾಡುವ ಪೆಟ್ಟಿಗೆಗಳು, ದಪ್ಪ ಹಲಗೆ, ಮರದ ಬಾಬಿನ್ನುಗಳು, ಬಡಗಿಗೆ ಬೇಕಾದ ವಸ್ತುಗಳು, ಕೃಷಿ, ಸಾಧನಗಳು ಇತ್ಯಾದಿ. 

ಬಟ್ಟೆ ಆಧಾರಿತ : ಕೈಮಗ್ಗ ಯಂತ್ರದ ಮಗ್ಗ ಸ್ಪಿನ್ನಿಂಗ್‌ ಕಾರ್ಯಾನೆಗಳು, ಹತ್ತಿಯ ನೂಲು, ಉಣ್ಣೆ ವಸ್ತುಗಳು ಮತ್ತು 
ಸಿದ್ದಪಡಿಸಿದ ವಸ್ತುಗಳನ್ನು ತಯಾರಿಸುವುದು. 

ಖನಿಜ ಆಧಾರಿತ : ಕಲ್ಲುಪಾಲೀಶ ಮಾಡುವಿಕೆ, ಬಣ್ಣದ ಪೆನ್ನಿಲ್ಲು ತಯಾರಿಕೆ ಇತ್ಯಾದಿ. 


ಇಂಜಿನಿಯರಿಂಗ್‌ ಆಧಾರಿತ : ಸಾಮಾನ್ಯ ಇಂಜಿನೀಯರಿಂಗ್‌ ವರ್ಕ್ಸ್‌, ಟ್ರ್ಯಾಕ್ಟರ್‌ ಮತ್ತು ಇತರ ವಾಹನಗಳ ದುರಸ್ತಿ ಉಕ್ಕಿನ 
ಗೃಹ ಬಳಕೆ ವಸ್ತುಗಳು, ಬೋಲ್ಟ್‌ಗಳು, ನಟ್ಟುಗಳು, ಟಿನ್‌ ಇತ್ಯಾದಿ. 

ಜಾನುವಾರು ಆಧಾರಿತ : ಚರ್ಮದ ವಸ್ತುಗಳ ತಯಾರಿಕೆ, ಕೈಚೀಲಗಳು, ಚರ್ಮದ ಉಡುಪುಗಳು, ಚರ್ಮ ಶುದ್ಧೀಕರಣ, 
ಪಶುಗಳ ಮೇವು, ಹಾಲಿನ ಪದಾರ್ಥಗಳು, ಮತ್ತು ಮೂಳೆ ಗೊಬ್ಬರ ಇತ್ಯಾದಿ. 


ಕಟ್ಟಡ ಸಾಮಗ್ರಿ ಆಧಾರಿತ : ಇಟ್ಟಿಗೆ, ಕಲ್ಲುಗಳ ಒಡೆಯುವಿಕೆ, ಕಿಟಕಿಗಳಿಗೆ ಬೇಕಾದ ವಸ್ತುಗಳು, ನೆಲಕ್ಕೆ ಹಾಸುವ ಚಪ್ಪಡಿ 
ಇತ್ಯಾದಿ. 


ರಾಸಾಯನಿಕ ಮತ್ತು ಪ್ಲಾಸ್ಟಿಕ್‌ ಆಧಾರಿತ : ಸಾಬೂನು, ಸಾಬೂನುಪುಡಿ, ಅಗರ ಬತ್ರಿ ಬಣ್ಣ (ಪೆಯಿಂಟ್‌), ಟೈರುಗಳ 
ರೀಟ್ರೇಡಿಂಗ್‌, ಮೇಣದ ಬತ್ತಿ ಮೇಣಲೇಪಿತ ಕಾಗದ, ಮಸಿ, ಹಲ್ಲುಪುಡಿ, ಐಸ್‌ಕ್ಕಾಂಡಿ, ವಿದ್ಯುತ್‌ ಲೇಪನ, ಮೈಲುತುತ್ತ ಎರಕ 
ಹೊಯ್ದ ವಸ್ತುಗಳು, ಪಾಲಿಥೀನ್‌ ಚೀಲಗಳು, ಪಿ.ವಿ.ಸಿ. ಕೊಳವೆಗಳು ಇತ್ಯಾದಿ. 


ವೈಯಕ್ತಿಕ ಉದ್ಯೋಗಗಳಾದಲ್ಲಿ ಬಹು ಪ್ರತಿ ಛಾಯಾಗ್ರಾಹಕ, ಪ್ಲಾಸ್ಟಿಕ್‌ ಗುಂಡಿ ತಯಾರಿಕೆ, ಮುದ್ರಕ, ರೇಡಿಯೋ ದುರಸ್ತಿ 
ದೂರದರ್ಶನ ದುರಸ್ತಿ, ಕಾಗದ ಚೀಲಗಳು, ಆಸ್ಪತ್ರೆ ಉಪ ಕರಣಗಳು, ಬ್ಯಾಟರಿ ಬಲ್ಬುಗಳು, ಮಾದಕ ಪಾನೀಯಗಳು, ಕ್ರೀಡಾವಸ್ತುಗಳು, 


ಬಣ್ಣ ಹಚ್ಚಿದ ಅಡಿಕೆ ಇತ್ಯಾದಿ. 
ಜಿಲ್ಲೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಇರುವ ಅವಕಾಶದ ಕಲ್ಪನೆಯನ್ನು ಇಲ್ಲಿ ಸ್ಥೂಲವಾಗಿ ಕೊಡಲಾಗಿದೆ: 


(1) 


(2) 


(3) 


(4) 


(5) 
(6) 
(7) 
(8) 


(9) 
(10) 
(11) 
(12) 
(13) 
(14) 
(15) 
(16) 
(17) 
(18) 
(19) 
(20) 


ಆರ್ಥಿಕ ಪ್ರವೃತ್ತಿಗಳು 559 
ಧಾರವಾಡ - ಭಾರಿ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆ, ಪ್ಲಾಸ್ಟಿಕ್‌ ವಸ್ತುಗಳು, ಪೈಂಟ್‌ಗಳು, ಪೇಪರ್‌ ಚೀಲಗಳು, 
ದೂರದರ್ಶನ ಯಂತ್ರಗಳು, ವಿದ್ಯುತ್‌ ರಿಲೇ ಉಪಕರಣಗಳು, ಫಿನೈಲ್‌, ಜಮಖಾನೆ ಇತ್ಯಾದಿ. 


ಅಳ್ಳಾವರ - ಸಣ್ಣ ಪ್ರಮಾಣದ ಕೈಗಾರಿಕೆ, ಮರದ ಪ್ಯಾಕಿಂಗ್‌, ಪೆಟ್ಟಿಗೆಗಳು, ಗೃಹೋಪಕರಣಗಳು, ಮರ ಕೊಯ್ಯುವ 
ಯಂತ್ರ, ಐಸ್‌ಕ್ಕಾಂಡಿ ಮಾಡುವುದು ಇತ್ಯಾದಿ. 


ಹೆಬ್ಬಳ್ಳಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಕೃಷಿ ಉಪಕರಣ, ಹತ್ತಿ ಸಂಸ್ಕರಣೆ, ಸಾಮಾನ್ಯ ಇಂಜಿನೀಯರಿಂಗ್‌, ಚರ್ಮದ 
ಪಾದರಕ್ಷೆ, ಸಿದ್ಧ ಉಡುಪುಗಳು ಇತ್ಯಾದಿ. 


ಉಪ್ಪಿನ ಬೆಟಗೇರಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಕೃಷಿ ಸಾಧನಗಳು, ಸಾಬೂನು, ಖಾದಿ ಮಂಡಳಿಯಿಂದ ಖಾದಿ ಬಟ್ಟೆ 
ನೇಯ್ಗೆ ಇತ್ಯಾದಿ. 


ಅಮಿವಭಾವಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಹತ್ತಿ ಸಂಸ್ಕರಣೆ, ಮುದ್ರಣಾಲಯ, ಚರ್ಮದ ಪಾದರಕ್ಷೆ, ಸಾಬೂನು ಇತ್ಯಾದಿ. 
ಗದಗ - ಸಣ್ಣ ಪ್ರಮಾಣದ ಕೈಗಾರಿಕೆ ಚರ್ಮ ಹದಮಾಡುವಿಕೆ, ಪಾಲಿಯಸ್ಟರ್‌ ಘಟಕ. 
ಬ್ಯಾಡಗಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಪಶು ಆಹಾರ, ಸಾಬೂನು. 


ಹುಬ್ಬಳ್ಳಿ - ಭಾರಿ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆ, ವಿದ್ಯುತ್‌ ಆಟೋಮೊಬೈಲ್‌ ಕೈಗಾರಿಕೆಗಾಗಳಿಗೆ ಬಿಡಿ ಭಾಗಗಳ 
ತಯಾರಿಕೆ, ಹತ್ತಿ ಬೀಜದ ಎಣ್ಣೆ ಬ್ಯಾಟರಿ, ಮೊಸೈಕ್‌ ನೆಲಹಾಸುಗಳು, ಸ್ಕ್ರೀನ್‌ ಪ್ರಿಂಟಿಂಗ್‌, ಅಲ್ಯೂಮಿನಿಯಮ್‌ ಪಾತ್ರೆಗಳು, 
ಸೌರ ಒಲೆ ಇತ್ಯಾದಿ. 


ಬ್ಯಾಹಟ್ಟಿ - ಸಣ್ಣ ಪ್ರಮಾಣದ ಕೈಗಾರಿಕೆ ಮರಕೊಯ್ಯುವ ಯಂತ್ರ, ಹತ್ತಿ ಸಂಸ್ಕರಣೆ, ಬೇಕರಿ, ಸಿದ್ದ ಉಡುಪುಗಳು. 

ಬಿ. ಅರಳಿಕಟ್ಟಿ - ಸಿದ್ದಪಡಿಸಿದ ಉಡುಪು, ಹಪ್ಪಳ, ಶಾವಿಗೆ, ಸುಣ್ಣ ಇತ್ಯಾದಿ. 

ಹೆಬ್ಬೂರು - ಸಣ್ಣ ಪ್ರಮಾಣದ ಕೈಗಾರಿಕೆ, ಹತ್ತಿ ಸಂಸ್ಕರಣೆ, ಮುದ್ರಣ, ಶೇಂಗಾ ಬೀಜ ಸಂಸ್ಕರಣೆ, ಮುದ್ರಣ, ಇತ್ಯಾದಿ. 
ಶೇರೇವಾಡ ಮತ್ತು ಬುಡಿವಾಡ - ಸಣ್ಣ ಪ್ರಮಾಣದ ಕೈಗಾರಿಕೆ, ಹತ್ತಿ ಸಂಸ್ಕರಣೆ, ಮೆಣಸಿನಪುಡಿ ಮತ್ತು ರವೆ ತಯಾರಿಕೆ. 
ಮಿಶ್ರಿಕೋಟಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಹಲ್ಲುಪುಡಿ, ಚರ್ಮ ಕೈಗಾರಿಕೆ, ಸೀಗೆಪುಡಿ, ಪಶು ಆಹಾರ ಇತ್ಯಾದಿ. 
ಕಲಘಟಗಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಸೀಗೆಪುಡಿ, ಬೆಂಕಿಪೆಟ್ಟಿಗೆ, ಮರದ ಪೀಠೋಪಕರಣಗಳು, ಬೇಕರಿ ಪದಾರ್ಥಗಳು. 
ಹೀರೆಹೊನ್ನಳ್ಳಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಕೃಷಿ ಉಪಕರಣ. 

ಧುಮವಾಡ - ಸಣ್ಣ ಪ್ರಮಾಣದ ಕೈಗಾರಿಕೆ, ಕಲ್ಲು ಒಡೆಯುವುದು, ಇಟ್ಟಿಗೆ, ಇತ್ಯಾದಿ. 

ಮೊರಬ - ಸಣ್ಣ ಪ್ರಮಾಣದ ಕೈಗಾರಿಕೆ, ಕೃಷಿ ಉಪಕರಣ, ವಿದ್ಯುತ್‌ ಗಾಣ, ರವೆ. 

ಅಳಗವಾಡಿ - ಸಣ್ಣ ಪ್ರಮಾಣದ ಕೈಗಾರಿಕೆ, ಕೃಷಿ ಸೇವಾ ಕೇಂದ್ರ, ವಿದ್ಯುತ್‌ಗಾಣ. 

ನವಲಗುಂದ ಪಟ್ಟಣ - ಸಣ್ಣ ಪ್ರಮಾಣದ ಕೈಗಾರಿಕೆ, ಗೋದಿ ರವೆ, ಕೃಷಿ ಉಪಕರಣ ಇತ್ಯಾದಿ. 


ಅಣ್ಣಿಗೇರಿ - ದೊಡ್ಡ ಮಧ್ಯಮ ಪ್ರಮಾಣದ ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆ, ಹತ್ತಿನೂಲು, ಹತ್ತಿ ಬೀಜದ ಎಣ್ಣೆ 


ಕೃಷಿ ಉಪಕರಣ, ಎಣ್ಣೆಗಿರಣಿ, ಮುದ್ರಣ ಯಂತ್ರ. 


560 ಧಾರವಾಡ ಜಿಲ್ಲೆ 
ಕೋಷ್ಟಕ 8.30 : ಧಾರವಾಡ ಜಿಲ್ಲೆಯಲ್ಲಿ 1960-61 ರಿಂದ 1990-91 ರವರೆಗೆ 
(ಅ) ಆರ್ಥಿಕ ಮತ್ತ ಸಾಮಾಜಿಕ ಬೆಳವಣಿಗೆಯ ಪಟ್ಟ 
ಕ್ರ.ಸಂ. ವಿಷಯ ಘಟಕ 1960-61 70-71 80-81 90-91 
] ಒಟ್ಟು ಜನಸಂಖ್ಯೆಯಲ್ಲಿ ಕೆಲಸಗಾರರು ಶೇ. 42 35 42 39 
2 ಒಟ್ಟು ಕೆಲಸಗಾರರಲ್ಲಿ ವ್ಯವಸಾಯದಲ್ಲಿ 
ತೊಡಗಿದವರು ಚ 72 68 67 69 
3 ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಅರಣ್ಯ 
ಪ್ರದೇಶ 2 8 8 8 8 
4 ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಒಟ್ಟು 
ಬಿತ್ತನೆ ಪ್ರದೇಶ ಸ 81 81 80 70 
5 . ಒಟ್ಟು ಬಿತ್ತನೆ ಪ್ರದೇಶದಲ್ಲಿ ನಿವ್ಗಳ 
ಬಿತ್ತನೆ ಪ್ರದೇಶ 96 95 95 84 
6 ತಲಾ ಬಿತ್ತನೆಯಾದ ಪ್ರದೇಶ ಹೆಕ್ಟೇರ್‌ 0.59 0.49 0.39 0.32 
7 ವ್ಯವಸಾಯಗಾರರಲ್ಲಿ ತಲಾ ಬಿತ್ತನೆ 
ಪ್ರದೇಶ ಷ್‌ 34 4.6 4.3 33 
8  ನಿವ್ಗಳ ಬಿತ್ತನೆ ಪ್ರದೇಶದಲ್ಲಿ ನಿವ್ದಳ | 
ನೀರಾವರಿಯಾದ ಪ್ರದೇಶ ಶೇ. 5.19 6 8 15 
9 ಒಟ್ಟು ಬಿತ್ತನೆ ಪ್ರದೇಶದಲ್ಲಿ ಒಟ್ಟು 
ನೀರಾವರಿಯಾದ ಪ್ರದೇಶ ಗ 5 6 9 14 
10 ಒಟ್ಟು ಬಿತ್ತನೆಯಲ್ಲಿ ಅಧಿಕ ಇಳುವಳಿ ] 
ತಳಿಗಳ ಪ್ರದೇಶ p; ಲ.ವಿ.* 0.1 ಲ.ಏ. 16 
1] ಒಟ್ಟು ಬಿತ್ತನೆಯಲ್ಲಿ ಏಕದಳ ಧಾನ್ಯಗಳ 
ಪ್ರದೇಶ ೪ 47 46 43 39 
12 ಒಟ್ಟು ಬಿತ್ತನೆಯಲ್ಲಿ ದ್ವಿದಳ ಧಾನ್ಯಗಳ 
ಪ್ರದೇಶ ಕ 10 10 11 15 
13 ಒಟ್ಟು ಬಿತ್ರನೆಯಲ್ಲಿ ಎಣ್ಣೆಕಾಳುಗಳ 
ಪ್ರದೇಶ 3 15.6 12.33 24.51 21.77 
14 ಒಟ್ಟು ಬಿತ್ತನೆಯಲ್ಲಿ ಹತ್ತಿಯ ಪ್ರದೇಶ 1 22 22 22 1೨ 
15 ಒಟು ಬಿತ್ತನೆಯಲ್ಲಿ ಕಬ್ಬಿನ ಪ್ರದೇಶ ? 0.08 0.12 0.21 0.29 
16 ರಸಾಯನಿಕ ಗೊಬ್ಬರದ ಬಳಕೆ ಕೆಜಿ'ಹೆ ಲ.ಏ. 57 ಲ.ಪಿ. 6 
17 ಅಕ್ಕಿಯ ಉತ್ಪತ್ತಿ ಈ 999 1372 1887 848 
18 ಜೋಳದ ಉತ್ಪತ್ತಿ ಶೆ 640 886 1,145 620 
19 ರಾಗಿಯ ಉತ್ಪತ್ತಿ ಫಿ 1,497 891 877 780 
20 ತೊಗರಿ ಉತ್ಪತ್ತಿ { 389 591 341 176 
21 ನೆಲಗಡಲೆಯೆ ಉತ್ಪಕ್ತಿ ಕೆಜಿ. ಹೆ. 391 712 636 519 


ಆರ್ಥಿಕ ಪ್ರವೃಕ್ತಿಗಳು 561 


ಕ್ರ.ಸಂ. ವಿಷಯ ಘಟಕ 1960-61 70-71 80-81 90-91 
೨೫ 

22 ಹತ್ತಿಯ ಉತ್ಪತ್ತಿ 82 68 114 148 
23 ತಲಾ ಆದಾಯ ಚಾಲ್ತಿ ಬೆಲೆಗಳಲ್ಲಿ ರೂ. ಲವಿ 572 1350 3238 
24 ತಲಾ ಆದಾಯ ಸ್ಥಿರ ಬೆಲೆಗಳಲ್ಲಿ ಸ ಬ 572 1350 1790 

25 ವ್ಯವಸಾಯ ವಲಯದಲ್ಲಿ ತಲಾ 
ವರಮಾನ ಚಾಲ್ತಿ ಬೆಲೆಗಳಲ್ಲಿ 4 ಸ 273 580 1121 

26 ವ್ಯವಸಾಯ ವಲಯದಲ್ಲಿ ತಲಾ 
ವರಮಾನ ಸ್ಥಿರ ಬೆಲೆಗಳಲ್ಲಿ ಸ 4 273 580 657 

27 ನಿಯಂತ್ರಿತ ಮಾರುಕಟ್ಟೆಯಲ್ಲಿನ 
ವ್ಯವಹಾರ ಮೌಲ್ಯ ಕೋಟಿ ರೂ. ಲವಿ ಲವ ಲವಿ 277 


(ಆಧಾರ : ಆರ್ಥಿಕ ಮತ್ತು ಸಾಂಖ್ಯಕ ಇಲಾಖೆ. ಧಾರವಾಡ ಜಿಲ್ಲಾ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಪುಟ 27) 


ಕಾ 


ರವಾಡ ಜಿಲೆ 


ಧಾ 


502 


9206 -” oul €| ” - > > > AT’ ೪೫11 - ” ” > StL - been 61 
690"££"2 $20111 1888 ೨೫9781 908%1 101"21 POSET  $98%1 BELL TETLI 1858 $$2'91 6TLPl 68T0T (26% 9801 1661 SUS = ॥$| 
606%: 92೭: . ಟಿ! 0€ ೯ 1£! * ve [4 I 96 82 ೭೭ 061 689% 6£ 8011. 12£ 9೧% (| 
0£0"19"1 wLs'9 SEPT 098% 806102 ST0S 9££(। TIL ೪99% 0s¢¢ 998% 998%. 189'01 26016 .6209% 9661೭ 18೯೯£। vise ಬರು 91 
92೯991 609192 929% 0666 26692 LUT L889 19 $06"21, 1001 08¢1  £22( 0169 684% 9901 00091 9668 889"! ಗ ವ್ವ Sl 
೪68'99'೭ 969161 89619 ೫29% 01996 OL0IT 1868"£02 2066 $66"€1 SIG SOP £(£"£! 08011 (0012 160% 189%02 9(('0೭ 8669 ave vl 
೪6೭6 6 86£ 01 ೫ ೫೪೦1 -*” * * 8೭೭ ೯2 1೯1 126% 9£॥8 8691. £€॥ 6£1 202 | 
£66°18 062 26's 891 $6 886 9೫೭ S11 £91 209 2೫2102 69911. 8919 960% SLLST 962 (99121 LT ಇ wu 
(೫) ೨೮೫೧ 
STAN WAN HoT (೮ 
೪9೭4. 981 1£( ೪ಣ 91£ (61 19 ೬ €91 €Ll 66L £6L 0£ ISL ೪£( 162 £೯೪% Ove (2) ಸಂ 
ದೆಡದೋಗು ಭವ 11 
181"1€"11 £೫6"21 S166 108 92 ೪1901 - * 9991 - 92961 €¢0T 9088 698% LY 60(% 8996181 688% (೫) 'ಒಂಣ ೧01 
6299£ S101 $€8% $68 908 L00'£e 69 8€ 9%! 109 ೪601 Ze 666't 811% 8೯1% 8೯19. 09201 $೯8961. Asx aon 
ಬೀವ್‌ಫೋಗ)ಂ ಭವ 6 
₹6೯6೯ 9೫೭೭ 000% 19 0662 091% $€2೭ £೫("ಔ. 988೯ $€$16% 019% ಈ£0'! TUT 298% 09೯%€6 9661 pels 91£ (ಐ) ಜಾರ ಉಡ 8 
062'80"11 $00‘€L 690109 1£9'89 269'1"[ (9669 $09'70'1 869'8£ 00029 £6£'09. 269"1%9 (06'£9 0906S SEL'S9 96TIS €66'00'1 099'LL 010££ €ಔಸಗಿಇುಡಿಐ 
ಲಾರ OVC ಹಂ L 
691"(219 £(( 82 6802 260"22 620%(£ 19£'2£ TL99T 98೯66 SLLLI 6£9"82 911%£। (1860 90822 ೫೯6%£ ££8%2 ILOPE 9662 C691 ಇಲ ಇ 9 
$15'8r'£ 060%1 06011 989"ಔ1 612೭ 68€ST 660'22 ILTIl (961 8122 26081 SILTT PERT 60 12 06992 (0೯೫೭ Lrl9T 1081 oT ಯ 
LICL" 9£0'8€ 1£2"(9 22819 89('6( 868.8 (೫(8€ 1962 88S SOILS 097'(£ ₹1998" IL6'6S OISTL ELI 90166 969%9 IITLE Uw ous ಭಇ 
LT8s 9991 Ils ow 661s 01996 891€ OTs $8'26 690% 091996 $€0( 2815s $99969 IL8S OLS 299 $|1೯£€ sp Axo 
೫೧$ Horow~ Tn ೯ 
10 (6೭ 019 $೯೭£| 989 90? ೯86 61'( ೪1 099 069 €Ssel 2s ೪95 ೭೯ 3 2೨ ೪69 ಅಡಾ noun; 6% 
೨೫೦ Yoon Tr 2 
2606 (919 Lae Too $[|'|೪9 OY 79926 $8$10% 00907 $೯819೫ TILE 21191 969 166£ L6LE L686 SL6E 686£ 922 ಎಂಬಂ/೧$ 
€ Ver Horow~ Tn I 
ಛಾ mp "rox 
"ಲ ಜಾ ಹೊ ಲದ ಟುಉಂ ಬಲ ಲಾಳ ಬುಧ aco AN vate Ye oN ee Ae ದ. ಬಐಜುಂಜು ಟಬು ಜಂ ವೌ 


(6೧೮೨೦8೮೧) "081/9 7೮% "cece 0೧8 80ಎಒ Le ೯6-2661 Noche nee: 1೯16 sheep 


503 


ಆಡಳಿತ ಮತ್ತು ರಾಜಸ್ವ 


(40 on - £6-26 - ಅಸಾಂ ಬಣ ಕಣ : ವೀರಿದ) 


019 - - - - p - - - - - 8(£ 
- - - - - I - - ಹುತ್ತ - I 
016 82 (೭ ze 09 LL zl Sl ce BW 1. 9೭ 414 
ಲ - ೬ 4 € |. WF; - - I ೪! 
0010೭. 91%! ೫(9 Ii: . 1606 UY 766  5$ 0£2'೭ 96 9೭ 191"! 
೫66% 01 £ ಜೀ ಯ ಟಕ. | 62 ob (1 6% 1901 
“El ew ot .. 96. 90 .- 9 Wks ಜೆ aL 


ಗ ಇಂ ೦ ಊಟವ ಲ್ಭ ಬಲ ಬಂಯಂಜಬ ಬ Ano Aye uate Yee 


೫ - - 21 91 - aig ಅಂಜಗ್ಯಿ 
- ೬ ೬ I I ಹ cause eon 
ee 89 €2 SU ೫ 6 aca) 90% ಹ: 
- I - 9 ೪1 rR 
apo 

೪೦6" LI0T 091 .(1(1 016% 891 (ಆಗಾ: ಇದ 

ತಬಲ ಬಜಿ 
cp 9£ zy” ee 1601 22 aes 
L8 LS 66 IL ೪6 18 ಯು 


OR ಯರ oe (ಹು ಖಜುಂಯ un 


ಮುಂ 


ಅಧ್ಯಾಯ - 9 ' 


ಆಡಳಿತ ಮತ್ತು ರಾಜಸ 


ಹ್ರೆರಾಧಿಕಾರಿ (ಡೆ! ಕಮಿಶನರ್‌) ಯಿಂದ ಗ್ರಾಮಲೆಕ್ಕಿಗನವರೆಗಿನ ಶ್ರೇಣೀಕೃತ ಆಡಳಿತ ವ್ಯವಸ್ಥೆ ಈಗ ಇದೆಯಾಧರೂ ಇದು 

ಒಮೆಗೇ ಸೃಷ್ಟಿಯಾದುದಲ್ಲ, ಹಲವು ಶತಮಾನಗಳ ಅನುಭವ ಮತ್ತು ವಿಕಸನಗಳಿಂದ ರೂಪು ತಾಳಿದ್ದು ಈಗಿರುವ ಗ್ರಾಮಲೆಕ್ಕಿಗ 
ಎರಡು ದಶಕಗಳ ಹಿಂದೆ ಮತ್ತು ಅದಕ್ಕೂ ಮೊದಲಿನಿಂದ ಜಿಲ್ಲೆಯಲ್ಲಿ ಇದ್ದ ಕುಲಕರ್ಣಿ ಎಂಬ ಹೆಸರಿನ ಶಾನುಭೋಗ (ಸೇನಭೋವ)ನ 
ಬದಲಿಗೆ ಬಂದವನಾಗಿದ್ದು ಪ್ರಾಚೀನ ಕಾಲದಿಂದಲೂ ರಾಜಾದಾಯದ ಭಾಗವಾಗಿದ್ದ (ಒಂದೆ ಗಣ್ಯ ಭಾಗವಾಗಿದ್ದು ಕಂದಾಯದ 
ಸಂಗ್ರಾಹಕ ಮತ್ತು ಅವುಗಳ ಕಡತಗಳ ರಕ್ಷಕನಾಗಿದ್ದಾನೆ. ಗ್ರಾಮಲೆಕ್ಕಿಗನಿಗೆ ಸಹಾಯಕನಾಗಿ ಈಗ ಗ್ರಾಮ ಸಹಾಯಕನಿದ್ದರೆ ಆಗ 
ತೋಟಿ, ತಳವಾರ, ಶೇತ್‌ಸನದಿ, ಓಲೆಕಾರ ಹಾಗೂ ಹಳಬ ಮುಂತಾದ ವಿವಿಧ ಕರ್ತವ್ಯಗಳ ಸಹಾಯಕರಿದ್ದರು. ತಳವಾರನು 
ಆಯುಧಧಾರಿಯಾಗಿ ಗ್ರಾಮದ ಪಾಟೀಲನ (ಪಟೇಲನ) ಅಧೀನನಾಗಿದ್ದರೆ, ಈಗ ಶಾಂತಿಪಾಲನೆಗೆ ಪೋಲೀಸು ಪಡೆಯಿದೆ. ಪಾಟೀಲನ 
ಕೆಲವು ಕರ್ತವ್ಯಗಳು ಗ್ರಾಮಲೆಕ್ಕಿಗನಿಗೆ, ಕೆಲವು ಗ್ರಾಮ ಪಂಚಾಯತಿಗಳಿಗೆ, ಕೆಲವು ನ್ಯಾಯಾಲಯಗಳಿಗೆ, ಕೆಲವು ಪೋಲೀಸು ವ್ಯಾಪ್ತಿಗೆ 
(ಗ್ರಹ ಇಲಾಖೆಗೆ) ವರ್ಗಾಯಿಸಲ್ಪಟ್ಟಿವೆ. ಹಿಂದೆ ಇದ್ದ ಗ್ರಾಮಸಭೆ (ಊರು, "ಊರಸಮಸ್ತರು', "ಊರ ಹದಿನೆಂಟು ಜಾತಿ', "ಊರ 
ಐವತ್ತೊಕ್ಕಲು' ಇತ್ಯಾದಿ) ಈಗ ಗ್ರಾಮಪಂಚಾಯತಿಯಾಗಿ ರೂಪಾಂತರವಾಗಿದೆ. ನ್ಯಾಯ ತೀರ್ಮಾನದ ಅಧಿಕಾರ ಶಾಸನಬದ್ಧವಾಗಿ 
ಈಗ ತಾಲೂಕಿನಲ್ಲಿರುವ ತಹಶಿಲ್ದಾರ ಇಲ್ಲವೆ ಮ್ಯಾಜಿಸ್ಟೇಟ್‌ (ದಂಡಾಧಿಕಾರಿಗೆ)ಗೆ ಸಂದು ಗ್ರಾಮ ಸಭೆಯ ಈ ಅಧಿಕಾರ ಪ್ರಸಕ್ತ 
ಮೊಟಕಾಗಿದೆ. ಇಂದಿನ ಹೋಬಳಿಗಳು ಹಿಂದಿನ ದೇಶ ಇಲ್ಲವೇ ನಾಡಿನ ರೂಪ. ಆದರೆ ಅಂದಿನ ದೇಸಾಯಿ ಅಥವಾ ನಾಡಗೌಡನಿಗಿದ್ದ 
ಅಧಿಕಾರ ಈ ಹೋಬಳಿ ಮಟ್ಟದಲ್ಲಿರುವ ಶೇಕ್‌ದಾರನಿಗೆ ಇಲ್ಲ. ಕಂದಾಯ ಸಂಗ್ರಹಣೆಯ ಉಸ್ತುವಾರಿಯ ಏನಾ, ಹಿಂದೆ ದೇಸಾಯಿ 
' ಅಥವಾ ನಾಡಗೌಡರಿಗಿದ್ದ ಸೈನಿಕ, ಶಾಂತಿಪಾಲನೆ ಅಥವಾ ನ್ಯಾಯ ತೀರ್ಮಾನದ ಹಕ್ಕು ಅವನಿಗಿಲ್ಲ 'ಹಿಂದೆ ಇದ್ದ ದೇಶಪಾಂಡೆ 
ಅಥವಾ ಹೋಬಳಿಯ ಶಾನುಭಾಗನ ಸ್ಥಾನಮಾನ ಅವರದು. ಪಾಂಡೆ ಎಂಬ ಹೆಸರನ್ನು ಮುಸಲ್ಮಾನರು ಉತ್ತರದಿಂದ ತಂದರು. 
ಮರಾಠರು ಅದನ್ನು ಸ್ವೀಕರಿಸಿದರು. ಈಗ ಸ್ಥಳೀಯ ಯುದ್ಧಗಳು ಇಲ್ಲದ್ದರಿಂದ ಹಿಂದಿನಂತೆ ಈಗ ಸೈನಿಕಾಧಿಕಾರದ ಅವಶ್ಯಕತೆ ಇಲ್ಲ 
ಶಾಂತಿಪಾಲನೆಗೆ ಪೋಲೀಸ್‌ ಪಡೆ ಇದೆ. 


ಜಿಲ್ಲಾಧಿಕಾರಿಯು ಹಿಂದಿನ ರಾಷ್ಟ್ರ ಇಲ್ಲವೆ ರಾಜ್ಯ ಎಂಬ ಘಟಕಕ್ಕೆ ಸಮಾನವಾದ ಅಧಿಕಾರ ಹೊಂದಿದ್ದಾನೆ. ಜಿಲ್ಲಾಧಿಕಾರಿಯು 
ಜಿಲ್ಲಾ ದಂಡಾಧಿಕಾರಿಯಾಗಿದ್ದರೂ ಶಾಂತಿಸುವ್ಯವಸ್ಥೆಗೆ ಆತಂಕವಾದಾಗಲಷ್ಟೇ ಆತನು ಪೋಲೀಸ್‌ ಬಲದ ಮಾರ್ಗದರ್ಶಕನಾಗುತ್ಸಾನೆ. 
ಹಿಂದಿನ ರಾಷ್ಟ್ರಪತಿ ಅಥವ ದಂಡನಾಯಕನಂತೆ ಅವನು ಸೇನಾನಿಯೂ ಅಲ್ಲ, ಯುದ್ಧರಂಗದಲ್ಲಿ ಹೋರಾಡತಕ್ಕವನೂ ಅಲ್ಲ ಆದರೆ 
ಇಂದಿನ ಆಡಳಿತ ಯಂತ್ರ ಪ್ರಾಚೀನ ರಾಜರ ಕಾಲದಲ್ಲಿ ಬೆಳೆದು ಬಂದ ವ್ಯವಸ್ಥೆ ಮುಂದೆ ಇಲ್ಲಿನ ವ್ಯವಸ್ಥೆಗಳಿಗನುಗುಣವಾಗಿ, 
ಮುಸಲಾನರಾದ ವಿಜಾಪುರದ ಅರಸರು ಮತ್ತು ಮುಘಲರೂ ಮುಂದೆ ಮರಾಠರು ಮಾಡಿದ್ದ ಬದಲಾವಣೆ, ನಂತರ ಬ್ರಿಟಿಷರು 


ಆಡಳಿತ ಮತ್ತು ರಾಜಸ್ವ 565 


ತಾವು ರಾಜ್ಯವಾಳಲು ಆರಂಭಿಸಿದಾಗ, ಸ್ಥಳೀಯ ಪರಿಸ್ಥಿತಿಗನುಗುಣವಾಗಿ ಸೃಜಿಸಿದ ಹೊಸ ವ್ಯವಸ್ಥೆ ಇವುಗಳೆಲ್ಲದರ ಹಿನ್ನಲೆಯಲ್ಲಿ 
ರೂಪುತಾಳಿದಾಗಿದೆ. ಬ್ರಿಟಿಷರು ನೇಮಿಸಿದ ಜಿಲ್ಲಾಧಿಕಾರಿ ಮೊದಲು ಸೇನಾಧಿಕಾರಿಯಾಗಿಯೂ ಇದ, ಮನೊ, ಥ್ಯಾಕರೆ, ಚ್ಯಾಪ್ಟಿನ್‌ 
ಇವರೆಲ್ಲ ಮುಖ್ಯವಾಗಿ ಸೇನಾಧಿಕಾರಿಗಳು, ಮತ್ತು ಮುಂದೆ ಆಡಳಿತ ಯಂತ್ರದ ಮ್ಲ ಭಾರತದಲ್ಲಿ ಟೆ ನಭ 
ಅವರು ರೂಪಿಸಿದ ವ್ಯವಸ್ಥೆಗೂ ಆರಂಭದಲ್ಲಿ ಹೆಚ್ಚಿನ ವ್ಯತ್ಯಾಸ ಏನೂ ಇರಲಿಲ್ಲ. ಜಿಲ್ಲೆಯ ಕಲೆಕ್ಟರನ ಕೈಕೆಳಗಿದ್ದ ಯಾರ್‌ 
ಮುಂದೆ ತಹಶೀಲ್ದಾರನಾದ. ಅಂದಿನ ಕಲೆಕ್ಟರನೇ ಈಗಿನ ಡೆಪ್ಪುಟಿ ಕಮಿಶನರ್‌. 


ಸೇನಾಧಿಕಾರಕ್ಕೆ ಸ್ಥಳೀಯವಾಗಿ ಕಾಲಕ್ರಮದಲ್ಲಿ 19 ನೇಯ ಶತಮಾನದ ಹಿಂದೆ ಇದ್ದಷ್ಟು ಮಹತ್ವ ಉಳಿಯಲಿಲ್ಲ ಸೇನೆಗೆ ಇಡೀ 
ದೇಶದಲ್ಲಿ ಒಂದು ಪ್ರತ್ಯೇಕ ವ್ಯವಸ್ಥೆಯಾಯಿತು. ಜಿಲ್ಲಾಧಿಕಾರಿ ಅಥವಾ ಮಾಮಲತ್‌ದಾರ ಅಥವಾ ಪಟೇಲ (ಪಾಟೀಲ) ಯುದ್ಧಕ್ಕೆ 
ಹೋಗಬೇಕಾದ ಪ್ರಸಂಗ ಕಳೆದ ಶತಮಾನದ ಕೊನೆಗೇ ಅಂತ್ಯವಾಗಿತ್ತು. ಶಾಂತಿಪಾಲನೆಗೆ ಪ್ರತ್ಯೇಕ ಪೋಲೀಸು ಇಲಾಖೆ ಹ. 
ಆರಂಭದಲ್ಲಿ ತೋಟಿ, ತಳವಾರ (ಮೈಸೂರಿನ ಕಂದಾಚಾರ)ರಿಂದಲೇ ಪೋಲೀಸರ ಭರ್ತಿ ಮಾಡಿದ್ದರು. | 


ಪಾಶ್ಚಾತ್ಯ ಉದಾರವಾದಕ್ಕನುಗುಣವಾಗಿ ಆಡಳಿತಾಧಿಕಾರಿಯಿಂದ ನ್ಯಾಯದಾನದ ಅಧಿಕಾರ ಪ್ರತ್ಯೇಕಿಸಲ್ಪಟ್ಟು ಪ್ರತ್ಯೇಕ ನ್ಯಾಯಾಂಗ 
ರೂಪು ತಾಳಿತು. ಸ್ವಾತಂತ್ರ್ಯಾನಂತರದ ಕಲ್ಯಾಣ ರಾಜ್ಯದ ಕಲ್ಪನೆಯಂತೆ ಜಿಲ್ಲಾಧಿಕಾರಿಯ ಸಮಾಜ ಕಲ್ಯಾಣದ ಜವಾಬ್ದಾರಿಗಳು 
ಹೆಚ್ಚಿದವು. ಮುಂದೆ ಅದಕ್ಕಾಗಿ ಒಬ್ಬ ಅಪರ ಜಿಲ್ಲಾಧಿಕಾರಿ, ಇತ್ತೀಚೆಗೆ ಜಿಲ್ಲಾ ಪಂಚಾಯತ್‌ನ ನಿರ್ವಹಣಾಧಿಕಾರಿಯ ಪ್ರತ್ಯೇಕ ಹುದ್ದೆ 
ಸೃಷ್ಟಿಯಾದವು. ಹಿಂದೆ ದಂಡನಾಯಕನಾಗಿದ್ದ ಜಿಲ್ಲಾಧಿಕಾರಿ ಈಗ ದಂಡನ್ನೂ (ಸೇನೆ) ದಂಡವನ್ನೂ ದೂರವಿಟ್ಟು ಆಡಳಿತ ನಿರ್ವಹಣೆಯ 
ಜವಾಬ್ದಾದಿಯನ್ನು ಲೇಖನಿಯಿಂದ ನಿರ್ವಹಿಸುತ್ತಾನೆ. ಪ್ರಾಚೀನ ದಂಡಾಧಿಕಾರಿಗಳು ಕುದುರೆಯ ಮೇಲೋ ಪಲ್ಲಕ್ಕಿಯ ಮೇಲೋ 
ಸಾಗುತ್ತಿದ್ದರೆ ಈಗ ಮೋಟಾರು ವಾಹನಗಳಿವೆ. ಆದರೆ ಬ್ರಿಟಿಷರ ಆಡಳಿತದಲ್ಲಿ ಈ ಶತಮಾನದ ಆರಂಭದವರೆಗೂ ಐ.ಸಿ.ಎಸ್‌. 
ಅಧಿಕಾರಿಗಳಿಗೆ ಕುದುರೆ ಸವಾರಿ ತಿಳಿದಿರಬೇಕೆಂಬ ನಿಯಮ ಪ್ರಾಚೀನ ಕಾಲದಿಂದ ಬಂದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟು ಮಾಡಿದ್ದ 
ವ್ಯವಸ್ಥೆಯೆಂದು ನೆನಪಿಡಬೇಕು. ಅಂದಿನ ರಾಜಾದಾಯದ ಭಾಗವಾಗಿದ್ದ ಭೂಕಂದಾಯ, ಮನೆತೆರಿಗೆ, ಅಂಗಡಿ ತೆರಿಗೆ, ವಸ್ತುಗಳ 
ಮೇಲಣ ಸುಂಕ, ವೃತ್ತಿ ತೆರಿಗೆ ಇವೆಲ್ಲ ಒಂದಲ್ಲ ಒಂದು ರೂಪದಲ್ಲಿ ಈಗಲೂ ಮುಂದುವರಿದರೂ ಈಗ ರಾಜ್ಕಾದಾಯದ 
ಮೂಲಗಳಲ್ಲಿ ಅಸಾಧಾರಣ ಬದಲಾವಣೆ ಆಗಿದೆ. 


ಆಡಳಿತ ವಿಭಾಗದ ವಿಚಾರ ಗಮನಿಸಿದಾಗ ಕದಂಬರ ಕಾಲದ ದೇಶ (ಪ್ರಾಂತ), ವಿಷಯ (ಜಿಲ್ಲೆ, ಮಹಾಗ್ರಾಮ (ಹೋಬಳಿ) 
ಮುಂತಾದ ವಿಭಾಗಗಳು ಕಾಣಬರುತ್ತವೆ. ಬಾದಾಮಿ ಚಾಳುಕ್ಕರ ಮೂರು ಮಹಾರಾಷ್ಟಕಗಳು 99,000 ಗ್ರಾಮಗಳನ್ನು 
ಒಳಗೊಂಡಿದ್ದವೆಂದಾಗ ರಾಷ್ಟ್ರ ಎಂಬುದು ದೇಶ, ಮುಂದೆ ಮಂಡಲ (ಉದಾ: ಬನವಾಸಿ ಮಂಡಲ) ಇವೆಲ್ಲ ಪ್ರಾಂತಗಳಿಗೆ 
ಸಮಾನವೆಂದು ಭಾವಿಸಬಹುದಾಗಿದೆ. ಬನವಾಸಿ ಮಂಡಲದಲ್ಲಿ ಎಡೆವೊಳಲ್‌ "ವಿಷಯ' (ಈಗಿನ “ಜಿಲ್ಲೆ) ಇತ್ತು. ಸೇಂದ್ರಕ ವಿಷಯ 
ಕೂಡ ಉಲ್ಲೇಖನೀಯ. ರಾಷ್ಟ್ರಕೂಟರ ಶಾಸನಗಳಲ್ಲಿ ರಾಷ್ಟ್ರ ವಿಷಯ, ಗ್ರಾಮಗಳು ಸಾಲಾಗಿ ಶ್ರೇಣಿಯಂತೆ ಅನೇಕ ಬಾರಿ 
ಉಲ್ಲೇಖವಾಗಿದ್ದು ಈ ಪ್ರತೀ ಒಂದು ಘಟಕಕ್ಕೂ "ಪತಿ' ಎಂಬ ಅಧಿಕಾರಿಯಿದ್ದ (ರಾಷ್ಟ್ರಪತಿ, ವಿಷಯಪತಿ, ಗ್ರಾಮಪತಿ). ದೊಡ್ಡ 
ಪ್ರಾಂತಗಳನ್ನು ಸಂಖ್ಯಾನುಗುಣವಾಗಿ ಹೇಳುವಲ್ಲಿ ಬನವಾಸಿ-12,000 ಹಾಗೂ ಹಲಸಿಗೆ 12,000 ಗಳ ಉಲ್ಲೇಖವಿದ್ದು ಧಾರವಾಡ 
ಜಿಲ್ಲೆಯ ದಕ್ಷಿಣ ಭಾಗ ಹಾಗೂ ಪಾನುಂಗಲ್‌-500 ಮುಂತಾದ ಕಿರುಘಟಕಗಳು ಬನವಾಸಿ-12,000 ದಲ್ಲೂ ಕುಂದೂರು-1000 
ಮುಂತಾದ ಘಟಕಗಳು ಹಲಸಿಗೆ: 12,000 ದಲ್ಲೂ ಸೇರಿದ್ದವು. ಇವಲ್ಲದೆ ಈಗಿನ ಧಾರವಾಡ ಜಿಲ್ಲೆಯ ಕೇಂದ್ರ ಪ್ರದೇಶದಲ್ಲಿ ಬೇರೆ 
ವಿಷಯಗಳಿದ್ದವು. ಅದೇ ರೀತಿ ಪುಲಿಗೆರೆ - 300, ಕುಡುವಣಗಂಡ - 70, ಇಟಗಿ - 30, ಪುನ್ನವಂತಿ (ಹೊನ್ನಶ್ರಿ -12 ಇತ್ಯಾದಿ 
ಘಟಕಗಳು ಪುಲಿಗೆರೆ ವಿಷಯ, ಕುಡುವಣಗಂಡ, ಇಟಗಿಗಳು ನಾಡು ಅಥವಾ ಇಂದಿನ ಹೋಬಳಿ ಎಂದು ತಿಳಿಯಬೇಕಾಗುತ್ತದೆ. 
ಕಲ್ಯಾಣ ಚಾಳುಕ್ಕರ ಕಾಲದಲ್ಲಿ ಈ ವ್ಯವಸ್ಥೆಯ ವ್ಯಾಪ್ತಿಯ ಸ್ಪಷ್ಟಚಿತ್ರ ಸಿಗುತ್ತದೆ. ಕುಂದೂರು - 1000 (ಪ್ರಾಂತ), ಬೆಳವಲ -300. 
ಪುಲಿಗೆರೆ - 300, ಪಾನುಂಗಲ್‌ - 500 (ಜಿಲ್ಲೆಗಳು), ನಾಗರಖಂಡ - 70, ಮಾಸವಾಡಿ - 140. ಬಾಸವೂರು - 140 (ನಾಡುಗಳು) 
ಹೀಗೆ ವಿವರಣೆಗಳುಂಟು. ರಟ್ಟಪಳ್ಳಿ - 70, ಇಟ್ಟಿಗೆ - 30. ಉಣಕಲ್‌ - 30, ಛಬ್ಬಿ -30, ಮಾಸೂರು - 82, ಬಿನ್ನವೂರು - 12 
ಮುಗುಂದ - 12. ಕುಂದೂರು - 12, ಬೆಣ್ಣೆವೂರು - 12, ಪುನ್ನವತ್ತಿ - 12 ಹೀಗೆ ನಾಡು ಅಥವಾ ಹೋಬಳಿಗಳಿವೆ. 12 ಎಂಬ 
ಘಟಕಗಳು ಕದಂಬರ ಶಾಸನಗಳಲ್ಲಿ ಬಂದಿದ್ದ "ದ್ವಾದಶ ಗ್ರಾಮ'ದ ನೆನಪು ತರುತ್ತವೆ. 12,000 ದಂಥ ಅಂಕೆ ಅದರಲ್ಲರುವ 12 


566 ಧಾರವಾಡ ಜಿಲ್ಲೆ 


ಜಿಲ್ಲೆಗಳ ಸೂಚಕವಾದರೆ, ಅದಕ್ಕೂ ಕೆಳಗಿನ ಸಣ್ಣ ಅಂಕೆಗಳು ಖಚಿತವಾಗಿಯೂ ನಾಡಿನಲ್ಲಿದ್ದ ಗ್ರಾಮಗಳ ಸೂಚಕ. ಬೆಳವಲ - 
300 ರಲ್ಲಿ 300 ಗ್ರಾಮಗಳಿದ್ದಿರಬೇಕೆಂದು ಡಾ|| ರಿತ್ತಿಯವರು ಅವುಗಳಲ್ಲಿನ ಬಹುಸಂಖ್ಯ ಗ್ರಾಮಗಳನ್ನು ಶಾಸನಾಧಾರದಿಂದ 
ಗುರುತಿಸಿದ್ದಾರೆ. ರಟ್ಟಪಳ್ಳಿ - 70 ಮತ್ತು ಇಟಗಿ -30 ರ ಎರಡು ಘಟಕಗಳು ಕೂಡಿ ನೂರುಂಬಾಡ (100 ಗ್ರಾಮಗಳು) ಎನಿಸಿದ್ದಕ್ಕೆ 
ಸ್ಪಷ್ಟ ಸಾಕ್ಷಿ ಇದೆ. ಪುಲಿಗೆರೆ - 300, ಬಿಳ್ಲೊಲ - 300 ಇವೆರಡೂ ಬನವಾಸಿ - 12,000 ಹಾಗೂ ಹಲಸಿಗೆ - 12,000 ವಂದ 
ಪ್ರತ್ಯೇಕವಾಗಿದ್ದ ವಿಷಯಗಳು. ಬನವಾಸಿ - 12,000 ದಲ್ಲಿ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳೂ ಇದ್ದವು. ಹಲಸಿಗೆಯಲ್ಲಿ 
ಬೆಳಗಾವಿ ಜಿಲ್ಲೆಯ ಭಾಗ ಹೆಚ್ಚಿತ್ತು. | | 


ಹೊಯ್ದಳ, ಸೇಉಣರ ಕಾಲದಲ್ಲಿ ಕೂಡ ಇದೇ ವಿಭಾಗಗಳು ಮುಂದುವರಿದರೂ ವಿಜಯನಗರ ಕಾಲದಲ್ಲಿ ಈ ವ್ಯವಸ್ಥೆ | 
ಬದಲಾಗಿ ವಂಶಪರಂಪರಾಗತ ಮಾಂಡಳಿಕರ ಆಡಳಿತ ಮೊದಲಿಟ್ಟಿತು. ಆದರೆ ಸಾಮ್ರಾಜ್ಯ ನೇಮಿಸಿದ್ದ ಅಧಿಕಾರಿಗಳು ಬೇರೆ. ಬೇರೆ ' 
ಪ್ರದೇಶಗಳಲ್ಲಿ ಇದ್ದರು. ವಿಜಯನಗರ ಕಾಲದ ಶಾಸನಗಳ ಕೊರತೆಯಿಂದ ಜಿಲ್ಲೆಯ ಆಡಳಿತ ವ್ಯವಸ್ಥೆಯ ಸ್ಪಷ್ಟ ಚಿತ್ರ ಸಿಗದು. 
ಶಿವಮೊಗ್ಗ ಜಿಲ್ಲೆಯ ಚಂದ್ರಗುತ್ತಿ ಮುಂದೆ ಗೋವೆಯಿಂದ ಆಳುತ್ತಿದ್ದ ಅಧಿಕಾರಿಯೊಬ್ಬನ ಆಡಳಿತಕ್ಕೆ ಈ ಪ್ರದೇಶ ಒಳಗಾಗಿದ್ದು 
ಆರಂಭದಿಂದ 1441 ವರೆಗೂ ಚಂದ್ರಗುತ್ತಿಯಲ್ಲಿ ಇದ್ದ ಮೇಲಧಿಕಾರಿಯ ಉಲ್ಲೇಖವಿದೆ. ಮುಂದೆ 15 ನೇಯ ' ಶತಮಾನದಲ್ಲಿ 
ಬೆಳಗಾವಿ ಜಿಲ್ಲೆಯ ತೊರಗಲೆ (ತೊರಗಲ್‌) ದುರ್ಗಾಧಿಪತಿ ಜಿಲ್ಲೆಯ ಉತ್ತರ ಭಾಗದ ವ್ಯವಹಾರಗಳನ್ನು ನೋಡುತ್ತಿದ್ದ' ವಿವರಗಳಿವೆ. 
ಲಕ್ಷ್ಮೇಶ್ವರ ಶಾಸನದಲ್ಲಿ (1547) "ಲಕ್ಷುಮಣೀಶ್ವರನಾಡ 120 ಗ್ರಾಮ' ಎಂದಿದ್ದು ಹಿಂದಿನ ಪುಲಿಗೆರೆ - 300 ಮುಂತಾದ ವ್ಯವಸ್ಥೆ 
ಕೈಬಿಟ್ಟಿದ್ದಕ್ಕೆ ಸ್ತಷ್ಟ ಉದಾಹರಣೆ. ಇನ್ನೊಂದು ಶಾಸನದಲ್ಲಿ ಹುಲಿಗೆರೆನಾಡು (1547) ಎಂದು ಇದೇ ಪ್ರದೇಶವನ್ನು ಕರೆದಿದೆ. 
ವಿಜಯನಗರದ ಕಾಲದಲ್ಲಿ ಬಂಕಾಪುರ, ಹಾವನೂರು, ಗುತ್ತಲ, ಡಂಬಳ, ನವಲಗುಂದ, ಲಕ್ಷೇಶ್ವರ, ಕುಂದಗೋಳ (ಕುಂಧಾಗಲ್ಲ), 
ಹನುಮಾಪುರ (7) ಮುಂತಾದ ಹಲವಾರು ಕೇಂದ್ರಗಳಲ್ಲಿ ಪಾಳಯಗಾರರನ್ನು ನೇಮಿಸಿದ್ದು ಅವರಲ್ಲಿ ಕೆಲವರಿಗೆ "ನಾಯಕ' ಎಂದಿದ್ದು 
ಮುಂದೆ ಕೆಲವರು ವಿಜಾಪುರ, ಮುಘಲ್‌ ಮತ್ತು ಮರಾಠರ ಕಾಲದಲ್ಲಿ ದೇಸಾಯಿ ಅಥವಾ ದೇಶಮುಖರಾದರು. ಇವರು ಕಂದಾಯ 
ಸಂಗ್ರಹಣೆ, ನ್ಯಾಯ ವಿಚಾರಣೆ ಮತ್ತು ಅರಸರು ಕೇಳಿದಾಗ ಸೇನಾಬಲ ಒದಗಿಸುವ ಜವಾಬ್ದಾರಿ ಹೊಂದಿದ್ದರು. ದೇಸಾಯಿಗೆ 
ಸಹಾಯಕನಾಗಿ ಮುತಾಲಿಕ್‌ ಎಂಬ ಬರಹಗಾರ ಅಥವಾ, ದಫ್ಪರ್‌ದಾರನಿದ್ದ ಭಕ 


ವಿಜಾಪುರದವರು ಬಂಕಾಪುರದಲ್ಲಿ ಒಬ್ಬ ಹಾಗೂ ಧಾರವಾಡದಲ್ಲಿ ಒಬ್ಬ ಕಿಲ್ಲೆದಾರನನ್ನು ಇವರ ಉಸ್ತುವಾರಿಗೆ ಇಟ್ಟಂತಿದೆ. 
ಸುಭಾ (ಅಥವಾ ಪ್ರಾಂತ) ಅದರ ಕೆಳಗೆ, ಸರ್ಕಾರ, ಪರಗಣೆಗಳೆಂಬ -ಉಪವಿಭಾಗಗಳು ಅವರ ಆಡಳಿತದಲ್ಲಿ ಇದ್ದು ಪರಗಣೆಗಳ 
ಕೆಳಗೆ ನಾಡು (ದೇಶ)ಗಳಿದ್ದವು. 


ಮುಘಲರ ಕಾಲದಲ್ಲಿ ಬಂಕಾಪುರ, ರಾಯರಹುಬ್ಬಳ್ಳಿ, ಕಾರಡಗಿ, ಲಕ್ಷೇಶ್ವರ, ನಸೀರಾಬಾದ್‌ (ಧಾರವಾಡ), ಕುಂದಗೋಳ, 
ಮಿಶ್ರಿಕೋಟಿ, ರಟ್ಟೀಹಳ್ಳಿ, ಹಾನಗಲ್‌, ,ನರೇಗಲ್‌, ಮಾಸೂರು ಇವು ಮಹಲ್‌ಗಳಾಗಿದ್ದವು. (ಒಂದಿನ ಪರಗಣಾ ಬಹುಮಟ್ಟಿಗೆ 
ಹೊಸ ಮಹಲ್‌ ಆಯಿತು; ಒಂದೆರಡು ಮಹಲ್‌ಗಳ ಹೆಸರು ತಿಳಿಯದೆ ತಪ್ಪಿ ಹೋದಂತೆ ಇದೆ). 1705 ರ ಒಂದು ದಾಖಲೆಯಲ್ಲಿ 
ಗದಗ, ಜಾಲಿಹಾಳ, ನವಲಗುಂದ, ಪರಗಣೆಗಳ ಉಲ್ಲೇಖವಿದೆ. ಜಿಲ್ಲೆಯು ಸವಣೂರು ನವಾಬನ ಆಡಳಿತಕ್ಕೆ ಒಳಪಟ್ಟಿದ್ದರೂ 
ಧಾರವಾಡ ಹಾಗೂ ಗದಗ್‌ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಕಿಲ್ಲೇದಾರರು ಆಗ ಇದ್ದಂತಿದೆ. ಇವರ ಜೊತೆ ಇವರ ವಶವೇ ಇದ್ದ ಸೈನ್ಯವಿತ್ತು. 


ಪೇಶವೆ ನಾನಾಸಾಹೇಬನು 1753 ರಲ್ಲಿ ಸವಣೂರು ನವಾಬನನ್ನು ಸೋಲಿಸಿ 36 ಪರಗಣೆಗಳ ಮೇಲೆ ಅಧಿಕಾರ ಹೊಂದಿದ್ದ 
ಎನ್ನುವಾಗ ಇವೆಲ್ಲವೂ ಧಾರವಾಡ ಜಿಲ್ಲೆಯವೇ ಅಲ್ಲ ಇವುಗಳಲ್ಲಿ 12-13 ಮಾತ್ರ ಧಾರವಾಡ ಜಿಲ್ಲೆಯವಿರಬಹುದು. ಮುಂದೆ 
ನರಗುಂದ, ಶಿರಹಟ್ಟಿ, ಕುಂದಗೋಳ, ಗುಡಿಗೇರಿ, ಲಕ್ಷೇಶ್ವರಗಳು ಮಹಲ್‌ಗಳಾಗಿ ಪೇಶ್ವೆಯ ಕೈಕೆಳಗಿನ ಜಾಗೀರುದಾರರ ವಶವಿದ್ದವು. 
ಇದಲ್ಲದೆ ಧಾರವಾಡ ಜಿಲ್ಲಾ ಪ್ರದೇಶದಲ್ಲಿ ಇದ್ದ ಪರಗಣೆಗಳೆಂದರೆ ನವಲಗುಂದ, ಧಾರವಾಡ, ಗದಗ, ಸವಣೂರು ಮುಂತಾದವು. 
ಸವಣೂರು ನವಾಬನಿಗೆ 25 ಗ್ರಾಮಗಳ ಮಹಲ್‌ ಅನ್ನು ಮುಂದೆ ಬಿಟ್ಟು ಕೊಟ್ಟರು (1806). 


ಪರಗಣೆ, ತರಫ್‌ ಹಾಗೂ ಮಹಲ್‌ಗಳೆಂದರೆ ಒಂದೇ ಅರ್ಥದ ಪದಗಳು. ಇವುಗಳ ಮೇಲೆ ಪ್ರಾಂತ, ಸರ್ಕಾರ ಇಲ್ಲವೆ ಸುಬಾ 
ಇತ್ತು. ಪರಗಣೆಗಳ ಮೇಲೆ ಇರುವ ಮಾಮಲೇದಾರ ಅಥವಾ ಕಾಮವೀಸ್‌ದಾರ ಪೇಶ್ವೆಯ ನೇರ ಪ್ರತಿನಿಧಿ. ಅವನು ದೇಸಾಯಿ ' 


ಆಡಳಿತ ಮತ್ತು ರಾಜಸ್ವ 567 


(ದೇಶಮುಖರ)ಗಳ ಮೇಲೆ ಕಣ್ಣಿಡುತ್ತಿದ್ದ ಕಂದಾಯ ವಸೂಲಿಯ ಉಸ್ತುವಾರಿ ನೋಡುತ್ತಿದ್ದ ದೇಸಾಯಿ ಹಾಗೂ ದೇಶಪಾಂಡೆ 
(ನಾಡಕರ್ಣಿ ಎಂಬ ಪದವೂ ಇದೆ) ಸ್ಥಳೀಯ ಆನುವಂಶಿಕ ವೃಕ್ತಿಗಳಾಗಿದ್ದು ಸರಕಾರಕ್ಕೂ ಜನರಿಗೂ ನಡುವೆ ಮಧ್ಯಸ್ಥರಂತೆ ಇದ್ದರು. 
ಪರಗಣಾದ ಕೇಂದ್ರ ಕಸಬಾ ವ್ಯಾಪಾರ ಕೇಂದ್ರವಾದರೆ ಪೇಠ್‌ (ಪೇಟೆ) ಎನ್ನುತ್ತಿದ್ದರು. ಹಾವೇರಿ ಕಸಬಾದಲ್ಲಿ ಮುಂದೆ ಪ್ರ ಪ್ರತ್ಯೇಕ ಪೇಠ್‌ 


ತೆರೆದದ್ದು (1795) ನೋಡಿದ್ದೇವೆ. ಧಾರವಾಡದಲ್ಲಿ ಸದಾಶಿವ್‌ಪೇಠೆ ಮುಂತಾದ ವ್ಯಾಪಾರಿ ಕೇಂದ್ರ ತೆರೆದದೂ ಗಮನಿಸಿದೆ. ಹೀಗೆ 
ಪೇಠ್‌ಹಂಸಬಾವಿ, ಪೇಠ್‌ಮಜೀದ್‌ಪುರ (ಹೊಸಹುಬ್ಬಳ್ಳಿ) ಇದ್ದವು. 


ಬ್ರಿಟಿಷರು ಬಂದಾಗ (1818) ಸವಣೂರು, ನರಗುಂದ, ಕುಂದಗೋಳ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಹುಬ್ಬಳ್ಳಿ ಗುಡಗೇರಿಗಳನ್ನು 
ಅವುಗಳನ್ನು ಹೊಂದಿದ್ದ ಜಾಗಿರ್ದಾರರ ವಶಬಿಟ್ಟು ಉಳಿದ ಪ್ರದೇಶಗಳಲ್ಲಿ ತಮ್ಮ ನೇರ ಆಡಳಿತ ತಂದರು. ಇದು ಮುಂಬೈ 
ಗವರ್ನರ್‌ನ ವಶವಿತ್ತು. ಆಗ ಜಿಲ್ಲೆಯನ್ನು ಸಬ್‌ಡಿವಿಜನ್‌ ಎಂದು ಕರೆಯುತ್ತಿದ್ದ ತಾಲೂಕುಗಳಾಗಿ ವಿಭಜನೆ ಮಾಡಿದರು. ಹುಬ್ಬಳ್ಳಿ 
ಹಾಗೂ ಅದರ ಪರಿಸರದ ಮಹಲನ್ನು ಸೈನ್ಯ ಸಹಾಯ ಮೈತ್ರಿಯಂತೆ ಕೊಡಬೇಕಾಗಿದ್ದ ಪೊಗದಿಗಾಗಿ ಸಾಂಗ್ಲಿ ಪಟವರ್ಧರ ಬ್ರಿಟಿಷರ 
ವಶವಿತ್ತರು. ನರಗುಂದ ಮಹಲ್‌ 1858 ರಲ್ಲಿ ಅಲ್ಲಿನ ಬಂಡಾಯದ ನಂತರ ಅವರ ವಶವಾಯಿತು. 1836 ರಲ್ಲಿ ಧಾರವಾಡ 
ಜಿಲ್ಲೆ ಪ್ರತ್ಯೇಕವಾಗಿ ಈಗಿರುವಂತೆ ಅಸ್ತಿತ್ವಕ್ಕೆ ಬಂದಾಗ ಇದ್ದ ಸಬ್‌ ಡಿವಿಜನ್‌ ಅಥವಾ ತಾಲೂಕುಗಳೆಂದರೆ- ಬಂಕಾಪುರ (166 
ಗ್ರಾಮ), ಧಾರವಾಡ (213 ಗ್ರಾಮ), ಗದಗ (128 ಗ್ರಾಮ), ಹಾನಗಲ್‌ (211 ಗ್ರಾಮ), ಹುಬ್ಬಳ್ಳಿ (94 ಗ್ರಾಮ), ಕಲಘಟಗಿ 
(141 ಗ್ರಾಮ), ಕರ್ಜಗಿ (147 ಗ್ರಾಮ), ಕೋಡ (204 ಗ್ರಾಮ),- ನವಲಗುಂದ (97 ಗ್ರಾಮ), ರಾಣೆಬೆನ್ನೂರು (142 ಗ್ರಾಮ) 
ಹಾಗೂ ರೋಣ (74 ಗ್ರಾಮ). (1884 ರ ಗ್ಯಾಸೆಟಿಯರ್‌ ಹೇಳುವಂತೆ) 1828 ರ ವರೆಗೆ 21 ಇದ್ದ ಸಬ್‌ಡಿವಿಜನ್‌ಗಳನ್ನು 19 
ಕ್ಕೆ ಇಳಿಸಲಾಯಿತೆಂದು ಹೇಳಿದ್ದು ಇದರಲ್ಲಿ ಬೆಳಗಾವಿ ಜಿ॥ ಯ ಹಾಗೂ ಬಿಜಾಪುರ ಜಿ॥ ಯ ತಾಲೂಕುಗಳೂ ಸೇರಿದ್ದವು. ಮುಂದೆ 
ಕೋಡದ ಬದಲು ಹಿರೇಕೆರೂರು, ಬಂಕಾಪುರದ ಬದಲು ಶಿಗ್ಗಾಂವಿ, ಕರ್ಜಗಿ ಬದಲು ಹಾವೇರಿ ತಾಲೂಕುಗಳಾಗಿ ಬ್ಯಾಡಗಿ, 
ಮುಂಡರಗಿ ಹಾಗೂ ನರಗುಂದ ಪೇಠಾಗಳೂ ತಾಲೂಕುಗಳಾದವು. ಇವುಗಳ ಮುಖ್ಯಸ್ಥ ಮಹಲ್‌ಕರಿ. ಸ್ವಾತಂತ್ರ್ಯಾನಂತರ ಸಂಸ್ಥಾನಗಳ 
ವಿಲೀನವಾಗಿ ಶಿರಹಟ್ಟಿ, ಕುಂದಗೋಳ ತಾಲೂಕುಗಳಾಗಿ ನಂತರ ತಡವಾಗಿ ಸವಣೂರು ತಾಲೂಕಾಯಿತು. ಈ ತಾಲೂಕುಗಳು 
ಈಗ ನಾಲ್ಕು ಸಬ್‌ಡಿವಿಜನ್‌ಗೆ ಒಳಪಟ್ಟಿವೆ. ಬ್ರಿಟಿಷರ ಕಾಲದಲ್ಲಿ ಜಿಲ್ಲೆಗೆ ಕಲೆಕ್ಟರ್‌, ಸಬ್‌ಡಿವಿಜನ್‌ಗೆ ಅಥವಾ ಪ್ರಾಂತಕ್ಕೆ ಅಸಿಸ್ಟಂಟ್‌ 
ಕಲೆಕ್ಟರ್‌ (ಪ್ರಾಂತ ಆಫೀಸರ್‌) ಹಾಗೂ ತಾಲೂಕಿಗೆ ಮಾಮಲೇದಾರ ಅಧಿಕಾರಿಯಾಗಿದ್ದರು. 


ಈಗ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಥವಾ ಡೆಪ್ಲುಟಿ ಕಮಿಶನರ್‌, ಉಪವಿಭಾಗಕ್ಕೆ (ಸಬ್‌ಡಿಎಿಜನ್‌) ಅಸಿಸ್ಟಂಟ್‌ ಕಮಿಶನರ್‌ ಅಥವಾ 
ಉಪವಿಭಾಗಾಧಿಕಾರಿ ಹಾಗೂ ತಾಲೂಕಿಗೆ ತಹಶಿಲ್ದಾರರಿದ್ದಾರೆ. 17 ತಾಲೂಕುಗಳ ಕೆಳಗೆ 43 ಹೋಬಳಿಗಳಿದ್ದು (ಸ (ಸರ್ಕಲ್‌) ಹೋಬಳಿಗೆ 
ಬ್ರಿಟಿಷರ ಕಾಲದಲ್ಲಿ ಇದ್ದಂತೆ ರೆವಿನ್ಯೂ ಇನ್ಸ್‌ಪೆಕ್ಟರ್‌ ಅಥವಾ ಕಂದಾಯಾಧಿಕಾರಿ ಇದ್ದಾನೆ. ಗ್ರಾಮಕ್ಕೆ (ಅಥವಾ ಹಲವು ಗ್ರಾಮಗಳಿಗೆ) 
ಒಬ್ಬ ಗ್ರಾಮ ಲೆಕ್ಕಿಗನಿದ್ದು ಪ್ರತೀ ಗ್ರಾಮಕ್ಕೆ ಒಬ್ಬ ಗ್ರಾಮ ಸಹಾಯಕನಿದ್ದಾನೆ. 


ಧಾರವಾಡ ಜಿಲ್ಲೆಯಲ್ಲಿರುವ ತಾಲೂಕುಗಳು, ಅವುಗಳಲ್ಲಿ ಪುನರ್ಫಟಿತವಾದ ಹೋಬಳಿ ಮತ್ತು ಗ್ರಾಮ ಹಾಗೂ ಪಟ್ಟಣಗಳ 
ಸಂಖ್ಯೆಯನ್ನು ಅಧ್ಯಾಯ ಒಂದರಲ್ಲಿ ಕೊಟ್ಟಿದ್ದು ಈಗಿರುವ 17 ತಾಲೂಕುಗಳಲ್ಲಿ 43 ಹೋಬಳಿಗಳೂ (ಲಿಎನ್ಯೂ ಸರ್ಕಲ್‌), 1.362 
ಜನವಸತಿಯ ಗ್ರಾಮಗಳೂ (ಇದಲ್ಲದೆ, ಈಗ ಬೇಚರಾಕ್‌ ಇಲ್ಲವೇ ಜನವಸತಿ ಇಲ್ಲದ, ಆದರೆ ಕಂದಾಯ ದಾಖಲೆಯಲ್ಲಿರುವ 44 
ಗ್ರಾಮಗಳೂ), 22' ಪಟ್ಟಣಗಳೂ ಇವೆ. ಜಿಲ್ಲೆಯ ತಾಲೂಕುಗಳಲ್ಲಿ (1) ಧಾರವಾಡ (ಧಾರವಾಡ, ಹುಬ್ಬಳ್ಳಿ, ಕಲಘಟಗಿ ಮತ್ತು 
ನವಲಗುಂದ ತಾ॥ ಗಳು), (2) ಗದಗ (ಗದಗ, ಮುಂಡರಗಿ, ನರಗುಂದ ಮತ್ತು ರೋಣ ತಾ॥ಟ ಗಳು), (3) ಹಾವೇರಿ (ಬ್ಯಾಡಗಿ, 
' ಹಾವೇರಿ, ಹಿರೇಕೆರೂರು ಮತ್ತು ರಾಣೆಬೆನ್ನೂರು ತಾ|| ಗಳು), ಮತ್ತು (4) ಸವಣೂರು (ಹಾನಗಲ್‌, ಕುಂದಗೋಳ, ಸವಣೂರು, 
ಶಿಗ್ಗಾಂವಿ ಮತ್ತು ಶಿರಹಟ್ಟಿ ತಾ|| ಗಳು), ಹೀಗೆ ನಾಲ್ಕು ಉಪವಿಭಾಗಗಳಿವೆ. ಜಿಲ್ಲಾಧಿಕಾರಿಯ ಅಧೀನದಲ್ಲಿ ಈ ಉಪವಿಭಾಗಗಳಿವೆ. 
ಜಿಲ್ಲಾಧಿಕಾರಿಯ ಮೇಲೆ ಹತೋಟಿ ಹೊಂದಿರುವವರು ವಿಭಾಗಾಧಿಕಾರಿ ಅಥವಾ ಡಿವಿಜನಲ್‌ ಕಮಿಶನರ್‌, ಇವರ ಕೇಂದ್ರ ಬೆಳಗಾವಿ. 


ಈ ವಿಭಾಗದಲ್ಲಿ ಧಾರವಾಡ ಸೇರಿ ನಾಲ್ಕು ಜಿಲ್ಲೆಗಳಿವೆ. 


೨08 ಧಾರವಾಡ ಜಿಲ್ಲೆ 


ಜಿಲ್ಲಾಧಿಕಾರಿ 
ಜಿಲ್ಲಾಧಿಕಾರಿಗಳು ಅಥವಾ ಡೆಪ್ಪುಟಿ ಕಮಿಶನರ್‌ ಜಿಲ್ಲೆಯ ಆಡಳಿತ ಚಕ್ರದ ಅಚ್ಚು ಇದ್ದಂತೆ ಇರುತ್ತಾರೆ. ಬ್ರಿಟಿಷರ ಕಾಲದಲ್ಲಿ 
ಅವರಿಗೆ ಕಲೆಕ್ಟರ್‌ ಎನ್ನುತ್ತಿದ್ದು ಕಂದಾಯ ಸಂಗ್ರಾಹಕ ಎಂಬ ಅರ್ಥದಲ್ಲಿ ಈ ಪದ ಬಳಕೆಯಾದರೂ ಅವರು ಜಿಲ್ಲಾ ದಂಡಾಧಿಕಾರಿ 
(ಮ್ಯಾಜಿಸ್ಟ್ರೇಟ್‌)ಯೂ ಆಗಿದ್ದಾರೆ. ಜಿಲ್ಲೆಯು ಆಡಳಿತದ ಒಂದು ಮುಖ್ಯಿ ಘಟಕವಾಗಿದ್ದು ರಾಜ್ಯ ಸಚಿವಾಲಯದಲ್ಲಿ ಇರುವ ಎಲ್ಲ 
ಇಲಾಖೆಗಳ ಹಾಗೂ ಎಲ್ಲ ರಾಜ್ಯಮಟ್ಟದ ಇಲಾಖೆಗಳ ಜಿಲ್ಲಾಮಟ್ಟದ ಅಧಿಕಾರಿಗಳ ಕೆಲಸವನ್ನು ಸಮನ್ವಯಗೊಳಿಸುವ ಉಸ್ತುವಾರಿ 
ಅಧಿಕಾರ ಜಿಲ್ಲಾಧಿಕಾರಿಗೆ ಇದೆ. ಅದಲ್ಲದೆ ಸರ್ಕಾರದ ಎಲ್ಲ ಆಸ್ತಿಪಾಸ್ತಿಗಳು ಜಿಲ್ಲಾಧಿಕಾರಿಯ ಅಧೀನದಲ್ಲಿರುತ್ತವೆ. ಜಿಲ್ಲಾ ಪರಿಷತ್ತಿನ 
ಕಕ್ಷೆಗೆ ಸ್ಥಳೀಯ ಸಂಸ್ಥೆಗಳು ಹೋಗುವ ಮೊದಲು (1983) ಅವುಗಳಿಗೆ ಮಾರ್ಗದರ್ಶಕರು ಜಿಲ್ಲಾಧಿಕಾರಿಗಳೇ ಆಗಿದ್ದರು. 


ಭೂಕಂದಾಯದಲ್ಲಿ ಕೃಷಿ ಭೂಮಿ ಮೇಲೆ ಆಕರಿಸಿದ ಕಂದಾಯ, ಕೃಷಿಯೇತರ ಆಕರಣೆಗಳು, ಹಾಗೂ ಇತರ ಆಕರಣೆಯ 
ಮೊತ್ತಗಳನ್ನು ಸಂಗ್ರಹಿಸಿ ಅದರ ಲೆಕ್ಕವಿಡುವುದು ಆತನ ಜವಾಬ್ದಾರಿ. ಭೂಕಂದಾಯ ಅಧಿನಿಯಮಗಳಿಗೆ ಹಾಗೂ ಉಪನಿಯಮಗಳಿಗೆ 
ಅನುಗುಣವಾಗಿ ನೀರಾವರಿ ದರ ಮುಂತಾದವುಗಳನ್ನು ಗೊತ್ತುಪಡಿಸಲು ಜಿಲ್ಲಾಧಿಕಾರಿಗೆ ಹೆಚ್ಚಿನ ಅಧಿಕಾರವಿದೆ. ಭೂ ಸುಧಾರಣಾ 
ಅಧಿನಿಯಮ, ಭೂಮಿ ಸ್ವಾಧೀನ ಅಧಿನಿಯಮ, ಧಾರ್ಮಿಕ ಹಾಗೂ ದತ್ತಿಗಳ ಅಧಿನಿಯಮ, ನೀರಾವರಿ "ಅಧಿನಿಯಮ, ಭೂ 
ಮಂಜೂರಾತಿ ಅಧಿನಿಯಮ, ಯಣ ಪರಿಹಾರ ಅಧಿನಿಯಮ, ತುಂಡು ಹಿಡುವಳಿಗಳ ನಿಷೇಧ ಅಧಿನಿಯಮ ಇವುಗಳ 
ಕಾರ್ಯಾಚರಣೆಗಳು ಅವರ ಕಂದಾಯ ಸಂಬಂಧೀ ಅಧಿಕಾರಗಳು. ಭೂ ದಾಖಲೆಗಳ ರಕ್ಷಣೆ ಹಾಗೂ ಹಕ್ಕು ಬದಲಾವಣೆಗಳ 
ನಿರ್ವಹಣೆ ಹಾಗೂ ಭೂಹೀನರಿಗೆ ಜಮೀನು ಮಂಜೂರಾತಿಗಳೂ ಅವರದೇ ಅಧಿಕಾರಗಳು. ಪಡಿತರ ಎತರಣೆ, ಆಹಾರ ಧಾನ್ಯ 
ಮತ್ತು ಅವಶ್ಯ ವಸ್ತುಗಳ ನಿಯಂತ್ರಣ, ಶಾಂತಿಭಂಗದ ಪ್ರಕರಣಗಳ ಹತೋಟಿ, ಪ್ರವಾಹ, ಬೆಂಕಿ ಅನಾಹುತ, ಕ್ಷಾಮ, ದಂಗೆ ಮತ್ತು 
ಸಾಂಕ್ರಾಮಿಕ ರೋಗಗಳ ಅನಾಹುತಗಳ ಕಾಲದಲ್ಲಿ ತುರ್ತು ಪರಿಹಾರಗಳ ನಿರ್ದೇಶಕರು ಅವರೇ. ಕ್ಷಾಮ ಬಂದಾಗ ಕುಡಿಯುವ 
ನೀರು, ದನಕರುಗಳಿಗೆ ಮೇವು ಮುಂತಾದ ವ್ಯವಸ್ಥೆಗೆ ಇವರೇ ಜವಾಬ್ದಾರರು. ಭೂಸ್ವಾಧೀನ, ಗೋಮಾಳಗಳ ರಕ್ಷಣೆ, ಕುಟುಂಬ 
ಕಲ್ಯಾಣ ಚಟುವಟಿಕೆಯಲ್ಲಿ ಆರೋಗ್ಯ ಇಲಾಖೆಯ ಜೊತೆ ಸಹಕರಿಸುವುದು, ಜನಗಣತಿ, ಜಾನುವಾರುಗಳ ಗಣತಿ, ಸಾಕ್ಷರತಾ 
ಚಟುವಟಿಕೆ ಸಣ್ಣ ಉಳಿತಾಯ ಯೋಜನೆಗೆ ಚಾಲನೆ ನೀಡುವುದು ಇವರ ಇತರ ಕರ್ತವ್ಯಗಳು. 


ಸರ್ಕಾರದ ಆರ್ಥಿಕ ಹಾಗೂ ಸಾಮಾಜಿಕ ನೀತಿ ನಿಯಮಗಳ ಅನುಷ್ಠಾನದ ಜೊತೆ ಲೋಕಸಭೆ, ಶಾಸನ ಸಭೆ, ವಿಧಾನ 
ಪರಿಷತ್ತು ಸ್ಥಳೀಯ (ಪಂಚಾಯತಿ) ಸಂಸ್ಥೆಗಳು ಹಾಗೂ ಸಹಕಾರಿ ಸಂಘಗಳ ಚುನಾವಣೆ ಉಸ್ತುವಾರಿ ಇವರದೇ ಜವಾಬ್ದಾರಿ. 
ಆದಾಯ, ಜಾತಿ, ವಾಸ್ತವ್ಯ ಹಾಗೂ ಸಾಲ್ಪಿನ್ನಿ ಪತ್ರಗಳ ದೃಢೀಕರಣ, ನಾಟಕಾದಿ ಮನರಂಜನಾ ಪ್ರದರ್ಶನಗಳಿಗೆ ಅನುಮತಿ 
ನೀಡುವುದು, ಆಯುಧಗಳಿಗೆ ಪರವಾನಗಿ ನೀಡುವುದು ವೃದ್ಧಾಪ್ಯ ವಿಧವಾ, ಅಂಗವಿಕಲ ಹಾಗೂ ಸ್ವಾತಂತ್ರ್ಯಯೋಧರ ಪಿಂಚಣಿ 
ಮಂಜೂರಾತಿ ಹಾಗೂ ದುರ್ಬಲ ವರ್ಗದವರಿಗೆ ನ್ಯಾಯ ದೊರಕಿಸುವ ಚಟುವಟಿಕೆಗಳು, ಜೊತೆಯಲ್ಲಿ ಸಣ್ಣ ಅತೀ ಸಣ್ಣ ರೈತರಿಗೆ 
ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಿಗೆ ದೊರೆಯಬೇಕಾದ ಸೌಲಭ್ಯಗಳ ವಿತರಣೆ ಮಾಡುವ ಅಧಿಕಾರಿ ಸ ರಾಜ್ಯದ 
ಗಡೀಪ್ರದೇಶಗಳ ಅಭಿವೃದ್ಧಿ ಜಿ ರೋಜ್‌ಗಾರ್‌ ಯೋಜನೆಯ ಅನುಷ್ಠಾನಕ್ಕೂ ಜಿಲ್ಲಾಧಿಕಾರಿಯೇ ಜವಾಬ್ದಾರರು. 


ಜಿಲ್ಲಾಧಿಕಾರಿಯು ಅಭಿವೃದ್ಧಿಪರವಾದ ಅನೇಕ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಜವಾಬ್ದಾರರಾಗಿದ್ದು ಅವರಿಗೆ ವಿಶೇಷ 
ಜಿಲ್ಲಾಧಿಕಾರಿಯ ಸಹಕಾರವಿತ್ತು. ಆದರೆ ಅನೇಕ ಅಭಿವೃದ್ಧಿಪರ ಚಟುವಟಿಕೆಗಳನ್ನು ಜಿಲ್ಲಾ ಪಂಚಾಯತ್‌: (ಹಿಂದೆ, 1987 
ರಿಂದ ಜಿಲ್ಲಾ ಪರಿಷತ್ರುಗೆ ವರ್ಗಾಯಿಸಿದೆ (ಸ್ಥಳೀಯ ಸ್ವಯಮಾಧಿಕಾರ-ಅಧ್ಯಾಯ 12 ನೋಡಿ). ಇದರಿಂದ ಇವರ ವಶವಿದ್ದ ಜಿಲ್ಲಾ 
ಗ್ರಾಮೀಣ ಅಭಿವೃದ್ಧಿ ಸಂಘ (ಡಿ.ಆರ್‌.ಡಿ.ಎಸ್‌) ಕೂಡ ಜಿಲ್ಲಾ ಪರಿಷತ್ತಿಗೆ ವರ್ಗಾವಣೆ ಆಗಿದೆ. 


ಜಿಲ್ಲಾಧಿಕಾರಿಯು ಜಿಲ್ಲಾ ದಂಡಾಧಿಕಾರಿಯಾಗಿದ್ದರೂ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳನ್ನು ಪ್ರತ್ಯೇಕಿಸುವುದರಿಂದ ಜಿಲ್ಲಾ 
ನ್ಯಾಯಾಧೀಶರ ಕಕ್ಷೆಗೆ ನ್ಯಾಯ ವಿತರಣೆಯ ಅಧಿಕಾರ ವರ್ಗಾಯಿತವಾಗಿದೆ. ಆದರೆ ಜಿಲ್ಲಾಧಿಕಾರಿಯು ವಿಚಾರಣಾ ಹಂತದಲ್ಲಿ 
ಪಾಲುಗೊಳ್ಳದಿದ್ದರೂ ಕರ್ನಾಟಕ ಪೋಲೀಸ್‌ ಅಧಿನಿಯಮ ಮತ್ತು ದಂಡ ಪ್ರಕ್ರಿಯಾ ಸಂಹಿತೆಯಂತೆ (ಕ್ರಿಮಿನಲ್‌ ಪ್ರೊಸಿಜರ್‌ 
ಕೋಡ್‌), ಜಿಲ್ಲಾಧಿಕಾರಿಗೆ ವ್ಯಾಪಕ ಅಧಿಕಾರವಿದ್ದು ಶಾಂತಿಪಾಲನೆಯ ವಿಶೇಷ ಸಂದರ್ಭಗಳಲ್ಲಿ ಜಿಲ್ಲಾಧಿಕಾರಿಯು ಪೋಲೀಸ್‌ದಲಳಕ್ಕೆ 
ನಿರ್ದೇಶನ ನೀಡಬಹುದು. ಜಿಲ್ಲೆಯಲ್ಲಿರುವ ಸೆರೆಮನೆಗಳ ಉಸ್ತುವಾರಿಗೂ ಅವರಿಗೆ ಅಧಿಕಾರವಿದೆ. ಸಾರ್ವಜನಿಕ ಶಾಂತಿಯ ರಕ್ಷಣೆಗಾಗಿ 


ಆಡಳಿತ ಮತ್ತು ರಾಜಸ್ವ ೨69 


ಯಾವುದೇ ವ್ಯಕ್ತಿಯನ್ನು ಪ್ರತಿಬಂಧಕ ಸ್ಥಾನಬದ್ಧತೆಯಲ್ಲಿ ಅಥವಾ ದಿಗ್ಬಂಧನದಲ್ಲಿ ಅವರು ಇಡಬಹುದು. ಅಸ್ಪೃಶ್ಯತಾ ನಿವಾರಣೆಗೆ 
ಸಂಬಂಧಿಸಿದ ಕಾನೂನುಗಳ ಅನುಷ್ಠಾನಗಳಿಗೂ ಅವರೇ ಜವಾಬ್ದಾರರು. 


ಜಿಲ್ಲೆಯ ಪ್ರಗತಿಗೆ ಸಂಬಂಧಿಸಿದ ವಿವಿಧ ಶಾಸನಬದ್ಧ ಸಮಿತಿಗಳಿಗೆ ಜಿಲ್ಲಾಧಿಕಾರಿ ಪದನಿಮಿತ್ತ ಅಧ್ಯಕ್ಷರು. ಉಳಿತಾಯ 
ಯೋಜನೆಯ ಸಮಿತಿಯ ಸಹ ಅಧ್ಯಕ್ಷರಾಗಿ, ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಗ್ರಂಥಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಸಾಕ್ಷರತಾ 
ಆಂದೋಲನ ಸಮಿತಿಯ ಸಹ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯ ನಿರ್ವಹಿಸುತ್ತಾರೆ. ವೀಸಾ, ಪಾಸ್‌ಪೋರ್ಟ್‌ಗಳಿಗೆ ಸಂಬಂಧಿಸಿದ 
ನಿಯಮಗಳ ಕಾರ್ಯಾಚರಣೆಗೆ ಅವರೇ ಜವಾಬ್ದಾರರು. 


ಜಿಲ್ಲಾಧಿಕಾರಿ ಜಾರಿ ಮಾಡಬೇಕಾದ ಅತ್ಯಂತ ಮುಖ್ಯ ಕಾನೂನುಗಳು ಇವು: (1) ಭೂಕಂದಾಯ ಅಧಿನಿಯಮ 1964 
ಮತ್ತು 1966, (2) ಕರ್ನಾಟಕ ಭೂ ಮಂಜೂರಾತಿ ನಿಯಮ 1969, (3) ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 
ಮತ್ತು ಇದರ ಇತರ ನಿಯಮಾವಳಿಗಳು, (4) ಕರ್ನಾಟಕ ಯಣ ಪರಿಹಾರ ಅಧಿನಿಯಮ 1978, (5) ಕರ್ನಾಟಕ ಪರಿಶಿಷ್ಟ 
ಜಾತಿ-ವರ್ಗಗಳ (ಕೆಲವು ಜಮೀನುಗಳ) ಪರಭಾರೆ ನಿಷೇದ ಅಧಿನಿಯಮ 1975, (6) ಕರ್ನಾಟಕ ತುಂಡು ಹಿಡುವಳಿ ನಿಷೇಧ 
ಮತ್ತು ನಿಯೋಜನಾ ಅಧಿನಿಯಮ 1966, ಹಾಗೂ ತತ್ಸಂಬಂಧ ನಿಯಮಾವಳಿಗಳು, (7) ಕರ್ನಾಟಕ ಗ್ರಾಮಾಧಿಕಾರಿಗಳ ರದ್ಧತಿ 
ಕಾನೂನು 1961, (8) ಕರ್ನಾಟಕ ನೀರಾವರಿ ಅಧಿನಿಯಮ 1965, (9) ಕರ್ನಾಟಕ ನೀರು ಶುಲ್ಕ ಅಭಿವೃದ್ಧಿಕರ ಅಧಿನಿಯಮ, 
(10) ಕರ್ನಾಟಕ ಅರಣ್ಯ ಅಧಿನಿಯಮ, (11) ಕರ್ನಾಟಕ ಬಾಡಿಗೆ ನಿಯಂತ್ರಣ ಅಧಿನಿಯಮ ಮತ್ತು ನಿಯಮಾವಳಿಗಳು, (12) 
ಕರ್ನಾಟಕ ಇನಾಂರದ್ಧತಿ ಅಧಿನಿಯಮ 1977, (13) ಕರ್ನಾಟಕ ಧಾರ್ಮಿಕ ದತ್ತಿ ಹಾಗೂ ಇನಾಂ ರದ್ಧತಿ ಅಧಿನಿಯಮ 1955, 
(14) ಭೂಸ್ವಾಧೀನ ಕಾಯಿದೆ ಮತ್ತು ತಿದ್ದುಪಡಿ ಕಾಯಿದೆ 1984, (15) ಜನತಾ ಪ್ರಾತಿನಿಧ್ಯ ಕಾನೂನು, (16) ಕರ್ನಾಟಕ ಅಕ್ಕಿ 
ಸಂಸ್ಕರಣಾ ಕೈಗಾರಿಕಾ ಕಾನೂನು, (17) ಕರ್ನಾಟಕ ವಕ್ಫ್‌ ಕಾನೂನು, (18) ಕರ್ನಾಟಕ ಪೋಲೀಸ್‌ ಅಧಿನಿಯಮ 1963 ಮತ್ತು 
ತತ್ಸಂಬಂಧ ನಿಯಮಾವಳಿಗಳು, (19) ಕರ್ನಾಟಕ ಚಲನಚಿತ್ರ ನಿಯಂತ್ರಣ ಕಾನೂನು 1964 ಮತ್ತು ನಿಯಮಾವಳಿ 1911, 
(20) ಕರ್ನಾಟಕ ಟ್ರೆಜರಿ ಕಾನೂನು, (21) ಸಿಮೆಂಟ್‌ ನಿಯಂತ್ರಣ ಕಾನೂನು, (22) ಭಾರತೀಯ ತುರ್ತುಸ್ಥಿತಿ ಕಾಯಿದೆ, (23) 
ದಂಡಪ್ರಕ್ರಿಯಾ ಸಂಹಿತೆ, (24) ಸಿಎಲ್‌ ಪ್ರಕ್ರಿಯಾ ಸಂಹಿತೆ, (25) ನಾಗರಿಕತ್ವ ಅಧಿನಿಯಮ 1955 ಮತ್ತು ನಿಯಮ 1956, 
(26) ಪೆಟ್ರೋಲಿಯಂ ಕಾನೂನು, (27) ಕರ್ನಾಟಕ ಸೀಮೆ ಎಣ್ಣೆ ಲೈಸನ್ಸ್‌ ಆದೇಶ, (28) ಕರ್ನಾಟಕ ಅವಶ್ಯ ವಸ್ತುಗಳ ವ್ಯಾಪಾರ 
ಪರವಾನಿಗೆ ಆದೇಶ 1959 ಮತ್ತು ನಿಯಮಗಳು, (29) ಭಾರತ ಬಂದೂಕು ಕಾನೂನು 1959 ಮತ್ತು ನಿಯಮಾವಳಿಗಳು, 
(30) ಸಿಡಿಮದ್ದುಗಳ ಕಾಯಿದೆ 1884 ಮತ್ತು ನಿಯಮಾವಳಿಗಳು 1981, (31) ಕರ್ನಾಟಕ ಮುನಿಸಿಪಲ್‌ ಕಾನೂನು 1964 
ಮತ್ತು ನಿಯಮಾವಳಿಗಳು, (32) ಭಾರತೀಯ ಮನೋವಿಕಲರ ಅಧಿನಿಯಮ 1912, (33) ಮುದ್ರಣಾಲಯ ನೋಂದಣಿ ಮತ್ತು 
ಪುಸ್ತಕಗಳ ಕಾಯಿದೆ, (34) ಭಾಗೀದಾರಿಯ ವರ್ಗಾವಣೆ ಕಾಯಿದೆ, (35) ಮುಜರಾಯಿ ವರ್ಗಾವಣೆ ಕೈಪಿಡಿ ಹಾಗೂ (36) 
ಜೀತಪದ್ಧತಿ ನಿರ್ಮೂಲನ ಕಾಯಿದೆ 1976. 


ಜಿಲ್ಲಾಪರಿಷತ್ತಿಗೆ ಅಭಿವೃದ್ಧಿ ಕಾರ್ಯಗಳನ್ನು ವಹಿಸಿ ಕೊಟ್ಟ ನಂತರವೂ ಕಂದಾಯ ಇಲಾಖೆ ಮುಖ್ಯಸ್ಥರಾದ ಜಿಲ್ಲಾಧಿಕಾರಿಯೇ 
ಜಿಲ್ಲೆಯಲ್ಲಿ ಸರಕಾರದ ಪ್ರತಿನಿಧಿಯಾಗಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದ (1) ಫಲಾನುಭವಿಗಳನ್ನು ಗುರುತಿಸುವುದು, (2) 
ಭೂಮಿಯ ನಿವೇಶನಗಳನ್ನು ಪೂರೈಸುವುದು, (3) ಸಾಲಗಳ ವಸೂಲಿ ಇವೆಲ್ಲ ಕಂದಾಯ ಇಲಾಖೆಯ ಮುಖ್ಯಸ್ಥರಾದ 
ಜಿಲ್ಲಾಧಿಕಾರಿಯದೇ ಕೆಲಸಗಳು. 

ಜಿಲ್ಲಾಧಿಕಾರಿಯ ನೆರವಿಗೆ ಕೇಂದ್ರ ಸಹಾಯಕ (ಎಚ್‌.ಕ್ಯೂ.ಎ)) ರೆಂಬ ಪತ್ರಾಂಕಿತ "ಎ' ವೃಂದದ ಅಧಿಕಾರಿ ಇದ್ದು ಅವರು 
ಜಿಲ್ಲಾ ದಂಡಾಧಿಕಾರಿಯಾಗಿಯೂ ಕಾರ್ಯ ನಿರ್ವಹಿಸುತ್ತಾರೆ. ಇವರು ಜಿಲ್ಲಾಧಿಕಾರಿಯ ಕಂದಾಯ, ನ್ಯಾಯಾಡಳಿತ, ಶಾಂತಿಪಾಲನೆಗೆ 
ಸಂಬಂಧಿಸಿದ ಎಲ್ಲ ಅಧಿಕಾರಗಳ ಚಲಾವಣೆಯಲ್ಲೂ ಅವರಿಗೆ ಸಹಾಯಕರಾಗಿರುತ್ತಾರೆ. ಇವರು ಬಾಡಿಗೆ ನಿಯಂತ್ರಣಾಧಿಕಾರಿಯೂ 
ಆಗಿರುತಾರೆ. ಇದಲ್ಲದೆ ಕಂದಾಯ ವಿಭಾಗದಲ್ಲಿ ಒಬ್ಬ ಕಚೇರಿ ಸಹಾಯಕರಿರುತ್ತಾರೆ. ಜಿಲ್ಲಾಧಿಕಾರಿಗೆ ಒಬ್ಬ ಆಪ್ತಸಹಾಯಕರಿರುತ್ತಾರೆ. 
ಇಂಥದೇ ಹುದ್ದೆ ಕೇಂದ್ರ ಸಹಾಯಕರಿಗೆ ಕೂಡ ನೆರವಾಗಲು ಇರುತ್ತದೆ. ಅಲ್ಲದೆ ಕಂದಾಯ ವಿಭಾಗದಲ್ಲಿ ನಾಲ್ವರು ಶಿರಸ್ತೆದಾರರು, 


570 ಧಾರವಾಡ ಜಿಲ್ಲೆ 


ಒಬ್ಬ ಬಾಡಿಗೆ ನಿಯಂತ್ರಣ ಅಧಿಕಾರಿ ಹಾಗೂ ಇತರ ಸಿಬ್ಬಂದಿ ಇರುತ್ತದೆ. ರಾಷ್ಟ್ರೀಯ ಉಳಿತಾಯ ಯೋಜನೆಯ ನಿರ್ವಹಣೆಗೆ 
ಒಬ್ಬ ಉಪನಿರ್ದೇಶಕರಿರುತ್ತಾರೆ. ಇವರಿಗೆ ನೆರವಾಗಲು ಉಪವಿಭಾಗಕ್ಕೆ ಒಬ್ಬರಂತೆ ನಾಲ್ವರು ವಿಸ್ತರಣಾ ಅಧಿಕಾರಿಗಳಿದ್ದಾರೆ. 


ಇದಲ್ಲದೆ ಜಿಲ್ಲಾ ಕಚೇರಿಯಲ್ಲಿ ಆಹಾರ ವಿಭಾಗದ ಉಸ್ತುವಾರಿಗೆ ಒಬ್ಬ ಆಹಾರ ಉಪನಿರ್ದೇಶಕರು ಒಬ್ಬ ಆಹಾರದ ವಿಭಾಗದ 
ತಹಶಿಲ್ದಾರರೂ ಇರುತ್ತಾರೆ. ಯೋಜನಾ ವಿಭಾಗದಲ್ಲಿ ಒಬ್ಬ ಜಿಲ್ಲಾ ಯೋಜನಾ ಅಧಿಕಾರಿ ಹಾಗೂ ಉಪನಿರ್ದೇಶಕರು ಮತ್ತು ಒಬ್ಬ 
ಸಾಂಖ್ಕಿಕ ಉಪಲಧಿಕಾರಿ ಇರುತ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಪುರೋಗಮನಕ್ಕಾಗಿ ಒಬ್ಬ ಸಮಾಜ ಕಲ್ಯಾಣ 
ಅಧಿಕಾರಿ, ಇಬ್ಬರು ಕಚೇರಿ ಅಧೀಕ್ಷಕರು ಇರುತ್ತಾರೆ. ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಕಲ್ಮಾಣ ವಿಭಾಗಕ್ಕೆ ಒಬ್ಬ ಕಚೇರಿ 
ಅಧೀಕ್ಷರು, ಒಬ್ಬ ಅಭಿವೃದ್ಧಿ ನಿರೀಕ್ಷಕ, ಒಬ್ಬ ಹಿಂದುಳಿದ ವರ್ಗಗಳ ನಿರೀಕ್ಷಕರು (ಇನ್ಸ್‌ಪೆಕ್ಟರ್‌) ಇರುತ್ತಾರೆ. ಇತರ ಸಮಾಜ ಕಲ್ಯಾಣ 
ಕಾರ್ಯದ ವಿಭಾಗಕ್ಕೆ ಒಬ್ಬ ಉಪ ನಿರ್ದೇಶಕ, ಒಬ್ಬ ಸಮಾಜ ಕಲ್ಯಾಣ ಅಧಿಕಾರಿ, ಒಬ್ಬ ಕಚೇರಿ ಅಧೀಕ್ಷಕ, ಇಬ್ಬರು ಸಾಮಾಜಿಕ 
ಪೌಷ್ಠಿಕ ಆಹಾರ ಕಾರ್ಯಕ್ರಮದ ನಿರೀಕ್ಷಕರು ಇರುತ್ತಾರೆ. ಎಲ್ಲ ವಿಭಾಗಗಳಿಗೂ ಅಧೀನ ಸಿ ಮತ್ತು ಡಿ ವೃಂದದ ಸಿಬ್ಬಂದಿಯೂ 
ಇರುತ್ತಾರೆ. 


ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿರುವ ವಿಶೇಷ ಜಿಲ್ಲಾಧಿಕಾರಿ (ಹಿಂದೆ ಎರಡು ಹುದ್ದೆಗಳಿದ್ದವು; ಜಿಲ್ಲಾ ಪಂಚಾಯತ್‌ ಸ್ಥಾಪನೆಯಾದ 
ಮೇಲೆ ಆರ್ಥಿಕ ವಿಸ್ತರಣೆಗೆ ಸಂಬಂಧಿಸಿದ ಹುದ್ದೆ ರದ್ದಾಗಿದೆ)ಗಳು ಕಂದಾಯ ವಿಚಾರಗಳಲ್ಲಿ ಜಿಲ್ಲಾಧಿಕಾರಿಗೆ ಸಹಾಯಕರಾಗಿದ್ದಾದೆ. 
ಭೂಮಿ, ಭೂಕಂದಾಯ, ನೀರಾವರಿ ತೆರಿಗೆ ಮತ್ತು ಸರಕಾರಕ್ಕೆ ಬರಬೇಕಾದ ಇತರ ಬಾಕಿಗಳ ವಸೂಲಿ, ಭೂಸ್ವಾಧೀನ, ಛಾಪಾಕಾಗದ 
ಮತ್ತು ನೋಂದಣಿ (ರಿಜಿಸ್ಟ್ರೇಶನ್‌), ಸಂಘ ಸಂಸ್ಥೆಗಳ ನೋಂದಣಿ ಕಾನೂನು (1960) ಕಾರ್ಯಾಚರಣೆ, ಭಾರತೀಯ ಭಾಗೀದಾರಿ 
ಕಾನೂನಿನಂತೆ (1932) ವ್ಯಾಪಾರೀ ಸಂಸ್ಥೆಗಳ ನೋಂದಣಿ, ಧಾರ್ಮಿಕ ಮತ್ತು ದತ್ತಿ ಹಾಗೂ ದಾನಗಳ ಉಸ್ತುವಾರಿ, ಭೂಹಿಡುವಳಿಗಳ 
ಗಣತಿ, ಅರಣ್ಯ, ಬಾಡಿಗೆ ನಿಯಂತ್ರಣ, ಭೂ ಸುಧಾರಣೆ ಹಾಗೂ ನೀರಾವರಿಗೆ ಸಂಬಂಧಿಸಿದ ವಿಷಯಗಳು, ನಗರಭೂಮಿ ಮಿತಿ 
ಮತ್ತು ನಿಯಮ), ನಗರದಲ್ಲಿನ ಖಾಲಿ ನಿವೇಶನಗಳ ಮಾರಾಟ ಪ್ರತಿಬಂಧ ಅಧಿನಿಯಮ 1975 ರ ಕಾರ್ಯಾಚರಣೆ ಇವೆಲ್ಲವೂ 
ವಿಶೇಷ ಜಿಲ್ಲಾಧಿಕಾರಿಯ ಕರ್ತವ್ಯಗಳು. ಇವರಿಗೆ ನೆರವಾಗಲು ಒಬ್ಬ ಪತ್ರಾಂಕಿತ ವ್ಯವಸ್ಥಾಪಕ (ಮ್ಯಾನೇಜರ್‌), ಇಬ್ಬರು ಲೆಕ್ಕಪತ್ರ 
ಅಧೀಕ್ಷಕರೂ ಹಾಗೂ ಇತರ ಸಿಬ್ಬಂದಿಯೂ ಇದ್ದಾರೆ. 

ಉಪವಿಭಾಗಾಧಿಕಾರಿ 


ಜಿಲ್ಲೆಯಲ್ಲಿ ಧಾರವಾಡ, ಹಾವೇರಿ, ಗದಗ ಮತ್ತು ಸವಣೂರುಗಳಲ್ಲಿ ನಾಲ್ಕು ಉಪವಿಭಾಗಾಧಿಕಾರಿಗಳ ಕಚೇರಿಗಳಿವೆ. (ಪ್ರತೀ 
ಉಪವಿಭಾಗದಲ್ಲಿ ಬರುವ ತಾಲೂಕುಗಳ ವಿವರ ಹಿಂದೆ ಹೇಳಿದೆ). ಇವರು ಜಿಲ್ಲಾಧಿಕಾರಿಗಳ ಅಧೀನರಾಗಿದ್ದು ತಹಶಿಲ್ದಾರರ ಮೇಲೆ 
ಹಾಗೂ ಮುನಿಸಿಪಲ್‌ ಕೌನ್ನಿಲ್‌ಗಳ ಆಡಳಿತಾಧಿಕಾರಿಗಳ ಮೇಲೆ ಉಸ್ತುವಾರಿಯ ಅಧಿಕಾರ ಹೊಂದಿರುತ್ತಾರೆ. (ಒಂದೆ ಇವರನ್ನು 
“ಪ್ರಾಂತ ಆಫೀಸರ್‌' ಎಂದು ಕರೆಯುವುದಿತ್ತು. ಇವರು ಉಪವಿಭಾಗದ ಕಂದಾಯ ಮತ್ತು ಅಭಿವೃದ್ಧಿ ಸಂಬಂಧಿ ಚಟುವಟಿಕೆಗಳ 
ಉಸ್ತುವಾರಿಯನ್ನೂ ಮಾಡುತ್ತಾರೆ. ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 ಹಾಗೂ ರಾಜ್ಯದ ಇತರ ಕಾನೂನುಗಳಿಗೆ 
ಸಂಬಂಧಿಸಿದಂತೆ ಎಲ್ಲ ಕಾನೂನುಗಳ ಕಾರ್ಯಾಚರಣೆಗೆ ಜಿಲ್ಲಾಧಿಕಾರಿಗೆ ಇರುವ ಅಧಿಕಾರ, ಜವಾಬ್ದಾರಿಗಳನ್ನು ಉಪವಿಭಾಗದಲ್ಲಿ 
ಇವರೂ ಹೊಂದಿರುತ್ತಾರೆ. ಇವರು ಕಂದಾಯ ವಿಚಾರಗಳಲ್ಲಿ ಮೇಲನವಿಯ ಪ್ರಥಮ ಅಧಿಕಾರಿಯಾಗಿದ್ದು ಕರ್ನಾಟಕ ಭೂ ಕಂದಾಯ 
ಅಧಿನಿಯಮ 1964ರ 56ನೇಯ ಪರಿಚ್ಛೇದದಂತೆ ಇರುವ ಎಲ್ಲ ಅಧಿಕಾರಗಳನ್ನು ಚಲಾಯಿಸಬಲ್ಲ ಕೆಳಹಂತದ ಅಧಿಕಾರಿ ಇವರೇ. 
ಇವರು ಭೂಸ್ವಾಧೀನ ಅಧಿಕಾರಿಯೂ ಭೂ ಅಭಿವೃದ್ಧಿ ತೆರಿಗೆ (ಬೆಟರ್‌ಮೆಂಟ್‌ ಲೆವಿ) ಅಧಿಕಾರಿಯೂ ಆಗಿದ್ದಾರೆ. ಕರ್ನಾಟಕ ಭೂ 
ಸುಧಾರಣಾ ಕಾನೂನಿನಂತೆ (1961).ನೇಮಿಸಲ್ಪಟ್ಟಿ ಭೂನ್ಮಾಯ ಮಂಡಳಿಗೆ ಅಧ್ಯಕ್ಷರು ಇವರೇ. ಕ್ಷೇತ್ರಾಭಿವೃದ್ಧಿ ಅಧಿಕಾರಿ (ಬ್ಲಾಕ್‌ 
ಡೆವಲಪ್‌ಮೆಂಟ್‌ ಆಫೀಸರ್‌)ಯು ನಡೆಸುವ ಚಟುವಟಿಕೆಗಳ ಮೇಲ್ವಿಚಾರಣೆ ಇವರಿಗೆ ಸೇರಿದ್ದರೂ 1987 ರ `ಜಿಲ್ಲಾ ಪರಿಷತ್‌ 
ಕಾನೂನಿನ ನಂತರ ಅಭಿವೃದ್ಧಿಗೆ ಸಂಬಂಧಿಸಿದ ಅಧಿಕಾರಗಳು ಮೊಟಕಾಗಿವೆ. ವಿಧಾನ ಸಭಾ ಚುನಾವಣೆಯಲ್ಲಿ ಒಂದು ಅಥವಾ 
ಹೆಚ್ಚು ವಿಧಾನ ಸಭಾ ಕ್ಷೇತ್ರಗಳಿಗೆ ಅವರೇ ನಿರ್ವಾಚನ (ರಿಟರ್ನಿಂಗ್‌) ಅಧಿಕಾರಿ. 


ವಿಭಾಗಾಧಿಕಾರಿಯು ನ್ಯಾಯವಿತರಣೆಯ ಅಧಿಕಾರವನ್ನು ಹೊಂದಿದ್ದು ಅವರು ಉಪವಿಭಾಗದ ದಂಡಾಧಿಕಾರಿಯೂ ಹೌದು. 
ಜಿಲ್ಲಾ ಅಥವಾ ವಿಭಾಗಾಧಿಕಾರಿ ಆದೇಶಿಸಿದಲ್ಲಿ ಯಾವುದೇ ಕಾನೂನು ಪ್ರಕರಣದ ಬಗ್ಗೆ ತನಿಖೆ ಮತ್ತು ವಿಚಾರಣೆ ಮಾಡುವ 


ಆಡಳಿತ ಮತ್ತು ರಾಜಸ್ವ 571 


ಅಧಿಕಾರ ಅವರಿಗಿದೆ. ತಾಲೂಕುಮಟ್ಟದ ಹಲವಾರು ಸಮಿತಿಗಳಿಗೆ ಅವರು ಪದನಿಮಿತ್ತ ಅಧ್ಯಕ್ಷರು ಅಲ್ಲದೇ ಜಿಲ್ಲಾಮಟ್ಟದ ವಿವಿಧ 
ಸಮಿತಿಗಳಿಗೆ ಅವರು. ಸದಸ್ಯರು. ಉಪವಿಭಾಗಾಧಿಕಾರಿಗೆ : ಒಬ್ಬ ನಿರ್ವಾಹಕ (ಶಿರಸ್ತೇದಾರ), ನಾಲ್ವರು ಪ್ರಥಮ ವರ್ಗದ ಸಹಾಯಕರು 
ಮತ್ತು ಇತರ ಸಿಬ್ಬಂದಿ ವರ್ಗದವರು ನೆರವಿಗೆ ಇರುತ್ತಾರೆ. 


"ಮಾಮಲೇದಾರ' ರೆಂದು ಪರಿಚಿತರಾಗಿದ್ದ ತಹಶಿಲ್ದಾರರು ತಾಲೂಕಿನ ಮೇಲೆ ಅಧಿಕಾರ ಹೊಂದಿದ ಅಧಿಕಾರಿಯಾಗಿದ್ದು 
ಉಪವಿಭಾಗಾಧಿಕಾರಿಯ ಅಧೀನರಾಗಿರುತ್ತಾರೆ. ಅವರು ಉಪವಿಭಾಗಾಧಿಕಾರಿಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರರಾಗಿದ್ದು 
ತಾಲೂಕಿನಲ್ಲಿ ಸರಕಾರದ ಪ್ರತಿನಿಧಿಯಾಗಿರುತ್ತಾರೆ. ತಾಲೂಕಿನಲ್ಲಿ ಕಂದಾಯ ಸಂಗ್ರಹದ ಜವಾಬ್ದಾರಿ ಇವರದಾಗಿದ್ದು ಕಂದಾಯ 
ಪರಿವರ್ತನೆ (ಮ್ಯುಟೇಶನ್‌), ಕಂದಾಯ ಸಂಬಂಧಿ ತಕರಾರುಗಳ ವಿಚಾರಣೆ ಮತ್ತು ತೀರ್ಪುನೀಡುವಿಕೆ, ಹಕ್ಕುಪತ್ರ (ಪಟ್ಟಾಗಳ 
ತನಿಖೆ, ಹಾಗೂ ಗ್ರಾಮಗಳಲ್ಲಿನ ಬೆಳೆಯ ಪರಿಸ್ಥಿತಿಯನ್ನು ಅಂದಾಜು ಮಾಡುವುದು ಇವರ ಜವಾಬ್ದಾರಿ. ಗ್ರಾಮಲೆಕ್ಕಿಗರೂ 
ಹೋಬಳಿ(ಸರ್ಕಲ್‌)ಗಳ ಕಂದಾಯ ನಿರೀಕ್ಷಕರೂ (ರೆವಿನ್ಯೂ ಇನ್ಸ್‌ಪೆಕ್ಟರರೂ) ಇವರ ಅಧೀನರು. ಸರಕಾರಿ ಭೂಮಿಯ ಒತ್ತುವರಿ 
ಪರಿಹಾರ, ಭೂ ಸುಧಾರಣಾ ಕಾನೂನಿನ ಭಂಗ ಪ್ರಕರಣಗಳ ಬಗ್ಗೆ ಕ್ರಮ ಕೈಗೊಳ್ಳುವುದು, ಕೃಷಿ ಭೂಮಿಗೆ ಮಂಜೂರಾದ ಸಾಲದ 
ಬಗ್ಗೆ ತನಿಖೆ, ವಸೂಲಾತಿ ಕ್ರಮ, ಅದೇ ರೀತಿ ಕಂದಾಯ, ನೀರಾವರಿ ಶುಲ್ಕ ಪೋಟ್‌ ಹಿಸ್ಸಾ ಅಳತೆಯ ವೆಚ್ಚ ಮುಂತಾದ 
ಸರಕಾರೀ ಆದಾಯಗಳ ವಸೂಲಾತಿ ಇವರ ಜವಾಬ್ದಾರಿ. ಭೂಕಂದಾಯ ಅಧಿನಿಯಮ, ಭೂಸುಧಾರಣಾ ಅಧಿನಿಯಮ ಹಾಗೂ 
ತಾಲೂಕಿನ ಆಡಳಿತಕ್ಕೆ ಸಂಬಂಧಿಸಿದ ಇತರ ಕಾನೂನುಗಳನ್ನು ಕಾರ್ಯಗತಗೊಳಿಸುವವರು ಇವರೇ. ಆಹಾರ ಧಾನ್ಯ ಎತ್ತುವಳಿ 
(ಲೆವಿ), ನ್ಯಾಯ ಬೆಲೆ ಅಂಗಡಿಗಳ ಮೂಲಕ ಆಹಾರ ಹಾಗೂ ಬಳಕೆ ವಸ್ತುಗಳ ಸರಿಯಾದ ವಿತರಣೆ, ಬತ್ತದ ಗಿರಣಿಗಳ ಮಾಲೀಕರ 
ಮತ್ತು ಸಹಕಾರೀ ಮಾರಾಟ ಸಂಘಗಳ ಬಳಿ ಇರುವ ದಾಸ್ತಾನಿನ ತನಿಖೆ ಇವರದೇ ಹೊಣೆಗಾರಿಕೆಗಳು. ಅವಶ್ಯ ವಸ್ತುಗಳ ಅಧಿನಿಯಮ 
ಮತ್ತು ತತ್ಸಂಬಂಧ ನಿಯಮಾವಳಿಗಳಂತೆ ತಹಶಿಲ್ದಾರರಲ್ಲಿ ಶಾಸನದತ್ತವಾದ ಅನೇಕ ಅಧಿಕಾರಗಳಿವೆ. ವೃದ್ಧರಿಗೆ ಪಿಂಚಣಿ, ವಿಧವೆಯರಿಗೆ 
ಮತ್ತು ಅಂಗವಿಕಲರಿಗೆ ಮಾಸಾಶನ ಮಂಜೂರು ಮಾಡುವ ಅಧಿಕಾರ ತಹಶಿಲ್ದಾರರದೇ. ತಮ್ಮ ತಾಲೂಕಿನಲ್ಲಿ ಶಾಂತಿಪಾಲನೆ 
ಮಾಡುವ ದಂಡಾಧಿಕಾರಿ ಮೆಜೆಸ್ಟೀರಿಯಲ್‌)ಯ ಜವಾಬ್ದಾರಿಯೂ ಇವರಿಗಿದೆ. ಚುನಾವಣಾ ಉಪ ಅಧಿಕಾರಿಯಾಗಿ ಇವರು 
ಮತದಾರರ ಪಟ್ಟಿ ತಯಾರಿಸಬೇಕಲ್ಲದೆ ಚುನಾವಣಾ ಯಂತ್ರದ ಉಸ್ತುವಾರಿ ನೋಡಿಕೊಳ್ಳಬೇಕು. ಇವರ ಕಚೇರಿಯಲ್ಲಿ ಶಿರಸ್ತೇದಾರ 
ಅಥವಾ ಉಪತಹಶೀಲ್ದಾರರು ಇವರಿಗೆ ನೆರವಾಗಿ ಕಚೇರಿಯ ಕಲಾಪಗಳನ್ನು ನಿರ್ವಹಿಸುತ್ತಾರೆ. ಕಂದಾಯ ನಿರೀಕ್ಷಕರು, ವಿಶೇಷ 
ಕಂದಾಯ ನಿರೀಕ್ಷಕರು, ದಾಖಲೆಗಳ ನಿರ್ವಾಹಕ (ರೆಕಾರ್ಡ್‌ ಕೀಪರ್‌) ಮತ್ತು ಇತರ ನೌಕರರು ಇವರ ಸಿಬ್ಬಂದಿಗೆ ಸೇರಿದ್ದಾರೆ. 


ಕ್ಷೇತ್ರಾಭಿವೃದ್ಧಿ ಅಧಿಕಾರಿ 


ಪ್ರತೀ ತಾಲೂಕು ಒಂದು ಸಮುದಾಯ ಅಭಿವೃದ್ಧಿ ಘಟಕವಾಗಿದೆ. ಅದಕ್ಕೆ ಒಬ್ಬ ಕ್ಷೇತ್ರಾಭಿವೃದ್ಧಿ ಅಧಿಕಾರಿ ಇದ್ದು (ಏ.ಡಿ.ಓ)) 
ತಾಲೂಕಿನ ಸಕಲ ಅಭಿವೃದ್ಧಿಯ ಉಸ್ತುವಾರಿ ಅವರಿಗೆ ಸೇರಿದೆ. ಹಿಂದೆ ಇದ್ದ ತಾ ಅಭಿವೃದ್ಧಿ ಮಂಡಳಿಗೆ ಇವರೇ 
ಕಾರ್ಯನಿರ್ವಾಹಕರಾಗಿದ್ದರು. ಇವರು ಹಿಂದೆ ಇದ್ದ ಜಿಲ್ಲಾ ಪರಿಷತ್‌ಗೆ ಅಧೀನರಾಗಿದ್ದಾಗ ತಾಲೂಕು ಅಭಿವೃದ್ಧಿ ಸಮಿತಿಗೆ 
ಕಾರ್ಯದರ್ಶಿಗಳೂ ಆಗಿದ್ದರು. ಈಗ ಜಿಲ್ಲಾ ಪಂಚಾಯತ್‌ ವ್ಯವಸ್ಥೆಯಂತೆ ರೂಪು ತಾಳಿರುವ ತಾಲೂಕು ಪಂಚಾಯತಿಗೆ 
ಕಾರ್ಯನಿರ್ವಾಹಕ ಅಧಿಕಾರಿಯೂ ಇವರೇ ಆಗಿರುವರು. ಇವರಿಗೆ ನೆರವಾಗಲು ಒಬ್ಬ ಕಚೇರಿಯ ವ್ಯವಸ್ಥಾಪಕ (ಮ್ಯಾನೇಜರ್‌) 


ಹಾಗೂ ಇತರ ಸಿಬ್ಬಂದಿ ಇರುತ್ತದೆ. 


ಕಂದಾಯ ನಿರೀಕ್ಸಕ 


ಪ್ರತೀ ಹೋಬಳಿಗೆ (ರೆಎನ್ಯೂ ಸರ್ಕಲ್‌) ಒಬ್ಬ ಕಂದಾಯ ಅಥವಾ ರಾಜಸ್ವ ನಿರೀಕ್ಷಕ (ರೆಎನ್ಯೂ ಇನ್ಸ್‌ಪೆಕ್ಟರ್‌) ಇದ್ದು ಇವರು 
ತಹಶಿಲ್ಲಾರರಿಗೆ ಕಂದಾಯ ವಸೂಲಿಗೆ ನೆರವಾಗುತ್ತಿದ್ದು ಗ್ರಾಮ ಲೆಕ್ಕಿಗನ ಕಾರ್ಯದ ಉಸುವಾರಿ ನೋಡುತ್ತಾರೆ. ಜಿಲ್ಲೆಯ ಪ್ರತೀ 
ತಾಲೂಕಿನಲ್ಲಿ ತಲಾ ಎರಡರಂತೆ ನಾಡಕಚೇರಿಗಳನ್ನು ತೆರೆದಾಗ ಅಲ್ಲಿ ಕಂದಾಯ ನಿರೀಕ್ಷಕರ ಬದಲಿಗೆ ಶಿರಸ್ತೇದಾರರನ್ನು ನೇಮಿಸಿದ್ದಾರೆ. 
ಗ್ರಾಮಲೆಕ್ಕಿಗ ಮತ್ತು ತಹಶಿಲ್ದಾರರ ನಡುವೆ ಕೊಂಡಿಯಂತೆ ಇರುವ ಕಂದಾಯ ನಿರೀಕ್ಷಕ ಭೂಕಂದಾಯ ಅಧಿನಿಯಮ (1964) 


572 | ಧಾರವಾಡ ಜಿಲ್ಲೆ 


ಮತ್ತು ಭೂ ಸುಧಾರಣ ಅಧಿನಿಯಮ 1961 ಇವುಗಳ ಕಾರ್ಯಾಚರಣೆಗೆ ಜವಾಬ್ದಾರರು. ಕಂದಾಯ, ಅಭಿವೃದ್ಧಿ ಶುಲ್ಕ 
(ಬೆಟರ್‌ಮೆಂಟ್‌ ಲೆವಿ?) ನೀರಾವರಿ ತೆರಿಗೆ ಹಾಗೂ ಭೂಸಂಬಂಧೀ ಸರಕಾರದ ವರಮಾನ ಹಾಗೂ ತಗಾಯಿ ಸಾಲಗಳ ಕಂತುಗಳನ್ನು 
ಗ್ರಾಮಲೆಕ್ಕಿಗನು ಸರಿಯಾಗಿ ವಸೂಲು ಮಾಡುವಂತೆ ನೋಡುವುದು, ಗ್ರಾಮ ಲೆಕ್ಕಿಗರ ದಪ್ಪರ್‌ ಮತ್ತು ಲೆಕ್ಕದ ಪುಸ್ತಕಗಳ ವೀಕ್ಷಣೆ, 
ಸರಕಾರೀ ಭೂಮಿಗಳ ಗಡಿರೇಖೆಗಳ ಪರಿಶೀಲನೆ, ಇವೆಲ್ಲ ಇವರ ಜವಾಬ್ದಾರಿ. ಸರಕಾರ ನೀಡಿದ ಭೂಮಿಯ ಪತ್ರಗಳ ತಯಾರಿಕೆ, 
ಭೂ ಸ್ವಾಧೀನ ಕ್ರಮಗಳು ಹಾಗೂ ಕಂದಾಯ ಸಂಬಂಧಿ ಇತರ ವಿಚಾರಗಳಿಗೆ ಇವರೇ ಜವಾಬ್ದಾರರು. 


ನಾಡಕಬೇರಿಗಳು 


ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸುವ ದೃಷ್ಟಿಯಿಂದ ಪ್ರಾಯೋಗಿಕವಾಗಿ ಪ್ರತೀ ತಾಲೂಕಿನ ಒಂದು ಹೋಬಳಿ ಕೇಂದ್ರದಲ್ಲಿ 
1986ರ ಆಗಸ್ಟ್‌ 15 ರಂದು ನಾಡಕಚೇರಿಗಳನ್ನು ತೆರೆದರು. ಇದರ ಮುಖ್ಯಸ್ಥ ಒಬ್ಬ ಶಿರಸ್ತೇದಾರ ಅಥವಾ ಉಪತಹಶಿಲ್ದಾರನಿದ್ದು 
ತಾಲೂಕು ಮಟ್ಟದಲ್ಲಿ ತಹಶಿಲ್ಲಾರರಿಗಿದ್ದ 21 ಅಧಿಕಾರಗಳನ್ನು ನಾಡಕಚೇರಿಗೆ ವರ್ಗಾಯಿಸಲಾಯಿತು. ಈ ಕಚೇರಿಯಲ್ಲಿ 
ಉಪತಹಶಿಲ್ದಾರನಿಗೆ ನೆರವಾಗಲು ಒಬ್ಬ ಸಹಾಯಕ, ಒಬ್ಬ ಬೆರಳಚ್ಚುಗಾರ ಮತ್ತು ಒಬ್ಬ "ಡಿ' ವೃಂದದ ನೌಕರನಿದ್ದು ವೃದ್ಧರಿಗೆ 
ಪಿಂಚಣಿ ಹಾಗೂ ಅಂಗವಿಕಲರಿಗೆ ಭತ್ಯೆ ಮಂಜೂರಾತಿ, ಬೆಂಕಿ ಅಥವಾ ಪ್ರವಾಹ ಪೀಡಿತರಿಗೆ ಪರಿಹಾರ ನೀಡಿಕೆ, ಹಕ್ಕು ಬದಲಾವಣೆ 
(ಮ್ಯುಟೇಶನ್‌) ಪ್ರಕರಣಗಳ ಇತ್ಯರ್ಥ, ಆಹಾರ ಧಾನ್ಯ ಸಂಗ್ರಹದ ರುಡ್ತಿ ಹಾಗೂ ಜಪ್ತಿ ಸರಕಾರೀ ವರಮಾನ ವಸೂಲಿಮಾಡಿ 
ಟ್ರೆಜರಿಗೆ ಜಮಾ ಮಾಡುವುದು, ಡಿ.ಸಿ.ಬಿ. (ತಗಾದೆ, ವಸೂಲಿ ಮತ್ತು ಬಾಕಿ ತೋರಿಸುವ ತಖ್ರೆ ಲೆಕ್ಕಪತ್ರ ಇಡುವುದು, 1965 
ರ ನೀರಾವರಿ ಅಧಿನಿಯಮದಂತೆ ಅಭಿವೃದ್ಧಿ ತೆರಿಗೆ ವಸೂಲಿ, ದೃಢೀಕೃತ ದಾಖಲೆ (ಉತಾರ) ನೀಡುವುದು, ಇವೆಲ್ಲ ನಾಡಕಚೇರಿಗೆ 
ಒಪ್ಪಿಸಿದ ಕರ್ತವ್ಯಗಳಲ್ಲಿ ಕೆಲವು. 1987ರ ಆಗಸ್ಟ್‌ 15 ರಿಂದ ಪ್ರತೀ ತಾಲೂಕಿನ ಇನ್ನೊಂದು ಹೋಬಳಿಯಲ್ಲಿ ನಾಡಕಚೇರಿಯನ್ನು 
ತೆರೆದರು. 1986 ರಲ್ಲಿ ನಾಡಕಚೇರಿ ತೆರೆದ ಹೋಬಳಿ ಕೇಂದ್ರಗಳು : ಗರಗ, ಛಬ್ಬಿ ಅಣ್ಣಿಗೇರಿ, ದುಮವಾಡ, ಬೆಟಗೇರಿ, 
ಹೊಳೆಆಲೂರ, ಕೊಣ್ಣೂರ, ಡಂಬಳ, ಹತ್ತಿಮತ್ತೂರ, ಧುಂಡಶಿ, ಅಕ್ಕಿಆಲೂರ, ಲಕ್ಷೇಶ್ವರ, ಸಂಶಿ, ಗುತ್ತಲ, ಮೆಡ್ಲೇರಿ, ರಟ್ಟೀಹಳ್ಳಿ, 
ಮತ್ತು ಕಾಗಿನೆಲ್ಲಿ, 1987 ರಲ್ಲಿ ನಾಡಕಚೇರಿ ತೆರೆದ ಹೋಬಳಿ ಕೇಂದ್ರಗಳು : ಆಳ್ಗಾವರ, ಶಿರಗುಪ್ಪ, ತಬಕದಹೊನ್ನಿಹಳ್ಳಿ ನರೇಗಲ್ಲ 
ಬಂಕಾಪೂರ, ಬೊಮವ್ಮಹಳ್ಳಿ, ಕರ್ಜಗಿ, ಕುಪೇಲೂರ ಮತ್ತು ಹಂಸಭಾವಿ. 


ಗ್ರಾಮಲೆಕ್ಕಿಗ 

ಹಿಂದೆ ಇದ್ದ ವಂಶಪಾರಂಪರಿಕ ಶಾನುಭಾಗ ಅಥವಾ ಕುಲಕರ್ಣಿಯ ಬದಲಿಗೆ ನೇಮಕವಾದ ಗ್ರಾಮಲೆಕ್ಕಿಗ (ತಲಾಚಿ, ವಿಲೇಜ್‌ 
ಎಕೌಂಟೆಂಟ್‌)ರು ಜಿಲ್ಲಾಧಿಕಾರಿಗಳಿಂದ ನೇಮಿಸಲ್ಪಡುತ್ತಾರೆ. ವಂಶ ಪಾರಂಪರ್ಯದ ಕುಲಕರ್ಣಿ ಹುದ್ದೆ 1961ರಲ್ಲಿ ರದ್ದು ಮಾಡಿದ್ದರು. 
ಇವರು ಒಂದು ಗ್ರಾಮ ಅಥವಾ ಗ್ರಾಮಗಳ ಗುಂಪಿಗೆ ಒಬ್ಬರಂತೆ ನೇಮಿಸಲ್ಪಟ್ಟಿದ್ದು ಜಿಲ್ಲಾಧಿಕಾರಿ ಆಜ್ಞಾಪಿಸಿದ ತನ್ನ ಗ್ರಾಮಗಳ 
ಪರಿಧಿಯ ಸ್ಥಳದಲ್ಲಿ ವಾಸಮಾಡಬೇಕು. ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರಂತೆ ಇವರು ಕಾರ್ಯನಿರ್ವಹಿಸಬೇಕಾಗಿದ್ದು 
ಸರಕಾರವು ಕಾಲಕಾಲಕ್ಕೆ ಸೂಚಿಸಿದ ಕಂದಾಯ ಸಂಬಂಧಿ ಕಾಗದ ಪತ್ರಗಳನ್ನು ದಾಖಲಾತಿಗಳನ್ನೂ ಸಿದ್ದಪಡಿಸಬೇಕು. ತಮ್ಮ 
ಸುಪರ್ದಿಯ ಗ್ರಾಮಗಳ ಕಂದಾಯ ದವರನ್ನು ಇವರು ಇಟ್ಟುಕೊಂಡಿದ್ದು ಗ್ರಾಮ ಚಾವಡಿಯಲ್ಲಿ `ಕೆಲಸ ಮಾಡುತ್ತಾರೆ. ಸರಕಾರ 
ಮತ್ತು ಗ್ರಾಮಗಳ ನಡುವಣ ಕೊಂಡಿ ಇವರು. ಕಂದಾಯ ವಸೂಲಿ, ಬೆಳೆಗಳ ನೋಂದಣಿ, ಮಹಜರ್‌ (ಪಂಚನಾಮೆ)ಗಳ ತಯಾರಿ, 
ಕಂದಾಯ ವಸೂಲಿಗೆ ನೋಟೀಸು ಜಾರಿ, ಮುಂತಾದವು ಇವರ ಕೆಲಸಗಳು. ಇದಲ್ಲದೆ ಹಿಂದೆ 1983 ರ ಕಾನೂನಿನಂತೆ ಮಂಡಲ 
ಪಂಚಾಯತಿಗೆ, ಈಗ ಗ್ರಾಮ ಪಂಚಾಯತಿಗೆ ಇವರೇ ಕಾರ್ಯದರ್ಶಿಯಾಗಿದ್ದು ಬಿ.ಡಿ.ಓ. ಅವರ ಆದೇಶದಂತೆ ಅಭಿವೃದ್ಧಿ 
ಕಾರ್ಯಗಳನ್ನು ನಿರ್ದೇಶಿಸಬೇಕು. (ಎಲ್ಲ ಮಂಡಲಗಳಲ್ಲಿ ಇದೇ ವ್ಯವಸ್ಥೆ ಇಲ್ಲ). ಗ್ರಾಮಪಂಚಾಯತಿಯ ನಿರ್ಣಯಗಳ ಕಾರ್ಯಾಚರಣೆ 
ಇವರ ಜವಾಬ್ದಾರಿ. (1959 ರ ಸ್ಥಳೀಯ ಸಂಸ್ಥೆಗಳ ಕಾನೂನಿನಂತೆ 12,000 ಕ್ಕೂ ಕಡಿಮೆ ಆದಾಯವಿರುವ ಪಂಚಾಯತಿಗೆ 
ಗ್ರಾಮಲೆಕ್ಕಿಗರೇ ಪದನಿಮಿತ್ತ ಕಾರ್ಯದರ್ಶಿಗಳು). ಮಂಡಲ ಪಂಚಾಯತಿಯಲ್ಲಿ ಇದ್ದ ಹಾಗೂ ಗ್ರಾಮಪಂಚಾಯತಿಯಲ್ಲಿ ಈಗ 
ಇರುವ ಇವರ ಅಧಿಕಾರದ ವಿವರಗಳನ್ನು ಅಧ್ಯಾಯ 12 ರಲ್ಲಿ ನೋಡಬಹುದು. ಹಿಂದಿನ ಕುಲಕರ್ಣಿಯಂತೆ ಇವರಿಗೆ ಆನುವಂಶಿಕ 
ಭೂಮಿ ಇರದೆ ನಿಯಮಿತ ವೇತನವು ಸರಕಾರದ ಸೇವಾ ನಿಯಮಗಳಂತೆ, ಸಲ್ಲುತ್ತದೆ. 


ಆಡಳಿತ ಮತ್ತು ರಾಜಸ್ವ 573 


ಗ್ರಾಮ ಸಹಾಯಕರು : ಹಿಂದೆ ಗ್ರಾಮದಲ್ಲಿ ಇದ್ದ ಪಾಟೀಲ ಮತ್ತು ಕುಲಕರ್ಣಿಗೆ ಸಹಾಯ ಮಾಡಲು ತಳವಾರ, ಹಳಬ, 
ಓಲೆಕಾರ ಮುಂತಾದ ನೌಕರರಿದ್ದು ಈಗ ಗ್ರಾಮಲೆಕ್ಕಿಗರಿಗೆ ನೆರವಾಗಲು ಗ್ರಾಮಸಹಾಯಕರನ್ನು (ಓಪಾಯಿ) ನೇಮಿಸಲಾಗಿದೆ. ಹಿಂದೆ 
ಪರಂಪರಾಗತವಾಗಿದ್ದ ಈ ಹುದ್ದೆಗಳನ್ನು 1961 ರ ಗ್ರಾಮ ನೌಕರರ ರದ್ದತಿ ಅಧಿನಿಯಮದಂತೆ ರದ್ದು ಮಾಡಿದರು. ಗ್ರಾಮಲೆಕ್ಕಿಗನ 
ಸಂದೇಶವಾಹಕನಾಗಿ, ದಫ್ತರ ಗಂಟು ಸಾಗಿಸುವ ಹಾಗೂ ಭೂಮಿ ಅಳತೆಯ ಸರಪಣಿ ಮುಂತಾದ ಬ ಸಾಗಿಸುವ 
ಕೆಲಸ ಗ್ರಾಮ ಸಹಾಯಕರದು. ಇವರಿಗೆ ಮಾಸಿಕ ಭತ್ಯೆ ಸಲ್ಲುತ್ತದೆ. 


ತರಬೇತಿ 


ಧಾರವಾಡದಲ್ಲಿರುವ ಜಿಲ್ಲಾ ಆಡಳಿತ ತರಬೇತಿಯ ಸಂಸ್ಥೆಯು ಮೈಸೂರಲ್ಲಿರುವ ಆಡಳಿತ ತರಬೇತಿ ಸಂಸ್ಥೆಯ ನಿರ್ದೇಶಕ 
ಉಸ್ತುವಾರಿಯಲ್ಲಿ ನಡೆಯುತ್ತದೆ. ಸರಕಾರೀ ಇಲಾಖೆಗಳಲ್ಲಿರುವ ಎಲ್ಲ "ಸಿ' ಮತ್ತು "ಡಿ' ವೃಂದದ ನೌಕರರಿಗೆ ಪ್ರಥಮ ಬಾರಿ ಹುದ್ದೆಗೆ 
ಸೇರುವಾಗ ತರಬೇತಿ ಮತ್ತು ಪುನಶ್ಚೇತನ ತರಬೇತಿಗಳನ್ನು ಜಿಲ್ಲೆಯಲ್ಲಿ ಇದು ನೀಡುತ್ತದೆ. ಗ್ರಾಮಪಂಚಾಯತಿ ನೌಕರರಿಗೂ, 
ಗ್ರಾಮಲೆಕ್ಕಿಗರಿಗೂ ಕುಟುಂಬ ಕಲ್ಯಾಣದ ಕ್ಷೇತ್ರ ಕಾರ್ಯಕರ್ತರಿಗೂ, ಅರಣ್ಯ ಇಲಾಖಾ ನೌಕರರಿಗೂ ವಿಶೇಷ ತರಬೇತಿಯನ್ನು ಇಲ್ಲಿ 
ನೀಡಲಾಗುತ್ತದೆ. ಅಬಕಾರಿ ಇಲಾಖಾ ನೌಕರರಿಗೆ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮವಿದೆ. ಸಂಸ್ಥೆಯ ಮುಖ್ಯಸ್ಥರು ಪ್ರಾಂಶುಪಾಲರು. 
ಅವರಿಗೆ ಒಬ್ಬ ಪತ್ರಾಂಕಿತ ತರಬೇತಿದಾರರು ನೆರವು ನೀಡುತ್ತಾರೆ. ಇವರನ್ನು ಈಗ ವೈಸ್‌ ಪ್ರಿನ್ಸಿಪಾಲ್‌ ಎಂದು ಹೆಸರಿಸಲಾಗಿದೆ. 
ಕರ್ನಾಟಕ ಆಡಳಿತ ಸೇವೆ ಮತ್ತು ಭಾರತದ ಆಡಳಿತ ಸೇವೆಯಲ್ಲಿ ಕರ್ನಾಟಕಕ್ಕೆ ನೇಮಿಸಲಾದ ನೌಕರರಿಗೆ ಮೈಸೂರಿನ ಆಡಳಿತ 
ತರಬೇತಿ ಸಂಸ್ಥೆಯಲ್ಲೇ ತರಬೇತಿ ನೀಡುತ್ತಾರೆ. 


ಭೂಕಂದಾಯ 


ಐತಿಹಾಸಿಕ ಕಾಲದಲ್ಲಿ ಭೂಕಂದಾಯವೇ ಸರಕಾರದ ಮುಖ್ಯ ಆದಾಯದ ಅಂಗವಾಗಿತ್ತು. ಇತರ ಅನೇಕ ತೆರಿಗೆಗಳೂ 
ಸುಂಕಗಳೂ ರೂಢಿಯಲ್ಲಿ ಇದ್ದರೂ ಭೂಕಂದಾಯ ರಾಜಸ್ತದ ಮುಖ್ಯ ಅಂಗವಾಗಿತ್ತು. ವ್ಯಾಪಾರಕ್ಕೆಂದು ಈ ದೇಶಕ್ಕೆ ಬಂದ ಈಸ್ಟ್‌ 
ಇಂಡಿಯಾ ಕಂಪನಿಯು ವ್ಯಾಪಾರಕ್ಕಿಂತ ಕಂದಾಯ ವಸೂಲಿಯೇ ದೊಡ್ಡ ಲಾಭದ ಅಂಶವೆಂದು ಮನಗಂಡು ಬಂಗಾಳದ ದಿವಾನಿ 
ಹಕ್ಕನ್ನು ಪಡೆದುದನ್ನು ಇಲ್ಲಿ ನೆನೆಯಬಹುದಾಗಿದೆ. ರಾಜನು ತಮಗೆ ರಕ್ಷಣೆ ಒದಗಿಸಿದ್ದಕ್ಕೆ ಪ್ರತಿಯಾಗಿ ತಮ್ಮ ಭೂಮಿಯ ಆದಾಯ 
ಷಷ್ಟಾಂಶ (1/6) ವನ್ನು ಆತನಿಗೆ ಭೂ ತೆರಿಗೆಯಾಗಿ ನೀಡಲಾರಂಭಿಸಬೇಕೆಂದು ಮನು ಹೇಳುತ್ತಾನೆ. ಎಲ್ಲ ಭೂಮಿಯು ರಾಜನಿಗೆ 
ಸೇರಿದ್ದು ಅವನು ಅದನ್ನು ಉಪಭೋಗಿಸಲು ಜನರಿಗೆ ಕೊಟ್ಟು ಕೃಷಿಕರ ಮೇಲೆ ಕಂದಾಯ ಹೇರಿದರೆಂದು ಹೇಳುವ ಅಭಿಪ್ರಾಯವೂ 
ಇದೆ. ಒಂದು ರಾಜ್ಯವನ್ನು ಒಬ್ಬ ರಾಜ ಗೆದ್ದುಕೊಂಡಾಗ ಎರಡನೇಯ ವಿಧಾನದಿಂದ ಕಂದಾಯ ಗೊತ್ತುಮಾಡಿದ್ದು ನಿಜವಾಗಿರಬಹುದು. 
ಆದರೆ ಮೂಲತಃ ಭೂಮಿಯು ಅದನ್ನು ಕೃಷಿಗೆ ಸಿದ್ಧಮಾಡಿದವರಿಗೇ ಸೇರಿದ್ದು ತಮ್ಮ ವಿತ್ತಜೀವಿತಗಳ ರಕ್ಷಣೆಗೆ ಸರಕಾರ, ರಾಜತ್ವ 
ಎಂಬ ವ್ಯವಸ್ಥೆ ಮೂಡಿದಾಗ, ಅಥವಾ ಜನರೇ ಸಾಮೂಹಿಕವಾಗಿ ಮೂಡಿಸಿದಾಗ ಕಂದಾಯ ಕೊಡುವ ನಿರ್ಣಯ ಮಾಡಿರಬೇಕು. 


ಮುಂದೆ ಕೃಷಿ ವಿಸ್ತರಣೆಗಾಗಿ ಪಾಳು ನೆಲದಲ್ಲಿ ಕೃಷಿಯನ್ನು ಮಾಡಲು ಉತ್ಸುಕರಾದವರಿಗೋ ಹೊಸ ವಲಸೆಗಾರರಿಗೋ 
ಬುದ್ಧಿವಂತರಾದ ಅಗ್ರಹಾರದ ಬ್ರಾಹ್ಮಣರಿಗೋ ಕೊಟ್ಟುದಿದೆ. ಅಂಥವರಿಗೆ ಕೆಲವು ವರ್ಷ ಕಂದಾಯದಲ್ಲಿ ವಿನಾಯತಿ ಇರುತ್ತಿತ್ತು. 
ರಾಜನಿಗೆ ತೃಪ್ತಿ ನೀಡಿದ ಸೇವೆಗಾಗಿ ಧಾರ್ಮಿಕ ಅಥವಾ ಇನ್ಯಾವುದಾದರೂ) ಭೂಮಿಯನ್ನು ಉಂಬಳಿಯಾಗಿ ನೀಡಿದ್ದಿದೆ. 
ಕಂದಾಯವಿಲ್ಲದೆ ನೀಡಿದ "ಸರ್ವಮಾನ್ಯ' ಭೂಮಿಗಳೂ ಉಂಟು; ಅಥವಾ ನಾಮ ಮಾತ್ರ ಕಂದಾಯಕ್ಕೆ (ಕ್ವಿಟ್‌ ರೆಂಟ್‌)ಗೆ ಭೂಮಿ 
ನೀಡಿ ಧಾರ್ಮಿಕ, ರಾಜಕೀಯ, ಸೈನಿಕ, ಮುಂತಾದ ಸೇವೆಗಳನ್ನು ಮಾಡುವ ಕಟ್ಟುಪಾಡುಗಳನ್ನು ಸರಕಾರ ಹೊರಿಸಿದ್ದೂ ಉಂಟು." 
ದೇವಾಲಯದ ಸೇವೆ, ಧಾರ್ಮಿಕ ಅಥವಾ ಶೈಕ್ಷಣಿಕ ಸೇವೆ (ಅಗ್ರಹಾರಗಳ ಬ್ರಾಹಣರು)ಗಾಗಿ ನೀಡಿದ ಭೂಮಿಗಳಿಗೆ ಕಂದಾಯದ 
ವಿನಾಯತಿ ಇತ್ತು. ಯುದ್ಧದಲ್ಲಿ ಮಡಿದ ವೀರರ ಕುಟುಂಬೀಯರಿಗೆ "ಬಾಳ್ಗಳ್ಳು' (ಖಡ್ಗ ತೊಳೆಯುವ' ಉದ್ದೇಶ) ಅಥವಾ ನೆತ್ತರು 
ಕೊಡಿಗೆ (ನೆತ್ತರುಕೆಯ್‌')ಯಾಗಿ ಭೂಮಿಯನ್ನು ನೀಡಿದ್ದು ವೀರಗಲ್ಲುಗಳಲ್ಲಿ ಕಂಡುಬಂದರೂ ಅದಕ್ಕೆ ಕಂದಾಯವಿರಲಿಲ್ಲವೆಂದು 
ಹೇಳಲಾಗದು. ಪೇಶ್ವೆಯರ ಕಾಲದಲ್ಲಿ ಯುದ್ದದಲ್ಲಿ ಸತ್ತವರ ಕುಟುಂಬಕ್ಕೆ "ಬಾಲ್‌ಪರ್ವೇಶಿ' ಎಂಬುದಾಗಿ ಭೂಮಿಯನ್ನು 
ದಾನಮಾಡುತ್ತಿದ್ದರು. ಅದರ ಕಂದಾಯ ಅವರಿಗೆ ಸಲ್ಲುತ್ತಿತ್ತು "ಮೊಕಾಸಾ' ಎಂಬ ನಾಮ ಮಾತ್ರ ಕಂದಾಯದ ಭೂಮಿಯೂ 


ದಾನವಾಗಿ ಸಲ್ಲುವುದಿತ್ತು. 


574 | ಧಾರವಾಡ ಜಿಲ್ಲೆ 


ದಂಡನಾಯಕರಿಗೆ, ಪಾಳಯಗಾರರಿಗೆ, ದೇಸಾಯಿ ಅಥವಾ ದೇಶಮುಖರಿಗೆ ಹಲವು ಗ್ರಾಮಗಳ ಗುಂಪು, ನಾಡು, ದೇಶ 
(ಓಂದು ಆಡಳಿತ ಘಟಕ) ನೀಡಿ, ಕಂದಾಯ ಸಂಗ್ರಹಿಸುವ ಜವಾಬ್ದಾರಿ ವಹಿಸಿದ್ದುಂಟು. ಅವರು ಕಂದಾಯವನ್ನು ಸಂಗ್ರಹಿಸಿ ಕಪ್ಪ 
ಇಲ್ಲವೇ ಪೊಗದಿಯ ರೂಪದಲ್ಲಿ ಕೊಡುವುದು, ಜೊತೆಗೆ ರಾಜನಿಗಾಗಿ ಖಚಿತ ಸಂಖ್ಯೆಯ ಸೈನ್ಯವನ್ನು ಅವನು ಕರೆದಾಗ ಒಯ್ಯಲು 
ತರಬೇತಿ ಮಾಡಿ ಸಿದ್ಧವಿಡುವುದು ಅವರ ಜವಾಬ್ದಾರಿ. ಸೇನೆಯಲ್ಲದ ಕೇವಲ ಆಡಳಿತದ ಜವಾಬ್ದಾರಿ ಮಾತ್ರ ಹೊತ್ತು ಭೂಮಿಯನ್ನು 
ಹೊಂದಿದ್ದ ಕರಣಿಕ (ಕುಲಕರ್ಣಿ) ಇಲ್ಲವೆ ಪಾಂಡೆ, ನಾಡಕರ್ಣಿ, ದೇಶಪಾಂಡೆ ಮುಂತಾದ ಅಧಿಕಾರಿಗಳಿದ್ದರು. ಗೌಡ ಅಥವಾ 
ಪಾಟೀಲ, ದೇಸಾಯಿ ಅಥವಾ ದೇಶಮುಖ ಅಥವಾ ನಾಡಗೌಡ ಸೇವೆಯನ್ನು ಭರ್ತಿಮಾಡಿ ಕಾದಿಡುವ ಜವಾಬ್ದಾರಿಯನ್ನೂ 
ಹೊಂದಿದ್ದರು. ವಿದ್ವಾಂಸರಿಗೆ, ವೈದ್ಯರಿಗೆ, ಸಂಗೀತಗಾರರಿಗೆ, ಕಲಾವಿದರಿಗೆ, ದೇವಾಲಯದ ಸೇವಕರಿಗೆ (ಅರ್ಚಕ, ಅಡಿಗೆಯವ, 
ಓಲಗದವ, ಕಸಗುಡಿಸುವವ, ದಂಡಿಗೆ ಹೊರುವವ, ಹೀಗೆ ಎಲ್ಲರಿಗೂ) ಭೂಮಿಯನ್ನು ಉಂಬಳಿಯಾಗಿ ಕೊಡುತ್ತಿದ್ದರು. ಅವರಿಗೆ 
ಕಂದಾಯ ಪೂರ್ತಿ ಇರಬಹುದು, ಅಥವಾ ನಾಮಮಾತ್ರ ಇರಬಹುದು. ವತನು, ಜಾಗೀರು, ಇನಾಮು, ಉಂಬಳಿ ಮುಂತಾದ 
ಹೆಸರಿನ ಭೂಮಿಗಳು ಇಂಥವು. 


ಭೂಮಿಯ ಅಭಿವೃದ್ಧಿಗಾಗಿ ಸರಕಾರವೇ ಕೆರೆಗಳನ್ನು ಕಟ್ಟಿಸಿದ ಉದಾಹರಣೆಗಳುಂಟು. ಬಾದಾಮಿ ಚಾಳುಕ್ಯರ ಶಿಗ್ಗಾಂವಿ 
ತಾಮ್ರಪಟದಲ್ಲಿ 14 ಕೆರೆಗಳ ಉಲ್ಲೇಖವಿದೆ. ಕಟ್ಟಿದ ಕೆರೆಯ ರಕ್ಷಣೆ ದುರಸ್ತಿಗಾಗಿ ಸರಕಾರವೇ ವ್ಯವಸ್ಥೆ ಮಾಡಿದ್ದುಂಟು. ಕೆರೆಕಟ್ಟಿದವನಿಗೆ 
ಆರಂಭದ ಕೆಲವು ವರ್ಷ, ಅಥವಾ ಕೆರೆಯ ಪರಿಸರದ ನೀರಾವರಿ ಭೂಮಿಯ ಕೆಲವು ಭಾಗದಲ್ಲಿ ಕಾಯಂ ಆಗಿ ಕಂದಾಯ 
ವಿನಾಯತಿ ನೀಡಿದ್ದುಂಟು. ನೀರಲಗಿ ಎಂಬ ಊರಿನ ಮನೆ ತೆರಿಗೆಯನ್ನು ಆ ಊರ ಪಿರಿಯ ಕೆರೆಯ ದುರಸ್ತಿಗಾಗಿ 1052 ರಲ್ಲಿ 
ಸರಕಾರ ಬಿಟ್ಟುಕೊಟ್ಟಿತು. ಡಂಬಳದ ಕೆರೆಯ ದುರಸ್ತಿಗೆ "ಪಣ್ಣಯ' ಎಂಬ ಸುಂಕವನ್ನು ವಸೂಲಿ ಮಾಡಿ ಅಲ್ಲಿಯ ವ್ಯಾಪಾರಸ್ಥರ 
ವಶಕ್ಕೆ ಕೊಡಲಾಗಿತ್ತು (1184). 1818 ರಲ್ಲಿ ಜಿಲ್ಲೆಯಲ್ಲಿ 3150 ಕೆರೆಗಳು ಇದ್ದುವೆಂದು ಬ್ರಿಟಿಷರ ವರದಿ ಹೇಳುತ್ತದೆ. 


ಭೂಮಿಯನ್ನು ಅಳತೆ ಮಾಡುವ 153 ಅಂಗುಲ ಉದ್ದಕ್ಕೆ ಸಮನಾದ ಅಳತೆಯನ್ನು ಬಾದಾಮಿ ಚಾಳುಕ್ಕರು ರೂಪಿಸಿದ್ದು 
ನೆರೆಯ ಬಳ್ಳಾರಿ ಜಿಲ್ಲೆಯ ಕುರುಗೋಡಿನ ಶಾಸನದಿಂದ ಕಂಡು ಬಂದಿದೆ. ಇದು ಇಮಡಿ ಪುಲಿಕೇಶಿಯ ಕಾಲದ್ದು (640). ಕಲ್ಯಾಣದ 
ಬಾಳುಕ್ಕರ ಕಾಲದ ಒಂದು ಅಳತೆಗೋಲಿನ ಪ್ರಾತಿನಿಧಿಕ ರೇಖಾ ಕೆತ್ತನೆಯನ್ನು ಡಂಬಳದ ಸೋಮೇಶ್ವರ ದೇವಾಲಯದಲ್ಲಿ ಗುರುತಿಸಿದ್ದು 
ಇದು 12 ನೇಯ ಶತಮಾನದ್ದಾಗಿದೆ; 275 ಅಂಗುಲ ಉದ್ದವಿದೆ. ರೋಣ ತಾಲೂಕಿನ ಕೋಡಿಕೊಪ್ಪದ ಮೂಲಬ್ರಹ್ಮೇಶ್ವರ ದೇಗುಲದ 
ಹೊರಭಿತ್ತಿಯ ಮೇಲೆ ಕಲ್ಯಾಣದ ಚಾಳುಕ್ಕರ ಕಾಲದ ಒಂದು ಅಳತೆಮಾನವಿದ್ದು ಇದು 130 ಗೇಣಿನಷ್ಟಿತ್ತು. ಮತ್ತರು, ಕಮ್ಮ 
(ಕಂಬ), ಮತ್ತು ನಿವರ್ತನ ಎಂಬ ಭೂಮಾನಗಳು ವಿಜಯನಗರದ ಮೊದಲು ಕಾಣಬರುತ್ತವೆ. ಕಮ್ಮ ಎಂದರೆ 0.166 ಗುಂಟೆ 
ಹಾಗೂ ಮತ್ತರು ಸುಮಾರು 3.75 ಎಕರೆಗೆ ಸಮ ಎಂದು ಲಕ್ಷೇಶ್ವರದ 1123 ರ ಶಾಸನದಿಂದ ರಾಜೇಂದ್ರಪ್ಪ ಎಣಿಕೆ ಹಾಕಿದ್ದಾರೆ. 
ಒಂದು ಮತ್ತರಿಗೆ 900ಕಮ್ಮ ಎಂದು ತಿಳಿದು ಬಂದಿದೆ. ಲಿಂಗಮುದ್ರೆಯ ಕಲ್ಲು, ವಾಮನಮುದ್ರೆಯ ಕಲ್ಲು ಎಂಬ ಹೆಸರಿನ ಬಾಂದು 
ಇಲ್ಲವೆ ಗಡಿಕಲ್ಲು ಕೂಡ ಶಾಸನಗಳಲ್ಲಿ ಕಂಡುಬಂದಿದೆ. ಭೂಮಿಯನ್ನು ಅಳೆದು ಪ್ರತೀಯೊಂದು ಹಿಡುವಳಿಯ ಕಂದಾಯವನ್ನು 
ಗೊತ್ತು ಮಾಡುವ ಪದ್ಧತಿ 1500 ವರ್ಷಗಳಷ್ಟು ಹಿಂದಿನಿಂದಲೂ ಧಾರವಾಡ ಜಿಲ್ಲೆಯಲ್ಲಿ ಇತ್ತು ಭೂಮಿಯ ದಫ್ಪರನ್ನು "ಕಡಿತ' 
ಎಂದು ಕರೆಯುತ್ತಿದ್ದು ಕಲ್ಯಾಣ ಚಾಳುಕ್ಯ ಹಾಗೂ ಹೊಯ್ಸಳ ಶಾಸನಗಳಲ್ಲಿ ಇದರ ಉಲ್ಲೇಖವಿದೆ. ಇದನ್ನು "ಕಡಿತವೆರ್ಗಡೆ' 
(ಪೆರ್ಗಡೆ-ಹೆಗ್ಗಡೆ) ಎಂಬ ಅಧಿಕಾರಿ ನೋಡಿಕೊಳ್ಳುತ್ತಿದ್ದ ವಿಜಯನಗರದ ಕಾಲದಲ್ಲಿ ಬೀಜವರಿ ಎಂದರೆ ಹೊಲದ ಬಿತ್ತಿಗೆ ಸಾಮರ್ಥ್ಯದ 
ಬಳಕೆಯಂತೆ ಭೂಮಿಯ ಗಾತ್ರವೆನ್ನು ತಿಳಿಸುವ ರೂಢಿಯಿತ್ತು. "ಕೂರಿಗಿ', "ಗುಳ' ಎಂಬ ಅಳತೆಗಳನ್ನೂ ಶಾಸನಗಳು ಉಲ್ಲೇಖಿಸುತ್ತವೆ. 
32 ಗುಳ ಒಂದು ಕೂರಿಗೆಗೆ ಸಮನಾಗಿತ್ತು. ಮಾರು ಇನ್ನೊಂದು ಅಳತೆ. ಅಠವಣೆ ಎಂದು ಕಂದಾಯ ಇಲಾಖೆಗೆ ಹೆಸರಿತ್ತು. 


ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿ ಭೂಮಿಯನ್ನು ವ್ಯವಸ್ಥಿತವಾಗಿ ಅಳತೆ ಮಾಡಿ ರಾಯರೇಖೆ ಎಂದು ಪ್ರಸಿದ್ಧವಾದ 
ಕಂದಾಯ ಪದ್ಧತಿ ರೂಪಿಸಿದ್ದರು. ಬಂಕಾಪುರದ ಭೂಕಂದಾಯ ದಾಖಲೆಗಳನ್ನು ಗಮನಿಸಿದ ಡಾ: ಕೆ.ವಿ. ಕುರಿಯನ್‌ ಹೇಳುವಂತೆ, 
ಸೂಲೂ ಅಪ್ಪಾಜಿ ಎಂಬಾತನು ಕೃಷ್ಣದೇವರಾಯನ ಕಾಲದಲ್ಲಿ ಈ ಕೆಲಸ ಆರಂಭಿಸಿ ಅಚ್ಛುತರಾಯನ ಕಾಲದಲ್ಲಿ ಮುಗಿಸಿದ್ದು 
(1೨30-42) ಅವನ ಕೆಲಸವು ಮುಸ್ಲಿಂ ಇತಿಹಾಸದಲ್ಲಿ ಪ್ರಸಿದ್ಧವಾದ ಮಲಿಕ್‌ ಅಂಬರನ ಕೆಲಸಕ್ಕೆ ಸಮನೆಂದು ಕುರಿಯನ್‌ ಹೇಳುತ್ತಾರೆ. 
ಇದಲ್ಲದೆ ಬಹಮನಿ ಅರಸರ ಕಾಲದಲ್ಲಿ ಅವರ ವಶವಿದ್ದ ಪ್ರದೇಶದಲ್ಲಿ ವಿಠಲ ಪಂತ ಎಂಬಾತನು ಹೂಡಿದ್ದ ಕಂದಾಯ ನಿರ್ಣಯ 
ಕೆಲವು ಪ್ರದೇಶಗಳಲ್ಲಿ ಜಾರಿಯಲ್ಲಿತ್ತು. ವಿಠಲಪಂತೀ ಅಳತೆಗೋಲು ಅಮಿನಭಾವಿಯ ಒಂದು ಸಾರಕದಲ್ಲಿ ಗುರುತಿಸಲ್ಪಟ್ಟಿದೆ. ಈ 


ಆಡಳಿತ ಮತ್ತು ರಾಜಸ್ವ 575 


ಜಿಲ್ಲೆಯ 13 ಸಬ್‌ ಡಿವಿಜನ್‌ಗಳಲ್ಲಿ ರಾಯರೇಖೆ ಮತ್ತು ಐದು ಸಬ್‌ ಡಿವಿಜನ್‌ಗಳ ವಿಠಲ ಪಂತನನ ಪದ್ಧತಿ ಬ್ರಿಟಿಷರು ಬಂದಾಗ 
ರೂಢಿಯಲ್ಲಿತ್ತು. ಬ್ರಿಟಿಷರು ರಾಯರೇಖಾ ಮಾರು ಮತ್ತು ವಿಠಲ ಪಂತೀ ಮಾರು ಎಂಬ ಮಾಪನಗಳನ್ನು, ಗುರುತಿಸಿದ್ದಾರೆ. 
ಟು 


ವಿಜಯನಗರದ ಕಾಲದಲ್ಲಿ “ಮಾರು' ಎಂಬುದು ಒಂದು ವಿಶಿಷ್ಟ ಮೊತ್ತದ ಕಂದಾಯವನ್ನು ತರುವ ಭೂಮಿ. ಭೂಮಿಯ 
ಫಲವಂತಿಕೆ ಅಥವಾ ಫಲದಾಯಿತ್ವಕ್ಕನುಗುಣವಾಗಿ "ಮಾರ್‌'ನಲ್ಲಿ ವ್ಯತ್ಕಾಸವಾಗುತ್ತಿತ್ತು ಕೂರಿಗೆ ಎಂಬ 4 ರಿಂದ 5 ಎಕರೆಗೆ ಸಮಾನ 
ಮಾನವೂ ಬಳಕೆಯಾಗುತ್ತಿತ್ತು. "ವೀಜೆ' ಎಂಬ ಮೊದಲ ದರ್ಜೆ ಭೂಮಿಯ ಒಂದು ಮಾರ ನಾಲ್ಕು ಕೂರಿಗೆ, ಎಂದರೆ 16 ರಿಂದ 
20 ಎಕ್ರೆಯಷ್ಟು ಆಗುತ್ತಿದ್ದು ಎರಡನೇಯ ವರ್ಗದ ಒಂದು ಮಾರಿಗೆ ಎಂಟು ಕೂರಿಗೆ, ಎಂದರೆ 24ರಿಂದ 30 ಎಕ್ರೆಗೆ ಸಮನಾದ 
ಭೂಮಿ ಆಗುತ್ತಿತ್ತು ಮೂರನೇಯ ವರ್ಗದ ಭೂಮಿ ಕೀಳುಮಟ್ಟದ್ದಾಗಿ ಒಂದು ಮಾರಿಗೆ ಎಂಟು ಕೂರಿಗೆ ಎಂದರೆ 32 ರಿಂದ 
40 ಎಕರೆಯಷ್ಟು ಭೂಮಿ ಆಗುತ್ತಿತ್ತು. ಬ್ರಿಟಿಷ್‌ ಅಧಿಕಾರಿಗಳ ವರದಿಯಂತೆ ಮಾರಿಗೆ ಗೊತ್ತುಪಡಿಸಿದ "ರಖಂ' ನ್ಯಾಯಪರವಾಗಿತ್ತು. 
1840 ರಲ್ಲಿ ಇದ್ದ ಬ್ರಿಟಿಷ್‌ ಕಲೆಕ್ಟರ್‌ ತಿಳಿಸುವಂತೆ ಬ್ರಿಟಿಷರ ಆಗಮನದವರೆಗೆ ಮುಂದಿನ ಎಲ್ಲ (ಮುಸ್ಲಿಂ, ಮರಾಠಾ ಇತ್ಯಾದಿ) 
ಆಡಳಿತಗಾರರು ಇದರ ಆಧಾರದಿಂದಲೇ ಕಂದಾಯ ನಿರ್ಣಯಿಸುತ್ತಿದ್ದರು. ವಿಜಯನಗರದ ಕಾಲದಲ್ಲಿ ಕೆರೆಗಳನ್ನು ಊರವರೇ ದುರಸ್ತಿ 
ಮಾಡಿಕೊಳ್ಳುತ್ತಿದ್ದರು. ಅಂಥ ಪ್ರಸಂಗಗಳಲ್ಲಿ ಮೂರರಿಂದ ಐದು ವರ್ಷ ಕಂದಾಯದಲ್ಲಿ ಮಾಫಿ (ಕಡಿತ) ಮಾಡುವಂತೆ ಕೌಲು 
(.ಪುಂದ)ಗಳನ್ನು ಮಾಡಿಕೊಳ್ಳುತ್ತಿದ್ದರು. ಅನಾವೃಷ್ಟಿ, ಕ್ಷಾಮಗಳು ಬಂದಾಗ ಕಂದಾಯದಲ್ಲಿ ವಿನಾಯತಿ ನೀಡುವ ಪದ್ಧತಿ ವಿಜಯನಗರದ 
ಅರಸರ ಕಾಲದಲ್ಲಿ ಜಾರಿಯಲ್ಲಿ ಇತ್ತು ಎಂಬ ಸಂಗತಿ ಜಿಲ್ಲೆಯಿಂದ ಹೊರಗಿನ ಪ್ರದೇಶಗಳ ಶಾಸನದಿಂದ. ತಿಳಿಯುತ್ತದೆ. ವಿಜಯನಗರದ 
ಕಾಲದಲ್ಲೇ ಜಿಲ್ಲೆಯಲ್ಲಿ ಬಹಳಷ್ಟು ಕೆರೆಗಳ ರಚನೆಯಾಗಿರಬೇಕೆಂಬ ಅಭಿಪ್ರಾಯ ಬಂಕಾಪುರದ ಕಂದಾಯ ದಾಖಲೆಗಳಿಂದ ತಿಳಿಯುತ್ತದೆ. 
14 ನೇಯ ಶತಮಾನದಲ್ಲಿ 12 ವರ್ಷಗಳ ಕಾಲ ಸತತವಾಗಿ ಬಂದ ಬರವೇ ಇದಕ್ಕೆ ಕಾರಣ. ಇದಲ್ಲದೆ ಬ್ರಿಟಿಷರು ಮುಂದೆ 
ಮಾಡಿದ ಕಂದಾಯ ನಿರ್ಣಯ (ನೆಟ್ಲ್‌ಮೆಂಟ್‌) ವಿಜಯನಗರದ ಕಾಲದ ಕಂದಾಯ ಪದ್ಧತಿಯ ಪುನರಾವೃತ್ತಿಯೇ ಆಗಿತ್ತೆಂದು 
ಕುರಿಯನ್‌ ಹೇಳುತ್ತಾರೆ. 


1670 ರಲ್ಲಿ ಆದಿಲ್‌ಷಾಹಿಗಳು ಕಂದಾಯವನ್ನು ಪುನರಾಕರಣೆ ಮಾಡಿದರು. ಅವರು ನಿರ್ಣಯಿಸಿದ ಕಂದಾಯದ ವ್ಯವಸ್ಥೆ 
"ಅಸಲ್‌' ಎಂದು ಪರಿಚಿತವಾಗಿತ್ತು. ಮುಂದೆ ಈ ಪ್ರದೇಶ ಮುಘಲರ ಕೈಗೆ (1686) ಬಂದರೂ ಅವರ ಅಧೀನನಾದ ಸವಣೂರಿನ 
ನವಾಬನ ಆಡಳಿತಕ್ಕೆ ಜಿಲ್ಲೆಯು ಬಹುಮಟ್ಟಿಗೆ ಸೇರಿದ್ದರಿಂದ ಅವನು ವಿಜಾಪುರದವರ ಪದ್ಧತಿಯನ್ನೇ ಮುಂದುವರಿಸಿದನು. ಈ 
ಪದ್ಧತಿಯಲ್ಲಿ ಉತ್ತಮ ವರ್ಗದ ಮಾರ್‌ನಲ್ಲಿ 16 ಎಕ್ರೆ ಇದ್ದರೆ ಕೀಳುವರ್ಗದ ಮಾರ್‌ನಲ್ಲಿ 80 ಎಕ್ರೆಯಷ್ಟು ಭೂಮಿ ಇತ್ತು. ಒಂದು 
ಮಾರಿಗೆ ಗೊತ್ತುಪಡಿಸಿದ ದರವು ಐನಾತಿ (ರಖಂ' ಬದಲಿಗೆ) ಎನಿಸಿತ್ತು. ಮುಂದೆ ನವಾಬ್‌ ಅಬ್ದುಲ್‌ ಹಕಿಂಖಾನನು (1749) 
ಇದನ್ನು ಎರಡುಪಟ್ಟು ಮಾಡಿದನು. ಪೇಶ್ವೆಯರ ಕಾಲದಲ್ಲಿ ಇದು ಮೂರು ಪಟ್ಟಾಯಿತು. 33 ಗ್ರಾಮ (ಮೌಜಿ? ಮತ್ತು 11 
ಉಪಗ್ರಾಮ (ಮಜರೆ')ಗಳನ್ನು ಒಳಗೊಂಡ ಧಾರವಾಡ ಪರಗಣೆಯ ಒಟ್ಟು ಭೂಕಂದಾಯ ಐನಾತಿಯಂತೆ 6,000 ರೂ. ಇದ್ದು 
ಹಕೀಂಖಾನನ ಕಾಲದಲ್ಲಿ 12,000 ರೂ. ಆಗಿದ್ದು ಪೇಶ್ವಯರ ಕಾಲದಲ್ಲಿ 18,000 ಆಯಿತು ಎಂದು ಡಾ| ಸಾವಂತ್‌ ಹೇಳಿದ್ದಾರೆ. 

ಈ ಧಾರವಾಡ ಪರಗಣೆಯಲ್ಲಿ ಒಟ್ಟು 602 ಮಾರು ಹಾಗೂ ಆರು ಬೇಳೆ ಭೂಮಿಯಿತ್ತು ಎಂದು ಅವರು ತಿಳಿಸಿದ್ದಾರೆ. (ಬೇಳೆ 
ಮಾರಿನ ಅಷ್ಟಾಂಶ-1/8 ) 

ಪೇಶ್ವೆಯರ ಕಾಲದಲ್ಲಿ ಭೂಮಿಯು "ಪಟ್ಟಿ' ಎಂಬ ಒಳ್ಳೆಯ ಮಳೆಯ ಭೂಮಿ, "ಕುಳ್‌' ಎಂಬುದು ಕೆರೆಯಿಂದ ನೀರಾವರಿ 
ಹೊಂದುವ ಭೂಮಿ, ಹಾಗೂ ಬಯಲುಸೀಮೆಯ ಥಲ್‌ (6) ಮತ್ತು ಹಕ್ಕಲ್‌ (ಓಣ) ಭೂಮಿಗಳೆಂದು ನಾಲ್ಕು ವರ್ಗಗಳಲ್ಲಿ 
ವಿಭಕ್ತವಾಗಿತ್ತು. ಪಾಟೀಲ, ಕುಲಕರ್ಣಿಗಳಲ್ಲಿ ಕೆಲವರಿಗೆ ಕಂದಾಯವಿಲ್ಲದ ಸರ್ವಮಾನ್ಯ ಜಮೀನನ್ನು ಕೊಡಲಾಗಿತ್ತು. ಕೆಲವೊಂದು 
ಇಂಥ ಅಧಿಕಾರಿಗಳಿಂದ ಕಡಿಮೆ ದರದ (ಜುಡಿ) ಕಂದಾಯ (ಕ್ವಿಟ್‌ರೆಂಟ್‌) ವಸೂಲಾಗುತ್ತಿತ್ತು. ಧಾರವಾಡ ಊರಲ್ಲಿನ ಪಟ್ಟಿ 
ಭೂಮಿ 16% ಮಾರಿನಷ್ಟು ಇದ್ದು ಅದರಿಂದ ಬರುವ ಕಂದಾಯ 3,500ರೂ. ಆಗಿತ್ತು. ಅದೇ 10ಮಾರ್‌ ಥಲ್‌ ಭೂಮಿಯಿಂದ 
450 ರೂ. ಕಂದಾಯ ಬರುತ್ತಿತ್ತು. ನವಲೂರಿನಲ್ಲಿ ಇದ್ದ ಸುಮಾರು 20% ಮಾರುಪಟ್ಟಿ ಭೂಮಿಯಿಂದ ಒಟ್ಟು 9,230 ರೂ. 
ಕಂದಾಯ ಬರುತ್ತಿತ್ತು. ನವಲೂರಿನದೇ 36 ಮಾರು ಥಲ್‌ ಭೂಮಿಯಿಂದ 1.012% ರೂ. ಕಂದಾಯ ಬಂದರೆ, 37% ಮಾರು 

ಕುಳ್‌ ಭೂಮಿಯಿಂದ 531 ರೂ. ಕಂದಾಯ ಬರುತ್ತಿತ್ತು. ಇದು. ಒಂದು ಪರಗಣೆಯ ಮಾದರಿ ಆಕರಣೆ ಮಾತ್ರ. 


576 ಧಾರವಾಡ ಜಿಲ್ಲೆ 


“ಹಳೆಯ ಭೂಮಿಯ ಅಳತೆಯು ವಿಸ್ತಾರದ ಅಳತೆಯಾಗಿರದೆ ಬೀಜವರಿ, ಎಂದರೆ ಒಂದು ವಿಶಿಷ್ಟ ಪರಿಮಾಣದ ಬೀಜವನ್ನು 
ಬಿತ್ತಲು ಬೇಕಾಗುವ ಕ್ಷೇತ್ರದ ಲೆಕ್ಕವಾಗಿತ್ತು” ಎಂದು ಬ್ರಿಟಿಷ್‌ ಅಧಿಕಾರಿ ಹೇಳಿದ್ದರೂ ಇದು ಪೂರ್ತಿ ನಿಜವಲ್ಲ ಆದರೆ ಜಿಲ್ಲೆಯ 
ಬೇರೆ ಬೇರೆ ಪ್ರದೇಶಗಳಲ್ಲಿ ಭೂಮಿಯ ಅಳತೆಗೆ ಭಿನ್ನಭಿನ್ನ ಮಾಪನಗಳಿದ್ದು ಮೊದಲ ಪ್ರಿನ್ಸಿಪಾಲ್‌ ಕಲೆಕ್ಟರ್‌ ಥ್ಯಾಕರೆ ಹೇಳುವಂತೆ, 

“ಧಾರವಾಡದಲ್ಲಿ ದೇಶದ ಇನ್ನೆಲ್ಲ ಜಿಲ್ಲೆಗಿತ ಒಂದು ಸಾಮಾನ್ಯ ಭೂಮಾಪನದ ಅವಶ್ಯಕತೆ ತೀರ ತೀವ್ರವಾದದ್ದು'. ಅಳತೆಯ 
ಮಾನವು ಗ್ರಾಮದಿಂದ ಗ್ರಾಮಕ್ಕೆ ವೃತ್ಕಾಸವಾಗುತ್ತಿತ್ತಷ್ಟೇ ಅಲ್ಲ ಒಂದೇ ಗ್ರಾಮದಲ್ಲೂ ಭಿನ್ನವಾದುದಾಗಿರುತ್ತಿತ್ತು. ಕೂರಿಗೆಯು ಎರಡು 
ಎಕ್ರೆಯಿಂದ ಒಂದು ಎಕ್ರೆಯ ನಡುವೆ ವಿವಿಧ ಗಾತ್ರಗಳದ್ದಿತ್ತು. ಹೀಗಾಗಿ ಎಕ್ರೆ ಎಂಬ ಖಚಿತ ಮಾನವನ್ನು ಬ್ರಿಟಿಷರು ಗುಲಗಂಜಿಕೊಪ್ಪ 
(ಛಾರವಾಡ ಬಳಿಯ ಗ್ರಾಮದಿಂದ ಆರಂಭಿಸಿ (1821) ಎಲ್ಲೆಡೆ ಅದನ್ನೇ ಭೂಮಾಪನಕ್ಕೆ ಬಳಸಿದರು. ಥ್ಯಾಕರೆ ಸಾರ್ವತ್ರಿಕವಾಗಿ 
ಅಳತೆಯನ್ನು ಜಿಲ್ಲೆಯಲ್ಲಿ ಮುಗಿಸಿದ್ದ 1851ರ ಸುಮಾರಿಗೆ ಈ ಸರ್ವೇಕ್ಷಣೆ (ಲೆಕ್ಕಾಚಾರ) ಮುಗಿಯಿತು. 1855 ರಲ್ಲಿ 10,76,350 
ಎಕ್ರೆ ಭೂಮಿ ಜಿಲ್ಲೆಯಲ್ಲಿ ಕೃಷಿ ಪ್ರದೇಶವೆಂದು ಪರಿಗಣಿತವಾಯಿತು. ನಾನಾರೀತಿಯ ಉಂಬಳಿ, ಇನಾಮುಗಳಿಗಿದ್ದ ವಿನಾಯತಿ ಮತ್ತು 
ರಿಯಾಯತಿ ದರಗಳಿಂದ ಕಂದಾಯ ಕಡಿಮೆಯಾಗುವುದೆಂದು ಅದಕ್ಕಾಗಿ ನೇಮಿಸಲ್ಪಟ್ಟ ಇನಾಂ ಕಮಿಶನ್‌ 1843-44 ರಲ್ಲಿ 6.81 
ಲಕ್ಷ ಎಕ್ರೆ ಭೂಮಿಯನ್ನು ಸೂಕ್ತ ದಾಖಲೆಗಳಿಲ್ಲವೆಂಬ ಕಾರಣಕ್ಕೆ ಪೂರ್ತಿ ಕಂದಾಯ ಆಕರಣೆಗೆ ಒಳಪಡಿಸಿತು. 1819 ರಲ್ಲಿ 
ಭೂಕಂದಾಯ ವಸೂಲಿಯನ್ನು ಹರಾಜು ಮಾಡುವ ಅಥವಾ ಯಾವುದೇ ಖಾಸಗಿ ಜಮೀನ್ಹಾರನಿಗೆ ವಹಿಸಿ ಕೊಡುವ ಪದ್ಧತಿಯನ್ನು 
ನಿಲ್ಲಿಸಿ ಪ್ರತೀ ರೈತನಿಂದ ರೈತವಾರಿ ಪದ್ಧತಿಯಂತೆ ಕಂದಾಯ ಸಂಗ್ರಹಿಸುವ ಪದ್ಗತಿ ಜಾರಿಗೆ ತಂದರು. ಇಲ್ಲಿ ರೈತವಾರಿ ಎಂದರೆ 
ಪಟ್ಟೇದಾರನ ಹೆಸರಿನಿಂದ ಕಂದಾಯ ಸಂಗ್ರಹಿಸುವುದು ಎಂದು ತಿಳಿದುಕೊಳ್ಳಬೇಕು; ಏಕೆಂದರೆ ಭೂಮಿ ಸಾಗುವಳಿ ಮಾಡುವವನು 
ಎಷ್ಟೋ ಬಾರಿ ಲಾವಣಿದಾರನಾಗಿದ್ದು ಅವನೇ ಪಟ್ಟೇದಾರನಾಗಿರಲಿಲ್ಲ. 


ತಮ್ಮ ಕಂದಾಯ ಆಕರಣೆಯ ಪದ್ಧತಿಯಂತೆ ಬ್ರಿಟಿಷರು ಈಗಿನ ಜಿಲ್ಲೆಯ ಪ್ರದೇಶದಲ್ಲಿ 1826-27 ರಲ್ಲಿ ಧಾರವಾಡ 
ಸಬ್‌ಡಿವಿಜನ್‌ನಿಂದ 72, 430 ಮಿಶ್ರಿಕೋಟಿಯಿಂದ 46,180, ನವಲಗುಂದದಿಂದ 83.110, ಬಂಕಾಪುರದಿಂದ 66,630, 
ಡಂಬಳದಿಂದ 54,980,- ಹಾನಗಲ್‌ನಿಂದ 57,960, ಹುಬ್ಬಳ್ಳಿಯಿಂದ 63,630, ರಾಣೆಬೆನ್ನೂರಿಂದ 75,400 ಗುತ್ತಲದಿಂದ 
76.330,ರೋಣದಿಂದ 38,070ಹಾಗೂ ಕೋಡದಿಂದ 64.040ರೂಪಾಯಿಗಳ ಕಂದಾಯ ಸಂಗ್ರಹಿಸಿದ್ದು ಇದರಲ್ಲಿ ಸವಣೂರು, 
_ನರಗುಂದ, ಗುಡಗೇರಿ, ಕುಂದಗೋಳ, ಲಕ್ಷೇಶ್ವರ, ಶಿರಹಟ್ಟಿ ಪ್ರದೇಶಗಳು ಸೇರಿಲ್ಲ ಈ ಬ್ರಿಟಿಷ್‌ ಸಬ್‌ಡಿವಿಜನ್‌ಗಳಲ್ಲಿ ವಸೂಲಾದ : 
ಕಂದಾಯ ಏಳು ಲಕ್ಷ ರೂ.ಗಳನ್ನು ಮೀರಿತ್ತು. ಆಗಿನ ದರಗಳು ಬಾಗಾಯತಿಗೆ ಎಕ್ರೆಗೆ ರೂ. 4ರಿಂದ 64, ಹಿಂಗಾರು ಬೆಳೆಗೆ ಎಕ್ರೆಗೆ 
ಎರಡಾಣೆಯಿಂದ 3 ರೂ.ವರೆಗೆ, ಮುಂಗಾರು ಬೆಳೆಗೆ ಅರ್ಧ ರೂ.ನಿಂದ ೨5 ರೂ. ಹಾಗೂ ಅಕ್ಕಿ ಬೆಳೆಯುವ ತರೀ ಜಮೀನಿನಲ್ಲಿ 
ಎಕ್ರೆಗೆ ರೂ. 1ರಿಂದ 16ರ ವರೆಗೆ ಇತ್ತು. ಇದರಲ್ಲಿ 1838-39 ರಲ್ಲಿ ವಸೂಲಾತಿ 8.65 ಲಕ್ಷ ರೂ. ಆದರೆ 1839-40 ರಲ್ಲಿ 
11.53 ಲಕ್ಷ ರೂ. ಇತ್ತು. 


1843 ರಿಂದ. 1860 ರ ನಡುವೆ ಮೊದಲ ಬಾರಿ 30 ವರ್ಷಗಳ ಅವಧಿಗೆ ಸರ್ವೇಕ್ಷಣೆ ಮತ್ತು ಕಂದಾಯ ನಿರ್ಣಯ 
ನಡೆಸಿದರು. ಇದರಿಂದ 1861 ರಲ್ಲಿ ಒಟ್ಟು ವಸೂಲಿ 16.65 ಲಕ್ಷ ಇತ್ತು. ಎರಡನೇಯ ಬಾರಿ ಇದೇ ಪ್ರಕ್ರಿಯೆಯು 1874ರಿಂದ 
1901 ರ ವರೆಗೆ ಸಾಗಿತು. 1881ರಲ್ಲಿ ವಸೂಲಾತಿ 23.95 ಲಕ್ಷ ರೂ. ಇತ್ತು. ಬೆಳೆಯಾದ ಭೂಮಿ ಜಿಲ್ಲೆಯಲ್ಲಿ 15 ಲಕ್ಷ ಎಕ್ರೆ. 


1882-83 ರಲ್ಲಿ ಜಿಲ್ಲೆಯಲ್ಲಿ 1,284 ಬ್ರಿಟಿಷ್‌ ಗ್ರಾಮಗಳಿದ್ದು ಅಲ್ಲಿ 1,353 ಪಾಟೀಲರು ಕೆಲಸ ಮಾಡುತ್ತಿದ್ದು ಇವರಲ್ಲಿ 
184 ಜನ ವೇತನ ಪಡೆಯುವವರೂ, 1,169 ಪರಂಪರಾಗತ ಭೂಮಿ ಹೊಂದಿದ ಅಧಿಕಾರಿಗಳೂ. ಆಗಿದ್ದರು. ಇದಲ್ಲದೆ 970 
ಜನ ಕುಲಕರ್ಣಿಗಳಿದ್ದು ಇವರಲ್ಲಿ 171 ವೇತನ ಪಡೆಯುವವರೂ, 799 ಜನ ಪರಂಪರಾಗತರೂ ಆಗಿದ್ದರು. ಇದರಲ್ಲದೆ 4,619 
ಗ್ರಾಮ ಸಹಾಯಕರಿದ್ದರು. (ಇವರು ಬೇಡ ಇಲ್ಲವೆ ಕುರುಬ ಜಾತಿಯವರು, ಎಂದು ಗ್ಯಾಸೆಟಿಯರ್‌ ತಿಳಿಸುತ್ತದೆ). ಇವರ ಸರಾಸರಿ 
ವಾರ್ಷಿಕ ವೇತನ 101 ರೂ. ಇದ್ದು ಇದರಲ್ಲಿ 67,620ರೂ. ಅವರ ಭೂಮಿಯ ಆದಾಯದಿಂದ ಪಾವತಿಯಾಗುತ್ತಿದ್ದರೆ 62,070 
ನಗದಾಗಿ ಕೊಡಲಾಗುತ್ತಿತ್ತು. ಕಂದಾಯ ವಸೂಲಿಗೆ ಪಾಟೀಲ, ಕುಲಕರ್ಣಿ ಹಾಗೂ ಗ್ರಾಮ ಸಹಾಯಕರಿಗೆ ಕೊಡುವ ವೇತನದ 
ಒಟ್ಟು ಮೊತ್ತವು ಜಿಲ್ಲೆಯ ಒಟ್ಟು ಕಂದಾಯದ ಶೇ. 15 ರಷ್ಟಿತ್ತೆಂದು 1884 ರ ಗ್ಯಾಸೆಟಿಯರ್‌ ತಿಳಿಸುತ್ತದೆ. 1885 ರಲ್ಲಿ ಬಾದಾಮಿ 


ಆಡಳಿತ ಮತ್ತು ರಾಜಸ್ವ 577 


ತಾಲೂಕಿನಿಂದ 68 ಚದರ ಮೈಲು ಪ್ರದೇಶವನ್ನು ರೋಣ ತಾ॥। ಗೆ ವರ್ಗಾಯಿಸಿದರು. ಜಿಲ್ಲೆಯ ವಿಸ್ತೀರ್ಣ 4,534 ಚ. ಮೈಲು 
ಇದ್ದುದು 4,602 ಚ. ಮೈಲಿ ಆಯಿತು. 


ಪರಿಷ್ಕೃತ ಅಥವಾ ಎರಡನೇಯ ಸರ್ವೇಕ್ಷಣೆ 1894 ರಿಂದ 1901 ರವರೆಗೆ ನಡೆದಾಗ ಇದರಲ್ಲಿ ಮೊದಲ ಸರ್ವೇಕ್ಷಣೆ 
(1843-60) ರ ಅವಧಿಗಿಂತ 22,864 ಎಕ್ರೆ ಕೃಷಿ ಭೂಮಿಯ ವಿಸ್ತಾರ ಹೆಚ್ಚಿತು. ಒಟ್ಟು ವಿಸ್ತಾರ 16.69 ಲಕ್ಷ ಎಕ್ರೆಯಾಗಿ ಒಟ್ಟು 
ಆಕರಣೆ 18.95 ಲಕ್ಷ ರೂ. ಆಯಿತು (1901). 1921 ರಲ್ಲಿ ಜಿಲ್ಲೆಯಲ್ಲಿ 13,78,958 ಎಕ್ರೆ ಕೃಷಿ ಭೂಮಿ ಇದು 
ಭೂಕಂದಾಯ 30.17 ಲಕ್ಷ ರೂ. ಆಕರಣೆ ಆಗಿತ್ತು. | 


ಮುಂದೆ ಎರಡನೇಯ ಪರಿಷ್ಕತ ಸರ್ವೇಕ್ಷಣೆ ಮತ್ತು ಕಂದಾಯ ನಿರ್ಣಯವು 1906ರಿಂದ 1916ರ ನಡುವೆ ಆರಂಭವಾಯಿತು. 
ಸವಣೂರು ಸಂಸ್ಥಾನದಲ್ಲಿ 1916-18ರ ಪರಿಷ್ಕರಣ ನಡೆಸಿದರು. ಆದರೆ ಇದು ಪೂರ್ತಿಯಾಗಲಿಲ್ಲ. 1942 ರಲ್ಲಿ ಈ ಕೆಲಸವನ್ನು 
ಮುಂದೂಡಲು ಮುಂಬೈ ಸರಕಾರ ನಿರ್ಧರಿಸಿತು. ಆದರೆ ಸ್ವಾತಂತ್ರ್ಯ ಬಂದು ಜಿಲ್ಲೆಯನ್ನು ಕರ್ನಾಟಕಕ್ಕೆ ವರ್ಗಾಯಿಸಿದ ನಂತರ 
ಮೈಸೂರು ಭೂಕಂದಾಯ ಅಧಿನಿಯಮ 1964 ಮತ್ತು ನಿಯಮಗಳನ್ನು ಜಾರಿಗೆ ತಂದು ಇದರ 114 ನೇಯ ಪರಿಚ್ಛೇದದಂತೆ 
ರಾಜ್ಯದ ಬೇರೆ ಬೇರೆ ಪ್ರದೇಶಗಳಲ್ಲಿ ಭೂಮಿಯ ಕಂದಾಯದ ಪರಿಷ್ಕರಣಕ್ಕೆ ಸರಕಾರವು ಆದೇಶ ನೀಡಿತು. 


ಹಳೆಯ ಪದ್ಧತಿಗಿಂತ ಹೊಸ ಪದ್ಧತಿಯಲ್ಲಿ ಅನೇಕ ವ್ಯತ್ಯಾಸಗಳಿವೆ. ಆಕರಣೆಯ ಘಟಕವು ಹಿಂದೆ ಒಂದು ತಾಲೂಕಾಗಿದ್ದರೆ 
ಈಗ ವಿಶಿಷ್ಟ ಗುಣಗಳ ಒಂದು ಪ್ರದೇಶ (ಜೋನ್‌)ವಾಗಿ ಗುರುತಿಸಿದೆ. ಇದು ತಾಲೂಕಿಗಿಂತ ವಿಸ್ವತವಾಗಿರಬಹುದು. ಇದು ಒಂದು 
ಪ್ರದೇಶದ ನೆಲದ ಸ್ಥಿತಿಯ ಸಾತತ್ಕಉಳ್ಳ (ಸಮಾನ ಗುಣದ) ಪ್ರದೇಶವಾಗಿದ್ದು (ಕಂಟಿಗ್ಳುವಸ್‌), ಭೂಸ್ಥಿತಿಗತಿ, ಮಣ್ಣಿನ ಗುಣ, 
ಹವಾಮಾನ ಮತ್ತು ಮಳೆಯ ಪರಿಮಾಣಕ್ಕೆ ಸಂಬಂಧಿಸಿ ಸಮಾನಧರ್ಮದ್ದಾಗಿರಬೇಕು. ಈ ಪ್ರದೇಶವನ್ನು ಮಣ್ಣಿನಗುಣ, ಮುಖ್ಯ 
ಬೆಳೆಗಳು, ಅವುಗಳ ಬೆಲೆ ಮುಂತಾದವುಗಳ ಆಧಾರದ ಮೇಲೆ ಕಿರು ಘಟಕಗಳಾಗಿ ಗುರುತಿಸಲಾಗುವುದು. ಅಧಿನಿಯಮದ 114 
ರಿಂದ 126 ರ ವರೆಗಿನ ಪರಿಚ್ಛೇದಗಳಲ್ಲಿ ಹೇಳಿದಂತೆ ಮಾಡಲಾದ 21 ರಿಂದ 37 ರವರೆಗಿನ ನಿಯಮಗಳಂತೆ ಭೂಕಂದಾಯ 
ನಿಷರ್ಶೆ ಮಾಡುವ ವಿಧಾನಗಳನ್ನು ಹೇಳಿದೆ. 1964 ರ ಅಧಿನಿಯಮದ ಪ್ರಕರಣ 2 (27) ರಂತೆ ಮಣ್ಣಿನ ಗುಣವನ್ನು ಶೇಕಡಾ 
ವಾರಾಗಿ ಗುರುತಿಸಬೇಕೆಂದಿದೆ. ಒಂದು ಭೂಘಟಕದಲ್ಲಿ ಯಾವುದೇ ಒಂದು ವರ್ಗದ ಭೂಮಿಯ ಎಕರೆಯ ಸರಾಸರಿ ಇಳುವರಿಯನ್ನು 
ಗುರುತಿಸಿ ಅದರ ಶೇ. 4 ನ್ನು ಕಂದಾಯವೆಂದು ಲೆಕ್ಕ ಹಾಕಬೇಕು. ಆಯಾ ವರ್ಗದಲ್ಲಿ ಆಯಾ ಭೂಮಿಯ ಶೇಕಡಾ ನೂರು . 


ವರ್ಗೀಕರಣದ ಮೌಲ್ಯವನ್ನು ಹೊಂದಿರಬೇಕು. 


ಒಂದೊಂದು ವರ್ಗವನ್ನು ಗುರುತಿಸುವಾಗ ಭೂಮಿಯ ಭೌತಿಕಸ್ಸಿತಿ, ಹವೆ ಮತ್ತು ಮಳೆಯು ಪ್ರಮಾಣ, ಭೂಮಿಗೆ 
ಮಾರುಕಟ್ಟೆಯ ನಿಕಟತೆ, ಅಲ್ಲಿಂದ ಸಾರಿಗೆ ಅನುಕೂಲ, ಪಶುಸಂಗೋಪನೆಯ ಸ್ಥಿತಿಗತಿ, ಜನಸಂಖ್ಯೆ ಮತ್ತು ಕಾರ್ಮಿಕರ ಲಭ್ಯತೆ, 
ಕೃಷಿ ಸವಲತ್ತುಗಳ ಲಭ್ಯತೆ, ಕೃಷಿಗೊಳಪಡುವ ಭೂ ಪ್ರದೇಶದಲ್ಲಿ ಕಳೆದ 30 ವರ್ಷಗಳಲ್ಲಿ ಆಗಿರಬಹುದಾದ ಏರುಪೇರು (ವ್ಯತ್ಕಾಸ), 
ಕೂಲಿದರ, ಬೆಲೆಗಳು, ಮುಖ್ಯ ಬೆಳೆಯ ಇಳುವರಿಯ ಪ್ರಮಾಣ (ಅಂದಾಜು ಕಟಾವಿನ ಲೆಕ್ಕಾಚಾರ), ಆರಂಭಕ್ಕೆ ಕೂಲಿಯ ದರಸಹಿತ 
ಆಗುತ್ತಿರುವ ಸಾಮಾನ್ಯ ವೆಚ್ಚ ಭೂಮಿಗೆ ಬರಬಹುದಾದ ಲಾವಣಿ (ಗೇಣಿಯ ಮೌಲ್ಯ ಹಾಗೂ ಭೂಮಿಯ ಮಾರಾಟದ ಮೌಲ್ಯ 
ಮೊದಲಾದವುಗಳನ್ನು ಗಣಿಸಲಾಗುವುದು. 

ಅಧಿನಿಯಮದಂತೆ ಕಂದಾಯ ನಿಷರ್ಕೆ ಮಾಡುವ ಅಧಿಕಾರಿಯು ತನ್ನ ವರದಿ ಮತ್ತು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗೆ ಒಪ್ಪಿಸಿ, 
ಜಿಲ್ಲಾಧಿಕಾರಿಯು ಇವೆರಡನ್ನು ರಾಜ್ಯಪತ್ರದಲ್ಲಿ ಪ್ರಕಟಿಸಿ, ತನ್ನ ಕಚೇರಿಯಲ್ಲೂ ಪ್ರತೀ ಗ್ರಾಮದ ಚಾವಡಿಯಲ್ಲೂ ಪ್ರದರ್ಶಿಸಿ ಸಂಬಂಧಿತ 
ರೈತರಿಗೆ ತಿಳಿಯುವಂತೆ ಮಾಡಬೇಕು. ಈ ಬಗ್ಗೆ ತಕರಾರುಗಳಿದ್ದರೆ ಮೂರು ತಿಂಗಳೊಳಗೆ ಸರಕಾರದ ಗಮನಕ್ಕೆ ಬರುವಂತಾಗಬೇಕು. 
ಇಂಥ ತಕರಾರುಗಳ ಅಹವಾಲು ಭೂಸರ್ವೇಕ್ಷಣೆ ಮತ್ತು ಭೂ" ದಾಖಲೆಗಳ ನಿರ್ದೇಶಕರ ಮೂಲಕ ಸರಕಾರದ ಗಮನಕ್ಕೆ 
ಜಿಲ್ಲಾಧಿಕಾರಿಯಿಂದ ಬರುವಂತಾಗಬೇಕು. ಪ್ರಸ್ತಾಪ ಮತ್ತು ತಕರಾರುಗಳನ್ನು ವಿಧಾನಮಂಡಳ ಪರಿಶೀಲಿಸಿ ಒಪ್ಪಿಗೆ ಸೂಚಿಸಿದ ನಂತರ 
ಈ ಬಗ್ಗೆ ಸರಕಾರದ ಆದೇಶ ಹೊರಡುತ್ತದೆ. ಇದು ಕಾರ್ಯಾಚರಣೆಗೆ ಬರುವ ದಿನಾಂಕವನ್ನು ರಾಜ್ಯ ಪತ್ರದಲ್ಲಿ (ಗೆಜೆಟ್‌) 
ಪ್ರಕಟಿಸಬೇಕು. ಗ್ರಾಮ ಚಾವಡಿಯಲ್ಲೂ ಇದು ಪ್ರಕಟವಾಗಿ ಪ್ರತೀ ಭೂಮಿಯ ವಿಸ್ತಾರ, ಸರ್ವೇನಂಬರ್‌, ನಿಷ್ಕರ್ಜೆಯಾದ ಕಂದಾಯ 


578 ಧಾರವಾಡ ಜಿಲ್ಲೆ 


ಹಾಗೂ ಖಾತೇದಾರನ ಹೆಸರನ್ನು ನಮೂದಿಸಿದ ಪ್ರತೀಗ್ರಾಮದ ಭೂವ್ಯವಸ್ಥೆಯ ವಹಿ ಛಟ್ಸ್‌ಮೆಂಟ್‌ ರಿಜಿಸ್ಟರ್‌) ಸಿದ್ದವಾಗಿ, ಇದರ 
ಒಂದು ಪ್ರತಿ ಗ್ರಾಮಲೆಕ್ಕಿಗನಲ್ಲೂ ಇನ್ನೊಂದು ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿಯಲ್ಲೂ ಕಾಯಂ ಆಗಿ ಇರುವುದು. 


1964 ರ ಅಧಿನಿಯಮದ 147 ಪರಿಚ್ಛೇದದಂತೆ ಪ್ರತೀವರ್ಷ ಮಳೆಯ ಸರಾಸರಿ ಹಾಗೂ ಗ್ರಾಮದ ಜಮೀನುಗಳ ಸರಾಸರಿ 
ಇಳುವರಿ ಆಧಾರದ ಮೇಲೆ ಅಣೇವಾರಿ ಆದೇಶಗಳನ್ನು ಜಿಲ್ಲಾಧಿಕಾರಿಗಳು ಹೊರಡಿಸುವರು. ಸರಾಸರಿ ಇಳುವರಿ ಶೇ. 25 ಕ್ಕಿಂತ 
ಕಡಿಮೆ ಇದ್ದಲ್ಲಿ ಕಂದಾಯ ಪೂರ್ತಿ ಮನ್ನಾ ಶೇ. 37 ಹಾಗೂ 25 ರ ನಡುವೆ ಇಳುವರಿ ಬಂದರೆ ತಹಕೂಬ, 37 ರಿಂದ 50 
ಶೇ. ಬಂದರೆ ಅರ್ಧ ತಹಕೂಬ, ಶೇ. 50 ಹಾಗೂ ಅದಕ್ಕಿಂತ ಹೆಚ್ಚು ಬಂದರೆ ಪೂರ್ತಿ ವಸೂಲಿಗೆ ಆದೇಶ ನೀಡುವರು. | 


ಕೋಷ್ಟಕ 9.1 : ಧಾರವಾಡ ಜಿಲ್ಲೆಯ 11 ಮತ್ತು 111 ಪರಿಷೃತ ಕಂದಾಯ ನಿಷ್ಕರ್ಶೆ (1964) ಯಂತೆ 
ಗೊತ್ತುಮಾಡಲಾದ ಪ್ರಮಾಣಿತ ದರಗಳು 


ತಾಲೂಕಿನ ಹೆಸರು ಪ್ರದೇಶ ಗ್ರಾಮಗಳ ಕಂದಾಯದ ಪ್ರಮಾಣಿತ ದರ 
(ಗುಂಪು ಸಂಖ್ಯ 
ಖುಷ್ಕಿ ತರಿ ಬಾಗಾಯತು 
ಧಾರವಾಡ 73 1.67 9.47 9.47 
2 ಕ 379 756 756 
3 K 3.83 6.59 6.59 
4 90 3.61 6.35 6.35 
ಶಿಗ್ಗಾಂವಿ 70 1.67 947 9.47 
2 ೭ 3.79 756 756 
3 92 3.83 6.59 6.59 
ಹಾನಗಲ್‌ 131 1.67 947 9.47 
2 23 379 756 756 
3 19 3.83 6.59 6.59 
ಹಿರೇಕೆರೂರು 22 1.67 9.47 9.47 
2 123 3.79 7.56 7.56 
ಕಲಘಟಗಿ 112 1.67 9.47 9.47 
(ಜೂನ್‌ ನಂತೆ 5) 4 15 3.69 6.35 6.35 
ಹುಬ್ಬಳ್ಳಿ 3.64 708 1527 
2 47 3.40 7.08 16.27 
3 3.14 7.08 15.27 
4 34 2.98 708 1527 
ಕುಂದಗೋಳ 2 40 3.40 7.08 16.27 
4 10 298 708 1527 


ಆಡಳಿತ ಮತ್ತು ರಾಜಸ್ವ 579 


2 3 4 5 6 
33.601 1 ೩ ETT ITT ET ETE RSS 

ಬ್ಯಾಡಗಿ 34 3.64 7.08 15.27 

3 34 3.14 7.08 15.27 

112 3.64 7.08 15.27 

ರಾಣೆಬೆನ್ನೂರು 112 3.64 7.08 15.27 
(ಟೋನ್‌ ನಂ.86 ) 

ನರಗುಂದ 10 3.13 3.13 3.13 

5 49 1.92 1.92 1.92 

ಗದಗ 38 3.13 113 3.13 

2 10 2.90 2.90 290 

4 10 2.26 797 226 

6 1.70 1.70 1.70 

ಶಿರಹಟ್ಟಿ 3 3.13 3.13 3.13 

3 45 2.72 797 22 

4 44 2.26 7.97 226 

ರೋಣ 2 49 2.90 2.90 290 

4 35 2.26 797 226 

5 10 1.92 1.92 1.92 

ಮುಂಡರಗಿ 4 44 2.26 797 226 

6 9 1.70 1.70 1.70 


ನೀರಿನ ಕರ 


ಕರ್ನಾಟಕ ಸರಕಾರದ 1980 ಅಧಿಸೂಚನೆಯನ್ವಯ ಕರ್ನಾಟಕ ನೀರಾವರಿ ಛೀರಿನ ದರ ಆಕರಣೆ) ನಿಯಮಗಳು 1965 
ರ ನಿಯಮ 4ಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಈ ತಿದ್ದುಪಡಿ ಪ್ರಕಾರ ನೀರಾವರಿ ದರ (ವಾಟರ್‌ ರೇಟ್‌) ಬೇಡಿಕೆಯ ಪತ್ರಿಕೆಯನ್ನು 
ತಯಾರಿಸಿ ತಹಶೀಲದಾರರಿಗೆ ಕಳಿಸುವ ಹೊಣೆಗಾರಿಕೆ ಆಯಾ ಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರದ್ದಾಗಿರುತ್ತದೆ. 
ಈ ಬೇಡಿಕೆ ಪತ್ರಿಕೆಯನ್ನು ತಯಾರಿಸುವ ಪೂರ್ವದಲ್ಲಿ ನಿಯಮ 4 ರ ಪ್ರಕಾರ ಈ ಕೆಳಗಿನಂತೆ ಕ್ರಮ ಜರುಗಿಸಬೇಕಾಗುತ್ತದೆ. 


ನೀರಾವರಿ (ಲೋಕೋಪಯೋಗಿ) ಇಲಾಖೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ನೀರಾವರಿ ಅಗತ್ಯಕ್ಕೆ ಸರ್ವೆ 
ನಂಬರುಗಳ ಜಂಟಿ ತಪಾಸಣೆ ಮಾಡಿ ಆ ಸರ್ವೆ ನಂಬರುಗಳಿಗೆ ನೀರು ಮುಟ್ಟಿದ ಬಗ್ಗೆ ಮತ್ತು ಬೆಳೆದ ಬೆಳೆಗಳ ಬಗ್ಗೆ ಮಾಹಿತಿ 
ಪಡೆಯುವುದು. ಜಂಟಿ ತಪಾಸಣೆಯನ್ನು ಸಾಮಾನ್ಯವಾಗಿ ನೀರಾವರಿ ಆದ ರೈತರ ಸಮಕ್ಷಮ ನಡೆಸಿ ರೈತರ ಸಹಿಯನ್ನು 
ಪಡೆದುಕೊಳ್ಳಬೇಕು. ತಪಾಸಣೆ ಪತ್ರಿಕೆಯನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜನೀಯರರು ಸಂಬಂಧಿಸಿದ ತಹಶೀಲದಾರರಿಗೆ 
ಕಳಿಸುವುದು. ಜಂಟಿ ತಪಾಸಣೆಯಿಂದ ಕಂಡು ಬಂದ ನೀರಾವರಿ ಆದ ಸರ್ವೆ ನಂಬರುಗಳ ಪತ್ರಿಕೆ ಸರಿ ಇದೆ ಎಂದು ಮನವರಿಕೆ 
ಮಾಡಿಕೊಂಡ ನಂತರ ಪ್ರತೀಯೊಂದು ಸರ್ವೆ ನಂಬರಿನ ರೈತರಿಂದ ಸಂದಾಯ ಮಾಡಬೇಕಾದ ನೀರಿನ ದರದ ಪತ್ರಿಕೆಯನ್ನು 
ಸಹಾಯಕ ಕಾರ್ಯನಿರ್ವಾಹಕ ಇಂಜನಿಯರರು ತಯಾರಿಸಿ ನಂತರ ಗ್ರಾಮಚಾವಡಿ, ಪಂಚಾಯತ ಕಾರ್ಯಾಲಯ ಹಾಗೂ ಇತರ 
ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಸಿದ್ಧಿಸಿ ಸಂಬಂಧಿಸಿದ ರೈತರಿಂದ ತಕರಾರುಗಳನ್ನು ಆಹ್ವಾನಿಸಬೇಕು. ತಕರಾರುಗಳು ಬಂದಲ್ಲಿ ಸಹಾಯಕ 


1. 


580 ಧಾರವಾಡ ಜಿಲ್ಲೆ 


ಕಾರ್ಯನಿರ್ವಾಹಕ ಅಭಿಯಂತರರು ತಹಶೀಲದಾರರೊಂದಿಗೆ ಅಂತಹ ಭೂಮಿಗಳ ತಪಾಸಣೆ ಮಾಡುವುದು. ಮತ್ತು ಸಂಬಂಧಿಸಿದ 
ರೈತರಿಗೆ ಅವಕಾಶ ಕೊಟ್ಟು ಅವರ ಹೇಳಿಕೆ ಕೇಳಿಕೊಂಡು ಅವಶ್ಯವಿದ್ದರೆ ನೀರಿನ ದರದ ಪತ್ರಿಕೆಯನ್ನು ಪರಿಷ್ಕರಿಸಿ ನೀರಿನ ದರದ 
ಪತ್ರಿಕೆಯನ್ನು ತಹಶೀಲದಾರರಿಗೆ ಕಳಿಸುವುದು. ಈ ಇಲಾಖೆಯವರು ಕಳಿಸಿದ ಪತ್ರಿಕೆಯನ್ವ್ಹಯ ವಸೂಲಿ ಮಾಡುವ ಕರ್ತವ್ಯ ಕಂದಾಯ 
ಇಲಾಖೆಯದು ಆಗಿರುತ್ತದೆ. | ; 


ಸರ್ಕಾರದ 24.7.1985 ರ ಆದೇಶದ ಪ್ರಕಾರ ನೀರಾವರಿಯಾಗುವ ಭೂಮಿಗಳ ಪರಿಷ್ಕೃತ ನೀರಾವರಿ ದರ ಈ 


ಕೆಳಗಿನಂತಿರುವುದು. 
ಅ.ಸಂ. ಬೆಳೆ | ಸ ಪ್ರಶೀ ಎಕರೆಗೆ ನೀರಿನ ದರ ರೂ.ಗಳಲ್ಲಿ 
1. ಕಬ್ಬು 12 ತಿಂಗಳ ಅವಧಿಯದು 150.00 
“AS hy 12 ತಿಂಗಳ ಮೇಲೆ 18 ತಿಂಗಳ 
ಒಳಗೆ ಕಟಾವು ಆಗುವಂತಹದು 225.00 
ತ್ತಿ ಬತ್ತ 35.00 ಮೊದಲ ಬಿಳೆಗೆ 
40.00 ನಂತರದ ಬೆಳೆಗಳಿಗೆ 
4. ಗೋಧಿ 22.00 
5೨. ಜೋಳ 20.00 
6. ನೆಲಗಡಲೆ 24.00 
7. ತಂಬಾಕು 24.00 
8. ಹತ್ತಿ | 40.00 
9. ಗೋವಿನ ಜೋಳ, ರಾಗಿ, ನವಣೆ, ಸಜ್ಜೆ ಬಟಾಣಿ 
ಗೆಣಸು, ಉಳ್ಳಾಗಡ್ಡಿ ಮುಂತಾದವು. . 20.00 
10. ದ್ವಿದಳ ಧಾನ್ಯ 15.00 
11. ತೋಟದ ಬೆಳೆಗಳು 40.00 


ಸರಕಾರದ ಆದೇಶದ ಪ್ರಕಾರ ಈ ದರಗಳನ್ನು ಈ ಕೆಳಗಿನಂತೆ ಆಕರ ಮಾಡಬೇಕಾಗುತ್ತದೆ. (1) ಬೃಹತ್‌ ಮತ್ತು ಮಧ್ಯಮ 
ನೀರಾವರಿ ಕಾಮಗಾರಿಗಳ ಕೆಳಗೆ ನೀರಾವರಿ ಆಗತಕ್ಕ ಜಮೀನುಗಳಿಗೆ ದಿನಾಂಕ 1.7.85 ರಿಂದ ಮೇಲ್ಯಾಣಿಸಿದ ದರಗಳನ್ನು ಆಕರಣೆ 
ಮಾಡಬೇಕಾಗುತ್ತದೆ. 1.7.85 ರ ಪೂರ್ವದಲ್ಲಿ ಅಂದರೆ 1.7.78 ರಿಂದ 30.6.85 ರವರೆಗೆ ಹಳೆಯ ನೀರಿನ ದರ ಆಕರಣೆ 
ಮಾಡಬೇಕಾಗುತ್ತದೆ. (ದಿ: 1.6.76 ರ ದರದಂತೆ). (2) ನಿಶ್ಚಿತ ನೀರಾವರಿ ಆಗದೆ ಇರುವ ಮಧ್ಯಮ ನೀರಾವರಿ ಕಾಮಗಾರಿಗಳ 
ಕೆಳಗೆ ಬರುವ ಜಮೀನುಗಳಿಗೆ ನಿಗದಿಪಡಿಸಿದ ನೀರಿನ ದರದ % ದಷ್ಟು ಆಕರಣೆ ಮಾಡಬೇಕು. (3) ಚಿಕ್ಕ ನೀರಾವರಿ ಕೆರೆಗಳ 
ಕೆಳಗೆ ಬರುವ ಜಮೀನುಗಳಿಗೆ (ಹಾಯರ್‌ ರೀಚಸ್‌) ನಿಗದಿ ಪಡಿಸಿದ ನೀರಿನ ದರದ %ದಷ್ಟು ಹಾಗೂ ಇನ್ನೂ ಕೆಳಗಡೆ (ಲೋವರ್‌ 
ರೀಚಸ್‌) ಯಲ್ಲಿರುವ ಜಮೀನುಗಳಿಗೆ ನಿಗದಿಪಡಿಸಿದ ನೀರಿನ ದರದ ದಷ್ಟು ಆಕರಣೆ ಮಾಡಬೇಕು. ಕನಿಷ್ಠ ದರವು ತರಿ ಆಕಾರ 
ಮತ್ತು ಖುಷ್ಕಿ ಆಕಾರದ ನಡುವಿನ ಅಂತರ 1% ಪಟ್ಟು ಇರಬೇಕು. ಗರಿಷ್ಠ ದರವು ತರಿ ಆಕಾರ ಮತ್ತು ಖುಷ್ಕಿ ಆಕಾರದ ನಡುವಿನ 
ಅಂತರದ 2 ಪಟ್ಟು ಇರಬೇಕು. ಹಾಯರ್‌ ಮತ್ತು ಲೋವರ್‌ ರೀಚಸ್‌ಗಳಲ್ಲಿಯಂತೆಯೇ, ಕಡಿತಗೊಂಡ ನೀರಿನ ದರಗಳ ಆಕರಣೆ 
1.7.76 ರಿಂದ ಜಾರಿಯಲ್ಲಿ ಬರತಕ್ಕದ್ವು 


ಉಲ್ಲೇಖಿತ ಸರ್ಕಾರದ ಆದೇಶದ ಕಂಡಿಕೆ (5)ರಲ್ಲಿ ಆದೇಶಿಸಿದಂತೆ ಚಿಕ್ಕ ನೀರಾವರಿ ಕೆರೆಗಳ ಅಡಿಯಲ್ಲಿ ಬರತಕ್ಕ ಜಮೀನುಗಳಿಗೆ 
30.6.76 ರ ವರೆಗೆ ಆಕರಣೆ ಆದ ನೀರಿನ ದರಗಳ ವಸೂಲಿ ಆಗದೆ ಬಾಕಿ ಇದ್ದರೆ ಆ ಬಾಕಿಯನ್ನು ಸರಕಾರದವರು ಮನ್ನಾ 
ಮಾಡಿದ್ದಾರೆ. ಸರಕಾರದ ಆದೇಶವನ್ನು ಈ ಬಗ್ಗೆ ದಿನಾಂಕ 24.7.1985 ರಂದು ನಿಗದಿಪಡಿಸಿದ್ದು ಆ ನೀರಿನ ದರಗಳನ್ನು ಜಾರಿಯಲ್ಲಿ 


ಆಡಳಿತ ಮತ್ತು ರಾಜಸ್ವ 581 


ತರಲು ಕರ್ನಾಟಕ ನೀರಾವರಿ (ನೀರಿನ ದರ ಆಕರಣೆ) ನಿಯಮಗಳು 1965. 'ಕೈ ತಿದ್ದುಪಡಿಯನ್ನು ಸರಕಾರದವರು ದಿನಾಂಕ 
4.11.87 ರಂದು ಹೊರಡಿಸಿದ್ದಾರೆ. 


ನಿರ್ವಹಣೆ ಕರ : ಕರ್ನಾಟಕ ನೀರಾವರಿ ಕಾಯ್ದೆ 1965ರ ಕಲಂ 44ರ ಅನ್ವಯ ಮತ್ತು ಕರ್ನಾಟಕ ನೀರಾವರಿ ನಿಯಮಗಳು 
1965 ರ ನಿಯಮ 21-ಎ ಅನ್ವಯ ಪ್ರತೀ ಎಕರೆಗೆ ಪ್ರತೀ ವರ್ಷಕ್ಕೆ ರೂ.4.00 ರಂತೆ ನಿರ್ವಹಣಾ ಕರವನ್ನು ತಹಶೀಲದಾರರು 
ಆಕರಣೆ ಮತ್ತು ವಸೂಲಿ ಮಾಡಬೇಕಾಗುತ್ತದೆ. ಆದರೆ ಸತತ ಎರಡು ವರ್ಷಕ್ಕಿಂತ ಕಡಿಮೆ ಇಲ್ಲದ ಅವಧಿಗೆ ಜಮೀನುಗಳಿಗೆ ನೀರು 
ಪೂರೈಕೆ ಆಗದಿದ್ದರೆ ಈ ನಿರ್ವಹಣಾ ಕರ ಆಕರಣೆ ಮಾಡುವಂತಿಲ್ಲ 


ನೀರಿನ ದಂಡದ ಕರ : ಕರ್ನಾಟಕ ನೀರಾವರಿ ಕಾಯ್ದೆ 1965 ರ ಕಲಂ 28 (5) ರನ್ವಯ ನೀರಾವರಿ ಅಧಿಕಾರಿಗಳಿಂದ 
ಪರವಾನಿಗೆ ಪಡೆಯದೆ ಸರಕಾರದ ಮೂಲಗಳಿಂದ ನೀರನ್ನು ಬಳಸಿಕೊಂಡರೆ ಆ ಬಗ್ಗೆ ದಂಡ ಸಂದಾಯ ಮಾಡಬೇಕಾಗುವುದು. 
ಇಂತಹ ದಂಡ ಸಾಮಾನ್ಯ ನೀರಿನ ದರದ 15 ಪಟ್ಟು ಆಗಿರುತ್ತದೆ. ಇದೇ ಕಾಯ್ದೆಯ ಕಾಲಂ 32(4) ರನ್ವಯ ಅಧಿಸೂಚಿತ 
ಬೆಳೆಗಳನ್ನು ಹೊರತುಪಡಿಸಿ ಬೇರೆ ಬೆಳೆಗಳನ್ನು ಬಿತ್ತಿದರೆ ಅಥವಾ ಬೆಳೆದರೆ ಸಾಮಾನ್ಯ ನೀರಿನ ದರದ 10 ಪಟ್ಟು ದಂಡ ಸಂದಾಯ 
ಮಾಡಬೇಕಾಗುವುದು. ಮೇಲ್ಕಾಣಿಸಿದ ನೀರಿನ ದಂಡದ ಕರಗಳು 1.7.1985 ರಿಂದ ಜಾರಿಯಲ್ಲಿ ಬಂದಿರುತ್ತವೆ. 


ಕೋಷ್ಟಕ 9.2 : ಧಾರವಾಡ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಲ್ಲಿ ವಸೂಲಾದ ಭೂ ಕಂದಾಯ, ನೀರಾವರಿ ಕರ 
ಇತ್ಯಾದಿಗಳ ವಿವರ ಹೀಗಿದೆ. 


ವಸೂಲಿ ವಿವರ ಬೇಡಿಕೆ ವಸೂಲಿ ee 
(ಲಕ್ಷಗಳಲ್ಲಿ) (ಲಕ್ಷಗಳಲ್ಲಿ (ಲಕ್ಷಗಳಲ್ಲಿ) 
1985 
]) ಭೂ ಕಂದಾಯ 92.09 49.05 43.04 
2) ನೀರಾವರಿ ಮತ್ತು ನಿರ್ವಹಣೆ ಕರ 174.41 431 170.10 
3) ನೀರಾವರಿ ದಂಡದ ಕರ 0.22 " 0.22 
4) ಸಾಲಗಳು 3741 0.06 37.35 
5) ಇತರೆ ಸರಕಾರಿ ಬಾಕಿ 412.59 | 55.65 356.94 
ಒಟ್ಟು 716.75 109.07 607.68 
| 1986 
1) ಭೂ ಕಂದಾಯ $5.19 10.90 74.29 
2) ನೀರಾವರಿ ಮತ್ತು ನಿರ್ವಹಣೆ ಕರ 170.10 52.54 117.56 
3) ನೀರಾವರಿ ದಂಡದ ಕರ 0.22 0.22 K 
4) ಸಾಲಗಳು 37.75 | 8.02 29.33 
5) ತರೆ ಸರಕಾರಿ ಬಾಕಿ 359.27 47.87 311.40 
652.13 119.55 532.58 


ಒಟ್ಟು ಲ 


ಹಾ ಘಘಾಗಘ)ಗ7ಗಐಗಕಾರಾಗೂಾಗ)ಗ/ಗ್ಣೌ/? ದಾಳಾಸಾಗಾಘಾ ಕಾಕಾ ಗಕ್ಮ್ವನ್ವಾಗಾಗಗಾಗಉಗ%ಗ[ಗಾಗ-ಾಗ್ಣ ್ಣ)ಾೂ ಗಾರಗ್ವಾಗಸಸ 


582 ಧಾರವಾಡ ಜಿಲ್ಲೆ 
(ಲಕ್ಷಗಳಲ್ಲ) (ಲಕ್ಷಗಳಲ್ಲಿ) ಲಕ್ಷಗಳಲು 
1987 

1) - ಭೂಕಂದಾಯ 167.32 148.62 18.70 
2) ನೀರಾವರಿ ಮತ್ತು ನಿರ್ವಹಣೆ ಕರ 117.56 15.86 101.70 
3) ನೀರಾವರಿ ದಂಡದ ಕರ ಹ - ಇ 
4) ಸಾಲಗಳು 29.92 708 22.84 
5) ಇತರೆ ಸರಕಾರಿ ಬಾಕಿ 432.63 273.34 159.29 
ಒಟ್ಟು 747.43 444.90 302.53 

1988 
1) ಭೂ ಕಂದಾಯ 68.77 68.77 = 
2) ನೀರಾವರಿ ಮತ್ತು ನಿರ್ವಹಣೆ ಕರ 129.08 24.79 104.29 
3) ನೀರಾವರಿ ದಂಡದ ಕರ - ಹ - 
4) ಸಾಲಗಳು 40.60 14.18 26.42 
5) ಇತರೆ ಸರಕಾರಿ ಬಾಕಿ 424.61 313.99 110.62 
ಒಟ್ಟು 603.06 421.73 241.33 

1989 
1) ಭೂ ಕಂದಾಯ 40.90 40.90 ಹ 
2) ನೀರಾವರಿ ಕರ ಮತ್ತು ನಿರ್ವಹಣೆ ಕರ 134.43 36.46 97.97 
3) ನೀರಾವರಿ ದಂಡದ ಕರ 98.77 ಈ 98.77 
4) ಸಾಲಗಳು 132.64 55.00 77.64 
5) ಇತರೆ ಸರಕಾರಿ ಬಾಕಿ 308.28 271.06 37.22 
ಒಟ್ಟು 715.02 403.42 311.60 

1990 
1) ಭೂ ಕಂದಾಯ 55.76 35.15 20.61 
2) ನೀರಾವರಿ ಮತ್ತು ನಿರ್ವಹಣೆ ಕರ 151.28 26.22 125.06 
3) ನೀರಾವರಿ ದಂಡದ ಕರ 533.88 ಇ 533.88 
4) ಸಾಲಗಳು 179.54 6.33 173.21 
೨) ಇತರೆ ಸರಕಾರಿ ಬಾಕಿ 231.92 158.90 73.02 
ಒಟ್ಟು 1,152.38 226.60 925.78 


A 


ಆಡಳಿತ ಮತ್ತು ರಾಜಸ್ವ ' 


ಬೇಡಿಕೆ 


583 


ವಸೂಲಿ ಬಾಕಿ 
(ಲಕ್ಷಗಳಲ್ಲಿ) (ಲಕ್ಷಗಳಲ್ಲ) (ಲಕ್ಷಗಳಲ್ಲಿ) 
1991 
52.14 34.10 18.04 
126.51 19.76 106.75 
69142 0.01 69141 
222.81 9.09 213.72 
190.46 122.54 67.92 
1,283.34 185.50 1,097.84 
1992 
99.75 99.27 0.48 
134.99 45.32 89.67 
815.59 0.09 815.50 
233.63 21.92 211.71 
286.18 154.30 131.88 
1,570.14 320.90 1,249.24 
1993 
9532 95.32 
119.48 18.15 101.33 
815.50 2 815.50 
235.35 6.10 229.25 
21720 106.28 1092 
1,482.85 225.85 1,257.00 
1994 
100.84 76.73 2411 
158.03 31.20 126.83 
1,371.77 0.18 1,371.59 
231.53 12.96 218.57 
314.79 145.75 169.04 
2,176.96 266.82 1,910.14 


i 


584 


ಧಾರವಾಡ ಜಿಲ್ಲೆ 


ಕೋಷ್ಟಕ 9.3 : 1993-94 ನೇ ಸಾಲಿನ ತಾಲೂಕುವಾರು ಕಂದಾಯ ವಸೂಲಿ ವಿವರ ಸಾಧಿಸಿದ ಪ್ರಗತಿ ವಿವರ : 


2) 


3) 


4) 


೨) 


ಹುಬ್ಬಳ್ಳಿ 


.ಸರಕಾರಿ ಬಾಕಿ ವಿವರ 
3 
1) ಭೂ ಕಂದಾಯ 
ಸೆಸ್ಸುಗಳು 
2) ನೀರಾವರಿ ಕರ 
`3) ನೀರಿನ ದಂಡದ ಕರ 
4) ಸಾಲಗಳು 
5) ಇತರೆ ಬಾಕಿ 
ಒಟ್ಟು 
1) ಭೂ ಕಂದಾಯ 
ವ ಸೆಸ್ಸುಗಳು 
2) ನೀರಾವರಿ ಕರ 
3) ನೀರಿನ ದಂಡದ ಕರ 
4) ಸಾಲಗಳು 
ನಿ) ಇತರೆ ಬಾಕಿ 
ಒಟ್ಟು 
1) ಭೂ ಕಂದಾಯ 
ವ ಸೆಸ್ಸುಗಳು 
-2) ನೀರಾವರಿ ಕರ. 
3) ನೀರಿನ ದಂಡದ ಕರ 
4) ಸಾಲಗಳು 
5) ಇತರೆ ಬಾಕಿ 
ಬಟ್ಟು 
[ಭೂ ಕಂದಾಯ 
ವ ಸೆಸ್ಸುಗಳು 
2) ನೀರಾವರಿ ಕರ 
3) ನೀರಿನ ದಂಡದ ಕರ 


4) ಸಾಲಗಳು 


5) ಇತರೆ ಬಾಕಿ 


ಒಟ್ಟು 
1) ಭೂ ಕಂದಾಯ, 
ವ ಸೆಸ್ಸುಗಳು 


ನಿವಳ ಬೇಡಿಕೆ. ವಸೂಲಿ - ಬಾಕಿ 
4 6 6 
1472 14.72 ಕ 
0.56 0.49 0.07 
1044 0.41 . 10.03 
28.50 24.82 3.68 
54.22 40.44 13.78 
12.82 12.82 ಎ 
4.05 2.70 1.35 
20.46 ಕ 20.46 
276 0.20 2.56 
MA ಗ್‌ ಟಾ ' 13.55 
71.52 33.60 3792 
1.70 170 | 
2.83 0.38 245 
19.34 6.87 14.55 
23.87 6.87 17.00 
3.72 3.72 ಕ 
56.98 6.43 50.55 
471.90 4 471.90 
7.93 0.32 76) 
7.62 5.71 19] 
548.15 16.18. . 53197 


1.38 he 


ಆಡಳಿತ ಮತ್ತು ರಾಜಸ್ವ 585 
I 2 3 4 5 ಇ 
2) ನೀರಾವರಿ ಕರ 0.31 0.08 0.23 
3) ನೀರಿನ ದಂಡದ ಕರ _ x 5 
4) ಸಾಲಗಳು 6.46 0.42 6.04 
5) ಇತರೆ ಬಾಕಿ 13.73 7.29 6.44 
ಒಟ್ಟು 21.88 9.17 12.71 
6) ಕುಂದಗೋಳ 1) ಭೂ ಕಂದಾಯ 
ವ ಸೆಸ್ಸುಗಳು 4.38 4.38 2 
2) ನೀರಾವರಿ ಕರ 2 ಡೆ ಕ 
3) ನೀರಿನ ದಂಡದ ಕರ - = ಸ 
4) ಸಾಲಗಳು 18.75 1.20 1759 
5) ಇತರೆ ಬಾಕಿ 13.73 7.29 6.44 
ಒಟ್ಟು 21.88 9.17 12.71 
7) ಶಿರಹಟ್ಟಿ 1) ಭೂ ಕಂದಾಯ 
ವ ಸೆಸ್ಪುಗಳು 3.05 3.05 - 
2) ನೀರಾವರಿ ಕರ 1.10 0.48 0.62 
3) ನೀರಿನ ದಂಡದ ಕರ - - - 
4) ಸಾಲಗಳು 29.08 1.89 27.19 
5) ಇತರೆ ಬಾಕಿ 10.59 6.48 4.11 
ಒಟ್ಟು 43.82 11.90 31.92 
8) ಹಾನಗಲ್‌ 1) ಭೂ ಕಂದಾಯ 
ವ ಸೆಸ್ಸುಗಳು 2.62 2.62 A 
2) ನೀರಾವರಿ ಕರ 9.8] 5.20 461 
3) ನೀರಿನ ದಂಡದ ಕರ ಎ ನ _ 
4) ಸಾಲಗಳು 3.೨9" 0.13 3.46 
5) ಇತರೆ ಬಾಕಿ 14.52 14.17 0.35 
9) . ಶಿಗ್ಗಾಂವಿ 1) ಭೂ ಕಂದಾಯ 
ವ ಸೆಸ್ತುಗಳು 1.75 1.75 ಕ್ತ 
2) ನೀರಾವರಿ ಕರ - ಐ ನ್ದ 
3) ನೀರಿನ ದಂಡದ ಕರ ಸ ಕ | 
4) ಸಾಲಗಳು 5.30 1.04 4.26 
5) ಇತರೆ ಬಾಕಿ 3.51 3.26 0.25 
10.56 6.05 4.51 


ಒಟ್ಟು 


586 


11) 


12) 


13) 


14) 


ರೋಣ 


ಧಾರವಾಡ ಜಿಲ್ಲೆ 


3 
1) ಭೂ ಕಂದಾಯ 
ವ ಸೆಸ್ಸುಗಳು 
2) ನೀರಾವರಿ ಕರ 
3) ನೀರಿನ ದಂಡದ ಕರ 
4) ಸಾಲಗಳು 


5) ಇತರೆ ಬಾಕಿ 


ಒಟ್ಟು 


1) ಭೂ ಕಂದಾಯ ವ ಸೆಸ್ಸುಗಳು 
2) ನೀರಾವರಿ ಕರ ; 
3) ನೀರಿನ ದಂಡದ ಕರ 

4) ಸಾಲಗಳು 

5) ಇತರೆ ಬಾಕಿ 

ಒಟ್ಟು 
1) ಭೂ ಕಂದಾಯ ವ ಸೆಸ್ತುಗಳು 
2) ನೀರಾವರಿ ಕರ 

3) ನೀರಿನ ದಂಡದ ಕರ 

4) ಸಾಲಗಳು 

5) ಇತರೆ ಬಾಕಿ 

ಒಚ್ಚು 

1) ಭೂ ಕಂದಾಯ ವ ಸೆಸ್ತುಗಳು 
2) ನೀರಾವರಿ ಕರ 

3) ನೀರಿನ ದಂಡದ ಕರ 

4) ಸಾಲಗಳು 

5) ಇತರೆ ಬಾಕಿ 

ಒಟ್ಟು ಶೆ 
1) ಭೂ ಕಂದಾಯ ವ ಸೆಸ್ಸುಗಳು 
2) ನೀರಾವರಿ ಕರ 

3) ನೀರಿನ ದಂಡದ ಕರ 

4) ಸಾಲಗಳು 

5) ಇತರೆ ಬಾಕಿ 


ಒಟ್ಟು 


ಡು ೨ 6 
3೨.51 11.40 24.11 
0.05 0.05 - 
54.17 0.13 54.04 
39.47 . 3.92 35.55 
129.20 15.50 113.70 
1.57 37 ಹ 
3.73 0.65 3.08 
0.24 0.02 0.22 
4.09 0.25 3.84 
8.07 1.35 6.72 
17.70 3.84 13.86 
3.19 3.19 = 
67.36 12.55 54.81 
851.18 ಹ 851.18 
0.85 0.85 - 
4.72 0.43 4.29 
927.30 17.02 910.28 
3.67 3.67 = 
5.70 1.03 4.67 
26.16 0.16 26.00 
66.07 1.38 64.69 

. ೩393 5.45 18.48 
125.53 11.69 113.84 
3.47 3.47 ೫ 
0.48 0.48 - 
2.03 2.03 - 
13.16 9.18 3.98 
19.14 3.98 


15.16 


ಆಡಳಿತ ಮತ್ತು ರಾಜಸ್ವ 587 


] 2 3 4 5 6 
15) ಬ್ಯಾಡಗಿ 1) ಭೂ ಕಂದಾಯ ವ ಸೆಸ್ಸುಗಳು 3.10 3.10 - 
2) ನೀರಾವರಿ ಕರ _ ಫೆ ತ 

3) ನೀರಿನ ದಂಡದ ಕರ A ಈ ತ್ತ 

4) ಸಾಲಗಳು 6.20 1.35 4.85 

5) ಇತರ ಬಾಕಿ 13.62 9.08 4.54 

ಒಟ್ಟು ಇರ ಚೂ ಸಕ್ಕು 

16) . ಹಿರೇಕೆರೂರ 1) ಭೂ ಕಂದಾಯ ವ ಸೆಸ್ತುಗಳು ನಾ 
2) ನೀರಾವರಿ ಕರ 2.35 0.88 1.47 

3) ನೀರಿನ ದಂಡದ ಕರ 5 ವ ಹ 

4) ಸಾಲಗಳು TD 0.36 7.05 

5) ಇತರೆ ಬಾಕಿ 8.86 5.59. 3.26 

ಒಟ್ಟು ಹ ಬಾರಾ ಅರತ ಉದ 

17) ರಾಣೆಬೆನ್ನೂರ 1) ಭೂ ಕಂದಾಯ ವ ಸೆಸ್ತುಗಳು 2.40 2.40 ಸ ೬ 
| 2) ನೀರಾವರಿ ಕರ 5.55 0.18 537 

3) ನೀರಿನ ದಂಡದ ಕರ 1.83 ಎ 1.83 

4) ಸಾಲಗಳು 3೨5 0.64 2.91 

5) ಇತರೆ ಬಾಕಿ 56.47 20.57 35.90 

ಒಟ್ಟು 69.80 23.79 46.01 


ಇನಾಂಗಳ ರದ್ದತಿ 


ಧಾರವಾಡ ಜಿಲ್ಲೆಯಲ್ಲಿ ಈ ಕೆಳಗೆ ಕಾಣಿಸಿದ ಇನಾಮುಗಳು ಇದ್ದವು: (1) ಮುಂಬಯಿ 'ಪರಗಣಾ ಮತ್ತು ಕುಲಕರ್ಣಿಕಿ ವತನ 
ಇನಾಂ; (2) ಮುಂಬಯಿ ವೈಯಕ್ತಿಕ (ಪರ್ಸನಲ್‌) ಇನಾಂ; (3) ಮುಂಬಯಿ ಸೇವಾ ಸರ್ವೀಸ್‌) ಇನಾಂ (ಸಮಾಜಕ್ಕೆ 
ಉಪಯುಕ್ತವಾಗಲು); (4) ಮುಂಬಯಿ ವಿಲೀನ ಸಂಸ್ಥಾನಗಳ ಮತ್ತು ಪ್ರದೇಶಗಳ (ಜಹಗೀರುಗಳ) ಇನಾಂ; (5) ಮುಂಬಯಿ 
ವಿಲೀನ ಸಂಸ್ಥಾನಗಳ ಮಿಸಲೇನಿಯಸ್‌ ಇನಾಂ; ಮತ್ತು (6) ಮುಂಬಯಿ ಸರಂಜಾಮು ಜಹಗೀರುಗಳ ಮತ್ತು ಇತರ ರಾಜಕೀಯ 
ಸ್ವರೂಪದ ಇನಾಂ. 1843-44 ರ ಇನಾಂ ಕಮಿಶನ್‌ ಬಹುಪಾಲು ಇನಾಂಗಳನ್ನು ರದ್ದುಮಾಡಿದ ವಿಚಾರ ಅಧ್ಯಾಯ ಎರಡರಲ್ಲಿ 
ಗಮನಿಸಿದೆ. 

1) ಪರಗಣಾ ಮತ್ತು ಕುಲಕರ್ಣಿಕಿ ವತನ: ಜಿಲ್ಲೆಯಲ್ಲಿದ್ದ ಆನುವಂಶಿಕ ಅಧಿಕಾರಿಗಳನ್ನು ಪರಗಣಾ ಮತ್ತು ಕುಲಕರ್ಣಿ 
ವತನದಾರರೆಂದು ಕರೆಯಲಾಗುತ್ತಿತ್ತು. ಅವರಲ್ಲಿ ಕೆಲವರ ಹುದ್ದೆಗಳು (1) ದೇಶಮುಖ, ದೇಸಾಯಿ, ನಾಡಗೌಡ, ಹೆಡ್‌ ಪಾಟೀಲ 
(2) ದೇಶಪಾಂಡೆ, ಕುಲಕರ್ಣಿ, ಹೆಡ್‌ ಕುಲಕರ್ಣಿ ಎಂದು ಇದ್ದವು. ಹೆಡ್‌ ಪಾಟೀಲರು ಸರಕಾರದ ಬಾಕಿ ಹಣ ವಸೂಲಿ ಮಾಡುವ 


ಜವಾಬ್ದಾರಿಯನ್ನು ಹೊಂದಿದ್ದರು. ಹೆಡ್‌ ಕುಲಕರ್ಣಿಗಳು ಲೆಕ್ಕಪತ್ರಗಳನ್ನು ಇಡುವುದು ಹಾಗೂ ಸಂಬಂಧಪಟ್ಟ ಪತ್ರ ವ್ಯವಹಾರ 
ಮಾಡುವ ಜವಾಬ್ದಾರಿಯನ್ನು "ಹೊಂದಿದ್ದರು. ಇವರ ಈ ಕೆಲಸಗಳ ಸಲುವಾಗಿ ಇನಾಂಗಳನ್ನು ಹಾಕಿ ಕೊಡಲಾಗಿತ್ತು. ಈ ಇನಾಮನ್ನು 


ಬಿ.ಪಿ. ಮತ್ತು ಕೆ.ಡಬ್ಲ್ಯೂ.ಎ. ಆಕ್ಟ 1950 ರ ಪ್ರಕಾರ ದಿನಾಂಕ 1.5. 1951 ರಂದು ರದ್ದುಪಡಿಸಲಾಗಿರುವುದು. ಇದರಿಂದಾಗಿ 


588 ಧಾರವಾಡ ಜಿಲ್ಲೆ 


1,73,311-17 ಎಕರೆ ಜಮೀನು ಸರಕಾರದ ವಶಕ್ಕೆ ಬಂದಿತು. ಇದರಲ್ಲಿ 1,73,308-32 ಎಕ್ರೆ ಜಮೀನನ್ನು ಪುನರ್ಹಂಚಿಕೆ 
(ರಿಗ್ಯಾಂಟ್‌) ಮಾಡಿದೆ. | 


2) ವೈಯಕ್ತಿಕ ಇನಾಂ : ಮುಂಬಯಿ ವೈಯಕ್ತಿಕ (ಪರ್ಸನಲ್‌) ಇನಾಂ (ಜೂಟ್‌ ಇನಾಮು) 1953ರ ವರೆಗೆ ಪ್ರಚಲಿತದಲ್ಲಿತ್ತು. 
ದಿನಾಂಕ 1.8.1952 ರಿಂದ ಜಾರಿಯಲ್ಲಿ ಬರುವಂತೆ ಮುಂಬಯಿ ಪರ್ಸನಲ್‌ ಇನಾಂ ರದ್ಧತಿ ಕಾಯ್ದೆ 1953 ರ ಪ್ರಕಾರ ಈ 
ಇನಾಂಗಳನ್ನು ರದ್ದುಪಡಿಸಲಾಗಿರುವುದು. ಈ ಇನಾಂ ರದ್ದತಿಯಿಂದ 5,065-34 ಎಕರೆ ಜಮೀನು ಸರಕಾರದ ವಶಕ್ಕೆ ಬಂದಿತು. 
ಇದರಲ್ಲಿ ಪುನಃ ಹಂಚಿದ ಜಮೀನು 5,065-34 ಎಕ್ರೆ. 


3) ಸೇವಾ ಇನಾಂ : ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಸಮುದಾಯ (ಕಮ್ಯುನಿಟಿಕ್ಕೆ ಉಪಯೋಗವಾಗುವಂತಹ ಸೇವೆಗಳನ್ನು 
ಮಾಡುತ್ತಿದ್ದ ಜೋಯಿಸ, ಜಂಗಮ, ಖಾಜಿ, ಮುಲ್ಲಾ ಮುಂತಾದವರಿಗೆ ಮುಂಬಯಿ ಸೇವಾ (ಸರ್ವೀಸ್‌) ಇನಾಂಗಳನ್ನು 
ಒದಗಿಸಲಾಗಿತ್ತು. ಈ ಇನಾಂ ದಿನಾಂಕ 1.4.1954 ರಿಂದ ಅನ್ವಯವಾಗುವಂತೆ ಮುಂಬಯಿ ಸರ್ವೀಸ್‌ ಇನಾಂ (ಗ್ರಾಮದ 
ಕಮ್ಮುನಿಟಿಗೆ ಉಪಯುಕ್ತವಾಗುವ) ರದ್ದತಿ ಕಾಯ್ದೆ 1953 ರ ಪ್ರಕಾರ ರದ್ದುಪಡಿಸಲಾಗಿರುವುದು. ಇದರಿಂದಾಗಿ 19,774-28 ಎಕರೆ 
ಜಮೀನು ಸರಕಾರದ ವಶಕ್ಕೆ ಬಂದಿತು ; 19,729-04 ಎಕ್ರೆ ಪುನಃ ಹಂಚಲ್ಪಟ್ಟಿತು. 


4) ಸಂಸ್ಕಾನಗಳ ವಿವಿಧೋದ್ದೇಶ ಇನಾಂ : (1) ಸವಣೂರ (2) ಶಿರಹಟ್ಟಿ (3) ಕುಂದಗೋಳ (4) ಮುಂಡರಗಿ (5) 
ಶಿಗ್ಗಾಂವ (6) ನರಗುಂದ ತಾಲೂಕುಗಳಲ್ಲಿ ಹಿಂದಿನ ಸಂಸ್ಥಾನಗಳ ಪ್ರದೇಶಗಳ ವಿವಿಧೋದ್ದೇಶ (ಮಿಸಲೇನಿಯಸ್‌) ಗ್ರಾಮಗಳಿದ್ದವು. 
ವಿಲೀನ ಸಂಸ್ಥಾನಗಳಿಗೊಳಪಟ್ಟ ಜಮೀನುಗಳ ಹಸ್ತಾಂತರವನ್ನು ದಿನಾಂಕ 1.8.1955 ರಿಂದ ಮುಂಬಯಿ ವಿಲೀನ ಸಂಸ್ಥಾನ 
ಮಿಸಲೇನಿಯಸ್‌ ಹಸ್ತಾಂತರ ರದ್ದತಿ ಕಾಯ್ದೆ 1955 ರ ಪ್ರಕಾರ ರದ್ದುಪಡಿಸಿದರು. ಈ ಇನಾಂ ರದ್ದತಿಯಿಂದ 30,394-03 ಎಕರೆ 
ಜಮೀನು ಸರಕಾರದ ವಶಕ್ಕೆ ಬಂದಿತು. ಈ ಪೈಕಿ 30,393-29 ಎಕ್ರೆ ಪುನರ್‌ ಪ್ರದಾನ ಏತರಣೆ) ಆಗಿದೆ. 


5) ಸಂಸ್ಕಾನಗಳ ಜಹಗೀರಿ ಇನಾಂಗಳು : ಮುಂಬಯಿ ರಾಜ್ಯದಲ್ಲಿ ವಿಲೀನಗೊಂಡ ಸಂಸ್ಥಾನಗಳಲ್ಲಿ ಇದ್ದಂಥ ಜಹಗೀರುಗಳಿಗೆ 
ಇದು ಅನ್ವಯಿಸುತ್ತದೆ. ವಿಲೀನಗೊಂಡ ಸಂಸ್ಥಾನಗಳಿಗೊಳಪಟ್ಟ ಜಮೀನುಗಳ ಹಸ್ತಾಂತರವು ಮುಂಬಯಿ ವಿಲೀನ ಸಂಸ್ಥಾನಗಳ 
ಮತ್ತು ಪ್ರದೇಶಗಳ (ಜಹಗೀರ) ರದ್ದತಿ ಕಾಯ್ದೆ 1953 ರ ಪ್ರಕಾರ ರದ್ದುಪಡಿಸಲ್ಪಟ್ಟಿರುವುದು. ಈ ಇನಾಂ ರದ್ಧತಿಯಿಂದ 241-21 
ಎಕರೆ ಜಮೀನು ಸರಕಾರದ ವಶಕ್ಕೆ ಬಂದಿತು. ಇದನ್ನೆಲ್ಲ ಮತ್ತೆ ಹಂಚಲಾಗಿದೆ. 


6) ಸರಂಜಾಮ ಜಹಗೀರುಗಳು, ರಾಜಕೀಯ ಸ್ವರೂಪದ ಇನಾಂಗಳು : ಹಿಂದಿನ ಸರಕಾರದಲ್ಲಿ ಅಂದರೆ ರಾಜರ 
(ಸಂಸ್ಥಾನಿಕರ) ಆಳ್ವಿಕೆ ಕಾಲದಲ್ಲಿ ರಾಜ್ಯದ ಆರ್ಥಿಕ ಭದ್ರತೆಯನ್ನು ಕಾಯ್ದುಕೊಂಡು ಹೋಗುವ ಸಲುವಾಗಿ ಹಾಗೂ ಕೃಷಿಕರಿಂದ 
ತಾತ್ಪೂರ್ತಿಕವಾಗಿ ಕಂದಾಯ ವಸೂಲಿ ಮಾಡುವ ಉದ್ದೇಶದಿಂದ ಕೆಲವರನ್ನು ನೇಮಿಸಿ ಅವರಿಗೆ ಪ್ರತಿಫಲವಾಗಿ ಇನಾಂಗಳನ್ನು 
ಕೊಡಲಾಗಿತ್ತು. ಇನಾಂದಾರರು ರಾಜರಿಗೆ ನಿಷ್ಠರಾಗಿ ಸಂಸ್ಥಾನದ ಘನತೆ ಹೆಚ್ಚಿಸುವರೆಂಬ ಕಲ್ಪನೆ ಇತ್ತು. ಈ ರೀತಿ ಇನಾಂಗಳನ್ನು 
ಹೊಂದಿದವರಿಗೆ ಕಂದಾಯ ವಸೂಲಿ ಜೊತೆ ಆಡಳಿತ ನಡೆಸುವ ಕೆಲವೊಂದು ಅಧಿಕಾರಗಳನ್ನು ಕೊಡಲಾಗುತ್ತಿತ್ತು. ಮುಸಲ್ಮಾನರ 
ಆಳ್ವಿಕೆಯಲ್ಲಿ ಈ ರೀತಿ ಇನಾಂಗಳಿಗೆ “ಜಹಗೀರ್‌' ಅಂತಲೂ ಮರಾಠಾ ಆಳ್ವಿಕೆಯಲ್ಲಿ “ಸರಂಜಾಮ' ಅಂತಲೂ ಕರೆಯಲಾಗುತ್ತಿತ್ತು. 
ಧಾರವಾಡ ಜಿಲ್ಲೆಯಲ್ಲಿ (1) ಹೆಬ್ಬಳ್ಳಿ ಹಾಗೂ (2) ಗಜೇಂದ್ರಗಡ ಹೀಗೆ ಎರಡು ಸರಂಜಾಮಗಳಿದ್ದವು. ಮುಂಬಯಿ ಸರಂಜಾಮ 
ಜಹಗೀರ ಮತ್ತು ಇತರೇ ರಾಜಕೀಯ ಸ್ವರೂಪದ ಇನಾಂ ರದ್ದತಿ ಕಾಯ್ದೆ 1952 ರ ಪ್ರಕಾರ ದಿನಾಂಕ 1.11.1952 ಕ್ಕಿ 
ಅನ್ವಯವಾಗುವಂತೆ ಇಂತಹ ಇನಾಮಗಳನ್ನು ರದ್ದುಪಡಿಸಲಾಯಿತು. ಇದರಿಂದಾಗಿ 47,873-27 ಎಕರೆ ಜಮೀನು ಸರ್ಕಾರದ 
ವಶಕ್ಕೆ ಬಂದಿತು. ಈ ಎಲ್ಲ ಜಮೀನು ಫುನರ್ಹಂಚಿಕೆಯಾಗಿದೆ. 


ಜಮಾಬಂದಿ ಪದ್ದತಿ 


ಜಮಾ ಎಂದರೆ ಸರಕಾರಕ್ಕೆ ಬರಬೇಕಾದ ಪಾಲು, "ಬಂದ' ಎಂದರೆ ಸರಕಾರಕ್ಕೆ ಬರುವ ಆದಾಯ ನಿಗದಿಪಡಿಸುವುದು, ಎಂದು 
ಅರ್ಥ. ರಾಜನಿಗೆ ಬರಬೇಕಾದ ಪಾಲನ್ನು (ರಾಜಸ್ತ) ನಿಗದಿಪಡಿಸುವುದು ಬಹು ಹಿಂದಿನಿಂದಲೂ ನಡೆದು ಬಂದಿದೆ. ಅದೇ ರೀತಿ 


ಆಡಳಿತ ಮತ್ತು ರಾಜಸ್ವ 589 


ಸರಕಾರಕ್ಕೆ ಬರುವ ಕಂದಾಯ (ರಾಜಸು ನಿಗದಿಪಡಿಸುವುದೇ ಜಮಾಬಂದಿ. ಆಕಾರ ಬಂದ್‌ ಶಬ್ದವನ್ನು ಉದಾಹರಣೆಗೆ 
ತೆಗೆದುಕೊಳ್ಳೋಣ. “ಆಕಾರ' (ಆಕರಣೆ) ಎಂದರೆ ಒಂದು ನಿರ್ದಿಷ್ಟ ಜಮೀನಿನಲ್ಲಿ ಉತ್ಪತ್ತಿಯ ಒಂದಂಶವನ್ನು ಸರ್ಕಾರದ ಪಾಲೆಂದು 
ನಿಗದಿಪಡಿಸಿ ಹಣದ ರೂಪದಲ್ಲಿ ವಸೂಲ ಮಾಡಬೇಕಾದ ಮೊಬಲಗೆಷ್ಟು ಎಂದು ಹೇಳುವುದು. "ಬಂದ್‌' ಎಂದರೆ ನಿರ್ಧಾರ 


ಪಡಿಸುವುದು. ಈ ಆಕರಣೆಯೇ ಭೂ ಕಂದಾಯ. ಕರ್ನಾಟಕ ರಾಜ್ಯವ್ಯಾಪ್ತಿಯಲ್ಲಿ ಬರುವ ಜಮೀನುಗಳಿಗೆ ಪ್ರತಿ 30 ವರ್ಷಗಳಿಗೊಮ್ಮೆ 
ಪ್ರತೀಯೊಂದು ಜಮೀನನ್ನು ಅಳತೆ ಮಾಡಿಸಿ ಅದರ ಫಲವತ್ತತೆ, ಉತ್ಪತ್ತಿ ಮಳೆ ಇತ್ಯಾದಿಗಳ ಆಧಾರದ ಮೇಲೆ ಆಕಾರಬಂದ 
ತಯಾರಿಸಿ ಅದರ ಆಧಾರದ ಮೇಲೆ ಭೂ ಕಂದಾಯ ನಿರ್ಧರಿಸುವರು. 


ಭೂ ಕಂದಾಯ ನಿಗದಿಯಾದ ಜಮೀನುಗಳ ಅದಿಭೋಗದಾರರು ಪ್ರತಿ ಕಂದಾಯ ಸಾಲಿಗೂ ಭೂ ಕಂದಾಯ 
ಕೊಡಬೇಕಾಗುತ್ತದೆ. ಪ್ರತಿಯೊಂದು ಜಮೀನಿನ ಅದಿಭೋಗದಾರನು ಪ್ರಸ್ತುತ ಕಂದಾಯ ಸಾಲಿಗೆ ಕೊಡಬೇಕಾದ ಭೂ ಕಂದಾಯವೆಷ್ಟು, 


ಸೆಸ್ಸುಗಳೆಷ್ಟು ಎಂಬುದನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸುವರು. ಜುಲೈ 1 ನೇ ತಾರೀಖಿನಿಂದ ಜೂನ್‌ 30 ನೇ ತಾರೀಖಿನ ಅವಧಿಗೆ 
ಕಂದಾಯ ವರ್ಷವೆನ್ನುವರು. ಪ್ರತೀಯೊಂದು ಅದಿಭೋಗದಾರನ ಲೆಕ್ಕವನ್ನು ಜಿಲ್ಲಾಧಿಕಾರಿಗಳು ಅಥವಾ ಉಪ ವಿಭಾಗಾಧಿಕಾರಿಗಳು 
ದೃಢೀಕರಿಸಬೇಕಾಗುತ್ತದೆ. ಈ ರೀತಿ ಕಂದಾಯ ಸಾಲಿನ ಲೆಕ್ಕಗಳನ್ನು ದೃಢೀಕರಿಸುವ ಕಾರ್ಯವನ್ನು ವಿಶೇಷಾರ್ಥದಲ್ಲಿ "ಹುಜೂರ 
ಜಮಾಬಂದಿ” ಎಂದು ಕರೆಯುತ್ತಾರೆ. 


ಹುಜೂರ ಜಮಾಬಂದಿಗೆ ಪೂರ್ವಭಾವಿಯಾಗಿ ಮಾಡುವುದೇ ತಾಲೂಕ ಅಥವಾ "ದಿತ್ರಂ' ಜಮಾಬಂದಿ. ಇದನ್ನು ಆಯಾ 
ತಾಲೂಕಿನ ತಹಶೀಲದಾರರು ನಡೆಸುತ್ತಾರೆ. ಹುಜೂರ ಜಮಾಬಂದಿ ಡಿಸೆಂಬರ್‌ ಅಂತ್ಯದ ವೇಳೆಗೆ ಮುಗಿಯಬೇಕಾಗುತ್ತದೆ. ಅಂದರೆ 
ದಿತಂ ಜಮಾಬಂದಿಯನ್ನು ಅದಕ್ಕೆ ಒಂದು ತಿಂಗಳ ಪೂರ್ವದಲ್ಲಿಯೇ ಮುಗಿಸಬೇಕು. ತಾಲೂಕ ದಿತ್ತಂ ಜಮಾಬಂದಿಯಲ್ಲಿ (1) 
ಕಳೆದ ಕಂದಾಯ ಸಾಲಿನ ಲೆಕ್ಕಗಳನ್ನು ಮುಕ್ತಾಯಗೊಳಿಸುವುದು ಹಾಗೂ (2) ಪ್ರಸ್ತುತ ಸಾಲಿನ ಕಂದಾಯ ಲೆಕ್ಕಗಳನ್ನು 
ಸಿದ್ಧಪಡಿಸುವುದು. 

(ಅ) ಕಳೆದ ಸಾಲಿನ ಲೆಕ್ಕಗಳನ್ನು ಮುಕ್ತಾಯ ಮಾಡುವಾಗ (1) ರಸೀದಿ ಪುಸ್ತಕ, (2) ಖರ್ದಿ ಪುಸ್ತಕ, (3) ಖಾತೆ, (4) ಕಮ್‌ 
ಜಾಸ್ತಿ (ಹೆಚ್ಚು ಕಡಿಮೆ) ಘೋಷವಾರೆ, (5) ತಾಲೂಕ ಭೂ ಕಂದಾಯ ಡೇ ಬುಕ್ಕ (ದೈನಿಕ ವಹಿ), (6) ತಾಲೂಕು ಭೂ ಕಂದಾಯ 
ಲೆಡ್ಡರು (ಹೊತ್ತಿಗೆ), (7) ಡಿ.ಸಿ.ಬಿ. ರಿಜಿಸ್ಟರ, (8) ಕುಳ (ಹಿಡುವಳಿದಾರ) ವಾರ ಬಾಕಿ ಪಟ್ಟಿ, (9) ಇತರೇ ಸರಕಾರಿ ಬಾಕಿಗಳ 
ಖಾತೆಗಳು ಇವುಗಳನ್ನು ಪರಿಶೀಲಿಸಬೇಕು. (ಬ) ಪ್ರಸ್ತುತ ಸಾಲಿನ ಲೆಕ್ಕಗಳನ್ನು ಸಿದ್ಧಪಡಿಸುವಾಗ (1) ಚಾಲ್ತಿ ಸಾಲಿನ ಖಾತೆ, (2) 
ಚಾಲ್ತಿ ಸಾಲಿನ ಖಿರ್ದಿ, (3) ಹಕ್ಕು ದಾಖಲೆ ಆರ್‌.ಟಿ.ಸಿ, (4) ಹಕ್ಕು ದಾಖಲೆ ಬದಲಾವಣೆ ರಿಜಿಸ್ಟರ್‌, (5) ವಿವಾದಾಸ್ಪದ 
ಪ್ರಕರಣಗಳ ರಿಜಿಸ್ಟರ್‌, (6) ಇನಾಂ ರಿಜಿಸ್ಟರ್‌, (7) ಬಂಜರು ಭೂಮಿ ತಖ್ತೆ, (8) ಅತಿಕ್ರಮಣ ಪ್ರಸ ಸಂಗಗಳ ರಿಜಿಸ್ಟರ್‌, (9) 
ಕಮ್‌ ಜಾಸ್ತಿ ಘೋಷವಾರೆ, (10) ಆಕಾರ ಬಂದ, (11) ಚಾಲ್ತಿ ಸಾಲಿನ ಡಿ.ಸಿ.ಬಿ. ರಿಜಿಸ್ಟರ್‌, (12) ಚಾಲ್ತಿ ಸಾಲಿನ ಕುಳ 
(ಏಡುವಳಿದಾರ) ಬಾಕಿಪಟ್ಟಿ, (13) ಇತರೇ ಸರ್ಕಾರಿ ಬಾಕಿಗಳ ಖಾತೆಗಳು ಮುಂತಾದವುಗಳನ್ನು ಪರಿಶೀಲಿಸಬೇಕಾಗುತ್ತದೆ. 


ಮೇಲ್ಕಂಡ ರಿಜಿಸ್ಟರುಗಳಲ್ಲದೆ ಪ್ರತೀಯೊಬ್ಬ ಗ್ರಾಮಲೆಕ್ಕಾಧಿಕಾರಿಯು ಪ್ರತೀಯೊಂದು ಗ್ರಾಮಕ್ಕೆ ಪ್ರತ್ಯೇಕವಾದ ಆದರ್ಶ ತಬ್ರೆ 
ನಕಾಶೆ, ಟಿಪ್ಪಣಿ ಪುಸ್ತಕ, ಗ್ರಾಮಲೆಕ್ಕಿಗರ ದಿನಚರಿ, ಮೇಲಾಧಿಕಾರಿಗಳ ಭೇಟಿ ಪುಸ್ತಕ ಮುಂತಾದವುಗಳನ್ನು ನಿರ್ವಹಿಸಿದ್ದಾರೆಯೇ 
ಎಂಬುದನ್ನು ನೋಡಬೇಕು. 


ಜಮಾಬಂದಿಯನ್ನು ಆಯಾ ಕಂದಾಯ ಆಡಳಿತ ಘಟಕದ ಕೇಂದ್ರಸ್ಥಾನದಲ್ಲಿ ಮಾಡಬೇಕೆಂದು ನಿಯಮವಿದಿ 


ಭೂಕಂದಾಯ ವಸೂಲಿ 


ಪ್ರತೀವರ್ಷ ಜನವರಿ 1ರಿಂದ ರೈತರಿಂದ ಭೂಕಂದಾಯ ಬಾಕಿ ಇದೆಯೆಂದು ಎಣಿಸಿ, ಜನವರಿಯಿಂದ ಜೂನ್‌ ಕೊನೆಯವರೆಗಿನ 
ಅವಧಿಯನ್ನು "ಕಿಸ್ತು' ಅಥವಾ "ಮೋಸಂ' ಎಂದು ಕರೆಯಲಾಗುವುದು. ಒಂದು ಖಚಿತ ಕಂತಿಗೆ ಪಾವತಿಯಾಗದ ಮೊತ್ತವು “ಬಾಕಿ' 
ಎಂದು ಭಾವಿಸಲ್ಪಟ್ಟು ಬಾಕಿದಾರನು, "ದೋಷಿ' ಎಂದು ಪರಿಗಣಿಸಲ್ಪಡುವನು. ಜನವರಿ, ಫೆಬ್ರವರಿ, ಮಾರ್ಚ್‌ ಮತ್ತು ಏಪ್ರಿಲ್‌ 


590 ಧಾರವಾಡ ಜಿಲ್ಲೆ 


ತಿಂಗಳುಗಳ 20ಕ್ಕೆ ಕೊಡಬೇಕಾದ ಒಂದೊಂದು ಕಂತೂ ಸಕಾಲದಲ್ಲಿ ಪಾವತಿಯಾಗಬೇಕು. ವಸೂಲಾತಿ ಪ್ರಕ್ರಿಯೆಯು ಜನವರಿಯಲ್ಲಿ 
ರೈತನಿಗೆ "ಡಿಮ್ಯಾಂಡ್‌ ನೋಟೀಸ್‌' ಅಥವಾ ಬೇಡಿಕೆ ಪತ್ರ ಬಂದಾಗ ಆರಂಭವಾಗಿ, ಮುಂದೆ ಸರಿಯಾದ ಅವಧಿಯಲ್ಲಿ ಬಾಕಿ 
ವಸೂಲಿ ಆಗದಿದ್ದರೆ, ಈ ವಿಚಾರ ಒಂದು ವಾರದೊಳಗೆ ತಹಶಿಲ್ದಾರರ ಗಮನಕ್ಕೆ ತಂದು ಬಾಕಿದಾರನ ಚರ ಆಸ್ತಿಯನ್ನು ಜಪ್ತಿ 
ಮಾಡಲು ಆಜ್ಞೆ ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ಭೂಕಂದಾಯ ಅಧಿನಿಯಮ 1966ರಲ್ಲಿ ಹೇಳಿದೆ. ಇಂಥ ಜಪ್ತಾದ ಆಸ್ತಿ 
ಮಾರಾಟಕ್ಕೆ ಇಡುವ ಮೊದಲು ಜಿಲ್ಲಾಧಿಕಾರಿ ಇಲ್ಲವೇ ಅವರಿಂದ ಅಧೀಕೃತರಾದ ಯಾವುದೇ ಅಧಿಕಾರಿ ಈ ಬಗ್ಗೆ ಸೂಕ್ತ ಪ್ರಕಟಣೆ 
(ನೋಟೀಸು) ಜಾರಿ ಮಾಡಬೇಕು. ಮಾರಾಟದಿಂದ ಬಂದ ಮೊತ್ತ ಬಾಕಿ ಇರುವ ಮೊತ್ತಕ್ಕಿಂತ ಕಡಿಮೆಯಾದರೆ ಬಾಕಿದಾರನ 
ಇನ್ನಷ್ಟು ಆಸ್ತಿ ಜಪ್ತಿ ಮಾಡಬಹುದು. ಎಲ್ಲಾ ರಾಜಸ್ವ, ಎಂದರೆ, ನೀರಾವರಿ ದರ, ಸೆಸ್ಸುಗಳು, ಫೀಜುಗಳು, ಕಂತುಗಳು, ದಂಡಗಳು 
ಇವೆಲ್ಲವನ್ನೂ ವಸೂಲಾತಿ ಮಾಡಲು ಕಂದಾಯ ವಸೂಲಾತಿಗೆ ಇರುವ ವಿಧಾನವನ್ನೇ ಅನುಸರಿಸಬೇಕು. 


ಕಂದಾಯ ವಿನಾಯತಿ 


ಮಳೆಯ ಪರಿಸ್ಥಿತಿ ಅನುಕೂಲಕರವಿಲ್ಲದಾಗ ಅಥವಾ ಇನ್ನಾವುದೇ ಅನಿರೀಕ್ಷಿತ ವಿಕೋಪ ಕಾಣಿಸಿಕೊಂಡಾಗ, ಬೆಳೆಗೆ ಹಾನಿಯಾದಲ್ಲಿ 
ಸರಕಾರವು ಈ ಬಗ್ಗೆ ಗಮನ ಹರಿಸಿ ಕಂದಾಯದ ಭಾರವನ್ನು ಇಳಿಸುವ ಅಥವಾ ಕಡಿಮೆ ಮಾಡುವ ನಿಲುವನ್ನು ಸದಾ ಹೊಂದಿದೆ. 
ಮಳೆಯ ಅಭಾವ ತಲೆದೋರಿದಾಗ ಜಿಲ್ಲಾಧಿಕಾರಿಯು ಎಲ್ಲಾ ಅಂತಹ ಪರಿಸ್ಥಿತಿ ಇರುವ ಹೋಬಳಿ (ರೆವಿನ್ಯೂ ಸರ್ಕಲ್‌)ಗಳಲ್ಲಿ 
ಕಟಾವು ನಡೆಸಿ ಬೆಳೆಯ ಪರಿಸ್ಥಿತಿಯನ್ನು ತಿಳಿಯಲು ಪ್ರಯೋಗಾತಕ್ಷ ಕ್ರಮಗಳನ್ನು ಕೈಗೊಳ್ಳಲು ಆದೇಶ ನೀಡುತ್ತಾನೆ. ಇನ್ನಾವ 
ಕಾರಣದಿಂದ ಬೆಳೆಗೆ ಹಾನಿಯಾದಾಗಲೂ ಇದೇ ರೀತಿ ಸರ್ವೇಕ್ಷಣೆ ಮಾಡಲಾಗುತ್ತದೆ. ತಹಶಿಲ್ದಾರನು ಇಂಥ ಪರಿಸ್ಥಿತಿ ಇರುವ ಕನಿಷ್ಠ 
ಶೇಕಡಾ ಐದು ಗ್ರಾಮಗಳಲ್ಲಿ ಕಟಾವಿನ ಪ್ರಯೋಗ ನಡೆಸಿ ಬೆಳೆಯು ಎಕರೆಗೆ ಇಷ್ಟು ಎಂದು ಆಣೆವಾರಿ ಅಂದಾಜು ಮಾಡಬೇಕು. 
ಕಂದಾಯ ಅಧೀಕ್ಷಕರು ಇಂಥ ಶೇಕಡಾ 20ಗ್ರಾಮಗಳಲ್ಲಿ ಇಂಥ ಪ್ರಾಯೋಗಿಕ ಕಟಾವು ಮಾಡಿ ಎಕರೆವಾರು ಅಂದಾಜು ಮಾಡಬೇಕು. 


ಗ್ರಾಮಲೆಕ್ಕಿಗರು ತಮ್ಮ ಕಕ್ಷೆಯಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ಇಂಥ ಅಂದಾಜು ಮಾಡಿ ವರದಿ ಮಾಡಬೇಕು. ಆದರೆ ತಹಶಿಲ್ದಾರರು, ' 


ಕಂದಾಯ ನಿರೀಕ್ಷಕರೂ ಕಟಾವು ಮಾಡಿ ನೋಡಿದ್ದ ಗ್ರಾಮಗಳನ್ನು ಗ್ರಾಮಲೆಕ್ಕಿಗರು ಹೊರತುಪಡಿಸಬೇಕು. ಕಂದಾಯ ವಸೂಲಿ 
ತಹಕೂಬ (ಲುಗಡೆ) ಅಥವಾ ವಿನಾಯತಿಯನ್ನು ಕರ್ನಾಟಕ ಕಂದಾಯ ನಿಯಮದ ಉಪನಿಯಮ (1) ರಂತೆ, ಬಾವಿಯಿಂದ, 
ಕೆರೆಯಿಂದ, ನದಿಯಿಂದ ಹಾಗೂ ಅನ್ಯ ಮೂಲಗಳಿಂದ ನೀರಾವರಿ ಸವಲತ್ತು ಹೊಂದಿರುವ ಭೂಮಿಗಳನ್ನು ವರ್ಗೀಕರಿಸಿ ಪ್ರತೀ 
ವರ್ಗದ ಭೂಮಿಗೆ ಪ್ರತ್ಯೇಕವಾಗಿ ಈ ಬಗ್ಗೆ ನಿರ್ಣಯ ಕೈಗೊಳ್ಳಬೇಕು. ಕರ್ನಾಟಕ ಭೂ ಕಂದಾಯ ನಿಯಮ 1966ರಂತೆ ಬೆಳೆಯ 
ಪ್ರಮಾಣವು ಶೇಕಡಾ 25 ಕ್ಕಿಂತ ಕಡಿಮೆ ಇಲ್ಲದೆ ಹಾಗೂ ಶೇಕಡಾ 37 ಕ್ಕೆ ಹೆಚ್ಚಿಲ್ಲದಿದ್ದರೆ ವಸೂಲಾತಿಯನ್ನು ಪೂರ್ತಿ ತಹಕೂಬ 
ಮಾಡಲಾಗುವುದು. ಬೆಳೆಯ ಪ್ರಮಾಣ 37 ಕಿಂತ ಹೆಚ್ಚು 50 ಕ್ಕಿಂತ ಕಡಿಮೆ ಇದ್ದರೆ ಅರ್ಧ ವಸೂಲಾತಿಯನ್ನು ತಹಕೂಬ 
ಮಾಡಲಾಗುವುದು. ಆದರೆ ಶೇ.50 ಕ್ಕಿಂತ ಹೆಚ್ಚು ಬೆಳೆ ಬಂದಿದ್ದರೆ ಪೂರ್ತಿ ವಸೂಲಾತಿ ಮಾಡಲಾಗುವುದು. ಬಾಕಿ ವಸೂಲಿ ಹೀಗೆ 
ನಡೆಯುತ್ತದೆ. ತಹಕೂಬ ಮಾಡಿ ಬಾಕಿ ಇರುವ ಭೂಕಂದಾಯದ ಮೊತ್ತವನ್ನು ಯಾವುದೇ ವರ್ಷ ಬೆಳೆಯ ಪ್ರಮಾಣ ಶೇಕಡಾ 
75 ಕ್ಕಿಂತ ಹೆಚ್ಚು ಬಂದಾಗ ಒಂದು ವರ್ಷದ ಪೂರ್ತಿ ಬಾಕಿ, ಬೆಳೆಯ ಶೇ. 75 ಕ್ಕಿಂತ ಕಡಿಮೆ ಆದರೆ, 67 ಕ್ಕಿಂತ ಹೆಚ್ಚಾಗಿದ್ದರೆ, 
ಒಂದು ವರ್ಷದ ಬಾಕಿಯ ಶೇ.62ರಷ್ಟು; ಬೆಳೆಯ ಪ್ರಮಾಣ ಶೇ. 62 ಕ್ಕಿಂತ ಕಡಿಮೆಯಾದರೆ ತಹಕೂಬಾದ ಬಾಕಿ ಕಂದಾಯವನ್ನು 
ವಸೂಲಿ ಮಾಡಲಾಗುವುದಿಲ್ಲ ಒಂದು ಖಚಿತ ಅವಧಿಯಲ್ಲಿ ಸಂಗ್ರಹವಾಗಬೇಕಾದ ಕಂದಾಯದ ಬಾಕಿಯ ಶೇಕಡಾ 37 ಕ್ಕಿಂತ 
ಕಡಿಮೆ ಬೆಳೆ ಬಂದ ಪರಿಸ್ಥಿತಿಯಲ್ಲಿ ವಸೂಲಾತಿ ಆಗದಿರಲಾಗಿ, ಮೂರನೇಯ ವರ್ಷದಲ್ಲಿ ಬಾಕಿಯನ್ನು ಮನ್ನಾ ಮಾಡಲಾಗುವುದು. 


ತುಂಡು ಹಿಡುವಳಿಗಳ ಒಗೂಡಿಸುವಿಕೆ 


ಆಸ್ತಿಪಾಲುಗಾರಿಕೆ ಅಥವಾ ಆರ್ಥಿಕ ಅವಶ್ಯಕತೆಗಳಿಗನುಗುಣವಾಗಿ ಕೃಷಿ ಭೂಮಿಗಳು ಮಿತಿಮೀರಿ ವಿಭಜಿತವಾಗುವಿಕೆಯಿಂದ 
ಹಿಡುವಳಿಯು ಉತ್ಪಾದಕವಲ್ಲ ಅಥವಾ ಲಾಭಕರವಲ್ಲವೆಂಬ ಸ್ಥಿತಿ ಬಂದು ಕೃಷಿ ಉತ್ಪನ್ನಕ್ಕೆ ಹಾನಿಯಾಗುವ ಪರಿಸ್ಥಿತಿ ಬರುತ್ತದೆ. 
ಇದನ್ನು ಗಮನಿಸಿ, ಅದನ್ನು ತಪ್ಪಿಸಲು ಹಾಗೂ ತುಂಡು ಹಿಡುವಳಿಗಳ ಒಗ್ಗೂಡುವಿಕೆ ಅಥವಾ ಏಕೀಕರಣ ಸಾಧಿಸಲು (ಕನ್ಸಾಲಿಡೇಶನ್‌ 
ಆಫ್‌ ಹೊಲ್ಪಿಂಗ್ಸ ಕರ್ನಾಟಕ ಹಿಡುವಳಿಗಳ ಖಂಡನ ತಡೆಯುವ ಅಧಿನಿಯಮವನ್ನು 1964 ರಲ್ಲಿ ರೂಪಿಸಲಾಯಿತು. ಈ 


ಇತ ಟ್ರಾ ದ 


ಆಡಳಿತ ಮತ್ತು ರಾಜಸ್ವ 501 


ಕಾನೂನಿನ ಪ್ರಕರಣ (3) ರಲ್ಲಿ ಹೇಳಿರುವಂತೆ ಒಂದು ಸೂಕ್ತ ಪ್ರಮಾಣಿತ ಪ್ರದೇಶದಲ್ಲಿ ವಿಶಿಷ್ಟ ಗಾತ್ರದ ಭೂಮಿಯ ತುಂಡು 
ಹಿಡುವಳಿಯೆನಿಸುವುದು. ಇಂಥ ತುಂಡು ಹಿಡುವಳಿ ಪ್ರಮಾಣ ವಿವಿಧ ಪ್ರದೇಶಗಳಿಗೆ ಅನುಗುಣವಾಗಿ ಅರ್ಧ ಎಕ್ರೆಯಿಂದ ನಾಲ್ಕು 
ಎಕ್ರೆವರೆಗೆ ಇರುವುದು. ಇಂಥ ಸಂದರ್ಭದಲ್ಲಿ ತುಂಡು ಭೂಮಿಯನ್ನು ಮಾಡುವವನು ಅದಕ್ಕೆ ಸಂಲಗ್ನವಾದ (ತಗಲಿರುವ) ಭೂಮಿಯ 
ಹಿಡುವಳಿದಾರನಿಗೇ ಅದನ್ನು ಮಾರಬೇಕು, ಬೇರೆಯವರಿಗೆ ಮಾರಲಾಗದು. ಒಗ್ಗೂಡುವ ಪ್ರಯತ್ನದಲ್ಲಿ (ಕನ್ಸಾಲಿಡೇಶನ್‌) ತುಂಡು 
ಭೂಮಿಯನ್ನು ಬಿಟ್ಟು ಕೊಡುವ ಹಿಡುವಳಿದಾರನಿಗೆ ಪರಿಹಾರ ಕೊಡಲಾಗುವುದು. ಇಂಥ ಭೂಮಿಯನ್ನು ಪಡೆದವನು ಒಂದು 
ವರ್ಗಾವಣೆಯ ಪ್ರಮಾಣ ಪತ್ರ ಪಡೆಯುತ್ತಾನೆ. ಇಂಥ ಪ್ರಸಂಗದಲ್ಲಿ ನೋಂದಣಿ ವೆಚ್ಚ ಮತ್ತು ಛಾಪಾ ಕಾಗದದ ವೆಚ್ಚ ಇರುವುದಿಲ್ಲ. 


ಭೂವಿತರಣೆ 


ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಚ್ಚುವರಿ ಕೃಷಿ ಭೂಮಿಯನ್ನು ಸಾರ್ವಜನಿಕವಾಗಿ ಲೀಲಾವು (ಹರಾಜು) ಮಾಡಿ ವಿಲೇವಾರಿ 
ಮಾಡುತ್ತಿದ್ದರು. ಅಲ್ಲದೆ ಬ್ರಿಟಿಷರ ಕಾಲದಲ್ಲಿ ಹಾಗೂ ಅದಕ್ಕೂ ಹಿಂದೆ ವಿಶಿಷ್ಟ ಸೇವೆ ಸಲ್ಲಿಸಿದವರಿಗೆ ಇನಾಂ ಆಗಿ ಭೂಮಿ 
ಕೊಡುತ್ತಿದ್ದರು. ಕೃಷಿಯ ವಿಸ್ತರಣೆ ಇದರ ಗುರಿಯಾಗಿತ್ತು. ಸ್ವಾತಂತ್ರ್ಯಾನಂತರ ಸಾಮಾಜಿಕ ನ್ಯಾಯದ ಅಂಶವನ್ನೂ ಗಮನಿಸಿ ಭೂವಿತರಣೆ 
ಆಗಬೇಕೆಂಬ ದೃಷ್ಟಿ ಮೂಡಿ ದುರ್ಬಲವರ್ಗದವರು ಹಾಗೂ ಭೂರಹಿತ ವರ್ಗದವರನ್ನು ಗಮನಿಸಲಾಯಿತು. ಭೂವಿತರಣೆಗಾಗಿ 
ಇಡೀ ರಾಜ್ಯಕ್ಕೆ ಒಂದು ಸಾಮಾನ್ಯ ಕಾನೂನು ಮಾಡುವ ಪ್ರಯತ್ನ 1958 ರಲ್ಲಿ ಆಯಿತು. ಕಡೆಗೆ 1969 ರ ಕರ್ನಾಟಕ ಭೂ 
ಪ್ರದಾನ ನಿಯಮಗಳನ್ನು ಕರ್ನಾಟಕ ಭೂ ಕಾನೂನು 1964 ರ 197 ನೇಯ ಪ್ರಕರಣದಂತೆ ರೂಪಿಸಿ 3 ಜೂನ್‌ 1969 ರಿಂದ 
ಜಾರಿಗೆ ತಂದರು. 1977 ರ ನಂತರ ಈ ನಿಯಮಗಳನ್ನು ಅನೇಕ ಸಲ ತಿದ್ದುಪಡಿ ಮಾಡಲಾಯಿತು. 1969 ರ ನಿಯಮಗಳಂತೆ 
ಎತರಣೆಗೆ ಯೋಗ್ಯವಾದ ಭೂಮಿಗಳ ಯಾದಿ ತಯಾರಿಸುವ ಜವಾಬ್ದಾರಿ ತಹಶಿಲ್ದಾರರದು. ಪ್ರತೀ ಗ್ರಾಮದಲ್ಲಿನ ಜಮೀನಿನ 
ವಿತರಣೆಗೆ ಈ ಕೆಳಗಿನ ಪ್ರಮಾಣ ನಿರ್ಧರಿಸಿದೆ. ಮಾಜೀ ಸೈನಿಕರಿಗೆ ಶೇ.10, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳಿಗೆ ಶೇ.50, ರಾಜಕೀಯ 
ಸಂತ್ರಸ್ತರಿಗೆ ಶೇ.10, ಹಾಗೂ ಇತರರಿಗೆ ಶೇ.30. ಭೂವಿತರಣೆ ಮಾಡುವಾಗ ಕೆಳಕಂಡಂತೆ ಪ್ರಾಶಸ್ತ್ಯ ನೀಡಬೇಕು: (1) ಅದೇ 
ಗ್ರಾಮದಲ್ಲಿ ವಾಸಿಸುವ ಭೂರಹಿತರು (2) ಅದೇ ಗ್ರಾಮದಲ್ಲಿನ ಆರ್ಥಿಕವಾಗಿ ಲಾಭಕರವಲ್ಲದ ಹಿಡುವಳಿ ಹೊಂದಿದವರು (3) 
ನೆರೆಯ ಗ್ರಾಮದ ಭೂರಹಿತರು ಹಾಗೂ (4) ಇತರರು. 


ಕೃಷಿಯ ಉದ್ದೇಶಕ್ಕಾಗಿ ಪ್ರಧಾನವಾದ ಭೂಮಿಯನ್ನು 15 ವರ್ಷಗಳವರೆಗೆ ಹಸ್ತಾಂತರ ಮಾಡುವಂತಿಲ್ಲ, ತನ್ನ ವಶಕ್ಕೆ ಬಂದ 
ಮೂರು ವರ್ಷಗಳಲ್ಲಿ ಅದರ ಕೃಷಿ ಆರಂಭಿಸಬೇಕು, ಭೂಮಿ ಪಡೆದಾತನೇ ಅದನ್ನು ಆರಂಭ ಮಾಡಬೇಕು, ಹಾಗೂ ಕೃಷಿಯೇತರ 
ಉದ್ದೇಶಗಳಿಗೆ ಅದನ್ನು ಬಳಸಬಾರದು. ಭೂವಿತರಣೆಯನ್ನು ಅಪೇಕ್ಷಿಸಿ ಬರುವ ಅರ್ಜಿಗಳನ್ನು ತಹಶಿಲ್ದಾರರೇ ಸ್ವೀಕರಿಸಬೇಕು, ಅವರೇ 
ಅದನ್ನು ಸಂಸ್ಕರಣೆ ಮಾಡಬೇಕು. ಹಾಗೂ ಇಂಥ ಅರ್ಜಿಯನ್ನು ತನ್ನ ಮೇಲಧಿಕಾರಿಗಳಿಗೆ ಸಲ್ಲಿಸಬೇಕು. ನಗರ ಪರಿಮಿತಿಯಲ್ಲಿ 
ಬರುವ ಭೂಮಿಯ ವಿತರಣೆ ಮಾಡಬಾರದು. 


ಭೂ ಸ್ವಾಧೀನ 

ಯಾವುದೇ ಸಾರ್ವಜನಿಕ ಉದ್ದೇಶಕ್ಕೆ ಯಾವುದೇ ಭೂಮಿಯು ಸರಕಾರಕ್ಕೆ ಅವಶ್ಯವೆನಿಸಿದಾಗ ಅದರ ಸ್ವಾಧೀನಕ್ಕೆ ಸಂಬಂಧಿಸಿದ 
ಜಿಲ್ಲಾಧಿಕಾರಿ ಈ ಬಗ್ಗೆ ಸ್ವಾಧೀನ ಮಾಡಿಕೊಳ್ಳುವ ಭೂಮಿ ಇರುವ ಪ್ರದೇಶದಲ್ಲಿನ ಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡಬೇಕು. ಕೇಂದ್ರ 
ಭೂ ಸ್ವಾಧೀನ ಕಾನೂನ (1894) ನ್ನು ಕರ್ನಾಟಕಕ್ಕೆ ವಿಸ್ತರಿಸಿ ಭೂ ಸ್ವಾಧೀನ (ಕರ್ನಾಟಕ ವಿಸ್ತರಣ ಮತ್ತು ತಿದ್ದುಪಡಿ) ಅಧಿನಿಯಮ 
1961 ಎನಿಸಿ ಮಂಜೂರಾಗಿದ್ದು ಅದರಂತೆ ಭೂಸ್ವಾಧೀನ ಕ್ರಮಗಳು ಜರಗುತ್ತವೆ. ಇಂಥ ಭೂಮಿಗಳನ್ನು ಅಳೆದು, ಗುರುತಿಸಿ, 
ನಕಾಶೆ ತಯಾರಿಸುವುದು ಜಿಲ್ಲಾಧಿಕಾರಿಯ ಕೆಲಸ. ಇಂಥ ಸಂದರ್ಭಗಳಲ್ಲಿ ಪರಿಹಾರಕ್ಕೆ ಪ್ರಸ್ತಾವನೆಗಳನ್ನು ಅವರಲ್ಲೇ ಮಾಡಬೇಕು. 
ಇದಕ್ಕೆ ಸಂಬಂಧಿಸಿದ ಪ್ರಕಟಣೆಯಲ್ಲೇ ಈ ಬಗ್ಗೆ ತಕರಾರು ಮಾಡುವ ಕಾಲಾವಧಿಯನ್ನು ನಿರ್ಧರಿಸಿರುತ್ತದೆ. ಭೂಮಿಯ ಅಳತೆ 
ಮುಂತಾದ ಸಂಗತಿಗಳ ಬಗ್ಗೆಯೂ ವೈಯಕ್ತಿಕವಾಗಿ ಅಥವಾ ಪ್ರತಿನಿಧಿಗಳ ಮೂಲಕ ತಕರಾರುಗಳನ್ನು ಸಲ್ಲಿಸಬಹುದು. 


592 ಧಾರವಾಡ ಜಿಲ್ಲೆ 


ಸಂತ್ರಸ್ತರ ತಕರಾರುಗಳನ್ನು ಪರಿಶೀಲಿಸಿ, ಅವರ ಆಕ್ಷೇಪಗಳನ್ನು ಆಲಿಸಿ, ಪ್ರಕರಣ. 11 ರಂತೆ. ಜಿಲ್ಲಾಧಿಕಾರಿಯು ನಿರ್ಣಯ 
ನೀಡಬಹುದು. ಇದರಂತೆ ಸ್ವಾಧೀನ ಮಾಡಿಕೊಂಡ ಭೂಮಿ ಯಾವುದೇ ವಿಧಿನಿಷೇಧಗಳಿಗೂ ಒಳಪಡದೆ ಸರಕಾರದ ಸ್ವಾಧೀನಕ್ಕೆ 
ಬರುವುದು. ಭೂಮಿಯ ಅಳತೆ, ಸಂದ ಪರಿಹಾರದ ಅಸಮರ್ಪಕತೆ ಹಾಗೂ ಪರಿಹಾರವನ್ನು ಸಂಬಂಧಿಸಿದ ಹಕ್ಕುದಾರರಲ್ಲಿ 
ವಿತರಿಸುವುದು ಮುಂತಾದ ವಿಚಾರಗಳಲ್ಲಿ ಇರುವ ಆಕ್ಷೇಪಗಳನ್ನು ಜಿಲ್ಲಾಧಿಕಾರಿಗೆ ಬರೆದು ತಿಳಿಸಿ, ಅವರು ಅದನ್ನು ಸೂಕ್ತ 
ನ್ಯಾಯಾಲಯಕ್ಕೆ ಒಪ್ಪಿಸುವಂತೆ ಕೇಳಿಕೊಳ್ಳಬಹುದು. ಭೂ ಸ್ವಾಧೀನ (ತಿದ್ದುಪಡಿ) ಕಾನೂನು 1984 ರಂತೆ ಜಿಲ್ಲಾಧಿಕಾರಿಗಳ ತೀರ್ಪಿಗೆ 
ಮೇಲನವಿಗೆ ಅವಕಾಶ ಮಾಡಿದೆ. ಇದರಿಂದ ಪರಿಹಾರದ ಮೊತ್ತ 10 ಲಕ್ಷವಾದರೆ ಜಿಲ್ಲಾಧಿಕಾರಿ, 10 ಲಕ್ಷಕ್ಕೆ ಮೇಲ್ಪಟ್ಟು 20. 
ಲಕ್ಷವಾದರೆ ವಿಭಾಗಾಧಿಕಾರಿ (ಡಿವಿಜನಲ್‌ ಕಮಿಶನರ್‌) ಮತ್ತು 20 ಲಕ್ಷಕ್ಕೆ ಮೇಲ್ಪಟ್ಟಾದರೆ ರಾಜ್ಯ ಸರಕಾರದ ಮೇಲನವಿ 
ನ್ಯಾಯಮಂಡಳಿ (ಎಪೆಲೇಟ್‌ ಟ್ರಿಬ್ಯುನಲ್‌) ಎಂದು ನಿರ್ಧರಿಸಿದೆ. ಕೆಲವೊಂದು ಪ್ರಕರಣಗಳಲ್ಲಿ ರಾಜ್ಯ ಶ್ರೇಷ್ಠ ನ್ಯಾಯಾಲಯ ಹಾಗೂ 
ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲನವಿ ಮಾಡಲು ಅವಕಾಶವಿದೆ. 


ಭೂ ಸುಧಾರಣೆ 


(1) ಹಿಂದಿನಿಂದ ನಡೆದುಬಂದ ಭೂ ಒಡೆತನೆ ಮತ್ತು ಭೂಸಂಧಗಳಿಂದ ಕೃಷಿ ಉತ್ಪನ್ನ ಕಡಿಮೆಯಾಗುವುದನ್ನು ತಡೆಯುವುದು 
ಹಾಗೂ ಉತ್ಪನ್ನವನ್ನು ಹೆಚ್ಚಿಸಲು ಪ್ರೋತ್ಸಾಹಿಸುವುದು ಮತ್ತು (2) ಕೃಷಿ ವ್ಯವಸ್ಥೆಯಲ್ಲಿನ ಎಲ್ಲ ಸಾಮಾಜಿಕ ಅನ್ಯಾಯ ಮತ್ತು 
ಶೋಷಣೆಗಳನ್ನು ನಿವಾರಿಸಿ ಸಾಗುವಳಿದಾರನಿಗೆ ಭದ್ರತೆ ಒದಗಿಸಿ ಗ್ರಾಮೀಣ ಜನರಿಗೆ ಸಮಾನ ಅವಕಾಶ ಮತ್ತು ಸಮಾನ 
ಸ್ಥಾನಮಾನಗಳನ್ನು ಒದಗಿಸುವ ವಾತಾವರಣ ಮೂಡಿಸುವುದು, ಇದು ಭೂಸುಧಾರಣೆಯ ಕ್ರಮದ, ಮುಖ್ಯ ಉದ್ದೇಶಗಳು. ಸ್ವಾತಂತ್ರ್ಯ 
ಚಳವಳಿಯ ಕಾಲದಿಂದಲೂ ಉಳುವವನಿಗೇ ಭೂಮಿ ಎಂಬ ಘೋಷಣೆ ಬದ್ಧವಾಗಿತ್ತು. 


ಮುಂಬೈ ಸರಕಾರದ ಮುಂಬೈ ಸೇಣಿದಾರೀ ಮತ್ತು ಕೃಷಿ ಭೂಮಿ ಕಾನೂನು 1948 ನ್ನು (ಟೆನೆನ್ಸಿ ಕಾನೂನು) ಜಾರಿಗೆ ತಂದಿತು. 
ಇದಕ್ಕೂ ಹಿಂದೆ 1939 ರಲ್ಲಿ ಜಾರಿ ಮಾಡಿದ ಮುಂಬೈ ಗೇಣಿದಾರಿ ಕಾನೂನು (ಟೆನನ್ಸಿ ಆಕ್ಸ್‌) ಒಳಗೊಂಡಿದ್ದ ಕೆಲವು ಒಳ್ಳೆಯ 
ಅಂಶಗಳನ್ನು ಇದರಲ್ಲಿ ಸೇರಿಸಲಾಯಿತು. ಇದರಂತೆ ಗೇಣಿದಾರನು ಒಂದು ವಿಶಿಷ್ಟ ಭೂಮಿಗೆ ಕೊಡಬಹುದಾದ ಅತ್ಯಧಿಕ ಗೇಣಿಯ 
ಮಿತಿ, ಬೆಳೆಪಂಚಿಕೆಯ ಬದಲಿಗೆ ಭೂಮಾಲಿಕನಿಗೆ ನಗದು ಪಾವತಿ ಮಾಡುವುದು, ಬೆಳೆ ಆಗಲಾರದ ಪರಿಸ್ಥಿತಿಯಲ್ಲಿ ಗೇಣಿಯ 
ತಹಕೂಬ ಓಲುಗಡೆ) ಅಥವಾ ರದ್ಧತಿ, ಸೈರವಾಗಿ ಗೇಣಿದಾರನನ್ನು ಒಕ್ಕಲು ಎಬ್ಬಿಸದಂತೆ (ಹಡುವಳಿಯನ್ನು ತಪ್ಪಿಸದಂತೆ) ನಿಯಮಗಳು, 
ಇವೆಲ್ಲ ಅಂಶಗಳು 1939 ರ ಕಾನೂನಿನಲ್ಲಿ ಇತ್ತು. ಇದರಿಂದ ಭೂಸುಧಾರಣೆಯ ದೆಸೆಯಲ್ಲಿ ಪ್ರಗತಿಪರ ಹೆಜ್ಜೆ ಇಡಲಾಗಿತ್ತು. ಭೂ 
ಮಾಲಿಕರು ಮುಂಬೈಯ ಭೂಕಂದಾಯ ಸಂಹಿತೆಯಂತೆ ಸಾಮಾನ್ಯ ರೈತವಾರಿ ಮಾಲಿಕರಿಗಿರುವ ಅಧಿಕಾರದ ವಿನಾ ಅದಕ್ಕೂ ಹೆಚ್ಚಿನ 
ವಿಶೇಷ ಹಕ್ಕು ಸವಲತ್ತುಗಳನ್ನು ಅವರಿಂದ ಕಸಿದುಕೊಳ್ಳುವಂತೆ ಕ್ರಮ ಕೈಗೊಳ್ಳಲಾಯಿತು. 


1948 ರ ಕಾನೂನು ಗೇಣಿದಾರರನ್ನು "ಕಾಯಂ ಗೇಣಿದಾರ', "ರಕ್ಷಿತ ಗೇಣಿದಾರ' ಮತ್ತು “ಸಾಮಾನ್ಯ ಗೇಣಿದಾರ' ಎಂಬ 
ಮೂರು ವರ್ಗಗಳನ್ನು ಮಾಡಿದ್ದು ಗೊತ್ತು ಮಾಡಿದ ಗರಿಷ್ಠ ಗೇಣಿ (ಲಾವಣಿ)ಯ ಪ್ರಮಾಣ ನೀರಾವರಿ ಭೂಮಿಗೆ ಉತ್ಪನ್ನದ 
ಕಾಲುಭಾಗ ಹಾಗೂ ಖುಷ್ಕಿ ಭೂವಿಂಗೆ ಉತ್ಪನ್ನದ 1% ಭಾಗ ಆಗಿತ್ತು. 1952 ರ ಒಂದು ಆದೇಶದ ಮೇರೆಗೆ ಗೇಣಿಯ ಪ್ರಮಾಣ 
ಎಲ್ಲ ಭೂಮಿಗೂ ಗರಿಷ್ಠ % ಇರಬೇಕೆಂದು ಗೊತ್ತುಪಡಿಸಲಾಯಿತು. ಮುಂದೆ 1952 ರಲ್ಲಿ ಮೇಲ್ಕಂಡ ಕಾನೂನಿಗೆ ತಂದ 
ತಿದ್ದುಪಡಿಯಂತೆ ರಕ್ಷಿತನಾದ ಗೇಣಿದಾರನನ್ನು ಒಕ್ಕಲೆಬ್ಬಿಸುವ (ಛಭೂಮಾಲೀಕನ) ಹಕ್ಕನ್ನು ಬಹಳಷ್ಟು ಮೊಟಕುಗೊಳಿಸಿ ಗೇಣಿದಾರನು 
ಕಂತುಗಳಲ್ಲಿ ಹಣ ಪಾವತಿ ಮಾಡಿ ತಾನು ಸಾಗುವಳಿ ಮಾಡುವ ಭೂಮಿಯನ್ನು ಖರೀದಿಸಲು ಅವಕಾಶ ಕಲ್ಪಿಸಲಾಯಿತು. ಕೃಷಿ 
ಹಿಡುವಳಿ ಎಂಬ ಹೊಸದೊಂದು ಕಲ್ಪನೆಯನ್ನು 1952 ರ ತಿದ್ದುಪಡಿಯನ್ನು ಜಾರಿಗೆ ತಂದು, ಇಂಥ ಹಿಡುವಳಿ ಖುಷ್ಕಿಯಾದರೆ 
16 ಎಕ್ರೆ ತರಿಯಾದರೆ ನಾಲ್ಕು ಎಕ್ರೆ ಎಂದು ಗೊತ್ತುಪಡಿಸಿತ್ತು. ಆದರೆ ಈ ಕಲ್ಪನೆ ಕಾರ್ಯ ಸಾಧ್ಯವೆಂದು ಕಾಣಬಾರದ್ದರಿಂದ 
ಮುಂಬೈ ಗೇಣಿದಾರಿ ಮತ್ತು ಕೃಷಿ (ತಿದ್ದುಪಡಿ) ನಿಯಮವನ್ನು 1953 ರಲ್ಲಿ ಜಾರಿ ಮಾಡಿದರು. 


ರಾಜ್ಯ ಪುನರ್ಫಟನೆಯ ನಂತರ ಹೊರಡಿಸಿದ 1 ಮಾರ್ಚ್‌ 1957 ರ ಸುಗ್ರೀವಾಜ್ಞೆಯಂತೆ ಮುಂಬೈ ಕಾನೂನಿನಲ್ಲಿ 
ಭೂಮಾಲಿಕನು ಭೂಮಿಯನ್ನು ಮತ್ತೆ ಪಡೆಯುವ ಇಲ್ಲವೆ ಗೇಣಿದಾರನು ತನ್ನ ಹಿಡುವಳಿಯನ್ನು ಖರೀದಿಸಲು ಅವಕಾಶ ನೀಡುವ 


ಆಡಳಿತ ಮತ್ತು ರಾಜಸ್ವ 593 


ಬಗ್ಗೆ ಇದ್ದ ವ್ಯವಸ್ಥೆಯನ್ನು ಮುಂದುವರಿಯುವಂತೆ ಮಾಡಿ, ಆಮೇಲೆ ಮೇಲ್ಕಂಡ ಸುಗ್ರೀವಾಜ್ಞೆಯನ್ನು. ಕಾನೂನಾಗಿ ಪರಿವರ್ತಿಸಿದರು. 
ಇದು 1957 ನಂ.26111 ರ ಅಧಿನಿಯಮವಾಗಿದೆ. ಇದು ಮುಂಬೈ ರಾಜ್ಯದಿಂದ ಬಂದ ಪ್ರದೇಶಗಳಿಗೆ ಅನ್ವಯಿಸಿತ್ತು. 


ಆಮೇಲೆ ಜಾರಿಗೊಳಿಸಿದ 1973 ಕರ್ನಾಟಕ ಭೂಸುಧಾರಣ (ತಿದ್ದುಪಡಿ) ಕಾನೂನಿನಂತೆ (1974 ರ ನಂ 1 ಅಧಿನಿಯಮ) 
ರಾಜ್ಯದಲ್ಲಿನ ಎಲ್ಲ ಗೇಣಿದಾರಿಗಳನ್ನು ರದ್ದುಗೊಳಿಸಲಾಯಿತು. ಸೈನಿಕರು, ನೌಕಾ ಸೈನಿಕರು ಹಾಗೂ ನ್ಯಾಯಾಲಯ ಮಾನ್ಯ ಮಾಡಿದ 
(ಪ್ರಾಯಕ್ಕೆ ಬಾರದ) ಉತ್ತರಾಧಿಗಳಿಗೆ ಇದು ಅನ್ನಯಿಸುತ್ತಿರಲಿಲ್ಲ, 


1961ರ ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮವನ್ನು ಅಕ್ಟೋಬರ್‌ 2, 1965 ರಲ್ಲಿ ಜಾರಿಗೆ ತರಲಾಯಿತು. ಇದರಲ್ಲಿ 
ಅನೇಕ ಬದಲಾವಣೆಗಳಾಗಿ 1973 ರ ಭೂ ಸುಧಾರಣಾ ತಿದ್ದುಪಡಿ ಅಧಿನಿಯಮವು .1 ನೇಯ ಮಾರ್ಚ್‌ -1974 ರಿಂದ ಅದು 
ಜಾರಿಗೆ ಬಂತು. ಈ ಕಾನೂನಿನ ಪ್ರಕರಣ 48 ರಂತೆ ಜನಪ್ರಿಯ ನ್ಯಾಯಮಂಡಳಿ ಅಥವಾ ಜನತಾ (ಛೂ) ನ್ಯಾಯಮಂಡಳಿಗಳನ್ನು 
(ಟ್ರಿಬ್ಯೂನಲ್‌) 1975ರಲ್ಲಿ ಪ್ರತೀ ತಾಲೂಕಿನಲ್ಲಿ ಜಾರಿಗೆ ತರಲಾಯಿತು. ಒಂದು ತಾಲೂಕು ಯಾವ ಉಪವಿಭಾಗಕ್ಕೆ ಒಳಪಟ್ಟಿದೆಯೋ 
ಅದರ ಉಪ ಆಯುಕ್ತರು ಅದರ ಅಧ್ಯಕ್ಷರಾಗಿ ವಿಶೇಷ ತಹಶಿಲ್ದಾರ ಹಾಗೂ ಸ್ಥಳೀಯ ಶಾಸಕ ಹಾಗೂ ಸರಕಾರ ನೇಮಿಸಿದ ವ್ಯಕ್ತಿಗಳು 
ಇದರ ಸದಸ್ಯರು. ಈಗ ಶಾಸಕರು ಸದಸ್ಯರಾಗಿ ಇರುವುದಿಲ್ಲ ಬೇರೆಬೇರೆ ಇನಾಂ ರದ್ಧತಿ ಕಾನೂನುಗಳಿಗನುಗುಣವಾಗಿ ಇದ್ದ 
ಪ್ರಕರಣಗಳನ್ನು ಈ ಮಂಡಳಿಗಳು ನಿರ್ಣಯಿಸಿವೆ. ಹಿಂದೆ ಒಪ್ಪಂದವಾಗಿರಲಿ ಅಥವಾ ಆಗದೇ ಇರಲಿ ಯಾವುದೇ ಗೇಣಿದಾರನನ್ನು 
ಒಪ್ಪಂದ ಅವಧಿ ಮುಗಿದಿದ್ದರೂ ಸಹ, ಒಕ್ಕಲೆಬ್ಬಿಸಿ ಗೇಣಿದಾರಿಕೆ ರದ್ದುಮಾಡಬಾರದು. 10 ಸೆಪ್ಟೆಂಬರ್‌ 1957 ಕ್ಕಿ ಮೊದಲು 
ಭೂಮಿಯನ್ನು ಆರಂಬ ಮಾಡುತ್ತಿದ್ದು ಮುಂದೆ ಅವರ ಗೇಣಿದಾರಿಕೆಯನ್ನು ರದ್ದು (ಧಣಿಗೆ ತಾನೇ ಒಪ್ಪಿಸಿ ಇಲ್ಲವೆ ಧಣಿಯು 
ಕಿತ್ತುಕೊಂಡು) ಮಾಡಿದ್ದರೂ ಗೇಣಿದಾರಿಕೆಯನ್ನು (ಭೂಮಿಯನ್ನು ಮತ್ತೆ ಪಡೆಯಲು ಅರ್ಹನಾಗಿದ್ದಾನೆ. ಇಪ್ಪತ್ತೇಳು ಸ್ಟಾಂಡರ್ಡ್‌ 
ಎಕರೆಗೂ ಮೀರಿರುವ ಹಿಡುವಳಿಗಳಲ್ಲಿ ಇಂಥ ಹೆಚ್ಚಿನ ಭೂಮಿಯನ್ನು ಹೆಚ್ಚುವರಿ ಭೂಮಿ ಎಂದು ಭಾವಿಸಿ ಅದು ಸರಕಾರದ 
ವಶಕ್ಕೆ ಸಂದಿದೆ, ಎಂದು ಭಾವಿಸಬೇಕು. ಮುಂದಿನ ಎಲ್ಲ ಪ್ರಕರಣಗಳಲ್ಲೂ ಭೂಹಿಡುವಳಿ ಗರಿಷ್ಠ ಮಿತಿಯು 18 ಸ್ಟಾಂಡರ್ಡ್‌ 
ಎಕರೆಗಳೆಂದು ಭಾವಿಸಬೇಕು. ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ಗೇಣಿದಾರನಿಗೆ ತಾನು ಕೃಷಿ ಮಾಡುತ್ತಿದ್ದ 
ಭೂಮಿಯ ಒಡೆತನದ ಹಕ್ಕನ್ನು ಕೊಡುವುದು. ವಾಸಕ್ಕಾಗಿ ಮನೆಗಳನ್ನು ಬೇರೆಯವರ ಜಮೀನಿನಲ್ಲಿ ಕಟ್ಟಿಕೊಂಡಿದ್ದ ಕೃಷಿಕರಿಗೆ ಅಥವಾ 
ಕೃಷಿಕಾರ್ಮಿಕರಿಗೆ ಆ ನೆಲಗಟ್ಟಿನ ಒಡೆತನವನ್ನೂ ನೀಡುವುದು. ತಾನು ಗೇಣಿದಾರನೆಂದು ಘೋಷಿಸಿಕೊಂಡ (ಡಿಕ್ಸಿರೇಶನ್‌' ನೀಡಿದ) 
ವ್ಯಕ್ತಿ ನಿಜವಾದ ಗೇಣಿದಾರನೇ ಎಂದು ಸಮಗ್ರವಾಗಿ ಪರಿಶೀಲಿಸಿ ಹಕ್ಕುಳ್ಳ ಗೇಣಿದಾರನಿಗೆ ಮಾಲಿಕತ್ವವನ್ನು ಮಂಡಲಿಯು ನೀಡುವುದು. 
ಹೆಚ್ಚುವರಿ ಭೂಮಿಯನ್ನು ದುರ್ಬಲ ವರ್ಗದವರು, ಭೂರಹಿತ ಕಾರ್ಮಿಕರು ಭೂಮಿ ಕಳೆದುಕೊಂಡ ಗೇಣಿದಾರರಿಗೆ: ನೀಡುವುದು. 


ಗೇಣಿದಾರರಿಗೆ ಕಾನೂನಿನ ಮತ್ತು ಆರ್ಥಿಕ ನೆರವು ನೀಡಲು ಒಂದು ಪ್ರತ್ಯೇಕ ವಿಭಾಗ (ಸೆಲ್‌')ಅನ್ನು ತೆರೆದಿದ್ದು ಇದರಂತೆ 
ಒಬ್ಬ ವಿಶೇಷಾಧಿಕಾರಿ ತಾಲೂಕಿನಲ್ಲಿ ಪ್ರವಾಸ ಮಾಡಿ ಈ ಸಂಬಂಧ ತಕರಾರುಗಳನ್ನು ಆಲಿಸಿ ಅರ್ಜಿಗಳನ್ನು ಸಂಗ್ರಹಿಸಿ, ಅವುಗಳನ್ನು 
ಸಂಸ್ಕರಿಸಿ ಸಂಬಂಧಪಟ್ಟ ವಕೀಲರಿಗೆ ಸೂಕ್ತ ಕಾನೂನು ಕ್ರಮಕ್ಕೆ ನ್ಯಾಯವಾದಿಗಳಿಗೆ ಒಪ್ಪಿಸಲು ವ್ಯವಸ್ಥೆ ಇತ್ತು. ಹಿಂದಿ ಇದ್ದ ಜಿಲ್ಲಾ 
ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ (ಡಿ.ಆರ್‌.ಡಿ.ಎಸ್‌)ಗೆ ಆರ್ಥಿಕ ನೆರವಿಗಾಗಿ ಒಂದು ಯೋಜನೆಯನ್ನು ತಯಾರಿಸಿ ಸರಕಾರವು ಒಪ್ಪಿಸಿತ್ತು. 


ಮೈಸೂರು (ಧಾರ್ಮಿಕ ಮತ್ತು ದತ್ತಿ ಇನಾಂಗಳ ರದ್ದತಿ ಕಾನೂನು 1917 ಮತ್ತು ಭೂ ಸುಧಾರಣಾ ಕಾನೂನಿನಂತೆ 
ಎದುರಾಗುವ ಪ್ರಕರಣಗಳನ್ನು ತೀರ್ಮಾನಿಸಲು ಭೂನ್ಮಾಯ ಮಂಡಳಿ (ಲ್ಯಾಂಡ್‌ ಟ್ರಿಬ್ಯೂನಲ್‌)ಗಳನ್ನು ನೇಮಿಸಿದ್ದರೂ ಅದರಿಂದ 
ರಾಜ್ಯದ ಶ್ರೇಷ್ಠ ನ್ಯಾಯಾಲಯಕ್ಕೆ ಬರಬಹುದಾದ ಮೇಲನವಿಗಳನ್ನು ಪರಿಶೀಲಿಸಿ ಸರಕಾರದ ಪಕ್ಷವನ್ನು ಎತ್ತಿ ಹಿಡಿಯಲು ಕಂದಾಯ 
ಇಲಾಖೆಯಲ್ಲೆ ಭೂ ಸುಧಾರಣಾ ಮೇಲನವಿ ಸೆಲ್‌ ಅನ್ನು ಏರ್ಪಡಿಸಲಾಗಿದೆ. ಶ್ರೇಷ್ಠ ನ್ಯಾಯಾಲಯದ ವಿನಾ ಯಾವುದೇ ಅಧಿಕರಣಕ್ಕೆ 
ಮೇಲ್ಮನವಿ ಸಲ್ಲಿಸಲು ಈ ಕಾನೂನಿನಂತೆ ಅಧಿಕಾರವಿರಲಿಲ್ಲ 


ಮುಂದೆ 26.5.1986 ರಂದು ಜಿಲ್ಲೆಗೊಂದರಂತೆ ಭೂ ಸುಧಾರಣಾ ಮೇಲವ್ಮವಿ ಸೆಲ್‌ಗಳನ್ನು ಸ್ಥಾಪಿಸಿದರು. ಶ್ರೇಷ್ಠ 
ನ್ಯಾಯಾಲಯಕ್ಕೆ ಹೋಗುವ ಪ್ರಕರಣಗಳು ಹೆಚ್ಚಿದ್ದರಿಂದ ಭೂ ಸುಧಾರಣಾ ಕಾನೂನಿನ ಪ್ರಕರಣ 116 (ಎ) ಯಂತೆ ಇವುಗಳನ್ನು 


ಕ್‌ ತಾಜ ಅರಸ ಷು ಜೇನ 
ಸಾಪಿಸಲಾಗಿದು ಇದರಲ್ಲಿ ಕಂದಾಯ ಇಲಾಖಾ ಅಧಿಕಾರಿ ಹಾಗೂ ಒಬ್ಬ ನ್ಯಾಯಾಧಿಕಾರಿ, ಹೀಗೆ ಇಬ್ಬರು ಸದಸ್ಯರಿದ್ದರು. ಶ್ರೇಷ್ಠ 
ಛಲ ಲ 


594 ಧಾರವಾಡ ಜಿಲ್ಲೆ 


ನ್ಯಾಯಾಲಯಕ್ಕೆ ಒಯ್ದಿದ್ದ ಮೇಲನವಿಗಳನ್ನು ವಿಚಾರಣೆಗೆ ಆಯಾ ಜಿಲ್ಲೆಗಳ ಮೇಲನವಿ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಯಿತು. 
ಆದರೆ 8.10.1990 ರಂದು ಈ ಮೇಲನವಿ ನ್ಯಾಯಾಲಯಗಳನ್ನು ರದ್ದು ಮಾಡಲಾಯಿತು. 


ಭೂ ನ್ಯಾಯ ಮಂಡಳಿಯಿಂದ ಭೂಮಿಯನ್ನು ಪಡೆದಾತನು ಭೂಮಿಯ ಮೌಲ್ಯವನ್ನು ಅದರ ಬಡ್ಡಿಯನ್ನು ಸರಕಾರಕ್ಕೆ 15 
ಕ್ಕೆ ಮೀರದ ವಾರ್ಷಿಕ ಕಂತಿನಲ್ಲಿ ಅಥವಾ ಒಂದೇ ಕಂತಿನಲ್ಲಿ ಕಟ್ಟಬಹುದು. 

ಭೂಮಿತಿಯನ್ನು ಜಾರಿಗೊಳಿಸಿದ ನಂತರ ಸರಕಾರದ ವಶಕ್ಕೆ ಬಂದ ಹೆಚ್ಚುವರಿ ಭೂಮಿಯನ್ನು ಭೂನ್ಯಾಯ ಮಂಡಳಿಯು 
ಕೆಳಗಿನ ಅನುಕ್ರಮದ ಆಯ್ಕೆಯಂತೆ ವಿತರಣೆ ಮಾಡಬಹುದು. ಭೂರಹಿತ ಕೃಷಿಕರು, ಕೃಷಿ ಕಾರ್ಮಿಕರು, ಹಕ್ಕು ಕಳೆದುಕೊಂಡ 
ಗೇಣಿದಾರರು, ಇವರಿಗೆ ಮೂಲಭೂತ ಹಿಡುವಳಿಗೆ ಕಡಿಮೆಯಾಗದಂತೆ ಭೂಮಿ ಪ್ರದಾನ ಮಾಡಬೇಕು. ಮೂಲಭೂತ ಹಿಡುವಳಿ 
ಎಂದರೆ ಲಾಭದಾಯ ಕೃಷಿ ನಡೆಸಲು ಬೇಕಾಗುವ ಕನಿಷ್ಠ ವಿಸ್ತಾರದ ಭೂಮಿ. 


ಜಿಲ್ಲೆಯಲ್ಲಿನ ಭೂ ನ್ಯಾಯಮಂಡಳಿಗಳು ತಮ್ಮ ಕರ್ತವ್ಯದಲ್ಲಿ ಮಾಡಿದ ಸಾಧನೆ, ಜಿಲ್ಲಾ ಮೇಲ್ಮನವಿ ಮಂಡಳಿಯ ಸಾಧನೆ 
ಜಿಲ್ಲೆಯಲ್ಲಿ ವಿತರಣೆಯಾದ ಹೆಚ್ಚುವರಿ ಭೂಮಿ ಮುಂತಾದ ಮಾಹಿತಿಯನ್ನು ಅಧ್ಯಾಯದ ಕೊನೆಯಲ್ಲಿ ಪ್ರತ್ಯೇಕ ಕೋಷ್ಟಕ 
9.7 ರಲ್ಲಿ ಕೊಟ್ಟಿದೆ. 
ಇತರ ರಾಜಸ್ವ ಮೂಲಗಳು 


ನೇರ ತೆರಿಗೆಗಳು ರಾಜಸ್ತದ ಒಂದು ಅತ್ಯಲ್ಪ ಭಾಗವಾಗಿದ್ದು ಸರಕಾರವು ಈಗ ಹೆಚ್ಚು ಹೆಚ್ಚಾಗಿ ಪರೋಕ್ಷ (ಇನ್‌ಡೈರೆಕ್ಸ್‌) 
ತೆರಿಗೆಗಳ ಮೇಲೆಯೇ ಅವಲಂಬನೆ ಮಾಡುತ್ತಿದೆ. ಭೂಕಂದಾಯವು ಹಿಂದೆ ರಾಜಸ್ವದ ಮುಖ್ಯ ಭಾಗವಾಗಿದ್ದು ಈಗ ಅದರ 
ಪ್ರಮಾಣ ನಗಣಾವಾಗಿದೆ. ಕೃಷಿ ಆದಾಯ ತೆರಿಗೆಯೂ ಒಂದು ದೊಡ್ಡ ಮೊತ್ತವಾಗಿಲ್ಲ ಛಾಪಾ ಕಾಗದ ಮತ್ತು ನೋಂದಣಿ ದರ 
ಆಕರಣೆ ಸಾಕಷ್ಟು ಪ್ರಮಾಣದ ಆದಾಯ ತರುತ್ತವೆ. ವಾಣಿಜ್ಯ ತೆರಿಗೆಯು ರಾಜ್ಯದ ಆದಾಯದ ಅರ್ಥಕ್ಕೂ ಹೆಚ್ಚು ಭಾಗವಾಗಿ 
ಬೆಳೆದಿದೆ. ಮೋಟಾರು ವಾಹನ ತೆರಿಗೆಯ ಆದಾಯವೂ ಗಣನೀಯವಾದುದು. ಇತರ ತೆರಿಗೆಗಳ ಜೊತೆ ತುಲನೆ ಮಾಡಿದರೆ 
ಅಬಕಾರಿ ಆದಾಯವೂ ಸಾಕಷ್ಟು ದೊಡ್ಡದು. ಸಂಘಟಿತ ಕ್ಷೇತ್ರಗಳ ಹಾಗೂ ಸ್ವಉದ್ಯೋಗಿ ದುಡಿಮೆಗಾರರಿಂದ ವೃತ್ತಿತೆರಿಗೆ 
ವಸೂಲಾಗುತ್ತಿದೆ. ರಾಜ್ಯದಲ್ಲಿ ಒಟ್ಟು ಆದಾಯದ ಶೇ.91 ಪರೋಕ್ಷ ತೆರಿಗೆಗಳಿಂದ ಬರುತ್ತದೆ. ಕೇಂದ್ರ ಸರಕಾರದ ತೆರಿಗೆಗಳು 
ಪ್ರತ್ಯೇಕವಾಗಿವೆ. 


ರಾಜ್ಯಪುನರ್ಫಟನೆಗೂ ಮೊದಲು ಅಸ್ತಿತ್ವದಲ್ಲಿದ್ದ ವಾಣಿಜ್ಯ ತೆರಿಗೆ ವ್ಯವಸ್ಥೆಗಳಿಗೆ ಬದಲು ಕರ್ನಾಟಕ ಮಾರಾಟ ತೆರಿಗೆ 
ಅಧಿನಿಯಮ 1957 (2) ಕೇಂದ್ರ ವಾಣಿಜ್ಯ ತೆರಿಗೆ ಅಧಿನಿಯಮ 1957, ಅಲ್ಲದೆ (3) ಕರ್ನಾಟಕ ಮನರಂಜನೆ ತೆರಿಗೆ ಅಧಿನಿಯಮ 
1957 (4) ಕರ್ನಾಟಕ ಕೃಷಿ ಆದಾಯ ತೆರಿಗೆ ಅಧಿನಿಯಮ 1957 (5) ಕರ್ನಾಟಕ ನೌಕರಿ, ವಾಣಿಜ್ಯ ವೃತ್ತಿ ಮತ್ತು ಉದ್ಯೋಗಗಳ 
ಅಧಿನಿಯಮ 1976 (6) ಕರ್ನಾಟಕ ಐಷಾರಾಮ (ಹೋಟೆಲ್‌ ಮತ್ತು ಮತಿಗೃಹ) ತೆರಿಗೆಗಳ ಅಧಿನಿಯಮ 1976 ಮತ್ತು (7) 
ಕರ್ನಾಟಕ ಉಪಭೋಗವಸ್ತುಗಳ ಬಳಕೆ ಮತ್ತು ಮಾರಾಟಕ್ಕೆ ಪ್ರಾದೇಶಿಕ ಕ್ಷೇತ್ರಗಳ ಪ್ರವೇಶ ತೆರಿಗೆ 1979 ಇವುಗಳನ್ನು ಜಾರಿಗೆ 
ತರಲಾಯಿತು. 


ವಾಣಿಜ್ಯ ತೆರಿಗೆ 


ಕರ್ನಾಟಕ ವಾಣಿಜ್ಯ ತೆರಿಗೆ ಅಧಿನಿಯಮ 1957 ಹಾಗೂ ಕೇಂದ್ರ ವಾಣಿಜ್ಯ ತೆರಿಗೆ ಅಧಿನಿಯಮ 1956 ರಾಜ್ಯದಲ್ಲಿ 
ಜಾರಿಯಲ್ಲಿವೆ. ರಾಜ್ಯ ರಾಜ್ಯಗಳ ನಡುವಣ ವ್ಯಾಪಾರಕ್ಕೆ ಸಂಬಂಧಿಸಿ ವಾಣಿಜ್ಯ ತೆರಿಗೆ ಸಂಗ್ರಹಿಸಿ ರಾಜ್ಯವು ತಾನೇ ಇಟ್ಟುಕೊಳ್ಳಲು 
ಎರಡನೇಯ ಕಾನೂನು ಅವಕಾಶ ಕೊಡುತ್ತದೆ. ಈಗ ಇರುವ ವಾಣಿಜ್ಯ ತೆರಿಗೆಯಲ್ಲಿ ಏಕಸ್ಥಾನೀಯ (ಸಿಂಗಲ್‌ ಪಾಯಿಂಟ್‌) ಮತ್ತು 
ಬಹುಸ್ಥಾನೀಯ (ಮಲ್ಟಿಪಾಯಿಂಟ್‌) ವಸೂಲಾತಿಯ ವ್ಯವಸ್ಥೆ ಇದೆ. ಉತ್ಪಾದಕ, ಆಮದುದಾರರಿಂದ ಹಿಡಿದು ಅಂತಿಮವಾಗಿ 
ಬಳಕೆದಾರರವರೆಗೆ ಯಾವುದಾದರೂ ಒಂದು ಹಂತದಲ್ಲಿ ಮಾತ್ರ ಏಕಸ್ಮಾನೀಯ ತೆರಿಗೆ ವಸೂಲು ಮಾಡಲಾಗುವುದು. ಬಹುಸ್ಥಾನೀಯ 
ತೆರಿಗೆಯನ್ನು ವಸ್ತುವು ಮಾರಾಟದ ಕಾಲಕ್ಕೆ ಕೈಬದಲಾದಾಗಲೆಲ್ಲ ಅದರ ವ್ಯಾಪಾರಿಯಿಂದ ಸಂಗ್ರಹಿಸಲ್ಪಡುವುದು. ಏಕಸ್ಮಾನೀಯ 


ಆಡಳಿತ ಮತ್ತು ರಾಜಸ್ವ 595 


ತೆರಿಗೆಯ ದರಗಳು ಶೇ.1 ರಿಂದ 150 ರವರೆಗೆ ಇರುವುದು. 1986ರಿಂದ ಇದನ್ನು ಶೇಕಡಾ 200ಕ್ಕೆ ಏರಿಸಿದೆ. : ಸುಮಾರು 293 
ಮುಖ್ಯ ವಸ್ತುಗಳಲ್ಲಿ 178 ವಸ್ತುಗಳು ಏಕಸ್ಥಾನೀಯ ತೆರಿಗೆಗೆ ಒಳಪಟ್ಟಿವೆ. ಉಳಿದವು ಬಹುಸ್ಥಾನೀಯ ತೆರಿಗೆಗೆ ಬದ್ಧವಾಗಿವೆ. ಸಾಮಾನ್ಯ 
ಬಳಕೆಯ ವಸ್ತುಗಳು ಶೇ.4 ಮಾರಾಟ ತೆರಿಗೆಗೆ ಒಳಪಟ್ಟಿವೆ. ಮದ್ಯಗಳು ಅಬಕಾರಿ ಸುಂಕಕ್ಕೆ ಒಳಪಡದಿದ್ದಲ್ಲಿ ಶೇ.200 ತೆರಿಗೆಗೆ 
ಪಾತ್ರವಾಗಿವೆ. 


1984 ರ ಏಪ್ರಿಲ್‌ 1 ರಿಂದ ಜಾರಿಗೆ ಬಂದ ಕಾನೂನಿನಂತೆ 50,000 ರೂ. ಅಥವಾ ಅದಕ್ಕೂ ಹೆಚ್ಚಿನ ವಾರ್ಷಿಕ ವಿಕ್ರಯ 
ಉಳ್ಳ ವ್ಯಾಪಾರಿಯು ರೂ.200 ಪಾವತಿ ಮಾಡಿ ತನ್ನನ್ನು ನೋಂದಾಯಿಸಿಕೊಳ್ಳಬೇಕು. ಅವನ ವಾರ್ಷಿಕ ವಿಕ್ರಯ 1 ಲಕ್ಷಕ್ಕೂ 
ಮೀರಿದ್ದರೆ ಅವನು ವಾಣಿಜ್ಯ ತೆರಿಗೆ ಕೊಡಲೇಬೇಕು. 1985 ರಿಂದ ನೋಂದಣಿಗೆ ಬೇಕಾದ ವಿಕ್ರಯದ ಮಿತಿಯನ್ನು ರೂ.75,000 
ಕ್ಕೆ ಏರಿಸಿದೆ, ನೋಂದಣಿ ಶುಲ್ಕ ರೂ.250ಕ್ಕೆ ಏರಿದೆ. ಪ್ರತೀ ತಿಂಗಳ 20ನೇಯ ತಾರೀಕಿಗೆ ಹಿಂದಿನ ತಿಂಗಳ ಮಾಸಿಕ ಮಾರಾಟದ 
ವರದಿಯನ್ನು ಇಲಾಖೆಗೆ ಒಪ್ಪಿಸಬೇಕೆಂಬ ನಿಯಮವಿದೆ. ನೋಂದಣಿಯ ಈ ಮಿತಿಯನ್ನು 1987-88ರಿಂದ ಒಂದು ಲಕ್ಷಕ್ಕೆ ಹಾಗೂ 
1990-91 ರಿಂದ ರೂ.2 ಲಕ್ಷಕ್ಕೆ ಹೆಚ್ಚಿಸಿದೆ. ಹೋಟೇಲು, ಬಾರ್‌ ಮುಂತಾದವರಿಗೆ ಈ ಮಿತಿ ಒಂದು ಲಕ್ಷ ರೂ. ಮಾತ್ರ. ಮದ್ಯ 
ಉತ್ಪಾದಕರಿಗೂ ಮಾರಾಟದಾರರಿಗೂ ಇದೇ ಒಂದು ಲಕ್ಷದ ಮಿತಿ ಇದೆ. 

ವರ್ಷಕ್ಕೆ 1.50 ಲಕ್ಷ ರೂ.ಗೂ ಹೆಚ್ಚು ವಿಕ್ರಯ (ಟರ್ನ್‌ಓವರ್‌)ವಿರುವ ವ್ಯಾಪಾರಿಗಳು ವಿಕ್ರಯ ತೆರಿಗೆಯಾಗಿ ಶೇ.1.50 ನಷ್ಟು 
ಪಾವತಿ ಮಾಡಬೇಕು. ಐದು ಲಕ್ಷ ರೂ.ಗೂ ಹೆಚ್ಚಿನ ವಿಕ್ರಯವಿರುವ ವ್ಯಾಪಾರಿಗಳು ಪ್ರತೀ ಮಾರಾಟದ ವಿಶಿಷ್ಟ ಹಂತಕ್ಕೆ 
ಖಚಿತಗೊಳಿಸಿದ ದರದಂತೆ ಹೆಚ್ಚಿನ ತೆರಿಗೆ ಕೊಡಬೇಕು. ಈ ತೆರಿಗೆಯನ್ನು ಬಹುಸ್ಥಾನೀಯ ತೆರಿಗೆಯ ರೂಪದಲ್ಲಿ ಸಂಗ್ರಹಿಸಲು 
ಕೂಡ ಅವಕಾಶವಿದೆ. ಲಾಟರಿ ಟಿಕೆಟ್‌ಗಳ ಮೇಲೆ ಶೇ.10 ಮಾರಾಟ ತೆರಿಗೆಯನ್ನು 1986 ಏಪ್ರಿಲ್‌ 1 ರಿಂದ ಜಾರಿ ಮಾಡಿದೆ. 
ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಂಗ್ರಹವಾದ ತೆರಿಗೆಯ ಎವರವನ್ನು ಅಧ್ಯಾಯದ ಕೊನೆಯಲ್ಲಿ ಪ್ರತ್ಯೇಕ ಕೋಷ್ಟಕ 9.6 ರಲ್ಲಿ 
ಕೊಟ್ಟಿದೆ. | 


ಮನರಂಜನೆ ತೆರಿಗೆ 


1958ರ ಜನವರಿ ಒಂದರಿಂದ ಇಡೀ ರಾಜ್ಯಕ್ಕೆ ಒಂದು ಸಮಾನ ಮನರಂಜನೆ ತೆರಿಗೆ ಜಾರಿ ಮಾಡಿದರು. ಇದರ ಸಂಗ್ರಹಣೆಯ 
ಜವಾಬ್ದಾರಿ ಮಾರಾಟ ತೆರಿಗೆ ಇಲಾಖೆಗೆ ಬಂತು. ಚಲನಚಿತ್ರ ಮಂದಿರದ ಮತ್ತು ಕುದುರೆ ಪಂದ್ಯಗಳ ಪ್ರವೇಶ ಪತ್ರ ಟಿಕೆಟ್‌)ಗಳ 
ಮೇಲೆ ಈ ಕರ ಹೇರಲಾಗುತ್ತಿದೆ. ನಾಟಕ, ಸಂಗೀತ ಕಾರ್ಯಕ್ರಮಗಳು ಇದರಿಂದ ವಿನಾಯತಿ ಪಡೆದಿವೆ. ಚಲನಚಿತ್ರದ ಪ್ರತೀ 
ಪ್ರದರ್ಶನ (ಶೋ')ದ ಮೇಲೆ ತೆರಿಗೆ ಇದೆ. ಜುಲೈ 1982 ರಿಂದ ಪ್ರವೇಶ ಪತ್ರ (ಟಿಕೆಟ್‌)ಗಳ ಮೇಲಿನ ತೆರಿಗೆಯನ್ನು ಪ್ರವೇಶ 
ದರದ ಮೇಲೆ ಅವಲಂಬಿಸಿ ಶೇ.30 ರಿಂದ 50 ಕ್ಕೆ ಏಠಿಸಲಾಯಿತು. ಮನರಂಜನ ತೆರಿಗೆಯ ಮೇಲೆ ಶೇ.100 ಸರ್‌ಚಾರ್ಜ್‌ 
ವಿಧಿಸಲಾಯಿತು. ಪ್ರತೀ ಪ್ರದರ್ಶನದ ಸಂಗ್ರಹದ ಹಂತದಂತೆ. (ಸ್ಲ್ಯಾಬ್‌) ಪ್ರದರ್ಶನ ತೆರಿಗೆಯನ್ನು ಹೇರಲಾಯಿತು. ಪ್ರದರ್ಶನ ತೆರಿಗೆ 
ಮತ್ತು ಸರ್‌ಚಾರ್ಜ್‌ ಹೊರತುಪಡಿಸಿ ಮನರಂಜನ ತೆರಿಗೆಯ ಶೇ.90 ನ್ನು ಸಿನೇಮಾ ಮಂದಿರವಿರುವ ಸ್ಥಳದ ಸ್ಥಳೀಯ ಸಂಸ್ಥೆಗೆ 
ಬಿಟ್ಟು ಕೊಡಲಾಗುವುದು. ಉಳಿದ ಶೇ.10 ನ್ನು ಸಂಗ್ರಹಣೆಯ ವೆಚ್ಚವೆಂದು ರಾಜ್ಯ ಸರಕಾರವು ತಾನೇ ಇಟ್ಟುಕೊಳ್ಳುವುದು. 
ಅಧಿನಿಯಮದ ಪ್ರಕರಣ 4 ಎ ಯಂತೆ ತೆರಿಗೆ ನೀಡುವ ಪ್ರದರ್ಶನ ಗೃಹಗಳಿಗೆ ಸಂಬಂಧಿಸಿ ಸ್ಥಳೀಯ ಸಂಸ್ಥೆಗಳಿಗೆ ನೀಡುವ ಪರಿಹಾರ 
ಒಟ್ಟು ಸಂಗ್ರಹದ ಶೇ.36 ಆಗಿದೆ. 


ಈ ಮೊದಲು ಅಧಿನಿಯಮದ ಪ್ರಕರಣ 4 ಎ ಯಂತೆ ಎಡಿಯೋ ಪ್ರದರ್ಶನ ಗೃಹಗಳು, ತಾವು ನಡೆಸಿದ್ದ ಪ್ರದರ್ಶನಗಳ 
ಸಂಖ್ಯೆಯನ್ನು ಪರಿಗಣಿಸದೆ ಪ್ರತೀ ತಿಂಗಳು 2.500 ರೂ. ತೆರಬೇಕಾಗಿತ್ತು. ಕ್ರಿಕೆಟ್‌, ಟೆನ್ನಿಸ್‌, ಹಾಕಿ ಮುಂತಾದ ಇಳ ಭಷ; 
ಹೇರಿದ ತೆರಿಗೆಯನ್ನು 1984 ರ ಏಪ್ರಿಲ್‌ನಿಂದ ರದ್ದುಪಡಿಸಿ ಸಿನೇಮಾ ಗೃಹಗಳ ಪ್ರವೇಶದ ಬಗ್ಗೆ ತಹಶಿಲ್ದಾರರು, ಅ) 
ಚೀಫ್‌ ಆಫೀಸರರು, ಪೋಲೀಸ್‌ ನಿರೀಕ್ಷಕರು, ಹಾಗೂ ಇಲಾಖೆಯ ಸಿಬ್ಬಂದಿಗಳು ನಿರೀಕ್ಷಣೆ (ತನಿಖೆ) ನಡೆಸಲು ಅಧಿಕೃತರಾ 
ಜಿಲ್ಲೆಯಲ್ಲಿ ಇತ್ತೀಚೆಗಿನ ವರ್ಷಗಳಲ್ಲಿ ಸಂಗ್ರಹವಾದ ಮನರಂಜನ ತೆರಿಗೆಯ ಮೊತ್ತವನ್ನು ಕೋಷ್ಟಕ 9.12 ರಲ್ಲಿ ಕೊಟ್ಟಿದ. 


596 ಧಾರವಾಡ ಜಿಲ್ಲೆ 


ಕೃಷಿ ಆದಾಯ ತೆರಿಗೆ 


ಭೂಕಂದಾಯ ನೀಡುತ್ತಿರುವ ಯಾವುದೇ ಭೂಮಿಯಿಂದ ಬರುವ ಆದಾಯ ಅಥವಾ ಗೇಣಿಯ ಮೊತ್ತದ ಮೇಲೆ ಕೃಷಿ 
ಆದಾಯ ತೆರಿಗೆಯನ್ನು ಆಕರಿಸಲಾಗುತ್ತದೆ. ಈ ಭೂಮಿಯಲ್ಲಿ ಬೆಳೆಯುತ್ತಿರುವುದು ವಾಣಿಜ್ಯ ಬೆಳೆಯಾಗಿರಬೇಕು. ಕರ್ನಾಟಕ ಕೃಷಿ 
ಆದಾಯ ತೆರಿಗೆ ಅಧಿನಿಯಮ 1957 ರಂತೆ ಏಳು ತೋಟಗಾರಿಕೆ ಬೆಳೆಗಳ (ಪ್ಲಾಂಟೇಶನ್‌) ಸಹಿತ 31 ವಾಣಿಜ್ಯ ಬೆಳೆಗಳ ಮೇಲೆ 
ಈ ತೆರಿಗೆ ಆಕರಿಸಲಾಗುವುದು. ಕರ್ನಾಟಕ ಕೃಷಿ ಆದಾಯ ತೆರಿಗೆ ಅಧಿನಿಯಮ 1976 ರಂತೆ ವಾರ್ಷಿಕ ಆದಾಯವು 1976-77 
ರಿಂದ ರೂ. 8,000 ಕ್ಕೂ ಮೀರಿರುವ ಕೃಷಿ ಆದಾಯ ಹಾಗು ತೋಟಗಾರಿಕೆ ಆದಾಯದ ವಿಚಾರದಲ್ಲಿ ತೋಟದ ವಿಸ್ತಾರ 
ಇವುಗಳನ್ನು ಗಮನಿಸಿ ತೆರಿಗೆ ಹೇರಲಾಗುತ್ತಿತ್ತು. 1983 ರ ತಿದ್ದುಪಡಿಯಂತೆ ವಿನಾಯತಿ ಮಿತಿಯನ್ನು ರೂ. 8000 ರಿಂದ ರೂ. 
14,000 ಕೈ ಹೆಚ್ಚಿಸಿ 1981-82 ರಿಂದಲೇ ಜಾರಿಮಾಡಲಾಯಿತು. ಮತ್ತೆ ತಿದ್ದುಪಡಿಯಾದ 1985 ರ ಕಾನೂನಿನಂತೆ ತೆರಿಗೆ 
ಆಕರಿಸುವ ಆದಾಯದ ಮಿತಿಯನ್ನು ರೂ.14,000 ರಿಂದ ರೂ.20,000 ಕ್ಕೆ ಹೆಚ್ಚಿಸಲಾಯಿತು. ಅದರ ನಂತರ ಮತ್ತೆ 1986 
ರಲ್ಲಿ ತಂದ ತಿದ್ದುಪಡಿಯಂತೆ 25 ಎಕ್ರೆ ವರೆಗೆ ಭೂಮಿಯಿದ್ದು ಬಾಳೆಹಣ್ಣು ತೆಂಗು, ಏಲಕ್ಕಿ ಕಾಳುಮೆಣಸು ಅಥವಾ ಕಿತ್ತಳೆ ಹಣ್ಣನ್ನು 
ಪೂರ್ತಿಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯುವವರಿಗೆ ತೆರಿಗೆಯು ಅನ್ವಯವಾಗುವುದು. ಇದರಲ್ಲಿ 15 ಎಕ್ರೆ ವರೆಗೆ ತೆರಿಗೆ 
ಇಲ್ಲ; ಆದರೆ, 15 ಕ್ಕಿಂತ ಮೇಲೆ ಮತ್ತು 20ಕ್ರೆವರೆಗೆ ಭೂಮಿಯಿರುವವರಿಗೆ ಹೆಚ್ಚುವರಿ ಪ್ರತೀ ಎಕ್ರೆಗೂ ರೂ.1,500. ಭೂಮಿಯ 
ವಿಸ್ತಾರ 20 ಎಕ್ರೆಗೂ ಹೆಚ್ಚು ಮತ್ತು 25 ಎಕ್ರೆಗೂ ಕಡಿಮೆ ಇದ್ದಾಗ ಪ್ರತೀ ಎಕ್ರೆಗೆ 2,500ರೂ. ಇದರಂತೆ ಜಿಲ್ಲೆಯಲ್ಲಿ ಸಂಗ್ರಹವಾದ 
ಮೊತ್ತವನ್ನೂ (ಇತ್ತೀಚಿನ ವರ್ಷಗಳಿಗೆ ಸಂಬಂಧಿಸಿದ) ಅಧ್ಯಾಯದ ಕೊನೆಯಲ್ಲಿ ಕೋಷ್ಟಕ 9.6ರಲ್ಲಿ ಕೊಟ್ಟಿದೆ. 


ವೃತ್ತಿ ತೆರಿಗೆ 


1976 ಕ್ಕೂ ಮೊದಲು ಉದ್ಯೋಗ, ವೃತ್ತಿ ಮತ್ತು ಕಸಬುಗಳ ಮೇರೆ ತೆರಿಗೆಯನ್ನು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮಾತ್ರ 
ಸಂಗ್ರಹಿಸುತ್ತಿದ್ದವು. ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ರ ಪ್ರಕಾರ ವೃತ್ತಿ ತೆರಿಗೆ ವಸೂಲಿಗೆ ವೃತ್ತಿದಾರರನ್ನು ಒಂಬತ್ತು 
ಗುಂಪುಗಳಾಗಿ ವಿಭಜಿಸಲಾಗಿತ್ತು. ಆದರೆ ಉದ್ಯೋಗ, ವ್ಯಾಪಾರ ಮತ್ತು ವೃತ್ತಿಗಳ ಅಧಿನಿಯಮ 1976ರಂತೆ ಉದ್ಯೋಗ, ವ್ಯಾಪಾರ, 
ವೃತ್ತಿ ಮತ್ತು ನೌಕರಿಗಳ ಮೇಲೆ ತೆರಿಗೆಯನ್ನು 1 ಏಪ್ರಿಲ್‌ 1976 ರಿಂದ ಜಾರಿ ಮಾಡಲಾಯಿತು. ವೇತನ ಪಡೆಯುವ ನೌಕರರ 
ತೆರಿಗೆ ದರ ಅವರ ವೇತನದ ಪ್ರಮಾಣದ ಮೇಲೆ ಅವಲಂಬಿಸಿವೆ. ವ್ಯಾಪಾರಿಯ ವಿಚಾರದಲ್ಲಿ ವಿಕ್ರಯ (ಟರ್ನ್‌ ಓವರ್‌)ದ 
ಪ್ರಮಾಣವನ್ನು ತೆರಿಗೆ ನಿರ್ಣಯದಲ್ಲಿ ಪರಿಗಣಿಸಲಾಗುತ್ತಿದೆ. ನೌಕರರ ವೃತ್ತಿ ತೆರಿಗೆಯನ್ನು ಪ್ರತೀ ತಿಂಗಳು ಅವರ ಸಂಬಳದಲ್ಲಿ 
ಮುರಿದುಕೊಳ್ಳುವ ಏರ್ಪಾಡಿದೆ. ಸ್ವಉದ್ಯೋಗಿಗಳು ಆಯಾ ವರ್ಷ ಸೆಪ್ಟೆಂಬರ್‌ 30 ಕ್ಕೆ ಮೊದಲು ತೆರಿಗೆ ಪಾವತಿ ಮಾಡಬೇಕು. 


ಏಪ್ರಿಲ್‌ ಒಂದು, 1983 ರಿಂದ ತಿಂಗಳಿಗೆ ರೂ.1,200 ಮೂಲ ವೇತನ ಅಥವಾ ಕೂಲಿ ಪಡೆಯುವವರು ಹಾಗೂ ಅದಕ್ಕೆ 
ಮೇಲ್ಪಟ್ಟ ಆದಾಯ ಉಳ್ಳವರಿಗೆ ತೆರಿಗೆ ಬೀಳುತ್ತದೆ. ಸ್ವಯಂ ಉದ್ಯೋಗಿಗಳು ತಮಗೆ ಗೊತ್ತುಪಡಿಸಿದ ತೆರಿಗೆಯನ್ನು ಪ್ರತೀವರ್ಷ 
ಏಪ್ರಿಲ್‌ 30 ಕ್ಕೆ ಮೊದಲು ಪಾವತಿ ಮಾಡಬೇಕು. 

ಕರ್ನಾಟಕ ಮಾರಾಟಕರ ಅಧಿನಿಯಮ 1950 ರಂತೆ ನೋಂದಾಯಿಸಿದ ವ್ಯಾಪಾರಿಗಳು ವಾರ್ಷಿಕ ವಿಕ್ರಯ 25,000 ಕ್ಕಿ 
ಮೇಲ್ಪಟ್ಟು ಮತ್ತು 50,000ಕ್ಕೆ ಕಡಿಮೆ ಇರುವವರು ವರ್ಷಕ್ಕೆ ರೂ.100ರಂತೆ, 50,000ರೂ.ನಿಂದ ಮೇಲ್ಪಟ್ಟು 1ಲಕ್ಷ ರೂ.ವರೆಗೆ 
ವಿಕ್ರಯವಿರುವವರು ವರ್ಷಕ್ಕೆ ರೂ.250 ರಂತೆ ತೆರಿಗೆ ಕೊಡಬೇಕು. ಆಗಸ್ಟ್‌ ಒಂದು, 1985 ರಿಂದ ವಾರ್ಷಿಕ ವಿಕ್ರಯ 75,000 
ಕ್ಕೂ ಮೇಲ್ಪಟ್ಟು ಇರುವ ವ್ಯಾಪಾರಿಗಳು ರೂ. 250 ವಾರ್ಷಿಕ ವೃತ್ತಿ ತೆರಿಗೆ ಪಾವತಿ ಮಾಡಬೇಕು. 


ಪ್ರವೇಶ ತೆರಿಗೆ 


ಪುರಸಭೆಗಳ ಪರಂಪರಾಗತ ಆದಾಯವಾದ ಆಕ್ಟಾಯ್‌ (ಜಕಾತಿ)ಯನ್ನು ಪುರದ ಗಡಿಯೊಳಗೆ ಬರುವ ಸರಕುಗಳ" ಮೇಲೆ 
ಹೇರಲಾಗುತ್ತಿತ್ತು. ಆದರೆ ವ್ಯಾಪಾರಿಗಳಿಗೂ ಸಾರಿಗೆ ಉದ್ದಿಮೆಯವರಿಗೂ ಇದು ಕಿರಕಿರಿಯ ಸಂಗತಿ ಎನಿಸಿ ಅವರು ಅದನ್ನು 


ಆಡಳಿತ ಮತ್ತು ರಾಜಸ್ವ 597 


ವಿರೋಧಿಸಿದ್ದರಿಂದ 1 ಏಪ್ರಿಲ್‌ 1979 ರಿಂದ ಇದನ್ನು ರದ್ದುಪಡಿಸಿ ಮುಂದೆ ಕರ್ನಾಟಕ ಸರಕಾರವು ಸರಕುಗಳ ಪ್ರವೇಶ ತೆರಿಗೆ 
(ಕರ್ನಾಟಕ ಟ್ಯಾಕ್ಸ್‌ ಆನ್‌ ಎಂಟ್ರಿ ಆಫ್‌ ಗೂಡ್ಸ್‌) ಯನ್ನು ಜಾರಿಗೆ ತಂದಿತು. ಆಕ್ಟಾಯ ನಿಲ್ಲಿಸಿದ್ದರಿಂದ ಆದ ನಷ್ಟವನ್ನು ತುಂಬಲು 
ಇದನ್ನು ಜಾರಿ ಮಾಡಿದರು. ಇದು ಮಾರಾಟ ತೆರಿಗೆಯ ಮೇಲೆ ಶೇ.10 ರಷ್ಟು ಸರ್‌ಚಾರ್ಜ್‌ ರೂಪದಲ್ಲಿ ಇದ್ವು ಬಟ್ಟೆ, ಸಕ್ಕರೆ, 
ತಂಬಾಕು ಮುಂತಾದ ಮಾರಾಟ ಕರಕ್ಕೆ ಒಳಪಡದ ವಸ್ತುಗಳ ಮೇಲೂ ಹೇರಲ್ಪಟ್ಟಿದೆ. ಇಂಥ ವಸ್ತುಗಳ ಮೇಲೆ ಆಕರಣೆಯು ಶೇ. 
1ರಿಂದ 2. ಈ ತೆರಿಗೆಯ ವಸೂಲಿಯನ್ನು 1 ಜೂನ್‌ 1979ರಿಂದ ಜಾರಿಗೊಳಿಸಬೇಕೆಂದಿದ್ದು ವಾಸ್ತವ ವಸೂಲಿ 1 ಅಕ್ಟೋಬರ್‌ 
1980 ರಿಂದ ಜಾರಿಯಾಯಿತು. ಸಕ್ಕರೆ, ತಂಬಾಕು ಮುಂತಾದ 13 ಸರಕುಗಳ ಮೇಲೆ 1982-83 ರಿಂದ ಈ ತೆರಿಗೆ ಆಕರಿಸಿ 
ಅವುಗಳ ಉತ್ಪಾದನೆಯ ಮೇಲೂ ಹೆಚ್ಚಿನ ದರದ ತೆರಿಗೆ ಆಕರಿಸಲಾಯಿತು. ಸಂಗ್ರಹವಾದ ಹಣದಲ್ಲಿ ಶೇ.10ನ್ನು ರಾಜ್ಯ ಸರ್ಕಾರವು 
ಸಂಗ್ರಹಣಾ ವೆಚ್ಚವೆಂದು ತಾನೇ ಇಟ್ಟುಕೊಂಡು ಉಳಿದ ಶೇ.90 ಭಾಗವನ್ನು ಸ್ಥಳೀಯ ಸಂಸ್ಥೆಗಳಿಗೆ ವಿತರಣೆ ಮಾಡುತ್ತಿದೆ. ಇತ್ತೀಚಿನ 
ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಸಂಗ್ರಹವಾದ ಮೊತ್ತವನ್ನು ಅಧ್ಯಾಯದ ಕೊನೆಯಲ್ಲಿ ಕೋಷ್ಟಕ 9.12 ರಲ್ಲಿ ಕೊಟ್ಟಿದೆ. 


ಐಷಾರಾಮ ತೆರಿಗೆ 


ಕರ್ನಾಟಕ ಐಷಾರಾಮ (ಲಗ್ಜದಿ) (ಯೋಟೇಲು ಮತ್ತು ವಸತಿ ಗೃಹ) ಅಧಿನಿಯಮವು 1 ಜೂನ್‌ 1979 ರಿಂದ ಜಾರಿಗೆ 
ಬಂತು. ದಿನಕ್ಕೆ ರೂ.50 ಕ್ಕಿಂತ ಹೆಚ್ಚು ಹಾಗೂ 150 ಕ್ಕಿಂತ ಕಡಿಮೆ ಬಾಡಿಗೆಯನ್ನು ಹೋಟೆಲ್‌ ವಸತಿಗಾಗಿ ನೀಡುವ ಪ್ರಸಂಗದಲ್ಲಿ 
ಶೇ.10 ಐಷಾರಾಮ (ಲಗ್ಗರಿ) ತೆರಿಗೆ, ರೂ.150 ರಿಂದ 250 ರವರೆಗೆ ಬಾಡಿಗೆಗೆ ಶೆ.25, ರೂ. 250 ಕ್ಕಿಂತ ಮೇಲ್ಪಟ್ಟು ಇದ್ದಲ್ಲಿ 
ಶೇ.20 ತೆರಿಗೆ ನೀಡಬೇಕು. 


' ಕರ್ನಾಟಕ ವಾಣಿಜ್ಯ ತೆರಿಗೆ ಅಧಿನಿಯಮದಂತೆ ನೋಂದಾಯಿಸಲ್ಪಟ್ಟ ಹೋಟೆಲು ಅಥವಾ ವಸತಿಗೃಹದ ಮಾಲೀಕರು ನೋಂದಣಿ 


ಮತ್ತು ನವೀಕರಣಕ್ಕೆ ತೆರಿಗೆ ಕೊಡಬೇಕಾಗಿಲ್ಲ. ಈ ತೆರಿಗೆಯಂತೆ ಇತ್ತೀಚಿನ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ವಸೂಲಾದ ವಿವರಗಳನ್ನು 
ಅಧ್ಯಾಯದ ಕೊನೆಯಲ್ಲಿ ಕೋಷ್ಟಕ 9.6ರಲ್ಲಿ ಕೊಟ್ಟಿದೆ. 


ಅಬಕಾರಿ 


ಏಕೀಕರಣಕ್ಕೆ ಪೂರ್ವದಲ್ಲಿ ಮುಂಬೈ ರಾಜ್ಯದಲ್ಲಿದ್ದ ಧಾರವಾಡ ಜಿಲ್ಲೆಯಲ್ಲಿ 1950 ರಿಂದ ಪಾನ ಪ್ರತಿಬಂಧ ಜಾರಿಯಲ್ಲಿದ್ದು 
1967 ರಿಂದ ಇದನ್ನು ರದ್ದುಪಡಿಸಲಾಯಿತು. ಇದರಿಂದ 1965 ರ ಕರ್ನಾಟಕ ಅಬಕಾರಿ ಅಧಿವಿಯಮವು ಜಿಲ್ಲೆಯಲ್ಲಿ ಜಾರಿಗೆ 
ಬಂದಿತು. ಈ ಕಾನೂನಿನ ಮುಖ್ಯಾಂಶಗಳೆಂದರೆ, (1) ಸರಕಾರವು ಗೊತ್ತುಪಡಿಸಿದ ಅಥವಾ ಕಾಲಕಾಲಕ್ಕೆ ಗೊತ್ತುಪಡಿಸಬಹುದಾದ 
ಅಬಕಾರಿ ಸುಂಕಕ್ಕೆ ಪಾತ್ರವಾದ ಯಾವುದೇ ವಸ್ತುವಿಗೆ ನೀಡುವ ರಹದಾರಿ ಅಥವಾ ಅನುಮತಿ ಪತ್ರ (ಲೈಸನ್ಸ್‌)ದ ಶುಲ್ಕ (2) 
ತಯಾರಾದ ವಸ್ತುಏನ ಮೇಲೆ ಉತ್ಪಾದನೆಯ ಪರಿಮಾಣದಂತೆ ಸುಂಕ, (3) ಚಿಲ್ಲರೆ ಮಾರಾಟಗಾರರು, ಬಾರುಗಳು, ಹೋಟೆಲುಗಳು 
ಮೇಲೆ ಅನುಮತಿ ಪತ್ರದ ಶುಲ್ಕ (ಲೈಸನ್ಸ್‌ ಫಿ), (4) ಸೇಂದಿ ಮತ್ತು ಸಾರಾಯಿ ಅಂಗಡಿಗಳ ಗುತ್ತಿಗೆ ಹರಾಜು ಮಾಡಿದಾಗ 
ಬರುವ ಆದಾಯ, (5) ಅಂಗಡಿಗಳ ಬಾಡಿಗೆ, (6) ಬೇರೆ ರಾಜ್ಯದಿಂದ ಆಮದು ಮಾಡಿದ ಮದ್ಯದ ಮೇಲೆ ತೆರಿಗೆ, (1) ಸೇಂದಿ 
ಮರದ ಮೇಲೆ ತೆರಿಗೆ ಹಾಗೂ ಬಾಡಿಗೆ, (8) ಕಾನೂನು ಬಾಹಿರವಾಗಿ ಉತ್ಪಾದನೆ, ದಾಸ್ತಾನು, ಮಾರಾಟ, ಸಾಗಣೆ ಮಾಡಿದವರ 
ಮೇಲೆ ಹೇರುವ ದಂಡ, (9) ಬಾಟಲಿಗೆ ತುಂಬಿಸಿ ಮಾರಾಟಕ್ಕೆ ಸಿದ್ಧಪಡಿಸುವ ಬಹುಸ್ಥಾನೀಯ ಹಂತದ ತೆರಿಗೆ, (10) ವಸ್ತುಗಳ 
ಹೊರ ಸಾಗಣಿಕೆ (ಫುುಯ ಮೇಲೆ ಹೇರಿದ ತೆರಿಗೆ. 


ಅಬಕಾರಿ ಸುಂಕವನ್ನು (1) ಕಾಕಂಬಿ, (2) ಕರ್ನಾಟಕದ ಡಿಸ್ಬಿಲರಿಗಳಲ್ಲಿ ತಯಾರಾದ ಬ್ರಾಂಡಿ, ವಿಸ್ಕಿ ರಮ್‌, ಜಿನ್‌, 
ಮುಂತಾದ ಪಾನೀಯಗಳು, (3) ರೆಕ್ತಿಪ್ಸೆಡ್‌ ಸ್ಪಿರಿಟ್‌, (4) ಬೀರ್‌, (5) ವೈನ್‌ ಹಾಗೂ ಫೆನ್ನಿ ಇವುಗಳ ಮೇಲೆ ಹೇರಲಾಗಿದೆ. 
ಇವುಗಳನ್ನು ಹೊರಗಿನಿಂದ ತಂದಾಗಲೂ ಸುಂಕ ಕೊಡಬೇಕು. 


ಮಿಲ್ಕ್‌ಪಂಚ್‌ 


598 ಧಾರವಾಡ ಜಿಲ್ಲೆ 


(1) ಕಾನೂನು ಬಾಹಿರ ಉತ್ಪಾದನೆ, (2) ಕಾನೂನು ಬಾಹಿರ ಸಾಗಣೆ, ಆಮದು ಮತ್ತು ರಫ್ತು (3) ಕಾನೂನು ಬಾಹಿರವಾಗಿ 
ದಾಸ್ತಾನಿಡುವುದು ಮತ್ತು ಅಬಕಾರಿ ಅಧಿನಿಯಮಕ್ಕೆ ಮೀರಿ ದರ ವಿಧಿಸುವುದು, (4) ಡಿನೇಚರ್ಡ್‌ ಸ್ಪಿರಿಟನ್ನು ಪಾನ ಯೋಗ್ಯವಾಗಿ 
ಪರಿವರ್ತಿಸುವುದು, (5) ಲೈಸನ್ಸ್‌ ದುರುಪಯೋಗ, (6) ದುರ್ಮಿಶ್ರಣ, (7) ಬೇರೊಬ್ಬ ವ್ಯಕ್ತಿಯ ಪರವಾಗಿ ಮದ್ಯಗಳ ಉತ್ಪಾದನೆ, 
ದಾಸ್ತಾನು ಮತ್ತು ಮಾರಾಟ, (8) ಈ ಸಂಬಂಧ `ಕಾನೂನು ಭಂಗಕ್ಕೆ ನೆರವಾಗುವಂತೆ ತನ್ನ ಕಾನೂನುಗಳು ಗೊತ್ತಿದ್ದೂ ಕೂಡ 
ಕಟ್ಟಡ, ಅವಶ್ಯ ಸಂಗ್ರಹಣಾ ಪಾತ್ರೆಗಳು, ವಾಹನ ಮುಂತಾದ ವಸ್ತುಗಳನ್ನು ಒದಗಿಸುವುದು, ಇವೆಲ್ಲ ದಂಡನಾರ್ಹ ಅಪರಾಧಗಳು. 
ಇದಕ್ಕೆ ದಂಡವನ್ನು ಸಂಗ್ರಹಿಸುವರು. ಈ ತೆರಿಗೆಯಂತೆ: ಜಿಲ್ಲೆಯಲ್ಲಿ ಸಂಗ್ರಹವಾದ ಮೊತ್ತವನ್ನು ಇತ್ತೀಚಿನ. ವರ್ಷಗಳಿಗೆ ಸಂಬಂಧಿಸಿ 
ಅಧ್ಯಾಯದ ಕೊನೆಯಲ್ಲಿ ಪ್ರತ್ಯೇಕ ಕೋಷ್ಟಕದಲ್ಲಿ ಕೊಟ್ಟಿದೆ. 


ಛಾಪಾಕಾಗದ ಮತ್ತು ನೋಂದಣಿ 
ಭಾರತೀಯ ಮುದ್ರಾಂಕಿತ (ಸ್ಟಾಂಪ್‌) ಅಧಿನಿಯಮದಂತೆ ವಿನಿಮಯ ಪತ್ರಗಳು, ಚೆಕ್‌ಗಳು, ಪ್ರಾಮಿಸರಿ ನೋಟುಗಳು, ಸಾಲ 
ಪತ್ರಗಳು, ಜೀವವಿಮಾ ಪಾಲಿಸಿಗಳು, ಇವೆಲ್ಲ ಈ ಅಧಿನಿಯಮಕ್ಕೆ ಒಳಪಟ್ಟಿರುತ್ತವೆ. 


ಭಾರತೀಯ ನೋಂದಣಿ ಅಧಿನಿಯಮ 1908 ರಂತೆ ಕೆಲವೊಂದು ದಸ್ತಾವೇಜುಗಳನ್ನು ನೋಂದಾಯಿಸಲೇಬೇಕು. 
ನೋಂದಾವಣಿಗೆ ಸೂಕ್ತ ದರ ಗೊತ್ತುಪಡಿಸಿದೆ. ಕರ್ನಾಟಕ ಮುದ್ರಾಂಕ ಅಧಿನಿಯಮವು ಮೇಲೆ ಹೇಳಿದ ಕಾಗದ ಪತ್ರಗಳನ್ನು 


ಹೊರತುಪಡಿಸಿ ಇತರ ಕಾಗದ ಪತ್ರಗಳಿಗೆ ಅನ್ವಯಿಸುತ್ತದೆ. ಈ ರಾಜ್ಯ ಅಧಿನಿಯಮದಂತೆ 55 ಬೇರೆ ಬೇರೆ ವಿಧದ ದಸ್ತಾವೇಜುಗಳು . 


ಮುದ್ರಾಂಕನದ ಕಕ್ಷೆಯಲ್ಲಿ ಬರುತ್ತದೆ. ಇವುಗಳನ್ನು ಸ್ಥೂಲವಾಗಿ ಸ್ಥಿರ ತೆರಿಗೆಯವು ಹಾಗೂ ನೋಂದಾಯಿಸುವ ವಸ್ತುವಿನ ಮೌಲ್ಯದ 
ಪ್ರಮಾಣದವು ಎಂದೂ ವರ್ಗೀಕರಿಸಬಹುದು. ಇದರಲ್ಲಿ ಮೌಲ್ಯ ಉಳ್ಳ ವಸ್ತುಗಳ ಮೌಲ್ಯವನ್ನು ನೋಂದಣಿ ಪತ್ರದಲ್ಲಿ ಉಲ್ಲೇಖಿಸಿ 
ಅದಕ್ಕೆ ಅನುಗುಣವಾಗಿ ಗೊತ್ತುಪಡಿಸಿದ ಛಾಪಾಕಾಗದವನ್ನು ನೋಂದಣಿ ಪತ್ರಕ್ಕೆ ಬಳಸಬೇಕು, ಹಾಗೂ ಪ್ರತ್ಯೇಕ ನೋಂದಣಿ ಶುಲ್ಕ 
ಕೊಡಬೇಕು. ತಾತ್ಕಾಲಿಕ ವ್ಯವಹಾರಗಳಾದ ತಾತ್ಪೂರ್ತಿಕ ಹಸ್ತಾಂತರ ಅಥವಾ ತತ್ಸಮ ವ್ಯವಹಾರಗಳಲ್ಲಿ ಬಳಕೆಗೆ ಕೊಡದೆ ಅಡಮಾನ, 
ಆಸ್ತಿ ವಿಭಜನೆ, ಭದ್ರತಾ ಮುಚ್ಚಳಿಕೆ (ಸೂರಿಟಿ') ಇವುಗಳಿಗೆಲ್ಲ ಛಾಪಾ ಕಾಗದದ ವೆಚ್ಚ ಕಡಿಮೆ ಇರುತ್ತದೆ. ಒಪ್ಪಂದದ ಕರಾರುಪತ್ರಗಳು 
(ಅಗ್ರಿಮೆಂಟ್ಸ್‌), ಪ್ರಮಾಣ ಪತ್ರ (ಅಫಿದವಿತ್‌) ದತ್ತಕ ಪ್ರಕರಣ ಇವುಗಳಿಗೆಲ್ಲ ಗೊತ್ತು ಮಾಡಿದ ಖಚಿತವಾದ ಮಿತದರ ಇರುತ್ತದೆ. 
ಇದಲ್ಲದೆ ನ್ಯಾಯಾಲಯ ಸಂಬಂಧಿ ಮತ್ತು ನ್ಯಾಯಾಂಗೇತರ ಪತ್ರಗಳೆಂಬ ವರ್ಗವೂ ಇರುತ್ತದೆ. ಕರ್ನಾಟಕ ನ್ಯಾಯಾಲಯ ಶುಲ್ಕ 
ಮತ್ತು ಮೊಕದ್ದಮೆಗಳ ಅಧಿನಿಯಮ 1958 ರಂತೆ ನ್ಯಾಯಾಂಗ ಸಂಬಂಧಿ ಮೊಕದ್ದಮೆಗಳಿಗೆ ಲಗತ್ತಿಸಬೇಕಾದ ಮುದ್ರಾಂಕ ಶುಲ್ಕ 
ನಿಗದಿಗೊಳಿಸಿದೆ. ಭಾರತೀಯ ಮುದ್ರಾಂಕಿತ ಅಧಿನಿಯಮ ಮತ್ತು ಕರ್ನಾಟಕ ಮುದ್ರಾಂಕ ಅಧಿನಿಯಮ 1958 ಇವುಗಳ ಕಕ್ಷೆಯಲ್ಲಿ 
ಬರುವ ಕಾಗದ ಪತ್ರಗಳು, ಕಾನೂನಿನಲ್ಲಿ ತಿಳಿಸಿರುವ ನ್ಯಾಯಾಂಗೇತರ ಛಾಪಾ ಕಾಗದದಲ್ಲಿ ಬರೆಯಲ್ಪಟ್ಟಿರಬೇಕೆಂದು ನಿಯಮವಿದೆ. 
ಈಗ ಜಿಲ್ಲೆಯಲ್ಲಿ 19 ಸಬ್‌ರಿಜಿಸ್ಟಾರರ ಕಚೇರಿಗಳಿದ್ದು ಅವರು ಈ ಕೆಳಗಿನ ಕಾನೂನುಗಳನ್ನು ಕಾರ್ಯಾಚರಣೆಗೆ ತರುತ್ತಾರೆ. 


(1) ಭಾರತೀಯ ನೋಂದಣಿ ಕಾನೂನು 1908, (2) ಕರ್ನಾಟಕ ನೋಂದಣಿ ನಿಯಮಗಳು 1965, (3) ಕರ್ನಾಟಕ 
ಮುದ್ರಾಂಕನ ಅಧಿನಿಯಮ 1967 ಮತ್ತು ನಿಯಮಗಳು, (4) ಕರ್ನಾಟಕದ ನ್ಯಾಯಾಲಯ ಶುಲ್ಕ ಮತ್ತು ಮೊಕದ್ದಮೆಗಳ 


ಮೌಲ್ಯೀಕರಣ ಅಧಿನಿಯಮ 1958 ಹಾಗೂ ಅದರಂತೆ ಇರುವ ನಿಯಮಗಳು ಹಾಗೂ (5) ಭಾರತೀಯ ಭಾಗೀದಾರಿ ಅಧಿನಿಯಮ 


19೨, 

ಜಿಲ್ಲಾ ಮಟ್ಟದಲ್ಲಿ ವಿಶೇಷ ಜಿಲ್ಲಾಧಿಕಾರಿಯು ಪದನಿಮಿತ್ತ ನೋಂದಣಿ ಅಧಿಕಾರಿಯಾಗಿರುತ್ತಾರೆ. ತಸ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಬರುವ ಸ್ಥಿರ ಆಸ್ತಿಗಳ ಹಸ್ತಾಂತರದ ನೋಂದಣಿ ಮತ್ತು ಸೂಕ್ತ ಶುಲ್ಕವನ್ನುವಸೂಲು ಮಾಡುವುದು, ಉಪನೋಂದಣಿ ಅಧಿಕಾರಿ 
(ಸಬ್‌ರಿಜಿಸ್ಟಾರ್‌)ಯ ಕೆಲಸ. ಮದುವೆ, ದತ್ತಕ ಪ್ರಕರಣ ಹಾಗೂ ಉಯಿಲು (ಏಲ್‌)ಗಳನ್ನೂ ಅವರೇ ನೋಂದಣಿ ಮಾಡುತ್ತಾರೆ. 
(ಈ ಬಗ್ಗೆ ಅಂಕೆಸಂಖ್ಯೆ ಅಧ್ಯಾಯ 3 ರಲ್ಲಿ ಇದೆ). 


ಜಿಲ್ಲೆಯಲ್ಲಿ ಇತ್ತೀಚೆಗಿನ ವರ್ಷದಲ್ಲಿ ನೋಂದಣಿ ಮತ್ತು ಛಾಪಾಕಾಗದಗಳಿಂದ ಬಂದ ಆದಾಯದ ವಿವರವನ್ನು ಅಧ್ಯಾಯದ 
ಕೊನೆಯಲ್ಲಿ ಕೋಷ್ಟಕ 9.7ರಲ್ಲಿ ಕೊಟ್ಟಿದೆ. 


edi a ಭ್ರ Sa 


ಅರಣ್ಮ ಅಭಿವೃದ್ಧಿ ತೆರಿಗೆ 


ಅರಣ್ಯಗಳು ಮಹತ್ವದ ರಾಷ್ಟ್ರೀಯ ಆಸ್ತಿಯಾಗಿದ್ದು ಅವುಗಳು ಪ್ರಗತಿ ಪರವಾಗಿ ಮತ್ತು ಚಿರವಾಗಿ ಆದಾಯ ನೀಡುವ 
ಸೂತ್ರದಂತೆ ನಿರ್ವಹಿಸಲ್ಪಡುತ್ತಿವೆ. ಅರಣ್ಯ ಕ್ಷೇತ್ರದಲ್ಲಿ ಸತತವಾಗಿ ಹೂಡಿಕೆಯಾಗಲು ನೆರವಾಗುವಂತೆ ಅರಣ್ಯ ಅಭಿವೃದ್ದಿ ತೆರಿಗೆಯನ್ನು 
ರಾಜ್ಯ ಸರಕಾರವು 1975 ಜನವರಿಯಿಂದ ಆಕರಿಸುತ್ತಿದೆ. ಅರಣ್ಯ ಅಭಿವೃದ್ಧಿ ಅಧಿನಿಯಮ 1975 ಈ ತೆರಿಗೆ ತರು ಶೇ.5 
ಇದ್ದುದು ಮುಂದೆ 1 ಮೇ, 1980 ರಿಂದ ಶೇ.8 ಆಯಿತು. ಭಾರೀ ಕೈಗಾರಿಕೆಯವರು ಬಳಸುವ ಮರಮಟ್ಟು ಬಿದಿರುಗಳ ಮೇಲೆ 
ಮಾತ್ರ ಶೇ.12ತೆರಿಗೆ ಹಾಕುತ್ತಾರೆ. ಅರಣ್ಯೋತ್ಸನ್ನಗಳಾದ ಚೌಬೀನೆ (ಮರಮಟ್ಟು) ಸೌದೆ (ಜಲಾವ ಕಟ್ಟಿಗೆ), ಇದ್ದಿಲು ಮುಂತಾದವುಗಳು 
ಹಾಗೂ ಕಿರು ಉತ್ಪನ್ನಗಳಾದ ಶ್ರಿಗಂಧ (ಚಂದನ), ಬಿದಿರು, ಬೆತ್ತ ಇವುಗಳನ್ನು ರಾಜ್ಯ ಸರಕಾರವು ಲೀಲಾವು (ಹರಾಜು) ಇಲ್ಲವೆ 
ಇತರ ಕ್ರಮಗಳಿಂದ ಮಾರಾಟ ಮಾಡಿದಾಗ ಖರೀದಿ ಬೆಲೆಯ ಮೇಲೆ ಈ ತೆರಿಗೆಯನ್ನು ಆಕರಿಸಲಾಗುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ 
ಜಿಲ್ಲೆಯಲ್ಲಿ ಸಂಗ್ರಹವಾದ ಅರಣ್ಯ ಅಭಿವೃದ್ಧಿ ತೆರಿಗೆಯ ಮಾಹಿತಿಯನ್ನು ಅಧ್ಯಾಯದ ಕೊನೆಯಲ್ಲಿ ಪ್ರತ್ಯೇಕ ಕೋಷ್ಟಕದಲ್ಲಿ ಕೊಟ್ಟಿದೆ. 


ವಿದುತ್‌ ತೆರಿಗೆ 


ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿಲ್ಲೆಯ ಧಾರವಾಡ, ಹುಬ್ಬಳ್ಳಿ, ಮುಂತಾದ ಕೆಲವು ಪಟ್ಟಣಗಳಲ್ಲಿ ಮಾತ್ರ ಖಾಸಗಿ ಸಂಸ್ಥೆಗಳು ವಿದ್ಯುತ್‌ 
ಪೂರೈಕೆ ಮಾಡುತ್ತಿದ್ದವು. ಇಂಥ ವಿದ್ಯುತ್‌ ಬಳಕೆ ಆರಂಭವಾದಾಗ ಮುಂಬೈ ರಾಜ್ಯದಲ್ಲಿ ಬಳಕೆದಾರನು ಪ್ರತೀ ಯುನಿಟ್‌ಗೆ ಅರ್ಧ 
ಆಣೆ (ಮೂರು ಪೈಸೆ) ತೆರಿಗೆ ಕೊಡಬೇಕಾಗಿತ್ತಾದರೂ ಬೆಳಕಿನ ಉದ್ದೇಶಕ್ಕೆ ಮಾತ್ರ ಬಳಸುವ ವಿದ್ಯುತ್ತಿಗೆ 12 ಯುನಿಟ್‌ವರೆಗೆ 
ಏನಾಯತಿ ಇತ್ತು ಉಳಿದೆಲ್ಲ ರೀತಿಯ ಬಳಕೆಗೆ ಪ್ರತೀ ಎರಡು ಯುನಿಟ್‌ಗೆ ಕಾಲು ಆಣೆಯಂತೆ ತೆರಿಗೆ ಇತ್ತು. ಏಕೀಕರಣದ ನಂತರ 
ಮೈಸೂರು ವಿದ್ಯುತ್‌ (ತೆರಿಗೆ ಆಕರಣ ಮತ್ತು ಬಳಕೆ) ಅಧಿನಿಯಮ 1959 ರಂತೆ ಪ್ರತೀ ಯುನಿಟ್‌ಗೆ 3 ಪೈಸೆಯಂತೆ, ಏಪ್ರಿಲ್‌ 
1970ರಿಂದ ಯುನಿಟ್‌ಗೆ 6 ಪೈಸೆ ಮೀರದಂತೆ ಬಳಕೆದಾರರ ಮೇಲೆ ತೆರಿಗೆ ಆಕರಿಸಲಾಯಿತು. ಬೇರೆ ಬೇರೆ ವರ್ಗದ ಬಳಕೆದಾರರಿಗೆ 
ಬೇರೆ ಬೇರೆ ದರಗಳನ್ನು ಆಕರಿಸುತ್ತಿದ್ದರು. ವಿದ್ಯುತ್ತನ್ನು ಪೂರೈಸುತ್ತಿದ್ದ ಲೈಸನ್ಸ್‌ದಾರನೇ ಈ ತೆರಿಗೆ ಸಂಗ್ರಹಿಸಿ ಸರಕಾರಕ್ಕೆ ಪಾವತಿ 
ಮಾಡಬೇಕಿತ್ತು. ಲೈಸನ್ಸ್‌ ದಾರನೆಂದರೆ ರಾಜ್ಯ ವಿದ್ಯುತ್‌ ಮಂಡಳಿ ಅಥವಾ ವಿದ್ಯುತ್‌ ಪೂರೈಕೆ ನಡೆಸಲು ಭಾರತೀಯ ವಿದ್ಯುತ್‌ 
ಅಧಿನಿಯಮದಂತೆ ವಿದ್ಯುತ್‌ ಪೂರೈಕೆಗೆ ರಹದಾರಿ (ಲೈಸನ್ಸ್‌) ಪಡೆದ ವ್ಯಕ್ತಿ ಅಥವಾ ಸಂಸ್ಥೆಗಳು ಬಳಸಿದ ವಿದ್ಯುತ್ತಿನ ದರ 
ಸಂಗ್ರಹಿಸುವಾಗಲೇ ಈ ತೆರಿಗೆಯೂ ವಸೂಲಾಗುವುದು. 


ಈ ತೆರಿಗೆಯಿಂದ ಇತ್ತೀಚೆಗಿನ ವರ್ಷಗಳಲ್ಲಿ ಜಿಲ್ಲೆಯಿಂದ ಸಂಗ್ರಹವಾದ ಮೊತ್ತದ ವಿವರ ಹೀಗಿದೆ. 


ಲಕ್ಷ ರೂಗಳಲ್ಲಿ 

ಕ್ರಸಂ. ಏಭಾಗ 1990-91 1991-92 1992-93 1993-94 
|. ಧಾರವಾಡ 292 272 273 366 
2. ಹುಬ್ಬಳ್ಳಿ 1.562 4999 3,306 2,986 
3. ಗದಗ 72! 960 1,073 1,366 
4. ಹಾವೇರಿ 001 800 859 1,060 


ಒಟ್ಟು ಜಿಲ್ಲಿ 3,236 4,031 5,511 ಮಿ 


ಮೋಟಾರು ವಾಹನ ತೆರಿಗೆ 
ಜಿಲ್ಲೆಯಲ್ಲಿ ಮೊದಲು ಮಂಬೈ ರಾಜ್ಯದಲ್ಲಿದ್ದ ಮೋಟರ್‌ ವಾಹನಗಳ ಕಾನೂನು 1939 ಹಾಗೂ ಮೋಟಾರು ವಾಹನಗಳ 


ನ ಮೊದ ಎ ಎನಿನಂತೆ ಎಲ ಮೋಟಾರು ವಾಹನಗಳನ್ನು ನೋಂದಾಯಿಸಬೇಕು, 
ತೆರಿಗೆ ಕಾನೂನು 1935 ಜಾರಿಯಲ್ಲಿ ಇತ್ತು. ಮೊದಲ ಕಾನೂನಿನಂತೆ ಎಲ್ಲ ರು ನಗಳನ್ನು 


000 “ಧಾರವಾಡ ಜಿಲ್ಲೆ 


ಎಲ್ಲ ವಾಹನ ಚಾಲಕರು ರಹದಾರಿ ಪಡೆದಿರಬೇಕು ಹಾಗೂ ಎಲ್ಲ ವಾಹನಗಳನ್ನು ವಿಮೆಗೊಳಪಡಿಸಬೇಕೆಂದು ನಿಯಮಿಸಲಾಗಿತ್ತು. 
ರಾಜಪುನರ್ಫಟನೆಯ ನಂತರ ಕರ್ನಾಟಕ ಮೋಟಾರು ವಾಹನಗಳ ಅಧಿನಿಯಮ 1957 ಜಾರಿಗೆ ಬಂದಿತು. ಇಲ್ಲಿ ನೋಂದಣಿ : 
ಶುಲ್ಕವು ಮೋಟರ್‌ ಸೈಕಲ್‌ಗಳಾದರೆ. ಅವುಗಳ ಅಶ್ವಶಕ್ತಿ: ಮೋಟಾರು ಕಾರುಗಳಾದರೆ ಖಾಲಿ ವಾಹನದ ಭಾರ, ಸಾಮಾನು ಸಾರಿಗೆ 
ವಾಹನಗಳಾದರೆ ಅವುಗಳ ಭಾರವಾಹಕ ಸಾಮರ್ಥ್ಯ ಹಾಗೂ ಜನರ ಸಾರಿಗೆ ವಾಹನವಾದರೆ ವಾಹನದಲ್ಲಿ ಸಾಗಿಸಬಹುದಾದ 
ಪ್ರಯಾಣಿಕರ ಸಂಖ್ಯೆಯ ಮೇಲೆ ಅವಲಂಬಿಸಿ ಇತ್ತು. ಈ ಬಗ್ಗೆ ಜಾರಿಯಲ್ಲಿರುವ ಇತರ ಕಾನೂನುಗಳೆಂದರೆ 1957ರ ಅಧಿನಿಯಮವೇ 
ಅಲ್ಲದೆ ಕರ್ನಾಟಕ ಮೋಟಾರು ವಾಹನ ತೆರಿಗೆ. ನಿಯಮಗಳು 1957 ಮತ್ತು ಕರ್ನಾಟಕ ಮೋಟಾರು ವಾಹನಗಳ ನಿಯಮಗಳು 
1963. ಇತ್ತೀಚಿನ ವರ್ಷಗಳಲ್ಲಿ ಈ ತೆರಿಗೆಯಿಂದ ಸಂಗ್ರಹವಾದ ಮೊತ್ತದ ವವರ ಹೀಗಿದೆ. 


ಲಕ್ಷ ರೂಗಳಲ್ಲಿ 
ಕ್ರಸಂ... ವಿಭಾಗ 1990-91 1991-92 1992-93 1993-94 
1... `ಧಾರವಾಡ 378 382 430 492 
2: ಗದಗ 7] 63 85 111 
4. ಹಾವೇರಿ 72 86 105 128 
ಒಟ್ಟು ಜಿಲ್ಲೆ 521 531 620 133: 


ಕೇಂದ್ರ ಸರಕಾರದ ತೆರಿಗೆಗಳು 


ಕೇಂದ್ರ ಅಬಕಾರಿ ಶುಲ್ಕ 


ಒಂದು ಸಾಮಾನ್ಯ ಪ್ರವೇಶ (ಕಸ್ಟಮ್ಸ್‌ ಅಥವಾ ಉತ್ಪಾದನಾ ಸುಂಕವಾಗಿ (ಎಕ್ಸೈಜ್‌) ಅಬಕಾರಿ ಶುಲ್ಕ ಮೊದಲು ಆಕರಿಸಲ್ಪಟ್ಟಿತ್ತು. 
ಮುಂದೆ ಬಳಕೆದಾರನು ಪ್ರತೀ ವಸ್ತುವಿಗೆ ಕೊಡುವ ಬೆಲೆಗೆ ಸುಂಕವನ್ನು ಹೇರಲಾಯಿತು. 1894 ರಲ್ಲಿ ದೇಶದಲ್ಲಿ ತಯಾರಾದ ಹತ್ತಿ 
ನೂಲಿನ ಮೇಲೆ ಕೇಂದ್ರ ಸರಕಾರವು ಇದನ್ನು ಮೊದಲು ವಿಧಿಸಿತು. ಮುಂದೆ ನವಿರು ಬಟ್ಟೆಯ ಮೇಲೂ 1896 ರಿಂದ ಇದನ್ನು 
ಆಕರಿಸಲಾಯಿತು. 1917 ರಿಂದ ಮೋಟಾರ್‌ ಎಣ್ಣೆ (ಪೆಟ್ರೋಲು), 1922 ರಿಂದ ಸೀಮೆ ಎಣ್ಣೆ ಮತ್ತು 1930 ರಿಂದ ಬೆಳ್ಳಿಯ 
ಮೇಲೆ ಇದನ್ನು ಹೇರಲಾಯಿತು. 1934 ರಲ್ಲಿ ಅಬಕಾರಿ ಸುಂಕದ ಆಕರಣೆಯನ್ನು ತರ್ಕಬದ್ಧತೆಯನ್ನು ತಂದು ಸಕ್ಕರೆ, ಬೆಂಕಿಪೆಟ್ಟಿಗೆ, 
ಉಕ್ಕಿನ ಗಟ್ಟಿಗಳು ಮುಂತಾದವುಗಳನ್ನು ಈ ಸುಂಕಕ್ಕೆ ಒಳಪಡಿಸಲಾಯಿತು. ಈಗ 136 ವಸ್ತುಗಳು ಈ ಸುಂಕಕ್ಕೆ ಒಳಪಟ್ಟಿವೆ. 
ಕೇಂದ್ರದ ಅಬಕಾರಿ ಮತ್ತು ಉಪ್ಪಿನ ಅಧಿನಿಯಮ 1944 ರಂತೆ. ಈಗ ಕೇಂದ್ರ ಅಬಕಾರಿ ಸುಂಕ ವಸೂಲಾಗುತ್ತಿದೆ. ಈ ಕಾನೂನಿನ 
] ಷೆಡ್ಯೂಲ್‌ನಂತೆ ಬೇರೆ ಬೇರೆ ವಸ್ತುಗಳ ಸುಂಕದ ದರ ಗೊತ್ತುಪಡಿಸಿದ್ದು ಕೇಂದ್ರ ಅಬಕಾರಿ (ಸೆಂಟ್ರಲ್‌ ಎಕ್ಸೆಸ್‌) ಇಲಾಖೆಯು ಈ 
ಕೆಳಗಿನ ಕಾನೂನುಗಳನ್ನು ಕಾರ್ಯಾಚರಣೆಗೆ ತರುತ್ತದೆ. (1) ಸ್ವರ್ಣ ನಿಯಂತ್ರಣ ಅಧಿನಿಯಮ 1968, (2) ಕಸ್ಟಮ್ಸ್‌ ಕಾನೂನು 
1968, (3) ವಿದೇಶ ವಿನಿಮಯ ನಿಯಂತ್ರಣ ಅಧಿನಿಯಮ 1947 (ಫೆರಾ, (4) ರಫ್ತು ಮತ್ತು ಆಮದು ನಿಯಂತ್ರಣ ಕಾನೂನು 
1955, (5) ಸಕ್ಕರೆ ನಿರ್ಯಾತ ಉದ್ದೀಪನ ಅಧಿನಿಯಮ 1958, (6) ಗಣಿ ಉತ್ಪನ್ನಗಳ (ಹೆಚ್ಚುವರಿ ಸುಂಕ ಮತ್ತು ಅಬಕಾರಿ)ಗಳ 
ಅಧಿನಿಯಮ 1958, (6) ಗಣಿ ಉತ್ಪನ್ನಗಳ (ಹೆಚ್ಚುವರಿ ಸುಂಕ ಮತ್ತು ಅಬಕಾರಿ) ಗಳ ಅಧಿನಿಯಮ 1958 (7) ಖಾದಿ ಮತ್ತು 
ಕೈಮಗ್ಗಗಳ ಬಟ್ಟೆಗಳ ಅಭಿವೃದ್ಧಿ ಹೆಚ್ಚುವರಿ ಅಬಕಾರಿ ಸುಂಕದ ಕಾನೂನು 1953, (8) ಉತ್ಪನ್ನ ಉಪತೆರಿಗೆ (ಸಿಸ್‌) ಕಾನೂನು 
1966, (9) ಸುಂಕದ (ಹೆಚ್ಚುವರಿ ಅಬಕಾರಿ) ಕಾನೂನು 1957 (10) ಹೆಚ್ಚುವರಿ ಅಬಕಾರಿ (ಏಶೇಷ ಮಹತ್ವದ ಸರಕುಗಳ) 
ಕಾನೂನು 1957, (11) ವಿದೇಶ ವಿನಿಮಯ ಸಂಚಯನ ಮತ್ತು ಕಳ್ಳಸಾಗಣೆ ತಡೆ ಕಾನೂನು (ಕಾಫೆಪೊಸ್ಸ)... 


ಧಾರವಾಡ ಜಿಲ್ಲೆಯಲ್ಲಿ ಕೇಂದ್ರ ಅಬಕಾರಿ ಸುಂಕದ ವಸೂಲಿಗಾಗಿ. ಎರಡು ವಿಭಾಗ (ಡಿವಿಜನ್‌)ಗಳನ್ನು ರಚಿಸಿದ್ದು ಇದು 
ಬೆಳಗಾವಿ ಜಿಲ್ಲಾ ಸೆಂಟ್ರಲ್‌ ಎಕ್ಸೆಜ್‌ ಕಲೆಕ್ಸರರ ಆಡಳಿತಕ್ಕೆ ಒಳಪಟ್ಟಿದೆ. ಹೊಸದಾಗಿ ರಚಿಸಲಾದ (ಸೆಪ್ಟಂಬರ 1, 1993 ರಿಂದ) 


ಆಡಳಿತ ಮತ್ತು ರಾಜಸ್ವ 601 


ಧಾರವಾಡ ವಿಭಾಗದಲ್ಲಿ ಧಾರವಾಡ ನಗರ ಮತ್ತು ಉತ್ತರ ಕನ್ನಡ ಹಾಗೂ ವಿಜಾಪುರ ಜಿಲ್ಲೆಗಳಿವೆ. ಹುಬ್ಬಳ್ಳಿ ವಿಭಾಗವು ಹುಬ್ಬಳ್ಳಿ 
ನಗರ ಮತ್ತು ಗದಗ ಪಟ್ಟಣವನ್ನು ಒಳಗೊಂಡಿವೆ. ಧಾರವಾಡ ಜಿಲ್ಲೆಗೆ ಸಂಬಂಧಿಸಿ ಹುಬ್ಬಳ್ಳಿಯಲ್ಲಿ ಎ, ಬಿ, ಸಿ ಮತ್ತು ಡಿ 
ರೇಂಜ್‌ಗಳಿವೆ.ಇದಲ್ಲದೆ ಧಾರವಾಡ ಎ ಮತ್ತು ಬಿ ಹಾಗೂ ಗದಗ ಮತ್ತು ರಾಣೆಬೆನ್ನೂರು ರೇಂಜ್‌ಗಳಿವೆ. ಈ ಎಂಟೂ ಕೇಣ ಕಂದ 
ಸಂಗ್ರಹವಾದ ಅಬಕಾರಿ ಸುಂಕದ ಮೊತ್ತ 1989-90ರಲ್ಲಿ ರೂ. 23.04ಕೋಟಿ, 1990-91ರಲ್ಲಿ 27.51 ಕೋಟಿ, 1991-92 
ರಲ್ಲಿ ರೂ. 36.01 ಕೋಟಿ, 1992-93ರಲ್ಲಿ ರೂ.36.00ಕೋಟಿ ಹಾಗೂ 1993-94ರಲ್ಲಿ ರೂ.68.03 ಕೋಟಿ, 1993-94 
ರಲ್ಲಿ ಹುಬ್ಬಳ್ಳಿ ರೇಂಜ್‌ನಿಂದ ರೂ. 2.14 ಕೋಟಿ, ಬಿ.ಯಿಂದ ರೂ.3.11 ಕೋಟಿ, ಸಿ.ಯಿಂದ ರೂ.1.66 ಕೋಟಿ, ಡಿ.ಯಿಂದ 
ರೂ.14.57 ಕೋಟಿ, ಧಾರವಾಡ ಎ. ರೇಂಜ್‌ನಿಂದ ರೂ.0.53 ಕೋಟಿ, ಬಿ.ಯಿಂದ ರೂ.0.63 ಕೋಟಿ, ರಾಣೆಬೆನ್ನೂರು 
ರೇಂಜ್‌ನಿಂದ 43.55 ಕೋಟಿ ಹಾಗೂ ಗದಗ್‌ ರೇಂಜ್‌ನಿಂದ 1.84 ಕೋಟಿ ರೂ. ವಸೂಲಾಗಿತ್ತು. ಧಾರವಾಡ ಜಿಲ್ಲೆಯ ಗಣ್ಯ 
ಅಬಕಾರಿ ಸುಂಕ ವಸೂಲಾತಿಗೆ ಒಳಪಟ್ಟ ಮುಖ್ಯ ವಸ್ತುಗಳೆಂದರೆ ಹತ್ತಿನೂಲು, ವಿದ್ಯುತ್‌ ಮೋಟಾರುಗಳು, ಸಿರಾಮಿಕ್‌ ವಸ್ತುಗಳು 
ಮತ್ತು ಸಕ್ಕರೆ. ಹೆಚ್ಚಿನ ಸುಂಕ ಪಾವತಿ ಮಾಡುವ ಸಂಸ್ಥೆಗಳೆಂದರೆ (1) ಮೈಕ್ರೊ ಫಿನಿಶ್‌ ವಾಲ್ಡ್‌ಸ್‌, (2) ಎಲ್‌.ವಿ.ಟಿ. ಪ್ರಾಡಕ್ಟಸ್‌, 
(3) ಆಕ್ಕೆ ಇಂಡಸ್ಟ್ರೀಸ್‌, (4) ಕಿರ್ಲೋಸ್ಕರ್‌ ಇಲೆಕ್ಟಿಕ್‌ ಕಂ, (5) ಎನ್‌.ಜಿ.ಇ.ಎಫ್‌. (ಎಲ್ಲವೂ ಹುಬ್ಬಳ್ಳಿಯವು, (6) ಗ್ರಾಸಿಂ 


ಇಂಡಸ್ಟ್ರೀಸ್‌, ಕುಮಾರಪಟ್ಲ ಹಾಗೂ (7) ಕರ್ನಾಟಕ ಸಹಕಾರ ಸಕ್ಕರೆ ಕಾರ್ಯಾನೆ, ಹಾವೇರಿ. 


ಆದಾಯ ತೆರಿಗೆ 


1857-58 ಸಶಸ್ತ್ರ ಸ್ವಾತಂತ್ರ್ಯ ಹೋರಾಟ ವಿಫಲವಾದರೂ ಬ್ರಿಟಿಷ್‌ ಸರಕಾರವು ಅನೇಕ ಆರ್ಥಿಕ ತೊಂದರೆಗಳನ್ನು 
ಎದುರಿಸಬೇಕಾಗಿ ಬಂದು ವ್ಯಕ್ತಿಗಳ ಆದಾಯದ ಮೇಲೆ ಕರಹೇರುವ ನಿರ್ಣಯವನ್ನು ಭಾರತ ಸರಕಾರ ಕೈಕೊಂಡಿತು. ಆಗ ಭಾರತೀಯ 
ಆದಾಯ ಅಥವಾ ವರಮಾನ ತೆರಿಗೆ (ಇನ್‌ಕಂ ಟ್ಯಾಕ್ಸ್‌) ಕಾನೂನು ಜಾರಿಗೆ ಬಂದು ಹಲವು ಪ್ರಯೋಗಗಳ ನಂತರ 1886 ರಲ್ಲಿ 
ಈ ಕಾನೂನನ್ನು ಕಾಯಂ ಮಾಡಿದರು. ಪ್ರಥಮ ಮಹಾಯುದ್ಧ ಕಾಲದಲ್ಲಿ ಉಂಟಾದ ಆರ್ಥಿಕ ನಷ್ಟವನ್ನು ತುಂಬಲು ಇನ್ನೂ 
ವ್ಯಾಪಕವಾದ ಇಂಡಿಯನ್‌ ಇನ್ಕಂ ಟ್ಯಾಕ್ಸ್‌ ಆಕ್ಟ್‌ 1922 ಮಂಜೂರು ಮಾಡಿದರು. ಸ್ವಾತಂತ್ರ್ಯಾನಂತರ ಸರ್ಕಾರದ ಆರ್ಥಿಕ ನೀತಿಗಳ 
ಅನುಷ್ಠಾನಕ್ಕೆ ಹೆಚ್ಚಿನ ಹಣದ ಅವಶ್ಯಕತೆ ಕಂಡು ಬಂದು ಮಹಾವೀರ ತ್ಕಾಗಿಯವರ ಅಧ್ಯಕ್ಷತೆಯಲ್ಲಿ ನೇಮಿಸಿದ ಪ್ರತ್ಯಕ್ಷ ತೆರಿಗೆಗಳ 
ನಿರ್ವಹಣೆಯ ವಿಚಾರಣಾ ಸಮಿತಿ ಹಾಗೂ ಕಾನೂನು ಆಯೋಗ (ಲಾ ಕಮಿಶನ್‌) ಇವುಗಳ ವರದಿಗನುಗುಣವಾಗಿ 1961 ರ 
ಆದಾಯ ತೆರಿಗೆ ಮಸೂದೆ ಮಂಜೂರಾಗಿ 1 ಏಪ್ರಿಲ್‌ 1962 ರಿಂದ ಅದು ಆಚರಣೆಗೆ ಬಂತು (ಇದು 1922 ರ ಕಾನೂನಿಗೆ 
ಪ್ರತಿಯಾಗಿ ಬಂದುದು). ಇದರ ಜೊತೆ ಭಕ್ಷೀಸು ತೆರಿಗೆ (ಗಿಫ್ಟ್‌ಟ್ಕಾಕ್ಸ) ಅಧಿನಿಯಮ ಕೂಡ ಜಾರಿಗೆ ಬಂತು. ಬೆಂಗಳೂರಲ್ಲಿ ಇರುವ 
ಕಮಿಶನರ್‌ ಅವರ ಅಧೀನದಲ್ಲಿ ಹುಬ್ಬಳ್ಳಿಯಲ್ಲಿ ವಲಯ ಆಯುಕ್ತರು ಇದ್ದಾರೆ. 


ಹುಬ್ಬಳ್ಳಿ ವಲಯದ (ರೇಂಜ್‌) ಆದಾಯ ತೆರಿಗೆ ಉಪ ಆಯುಕ್ತರು ಹುಬ್ಬಳ್ಳಿಯಿಂದ ಇಡೀ ಧಾರವಾಡ ಜಿಲ್ಲೆಯ ಆದಾಯ 
ತೆರಿಗೆ, ಸಂಪತ್ತು ತೆರಿಗೆ, ಬಕ್ಷೀಸು (ಗಿಫ್ಟ್‌) ಟ್ಯಾಕ್ಸ್‌ ಹಾಗೂ ಎಸ್ಟೇಟ್‌ ಡ್ಯೂಟಿ (ಆಸ್ತಿಗೆ ವಾರಸುದಾರರಾಗುವವರಿಂದ) ಸಂಗ್ರಹಿಸುತ್ತಿದ್ದು 
ಕೊನೆಯ ತೆರಿಗೆಯ ವಸೂಲಾತಿ 1985-86 ರಿಂದ ಕೈಬಿಡಲಾಗಿದೆ. 


ಕೋಷ್ಟಕ 9.4 : ಜಿಲ್ಲೆಯಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ವಸೂಲಾದ ವಿವಿಧ ತೆರಿಗೆಗಳ ಮೊತ್ತ ಈ ಕೆಳಗಿನಂತೆ ಇದೆ. 


ಆದಾಯ ತೆರಿಗೆ 
ವರ್ಷ ವ್ಯಾಪಾರೀ ವೇತನದಾರರು ಒಟ್ಟು ಸಂಗ್ರಹವಾದ ಮೊತ್ತ 
ಸಂಸ್ಥೆಗಳು ಲಕ್ಷ ರೂ. 
1989-90 11791 6375 18166 1250 
1990-91 13104 6830 19934 1434 


602 ಧಾರವಾಡ ಜಿಲ್ಲೆ 


ವರ್ಷ ವ್ಯಾಪಾರೀ ವೇತನದಾರರು ಒಟ್ಟು ಸಂಗ್ರಹವಾದ ಮೊತ್ತ 
ಸಂಸ್ಥೆಗಳು ಲಕ್ಷ ರೂ 
1991-92 14921 7135 22056 ' 1757 
1992-93 | 16057 7518 23575 1846 
1993-94 21360 9646 31006 1547 


ಕೋಷ್ಠಕ 9.4 ಸ : ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಂಗ್ರಹವಾದ ಸಂಪತ್ತು ತೆರಿಗೆ 


ವರ್ಷ ಪಾವತಿದಾರರು ಮೊತ್ತ ಲಕ್ಷ ರೂ. 
1989-90 1538 21 
1990-91 1626 26 
1991-92 1847 34 
1992-93 1808 35 
1993-94 1490 18 


ಕೋಷ್ಠಕ 9.5 : ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಂಗ್ರಹವಾದ ಭಕ್ಷೀಸು ತೆರಿಗೆ 


ವರ್ಷ ಪಾವತಿದಾರರು ಮೊತ್ತ (ಲಕ್ಷ ರೂಗಳಲ್ಲಿ 
1989-90 75 1.13 
1990-91 8 1.48 
1991-92 66 121 
1992-93 76 0.44 


1993-94 38 0.60 


ಕೋಷ್ಟಕ 9.6 : ಜಿಲ್ಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಂಗ್ರಹವಾದ ವಿವಿಧ ತೆರಿಗೆಗಳ ಮೊತ್ತದ ವಿವರ 


ಅಧಿನಿಯಮ ಸಂಗ್ರಹಣೆಯಾದ ತೆರಿಗೆ (ಲಕ್ಷ ರೂ.ಗಳಲ್ಲಿ) 
1989-90 90-91 91-92 92-93 93-94 
]. ಮಾರಾಟ ತೆರಿಗೆ 5660.04 6891.13 8837.52 9449.14 10201.22 


2 ಕೃಷಿ ವರಮಾನ ತೆರಿಗೆ ೫ ಹ ೬ ಬ a 
3. ವೃತ್ತಿ ತೆರಿಗೆ 152.79 371.46 44441 506.19 704.75 
1 ಐಷಾರಾಮ 6.46 7.62 9.60 13.27 11.18 


003 


ಬಿಲಣಣಂಬಂಉದ 

ಕೌ. ele kk (0k 661.360 8561 1612 BLL Ol z ೭6 pS ಚ... 902 ಈ ಎ4 ಬರಿ ಜಣಾಂ 
1(0£ ೪೫ ೨೬೧ ಔಂಡ (2) 
asi 898೯ 082 IsL Lier ' 868 9¢ Ib 0686 Sst 68ಬ2 9268 00 2688 0165 0 8 ex ಔಯ (1) 
| | ೫೮೫% ಐಲ ಐಲ 
08911 £66(1 62081 09211 62061 089£21 6€6981 1((9ಬಓ 9191ಬ 88881 8991 06662  £2181 (929£ 16991 ೯699೫ SILL ' (39) ಊ ಇ 
ಐಂ ಎಂಗ! 
Ll ££ ಓ61... 011 : ---66 ೪(೨ 6£ ge] 44 caueps® Sk 
ಕ ಸ | 9೧ ಭಂಜ ಊಂ 
LT 6LS ೭ ಓ1€1 91 LT 166... cL ch 11 ಜ.2 ಆ, v1 2101 (4 ಐಂ 
52 9011.16 vol = 96 86 899% 0. SLO EES 19ರ SRE. NOE VANE £6 ಬಂಇದೀಲಲ್ಯತಾಟ 
ತ್‌ $691 $91 143. | 895 01 ಬಿಂಂಡಿಐಂದು 
ಆ pet 16 gE UC 1201 666 LY 905 #t9 6£1 £91 : ಐಂಯಾಟ ಯೀಂ 
ಲ ಧಂಂಣಲುರೆಲ ಇಂ 
01 . -vest. 062 LISI 66s 6/01 €6£1 zsoz 1 10891 €80¢ ೭261 0101 ಸೇ 
೫1 ತ, . 666 161 862 ae 6811. -- ಇಲಗ 
6೭1 9£6॥1 £891 ೭! 0€e1 ೫861 €9€1 | 1915 14. ತ್ತಿ ಉಟ(ಔ 
೯: SCE LOE SE GE EES 000 611. 9£€1೭ 9I¢ 9601 022 896 «89 siz 9% 3 kaze ಹಿಂಡ (1) 
ಎಲುಬು 
: ಜಾ ಬಬ 
ಕ ಬಂತಾ ಐಲು ತಯಾ 
೭£೯0೯ 8819 €9T €£9T. 986 6001 ೫961 ?»661[ 1(1€£₹  669£ ೫806 99606 bere ೭2126 Tet 2669 VOT ಟಟ ಲೀಲ 

Reo HU ಉಳದ ಲಳ ದೆಳಬಗಜಾಂ ಬಂಧದ ಬಂದ ೪ಂಐಂಂ ನೀಲಂ ದಂ ಔನ ೧೮೦೫೧ಇ ಧೀ ರೀತು "ಯು ಬಲಲರು ಬಬ ಜಾಂ 


(16-£661) '೧೫೮ cpp ಫಿ020ಐಂಂ ಉರಗ : ('6 ಖು 


ಧಾರವಾಡ ಜಿಲ್ಲೆ 


604 


ಗಭ ಲಾಯ ದೇಇಂಇಣಯ ಊರೂ : ೧೮ 


8110೭ 19916€"೭ 00'1೭2"2 "#6129" 8£1961"1 ಯಾಣ 
(61 ೪! L6'S1 (೭11 LUE ಉಲ ೧2೬ '(| 
£೭`61 ಔಡಿ€2 61೭ 60'€2 9೯೭2 Or ೧೫೯ ೪೫% (೦ 191 
ಮ 900 ಎ 10'0 200 ೨೦೫% ಉಳಣಲಾ £೦೧ "$1 
£909 0£$ 16'೭ 66'2 LCE ಐಂಖಯೌಇ ಇಂ ಐಂ ೪1 
೭9 699 1೭ ₹೯೫ 8('£ fo ಮಂ ಓಂ ಬ Cl 
೫0 820 ££'0 Ivo 660 ae TU 
2 er - - ” foe ‘lb plo ಉಾಲಿಜಪ್ರ 11 
090 £€'1 11'1 ೪9'೭ 80 | ೫೮% SH 101 
10`0£2 8('181 €('(11 £8'€£! ೫8611 sox foe ಯಾಂಭರ ಬಲ ಲವ 6 
61೪1 9161 (೭೬201 ೪8901 9T's6 toe ob alec pg 8 
ನ ಇ ತ ೪010 ೪೦0 ೧ ಬಗ ಖಾಜ 'L 
669 €981 [NTA 6೭೩। 161 ; 900: ದಾಲ ಖಡ 19 
ಹ ತ ಶ್‌ ತ vor 20S 6 
ಸ ೬ 8616 81961 ಭಳೀಣ ಇಟಂದ ಇಂಬ 
86'06("1 89'689"1 ೭118191 ೧:೪೦ . ೭0119 ಐಲು WR ceo ೯ 

- - ಕ ಧಣ ಯಲಂಜಃ "2 
SU 1h 6602 80'8(1 62991 ೪೪'£11 RoW ರೃ ಮ ಛೆ 
೪6-£661 €6-2661 . 261661 16-0661 06-6861 AHS "09 
(೫:೪೧ 70) 

“ಎ೫೮ ಬಜಲಜಂನ ೦ಆಲಣ ಬಲಂ ರಣ: 6 6 ನು } 


69 €$ ಕ €11 
ಆ 9(1 -- -- <1 ಅ 3 ಔಂಡ (ಐ 
€$ ೩612 (31 061 82 ೫ WL OW ೪೪ Lt 8L $1 141 [1 ಓ ಇಲ Fea (1) 
:ಉ೫ಬಜಾ ೧೮ 
ಗಾಇಂಇ ೮೫ ಉಊಬನಂಜ ಅಳ ಛಳಗಟಾಂ ಬಂಧನ ಬಂದ ಓಎಐಂಂ ನೀಲಂ ಬಣ್ಯ೧9 ಶಹ ಉಉಂಳ ಲಭ ಬು. ಬದಿ ಬಾಲವು ಬಲೇಣ ೮ 


ಕರಾ ಉನಾ NO ಕ ೨... 02324215555 555535 3೪೨ಎ ಫಾ ಘೂ ಸಾೌ-ಜಂಘಪ್ಮ್ಯೂೂ್ಯಪೂೂೂವ್ರೂಂತ್ಯ್ರೂೀ 


605 


ಆಡಳಿತ ಮತ್ತು ರಾಜಸ್ವ 


8£ ov 0% ov ov 02 Uden (1 
೪9 89 89 89 [44 02 ೧೮೪೧೪೪% (91 
89 9€ 9£ 9£ 9¢ ze sate (G1 
26 OL 0/1 0( Fs 0£ Seemed (೪| 
12 9£ 9£ 9£ 9£ 82 ಆರ (£1 
I 82: 82 gg 82 LOE ore (71 
ತ €£ €£ €£ €£ 6£ ಣಜ (11 
1£1 €( SL SL SL pe ¥hee (01 
££ 0€ 0£ 0£ 0€ | <1 ನೀಂ (6 
€£ 92 9೭ 9೭ 9೭ €2 ಓಎಐಂಜು (8 
0£ 82 82 82 82 oz Rene (L 
€L [4 [42 [4 , [4 , 81 ಲು? (9 
08 €€ €€ €€ €€ pe xo (1 
62 Ll Ll Ll Ll 01 ಐಂ ( 
£$ 6£ 6£ 6£ 6£ ೭1 ಐಂಬಂeಜ (£ 
0% 02 02 02 02 ೬ vetoes (7 
901 89 89 89 69 pe ನೀಲಿ (1 

AUTOR €೩ಇಂಎ ೧೩೬ಇಟಂಣ ಇಟಂಣ ಇಟಂಎ ಘಂ 

Cece 6000೮ 4೦೩% ಎ೬ ೩೦೮ ಅ » ಈಗ eo 

೪6-£661 


€6”2661 26-1661 16-0661 06-6861 Re 
RCE AHOUOR ೧೮೧೧ HEE AFG6-E66L LOS 06-686 SENHA ಐಲ 66 rp 


ಮಾಯಾವಿ 


8901 £8'0$ 1£₹'2891 €೭1"೭೭ 606 1೫'62 81187೬1 6(0'61 9ಎ ಕಂಭ 


ಮಾ 


6£0 1'0 £€`29 90L 8€0 1££ 08'££ 098 Ren ‘Ll 
1€0 060 €£'19 ೪8( ££'0 10 ೫1'££ €19 60೬ 9] 
0 ೭90 €1'6$ £99 0€'0 8v'0 €೭£ 8೭ | ಪಾ ಬ 
೩0 9೭1 ೪೭11 ei | 300 969 ೭೨ ೫11 ಸಯ (|| 
190 6811 ೭.881 10! 060 889 08101 9೫1 ಆಲ ‘£1 
£90 $51 L8'191 €8L ೪£'0 £8'0 69169 ೪6 ಯವ (ಕೈ 
೫0 $6°0 ೪096 889 620 ೭0 18:92 60 ಬಂಡ [| 
81'0 9£0 ೪೦'(£ ೭6$ 6110 ₹೭0 (91೭ Iss WAP 0] 
y 960 9610 $6'6L 89 620 9$'0 €6'0$ ೪68 ಯು '6 
೪೪'0 (610 ಓ£1611 89 6£'0 81'0 8611 868 ues 9 
| 9£1 89'01 ೪£೯1€1 psy 610 66'£ $೭199£ 8೯0೯ She '( 
910 e's 90'89 ೪1! 1£'0 960 ೪5 9೬01 ಉಳಿ 9 
(0 181 ೪68! 0991 ೪೯0 9:0 6೭0 L1€1 ಉದಾ '( 
6610 0('0 L6'Ss ೪96 ೭೯0. 90 9688 161 HSE | 
೪60 . LS‘ 1೭:68 6೪೭ (೯1 ೪೪1 ೪1811 99£2 ಟಟ '¢ 
001 ' 8916 08'611 0662 ೪60 6೯೭ 10:02 8602 ಖಜಾಂಯ 7) 
86'0 €€'0 ೭೭189 ೭19 9೭0 81'0 061 88£ ಯವ "| 
ESTEE TSAR TES TTT ETE TA SNE CERNE 
ಉಜುಣ "ಐ. ಉಂ 1೯0% 
ಐಂ ಐಂ ಇಇ au ಐಲು ಉಣ ಎಂಗ. ಬಾ ಔಣ. ಹಿಯರ್‌ ೩ ೦೮ಎ 
ಇ ಹಾಡ ಜಲಾ ಜುಂ ಚುಂಗ್‌ ಗ ಬಂಗ ಡಿಯು. ಬಲಂಣಬರ್ಣಧ ಬರರ್ಣಧಣಬ "5 
98-6861 18-0861 


(೫೪೧ 3೧) 


606 


ಗಣ ಭೀಲಧೀರಿ - ೧೫೮ ಐಂ ಬಂಣ ಐ00/2//ಆಲೀಯಿ ಉಂ ಭವಂ: 01'6 see 


607 


ಆಡಳಿತ ಮತ್ತು ರಾಜಸ್ವ 


0901 06 1೯೭65"! 324114 60 1`62 8(:19£"1 6(2"61 ಇಲ `ಓಊಐ 
೪1'0 ೭662 ೪8`£02 (16 ೭೯1 0£91 0919೭1 ೪88 ene (1 
೭1! €0'£ ೫3. 109 16'0 ೪೪] PUT 18s 26% '91 
€80 ೫0೦'£ ೪6061 zs 6:0 061 68: ee OVE 61 
86 62 9೨೯೯1£ eT" 0೭1 9೨೯೯ £8`£€1 8£11 ಲುಉ ೪] 
0£'0 ಡಿ`6ಓ ೪೨'90$ (162 vl ೪॥'£ (೭1192 €(81 ಬಲು "£1 
0 £6 6€೯:೭0 0೭೯! 10' ೭09 90'261 81( ಬಂದ `2] 
680 Let 602 989 080 £೯೭ 01`£21 066 ಐಂ 1] 
೫೭1 961 6886 925 910 201 8೯£2€ 82 ಓಎಐಂಯು "01 
#01 ೪6 £ 96002 I6L "01 (91 ೭೭8( 8£€ ಹೀಳಬಂಧ '6 
6L'0 ೪೭೭ ೪£€£1 6€9 ೭0 £10 6019೭೭ ಡಾ WERE ॥ 
೨೭ 8೯ 080(9£ LSL9 . 12 ?('89£ 810902 9109 ಔಣ '( 
9°] £0'೭೭ 01`೩! 118 [`] 11'£1 01111 ೪18 ಳಂ "9 
z'1 68'6 68'989 1 1೭1 E'S (೭ಜ2 ೪6೯ ಅಧಾ 7 
091 ಓ6'೭ ೭.991 #16 PII 10. 6(18 €(6 pC 
£1`೭ 0'02 66£21! ೫162 681 68°11 18:86 99£2 ಟದ 
961 00°12 ೪8'£161 ೫€1£ 16°1 €81 ((€ [44 ಬೀಜೀ ಕ್ರೌ 
06°0 1('೭ ೩ '0£1 ೫... 201 66'0 ೪೯6% (೪ yen "| 

ಉಣ Ko 120% Au %eox 
ಐಂಣ ಐಂ ಇಇ Au ಯಣ ಬಲಂ ಉಂಬ ಐಂಣ Re ಜಾಇ ಯುದ ೦% ಜಲಂ 
ಜುಂ ಬುಡ ಬಲಂ Re Rn ಬಂಧ ನಿಟ್‌ ಮಾಲಂಭಿರ್ಯೀಭ ಬಬರ “೧/9 
£6-2661 16-0661 


‘CURA 80ಎ BUNSEN ೧೦೫೫೧೬ ಸಿಟಿ ಬಬ ಓಂ 26-1661 ಊಟ Gr 16-0661 ಕಣ : 11 6 sere 


608 ಧಾರವಾಡ ಜಿಲ್ಲೆ 


ಕೋಷ್ಟಕ 9.12 : ಪ್ರವೇಶ ತೆರಿಗೆ ಮತ್ತು ಮನರಂಜನ ತೆರಿಗೆ ಸಂಗ್ರಹಣೆ ವಿವರ. 1988-89 
ರಿಂದ 1992-93 ರವರೆಗೆ, ಧಾರವಾಡ ಜಿಲ್ಲೆ 


(ಲಕ್ಷ ರೂಗಳಲ್ಲಿ) 


NS ES 
ಅಧಿನಿಯಮದ ವರ್ಷಗಳು 
ಹೆಸರು 1988-89 1989-90 1990-91 1991-92 1992-93 
ಎ. ಫೂ ರೂ. ರೂ. ರೂ. ರೂ. 
ಕೆ.ಟಿ.ಇ.ಜಿ. | 234.77 284.52 31777 369.28 474.04 
(ಪ್ರವೇಶ ತೆರಿಗೆ) 
2. ಕೆ.ಇಟಿ. 33713 350.14 362.92 423.51 434 63 
(ಮನರಂಜನಾ ತೆರಿಗೆ) 


ಕೋಷ್ಠಕ 9.13 : ಕೆ.ಎಸ್‌.ಟಿ.ಸಿ.ಎಸ್‌.ಟಿ. ಅಧಿನಿಯಮ ಮೇರೆಗೆ ಜಿಲ್ಲೆಯಲ್ಲಿರುವ ಮಾರಾಟಗಾರರು 
(1988-89 ರಿಂದ 1992-93). 


ಕ್ರಮ ನೋಂದಾಯಿಸಿರುವ ಮಾರಾಟಗಾರರ 
ಸಂಖ್ಯೆ ವರ್ಷ ರಾಜ್ಯ ಮಾರಾಟ ಕೇಂದ್ರ ಮಾರಾಟ 
ತೆರಿಗೆಕರದ ಅನ್ವಯ ತೆರಿಗೆ ಕರದ ಅನ್ವಯ 
|} 1988-89 12928 6145 
2 1989-90 15106 7396 
3 1990-91 16711 4726 
4 1991-92 15375 7956 


5 1992-93 15858 7907 


CCE SHAS NS STS EE 


ಅಧ್ಯಾಯ - 10 


ನ್ಕಾಯಾಡಳಿತ ಮತ್ತು ಶಾಂತಿಪಾಲನೆ 


ನಾ ಜೇನ ಕರ್ನಾಟಕದಲ್ಲಿ ನ್ಯಾಯ ತೀರ್ಮಾನವು ಗ್ರಾಮಸಭೆ ಇಲ್ಲವೇ ಪಟ್ಟಣ ಸಮುದಾಯಗಳೆಂಬ ಸ್ಥಳೀಯ ಆಡಳಿತ 

ಸಂಸ್ಥೆಗಳಿಂದ ಬಹುಮಟ್ಟಿಗೆ ನಡೆಯುತ್ತಿತ್ತು. ಅಗ್ರಹಾರಗಳಲ್ಲಿ ಮಹಾಜನರ ಸಭೆ ಇತ್ತು. ಕೆಲವೊಮ್ಮೆ ಜಾತಿಯ ಶ್ರೇಣಿ (ಲ್‌) 
ಅಥವಾ ನಿಗಮಗಳೇ ಈ ಕಾರ್ಯ ಮಾಡುತ್ತಿದ್ದವು. ಜಾತಿಗಳು ನಿರ್ಣಯಿಸುವ ವಿಚಾರಗಳು ಕೌಟುಂಬಿಕ ವ್ಯವಹಾರ (ಗಂಡಹೆಂಡಿರ 
ವ್ಯಾಜ್ಯಗಳು), ಆಸ್ತಿಪಾಲುಗಾರಿಕೆಯ ವ್ಯಾಜ್ಯಗಳು, ಸಾಮಾಜಿಕ ಸ್ಥಾನಮಾನಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳು ಇರುತ್ತಿದ್ದವು. ಜಾತಿಯ 
ಹಿರಿಯರು ಅಥವಾ ಕಟ್ಟೆಮನೆಗಳೂ ಇದ್ದವು. ತೆಲ್ಲಿಗ ಐವತ್ತು ಎಂಬ ಜಾತಿ ಶ್ರೇಣಿ (ಗಾಣಿಗರದು), ಉಗುರ ಮುನ್ನೂರ್ವರು 
ಅಥವಾ ಗಳೆಮುನ್ನೂರ್ವರು ಎಂಬ ತೋಟದ ಕೆಲಸಗಾರರ ಶ್ರೇಣಿ ಇವೆಲ್ಲ ಜಾತಿ ಸಂಘಟನೆಗಳಿಗೆ ಉದಾಹರಣೆಗಳು. ಅದೇ ರೀತಿ 
ಊರ ಸಮುದಾಯಗಳೆಂದರೆ ಹಿರಿಯ ಕುರಿಯಟ್ಟಿಯ ಐವತ್ತೊಕ್ಕಲ್ಕು ಕೊಡಮಗ್ಗಿಯ ಅರ್ವತ್ತೊಕ್ಕಲು, ನೀರಲಗಿಯ ಅರುವತ್ತೊಕ್ಕಲು . 
ಮುಂತಾದ ಗ್ರಾಮಸಭೆಗಳ ಉಲ್ಲೇಖವಿದೆ. ಅಗ್ರಹಾರಗಳಲ್ಲಿ ಜಕ್ಕಲಿಯ 200 ಮಹಾಜನರು, ಅಮಿನಭಾವಿಯ 400 ಮಹಾಜನರು, 
ಚಿಕ್ಕರೂರ 1000 ಮಹಾಜನರು ಹೀಗೆ ಉಲ್ಲೇಖ ಬರುತ್ತದೆ. ಒಂದು ಊರಲ್ಲಿ ಅಗ್ರಹಾರವು ಅದರ ಭಾಗವಾಗಿದ್ದಾಗ ಅಗ್ರಹಾರದ 
ಮಹಾಜನರೂ ಊರ ಒಕ್ಕಲೂ ಕೂಡಿ ಊರ ಆಡಳಿತ ನಡೆಸುತ್ತಿದ್ದ ಸಂಗತಿ ನೇರಲಗಿಯಲ್ಲಿ ಸ್ಪಷ್ಟವಾಗಿ ಕಾಣಬರುತ್ತದೆ (ಕಲ್ಯಾಣ 
ಚಾಳುಕ್ಕರ ಕಾಲ). 


ಸ್ಥಳೀಯ ಸಂಸ್ಥೆಗಳು ನ್ಯಾಯತೀರ್ಮಾನವನ್ನು ಸಾಧ್ಯವಿದ್ದಷ್ಟು ಎರಡೂ ಪಕ್ಷಕ್ಕೆ ಮಾನ್ಯವಾಗುವಂತೆ ಮಾಡುತ್ತಿದ್ದರು. 
ದೇವಾಲಯಗಳಲ್ಲಿ ದಿವ್ಯವೂ ನಡೆಯುತ್ತಿತ್ತು. ಮಹಾಪರಾಧಗಳು (ಪಾತಕಗಳು) ಹಾಗೂ ಆಸ್ತಿಯ ಬಗೆಗಿನ ಭಾರೀ ದಾವೆಗಳಿದ್ದಲ್ಲಿ 
ಸರಕಾರೀ ಅಧಿಕಾರಿಗಳೂ ವಿಚಾರಣೆ ನಡೆಸುತ್ತಿದ್ದರು. ಅವರಲ್ಲಿ ಸೇನಾನಿಗಳು (ದಂಡನಾಯಕರು), ನಾಡಪೆರ್ಗಡೆ, ನಾಡಗೌಡ ಅಥವಾ 
ಮಂಡಲೇಶ್ವರರೂ ಸೇರಿದ್ದರು. ನ್ಯಾಯಾಧಿಕರಣ ಎಂಬ ಹೆಸರು ಶಾಸನಗಳಲ್ಲಿ ಕಾಣಬರುತ್ತದೆ. ಮರಾಠರು ರಾಜಾಧ್ಯಕ್ಷ ಎಂಬ 
ನ್ಯಾಯಾಧೀಶನನ್ನು ನೇಮಿಸಿದ್ದರು. ಆದಿಲ್‌ಷಾಹಿ ಮತ್ತು ಮುಘಲ್‌ ಆಡಳಿತದಲ್ಲಿ ಖಾಜಿ ಎಂಬ ನ್ಯಾಯಾಧಿಕಾರಿಯಿದ್ದನು. ಸ್ವತಃ 
ರಾಜನ ಮಂತ್ರಿ ಇಲ್ಲವೆ ರಾಜನೇ ನ್ಯಾಯ ತೀರ್ಮಾನ ನೀಡಿದ ಪ್ರಕರಣಗಳು ಇಲ್ಲದೇ ಇಲ್ಲ, ಅಬ್ಬಲೂರು ಶಾಸನದಲ್ಲಿ ರಾಜ 
ಬಿಜ್ಜಳನೇ ನ್ಯಾಯ ನೀಡಿದ ವಿವರವಿದೆ. ಲಕ್ಷ್ಮೇಶ್ಚರದ ಶೈವರಿಗೂ ಜೈನರಿಗೂ ಆದ ವ್ಯಾಜ್ಯವೊಂದನ್ನು ಹಂಪಿಯಿಂದ ರಾಜಪುರೋಹಿತನು 


ಬಂದು ಜೈನರ ಪರ ತೀರ್ಮಾನಿಸಿದ ಪ್ರಕರಣವಿದೆ. (1538) 


ಕಲ್ಕಾಣದ ಚಾಳುಕ್ಕರ ಆಸ್ಥಾನದಲ್ಲಿ ವಿಜ್ಞಾನೇಶ್ವರನು ರಚಿಸಿದ್ದ "ಮಿತಾಕ್ಷರ' ಹಿಂದುಗಳಿಗೆ ಅವರ ಕೌಟುಂಬಿಕ ವ್ಯವಹಾರಗಳಾದ 
ಮದುವೆ, ದತ್ತಕ, ಆಸ್ತಿಯನ್ನು ಪರಂಪರಾಗತವಾಗಿ ಪಡೆಯುವ ಅಧಿಕಾರ, ಸ್ವೀಧನ, ವಿಧವೆಯ ಅಶನಾರ್ಥ ಮುಂತಾದ ಪ್ರಶ್ನೆಗಳಿಗೆ 


610 ಧಾರಷಾಡ ಜಿಲ್ಲೆ 


ಮಾರ್ಗದರ್ಶಕವಾಗಿದ್ದು ಆಧುನಿಕ ಹಿಂದೂಕೋಡ್‌ನಲ್ಲೂ ಅದರ ಬಹಳಷ್ಟು ಸಂಗತಿಗಳು ಸಮಾವೇಶವಾಗಿದೆ. 


ಬ್ರಿಟಿಷರ ಆಗಮನಾನಂತರ ಧಾರವಾಡ ಜಿಲ್ಲೆಯಲ್ಲಿನ ನ್ಯಾಯಾಡಳಿತದ ವ್ಯವಸ್ಥೆಯು, ಮದ್ರಾಸ್‌ ರಾಜ್ಯದಲ್ಲಿ ಇದ್ದಂತೆಯೇ 
ಇದ್ದಿತು. ಜಾನ್‌ ಡಂಕನ್‌ ಎಂಬುವವರು ವ್ಯವಸ್ಥೆಗೊಳಿಸಿದ್ದ ನ್ಯಾಯಾಂಗ ವಿಧಾನವು 1799 ರಲ್ಲಿ ಅನುಷ್ಠಾನದಲ್ಲಿದ್ದು 1827 
ರವರೆಗೂ ಜಾರಿಯಲ್ಲಿದ್ದಿತು. ಈ ವ್ಯವಸ್ಥೆಯಲ್ಲಿನ ವಿಧಾನ ಹೀಗಿದ್ದಿತು. ಪ್ರತೀ ಜಿಲ್ಲೆಯಲ್ಲಿ ಭಾರತೀಯರಿಗೆ ಸಂಬಂಧಪಟ್ಟ ದಾವೆಗಳನ್ನು 
(5000 ರೂಗಳಿಗೆ ಮೇಲ್ಪಟ್ಟು) ತೀರ್ಮಾನಿಸುವವರು ನೇಟೀವ್‌ ಕಮೀಶನರ್‌ ಆಗಿದ್ದರು. ಸ್ಥಳೀಯ ಸರ್ಕಾರವು ನ್ಯಾಯಾಧೀಶರ 
ಸಂಖ್ಯೆ ಹಾಗೂ ಅವರ ಅಧಿಕಾರದ ಸರಹದ್ದನ್ನು ಬದಲಾಯಿಸುವ ಹಕ್ಕನ್ನು ಹೊಂದಿದ್ದಿತು. ಸೀನಿಯರ್‌ ಅಸಿಸ್ಟಂಟ್‌ ನ್ಯಾಯಾಧೀಶರು 
ಐದು ಸಾವಿರ ರೂ.ವರೆಗಿನ ಮೌಲ್ಯದ ದಾವೆಯನ್ನು ಸ್ವೀಕರಿಸಬಹುದಿತ್ತು. ವಿಶೇಷ ಅಧಿಕಾರದಿಂದ ಈ ಮೌಲ್ಯವನ್ನು 10,000 
ರೂಗೆ ಏರಿಸಬಹುದಿತ್ತು. ಜೂನಿಯರ್‌ ಅಸಿಸ್ಟಂಟ್‌ ನ್ಯಾಯಾಧೀಶರು 500 ರೂ.ವರೆಗಿನ ಮೌಲ್ಯದ ದಾವೆಗಳನ್ನು 
ಸ್ವೀಕರಿಸಬಹುದಾಗಿತ್ತು. ಮಿತಿ ರಹಿತವಾಗಿ ಎಲ್ಲ ಸಿವಿಲ್‌ ದಾವೆಗಳನ್ನು ಡಿಸ್ಪಿಕ್ಸ್‌ ದಿವಾನಿ ಅದಾಲತ್‌ ದಲ್ಲಿ ತೀರ್ಮಾನಿಸಲಾಗುತ್ತಿತ್ತು 
ಮತ್ತು ಈ ಅದಾಲತ್‌ಗೆ ನೇಟೀವ್‌ ಕಮೀಶನರ್‌ ಮತ್ತು ಜೂನಿಯರ್‌ ಅಸಿಸ್ಟಂಟ್‌ ನ್ಯಾಯಾಧೀಶರ ತೀರ್ಪಿನ ಮೇಲೆ ಮೇಲ 
ಮುಡುವ ಹಕ್ಕಿದ್ದಿತು. ಸಾದರ್‌ ದೀವಾನಿ ಅದಾಲತ್‌ನಲ್ಲಿ 3-4 ನ್ಯಾಯಾಧೀಶರಿದ್ದು ಮೇಲನ್ನವಿ, ಮರುಪರಿಶೀಲನೆಗಳಿಗೆ ಪ್ರಮುಖ 
ನ್ಯಾಯಾಲಯವಾಗಿತ್ತು. 


ಜನರಲ್‌ ಮನ್ರೋ ಫೆಬ್ರವರಿ, 1818 ರಲ್ಲಿ ಹೊರಡಿಸಿದ ಆಜ್ಞೆಯಂತೆ: ಧಾರವಾಡದಲ್ಲಿ (ಆಗ ದಕ್ಷಿಣ ಮರಾಠಾ ದೋಆಬ್‌ 
ಎಂದು ಕರೆಯುತ್ತಿದ್ದರು) ಸಿವಿಲ್‌ ಆಡಳಿತವನ್ನು ಜಾರಿಗೆ ತಂದರು. ಪ್ರಿನ್ಸಿಪಾಲ್‌ ಕಲೆಕ್ಟರ್‌ ಮತ್ತು ಪೊಲಿಟಿಕಲ್‌ ಏಜೆಂಟ್‌ ಎಂಬ 
ಅಧಿಕಾರಿ ಜಿಲ್ಲೆಯ ನ್ಯಾಯಾಡಳಿತ, ಪೊಲೀಸ್‌ ಆಡಳಿತ ಮತ್ತು ಕಂದಾಯ ಆಡಳಿತವನ್ನು ನಡೆಸುತ್ತಿದ್ದರು. ಈ ದಕ್ಷಿಣ ಮರಾಠಾ 
ದೋಲಬ್‌ನ್ನು 21 ಉಪ ವಿಭಾಗಗಳನ್ನಾಗಿ ವಿಂಗಡಿಸಿ, ಪ್ರತಿ ವಿಭಾಗದಲ್ಲಿ ಎರಡು ಅಥವಾ ಮೂರು ಕಿಲ್ಲೆದಾರ ಅಥವಾ ಗ್ರಾಮೀಣ 
ಗುಮಾಸ್ತರ ನೆರವು ಹೊಂದಿದ ಒಬ್ಬ ಮಾಮಲತೇದಾರರು ಇದ್ದರು. ಸ್ಥಳೀಯ ನ್ಯಾಯಿಕ ಕಂದಾಯ ಮತ್ತು ಪೋಲೀಸ್‌ ಆಡಳಿತವನ್ನು 
ಇವರು ನಡೆಸುತ್ತಿದ್ದರು. ಈ ಜಿಲ್ಲೆಯಲ್ಲಿ ಈಗಿನ ಬೆಳಗಾಂವಿ, ಬಿಜಾಪುರ, ಸೊಲ್ಲಾಪುರದ ಭಾಗಗಳೂ ಇದ್ದವು. ಬ್ರಿಟಿಷ್‌ ಆಡಳಿತ 
ಪ್ರಾರಂಭವಾದ ದಿನಗಳಲ್ಲಿ ಸಿವಿಲ್‌ ವ್ಯಾಜ್ಯಗಳನ್ನು ಗ್ರಾಮಾಧಿಕಾರಿಗಳು ತೀರ್ಮಾನಿಸುತ್ತಿದ್ದರು. ಅತಿ ಮುಖ್ಯವಾದ ದಾವೆಗಳನ್ನು 
ಮಾಮಲತೇದಾರರು ತೀರ್ಮಾನಿಸುತ್ತಿದ್ದರು. ಅತಿ ಹೆಚ್ಚಿನ ಮೌಲ್ಯವು ಅಡಕವಾಗಿ ಇದ್ದ ದಾವೆಗಳನ್ನು ಕಲೆಕ್ಟರ್‌ ರವರ ಮುಂದೆ 
ಇಡಲಾಗುತ್ತಿತ್ತು. ಕಲೆಕ್ಟರ್‌ (ಜಿಲ್ಲಾಧಿಕಾರಿ) ಅವರು ಅವುಗಳನ್ನು ಪಂಚಾಯತಿಗಳಿಗೆ ತೀರ್ಮಾನಿಸಲು ಆದೇಶ ನೀಡುತ್ತಿದ್ದರು. 
1820-21ರ ವೇಳೆಗೆ ಒಬ್ಬ ಪ್ರತ್ಯೇಕ ಅದಾಲತ್‌ ಪೇಷ್ಕಾರ್‌ ಎಂಬ ನ್ಯಾಯಾಧಿಕಾರಿಯನ್ನು ಪ್ರತೀ ಉಪವಿಭಾಗಕ್ಕೆ ನೇಮಿಸಲಾಯಿತು. 
ಕೆಲವು ವರ್ಷಗಳಲ್ಲಿ ಈ ಹುದ್ದೆಯನ್ನು ತೆಗೆದು, ಮುನ್ಲೀಫರನ್ನು ನೇಮಕ ಮಾಡಲಾಯಿತು. ಈ ಮುನ್ನಿಫರು ಬೊಂಬಾಯಿ 
ಪ್ರೆಸಿಡೆನ್ಸಿಯ 1827 ರ ನಿಯಮಾವಳಿಗಳನ್ನು ಜಾರಿಗೆ ತಂದರು. ಪ್ರಧಾನ ಕಲೆಕ್ಟರರವರಿಗೆ, ಜುಡಿಶಿಯಲ್‌ ಅಸಿಸ್ಟಂಟ್‌ರವರು 
"ರಿಜಿಸ್ಟಾರ್‌' ಎಂಬ ಪದನಾಮವನ್ನು ಹೊಂದಿ, ಸಹಾಯ ಮಾಡುತ್ತಿದ್ದರು. ಬಿಜಾಪುರ, ಬೆಳಗಾವಿ, ಸೊಲ್ಲಾಪುರದ ಉಪವಿಭಾಗಗಳು 
ಬೇರೆ ಬೇರೆ ಕಾಲದಲ್ಲಿ ಪ್ರತ್ಯೇಕವಾಗಿ 1846 ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 8 ಉಪವಿಭಾಗ (ತಾಲೂಕು)ಗಳಿದ್ದವು. ಅವುಗಳೆಂದರೆ 
- ಬಂಕಾಪುರ, ಡಂಬಳ, ಧಾರವಾಡ, ಹಾನಗಲ್ಲು ಹುಬ್ಬಳ್ಳಿ, ಕೋಡ, ನವಲಗುಂದ ಮತ್ತು ರಾಣೆಬೆನ್ನೂರು. ಜಿಲ್ಲಾ ನ್ಯಾಯಾಧೀಶರ 
(ಜಡ್‌) ನ್ಯಾಯಾಲಯವು ಧಾರವಾಡದಲ್ಲಿದ್ದು ಬೆಳಗಾವಿ ವಿಭಾಗವು ಸೇರಿದಂತೆ ಧಾರವಾಡ ಜಿಲ್ಲೆಯು ಸಂಪೂರ್ಣವಾಗಿ ಈ 
ನ್ಯಾಯಾಲಯದ ಅಧೀನದಲ್ಲಿ ಇದ್ದಿತು. ಒಬ್ಬ ಸಹಾಯಕ ನ್ಯಾಯಾಧೀಶರು ಧಾರವಾಡದಲ್ಲಿ ಇದ್ದರು. ಪ್ರಧಾನ "ಸಾದರ ಅಮೀನ್‌'ರವರ 
ನ್ಯಾಯಾಲಯವು ಧಾರವಾಡದಲ್ಲಿ ಇದ್ದು ಬೆಳಗಾವಿಯ ಕೆಲವು ಗ್ರಾಮಗಳೂ ಸೇರಿದಂತೆ ಇಡೀ ಧಾರವಾಡ ಜಿಲ್ಲೆ ಈ ನ್ಯಾಯಾಲಯದ 
ಸರಹದ್ದಾಗಿತ್ತು. ಹುಬ್ಬಳ್ಳಿಯ "ಸಾದರ ಅಮೀನ್‌'ರವರ ನ್ಯಾಯಾಲಯದ ವ್ಯಾಪ್ತಿ ಹುಬ್ಬಳ್ಳಿ ಉಪವಿಭಾಗ ಮತ್ತು ಬಂಕಾಪುರ, 
ನವಲಗುಂದಗಳ ಕೆಲವು ಗ್ರಾಮಗಳಾಗಿತ್ತು. ಹಾವೇರಿಯ ಮುನ್ನೀಫರ ನ್ಯಾಯಾಲಯ ಹಾವೇರಿಯಲ್ಲಿದ್ದು ಬಂಕಾಪುರದ ಕೆಲವು 
ಗ್ರಾಮಗಳು ಸೇರಿದಂತೆ, ಹಾನಗಲ್ಲು, ಕೋಡ ಮತ್ತು ರಾಣೆಬೆನ್ನೂರು ವಿಭಾಗಗಳವರೆಗೂ ವ್ಯಾಪ್ತಿ ಹೊಂದಿತ್ತು. 1869ರಲ್ಲಿ ಬೆಳಗಾವಿ 
ವಿಭಾಗವನ್ನು ಪ್ರತ್ಯೇಕಿಸಿ ಧಾರವಾಡ ಜಿಲ್ಲೆಯ ಅಧೀನ ನ್ಯಾಯಾಲಯಗಳನ್ನು ಮರು ವಿಂಗಡಣೆ ಮಾಡಲಾಯಿತು. ಧಾರವಾಡದ 
ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯವು ಧಾರವಾಡದಲ್ಲಿದ್ದು ಸ್ಥಳೀಯ ವ್ಯಾಪ್ತಿಯು ಜಿಲ್ಲೆಯ 11 ಉಪವಿಭಾಗ (ತಾಲೂಕು)ಗಳನ್ನು 
ಒಳಗೊಂಡಿತ್ತು. ಧಾರವಾಡದಲ್ಲಿ ಪ್ರಥಮ ದರ್ಜೆ ಉಪ ನ್ಯಾಯಾಧೀಶರ ವ್ಯಾಪ್ತಿ ಧಾರವಾಡ, ಹುಬ್ಬಳ್ಳಿ, ಬಂಕಾಪುರ ಮತ್ತು 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 611 


ಕಲಘಟಗಿ ಉಪವಿಭಾಗಗಳವರೆಗೂ ಇದ್ದಿತು. ಹಾವೇರಿಯ ದ್ವಿತೀಯ ದರ್ಜೆ ಉಪನ್ಯಾಯಾಧೀಶರ ಅಧಿಕಾರ ವ್ಯಾಪ್ತಿಯು ಕರಜ 
ಹಾನಗಲ್‌, ಕೋಡ ಮತ್ತು ರಾಣೆಬೆನ್ನೂರ. ಉಪವಿಭಾಗಗಳವರೆಗೂ ಇದ್ದಿತು. ಹಾಗೆಯೇ ಗದಗಿನ ಉಪನಾ ,ಯಾಧೀಶರ ಇಧಿಹಕ 
ವ್ಯಾಪ್ತಿಯು ಗದಗ, ನರಗುಂದ ಮತ್ತು ರೋಣ ಉಪವಿಭಾಗಗಳವರೆಗೂ ಇದ್ದಿತು. 1870 ರ ವೇಳೆಗೆ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು 
ನ್ಯಾಯಾಲಯಗಳಿದ್ವು ಅವುಗಳಲ್ಲಿ ಒಂದು ಜಿಲ್ಲಾ ಮತ್ತು ಮೂರು ಅಧೀನ ನ್ಯಾಯಾಲಯಗಳಾಗಿದ್ದವು ಮತ್ತು ಆ ಸಾಲಿನಲ್ಲಿ ಒಟ್ಟು 
ತೀರ್ಮಾನವಾದ ದಾವೆಗಳು 2,303 ಹಾಗೂ ದಾವೆ ತೀರ್ಮಾನಿಸಲು ತೆಗೆದುಕೊಂಡ ಸರಾಸರಿ ದಿನಗಳು 158. 1875 ರ 
ಹೊತ್ತಿಗೆ 5 ನ್ಯಾಯಾಲಯಗಳಾಗಿದ್ದು ಹುಬ್ಬಳ್ಳಿಯಲ್ಲಿ ಅಧೀನ ನ್ಯಾಯಾಲಯವು ಆರಂಭವಾಯಿತು. ಒಟ್ಟು ತೀರ್ಮಾನವಾದ ದಾವೆಗಳು 
3,760 ಮತ್ತು ಪ್ರತೀ ದಾವೆ ತೀರ್ಮಾನಿಸಲು ತೆಗೆದುಕೊಂಡ ಸರಾಸರಿ ದಿನಗಳು 143. 1883 ರವ ನ್ಯಾಯಾಲಯದ 
ಸಂಖ್ಯೆಯಲ್ಲಿ ಯಾವ ಬದಲಾವಣೆಯೂ ಆಗಿರಲಿಲ್ಲ, 1870ರಿಂದ 1882ರವರೆಗೆ, ತೀರ್ಮಾನವಾದ ವಾರ್ಷಿಕ ಸರಾಸರಿ ದಾವೆಗಳು 
3.395 - ಅವುಗಳ ವಿವರಗಳು ಹೀಗಿವೆ. 


ಕೋಪ್ಪಕ - 10.1 
ಧಾರವಾಡ ನ್ಯಾಯಾಲಯದಲ್ಲಿ 1870 ರಿಂದ 1882 ರವರೆಗೆ ತೀರ್ಮಾನವಾದ ಸರಾಸರಿ ದಾವೆಗಳು 
ವರ್ಷ ಕ? ದಾವೆಗಳು ತೀರ್ಮಾನಗಳು ಪ್ರಶಿಶತ 
1870 2,303 1,531 66.4 
1875 3,831 2,190 57 
1880 | 3,332 1,876 56.3 
1882 3,742 1,575 ಜೆಪಿ 


ಕೋಪ್ಪಕ 10.2 : ಧಾರವಾಡ ಸಿವಿಲ್‌ ನ್ಯಾಯಾಲಯದಲ್ಲಿ 1870-1882 ರವರೆಗೆ ನಡೆದ ಕಾರ್ಯಚಟುವಟಿಕೆಗಳ ವಿವರ. 


ವರ್ಷ ದಾವೆಗಳು ಸರಾಸರಿ ಪ್ರಶಿವಾದಿ ಪ್ರಶಿವಾದಿ ಒಪ್ಪಿಗೆಯಾಗಿ ಇತರೆ ಒಟ್ಟು 
ಮೌಲ್ಯ ಗೈರುಹಾಜರಿಯಲ್ಲಿ ಗೈರುಹಾಜರಿಯಲ್ಲಿ ಡಿಕ್ರಿ ಆದವು 
ಪೌಂಡ್‌ಗಳಲ್ಲಿ) ಡಿಕ್ರಿ ಆದವು ಡಿಸ್‌ಮಿಸ್‌ ಆದವು 
1870 2,303 21.3 1,531 17 62 179 1,789 
1875 3,831 20.4 2.190 131 178 583 3,082 
1880 3,332 15.6 1,876 266 133 485 2,760 
1881 4,024 I5.1 1,869 266 97 629 2,861 
1882 3,742 14.7 1,575 105 138 799 2,617 
EL ES 


612 ..' ಧಾರವಾಡ ಜಿಲ್ಲೆ 


ಕೋಷ್ಠಕ 10.3 
EES 
ವಾದಿಯ ಪ್ರಶಿವಾದಿ ಮಿಶ್ರಿತ ಮೊತ್ತ ಸಾಲಗಾರನ ಡಿಕ್ರಿ ಪಡೆದವನಿಂದ ಆಸ್ತಿಯ ಮಾರಾಟ 

ದಸ್ತಗಿರಿ ವಸೂಲಿ ಸಿರ ಚರ 
1870 313 158 43 514 112 113 752 150 
1875 486 263 - 749 23 397 95] 168 
1880 455 | 17 - 572 40 116 732 ೨3 
1881 900 263 - 1163 22 130 489 78 
1882 778 347 - 1125 17 160 372 58 


1884ರಲ್ಲಿ 30ಕ್ರಿಮಿನಲ್‌ ಖಟ್ಟೆಗಳ ನ್ಯಾಯಾಧೀಶರುಗಳಿದ್ದರು. ಇವರಲ್ಲಿ ಏಳು ಮಂದಿ (ಜಿಲ್ಲಾ ಮ್ಯಾಜಿಸ್ಟೇಟ್‌ರೂ ಸೇರಿದಂತೆ) 
ಪ್ರಥಮದರ್ಜೆ ಮ್ಯಾಜಿಸ್ಟ್ರೇಟರು, 23 ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟರು ಇದ್ದರು. 1882 ರ ಹೊತ್ತಿಗೆ, ಒಬ್ಬ ಪ್ರಥಮ ದರ್ಜೆ 
ಮ್ಯಾಜಿಸ್ಟ್ರೇಟರ ಸರಾಸರಿ ವ್ಯಾಪ್ತಿ ಸುಮಾರು 1,133 ಚದರ ಮೈಲಿ (2,900 ಚ.ಕಿ.ಮೀ) ಮತ್ತು 22,027 ಜನಸಂಖ್ಯೆ ಆಗಿದ್ದಿತು. 
ಉಳಿದ ದ್ವಿತೀಯ ದರ್ಜೆ ಮ್ಯಾಜಿಸ್ಟೇಟರ ಸರಾಸರಿ ವ್ಯಾಪ್ತಿ 197 ಚದರ ಮೈಲಿ ಮತ್ತು (510 ಚ.ಕಿಮೀ) ಮತ್ತು 38,387 
ಜನಸಂಖ್ಯೆ ಇದ್ದಿತು. 

ಸವಣೂರು ಸಂಸ್ಕಾನದ ನ್ಯಾಯಾಡಳಿತ : ಸವಣೂರು ಸಂಸ್ಥಾನಕ್ಕೆ ಅದು ವಿಲೀನವಾಗುವವರೆಗೆ ತನ್ನದೇ ಆದ `ನ್ಯಾಯಾಂಗ 
ವ್ಯವಸ್ಥೆ ಇತ್ತು. ಆಗಿನ ಬ್ರಿಟಿಷ್‌ ಪ್ರಾಂತ್ಯದ ಕಾನೂನು ಜಾರಿಯಲ್ಲಿತ್ತು. ದಿವಾಣಿ (ವಿಲ್‌) ಹಾಗೂ ಫೌಜದಾರಿ ಛ್ರಿಮಿನಲ್‌) 
ನ್ಯಾಯಾಲಯಗಳು ಇದ್ದವು. ಇದಲ್ಲದೇ ಎರಡು ಮೇಲನ್ನವಿ ನ್ಯಾಯಾಲಯಗಳಿದ್ದವು. ಇವುಗಳು ಉಚ್ಚ ನ್ಯಾಯಾಲಯಗಳಾಗಿದ್ದವು. 
ಮೊದಲನೇಯ ದರ್ಜೆ ದಿವಾಣಿ ನ್ಯಾಯಾಧೀಶರು, ಮೊದಲನೇ ದರ್ಜೆ ದಂಡಾಧಿಕಾರದ ನ್ಯಾಯಾಧೀಶರೂ ಆಗಿದ್ದರು. ಇಲ್ಲಿಯ 
ಉಚ್ಚ ನ್ಯಾಯಾಲಯವೇ ಮೇಲನವಿಗೆ ಕೊನೆಯ ನ್ಯಾಯಾಲಯವಾಗಿತ್ತು. ಇದಕ್ಕೂ ಹಿಂದಿನ ನವಾಬರ ಕಾಲದಲ್ಲಿ ಧಾರವಾಡದಲ್ಲಿದ್ದ 
ಕಲೆಕ್ಟರ್‌ರವರು ರಾಜಕೀಯ ಕಾರ್ಯಭಾರಿಯಾಗಿ ನ್ಯಾಯಾಡಳಿತವನ್ನು ನಿರ್ವಹಿಸುತ್ತಿದ್ದರು. 1943 ರಲ್ಲಿ ಸವಣೂರು ಉಚ್ಚ 
ನ್ಯಾಯಾಲಯವು ಕೊಲ್ಲಾಪುರದ" ಉಚ್ಚ ನ್ಯಾಯಾಲಯದೊಂದಿಗೆ ವಿಲೀನ ಹೊಂದಿತು. 


1869 ರ ಸಿವಿಲ್‌ ಕೋರ್ಟ್ಸ್‌ ಆಕ್ಸ್‌ನಂತೆ ನ್ಯಾಯಾಲಯಗಳು ಈ ರೀತಿ ಇದ್ದವು: (1) ಡಿಸ್ಟಿಕ್ಟ್‌ ಜಡ್ಜ್‌ ಅಥವಾ ಜಿಲ್ಲಾ 
ನ್ಯಾಯಾಧೀಶ (ಪ್ರತಿ ಜಿಲ್ಲೆಗೆ), (2) ಪ್ರತಿ ಜಿಲ್ಲೆಗೆ ಜಿಲ್ಲಾ ನ್ಯಾಯಾಧೀಶ ್ಡ(ಡಿಸ್ಟಿಕ್ಟ್‌ ಜಜ್‌)ರಷ್ಟೇ ಅಧಿಕಾರವನ್ನು ಹೊಂದಿರುವ ಒಬ್ಬ 
ಜಂಟಿ ನ್ಯಾಯಾಧೀಶ, (3) ಒಬ್ಬ ಸಹಾಯಕ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯ ಪ್ರಧಾನ ಕಛೇರಿಯಲ್ಲಿ ಇದ್ದು 15,000 ರೂ. 
ಮೌಲ್ಯಕ್ಕಿಂತಲೂ ಅಥವಾ ' ಕಡಿಮೆ ಇರುವ ದಾವೆಗಳನ್ನು ಜಿಲ್ಲಾ ನ್ಯಾಯಾಧೀಶರು ದಾವೆಗಳನ್ನು ಹಂಚುವ ಬಗ್ಗೆ ಆದೇಶಿಸಿದಂತೆ 
ತೀರ್ಮಾನಿಸುತ್ತಿದ್ದರು. (4) ಸಿವಿಲ್‌ ನ್ಯಾಯಾಧೀಶರು (ಸೀನಿಯರ್‌ ಮತ್ತು ಜೂನಿಯರ್‌) ಹುದ್ದೆಯನ್ನು ಸೃಷ್ಟಿಸಿ, ದಾವೆಯ ಮೌಲ್ಯದ 
10,000 ರೂ.ವರೆಗಿನ ಗರಿಷ್ಠ ಮಿತಿಯನ್ನು ನಿಗದಿಪಡಿಸಲಾಯಿತು. ಇವರ ತೀರ್ಪಿನ ಮೇಲಿನ ಮೇಲನ್ಮವಿಯನ್ನು ಜಿಲ್ಲಾ 
ನ್ಯಾಯಾಧೀಶರಿಗೆ ಮಾಡಬೇಕಾಗಿತ್ತು. ಈ ವ್ಯವಸ್ಥೆ 1.1.1956 ರ ವರೆಗೂ ಇದ್ದಿತು. ನೂತನ ಕರ್ನಾಟಕ ರಾಜ್ಯ ನಿರ್ಮಾಣವಾದ 
ಮೇಲೆ, 1951 ರ ಕರ್ನಾಟಕ ಸಿವಿಲ್‌ ಕೋರ್ಟ್‌ ಆಕ್ಷನ್ನು ಅನುಷ್ಠಾನಗೊಳಿಸಿ, ಈ ಕೆಳಕಂಡ ಕೋರ್ಟುಗಳು ಸ್ಥಾಪಿತವಾದವು. 
ಜಿಲ್ಲಾಮಟ್ಟದಲ್ಲಿ ಜಿಲ್ಲೆ ನ್ಯಾಯಾಲಯ, ಸಿವಿಲ್‌ ನ್ಯಾಯಾಧೀಶರ ನ್ಯಾಯಾಲಯ ಮತ್ತು ತಾಲೂಕುಮಟ್ಟದಲ್ಲಿ ಮುನ್ನೀಫ ನ್ಯಾಯಾಲಯ 
ಮತ್ತು ಪ್ರಥಮದರ್ಜೆ ನ್ಯಾಯ ದಂಡಾಧಿಕಾರಿ '(ಜ್ಯುಡಿಶಿಯಲ್‌ ಮ್ಯಾಜಿಸ್ಟ್ರೇಟ್‌, ಫಸ್ಟ್‌ಕ್ಲಾಸ್‌) ಇವರುಗಳು ಕಾರ್ಯ ನಿರ್ವಹಿಸುತ್ತಿದ್ದರು. 
ಜಿಲ್ಲೆಯಲ್ಲಿ ಜಿಲ್ಲಾ ನ್ಯಾಯಾಲಯವೇ ಉಚ್ಚ ನ್ಯಾಯಾಲಯವಾಗಿದ್ದಿತು. ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯಲ್ಲಿನ ಎಲ್ಲಾ ಸಿಎಲ್‌ 
ನ್ಯಾಯಾಲಯಗಳ ಮತ್ತು ಅಲ್ಲಿನ ಸಿಬ್ಬಂದಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ದರು. ಧಾರವಾಡದಲ್ಲಿ ಮತ್ತೊಬ್ಬ ಸಹಾಯಕ 
ನ್ಯಾಯಾಧೀಶರಿದ್ದರು. ಇದಲ್ಲದೆ, ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಸೀನಿಯರ್‌ ಡಿವಿಜನ್‌ ಸಿವಿಲ್‌ ನ್ಯಾಯಾಧೀಶ ಮತ್ತು ಜೂನಿಯರ್‌ 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 613 


ಡಿವಿಜನ್‌ ಸಿವಿಲ್‌ ನ್ಯಾಯಾಧೀಶರುಗಳು ಇದ್ದರು. ಮತ್ತು ಒಂದು ಜೂನಿಯರ್‌ ಡಿವಿಜನ್‌ ಸಿವಿಲ್‌ ಜಜರು. ಗದಗ ಹಾವೇರಿ 
ರಾಣೆಬೆನ್ನೂರು, ಕುಂದಗೋಳ, ಲಕ್ಷ್ಮೇಶ್ವರ ಮತ್ತು ಸವಣೂರಿನಲ್ಲಿ ಜೂನಿಯರ್‌ ಡಿವಿಜನಲ್‌ ಸಿವಿಲ್‌ ಎಜಾ ಚ ಪಯ 
ಲಕ್ಷ್ಮೇಶ್ವರ. ಮತ್ತು ಸವಣೂರಿನ ನ್ಯಾಯಾಲಯಗಳಿಗೆ ಜಂಟಿಯಾಗಿ, ಒಬ್ಬ ಜೂನಿಯರ್‌ ಜರಾ ಸಿವಿಲ್‌ ಫಲ 
ನ್ಯಾಯಾಧೀಶರಾಗಿದ್ದರು. ¥ 


ಜಿಲ್ಲೆಯಲ್ಲಿನ ಕ್ರಿಮಿನಲ್‌ ದಾವೆಗಳನ್ನು ಸೆಶನ್ಸ್‌ ನ್ಯಾಯಾಧೀಶರು ತೀರ್ಮಾನಿಸುತ್ತಿದ್ದರು. ಇದಲ್ಲದೆ ಸಹಾಯಕ ಸೆಶನ್ಸ್‌ 
ನ್ಯಾಯಾಧೀಶರು, ಅಧಿಕ ಸೆಶನ್ಸ್‌ ನ್ಯಾಯಾಧೀಶರು ಅಧಿಕಾರವನ್ನು ಹೊಂದಿದ್ದು ನ್ಯಾಯಾಲಯದ ಕಾರ್ಯವನ್ನು ನೋಡಿಕೊಳ್ಳುತ್ತಿದರು. 
ಸೆಶನ್ಸ್‌ ನ್ಯಾಯಾಧೀಶರು ಮತ್ತು ಸಹಾಯಕ ಸೆಶನ್ಸ್‌ ನ್ಯಾಯಾಧೀಶರು ತೀರ್ಪಿತ್ತ ಮರಣದಂಡನೆಯನ್ನು ಹೈಕೋರ್ಟು 
ಸಮರ್ಥಿಸಬೇಕಾಗಿತ್ತು. ಸಹಾಯಕ ಸೆಶನ್ಸ್‌ ನ್ಯಾಯಾಧೀಶರು ಮರಣದಂಡನೆ ಮತ್ತು 7 ವರ್ಷಕ್ಕೂ ಮೀರಿದ ಶಿಕ್ಷೆ ಇವುಗಳನ್ನು 
ಹೊರತು ಉಳಿದ ಶಿಕ್ಷೆಗಳನ್ನು ವಿಧಿಸುವ ಹಕ್ಕನ್ನು ಹೊಂದಿದ್ದರು. 


ಧಾರವಾಡ ಜಿಲ್ಲೆಯಲ್ಲಿ ಅನುಷ್ಠಾನದಲ್ಲಿದ್ದ “ದಿ ಬಾಂಬೆ ಸೆಪರೇಶನ್‌ ಆಫ್‌ ಜುಡಿಶಿಯಲ್‌ ಅಂಡ್‌ ಎಕ್ಸಿಕ್ಯೂಟಿವ್‌ ಫಂಕ್ಷನ್ಸ್‌ 
ಆಕ್ಟ್‌' ನಂತೆ ನ್ಯಾಯಿಕ ವಿಧಾನವನ್ನು ಎರಡು ವಿಭಾಗವಾಗಿ ವಿಂಗಡಿಸಿದ್ದಾರೆ. (1) ನ್ಯಾಯಿಕ ದಂಡಾಧಿಕಾರಿ (ಜುಡಿಶಿಯಲ್‌ 
ಮ್ಯಾಜಿಸ್ಟೇಟ), (ಅ) ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟರು, (ಆ) ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟರು, (ಇ) ದ್ವಿಶೀಯ ದರ್ಜೆ ಮ್ಯಾಜಿಸ್ಟ್ರೇಟರು, 
(ಈ) ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟರು ಹಾಗೂ (ಉ) ವಿಶೇಷ ನ್ಯಾಯಿಕ ಮ್ಯಾಜಿಸ್ಟ್ರೇಟರು; (2) ಕಾರ್ಯಕಾರಿ ದಂಡಾಧಿಕಾರಿಗಳು: 
(ಅ) ಜಿಲ್ಲಾ ದಂಡಾಧಿಕಾರಿ (ಆ) ಉಪವಿಭಾಗ ದಂಡಾಧಿಕಾರಿ (ಇ) ತಾಲೂಕು ದಂಡಾಧಿಕಾರಿ (ಈ) ಪ್ರೆಸಿಡೆನ್ಸಿ ಮ್ಯಾಜಿಸ್ಟೇಟರು (ಉ) 
ವಿಶೇಷ ಕಾರ್ಯಕಾರಿ ದಂಡಾಧಿಕಾರಿಗಳು. 


1953 ರಲ್ಲಿ ಧಾರವಾಡದಲ್ಲಿ 10 ನಿವಾಸೀ (ೆಸಿಡೆಂಟ್‌) ಮ್ಯಾಜಿಸ್ಟೇಟ್‌ಗಳಿದ್ದರು. ಧಾರವಾಡ - 2, ಹುಬ್ಬಳ್ಳಿ -. 3, ಗಡಗ - 


ಜ 
3, ಹಾವೇರಿ - 1,ರಾಣೆಬೆನ್ನೂರು - 1. ಹುಬ್ಬಳ್ಳಿಯ ನಿವಾಸೀ ಮ್ಯಾಜಿಸ್ಟ್ರೇಟರು ತಿಂಗಳಲ್ಲಿ 3 ದಿನ ಕಲಘಟಗಿಯಲ್ಲಿ ಭಾಗ 
ನಡೆಸುತ್ತಿದ್ದರು. ಇದೇ ರೀತಿ ಹುಬ್ಬಳ್ಳಿಯ ದ್ವಿತೀಯ ಅಧಿಕ ನಿವಾಸೀ ಮ್ಯಾಜಿಸ್ಟ್ರೇಟರವರು ನವಲಗುಂದದಲ್ಲಿ ತಿಂಗಳಿಗೆ 14 ದಿನ 
ನ್ಯಾಯಾಲಯ ನಡೆಸುತ್ತಿದ್ದರು. ಗದಗಿನ ನಿವಾಸೀ ಮ್ಯಾಜಿಸ್ಟ್ರೇಟರು ರೋಣದಲ್ಲಿ ತಿಂಗಳಿನ 14 ದಿನ ನ್ಯಾಯಾಲಯ ನಡೆಸುತ್ತಿದ್ದರು. 
ಹಾಗೆಯೇ ಗದಗಿನ ದ್ವಿತೀಯ ನಿವಾಸೀ ಮ್ಯಾಜಿಸ್ಟ್ರೇಟರು, ಮುಂಡರಗಿಯಲ್ಲಿ ತಿಂಗಳಿನ ಎಂಟು ದಿನ ನ್ಯಾಯಾಲಯ ನಡೆಸುತ್ತಿದ್ದರು 
ಮತ್ತು ಹಾವೇರಿಯ ನಿವಾಸೀ ಮ್ಯಾಜಿಸ್ಟ್ರೇಟರು ತಿಂಗಳಿನ 14 ದಿನ ಹಾನಗಲ್‌ನಲ್ಲಿ ನ್ಯಾಯಾಲಯ ನಡೆಸುತ್ತಿದ್ದರು. ರಾಣೆಬೆನ್ನೂರಿನ 
ನಿವಾಸಿ ಮ್ಯಾಜಿಸ್ಟೇಟರೂ ಹಿರೇಕೆರೂರಿನಲ್ಲಿ ತಿಂಗಳಿನ 14 ದಿನ ನ್ಯಾಯಾಲಯ ನಡೆಸುತ್ತಿದ್ದರು. ರಾಣೆಬೆನ್ನೂರಿನ ನಿವಾಸಿ 
ಮ್ಯಾಜಿಸ್ಟೇಟರೂ ಹಿರೇಕೆರೂರಿನಲ್ಲಿ ತಿಂಗಳಿನ 14 ದಿನ ನ್ಯಾಯಾಲಯ ನಡೆಸುತ್ತಿದ್ದರು. ಸವಣೂರು ಮತ್ತು ಲಕ್ಷ್ಮೇಶ್ವರದ ಸಿವಿಲ್‌ 
ಕೋರ್ಟುಗಳಿಗೆ ಒಬ್ಬರೇ ನ್ಯಾಯಾಧೀಶರಿದ್ದು 14 ದಿನಗಳು ಲಕ್ಷೇಶ್ವರದಲ್ಲೂ ಉಳಿದ ದಿನಗಳೂ ಸವಣೂರಿನಲ್ಲೂ ನ್ಯಾಯಾಲಯ 
ನಡೆಸುತ್ತಿದ್ದರು. 

ಇವರಲ್ಲದೆ ಜಿಲ್ಲೆಯಲ್ಲಿ ನ್ಯಾಯಶಾಸ್ತ್ರ ಅಧಿಕಾರಿಗಳು ಈ ಕೆಳಗಿನಂತೆ ಇದ್ದರು (1953). ಜಿಲ್ಲಾ ಸರ್ಕಾರಿ ನ್ಯಾಯವಾದಿ (ಪಬ್ಲಿಕ್‌ 
ಪ್ರಾಸಿಕ್ಕೂಟರ್‌), ಸಹಾಯಕ ಸರ್ಕಾರಿ ನ್ಯಾಯವಾದಿ, ಪ್ರಥಮ ಸಹಾಯಕ ಪಬ್ಸಿಕ್‌ ಪ್ರಾಸಿಕ್ಕೂಟರ್ಸ್‌, ದ್ವಿತೀಯ ಸಹಾಯಕ ಪಬ್ಬಿಕ್‌ 
ಪ್ರಾಸಿಕ್ಕೂಟರ್‌, ಪಬ್ಬಿಕ್‌ ಪ್ರಾಸಿಕ್ಕೂಟರ್‌ಗೆ (ಇಬ್ಬರು) ಗೌರವ ಸಹಾಯಕರು, ಉಪ ಸರ್ಕಾರಿ ಪ್ಲೀಡರ್‌ಗಳು (ಹಾವೇರಿ, ಹುಬ್ಬಳ್ಳಿ, 
ಕುಂದಗೋಳ, ಲಕ್ಷ್ಮೇಶ್ವರ, ರಾಣೆಬೆನ್ನೂರು, ಗದಗ, ಸವಣೂರು) ಇದ್ದರು. 


1956 ರಿಂದ 1994 ರವರೆಗೂ ನ್ಯಾಯಾಲಯಗಳ ವ್ಯವಸ್ಥೆಯಲ್ಲಿ ಹೆಚ್ಚಿನ ಬದಲಾವಣೆ ಇರಲಿಲ್ಲ. 1994 ರಲ್ಲಿ ಧಾರವಾಡ 
ಜಿಲ್ಲೆಯಲ್ಲಿ ಇದ್ದ ನ್ಯಾಯಾಲಯಗಳ ಪಟ್ಟಿಯನ್ನು ಇಲ್ಲಿ ಕೊಡಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 38 ನ್ಯಾಯಾಲಯಗಳಿದ್ದವು. 


ಧಾರವಾಡ ಜಿಲ್ಲೆಯಲ್ಲಿ 1994ರಲ್ಲಿದ್ದ ಒಟ್ಟು ನ್ಯಾಯಾಲಯಗಳ ಸಂಖ್ಯೆ ಮತ್ತು ಎಲ್ಲಾ ನ್ಯಾಯಾಲಯಗಳ ಪದನಾಮ ಬೀಗಿದ. 


1) ಪ್ರಧಾನ ಜಿಲ್ಲಾ ವ ಸತ್ರ ನ್ಯಾಯಾಲಯ, ಧಾರವಾಡ. (ಈಗ ಹುಬ್ಬಳಿ) 


614 ಧಾರವಾಡ ಜಿಲ್ಲೆ 


2) ಒಂದನೇಯ ಅಧಿಕ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ, ಧಾರವಾಡ. (ಈಗ ಹುಬ್ಬಳ್ಳಿ? 
3) ಎರಡನೇಯ ಅಧಿಕ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ, ಧಾರವಾಡ. ' 
4) ಮೂರನೇಯ ಅಧಿಕ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯ, ಧಾರವಾಡ. 
5) ಪ್ರಧಾನ ದಿವಾಣಿ ಹಾಗೂ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಧಾರವಾಡ. 
6) ಒಂದನೇಯ ಅಧಿಕ ದಿವಾಣಿ ನ್ಯಾಯಾಲಯ, ಧಾರವಾಡ. 
7) ಎರಡನೇಯ ಅಧಿಕ ದಿವಾಣಿ ನ್ಯಾಯಾಲಯ, ಧಾರವಾಡ. 
8) ಪ್ರಧಾನ ದಿವಾಣಿ ನ್ಯಾಯಾಲಯ, ಹುಬ್ಬಳ್ಳಿ. 
9) ಒಂದನೇಯ ಹೆಚ್ಚುವರಿ ದಿವಾಣಿ ನ್ಯಾಯಾಲಯ, ಹುಬ್ಬಳ್ಳಿ. 
10) ದಿವಾಣಿ ನ್ಯಾಯಾಲಯ, ಗದಗ. 
11) ದಿವಾಣಿ ನ್ಯಾಯಾಲಯ, ಹಾವೇರಿ. 
12) ದಿವಾಣಿ ಹಾಗೂ ಪ್ರಧಾನ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ರಾಣೆಬೆನ್ನೂರು. 
13) ಪ್ರಧಾನ ಮುನ್ನೀಫರ ನ್ಯಾಯಾಲಯ, ಧಾರವಾಡ. 
14) ಅಧಿಕ ಮುನ್ನೀಫರ ನ್ಯಾಯಾಲಯ, ಧಾರವಾಡ. (ಒಂದನೇಯ) 


15) ಎರಡನೇಯ ಹೆಚ್ಚುವರಿ ಮುನ್ನೀಫರ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ಎರಡನೇಯ ನ್ಯಾಯಾಲಯ, 
ಧಾರವಾಡ. 
16) ಪ್ರಧಾನ ಮುನ್ನೀಫರ ನ್ಯಾಯಾಲಯ, ಹುಬ್ಬಳ್ಳಿ. . 


17) ಒಂದನೇಯ ಅಧಿಕ ಮುದ್ಲೀಫರ ನ್ಯಾಯಾಲಯ, ಹುಬ್ಬಳ್ಳಿ. 


18) ಎರಡನೇಯ ಅಧಿಕ ಮುನ್ಲೀಫ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳವರ ಮೂರನೇಯ ನ್ಯಾಯಾಲಯ, 
ಹುಬ್ಬಳ್ಳಿ. 

19) ಮೂರನೇಯ ಅಧಿಕ ಮುನ್ನಿಫರ ನ್ಯಾಯಾಲಯ, ಹುಬ್ಬಳ್ಳಿ. 

20) ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ಒಂದನೇಯ ನ್ಯಾಯಾಲಯ, ಹುಬ್ಬಳ್ಳಿ. 

21) ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ಎರಡನೇಯ ನ್ಯಾಯಾಲಯ, ಹುಬ್ಬಳ್ಳಿ. 

22) ಮುನ್ನೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಕುಂದಗೋಳ. 

23) ಮುನ್ನೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಸವಣೂರ. 

24) ಮುನ್ಲೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಲಕ್ಷೇಶ್ವರ. 


25) ಮುನ್ನೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಶಿಗ್ಗಾಂವಿ. 


38) 


ಒಟ್ಟಿನಲ್ಲಿ ಹೇಳುವುದಾದರೆ ಜಿಲ್ಲೆಯಲ್ಲಿ 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 


ಮುನ್ಲೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಹಾವೇರಿ. 

ಪ್ರದಾನ ಮುನ್ನೀಫ ವ ಒಂದನೇಯ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ರಾಣೆಬೆನ್ನೂರ 
(5) > ಷ್ಟ 

ಒಂದನೇಯ ಅಧಿಕ ಮುನ್ನೀಫ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ರಾಣೆಬೆನ್ನೂರ. 


ಐ 


ಮುನ್ನೀಫ ವ ಪ್ರಥಮ ದರ್ಜೆಯ ನಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಬ್ಯಾಡಗಿ. 


ಮುನ್ಸೀಘ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಹಿರೇಕೆರೂರು. 
ಮುನ್ನೀಫ್‌ ವ ಪ್ರಥಮ ದರ್ಜೆಯ ನಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಹಾನಗಲ್ಲ 

ಪ್ರಧಾನ ಮುನ್ನೀಫರ ನ್ಯಾಯಾಲಯ, ಗದಗ. 

ಒಂದನೇಯ ಅಧಿಕ ಮುನ್ನೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ 1 ನೇ ನ್ಯಾಯಾಲಯ, ಗದಗ. 
ಎರಡನೇಯ ಅಧಿಕ ಮುನ್ಲೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ಎರಡನೇಯ ನ್ಯಾಯಾಲಯ, ಗದಗ. 
ರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ನರಗುಂದ. 


2 


ದ 

ಮುನ್ನೀಫ್‌ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ನವಲಗುಂದ. 
ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ರೋಣ. 
ದ 


ಯಿಕ ದಂಡಾಧಿಕಾರಿಗಳ ನ್ಯಾಯಾಲಯ, ಕಲಘಟಗಿ. 


1994 ರಲ್ಲಿ ಇದ್ದ 


ಒಟ್ಟು ಜಿಲ್ಲಾ ವ ಸತ್ರ ನ್ಯಾಯಾಲಯಗಳು 4 ; ಒಟ್ಟು ದಿವಾಣಿ 


ನ್ಯಾಯಾಲಯಗಳು 8 : ಒಟ್ಟು ಪೂರ್ಣ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳವರ ನ್ಯಾಯಾಲಯಗಳು 2; ಒಟ್ಟು ಪೂರ್ಣ 


ಮುನ್ನೀಫ ನ್ಯಾಯಾಲಯಗಳು 6; ಒಟ್ಟು 


ಮುನ್ನೀಫ ವ ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳವರ ನ್ಯಾಯಾಲಯಗಳು 


18 : ಒಟ್ಟು ನ್ಯಾಯಾಲಯಗಳು 38. 


(ರೇಲ್ವೆ, ಕಾರ್ಮಿಕ, ಔದ್ಯಮಿಕ ನ್ಯಾಯಾಧೀಕರಣಗಳನ್ನು ಹೊರತುಪಡಿಸಿ) 


ಕೋಷ್ಠಕ 10.4 : 1970-71 ರಿಂದ 1991-92 ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ 
ಜಿಲ್ಲಾ ಜಜ್ಜರ ನ್ಯಾಯಾಲಯದಲ್ಲಿ ನಡೆದ ದಾವೆಗಳ ವಿವರ. 


ವರ್ಷ ನ್ಯಾಯಾಧೀಶರ ಮೂಲ ದಾವೆಗಳು ಮೇಲನವಿ ನ್ಯಾಯಾಲಯದಲ್ಲಿ ಖರ್ಚು ರೂ 
ಸಂಖ್ಯೆ (ಒರಿಜಿನಲ್‌ ಸೂಟ್ಸ್‌) ಜಮಾ ಆದ ಮೊತ್ತ ರೂ. 
ಮೂಲದಾವೆ ಇತರೆ ರೆಗ್ಯುಲರ್‌ ಇತರೆ 
1970-71 3 be 203 154 331 36,674 1475819 
1975-76 3 6 259 24 155 819 523794 
1981-82 3 3 83 34 452 109,381 983255 
1985-86 3 3 735 26 372 11007 18,45,890 
1988-89 3 6 118 1] 195 178,985 25,16,262 
1991-92 3 746 48 183 2.17682 34,74,626 
RE ಅ , 


ಮ 


010 ಧಾರವಾಡ ಜಿಲ್ಲೆ 


ಕೋಷ್ಠಕ 10.5 : 1970-71 ರಿಂದ 1991-92 ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ 
ಸಿವಿಲ್‌ ನ್ಯಾಯಾಲಯಗಳಲ್ಲಿನ ದಾವೆಗಳ ವಿವರ | 


ವರ್ಷ ನ್ಯಾಯಾಧೀಶರ ಮೂಲ ದಾವೆ ಮೇಲ್ಮನವಿ ನ್ಯಾಯಾಲಯಕ್ಕೆ ಖರ್ಚು 
ಸಂಖ್ಯೆ ಒರಿಜಿನಲ್‌ ಮತ್ತು ಇತರೆ ರೆಗ್ಕುಲರ್‌ ಇತರೆ ಜಮಾ . 
ಲಘು ವ್ಯವಹಾರ 

1970-71 4 243 140 280 116 51,6900... 1,59,781 
1975-76 5 563 422 517 186 2,7420 751,569 
1981-82 7 1,045 616 413 144 22,37,639 20,86,771 
1985-86 7 1,266 604 291 190 31,53,842 28,78,705 
1988-89 7 1,783 832 445 219 41,20,789 50,44,957 
1991-92 7 


599 1,614 292 158 53,51,044 84,89,054 


ಕೋಷ್ಟಕ 10.6 : 1970-71 ರಿಂದ 1991-92ರ ವರೆಗೆ ಧಾರವಾಡ ಜಿಲ್ಲೆಯಲ್ಲಿ 
ಮುನ್ಸೀಫ ನ್ಯಾಯಾಲಯಗಳಲ್ಲಿನ ದಾವೆಗಳ ವಿವರ. 


ವರ್ಷ ನ್ಯಾಯಾಧೀಶರ ಮೂಲ ದಾವೆ ಮೇಲ್ಮನವಿ ನ್ಯಾಯಾಲಯಕ್ಕೆ 
ಸಂಖ್ಯೆ ಒರಿಜಿನಲ್‌ ಲಘು ಇತರ ರೆಗ್ಯುಲರ್‌ ಇತರೆ ಜಮಾ ಖರ್ಚು 

__ 6ಗಳಲಿ 
1970-71 23 2334 5,172 - - 278,330 817651 
1975-76 20 2,316 1.228 - - 3,76,420 13,83,966 
1981-82 18 2,092 2,415 - - 18,06,970 42,42,181 
1985-86 17 2,631 2,059 - - 2009742 59,60,642 
1988-89 21 3,945 1,382 - - 52,50,026 1,62,49,264 
1991-92 23 5,624 1,428 - - 52,77,088 1,41,51,944 


ಕೋಷ್ಠಕ 10.7 : 1970-71 ರಿಂದ 1991-92 ರವರೆಗೆ ಧಾರವಾಡ ಜಿಲೆಯಲ್ಲಿ ಜಿಲ್ಲಾ 
ಜಜ್ಜರ ನ್ಯಾಯಾಲಯದಲ್ಲಿನ ದಾವೆಗಳ ವಿವರ. 


ಜಾರಿ ದಾವೆಗಳು ಇತರೆ ರೆಗ್ಗುಲರ್‌ ಮೇಲ್ಮನವಿ ಇತರೆ ಮೇಲ್ಮನವಿ ದಿವಾಳಿ ಮನವಿ 


್ಗ 


9 
9 
4 
) 
ಇ 
9 


1970-71 6 9 3 *ಸ್ಥ್ಳಿ: 230 ೫ ಕಿಟ, 13856, 58೫0, 333 2 
1975-76 4 6 6 2. 32. a 9 24. “108 3-193 - | 
1981-82 3 3 | 2 1.114 830 75 4. 354 ೫೫ 2 2 
1985-86 3 3 ಕಿಸಿ ತತ WE 40 26 4346 372 - - 
1988-89 11 6 97 85 2799 Lll% 81 WH: ಚತತ 19 

1991-92 9 ] 167 138 2443 746 72 48 963 283 ೫ I 


ರ 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 617 


ಕೋಷ್ಟಕ 10.8 : 1970-71 ರಿಂದ 1991-92 ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಸಿವಿಲ್‌ 
ಜಜ್ಜರವರ ನ್ಯಾಯಾಲಯದಲ್ಲಿ ದಾವೆಗಳ ವಿವರ. 


ವರ್ಷ ಮೂಲ ದಾವೆ ಸಫಾ ವಹಾರ ಜಾರಿ ದಾವೆ ಇತರ ದಿವಾಳಿಮನವಿ ನಿಯಮಿತ ಇತರ ಮೇಲನವಿ 
ದಾಖಲೆ ತೀರ್ಮಾನದಾ ತೀ ದಾ ತೀ ದಾ ತೀ ದಾ ತೀ ದಾ ತೀ ದಾ ತೀ 

1970-71 144 87.154 156. 257, 271 137 140 14 13 - $16.280. 129 116 
1975-76 305 107 404 366 424 345 365 422 - 2 68ರ, . 533.291: 186 
1981-82 814 460 649 S85 575 469 1727 616 ] - 409 413 149 144 


1985-86 1,051 607 774 659 1,008 604 7600 698 | 1: 374 29) - 244 
1988-89 1,346 967 669 816 1,351 890 2451 832 6 6-322 0445-8) ಕ 219 
1991-92 439 263 252 336 1702 1 ೧64 1,362 679 - YS RE ಔ೫*ೆ .. 


ಕೋಷ್ಠಕ 10.9 : 1970-71 ರಿಂದ 1991-92 ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಮುನ್ಸೀಫು 
ನ್ಯಾಯಾಲಯಗಳಲ್ಲಿನ ದಾವೆಗಳ ವಿವರ. 


ವರ್ಷ ಮೂಲದಾವೆಗಳು ಲಘು ವ್ಯವಹಾರ ಜಾರಿ ದಾವೆಗಳು ಇತರೆ 
ಸ | ದಾವೆಗಳು 

ದಾಖಲೆ ತೀರ್ಮಾನ ದಾ ತೀ ದಾ ತೀ ದಾ ತೀ 
1970-71 1,988 2,010 497 529. 1208 1516 4185 . 5,161 
1975-76 20066 187) 454 47 116° 1,142 845... 1228 
1981-82 2,548 2,091 228 275 936 ೩5೫ 7 141351718೬ 
1985-86 3303 2548 55 ಕ್ರಾ 2s - 2059 943 769 
1988-89 4806 3,892 46 53 950 782 1366 1,382 
1991-92 5449 5,590 50 ಕ ಜಾ: ೫ ಇತ್‌ 0 


ಇತರ ಕಾಲಂಗಳಲ್ಲಿ ಪ್ರಕರಣಗಳು ಇಲ್ಲ 


ಕೋಷ್ಠಕ 10.10 : 1970-71 ರಿಂದ 1991-92 ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಕ್ರಿಮಿನಲ್‌ ವ್ಯಾಜ್ಯಗಳ ವಿವರ. 


ವರ್ಷ ಜಿಲ್ಲಾ ಮತ್ತು ಸತ್ರ. ಮೂಲ ದಾವೆ ಮೇಲ್ಮನವಿ ಮೂಲ ದಾವೆ ಮ್ಯಾಜಿಸ್ಟೇಟ 
ನ್ಯಾಯಾಧೀಶರುಗಳು ಗಳ ಸಂಖ್ಯೆ 
ರೆಗ್ಯುಲರ್‌ ಇತರೆ ಮೂಲ ಇತರೆ ರೆಗ್ಯುಲರ್‌ ಇತರ 

ಜಿಲ್ಲೆ ಮತ್ತು ಸತ್ರ ನ್ಯಾಯಾಲಯ ಮ್ಯಾಜಿಸ್ಟ್ರೇಟರ ನ್ಯಾಯಾಲಯ 
1970-71 3 7] 20 HEE LI 17 
1975-76 3 55 62 187 ೫ -ಡೆರೈಪಿಕತ 3.882 18 
1981-82 3 75 129 102 «- 2862 2,235 21 
1985-86 3 69 264 81 «23370 2,702 18 
1988-89 3 67 329 98 «_ 20471 2,148 21 
K 45 86 - 16,731 2,311 24 


1991-92 96 2 | 


618 ಧಾರವಾಡ ಜಿಲ್ಲೆ 


ಜಿಲ್ಲಾ ಕಾನೂನು ನೆರವು ಸಮಿತಿ, ಧಾರವಾಡ : ಈ ಸಮಿತಿಯು 1983 ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭವಾದಂದಿನಿಂದ 
1993 ರವರೆಗೆ 448 ಜನರಿಗೆ ಸಹಾಯವನ್ನು ಒದಗಿಸಲಾಗಿದೆ. ಸಿವಿಲ್‌ ದಾವೆಗಳು, ಪರಿಹಾರ ದಾವೆಗಳು, ಕ್ರಿಮಿನಲ್‌ ದಾವೆಗಳು, 
ಮೋಟಾರು ವಾಹನ ಅಪಘಾತಗಳ ಮೇಲಿನ ದಾವೆಗಳು ಮೊದಲಾದವುಗಳಲ್ಲಿ ಸಹಾಯವನ್ನು ಒದಗಿಸಲಾಗಿದೆ. 1989-90 ರಿಂದ 
1992-93 ರವರೆಗೆ, ಈ ಸಮಿತಿಗಾಗಿ ರೂ.2.36 ಲಕ್ಷ ವೆಚ್ಚವಾಗಿದೆ. 


ಈ ಸಮಿತಿಯಿಂದ 21ಲೋಕ ಅದಾಲತ್‌ಗಳಲ್ಲಿ ನಡೆಸಿದ್ದು 2,348 ದಾವೆಗಳನ್ನು ತೀರ್ಮಾನ ಮಾಡಿ 279 ಲಕ್ಷ ರೂ.ಗಳನ್ನು 
ಪರಿಹಾರ ಧನವನ್ನಾಗಿ ಕೊಡಲಾಗಿದೆ. 37 ಕಾನೂನು ನೆರವು ಕ್ಕಾಂಪ್‌ಗಳನ್ನೂ 7 ಕಾನೂನು ಶಿಬಿರಗಳನ್ನು ನಡೆಸಲಾಗಿದೆ. 


ತಾಲೂಕು ಕಾನೂನು ನೆರವು ಸಮಿತಿ - ಹುಬ್ಬಳ್ಳಿ : ಈ ಸಮಿತಿಯು 1984 ರಲ್ಲಿ ಪ್ರಾರಂಭವಾಯಿತು. 1993 ರವರೆಗೆ 
ಏಳು ಜನತಾ ನ್ಯಾಯಾಲಯಗಳನ್ನು ಏರ್ಪಡಿಸಲಾಗಿತ್ತು. 1987 ರಲ್ಲಿ 81 ಪ್ರಕರಣಗಳು, 88 ರಲ್ಲಿ 54 ಪ್ರಕರಣಗಳು, 90 ರಲ್ಲಿ 
10 ಪ್ರಕರಣಗಳು, 92 ರಲ್ಲಿ 124 ಕ್ರಿಮಿನಲ್‌ ಮೊಕದ್ದಮೆಗಳನ್ನು ತೀರ್ಮಾನಿಸಲಾಗಿತ್ತು. 1993 ರಲ್ಲಿ ಒಟ್ಟು 32 ಕ್ರಿಮಿನಲ್‌ 
ಪ್ರಕರಣಗಳನ್ನು ತೀರ್ಮಾನ ಮಾಡಲಾಗಿದೆ. 


1986 ರಲ್ಲಿ ಮಂಟೂರು ಮತ್ತು ಅರಳೀಕಟ್ಟಿ ಗ್ರಾಮಗಳಲ್ಲಿ 1987 ರಲ್ಲಿ ಹೆಬಸೂರು ಮತ್ತು ತಾರಿಹಾಳ ಗ್ರಾಮಗಳಲ್ಲಿ 
ಕಾನೂನು ನೆರವು ಶಿಬಿರ ನಡೆಸಲಾಯಿತು. 1993 ರಲ್ಲಿ ಎರಡು ಬಾರಿ ಕಾನೂನು ವಿದ್ಯಾ ಪ್ರಸಾರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. 


ಕೋಷ್ಟಕ 10.11 : 1994 ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿರುವ ನ್ಯಾಯವಾದಿಗಳ ಸಂಖ್ಯೆ 


ಪುರುಷರು ಸ್ತ್ರೀಯರು ಒಟ್ಟು ಪುರುಷರು ಸ್ತ್ರೀಯರು ಒಟ್ಟು 

1... ಧಾರವಾಡ 570 42 6012 9. ಲಕ್ಷ್ಮೇಶ್ವರ 18 ೆ 18 
2. ಹುಬ್ಬಳ್ಳಿ 500 ಡಾ 10... ಬ್ಯಾಡಗಿ 18 2 20 
3. ಗದಗ 120 5 125 11... ಹಾನಗಲ್‌ 28 29 
4. ಹಾವೇರಿ 84 | 85 12. ಹಿರೇಕೆರೂರು 42 k 42 
5. - ರಾಣೆಬೆನ್ನೂರು 123 7 130 13. ನರಗುಂದ 21 21 
6. ಕುಂದಗೋಳ IS 4 15 14. ನವಲಗುಂದ 25 25 
7... ಸವಣೂರು 17 17 15. ರೋಣ 22 A 22 
8. ಶಿಗ್ಗಾಂವಿ 22 ಹ 22 16. ಕಲಘಟಗಿ 12 ಎ 12 
ಮೊತ್ತ 1637 83 1720 

ಪೋಲೀಸ್‌ ಆಡಳಿತ 


ಜಿಲ್ಲೆಯಲ್ಲಿ 1827 ರ ಹೊತ್ತಿಗೆ, ಪೋಲೀಸ್‌ ವ್ಯವಸ್ಥೆಯು ಬಾಂಬೆ ರೆಗ್ಯುಲೇಶನ್‌ 12 (1827) ಈ ನಿಯಮದಂತೆ, 
ಡಿಸ್ಟ್ರಿಕ್ಟ್‌ ಮ್ಯಾಜಿಸ್ಟ್ರೇಟ್‌ ಅವರ ಆಡಳಿತದ ಹತೋಟಿಯಲ್ಲಿದ್ದಿತು. ಆವರೆಗೆ ಇದ್ದ ಮರಾಠರ ಕಾಲದ ಶೇತ್‌ಸನದಿ ಎಂಬ ಗ್ರಾಮೀಣ 
ಪೇದೆಗಳನ್ನೇ ಅವರು ಪೋಲೀಸ್‌ ಪಡೆಗೆ ಬಳಸಿಕೊಂಡರು. 1882 ರಲ್ಲಿ ಜಿಲ್ಲೆಯಲ್ಲಿನ ಪೋಲೀಸ್‌ ಬಲದ ಸಂಖ್ಯೆ 733. ಇವರಲ್ಲಿ 
ಒಬ್ಬರು ಜಿಲ್ಲೆ ಅಧೀಕ್ಷಕರು 2 ಅಧೀನ ಅಧಿಕಾರಿಗಳು, 111 ಇತರ ಅಧೀನ ಅಧಿಕಾರಿಗಳು, 25 ಅಶ್ವಾರೂಢ ಪೋಲೀಸ ಸಿಬ್ಬಂದಿ 
ಹಾಗೂ ೨94 ಕಾನ್‌ಸ್ಟೇಬಲ್‌ಗಳು ಇದ್ದರು. ನಂತರ 1890 ರ ಬಾಂಬೆ ಡಿಸ್ಟಿಕ್ಟ್‌ ಪೋಲೀಸ್‌ ಆ್ಯಕ್ಷ ಜಾರಿಗೆ ಬಂದಿದ್ದು 1951ರ 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 619 


ವರೆಗೂ ಜಾರಿಯಲ್ಲಿತ್ತು. ಧಾರವಾಡದಲ್ಲಿ ಪೋಲೀಸ್‌ ಆಡಳಿತದ ಕೇಂದ್ರ ಸ್ಥಾನವಲ್ಲದೆ 28 ಪೋಲೀಸ್‌ ಠಾಣೆಗಳು, 26 
ಔಟ್‌ಪೋಸ್ಟಗಳೂ ಇದ್ದವು. ಪೋಲೀಸ್‌ ಠಾಣೆಗಳಲ್ಲಿ 4 ಟೌನ್‌ ಪೋಲೀಸ್‌ ಠಾಣೆಗಳು 12 ತಾಲೂಕು ಪೋಲೀಸ್‌ ಠಾಣೆಗಳು 4 
ಮಹಲ್‌ ಪೋಲೀಸ್‌ ಠಾಣೆಗಳು, ಮತ್ತು 8 ಉಪ ಪೋಲೀಸ್‌ ಠಾಣೆಗಳಿದ್ದವು. 1952ರ ಹೊತ್ತಿಗೆ ಒಬ್ಬ ಪೋಲೀಸ್‌ ಅಧೀಕ್ಷಕರು, 
2 ಡೆಪ್ಯೂಟಿ ಅಧೀಕ್ಷಕರು, 4 ಇನ್ಸ್‌ಪೆಕ್ಟರುಗಳು 42 ಸಬ್‌ ಇನ್ಸ್‌ಪೆಕ್ಟರುಗಳು, 193 ನಿಶಸ್ತ್ರ ಹೆಡ್‌ ಕಾನ್‌ಸ್ಟೇಬಲ್‌ಗಳು, 105 ಸಶಸ್ತ 
ಹೆಡ್‌ಕಾನ್‌ಸ್ಟೇಬಲ್‌ಗಳು, 679 ನಿಶ್ಪಸ್ತ್ರ ಹೆಡ್‌ ಕಾನ್‌ಸ್ಟೇಬಲ್‌ಗಳು, 105 ಕಾನ್‌ಸ್ಟೇಬಲ್‌ಗಳು ಜಿಲ್ಲೆಯಲ್ಲಿ ಇದ್ದರು. ನ 


ಸರಾಸರಿ ಆರು ಚದರ ಮೈಲಿಗೆ ಮತ್ತು 1,203 ಜನಸಂಖ್ಯೆಗೆ ಒಬ್ಬ ಕಾನ್ಸ್‌ಟೇಬಲ್‌ ಇದ್ದರು. ಒಟ್ಟು 733 ಪೋಲೀಸ್‌ 
ಸಿಬ್ಬಂದಿಯನ್ನು 1882 ರಲ್ಲಿ ಜಿಲ್ಲೆಯ ಶಾಂತಿ ರಕ್ಷಕರಾಗಿ, ಕೇಂದ್ರೀಯ ಅಥವಾ ಉಪ ಬಂದಿಖಾನೆಯಲ್ಲಿ ಹಾಗೂ ಖಜಾನೆಯ 
ಕಾವಲಿಗಾಗಿ ಖೈದಿಗಳ ಬೇಹುಗಾರರಾಗಿ, ಕೆಲಸ ಮಾಡುತ್ತಿದ್ದರು. 367 ಪೋಲೀಸ್‌ ಸಿಬ್ಬಂದಿಗೆ, ಮದ್ದುಗುಂಡುಗಳ ಪಿಸ್ತೂಲನ್ನು 42 
ಸಿಬ್ಬಂದಿಗೆ 2 ಕತ್ತಿಗಳನ್ನು ಒದಗಿಸಲಾಗಿತ್ತು. ಪೋಲೀಸ್‌ ಅಧೀಕ್ಷಕರನ್ನು ಹೊರತು ಉಳಿದೆಲ್ಲ ಸಿಬ್ಬಂದಿ ಭಾರತೀಯರಾಗಿದ್ದರು. 


ಮುಂಬೈ ಪೋಲೀಸ್‌ ಆಕ್ಟ್‌ 1951 ರಂತೆ, ಜಿಲ್ಲೆಯ ಪೋಲೀಸ್‌ ಆಡಳಿತವು ಜಿಲ್ಲಾ ಮ್ಯಾಜಿಸ್ಟ್ರೇಟರ ನಿಯಂತ್ರಣದಲ್ಲಿತ್ತು. 
ನ್ಯಾಯಾಡಳಿತ ಮತ್ತು ಮುಖ್ಯವಾದ ತೀರ್ಮಾನಗಳನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟರು ಮಾಡುತ್ತಿದ್ದು ಪೋಲೀಸ್‌ ಸಿಬ್ಬಂದಿಯ ನೇಮಕಾತಿ, 
ಅವರ ತರಬೇತಿ, ಅವರ ವಸತಿ ವ್ಯವಸ್ಥೆ ಇತ್ಯಾದಿ ಜವಾಬ್ದಾರಿಗಳು ಇನ್‌ಸ್ಪೆಕ್ಟರ್‌ ಜನರಲ್‌ ಆಫ್‌ ಪೋಲೀಸ್‌ ಬಾಂಬೆ ಇವರ 
ನಿಯಂತ್ರಣದಲ್ಲಿದ್ದವು. ಧಾರವಾಡ ಜಿಲ್ಲೆಯ, ಜಿಲ್ಲಾ ಪೋಲೀಸ್‌ ಅಧೀಕ್ಷಕರು, ಜಿಲ್ಲೆಯ ಪೋಲೀಸ್‌ ಬಲದ ವ್ಯವಸ್ಥಾಪಕ 
ಮುಖ್ಯಸ್ಥರಾಗಿದ್ದರು. ಉತ್ತರ ಮತ್ತು ದಕ್ಷಿಣ ವಿಭಾಗಗಳೆಂಬ ಎರಡು ವಿಭಾಗಗಳನ್ನಾಗಿ ವಿಂಗಡಿಸಿ, ಪ್ರತೀವಿಭಾಗಕ್ಕೂ ಒಬ್ಬ ಉಪ 
ವಿಭಾಗೀಯ ಪೋಲೀಸ್‌ ಅಧಿಕಾರಿ ಇರುತ್ತಿದ್ದರು. 1940 ಕ್ಕೂ ಮೊದಲು, 974 ಪೋಲೀಸ್‌ ಸಿಬ್ಬಂದಿ ಇದ್ದು 1942 ರ ವೇಳೆಗೆ 
ಈ ಸಂಖ್ಯೆ 1278ಕ್ಕೆ ಮೀರಿ, 1948ರಲ್ಲಿ 1,600ಕ್ಕೆ ಏರಿತು. 1952ರಲ್ಲಿ ಪೋಲೀಸ್‌ ಸಿಬ್ಬಂದಿಯ ವಿವರ ಈ ರೀತಿ ಇದ್ದಿತು. 
ಪೋಲೀಸ್‌ ಅಧೀಕ್ಷಕರು-1, ಡೆಪ್ಯೂಟಿ ಅಧೀಕ್ಷಕರು-2. ಇನ್‌ಸ್ಲೆಕ್ಟರುಗಳು- 4, ಸಬ್‌ ಇನ್‌ಸ್ಲೆಕ್ಟರುಗಳು-42, ನಿಶ್ನಸ್ತ್ರ ಹೆಡ್‌ಕಾನ್‌ಸ್ಟೇಬಲ್‌- 
193, ಸಶಸ್ತ್ರ ಹೆಡ್‌ಕಾನ್‌ಸ್ಟೇಬಲ್‌- 105, ನಿಶ್ಪಸ್ತ್ರ ಕಾನ್‌ಸ್ಟೇಬಲ್‌ - 679, ಹಾಗೂ ಸಶಸ್ತ್ರ ಕಾನ್‌ಸ್ಟೇಬಲ್‌- 546. 


ಜಿಲ್ಲಾ ಪೋಲೀಸ್‌ ಅಧೀಕ್ಷಕರು (ಪೋಲೀಸ್‌ ಸೂಪರಿಂಟೆಂಡೆಂಟ್‌) ಪೋಲೀಸ ಬಲ ವ್ಯವಸ್ಥಾಪನೆಯ ಮುಖ್ಯಸ್ಥರಾಗಿದ್ದು 
ಪೋಲೀಸ್‌ ಸಿಬ್ಬಂದಿಯ ಮೇಲಿನ ನಿರ್ದೇಶನ ಮತ್ತು ನಿಯಂತ್ರಣದ ಜವಾಬ್ದಾದಿಯನ್ನು ಡಿಸ್ಟಿಕ್ಟ್‌ ಮ್ಯಾಜಿಸ್ಟ್ರೇಟರ ಉಸ್ತುವಾರಿಯಲ್ಲಿ 
ಹೊಂದಿದ್ದರು. ಡೆಪ್ಯೂಟಿ ಅಧೀಕ್ಷಕರು ಅಥವಾ ಸಹಾಯಕ ಅಧೀಕ್ಷಕರು ತಮ್ಮ ಕ್ಷೇತ್ರದಲ್ಲಿ ನಡೆಯುವ ಎಲ್ಲಾ ಅಪರಾಧಗಳ ತನಿಖೆ 
ಮತ್ತು ಅವುಗಳ ತಡೆಗಟ್ಟುವ ಅಧಿಕಾರ ಹೊಂದಿದ್ದರು. ಆಗಾಗ್ಗೆ ಪೋಲೀಸ್‌ ಠಾಣೆಗಳಲ್ಲಿ ತನಿಖೆ ಮಾಡುವ ಅಧಿಕಾರವನ್ನೂ 
ಹೊಂದಿದ್ದರು. ಧಾರವಾಡದಲ್ಲಿ ಒಬ್ಬ ಹೋಂ ಪೋಲೀಸ್‌ ಇನ್‌ಸ್ಲೆಕ್ಟರ್‌ ಇದ್ದು ಇವರು ಕಚೇರಿಯ ಅಧೀಕ್ಷಕರಾಗಿಯೂ ಕೆಲಸ 
ನಿರ್ವಹಿಸುತ್ತಿದ್ದರು. ಪ್ರಧಾನ ಪೋಲೀಸ್‌ ಕಚೇರಿ, ನಗರ ಹಾಗೂ ಕೇಂದ್ರಸ್ಥಾನ ಪೋಲೀಸ್‌ ಕಛೇರಿಗಳ ಉಸ್ತುವಾರಿ ಮತ್ತು ಪೋಲೀಸ್‌ 
ಸೂಪರಿಂಟೆಂಡೆಂಟ್‌ರ ಕಾರ್ಯವನ್ನು ಅವರ ಗೈರುಹಾಜರಿಯಲ್ಲಿ ನಿರ್ವಹಿಸುತ್ತಿದ್ದರು. 

ಸಹಾಯಕ ಪೋಲೀಸ್‌ ಆರಕ್ಷಕರನ್ನು ಭಾರತ ಸರ್ಕಾರದ ಲೋಕಸೇವಾ ಆಯೋಗದ ಮುಖಾಂತರ ನೇಮಕ ಮಾಡಿ 
ಕೊಳ್ಳಲಾಗುತ್ತಿತ್ತು. ಇವರುಗಳನ್ನು ಮೌಂಟ್‌ ಅಬುವಿನಲ್ಲಿರುವ ಕೇಂದ್ರೀಯ ಪೋಲೀಸ್‌ ಟ್ರೈನಿಂಗ್‌ ಕಾಲೇಜ್‌ನಲ್ಲಿ ತರಬೇತಿಗಾಗಿ 
ಕಳುಹಿಸುತ್ತಿದ್ದರು. ಪೋಲೀಸ್‌ ಇನ್ಸ್‌ಪೆಕ್ಟರ್‌ನನ್ನು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೋಲೀಸ್‌ ನೇಮಕ ಮಾಡುತ್ತಿದ್ದರು. 1952 ರಲ್ಲಿ 
ಜಿಲ್ಲೆಯಲ್ಲಿ 60 ಅಧಿಕಾರಿಗಳು, 1,752 ಪೋಲೀಸ್‌ ಸಿಬ್ಬಂದಿ ಇದ್ದರು. ಇವರಲ್ಲಿ ಎಲ್ಲರೂ ಅಕ್ಷರಸ್ಥರಾಗಿದ್ದರು. 1952 ರಲ್ಲಿ 
ಧಾರವಾಡ ಜಿಲ್ಲಾ ಪೋಲೀಸ್‌ ಇಲಾಖೆಯಲ್ಲಿ ಇದ್ದ ಕೆಲವು ಶಸ್ತ್ರಗಳ ವಿವರ ಹೀಗಿದೆ : 10 ಕಾರ್ಚೈನ್‌ ಮೆಶಿನ್‌ ಗನ್ನು 817 
ರೈಫಲ್‌ (33 ಬೋರ್‌), 574 ಮಸ್ಕೆಚ್‌ (410 ಬೋರ) ಹಾಗೂ 74 ರಿವಾಲ್ವರ್‌. ಇವಲ್ಲದೆ, 100 ಇಟಾಲಿಯನ್‌ ರೈಫಲ್‌, 23 
ರಿವಾಲ್ವರ್‌ ಮತ್ತು 200 ಮಸ್ಕೆಚ್‌ಗಳನ್ನು ಗೃಹರಕ್ಷಕದಳದವರಿಗೆ ನೀಡಲಾಗಿತ್ತು. ಜಿಲ್ಲೆಯ ಪೋಲೀಸ್‌ ಇಲಾಖೆಯಲ್ಲಿ 14 ಮೋಟಾರು 
ವಾಹನಗಳು, (ಓಂದು ಮೋಟರ ಸೈಕಲ್‌ ಸೇರಿದಂತೆ) ಇದ್ದವು. ಇವುಗಳಲ್ಲಿ ಎರಡನ್ನು ಮದ್ಯಪಾನ ನಿಷೇಧ ಜಾರಿಗೆ ತರಲು 
ಪ್ರತ್ಯೇಕವಾಗಿ ಅಳವಡಿಸಲಾಗಿತ್ತು. ವಯರ್‌ಲೆಸ್‌ ಗ್ರಿಡ್‌ನಲ್ಲ ಒಂದು ಸ್ಥಿರ ವೈರ್‌ಲೆಸ್‌ ಕೇಂದ್ರ ಮತ್ತು 3 ರಿಸೀವರಗಳಿದ್ದವು. 


620 ಧಾರವಾಡ ಜಿಲ್ಲೆ 


ಬೆಳಗಾವಿಯಲ್ಲಿ ರಾಜ್ಯದ ಕಾದಿಟ್ಟ ಪೋಲೀಸ್‌ ಪಡೆಯಿದ್ದು ಇದು ಸಶಸ್ತ್ರ ಪೋಲೀಸ್‌ ಪಡೆಯಾಗಿತ್ತು. ಧಾರವಾಡದಲ್ಲಿ ಲಂಚನಿರೋಧ 
ಶಾಖೆಯ ಒಬ್ಬ ಇನ್ಸ್‌ಪೆಕ್ಟರ್‌ ಇದ್ದು ಇವರ ವ್ಯಾಪ್ತಿ ಧಾರವಾಡ, ಬಿಜಾಪುರ, ಮತ್ತು ಕಾರವಾರ ಜಿಲ್ಲೆಯವರೆಗೂ ಹರಡಿತ್ತು. 


ಸವಣೂರು ಸಂಸ್ಥಾನದ ಪೋಲೀಸ್‌ ಆಡಳಿತ : ಧಾರವಾಡ ಜಿಲ್ಲೆಯ ಸವಣೂರು 25 ಗ್ರಾಮಗಳ ಒಂದು ಪ್ರತ್ಯೇಕ 
ಸಂಸ್ಥಾನವಾಗಿದ್ದು ಅಲ್ಲಿಯ ಪೋಲೀಸ್‌ ಆಡಳಿತದ ವ್ಯವಸ್ಥೆ ಹೀಗಿತ್ತು : ಪೋಲೀಸ್‌ ಇಲಾಖೆಯಲ್ಲಿನ ಸಿಬ್ಬಂದಿ 45. ಪೋಲೀಸರನ್ನು 
ನೇಮಿಸಿಕೊಳ್ಳುವಾಗ ಒಳ್ಳೆಯ ನಡತೆ, ಕಾರ್ಯತತ್ಪರತೆ, ಸೇವಾ ಮನೋಭಾವವಿದ್ದವರನ್ನು ನೇಮಿಸಿಕೊಳ್ಳಲಾಗುತ್ತಿತ್ತು. ಒಂದು ಬಾರಿಗೆ 
ಇಬ್ಬರನ್ನು ಧಾರವಾಡಕ್ಕೆ ತರಬೇತಿಗೆ ಕಳುಹಿಸಿ, ಅವರು ಉಳಿದ ಪೋಲೀಸರಿಗೆ ಕವಾಯತು, ಕಾನೂನು, ತನಿಖೆ, ಸಾರ್ವಜನಿಕ 
ಸಂಪರ್ಕ ಮುಂತಾದ ವಿಷಯಗಳ ಬಗ್ಗೆ ಸವಣೂರಿನಲ್ಲಿಯೇ ತರಬೇತಿ ಕೊಡುತ್ತಿದ್ದರು. 1914 ರಲ್ಲಿ ಸವಣೂರು ಸಂಸ್ಥಾನದಲ್ಲಿ 
ಚಂದಾಪುರ, ಹೋತನಹಳ್ಳಿ, ಮುಳಕೇರಿ, ಕಬನೂರು, ಡೊಂಬರಮತ್ತೂರು, ಮುಂತಾದ ಸ್ಥಳಗಳಲ್ಲಿ ಪೋಲೀಸರು ಇರುತ್ತಿದ್ದರು. 
ಅವರು ತಮ್ಮ ತಮ್ಮ ಬೀಟಿಗೆ (ಗಸ್ತು ಒಳಪಟ್ಟ ಹಳ್ಳಿಗಳಲ್ಲಿ ನಡೆದ ಅಪರಾಧಗಳ ಬಗ್ಗೆ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಮಾಹಿತಿ 
ಸಂಗ್ರಹಿಸಿ ಸವಣೂರಿನಲ್ಲಿಯ ಹಿರಿಯ ಪೋಲೀಸ್‌ ಅಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತಿದ್ದರು. ಪೋಲೀಸ್‌ ಮುಖ್ಯಾಧಿಕಾರಿಯು ತನ್ನ 
ಇಲಾಖೆಗೆ ಸಂಬಂಧಪಟ್ಟ ದೈನಂದಿನ ವರದಿಯನ್ನು ಕಡ್ಡಾಯವಾಗಿ ಪ್ರತಿದಿನ ಬೆಳಿಗ್ಗೆ ಆರು ಘಂಟೆಗೆ ನವಾಬ ಸಾಹೇಬರ ನಿವಾಸಕ್ಕೆ 
ಹೋಗಿ ಕೊಡಬೇಕಾಗುತ್ತಿತ್ತು. ಸವಣೂರು ನಗರದಲ್ಲಿ ಎಂಟು ಪೋಲೀಸ್‌ ಚೌಕಿಗಳಿದ್ದವು. ಸವಣೂರು ನವಾಬರಿಗೆ, ಜಿಲ್ಲಾ ಸೆಶನ್ಸ್‌ 
ನ್ಯಾಯಾಧೀಶರ ಅಧಿಕಾರವಿತ್ತು. ಪೋಲೀಸ್‌ ಹಿರಿಯ ಅಧಿಕಾರಿಯ ಮೇಲೆ ಪೊಲಿಟಿಕಲ್‌ ಏಜೆಂಟ್‌ ಎನ್ನುವ ಅಧಿಕಾರಿ ಇರುತ್ತಿದ್ದು 
ಅವರು ಆಗಾಗ್ಗೆ ಇಲಾಖೆ ಕಾರ್ಯನಿರ್ವಹಣೆಯ ಪರಿಶೀಲನೆ ಮಾಡುತ್ತಿದ್ದರು. 

ಇಂಥದೇ ವ್ಯವಸ್ಥೆ ಕುಂದಗೋಳ, ಶಿರಹಟ್ಟಿ, ಲಕ್ಷ್ಮೇಶ್ವರ, ಗುಡಿಗೇರಿ ಮುಂತಾದ ಸಂಸ್ಥಾನೀ ಪ್ರದೇಶಗಳಲ್ಲಿ ಇತ್ತು. ಈವರೆಗೆ 
ಕೊಟ್ಟ ಇಡೀ ಜಿಲ್ಲೆಯ ಮಾಹಿತಿಯಲ್ಲಿ ಇಲ್ಲಿ ಇದ್ದ ವ್ಯವಸ್ಥೆಗಳ ಮಾಹಿತಿ ಸೇರಿಲ್ಲ. 

ರೈಲ್ವೇ ಪೋಲೀಸ್‌ ವಿಭಾಗವು ಒಬ್ಬ ಪೋಲೀಸ್‌ ಅಧೀಕ್ಷಕರ ಅಧೀನದಲ್ಲಿದ್ದು ಸಹಾಯಕ್ಕಾಗಿ ಒಬ್ಬ ಸಬ್‌ ಡಿವಿಜನಲ್‌ ಅಧಿಕಾರಿ 
ಇದ್ದರು. ಧಾರವಾಡದಲ್ಲಿ ಒಂದು ಪೋಲೀಸ್‌ ಡಿಸ್ಸೆನ್ನರಿ ಇದ್ವು ಒಬ್ಬ ಅರೆಕಾಲಿಕ ವೈದ್ಯರು ಇದ್ದರು. ಪೋಲೀಸ್‌ ಸಿಬ್ಬಂದಿಯ 
ಕಲ್ಯಾಣಕ್ಕಾಗಿ, ಒಂದು ಕ್ಷೀರಕೇಂದ್ರ, ಕೋಳಿಸಾಕಣೆ ಕೇಂದ್ರ, ಮರಗೆಲಸದ ಕಾರ್ಯಗಾರ, ಹೊಲಿಗೆ ಮತ್ತು ನೇಯುವ ತರಗತಿಗಳು 
ಮೊದಲಾದವನ್ನು ನಡೆಸಲಾಗುತ್ತಿತ್ತು. | 


ಕೋಷ್ಟಕ 10.12 : ಧಾರವಾಡ ಜಿಲ್ಲೆಯಲ್ಲಿ 1983 ರಿಂದ 1993 ರ ವರೆಗೆ ಅಪರಾಧದ ವಿವರ. 


ಅಪರಾಧಗಳು 1981 1982 1983 1984 1985 1986 1987 1988 1989 1990 1991 1992 1993 


]. ಕೊಲೆ 82 65 ೧4 83 81 80 94 104 84 73 88 84 92 
2. ಡಕಾಯಿತಿ 24 24 16 60 17 26 19 32 15 18 18 23} 
3. ದರೋಡೆ ತಕ್‌ 29 28 25 38 35 59 32 15 br 
4. ಮನೆಮರಿದು ಕ 

ಕಳ್ಳತನ 612 ೨5೫ 839. 661 582 509 399 - ಎ ಹ - 231 269 
5. ಕಳ್ಳತನ 102 813 759--820: 871 931 819 776 478 444 ಹ್‌ ೬ ್ರತ್ರತ್ರಿ 


6. ಅತ್ಯಾಚಾರ 232 236 ಕಿ. 23° 81112609 SRY 62 90 13 3 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 


621 


331. 0384430077 ಎಲ್ಲ ಈ ಲಸ ರಾನಾ ಶಾಮಾ ಮಾರಾ ಮಿ ರು ಎ ಲೆ 


ಅಪರಾಧಗಳು 1981 1982 1983 1984 1985 1986 


1988 1989 1992 1993 
7. ಸಾರ್ವಜನಿಕರಿಗೆ 
ಕಿರಿಕಿರಿ (ಪಬ್ಬಿಕ್‌ 
ನ್ಕೂಸೆನ್ಸ್‌) 254 246 618 323 408 382 390 416 270 250 
8. ಜೂಜಾ 
ಡುವುದು ೫93 1321939 630- 6946 565 386 394 344 225 
9. ಅಸ್ವಾಭಾವಿಕ 
ಮತ್ತು ಅಪಘಾತ 
ದಿಂದ ಸಾವು. 484 598 ೨36 666 682 1217 846 879 664 761 
ಕೋಷ್ಟಕ 10.13 : ಧಾರವಾಡ ಜಿಲ್ಲೆಯಲ್ಲಿ 1983 ರಿಂದ 1993 ರ ವರೆಗೆ ಕಳುವಾದ 
ವಸ್ತುಗಳ ಮೌಲ್ಕ (ರೂ.ಗಳಲ್ಲಿ ಮತ್ತು ಕಳುವಾದ ವಸ್ತುಗಳು ದೊರಕಿದ ಬಗ್ಗೆ ವಿವರ. 
ಕಳುವಾದ ವಸ್ತುಗಳ ಪುನಃ ದೊರಕಿದ ಶೇಕಡಾ 
ಮೌಲ್ಯ ವಸ್ತುಗಳ ಮೌಲ್ಯ 
1981 45,12,101 8,17,510 18.01 
1982 105,58,452 11,89,722 10.07 
1983 61,44,112 21,26,876 34.06 
1984 121,25,984 24,13,998 55.10 
1985s 73,02,387 19,78,027 27 
1986 75,44,998 46,68,371 61 
1987 107,42,699 74,67,570 69.3 
1988 84,63,883 34,00,072 40.17 
1989 77,65,676 24,24,389 3125 
1990 74,52,972 41,34,862 ೨೦.0 
1991 59,89,979 29,34,187 50.0 
1992 78,86,884 43,13,675 54.69 
1993 74,41,640 16,51,187 30.00 


622 ಧಾರವಾಡ ಜಿಲ್ಲೆ 


ಕೋಷ್ಠಕ 10.14 : 1981 ರಿಂದ 1993 ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣಗಳಲ್ಲಿ 
ಉದ್ದೇಶಾನ್ವಯ ವಿಂಗಡಿಸಿ ಇಲ್ಲಿ ಕೊಡಲಾಗಿದೆ. | 


ಮಮಾ WOE 7 ೯... ಟ್ಟ 
1981 8 9 14 - 5] 82 
1985 3 5 18 2 55 81 
1990 4 2 10 10 46 72 
1991 10 3 13 8 54 88 
1992 15 3 17 18 31 84 | 
1993 21 3 19 ] 35 79 


ಕೋಷ್ಟಕ 10.15 : ಧಾರವಾಡ ಜಿಲ್ಲೆಯಲ್ಲಿ ಅಸ್ವಾಭಾವಿಕ ಮತ್ತು ಅಪಘಾತಗಳಿಂದ ಮರಣ ಹೊಂದಿದವರ ಸಂಖ್ಯೆ 
ಹಾಗೂ ಮರಣಕ್ಕೆ ಕಾರಣಗಳನ್ನು ನೀಡುವ ಪಟ್ಟಿ (1981-1993 ರವರೆಗೆ). 


ಕಾರಣಗಳು 1981 1985 1990 1991 1992 1993 
ಅಪಘಾತ 97 61 39 100 60 50 
ಆತ್ಮಹತ್ಯೆ 170 179 149 164 154 151 
ಕ್ರೂರ ಪ್ರಾಣಿಗಳಿಂದ - ಹ - 7 - 13 
ಬೆಂಕಿಯಿಂದ 57 63 27 - 52 10 
ಎತ್ತರದಿಂದ ಬೀಳುವಿಕೆ - 21 36 6 35 9 
ಹಾವು ಕಡಿತ 11 17 31 14 25 21 
ವಿದ್ಯುತ್‌ ಶಾಕ್‌ 2 [7 - 9 - 10 
ಗಣಿ ಅಪಘಾತ ಹ - ಹ 2 - ಹ 
ವಿಷಾಹಾರ 29 134 193 185 229 187 
ಸಿಡಿಲು - I - 13 - 8 
ಇತರ 118 189 103 267 109 288 
ಒಟ್ಟು 484 682 579 776 664 761 


ಕೋಷ್ಠಕ 10.16 : ಧಾರವಾಡ ಜಿಲ್ಲೆಯಲ್ಲಿ 1981-93 ರವರೆಗೆ, ನಡೆದ ಅಪರಾಧಗಳ 
ತನಿಖೆ ಮತ್ತು ಅಪರಾಧಗಳ ಬಗ್ಗೆ ವಿವರ. (ಶೇಕಡಾ) 


ವರ್ಷ ' ಕೂಲಿ ಡಕಾಯಿತಿ ದರೋಡೆ ಮನೆ ಒಡೆದು ಕಳ್ಳತನ ಕಳ್ಳತನ 
1981 82.7 58.3 64.5 34 38.8 
1985 70.3 64.7 64 31.9 40.4 


1990 47 28.57 25 2.9 64.9 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 


623 


ವರ್ಷ ಕೂಲಿ 
1992 54 
1993 5121 


ಡಕಾಯಿತಿ 


52 
20.83 


ದರೋಡೆ 


19.75 


15.62 


ಮನೆ ಒಡೆದು ಕಳ್ಳತನ 


25 
21.93 


ಕಳ್ಳತನ 
24 


29.81 


ಕೋಷ್ಠಕ 10.17 : ಧಾರವಾಡ ಜಿಲ್ಲೆಯಲ್ಲಿ 1981 ರಿಂದ 1993 ರವರೆಗೆ ಉಂಟಾದ ವಾಹನ ಅಪಘಾತಗಳ ವಿವರ. 


1981 1985 1990 1991 1992 1993 
ಒಟ್ಟು ಅಪಘಾತಗಳು 851 1182 1498 1111 794 1258 
ಕಾರುಗಳಿಂದ ಸ 9] 60 36 89 48 77 
ಬಸ್ಸು 111 130 65 140 153 179 
ಲಾಠಿ 356 639 948 588 393 586 
ಮೋಟಾರು ಸೈಕಲ್‌ 44 52 66 56 21 43 
ವ್ಯಾನ್‌ಗಳು 74 3 = - ವ = 
ಜೀಪು 19 24 35 1] 24 21 
ಟ್ಯಾಕ್ಸಿ 43 | 85 14 A 2 
ಟ್ಯಾಂಕರ್‌ - ಇ = 9 ಈ ತ 
ಆಟೋರಿಕ್ಷಾ 60 46 - ೭ 3 p) 
ಟ್ರ್ಯಾಕ್ಟರ್‌ 2 2 ವ 8 2 
ಇತರ ವಾಹನ 53 226 263 196 152 338 
ಅಪಘಾತದಿಂದ ಕೊಲ್ಲಲ್ಪಟ್ಟವರು 198 25 295 89 309 324 
ಗಾಯಗೊಂಡವರು 675 1442 1615 1335 1455 2571 
ಕೋಷ್ಠಕ 10.18 : ಜಿಲ್ಲೆಯಲ್ಲಿ ಮದ್ಯಪಾನ ನಿಷೇಧಾಜ್ಞೆ ಕಾಯ್ದೆಯ ಅನ್ವಯ ಉಂಟಾದ ಅಪರಾಧಗಳು 
1981 ರಿಂದ 1993ರ ವರೆಗೆ. 

ವರ್ಷ ಭಟ್ಟ ಇಳಿಸಿ ಎಕ್ಸೆಸ್‌ ಆಕ್ಸ್‌ ಇತರೆ ಅಫೀಮು ಗಾಂಜಾ ಎಸ್‌ಐಟಿ 
ತೆಗೆದದ್ದು ಸಾರಾಯಿಯನ್ನು ಅಪರಾಧಗಳು ಪ್ರಕರಣ ಪ್ರಕರಣ ಆಕ್ಷನ ಅನ್ನಯ 

ಸ್ವಾಧೀನ ಹೊಂದಿರುವುದು ಅಪರಾಧ 
1133. 18. 88. 113 ಕಕ ಇಕೆ ಸಂ ಇಂ ಕಹ 2 ಜ್ಯ 

1981 - 38 20 ಹ - = - - 232 

1985 ೩ 347 ೬ 386 

1987 - | 274 - ೬ 260 

1988 - ೬ 269 | » 23 


ವರ್ಷ ಭಟ್ಟಿ ಇಳಿಸಿ ಎಕ್ಸೆಸ್‌ ಆಕ್ಟ್‌ ಇತರೆ ಅಫೀಮು ಗಾಂಜಾ . ಎಸ್‌ಐಟಿ 
ಖಟ್ಲಿ ವ್ಯಕ್ತಿ ಖಟ್ಲಿ ವ್ರ ಖಟ್ಲಿ ವಕ್ರಿ ಖಚ್ಚೆ ವ್ರ _ಖಟ್ಟೆ ವತ್ತಿ 

1991 - - “| $3 ಹ - - ೬ 3 I 90 

1992 ಹ - ೬ ಕ ಷೆ & ಸಿ ಈ } 73 

1993 32 38 32 38 - - - - 7 ಹ 60 


ಕೋಷ್ಠಕ 10.19 : ಜಿಲ್ಲೆಯಲ್ಲಿ 1981 ರಿಂದ 1993 ರವರೆಗೆ ಉಂಟಾದ ವರ್ಗೀಕೃತ ಅಪರಾಧಗಳ ವಿವರ. 


ವರ್ಷ ವರ್ಗ 1 ವರ್ಗ 2 ವರ್ಗ 3 ವರ್ಗ 4 ವರ್ಗ 5 ವರ್ಗ 6 ಮೊತ್ತ 
1981 495 906 750 446 1446 560 4603 
1985 697 1272 652 ; 335 1204 ಭೆ 4350 
1990 589 1309 368 466 629 786 4147 
1991 513 925 309 885 530 575 3737 
1992 553 931 328 513 680 728 3731 
1993 503 838 694 309 26 1342 3712 


ರ 


ವರ್ಗ - 1 - ಸಾರ್ವಜನಿಕ ಶಾಂತತೆಯ ರಕ್ಷಣೆ ಹಾಗೂ ನ್ಯಾಯದ ವಿರುದ್ಧ ಅಪರಾಧಗಳು 
ವರ್ಗ - 2 - ಜನರ ವಿರುದ್ಧ ನಡೆದ ಗಂಭೀರ ಅಪರಾಧಗಳು 

ವರ್ಗ - 3 - ಜನರ ಮತ್ತು ಆಸ್ತಿಯ ವಿರುದ್ಧ ನಡೆದ ಗಂಭೀರ ಅಪರಾಧಗಳು. 

ವರ್ಗ - 4 - ಜನರ ವಿರುದ್ಧ ಸಣ್ಣ ಅಪರಾಧಗಳು 

ವರ್ಗ - 5 - ಆಸ್ತಿಯ ವಿರುದ್ಧ ಸಣ್ಣ ಅಪರಾಧಗಳು 

ವರ್ಗ - 6 - ಇತರ. 


ಕೋಷ್ಟಕ 10.20 ಧಾರವಾಡ ಜಿಲ್ಲೆಯಲ್ಲಿ ಪ್ರಾಸಿಕ್ಕೂಷನ್‌ ಬಗ್ಗೆ ವಿವರಗಳು (1981 ರಿಂದ 1993) 


ವರ್ಷ ಕೋರ್ಟಿನಲ್ಲಿ ಅಪರಾಧ ನಿರ್ಣಯ ವಿಮೋಚನೆಯಾದ . ಒಡಂಬಡಿಸಲ್ಪಟ್ಟ ಅಪರಾಧ 
ನಿರ್ಣಯವಾದ , ವಾದ ಪ್ರಕರಣ ಪ್ರಕರಣಗಳು ಮತ್ತು ವಿಲೇವಾರಿಯಾಗದೇ ನಿರ್ಣಯದ 

ಪ್ರಕರಣಗಳು ಗಳು ಇರುವ ಪ್ರಕರಣಗಳು ಪ್ರಮಾಣ 

1981 $ 2466 862 93] 673 43.1 ಶೇ. 
1985 2559 870 1175 514 12 ಶೇ. 
1990 1926 764 1162 581 39.6 ಶೇ. 
1991 99 641 958 45 40.08 ಶೀ. 
1992 1460 598 862 944 40.95 ಶೇ. 


1993 2670 607 1427 636 22.73 ಶೀ 


ನ್ಯಾಯಾಡಳಿತ ಮತು ಗ 


ಕೋಷ್ಟಕ 10.21 : ಧಾರವಾಡ ಜಿಲ್ಲೆಯಲ್ಲಿ 1981-93 ರವರೆಗೆ, ವಿಶೇಷ ಹಾಗೂ 
ಸ್ಥಳೀಯ ಕಾಯ್ದೆಯ ಬಗ್ಗೆ ವರದಿಯಾದ ಪ್ರಕರಣಗಳ ಒಟ್ಟು ಸಂಖ್ಯೆ 


ಅಪರಾಧಗಳು 1981 1985 1990 1991 1992 


| 1993 
1) ಸಾರ್ವಜನಿಕರಿಗಾದ | 
ಅನಿಷ್ಟಕರ ತೊಂದರೆ 254 408 313 297 270 250 
2) ಶಸ್ತ್ರಾಸ್ತ್ರ ಕಾಯ್ದೆ je 1 ಶೆ ಕ್ಯ 
3) ಕಪಿ. ಆಕ್ಟ್‌ ಅನ್ವಯ ಗ್ಯಾಂಬ್ಲಿಂಗ್‌ 1593 696 355 200 344 225 
4) ಮಹಿಳೆ ಮತ್ತು ಹುಡುಗಿ 
ಯರ ಕಾಯ್ದೆಯಲ್ಲಿ (ಎಸ್‌.ಐ.ಟಿ) 232 386 6 90 73 55 
5) ಅಬಕಾರಿ ಕಾಯ್ದೆ 1143 322 48 44 ಸೆ] 57 
6) ನಾಗರೀಕ ಹಕ್ಕು ಕಾಯ್ದೆ 2 13 40 52 60 ' 59 
7) ಪಿ.ಆಕ್ಟ್‌ ಸೆಕ್ಷನ್‌ 96 1108 779 204 319... 28: 125 
8) ಅರಣ್ಯ ಕಾಯ್ದೆ 3 84 5 49 ಕ 
9)ಇ೩. ಅಕ್ರ 100 20 13 36 12 2 
10) ಮಕ್ಕಳ ಕಾಯ್ದೆ 23 9 ಸ ವ ಕ 


ಧಾರವಾಡ ಜಿಲ್ಲೆಯಲ್ಲಿ 1983 ರಿಂದ 1993 ರವರೆಗೆ ಇದ್ದ ಶಾಸನ ಸುವ್ಯವಸ್ಥೆಯ ಬಗ್ಗೆ ಸಂಕ್ಷಿಪ್ತ ವಿವರಗಳನ್ನು ಇಲ್ಲಿ 
"ಡಲಾಗಿದೆ : | 


 ~ 

1983 - ಮತೀಯ ಅಥವಾ ಇತರೆ ಗಲಭೆಗಳು ಇರಲಿಲ್ಲ ಪೋಲೀಸಿನವರು ಗುಂಡುಹಾರಿಸುವ ಪ್ರಕರಣ, ಆಸ್ತಿಪಾಸ್ತಿಗಳಿಗೆ 
ಹಾನಿ ಮತ್ತು ಲೂಟಿ, ವಿದ್ಯಾರ್ಥಿಗಳಿಂದ ಗಲಭೆ, ಕಾರ್ಮಿಕರ ಗಲಭೆ ಇರಲಿಲ್ಲ, ಹೋಳಿ ಮತ್ತು ರಂಗಪಂಚಮಿ ಹಬ್ಬಗಳ ಸಮಯದಲ್ಲಿ 
ಮುನ್ನೆಚ್ಚರಿಕೆ ಕ್ರಮವಾಗಿ 144 ನೇಯ ಪ್ರಕರಣದ ಪ್ರಕಾರ ಪ್ರತಿಬಂಧ ಕಾಯ್ದೆಯನ್ನು ಧಾರವಾಡದಲ್ಲಿ ಮಾಡಿದ್ದರು. | 


1985 -'ಶಿಗ್ಗಾಂವಿ ಮತ್ತು ರಾಣೆಬೆನ್ನೂರು ಪೋಲೀಸ್‌ ವೃತ್ತವನ್ನು ಹೊರತುಪಡಿಸಿ, ಉಳಿದೆಲ್ಲಾ ಭಾಗಗಳಲ್ಲಯೂ, ಶಾಸನ 
ಸುವ್ಯವಸ್ಥೆ ಶಾಂತವಾಗಿತ್ತು ಹೋಳಿ ಹಬ್ಬದ ಸಮಯದಲ್ಲಿ ಮತ್ತು ಗಣಪತಿ ವಿಸರ್ಜನೆ ಸಮಯದಲ್ಲಿ ಗಲಭೆಗಳುಂಟಾಗಿತ್ತು. ಇದಲ್ಲದೆ, 
ಸವಣೂರು ಪೋಲೀಸರು ನ ಬಾರಿ ಲಾಠಿಚಾರ್ಜ್‌ ಮಾಡಿದ್ದರು. ಆಸ್ತಿಪಾಸ್ತಿಗಳಿಗೆ ಹಾನಿ, ಬದ್ಧ ಗಲಭೆ, ಕಾರ್ಮಿಕರ 


ಗಲಭೆಗಳಿರಲಿಲ್ಲ. 


1986 -ಹಿರೇಕೆರೂರು ಮತ್ತು ಧಾರವಾಡ ತಾಲೂಕುಗಳನ್ನು ಹೊರತುಪಡಿಸಿ, ಜಿಲ್ಲೆಯಲ್ಲಿ ನ್ಯಾಯ ಸುವ್ಯವಸ್ಥೆ ಶಾಂತವಾಗಿತ್ತು. 
ಜನವರಿ 86 ರಲ್ಲಿ ಹಂಸಭಾವಿ ಪೋಲೀಸ್‌ ಠಾಣೆಯ ವ್ಯಾಪ್ತಿಯಲ್ಲಿ ಮತೀಯ ಗಲಭೆಗಳಾದವು. ಕರ್ನಾಟಕ ವಿಶ್ವವಿದ್ಯಾ 
ಆವರಣದಲ್ಲಿಯೂ ಇಂಜನೀಯರಿಂಗ್‌ ಕಾಲೇಜು ವಿದ್ಯಾರ್ಥಿಗಳಿಂದ ಗಲಭೆಯಾಗಿತ್ತು. ಏಪ್ರಿಲ್‌ ತಿಂಗಳಲ್ಲಿ ಅರಳೇಶ್ವರ ಗ್ರಾಮದಲ್ಲ 
ಜಾತ್ರೆಯಲ್ಲಿನ ಗಲಭೆಯನ್ನು ತಡೆಯಲು ಪೋಲೀಸರು ಗುಂಡು ಹಾರಿಸಿದ್ದರು. 


1987 - ಈ ಸಾಲಿನಲ್ಲಿ ಶಿಗ್ಗಾಂವಿ ತಾಲೂಕು ಬಂಕಾಪುರ, ಹಾವೇರಿ ತಾಲೂಕು ಆಲದಕಟ್ಟೆ ಮತ್ತು ಕಲಘಟಗಿ ತಾಲೂಕು 


ಸಂಗಮೇಶ್ವರ ಮುತ್ತಗಿ ಗ್ರಾಮಗಳಲ್ಲಿ ಮತ್ತು ಗದಗನಲ್ಲಿ ಮತೀಯ ಗಲಭೆಗಳಾಗಿದ್ದವು. ಜುಲೈ 87 ರಲ್ಲಿ ಆಲದ ಕಟ್ಟೆ ಗ್ರಾಮದ 
ಹದ್ದಿನಲ್ಲಿ ಉಂಟಾದ ವ್ಯಾಜ್ಯ ಸಮಯದಲ್ಲಿ ಪೋಲೀಸರು ಗುಂಡು ಹಾರಿಸಿದ್ದರು. ಈ ಸಾಲಿನಲ್ಲಿ 4 ಬಾರಿ, ಪೋಲೀಸರು ಅಶ್ರುವಾಯಿ 


626 ಧಾರವಾಡ ಜಿಲ್ಲೆ 


ಸಿಡಿಸಿದ್ದರು (ಮೇವುಂಡಿ, ಮೈದೂರ, ಮಾಗಾವಿ ಮತ್ತು ಮುತ್ತಗಿ ಗ್ರಾಮಗಳಲ್ಲಿ). ಕಾರ್ಮಿಕರ ಮುಷ್ಕರ, ದೊಂಬಿ ಮತ್ತು ಗಲಭೆಗಳಲ್ಲಿ 
ಹಾನಿಯಾದ ಪ್ರಕರಣಗಳು, ವಿದ್ಯಾರ್ಥಿಗಳಿಂದ ಹಿಂಸಾತಕ್ರ ಚಟುವಟಿಕೆಗಳು ಈ ಸಾಲಿನಲ್ಲಿ ಇರಲಿಲ್ಲ. | 


1988 - ಹೋಳಿ ಹಬ್ಬ ಹಾಗೂ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಶಿಗ್ಗಾಂವಿಯಲ್ಲಿ ಗಲಭೆಗಳಾಗಿತ್ತು. ಮಾರ್ಚ್‌ 88ರಲ್ಲಿ 
ಶಿಗ್ಗಾಂವಿ ನಗರದಲ್ಲಿಯೂ, ಏಪ್ರಿಲ್‌ 88ರಲ್ಲಿ ರಾಣೆಬೆನ್ನೂರಿನಲ್ಲಿಯೂ, ಮೇಯಲ್ಲಿ ಹಾವೇರಿಯಲ್ಲಿಯೂ ಪೋಲೀಸರು ಅಶ್ರುವಾಯು 
ಸಿಡಿಸಿದ ಪ್ರಕರಣಗಳು ದಾಖಲಾಗಿವೆ. ಈ ಸಾಲಿನಲ್ಲಿ ಯಾವುದೇ ಕಾರ್ಮಿಕರ ಮುಷ್ಕರ ಮತ್ತು ವಿದ್ಯಾರ್ಥಿ ಮುಷ್ಕರ ನಡೆಯಲಿಲ್ಲ. 


1991 - ಈ ಸಾಲಿನಲ್ಲಿ ಹಾನಗಲ್ಲು ಹಿರೇಕೆರೂರುಗಳಲ್ಲಿ ಮತೀಯ ಗಲಭೆಗಳಾಗಿದ್ದವು. ಮಾರ್ಚ್‌ ತಿಂಗಳಲ್ಲಿ ನಂದಿ ಮತ್ತು 
ಹಸಬಿ ಟೆಕ್ಸ್‌ಟೈಲ್ಸ್‌ ಮಿಲ್ಲಿನ 100 ಕಾರ್ಮಿಕರು ಧರಣಿ ಸತ್ಯಾಗ್ರಹ ಹೂಡಿದ್ದರು. ಏಪ್ರಿಲ್‌ ತಿಂಗಳಲ್ಲಿ ಸ್ಟೀವನ ಫ್ಯಾಕ್ಟರಿಯ ಕುಮಾರ 
ಪಟ್ಟಣದ ಕಾರ್ಮಿಕರು ಸತ್ಯಾಗ್ರಹ ನಡೆಸಿದ್ದರು. ನವೆಂಬರ್‌ನಲ್ಲಿ ಸುಮಾರು 21 ಇತರೆ ಮುಷ್ಕರ ಪ್ರಕರಣಗಳು ದಾಖಲಾಗಿವೆ. 
ಡಿಸೆಂಬರ್‌ ತಿಂಗಳಲ್ಲಿ ಮತೀಯ ಗಲಭೆಯನ್ನು ಚದರಿಸಲು ಪೋಲೀಸರು ಹಾವೇರಿಯಲ್ಲಿ ಒಮ್ಮೆ ಗುಂಡು ಹಾರಿಸಿದ್ದರು. 


| 1993 - ಈ ಸಾಲಿನಲ್ಲಿ ಹಾವೇರಿ ತಾಲೂಕಿನ ದೇವಿಹೊಸೂರು ಗ್ರಾಮದಲ್ಲಿ ಮತ್ತು ರೋಣ ತಾಲೂಕಿನ ಅಬ್ಬಿಗೇರಿ 
ಗ್ರಾಮದಲ್ಲಿಯೂ ಮತೀಯ ಗಲಭಿಗಳಾಗಿದ್ದವು. ಹಾನಗಲ್‌ನಲ್ಲಿ ಅಕ್ಟೋಬರ್‌ ತಿಂಗಳಲ್ಲಿ ಪೋಲೀಸರು ಜನರ ಗಲಭೆಯ ಕಾರಣ 
ಲಾಠಿ ಪ್ರಹಾರ ನಡೆಸಿದ್ದರು. ಈ ಸಾಲಿನಲ್ಲಿ ಪೋಲೀಸರು ಗುಂಡು ಹಾರಿಸಿದ ಪ್ರಕರಣವಾಗಲೀ, ಕಾರ್ಮಿಕರ ಸಂಪಾಗಲೇ ಇರಲೀ 


1992, 1993 ಹಾಗೂ 1994 ರಲ್ಲಿ ಆಗಸ್ಟ್‌ 15 ಮತ್ತು ಜನವರಿ 26 ಕ್ಕೆ ಹುಬ್ಬಳ್ಳಿಯ ಇದ್‌ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ 
ಹಾರಿಸುವ ವಿವಾದದಲ್ಲಿ ಪ್ರಕ್ಷುಬ್ಧ ವಾತಾವರಣವಿದ್ದು 1994 ರ ಆಗಸ್ಟ್‌ 15 ಕ್ಕೆ ಗೋಳಿಬಾರಾಗಿ ಆರು ಸಾವಿನ ಪ್ರಕರಣಗಳಾದವು. 


ಕೋಷ್ಟಕ 10.21 : ಧಾರವಾಡ ಜಿಲ್ಲೆಯಲ್ಲಿ 1983 ಮತ್ತು 1993 ರಲ್ಲಿ ಇದ್ದ ಪೋಲೀಸ್‌ ಸಿಬ್ಬಂದಿಯ ವಿವರ. 


1983 ರಲ್ಲಿ 1993 ರಲ್ಲಿ 


ಖಾಯಂ ಹಂಗಾಮಿ ಖಾಯಂ ಹಂಗಾಮಿ 
ಸಿವಿಲ್‌ ಪೋಲೀಸ್‌ 

1) ಪೋಲೀಸ್‌ ಅಧೀಕ್ಷಕರು ] l | - - 
2) ಡಿ.ಎಸ್‌.ಪಿಎ.ಎಸ್‌.ಪಿ. ಈ | 4 ಪ 
3) ಅಡಿಶನಲ್‌ ಎಸ್‌.ಪಿ. - _ 1 & 
4) ಸಿಪಿಐ. 11 - 14 Ts 
5) ಪಿ.ಎಸ್‌.ಐ. 50 14 ನ್ನ ಟಿ 
6) ಎ.ಎಸ್‌.ಐ. ಘಿ a | - 
7) ಹೆಚ್‌.ಸಿ. 289 11 296 x 
8) ಪಿಸಿ 1185 71 949 ಕ ಹ 
9) ಮಹಿಳಾ ಹೆಚ್‌ಸಿ | ಇ 10 < 
10) ಮಹಿಳಾ ಪಿ.ಸಿ. ಹ ೬ 29 ಬ 


11) ಡಿಎಸ್‌ಪಿ. ಹ - ಜ್ಞ | 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 627 


SE NERS ರ ರಾ ರ ರ ಲ ತ 


1983 ರಲ್ಲಿ 1993 ರಲ್ಲಿ 

ಖಾಯಂ ಹಂಗಾಮಿ ಖಾಯಂ ಹಂಗಾಮಿ 
12) ಆರ್‌.ಪಿ.ಇ. | - 9 ನ 
13) ಆರ್‌.ಎನ್‌.ಐ. 7 ೭ 9 ತ 
14) ಎ.ಆರ್‌.ಎಸ್‌.ಐ. 14 - 15 3 
15) ಎ.ಪಿಸಿ. 396 17 299 ಥಿ 
16) ಫಿಟ್ಟರ್ಸ್‌ 2 - 2 -: 
17) ಗ್ಯಾರೇಜ್‌ ಅಸಿಸ್ಟಂಟ್‌ 2 - 2 3 

ಕಛೇರಿ ಸಿಬ್ಬಂದಿ 

18) ಗೆಜೆಟೆಡ್‌ ಅಸಿಸ್ಟೆಂಟ್‌ | | ಕ 
19) ಶಾಖಾ ಅಧೀಕ್ಷರು | - 2 - 
20) ಪ್ರದ.ಸಹಾಯಕ | 8 4 10 - 
21) ದ್ವಿದಸಹಾಯಕ 21 | 15 8 
22) ಶೀಘಲಿಪಿಗಾರ | - 5 | - 
23) ಚಿರಳಚ್ಚುಗಾರ I ಸ 5 | - 
24) ದಲಾಯತ - ವ 1 ಸ್ರ 

2000 120 1789 3 


ಪೋಲೀಸ್‌ ಕಲ್ಯಾಣ ನಿಧಿ : 1952 ರಲ್ಲಿ ಪೋಲೀಸ್‌ ಕಲ್ಯಾಣ ನಿಧಿಯ ವತಿಯಿಂದ, ಪೋಲೀಸ್‌ ಸಿಬ್ಬಂದಿಗಾಗಿ ಪ್ರತ್ಯೇಕ 
ಕೋಳಿಸಾಕಣೆ ಕೇಂದ್ರ, ಬಡಗಿ ಕೆಲಸದ ಕೇಂದ್ರ, ಹೊಲಿಯುವ ತರಗತಿಗಳು, ಬಟ್ಟೆ ನೇಯುವ ತರಗತಿಗಳು ಮೊದಲಾದವು 
ಧಾರವಾಡದಲ್ಲಿ ಇದ್ದವು. ಇದಲ್ಲದೆ, ಒಂದು ಅರೆಕಾಲಿಕ ಆಸ್ಪತ್ರೆಯೂ ಧಾರವಾಡದಲ್ಲಿ ಇದ್ದಿತು. ನಂತರ 1961 ರಲ್ಲಿ ಕರ್ನಾಟಕ 
ಪೋಲೀಸ್‌ ಬೆನವಲೆಂಟ್‌ ಫಂಡ್‌ ಅನ್ನು ರಾಜ್ಯದ ಪೋಲೀಸ್‌ ಇಲಾಖೆಯ ವತಿಯಿಂದ ಪ್ರಾರಂಭಿಸಲಾಯಿತು. ಇದರ ಶಾಖೆಗಳು 
ಪ್ರತೀ ಜಿಲ್ಲೆಯಲ್ಲಿಯೂ ಪ್ರಾರಂಭವಾದವು. 1983 ರ ಹೊತ್ತಿಗೆ ಧಾರವಾಡ ಜಿಲ್ಲಾ ಪೋಲೀಸ್‌ ಬೆನವಲೆಂಟ್‌ ಫಂಡ್‌ನ ಒಟ್ಟು 
ಆದಾಯ ಸುಮಾರು 3 ಲಕ್ಷ ರೂ. ಇದ್ದಿತು. ಇದರ ಆಶ್ರಯದಲ್ಲಿ 6ಹಾಸಿಗೆಯ ಒಂದು ಆಸ್ಪತ್ರೆ ಧಾರವಾಡದ ಪೋಲೀಸ್‌ ಲೈನ್‌ನಲ್ಲಿ 
ಪ್ರಾರಂಭವಾಯಿತು. ಇದಲ್ಲದೆ ಒಂದು ಕ್ಷೀರಕೇಂದ್ರ, ಹಿಟ್ಟಿನ ಗಿರಣಿ, ಬಯಲುಮಂಟಪ, ಹೊಲಿಗೆ ಕೇಂದ್ರ, ಬೇಕರಿ, ಉದ್ಯಾನವನ 
ಮೊದಲಾದವನ್ನು ಒದಗಿಸಲಾಗಿತ್ತು. 1987ರ ಹೊತ್ತಿಗೆ ಒಂದು ಸಿನಿಮಾ ಯಂತ್ರ, ಯೋಗ್ಯದರದ ಕಾಳಿನ ಅಂಗಡಿ, ಪಾಪಕಾರ್ನ್‌ 
ಯಂತ್ರ, ಬಾಲವಾಡಿ, ವಿದ್ಯಾಭ್ಯಾಸದ ಸಲುವಾಗಿ ಸಹಾಯಧನ, ದೂರದರ್ಶನ ಮೊದಲಾದವುಗಳನ್ನು ಪೋಲೀಸ್‌ ಸಿಬ್ಬಂದಿ ಹಾಗೂ 
ಕುಟುಂಬದವರಿಗೆ ಒದಗಿಸಲಾಗಿತ್ತು. 1993 ರ ಹೊತ್ತಿಗೆ ಈ ಜಿಲ್ಲೆಯಲ್ಲಿ ಪೋಲೀಸ್‌ ಕಲ್ಕಾಣ ನಿಧಿಗೆ ವರಮಾನ . ರೂ.೨.೨5 
ಲಕ್ಷವಿದ್ದಿತು. ಹಾಗೂ ಮೇಲೆ ತಿಳಿಸಿರುವ ಎಲ್ಲಾ ವಿಧವಾದ ಸೌಲಭ್ಯವನ್ನು ಪೋಲೀಸ್‌ರಿಗೆ ಹಾಗೂ ಕುಟುಂಬದವರಿಗೆ ಒದಗಿಸಲಾಗಿತ್ತು. 


ಗ್ರಾಮೀಣ ರಕ್ಷಣಾ ಪಡೆ : ಸಂವಿಧಾನವು ಜಾರಿಗೆ ಬರುವ ಮುನ್ನ ಇದ್ದ ವಿಲೇಜ್‌ ಪೋಲೀಸ್‌ ರೂಲ್ಡ್‌ನ್ನು ತೆಗೆದು ಹಾಕಿ 
ಗ್ರಾಮೀಣ ರಕ್ಷಣಾ ಪಡೆ (ವಿಲೇಜ್‌ ಡಿಫೆನ್ಸ್‌ ಪಾರ್ಟಿ) ಎಂಬ ಸ್ವಯಂಸೇವಾ ಬಲವು ಹಿಂದೆ ಇದ್ದ ಗ್ರಾಮೀಣ ಪೋಲೀಸರ 
ಕಾರ್ಯವನ್ನು ನಿರ್ವಹಿಸುತ್ತಿವೆ. ಈ ಬಲವು ಅಪರಾಧಗಳನ್ನು ತಡೆಗಟ್ಟಲು ಮತ್ತು ಶಾಂತಿಪಾಲನೆಗಳಿಗೆ ಪೋಲೀಸರಿಗೆ ಸಹಾಯ 
ಮಾಡುವ ಒಂದು ಘಟಕವಾಗಿದೆ. ಈ ವಿಲೇಜ್‌ ಡಿಫೆನ್ಸ್‌ ಪಾರ್ಟಿಯ ಮುಖ್ಯ ಕಾರ್ಯಗಳೇನೆಂದರೆ (1) ಗ್ರಾಮ ರಕ್ಷಣೆ (2) 
ಅಪರಾಧಗಳನ್ನು ತಡೆಗಟ್ಟಲು ಗ್ರಾಮದಲ್ಲಿ ಗಸ್ತು ತಿರುಗುವುದು (3) ಗ್ರಾಮದಲ್ಲಿನ ಆಸ್ತಿ ಹಾಗೂ ವ್ಯಕ್ತಿಗಳ ರಕ್ಷಣೆ (4) ಅವಶ್ಯಕತೆ 


628 ಧಾರವಾಡ ಜಿಲ್ಲೆ 


ಇದ್ದಾಗ, ಪೋಲೀಸರಿಗೆ ಶಾಂತಿಪಾಲನೆಯಲ್ಲಿ ಸಹಾಯ ಮಾಡುವುದು, (5) ಕಾಲಕಾಲಕ್ಕೆ ಪೋಲೀಸ್‌ ಇಲಾಖೆಯಿಂದ ಸೂಚಿಸಲ್ಪಟ್ಟ 
ಕಾರ್ಯಗಳನ್ನು ನಿರ್ವಹಿಸುವುದು. | 


1993 ರ ಹೊತ್ತಿಗೆ ಜಿಲ್ಲೆಯಲ್ಲಿನ 245 ಗ್ರಾಮಗಳಲ್ಲಿ ವಿಲೇಜ್‌ ಡಿಫೆನ್ಸ್‌ ಪಾರ್ಟಿಗಳನ್ನು ಮಾಡಲಾಗಿತ್ತು. 198 ದಳಪತಿಗಳು 
ಮತ್ತು 6,180 ಸದಸ್ಯರು ಇದ್ದರು. 


1983 ರಿಂದ 1993 ರ ವರೆಗೆ ಇದ್ದ ದಳಪತಿಗಳ ಹಾಗೂ ಸದಸ್ಯರ ಸಂಖ್ಯೆ ಹೀಗಿದೆ. 1983 - 100 (ದಪ) - 38,319 
(6); 1985 - 130 (Ga) - 38,319 (); 1987 - 150 (Gಪ) - 4,986 @); 1988 - 198 (ದಪು -6,180 @); 
ಮತ್ತು 1991 - 198 (ದಪ) -6,180 @). | 
ಕಾರಾಗೃಹಗಳು 


1956 ರವರೆಗೂ ಜಿಲ್ಲೆಯಲ್ಲಿ ಜಿಲ್ಲಾ ಕಾರಾಗೃಹ ಇರಲಿಲ್ಲ. ಒಂದು ತಿಂಗಳಿಗಿಂತಲೂ ಹೆಚ್ಚು ಜೈಲುವಾಸ ಅನುಭವಿಸ 
ಬೇಕಾದವರನ್ನು ಬೆಳಗಾವಿಯ ಕೇಂದ್ರ ಕಾರಾಗೃಹಕ್ಕೆ ವರ್ಗಾಯಿಸುತ್ತಿದ್ದರು. ಆಗ ಜಿಲ್ಲೆಯಲ್ಲಿ 10 ಉಪ ಕಾರಾಗೃಹಗಳಿದ್ದವು. ಅವುಗಳಲ್ಲಿ 
ಎರಡು ಧಾರವಾಡದಲ್ಲಿ ಮಾಮಲತ್‌ದಾರರ ಕಛೇರಿಯ ಕಟ್ಟಡದಲ್ಲಿ ಮತ್ತು ಬಾರ್‌ಸ್ಟಲ್‌ ಶಾಲೆಯಲ್ಲಿ ಇದ್ದವು. ಉಳಿದವು ಈ 
ಕೆಳಕಂಡ ಸ್ಥಳಗಳಲ್ಲಿದ್ದವು. (1) ಗದಗ (2) ಹಾನಗಲ್ಲು (3) ಹಾವೇರಿ (4) ಹಿರೇಕೆರೂರು) (5) ಹುಬ್ಬಳ್ಳಿ (6) ಕಲಘಟಗಿ (7). 
ಕುಂದಗೋಳ (8) ಮುಂಡರಗಿ (9) ನರಗುಂದ (10) ನವಲಗುಂದ (11) ರಾಣೆಬೆನ್ನೂರು (12) ರೋಣ (13) ಶಿಗ್ಗಾಂವಿ ಮತ್ತು 
(14) ಶಿರಹಟ್ಟಿ. 


ಮಾಮಲತ್‌ದಾರರ ಕಛೇರಿಯಲ್ಲಿದ್ದ ಉಪಕಾರಾಗೃಹದ ಆಡಳಿತವನ್ನು ಮಾಮಲತ್‌ದಾರರೇ ನೋಡಿಕೊಳ್ಳುತ್ತಿದ್ದರು ಮತ್ತು 
ಬಾರ್‌ಸ್ಟಲ್‌ ಶಾಲೆಯಲ್ಲಿನ ಉಪಕಾರಾಗೃಹವನ್ನು ಶಾಲೆಯ ಗವರ್ನರ್‌ ನೋಡಿಕೊಳ್ಳುತ್ತಿದ್ದರು. ಉಳಿದೆಲ್ಲಾ ಕಾರಾಗೃಹಗಳನ್ನು ಅರೆಕಾಲಿಕ 
ಅಧೀಕ್ಷಕರು ನೋಡಿಕೊಳ್ಳುತ್ತಿದ್ದರು. ಈ ಎಲ್ಲಾ ಕಾರಾಗೃಹಗಳ ಭದ್ರತೆಯನ್ನು ಮತ್ತು ಅಪರಾಧಿಗಳನ್ನು ಕಾಯುವುದನ್ನು ಪೋಲೀಸ್‌ 
ಇಲಾಖೆ ಮಾಡುತ್ತಿತ್ತು ಇವಲ್ಲದೆ ಈ ಕೆಳಕಂಡ ಸ್ಥಳಗಳಲ್ಲಿ ಪೋಲೀಸ್‌ ಲಾಕ್‌ ಅಪ್‌ಗಳಿದ್ದವು. ಆಡೂರು, ಅಣ್ಣಿಗೇರಿ, ಬ್ಯಾಡಗಿ, 
ಧಾರವಾಡ ತಾಲೂಕು, ಧಾರವಾಡ ಶಹರ, ಗಜೇಂದ್ರಗಡ, ಗದಗ ತಾಲೂಕು, ಗುತ್ತಲ, ಹಂಸಭಾವಿ, ಹಾನಗಲ್‌ ತಾಲೂಕು, 
ಹಾವೇರಿ ತಾಲೂಕು, ಹಿರೇಕೆರೂರು, ಹುಬ್ಬಳ್ಳಿ ಶಹರ, ಕಲಘಟಗಿ, ಕುಂದಗೋಳ, ಮುಂಡರಗಿ, ನರಗುಂದ, ರಾಣೆಬೆನ್ನೂರು, ರೋಣ, 
ಸವಣೂರು, ಶಿಗ್ಗಾಂವಿ, ಶಿರಹಟ್ಟಿ ಮತ್ತು ತಡಸ. 


ಬಾರ್ಸ್‌ಟಲ್‌ ಶಾಲೆ, ಧಾರವಾಡ : ಮುಂಬೈ ಬಾರ್‌ಸ್ಟಲ್‌ ಶಾಲಾ ಅಧಿನಿಯಮ (1929) ದಂತೆ 1931 ರಲ್ಲಿ ಸಂಪೂರ್ಣ 
ಮುಂಬೈ ಅಧಿಪತ್ಯಕ್ಕೆ ಧಾರವಾಡದಲ್ಲಿ ಬಾರ್‌ಸ್ಟಲ್‌ ಶಾಲೆ ಆರಂಭವಾಯಿತು. ಈ ಶಾಲೆಯಲ್ಲಿ 16 ರಿಂದ 21 ವರ್ಷ ವಯಸ್ಸಿನ 
ಅಂತರದಲ್ಲಿರುವ ಬಾಲಾಪರಾಧಿಗಳನ್ನು (ಬಾಲಕರು ಮಾತ್ರ) ಇರಿಸುತ್ತಿದ್ದರು. ಇದರ ಮೇಲ್ವಿಚಾರಕರಾಗಿ, "ಗವರ್ನರ್‌'ರವರು 
ಇರುತ್ತಿದ್ದರು. ಇವರು ಜಿಲ್ಲಾ ಕಾರಾಗೃಹದ ಅಧೀಕ್ಷಕರ ಹುದ್ದೆಯಲ್ಲಿರುತ್ತಿದ್ದರು. ಇವರಲ್ಲದೆ, ಒಬ್ಬ ಡೆಪ್ಯೂಟಿ ಗವರ್ನರ್‌, ಇಬ್ಬರು 
ಅಧಿಕ ಡೆಪ್ಯೂಟಿ ಗವರ್ನರ್‌ಗಳು, ಕಾರಕೂನರು, 8 ಹೆಡ್‌ಮಾಸ್ಟರ್‌ಗಳು, ಉಪಾಧ್ಯಾಯರು, 48 ಮೇಲುಸ್ತುವಾರಿ ಸಿಬ್ಬಂದಿ, ಇಬ್ಬರು 
ನರ್ಸ್‌ಗಳು, ಒಬ್ಬ ಕಾಂಪೌಂಡರ್‌, 9 ತಾಂತ್ರಿಕ ಶಿಕ್ಷಕರು ಇದ್ದರು. ಈ ಶಾಲೆಯಲ್ಲಿ 1955 ರಲ್ಲಿ 549 ಬಾಲಕರು ಇದ್ದರು. 1950, 
51, 52 ರಲ್ಲಿ ಈ ಶಾಲೆಯಲ್ಲಿನ ಸರಾಸರಿ ಸಂಖ್ಯೆ ಕ್ರಮವಾಗಿ 327, 287 ಮತ್ತು 272 ಇದ್ದಿತು. ಶಾಲೆಗೆ ದಾಖಲಾಗುವಾಗ 3 
ನೇ ತರಗತಿಯವರೆಗೂ ಕಲಿಯದೇ ಇದ್ದ ಬಾಲಕರಿಗೆ, ಅಕ್ಷರಾಭ್ಯಾಸ ತರಗತಿಗಳಿಗೆ ಸೇರಿಸುತ್ತಿದ್ದರು. ಮರಾಠಿ, ಗುಜರಾತಿ, ಕನ್ನಡ 
ಮತ್ತು ಉರ್ದು ಭಾಷೆಗಳನ್ನು ಇಲ್ಲಿ ಕಲಿಸುತ್ತಿದ್ದರು. ಇದಲ್ಲದೆ ವೃತ್ತಿ ಶಿಕ್ಷಣದಲ್ಲಿ ಬಡಿಗತನ, ಪಾಲೀಶ ಮಾಡುವುದು, ಯಂತ್ರಗಳಲ್ಲಿ 
ತರಬೇತಿ, ಬಿದಿರಿನ ಕೆಲಸ, ಬಟ್ಟೆ ಹೊಲಿಯುವುದು, ವ್ಯವಸಾಯ, ಹೈನುಗಾರಿಕೆ, ಬಟ್ಟೆ ಒಗೆಯುವುದು ಮೊದಲಾದ ತರಬೇತಿಯನ್ನು 
ಕೊಡುತ್ತಿದ್ದರು. ಈ ಶಾಲೆಯ ಮಕ್ಕಳಿಗೆ ದೈಹಿಕ ಶಿಕ್ಷಣವೂ ದಿನಚರಿಯಾಗಿತ್ತು. 


ನ್ಯಾಯಾಡಳಿತ ಮತ್ತು ಶಾಂತಿಪಾಲನೆ 629 


1952ರಲ್ಲಿ ಈ ಶಾಲೆಯ ವ್ಯವಸ್ಥೆಯ ಖರ್ಚು ರೂ.1,80,322 ಇದ್ದಿತು. ಪ್ರತಿ ಬಾಲಕನಿಗೆ ಖರ್ಚು 693 ರೂ. ಆಗಿದಿತು. 
ಶಾಲೆಯಲ್ಲಿನ ಯಂತ್ರಾಗಾರಗಳಿಂದ ರೂ.6,517 ಲಾಭ ಬಂದಿದ್ದು ತೋಟದ ಬೆಳೆಗಳಿಂದ ರೂ. 14,000 ಲಾಭ ಈ 
ಬಾರ್‌ಸ್ಟಲ್‌ ಶಾಲೆಗೆ, 11 ಸದಸ್ಕರ ವೀಕ್ಷಕರ ಸಮಿತಿ ಇದ್ದಿತು. ಈ 11 ಸದಸ್ಯರಲ್ಲಿ 7 ಮಂದಿ ಅಧಿಕಾರಿಗಳು. ಈಗ ಇದರ 


ಮುಖ್ಯಸ್ಥರು ಮುಖ್ಯ ಜೈಲರ್‌ ಆಗಿದ್ದಾರೆ. ಅವರ ನೆರವಿಗೆ ಒಬ್ಬ ವೈದ್ಯಾಧಿಕಾರಿಸಹಿತ ಒಟ್ಟು 78 ಸಿಬ್ಬಂದಿ ಇದೆ. ಇದು 70 ಎಕರೆ 
ಪ್ರದೇಶದಲ್ಲಿ ಇದ್ದು 1992-93 ರಲ್ಲಿ 183 ಬಾಲಾಪರಾಧಿಗಳು ಇದ್ದರು. 


1956ರ ಹೊತ್ತಿಗೆ ಹುಬ್ಬಳ್ಳಿಯಲ್ಲಿ ಒಂದು ಸರ್ಕಾರೀ ಪ್ರಮಾಣಿತ ಶಾಲೆ (ಸರ್ಟಿಫೈಟ್‌ ಸ್ಕೂಲ್‌) ಇದ್ದಿತು. ಈ ಶಾಲೆಯಲ್ಲಿನ 
ಮಕ್ಕಳಿಗೆ, ಪ್ರಾಥಮಿಕ ಶಿಕ್ಷಣ ಮತ್ತು ಬಟ್ಟೆ ಹೊಲಿಯುವಿಕೆ, ಅಡಿಗೆ ಮಾಡುವುದು, ಕಸೂತಿ ಮೊದಲಾದ ಕೆಲಸಗಳಲ್ಲಿ ತರಬೇತಿಯನ್ನು 
| ಕೊಡಲಾಗುತ್ತಿತ್ತು. ಈ ಶಾಲೆಗೆ ಒಂದು ವೀಕ್ಷಕರ ಸಮಿತಿ ಇದ್ದು ಅದರ ಅಧ್ಯಕ್ಷರಾಗಿ, ಧಾರವಾಡದ ಜಿಲ್ಲಾ ಮ್ಯಾಜಿಸ್ಟ್ರೇಟರು, ಇದ್ದರು. 
ಅಲ್ಲದೆ ಹುಬ್ಬಳ್ಳಿಯ ಸಿಟಿ ಮ್ಯಾಜಿಸ್ಟ್ರೇಟ್‌, ಆರಕ್ಷಕ ಅಧೀಕ್ಷಕರು, ಧಾರವಾಡ, ಇವರುಗಳು ಪದನಿಮಿತ್ತ ಸದಸ್ಕರಾಗಿರುತ್ತಿದ್ದರು. 1956 
ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ, ಹುಬ್ಬಳ್ಳಿ ಗದಗ, ರಾಣೆಬೆನ್ನೂರುಗಳಲ್ಲಿ ಬಾಲಾಪರಾಧಿಗಳ ನ್ಯಾಯಾಲಯವಿದ್ದವು. 
ಬಾಲಾಪರಾಧಿಗಳ ನ್ಯಾಯಾಲಯಗಳಿಗೆ ಪ್ರತ್ಯೇಕ ನ್ಯಾಯಾಧೀಶರು ಜಿಲ್ಲಾಮಟ್ಟದಲ್ಲಿ ಇರಲಿಲ್ಲ. ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ 
ಮ್ಯಾಜಿಸ್ಟ್ರೇಟರು ಈ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು. ಪ್ರತೀ ನ್ಯಾಯಾಲಯಕ್ಕೂ ಇಬ್ಬರು ಮಹಿಳಾ ಗೌರವ ನ್ಯಾಯಾಧೀಶರನ್ನು 
ನೇಮಕ ಮಾಡಿದ್ದರು. 


ಗೃಹರಕ್ಷಕ ದಳ : 1956 ರ ಹೊತ್ತಿಗೆ ಪ್ರತೀ ಜಿಲ್ಲೆಗೆ ಒಬ್ಬ ಕಮಾಂಡೆಂಟ್‌ ಹಾ ಇರುತ್ತಿದ್ದರು. ಈ 
ಕಮಾಂಡೆಂಟ್‌ಗಳನ್ನು ಸರ್ಕಾರವು ನೇಮಕ ಮಾಡುತ್ತಿದ್ದು ಯಾವ ವಿಧವಾದ ವೇತನವೂ ದೊರೆಯುತ್ತಿರಲಿಲ್ಲ. ಈ ದಳದ ಸದಸ್ಯರು 
ಯಾವ ಮತೀಯ ಅಥವಾ ರಾಜಕೀಯ ಪಕ್ಷಕ್ಕೆ ಸೇರುವಂತಿಲ್ಲ. ಗೃಹರಕ್ಷಕ ದಳಕ್ಕೆ 20 ರಿಂದ 50 ವರ್ಷ ವಯಸ್ಸಿನ 4 ನೇ 
ತರಗತಿಯವರೆಗೆ ಅಭ್ಯಾಸ ಮಾಡಿದ ಯಾವುದೇ ವ್ಯಕ್ತಿ ಸೇರಬಹುದಾಗಿತ್ತು. ಧಾರವಾಡ ಜಿಲ್ಲೆಯಲ್ಲಿ ಗೃಹರಕ್ಷಕದಳವನ್ನು 1.10.1947 
ರಲ್ಲಿ ಪ್ರಾರಂಭಿಸಲಾಯಿತು. ಜಿಲ್ಲೆಯಲ್ಲಿ ಈ ಕೆಳಗಿನ 15 ಸ್ಥಳಗಳಲ್ಲಿ ಗೃಹರಕ್ಷಕ ಕೇಂದ್ರಗಳನ್ನು ಸ ಸ್ಥಾಪಿಸಲಾಯಿತು (1953). ಅವೆಂದರೆ, 
ಅಣ್ಣಿಗೇರಿ, ಧಾರವಾಡ, ಗದಗ, ಹಾನಗಲ್‌, ಹಾವೇರಿ, ಹುಬ್ಬಳ್ಳಿ ಕಲಘಟಗಿ, ಲಕ್ಷೇಶ್ವರ, ಜಾ ನರಗುಂದ, ನವಲಗುಂದ, 


ರಾಣೆಬೆನ್ನೂರು, ರೋಣ, ಸವಣೂರು ಮತ್ತು ಶಿಗ್ಗಾಂವಿ. 1993 ರಲ್ಲಿ ಇಲ್ಲಿನ ಗೃಹರಕ್ಷಕ ದಳದ ಒಟ್ಟು ಸಂಖ್ಯೆ 791. 


ಬಾಲಾಪರಾಧಿಗಳ ಕಾರಾಗೃಹ : ಈ ಕಾರಾಗ್ಗಹವು 1914 ರಲ್ಲಿ ಸ್ಥಾಪಿತವಾಯಿತು. ಬಾರ್‌ಸ್ಟಲ್‌ ಶಾಲೆಯಲ್ಲಿ ಇದು 
ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ "ಸಿ' ದರ್ಜೆ Poss ಮಾತ್ರ ಇಟ್ಟುಕೊಳ್ಳಲಾಗುತ್ತಿದೆ: 1988-89 ರಿಂದ 1992-93 ರ 
ವರೆಗೆ ಕಾರಾಗೃಹದಲ್ಲಿದ್ದ ಸರಾಸರಿ ಅಪರಾಧಿಗಳ ಸಂಖ್ಯೆ. 1988- 89 - 57; 1989-90 - 63; 1990-91 - 57; 1991-92 
- 44, 1992-93 - 38. 


ಅಧ್ಯಾಯ - 11 


ಇತರ ಇಲಾಖೆಗಳು 


ಹೆ ಆಡಳಿತ ವ್ಯಾಪ್ತಿಗೆ ಒಳಪಟ್ಟಂತೆ ಹಲವು ಇಲಾಖೆಗಳು, ಮಂಡಳಿ ಹಾಗೂ ನಿಗಮಗಳ ಕಾರ್ಯ ಚಟುವಟಿಕೆಗಳನ್ನು 
ಮತ್ತು ಅವು ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳ ವಿವರಗಳನ್ನು ಈ ಸಂಪುಟದ ಕೆಲವು ಅಧ್ಯಾಯಗಳಲ್ಲಿ ವಿವೇಚಿಸಲಾಗಿದೆ. 
ಜನರ ಸರ್ವಾಂಗೀಣ ಪ್ರಗತಿ ಹಾಗೂ ಅವರ ಕಲ್ಕಾಣ ಬಯಸುವ ಸರ್ಕಾರವು ಪ್ರಗತಿಪರ ಯೋಜನೆಗಳನ್ನು ಕಾಲಕಾಲಕ್ಕೆ 
ರೂಪಿಸುವುದು, ತನ್ನ ನೀತಿ ನಿಯಮಗಳನ್ನು ಮಾರ್ಪಡಿಸುವುದು, ಹಾಗೂ ಅವುಗಳ ಅನುಷ್ಠಾನದ ಹೊಣೆಗೆ ಎವಿಧ ಇಲಾಖೆಗಳನ್ನು 
ಗೊತ್ತುಪಡಿಸುವುದರಲ್ಲಿ ನಿರತವಾಗಿರುತ್ತದೆ. ಜಿಲ್ಲೆಯ ವ್ಯಾಪ್ತಿಗೆ ಒಳಪಟ್ಟಂತೆ ಎಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಲಾಖೆಗಳು 
ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸಿ, ಅವರ ಅವಶ್ಯಕತೆಗನುಗುಣವಾಗಿ ತಮ್ಮ ಆಡಳಿತ ಯಂತ್ರವನ್ನು ಚಾಲನೆಗೊಳಿಸಿ ಸರಕಾರದ 
ಎಲ್ಲ ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವುದನ್ನು ನಿರೀಕ್ಷಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಹೊರತಾಗಿ ಜಿಲ್ಲಾ 
ಮಟ್ಟದ ವಿವಿಧ ಇಲಾಖೆಗಳ, ಮಂಡಳಿಗಳ ಹಾಗೂ ನಿಗಮಗಳ ಕಾರ್ಯಾಲಯಗಳು ಕಾರ್ಯಶೀಲವಾಗಿದ್ದು ಅವುಗಳ ಸ್ಥಾಪನಾ 
ಉದ್ದೇಶ, ಬೆಳವಣಿಗೆ, ಕಾರ್ಯ ಚಟುವಟಿಕೆಗಳ ವಿವರ ಮತ್ತು ಸಿಬ್ಬಂದಿ ವರ್ಗ ಇವೇ ಮುಂತಾದ ಮಾಹಿತಿಗಳ ರೂಪರೇಷೆಗಳ 
ಸಂಕ್ಷಿಪ್ತ ವಿವರಗಳನ್ನು ಈ ಅಧ್ಯಾಯವು ಒಳಗೊಂಡಿದೆ. 


ಅರಣ್ಮ ಇಲಾಖೆ : ಅರಣ್ಯ ಸಂಪತ್ತನ್ನು ಕಾಪಾಡುವ ಹಾಗೂ ಪ್ರಕೃತಿಯ. ಸಮತೋಲನ ಕಾಯ್ದುಕೊಳ್ಳುವ ಉದ್ದೇಶದಿಂದ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯು ಧಾರವಾಡದಲ್ಲಿ ಪ್ರಾರಂಭಗೊಂಡಿತು. ಇದು ವಿಭಾಗೀಯ ಕಚೇರಿ ಆಗಿದ್ದು ಉಪ 
ಸಂರಕ್ಷಣಾಧಿಕಾರಿಗಳು ಕಚೇರಿಯ ಮುಖ್ಯಾಧಿಕಾರಿಗಳಾಗಿರುತ್ತಾರೆ. ಇವರ ಅಧಿಕಾರ ವ್ಯಾಪ್ತಿಯು ಹುಬ್ಬಳ್ಳಿ, ಕಲಘಟಗಿ, ಧಾರವಾಡ, 
ಧುಂಡಶಿ ಹಾಗೂ ಹಾನಗಲ್‌ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಗಳು ಮತ್ತು ಧಾರವಾಡ ಹಾಗೂ ಹಾನಗಲ್‌ಗಳ ಸಹಾಯಕ 
ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು (ಉಪವಿಭಾಗ), ಸಂಚಾರಿದಳ, ಶ್ರೀಗಂಧ ಪುನರುತ್ಪತ್ತಿ ಯೋಜನಾ ಕೇಂದ್ರಗಳಾದ ಹುಲಕೊಪ್ಪ 
ಹಾಗೂ ಹಾನಗಲ್‌ ಮತ್ತು ವಲಯ ಅರಣ್ಯಾಧಿಕಾರಿ ಎ.ಒ.ಎಸ್‌.ಎಸ್‌.ನೇಯ ಕಲಘಟಗಿ ಇವೆಲ್ಲವುಗಳ ಮೇಲೆ ಇದೆ. ಕರ್ನಾಟಕ 
ಅರಣ್ಯ ಸಂಹಿತೆ (ಕೋಡ್‌), ಕರ್ನಾಟಕ ಅರಣ್ಯ ಅಧಿನಿಯಮ 1963 ಮತ್ತು ನಿಯಮಗಳು, "ಕರ್ನಾಟಕ ಫಾರೆಸ್ಟ ಮ್ಯಾನುಅಲ್‌' 
(ಕೈವಿಡಿ) ಮುಂತಾದ ನಿಬಂಧನೆಗಳನ್ನು ಈ ಕಚೇರಿ ಕಾರ್ಯಾಚರಣೆಗೊಳಿಸುತ್ತದೆ. ಇಬ್ಬರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
13 ವಲಯ ಅರಣ್ಯಾಧಿಕಾರಿಗಳು, ಸಹಾಯಕರು 28 ಜನ ಅರಣ್ಯಚಾಲಕರು, 125 ಅರಣ್ಯ ರಕ್ಷಕರು, 25 ಜನ ಅರಣ್ಯ ವೀಕ್ಷಕರು, 
ಹಾಗೂ ಇತರ ನೌಕರರು ಉಪಅರಣ್ಯ ಸಂರಕ್ಷಣಾಧಿಕಾರಿಗಳ ಅಧೀನ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವರು. ಅರಣ್ಯ 
ಸಂರಕ್ಷಣಾಧಿಕಾರಿಗಳು, ಬೆಳಗಾಂವಿ ವೃತ್ತ ಬೆಳಗಾಂವಿ, ಇವರು ಈ ಕಚೇರಿಗೆ ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುವರು. 


ಇರರ ಇಲಾಖೆಗಳು 631 


ಆರ್ಥಿಕ ಹಾಗೂ ಸಾಂಖ್ಯಿಕ ಇಲಾಖೆ : ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ (ಸ್ಟಾಟಿಸ್ಟಿಕಲ್‌ 
ಆಫೀಸರ್‌) ಕಚೇರಿಯು 1959ರಲ್ಲಿ ಧಾರವಾಡದಲ್ಲಿ ಪ್ರಾರಂಭಗೊಂಡಿತು. ಇದು ಜಿಲ್ಲಾ ಸಂಖ್ಯಾ ನಂಗ್ರಹಣಾಧಿಕಾರಿಗಳ ha 
ಕಾರ್ಯ ನಿರ್ವಹಿಸುತ್ತಿದ್ದು ಅವರ ಸಹಾಯಕ್ಕೆ ಒಬ್ಬ ಅಧೀಕ್ಷಕರು, 10ಸಹಾಯಕ ಸಾಂಖ್ಯಿಕ ಅಧಿಕಾರಿಗಳು, 18 ಸಾಂಖ್ಯಿಕ ನಿರೀಕ್ಷಕರು, 
ಹಾಗೂ ಇತರ ಸಿಬ್ಬಂದಿ ಇದೆ. ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಕಚೇರಿಗಳಿಂದ ಅಂಕಿ ಅಂಶಗಳ ಮಾಹಿತಿ ಸಂಗ್ರಹಣ 
ಹಾಗೂ ಪ್ರಕಟಣೆ ಕಚೇರಿಯ ಮುಖ್ಯ ಉದ್ದೇಶವಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದವರು ಕಾಲಕಾಲಕ್ಕೆ ಮಿಸಿದ ಕೃಷಿ, 
ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಶೈಕ್ಷಣಿಕ, ಅಂಗವಿಕಲ, ಆರೋಗ್ಯ ಹಾಗೂ ಹಿಂದುಳಿದವರ ಸಾಮಾಜಿಕ ಅಭಿವದಿ kt 
ಅಂಶಗಳನ್ನು ಸಂಗ್ರಹಿಸುವುದು ಮತ್ತು ಪ್ರಕಟಿಸುವುದು, ಜನನ ಮರಣ ನೋಂದಣಿ ಕಾರ್ಯದ ಉಸ್ತುವಾರಿ ಮಾ ಕಾರ್ಯ 
ಚಟುವಟಿಕೆಗಳನ್ನು ಈ ಕಾರ್ಯಾಲಯ ನಿರ್ವಹಿಸುತ್ತಿದೆ. ವಿವಿಧ ಯೋಜನೆ ಹಾಗೂ ಅಭಿವೃದ್ಧಿ ಚಟುವಟಿಕೆಗಳ ಅಡಿಯಲ್ಲಿ ಜಿಲ್ಲೆಯ 
ಮಳೆಬೆಳೆಗಳ ಅಂಕಿ ಅಂಶಗಳ ಸಂಗ್ರಹಣೆ, ವೃಷ್ಟಿಮಾಪಕ ಕೇಂದ್ರಗಳ ಸ್ಥಾಪನೆಗೆ ಅನುಮತಿ ನೀಡುವುದು, ಬೆಳೆಗಳ ಉತ್ಪತ್ತಿ ಅಂದಾಜು 
ಮಾಡುವುದು, ಕೇಂದ್ರ ಸರ್ಕಾರ ಕೈಗೊಳ್ಳುವ ಆರ್ಥಿಕ ಹಾಗೂ ಸಾಮಾಜಿಕ ಸಮೀಕ್ಷೆಗಳಲ್ಲಿ ಕೇಂದ್ರ ಸರ್ಕಾರದ ಸಿಬ್ಬಂದಿಯೊಂದಿಗೆ 
ಕಾರ್ಯ ನಿರ್ವಹಿಸುವುದು, ಏವಿಧ ಇಲಾಖೆಗಳ ಸೇವಾವಧಿ ತರಬೇತಿಗಳಲ್ಲಿ ಅಂಕಿ ಅಂಶಗಳ ಪಾತ್ರದ ಬಗ್ಗೆ ತರಬೇತಿ ನೀಡುವುದು 
ಆಗಿವೆ. ನಿರ್ದೇಶಕರು, ಆರ್ಥಿಕ ಹಾಗೂ ಸಾಂಖ್ಯಿಕ ನಿರ್ದೇಶನಾಲಯ ಹಾಗೂ ರಿಜಿಸ್ಟ್ರಾರರು ಜನನ, ಮರಣ ಹಾಗೂ ವಿವಾಹಗಳು 
ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುವರು. 


ಆಹಾರ ಮತ್ತು ನಾಗರಿಕ ಸರಬರಾಜು "ಇಲಾಖೆ : ಉಪನಿದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು (ಎಲ್‌ 
ಸಪೈೆಸ್‌) ಕಾರ್ಯಾಲಯವು ಧಾರವಾಡದಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. 1984ರ ಪೂರ್ವದಲ್ಲಿ ಜಿಲ್ಲಾಧಿಕಾರಿಗಳ ಆಹಾರ ಸಹಾಯಕರೇ 
ಈ ಕಚೇರಿಯ ಕೆಲಸ ಕಾರ್ಯಗಳನ್ನು ನಡೆಸುತ್ತಿದ್ದು ನಂತರದಲ್ಲಿ ಹುದ್ದೆ ಬದಲಾವಣೆಗೊಂಡು ಈಗಿರುವಂತೆ ಉಪನಿರ್ದೇಶಕರು 
ಆಹಾರ ಮತ್ತು ನಾಗರಿಕ ಸರಬರಾಜು ಎಂದಾಗಿದೆ. ಈಗ ಇರುವ ಪ್ರತ್ಯೇಕ ಕಚೇರಿಯ ಜಿಲ್ಲೆಯ ಸಾರ್ವಜನಿಕ ವಿತರಣೆ ವ್ಯವಸ್ಥೆಯ 
ಮೇಲೆ ಉಸ್ತುವಾರಿ, ಪಡಿತರ ವಸ್ತುಗಳು ಮತ್ತು ಸೀಮೆಎಣ್ಣೆ ವಿತರಣೆಯ ಪರಿಶೀಲನೆ, ಲೇವಿ ಸಂಗ್ರಹಣೆ, ಗ್ರಾಮೀಣ ಭಾಗದಲ್ಲಿ 
ತ್ರಿವರ್ಣ ಹಸಿರು ಕಾರ್ಡು ವಿತರಣೆ ಹಾಗೂ ಪಡಿತರ ವಿತರಣೆ ಮುಂತಾದ ಕಾರ್ಯ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುತ್ತದೆ. 
ಉಪನಿರ್ದೇಶಕರ ಸಹಾಯಕ್ಕೆ ಒಬ್ಬರು ಸಹಾಯಕ ನಿರ್ದೇಶಕರು, ಒಬ್ಬರು ಕಚೇರಿ ವ್ಯವಸ್ಥಾಪಕರು ಹಾಗೂ ಇತರ ನೌಕರರು 
ಇರುವರು. ಇವರ ಅಧೀನದಲ್ಲಿ ಬರುವ ಎಲ್ಲ ತಾಲೂಕು ಕಚೇರಿಗಳಲ್ಲಿ ತಹಸೀಲ್ದಾರರ ಅಧೀನದಲ್ಲಿ ಇಬ್ಬರು ಆಹಾರ ನಿರೀಕ್ಷಕರು, 
ಒಬ್ಬ ದ್ವಿತೀಯ ದರ್ಜೆ ಸಹಾಯಕ ಇವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ಪಡಿತರ ವಸ್ತುಗಳ ಎತ್ತುವಳಿ, ವಿತರಣೆ 
ಹಾಗೂ ಲೇವಿ ಸಂಗ್ರಹಣೆಯ ಉಸ್ತುವಾರಿ ನೋಡಿಕೊಳ್ಳುವುರು. ಅನೌಪಚಾರಿಕ ಪಡಿತರ ಕ್ಷೇತ್ರಗಳಾದ ಹುಬ್ಬಳ್ಳಿ-ಧಾರವಾಡ, 
ಗದಗ-ಬೆಟಗೇರಿ, ರಾಣೆಬೆನ್ನೂರು ಮತ್ತು ಹಾವೇರಿಗಳು ಸಹಾಯಕ ಸಿಬ್ಬಂದಿಯ ಉಸ್ತುವಾರಿಯಲ್ಲಿ ಪಡಿತರ ವ್ಯವಸ್ಥೆ 
ನೋಡಿಕೊಳ್ಳುವರು. ಸರ್ಕಾರವು' 1985 ರಲ್ಲಿ ಅನುಷ್ಠಾನಕ್ಕೆ ತಂದ 2 ರೂ.ಗೆ ಕೆಜಿ. ಅಕ್ಕಿ ಸೀರೆ, ಧೋತದ. ಯೋಜನೆಯಡಿಯಲ್ಲಿ 
ಪ್ರತೀ ಎರಡು ತಾಲೂಕಿಗೆ ಒಂದರಂತೆ 9 ಜನ ಆಹಾರ ಶಿರಸ್ತೇದಾರರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಜಿಲ್ಲೆಯ ಜಿಲ್ಲಾಧಿಕಾರಿಗಳು, 


ಧಾರವಾಡ ಹಾಗೂ ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೆಂಗಳೂರು ಇವರುಗಳು ತತ್‌ಕ್ಷಣದ 
ಮೇಲಾಧಿಕಾರಿಗಳು. 


ಗ್ರಾಹಕರ ವೇದಿಕೆ : ಜಿಲ್ಲಾ ಗ್ರಾಹಕರ ಹಿತರಕ್ಷಣಾ ವೇದಿಕೆಯು (ಕನ್ಸುಮರ್ಸ್‌ ಫೊರಂ) ಧಾರವಾಡದಲ್ಲಿ ದಿನಾಂಕ 16.12.91 
ರಂದು ಪ್ರಾರಂಭಗೊಂಡಿತು. ಈ ಕಾರ್ಯಾಲಯವು ಧಾರವಾಡ ಜಿಲ್ಲಾ ವ್ಯಾಪ್ತಿ ಹೊಂದಿದ್ದು ಗ್ರಾಹಕರ ಹಿತರಕ್ಷಣೆ ಉದ್ದೇಶ 
ಹೊಂದಿದೆ. ಅಧ್ಯಕ್ಷರು ಈ ವೇದಿಕೆಯ ಮುಖ್ಯಸ್ಥರು, ಗ್ರಾಹಕರ ಹಿತರಕ್ಷಣಾ ಕಾಯ್ದೆ 1986ಹಾಗೂ ಕರ್ನಾಟಕ ಗ್ರಾಹಕರ ಹಿತರಕ್ಷಣಾ 
ನಿಯಮಗಳು 1988 ಇವುಗಳನ್ನು ಈ ವೇದಿಕೆ ಅನ್ವಯಗೊಳಸುತ್ತಿದೆ. ಗ್ರಾಹಕರ ತಕರಾರುಗಳನ್ನು ವೇದಿಕೆಯು ಎಚಾರಣೆ ಮಾಡಿ 
ತಕರಾರು ಸತ್ಯವಿದ್ದಲ್ಲಿ ಗ್ರಾಹಕರಿಗೆ ಪರಿಹಾರ ನೀಡುವಂತೆ ಆದೇಶಿಸುವುದು. ಜಿಲ್ಲಾವೇದಿಕೆಯಲ್ಲಿ ಎರಡು ವಿಭಾಗಗಳು ಇದ್ದು ( 
ನ್ಯಾಯಾಲಯ ವಿಭಾಗ (2) ಆಡಳಿತ ಎಭಾಗ ನ್ಯಾಯಾಲಯದ ವಿಭಾಗದಲ್ಲಿ ಜಿಲ್ಲಾ ನ್ಯಾಯಾಧೀಶರ ದರ್ಜೆಯ ಒಬ್ಬರು ಅಧ್ಯಕ್ಷರು 
ಹಾಗೂ ಸಾರ್ವಜನಿಕ ವಲಯದಿಂದ, ಸರ್ಕಾರದಿಂದ ನೇಮಕಗೊಂಡ ಒಬ್ಬ ಪುರುಷ ಹಾಗೂ ಮಹಿಳಾ ಸದಸ್ಯರು ಇರುತ್ತಾರಿ. 
ನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೆಂಗಳೂರು ಇವರು ತತ್‌ ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


632 ಧಾರವಾಡ ಜಿಲ್ಲೆ 


ಉದ್ಯೋಗ ಮತ್ತು ತರಬೇತಿ ಇಲಾಖೆ : ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯು (ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌) 
ಹುಬ್ಬಳ್ಳಿಯಲ್ಲಿ 1958 ರಲ್ಲಿ ಕಾರ್ಯಾರಂಭ ಮಾಡಿತು. ಜಿಲ್ಲಾ ಉದ್ಯೋಗ ವನಿಮಯಾಧಿಕಾರಿಗಳು ಕಚೇರಿಯ ಮುಖ್ಯಸ್ಥರು. 
ಪ್ರಾರಂಭಗೊಂಡಾಗಿನ ಮುಖ್ಯಸ್ಥರ ಹುದ್ದೆಯ ಹೆಸರು ಉಪಪ್ರಾದೇಶಿಕ ಉದ್ಯೋಗಾಧಿಕಾರಿಗಳು ಎಂದು ಇತ್ತು. ಮುಂದೆ ಇದು 
1972ರಲ್ಲಿ ಸಹಾಯಕ ನಿರ್ದೇಶಕರು ಎಂದು ಬದಲಾವಣೆಗೊಂಡಿತು. 1984ರಿಂದ ಹುದ್ದೆಯ ಈಗಿರುವಂತೆ ಉದ್ಯೋಗಾಧಿಕಾರಿಗಳು 
(ಎಂಪ್ಲಾಯ್‌ಮೆಂಟ್‌ ಆಫೀಸರ್‌) ಎಂದು ಪುನರ್‌ ನಾಮಕರಣ ಹೊಂದಿತು. ಉದ್ಯೋಗಾರ್ಥಿಗಳಿಗೆ ಸೂಕ್ತ ಉದ್ಯೋಗ ಪಡೆಯಲು 
ನೆರವಾಗುವುದು, ನಿಯೋಜಕರಿಗೆ ಅರ್ಹ ಕೆಲಸಗಾರರನ್ನು ದೊರಕಿಸಿಕೊಡುವುದು ಹಾಗೂ ಅಭ್ಯರ್ಥಿಗಳಿಗೆ ವೃತ್ತಿಮಾರ್ಗದರ್ಶನ 
ನೀಡುವುದು ಮುಂತಾದ ಧ್ಯೇಯೋದ್ದೇಶಗಳನ್ನು ಈ ಕಚೇರಿ ಹೊಂದಿದೆ. 


ಉದ್ಯೋಗ ಬಯಸುವ ಅಭ್ಯರ್ಥಿಗಳ ಹೆಸರುಗಳನ್ನು ನೋಂದಾಯಿಸುವುದು ಮತ್ತು ನಿಯೋಜಕರಿಂದ ಅಧಿಸೂಚಿಸಲ್ಪಡುವಂತಹ 
ಖಾಲಿ ಹುದ್ದೆಗಳಿಗೆ ಆಯ್ದ ಅಭ್ಯರ್ಥಿಗಳ ಪಟ್ಟಿ ಕಳುಹಿಸುವುದು ಹಾಗೂ ಸಾರ್ವಜನಿಕ ಮತ್ತು ಖಾಸಗೀ, ವಲಯಗಳಲ್ಲಿರುವ 
ಉದ್ಯೋಗಸ್ಥರ ತ್ರೈಮಾಸಿಕ ವರದಿಯನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸುವುದು ಈ ಕಚೇರಿಯ ಮುಖ್ಯ ಕರ್ತವ್ಯಗಳಾಗಿಪೆ. 
ಜಿಲ್ಲಾ ಮಟ್ಟದ ಅಧಿಕಾರ ವ್ಯಾಪ್ತಿ ಹೊಂದಿರುವ ಉದ್ಯೋಗಾಧಿಕಾರಿಗಳ ಸಹಾಯಕ್ಕೆ ಒಬ್ಬರು ಉದ್ಯೋಗಾಧಿಕಾರಿಗಳು (ವೃತ್ತಿ 
ಮಾರ್ಗದರ್ಶನ) ಮೂವರು ಸಹಾಯ ಉದ್ಯೋಗಾಧಿಕಾರಿಗಳು ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. ಖಾಲಿ ಹುದ್ದೆಯ ಕಡ್ಡಾಯ 
ಅಧಿಸೂಚನೆ ಶಾಸನ 1959 ಮತ್ತು ನಿಯಮಗಳನ್ನು ಈ ಕಚೇರಿಯು ಅನ್ವಯಗೊಳಸುತ್ತಿದೆ. ಬೆಂಗಳೂರಿನಲ್ಲಿರುವ ಉದ್ಯೋಗ 
ಮತ್ತು ತರಬೇತಿ ಇಲಾಖೆಯ ನಿರ್ದೇಶಕರು ಇವರ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕೃಷಿ ಇಲಾಖೆ : ಕೃಷಿ ವಿಸ್ತರಣಾ ಯೋಜನೆಯನ್ನು ಪೂರ್ಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಪ್ರಧಾನ ಕೃಷಿ ಅಧಿಕಾರಿಗಳ 
ಕಾರ್ಯಾಲಯವು ಧಾರವಾಡದಲ್ಲಿ 1979ರಲ್ಲಿ ಪ್ರಾರಂಭವಾಯಿತು. ಪೂರ್ವದಲ್ಲಿ (1967) ಇದು ಉಪ ಕೃಷಿ ನಿರ್ದೇಶಕರ ಕಚೇರಿ. 
ಆಗಿದ್ದು 1979 ರಿಂದ ಈಗಿರುವಂತೆ ಬದಲಾವಣೆ ಹೊಂದಿದೆ. ಕಾರ್ಯಾಲಯವು ಧಾರವಾಡ ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿದ್ದು 
ಪ್ರಧಾನ ಕೃಷಿ ಅಧಿಕಾರಿಗಳು ಇದರ ಮುಖ್ಯಸ್ಥರು, ಕೃಷಿ ವಿಸ್ತರಣಾ ಯೋಜನೆಯಲ್ಲಿ ಬರುವ ಎಲ್ಲ ಸಿಬ್ಬಂದಿಗಳ ಮೇಲ್ವಿಚಾರಣೆ, 
ಮಾರ್ಗದರ್ಶನ ಹಾಗೂ ನಿಯಂತ್ರಣದ ಜೊತೆಗೆ ಯೋಜನೆಗಳ ಅನುಷ್ಠಾನ, ಕೃಷಿ ಎಜ್ಞಾನಿಗಳ ಸಂಶೋಧನೆಗಳನ್ನು ಪ್ರಚುರ 
ಪಡಿಸುವುದು, ಕೃಷಿ ಚಟುವಟಿಕೆಗಳನ್ನು ಅಳವಡಿಸಿ ಆಹಾರಧಾನ್ಯ ಹಾಗೂ ದನಗಳ ಮೇವು ಉತ್ಪಾದನೆಯ ಹೆಚ್ಚಳ ಸಾಧಿಸುವುದು, 
ಮುಂತಾದ ಕಾರ್ಯ ಚಟುವಟಿಕೆಗಳನ್ನು ಈ ಕಾರ್ಯಾಲಯ ಹಾಕಿಕೊಂಡಿರುವುದು. ಕಚೇರಿಯ ಮುಖ್ಯಸ್ಥರ ನೆರವಿಗೆ ಒಬ್ಬರು ಕೃಷಿ 
ಸಹಾಯಕ ನಿದೇಶಕರು (ಕೇಂದ್ರ), ಎಂಟು ಜನ ಸಹಾಯಕ ಕೃಷಿ ನಿರ್ದೇಶಕರು (ವಿಷಯ ತಜ್ಞರು), ಒಬ್ಬರು ಸಹಾಯಕ ನಿರ್ದೇಶಕರು 
(ಮಣ್ಣು ಮತ್ತು ನೀರು ನಿರ್ವಹಣೆ), ಒಬ್ಬರು ಸಹಾಯಕ ಸಾಂಖ್ಯಿಕ ಅಧಿಕಾರಿಗಳು, ನಾಲ್ಕು ಜನ ಸಹಾಯಕ ಕೃಷಿ ಅಧಿಕಾರಿಗಳು, 
(ತಾಂತ್ರಿಕ ಸಹಾಯಕರು) ಹಾಗೂ ಇತರ ಸಹಾಯಕ ಸಿಬ್ಬಂದಿ ಇದ್ದಾರೆ. ಫರ್ಟಿಲೈಜರ್‌ ಕಂಟ್ರೋಲ್‌ ಆಕ್ಟ, ಪೆಸ್ಟಕಂಟ್ರೋಲ್‌ ಆ್ಯಕ್ರ, 
ಬೀಜ ಕಾನೂನು ಹಾಗೂ ನಿಯಮಗಳು ಮತ್ತು ತತ್ತಿ ಸಾರಿಗೆ ಅಧಿನಿಯಮಗಳನ್ನು ಕಚೇರಿಯು ಅನ್ವಯಗೊಳಸುತ್ತಿದೆ. 


ಪ್ರತೀಯೊಂದು ತಾಲೂಕಿಗೆ ಒಬ್ಬರಂತೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇದ್ದು ಕೃಷಿ ವಿಸ್ತರಣಾ ಯೋಜನೆಯನ್ನು ` 
ಅನುಷ್ಠಾನಗೊಳಿಸುತ್ತಿದೆ. ಗದಗಿನಲ್ಲಿ ಮಣ್ಣು ಆರೋಗ್ಯ ಕೇಂದ್ರ (ಸಾಯಿಲ್‌ ಹೆಲ್ತ್‌ ಸೆಂಟರ್‌) ವಿದ್ದು ಕೃಷಿ ಅಧಿಕಾರಿಗಳ ನೇತೃತ್ವದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು ಜಿಲ್ಲೆಯ ಎಲ್ಲ ಮಣ್ಣಿನ ಮಾದರಿಗಳ ಪರೀಕ್ಷೆ ನಡೆಸುವುದು. ಹಾವೇರಿ ತಾಲೂಕಿನ ದೇವಿ ಹೊಸೂರಲ್ಲಿ 
ಕೃಷಿ ಪಾಠಶಾಲೆ ಇದ್ದು ಕೃಷಿ ಅಧಿಕಾರಿಗಳ ನೇತೃತ್ವದಲ್ಲಿ ರೈತರಿಗೆ ಕೃಷಿ ತರಬೇತಿ ನೀಡುತ್ತಿದೆ. ಹುಬ್ಬಳ್ಳಿ ನವಲಗುಂದ, ಗದಗ ಮತ್ತು 
ಹಾವೇರಿಗಳಲ್ಲಿ ಕೃಷಿ ಅಧಿಕಾರಿಗಳು (ವಿಷಯ ತಜ್ಗರು) ಕಾರ್ಯ ನಿರ್ವಹಿಸುತ್ತಿರುವರು. ರಾಜ್ಯ ಘಟಕ ಯೋಜನೆ ಹಾಗೂ ಜಿಲ್ಲಾ 
ಘಟಕ ಯೋಜನೆಗಳನ್ನು ಈ ಕಚೇರಿ ಕಾರ್ಯರೂಪಕ್ಕೆ ತರುತ್ತಿರುವುದಲ್ಲದೆ ರಾಜ್ಯ ಸರ್ಕಾರದ ನೆರವಿನಲ್ಲಿ ವಿಶೇಷ ಘಟಕ 
ಯೋಜನೆಯಡಿ ಪರಿಶಿಷ್ಟ ಜಾತಿ ಫಲಾನುಭವಿಗಳಿಗೆ ಸಸ್ಯ ಸಂರಕ್ಷಣಾ ಉಪಕರಣ, ಕೃಷಿ ಪರಿಕರ ಹಾಗೂ ಉಪಕರಣಗಳನ್ನು 
ರಿಯಾಯತಿ ದರದಲ್ಲಿ ಒದಗಿಸುತ್ತಿದೆ. ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾ ಪರಿಷತ್ತು, ಧಾರವಾಡ ಹಾಗೂ ಜಂಟೆ ಕೃಷಿ ನಿರ್ದೇಶಕರು, 
ಧಾರವಾಡ ವಿಭಾಗ, ಧಾರವಾಡ ಇವರುಗಳು, ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುವರು. ಚಿ 


ಇತರ ಇಲಾಖೆಗಳು 633 


ಕೃಷಿ ಮಾರಾಟ ಇಲಾಖೆ : ಕರ್ನಾಟಕ ವ್ಯವಸಾಯೋತ್ಸನ್ನಗಳ ಮಾರಾಟ (ನಿಯಂತ್ರಣ) ಕಾಯೆ ಹಾಗೂ ಅಧಿನಿಯಮದ 
ಜಾರಿ, ಮೇಲ್ವಿಚಾರಣೆ, ನಿಯಂತ್ರಣ ಹಾಗೂ ಆಡಳಿತ ಉದ್ದೇಶಗಳನ್ನು ಹೊಂದಿರುವ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ 
ಇಲಾಖೆ ಕಚೇರಿಯು 1941 ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಆರಂಭದಲ್ಲಿ ಮಾರ್ಕೆಟಿಂಗ್‌ ಇನ್ಸ್‌ಪೆಕ್ಟರ್‌ (ಮಾರುಕಟ್ಟೆ 
ನಿರೀಕ್ಷಕರು) ಕಚೇರಿಯ ಮುಖ್ಯಸ್ಥರಿದ್ದು ಹುದ್ದೆಯ ಹೆಸರು, ಮುಂದೆ 1967 ರಲ್ಲಿ ಜಿಲ್ಲಾ ಮಾರುಕಟ್ಟೆ ಅಧಿಕಾರಿಗಳು ಷಾ 
ಬದಲಾವಣೆ ಹೊಂದಿತು. ನಂತರದಲ್ಲಿ 1986 ರಲ್ಲಿ ಈಗಿರುವಂತೆ ಸಹಾಯಕ ನಿರ್ದೇಶಕರು ಕೃಷಿ ಮಾರುಕಟ್ಟೆ ಇಲಾಖೆ ಎಂದು 
ಪುನರ್‌ ನಾಮಕರಣ ಹೊಂದಿತು. ಸಹಾಯಕ ನಿರ್ದೇಶಕರು ಸಂಪೂರ್ಣ ಧಾರವಾಡ ಜಿಲ್ಲಾ ಅಧಿಕಾರ ವ್ಯಾಪ್ತಿ ಹೊಂದಿರುವರು. 
ಇವರ ಕಾರ್ಯದಲ್ಲಿ ಸಹಕರಿಸಲು ಇಬ್ಬರು ಮಾರುಕಟ್ಟೆ ನಿರೀಕ್ಷಕರು, ಹಾಗೂ ಇತರ ಸಿಬ್ಬಂದಿ ಇದೆ. 


ಮಾರುಕಟ್ಟೆ ಸಮಿತಿಗಳ ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾತಿ ನೀಡುವುದು, ಜಿಲ್ಲೆಯ ಮಾರುಕಟ್ಟೆ ಸಮಿತಿಗಳ ಮೇಲ್ವಿಚಾರಣೆ, 
ವೇರಹೌಸ್‌ (ಉಗ್ರಾಣ)ಗಳ ಪರೀಕ್ಷಣೆ ಮುಂತಾದ ಕಾರ್ಯ ಚಟುವಟಿಕೆಗಳನ್ನು ಈ ಕಾರ್ಯಾಲಯ ನಿರ್ವಹಿಸುವುದು. ಅಂಗಡಿ, 
ಉಗ್ರಾಣಗಳ ನಿರ್ಮಾಣ, ನಿವೇಶನಗಳ ಹಂಚಿಕೆ, ಸಾರ್ವಜನಿಕ ಸೌಕರ್ಯ ಒದಗಿಸುವುದು, ರೈತರಿಗೆ ವಿಶ್ರಾಂತಿ ಭವನದ ವ್ಯವಸ್ಥೆ 
ರೈತರು ಮಾರಲು ತರುವ ದನಕರುಗಳಿಗೆ ನೀರು, ನೆರಳಿನ ವ್ಯವಸ್ಥೆ ಮುಂತಾದ ಯೋಜನೆಗಳನ್ನು ಈ ಕಾರ್ಯಾಲಯ ಹಾಕಿಕೊಂಡು 
ಕಾರ್ಯಗತಗೊಳಿಸುತ್ತದೆ. ತಾಲೂಕುಮಟ್ಟದ ಅಧಿಕಾರ ವ್ಯಾಪ್ತಿಹೊಂದಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ಈ ಕಚೇರಿಯ 
ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕಾರ್ಯದರ್ಶಿಗಳು ಈ ಸಮಿತಿಗಳ ಮುಖ್ಯಸ್ಥರಾಗಿರುತ್ತಾರೆ. ಜಂಟಿನಿರ್ದೇಶಕರು ಕೃಷಿ ಮಾರಾಟ 
ಇಲಾಖೆ ಬೆಳಗಾವಿ ವಿಭಾಗ, ಬೆಳಗಾವಿ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳು ಆಗಿರುತ್ತಾರೆ. 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ : ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯ ಧಾರವಾಡದಲ್ಲಿ 
1978 ರಲ್ಲಿ ಕಾರ್ಯಾರಂಭ ಮಾಡಿತು. ಧಾರವಾಡ ಜಿಲ್ಲೆಯ ಎಲ್ಲ ಕಚೇರಿಗಳಲ್ಲಿಯೂ ಕನ್ನಡ ಭಾಷೆಯ ಬಳಕೆ ಹಾಗೂ ಸಂಸ್ಕೃತಿ 
ಪ್ರಚಾರ ಇವುಗಳ ಮೇಲ್ವಿಚಾರಣೆ, ಕನ್ನಡ ಕಲಿಕೆಯ ಕಾರ್ಯಕ್ರಮಗಳನ್ನು ಹಮಿಕ್ಲೊಳ್ಳುವುದು ಈ ಕಚೇರಿಯ ಮುಖ್ಯ 
ಧ್ಯೇಯೋದ್ದೇಶಗಳಾಗಿವೆ. ಕನ್ನಡ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಹಾಗೂ ಅಧಿಕಾರಿಗಳಿಗೆ ತರಬೇತಿ, 
ನ್ಯಾಯಾಂಗದಲ್ಲಿಯೂ ಕನ್ನಡ ಬಳಕೆ ತರಬೇತಿ, ನಿರುದ್ಯೋಗಿ ಕನ್ನಡ ಬೆರಳಚ್ಚುಗಾರರಿಗೆ ಧನಸಹಾಯ, ಕನ್ನಡ ಮಾಧ್ಯಮದಲ್ಲಿ 
ಪಿ.ಯು.ಪಿ. ಪದವಿ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಇಲಾಖೆಯಿಂದ ಬಹುಮಾನ ಯೋಜನೆ, ಕನ್ನಡೇತರರಿಗೆ ಕನ್ನಡ 
ತರಗತಿಗಳನ್ನು ನಡೆಸುವುದು, ಜಿಲ್ಲೆಯ ಕಲಾವಿದರನ್ನು ಗುರುತಿಸುವುದು, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ವಿಚಾರ ಸಂಕಿರಣಗಳನ್ನು 
ಜಿಲ್ಲಾಮಟ್ಟದಲ್ಲಿ ಏರ್ಪಡಿಸುವುದು ಹಾಗೂ ವಿಶೇಷ ಘಟಕ ಯೋಜನೆ ಅಡಿ ಕಲಾವಿದರನ್ನು ಪ್ರೋತ್ಸಾಹಿಸುವುದು, ತಾಲೂಕಿಗೆ 
ಒಂದರಂತೆ ಬಯಲು ರಂಗಮಂದಿರಗಳನ್ನು ನಿರ್ಮಿಸಲು ಧನಸಹಾಯ ನೀಡುವುದು, ಕಲಾವಿದರ, ಸಾಹಿತಿಗಳ, ವೈದ್ಯಕೀಯ ವೆಚ್ಚಗಳ 
ಮರುಪಾವತಿ, ಸಾಮೂಹಿಕ ವಿಮಾ ಯೋಜನೆ, ಜನಪದ ಕಲಾವಿದರಿಗೆ ಗೌರವಧನ ಹಾಗೂ ಮಾಸಾಶನ ದೊರಕಿಸಿ ಕೊಡುವುದು 
ಇವು ಕಾರ್ಯಾಲಯದ ಇನ್ನಿತರ ಕಾರ್ಯ ಚಟುವಟಿಕೆಗಳಾಗಿವೆ. ಸಹಾಯಕ ನಿರ್ದೇಶಕರು ಕಚೇರಿಯ ಮುಖ್ಯಸ್ಥರಾಗಿದ್ದು ಅವರ 
ನೆರವಿಗೆ ಅನ್ಯ ಸಿಬ್ಬಂದಿ ಇದೆ. ಬೆಳಗಾವಿಯಲ್ಲಿ ಇರುವ ಬೆಳಗಾವಿ ಎಭಾಗದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿದೇಶಕರು 
ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕಾನೂನು ಮಾಪನಶಾಸ್ತ್ರ ಇಲಾಖೆ : ತೂಕ ಮತ್ತು ಅಳತೆಗಳ ಕುರಿತು ಸತ್ಯಾಪನೆ ಮತ್ತು ನಿರೀಕ್ಷಣೆ ಉದ್ದೇಶದಿಂದ ಕಾನೂನು 
ಮಾಪನಶಾಸ್ತ್ರ ಸಹಾಯಕ ನಿಯಂತ್ರಕರು, ಹುಬ್ಬಳ್ಳಿ ವೃತ್ತದ ಕಚೇರಿಯು ಹುಬ್ಬಳ್ಳಿಯಲ್ಲಿ ಪ್ರಾರಂಭಗೊಂಡಿತು. ಕಾನೂನು ಮಾಪನ 
ಶಾಸ್ತ್ರ ಸಹಾಯಕ ನಿಯಂತ್ರಕರು ಕಚೇರಿಯ ಮುಖ್ಯಸ್ಥರಾಗಿದ್ದು ಅವರ ನೆರವಿಗೆ ನಾಲ್ಕು ಜನ ನಿರೀಕ್ಷಕರು, . ಒಬ್ಬರು ದ್ವಿತೀಯ ದರ್ಜೆ 
ಸಹಾಯಕರು, ಒಬ್ಬರು ಬೆರಳಚ್ಚುಗಾರರು, ಒಬ್ಬರು ದೈಹಿಕ ಸಹಾಯಕರು, ಒಬ್ಬರು ಮೇಸ್ತ್ರಿ ಹಾಗೂ ಒಬ್ಬರು "ಡಿ' ವೃಂದದ 
ನೌಕರರು ಇದ್ದಾರೆ. ತೂಕ ಮತ್ತು ಅಳತೆಗಳ ಕುರಿತಾದ ಸತ್ಕಾಪನೆ ಹಾಗೂ ನಿರೀಕ್ಷಣೆ ರೀತ್ಯ ಸತ್ಯಾಪನೆ ಶುಲ್ಕ ವಿಧಿಸುವುದು, ತೂಕ 
ಅಳತೆ ಮತ್ತು ಪೊಟ್ಟಣ ಕಾಯ್ದೆ ಅನ್ವಯ ಮೊಕದ್ದಮೆ, ಅಭಿಸಂದಾನ ಮೊಕದ್ದಮೆ ಹೂಡುವುದು, ಅಭಿಸಂದಾನ ದಂಡಹಣ 
ವಿಧಿಸುವುದು ಹಾಗೂ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಯಲ್ಲಿ ಪ್ರಗತಿ ಸಾಧಿಸುವುದು ಮುಂತಾದ ಕಾರ್ಯಗೌರವಗಳನ್ನು 
ಈ ಕಾರ್ಯಾಲಯ ಹಾಕಿಕೊಂಡು ಕಾರ್ಯ ನಿರ್ವಹಿಸುತ್ತಿದೆ. ಗದಗ ವೃತ್ತದ ಕಚೇರಿಯು ಗದಗದಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. 


ಕಾನೂನು ಮಾಪನಶಾಸ್ತ್ರದ ಉಪನಿಯಂತ್ರಕರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. ಅಧ್ಯಾಯ ಆರನ್ನು ನೋಡಿ) 


634 ಧಾರವಾಡ ಜಿಲ್ಲೆ. 


ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ : ಜಿಲ್ಲಾ ವಿಮಾ ಅಧಿಕಾರಿಗಳ ಕಚೇರಿಯು 1976ರಲ್ಲಿ ಧಾರವಾಡದಲ್ಲಿ ಕಾರ್ಯಾರಂಭ 
ಮಾಡಿತು. ಈ ಕಚೇರಿಯು ಧಾರವಾಡ, ಗದಗ, ಕಲಘಟಗಿ, ನವಲಗುಂದ, ನರಗುಂದ, ಮುಂಡರಗಿ, ರೋಣ ಮತ್ತು ಶಿರಹಟ್ಟಿ 
ತಾಲೂಕುಗಳ ವ್ಯಾಪ್ತಿಯನ್ನು ಹೊಂದಿದ್ದು ಜಿಲ್ಲಾ ವಿಮಾ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಪ್ರಾರಂಭದಲ್ಲಿ 
ಜಿಲ್ಲಾ ವ್ಯಾಪ್ತಿ ಹೊಂದಿದ ಈ ಕಚೇರಿ ದಿನಾಂಕ 1.2.89 ರಿಂದ ಹುಬ್ಬಳ್ಳಿ ಖಜಾನೆಗೆ ಸೇರಿದ ತಾಲೂಕುಗಳಾದ ಹುಬ್ಬಳ್ಳಿ, 
ಕುಂದಗೋಳ, ಹಾನಗಲ್‌, ಶಿಗ್ಗಾಂವಿ, ಹಾವೇರಿ, ಬ್ಯಾಡಗಿ, ರಾಣೆಬೆನ್ನೂರ, ಹಿರೇಕೆರೂರ ಮತ್ತು ಸವಣೂರು ತಾಲೂಕುಗಳನ್ನು, 
ಹೊಸದಾಗಿ ಪ್ರಾರಂಭಿಸಿದ ಅಪರ ಜಿಲ್ಲಾ ವಿಮಾ ಅಧಿಕಾರಿಗಳ ಕಚೇರಿ ಹುಬ್ಬಳ್ಳಿ ಇವರ ಅಧಿಕಾರ ವ್ಯಾಪ್ತಿಗೆ ಸೇರಿಸಲಾಯಿತು. ಜಿಲ್ಲಾ 
ವಿಮಾ ಅಧಿಕಾರಿಗಳ ನೆರವಿಗೆ ಇಬ್ಬರು ಅಧೀಕ್ಷಕರು ಹಾಗೂ ಇತರ ಸಿಬ್ಬಂದಿ ಇರುವುದು. ಸರ್ಕಾರಿ ನೌಕರರ ಕಡ್ಡಾಯ ಜೀವವಿಮಾ 
ಮೂಲ ಉದ್ದೇಶ ಹೊಂದಿರುವ ಈ ಕಾರ್ಯಾಲಯವು ಕೆ.ಜಿ.ಐ.ಡಿ. ಪಾಲಸಿಗಳ ಮೇಲೆ ಸಾಲ ನೀಡುವಿಕೆ ಮತ್ತು ಆವಧಿ ಪೂರೈಕೆ, 
ಮರಣ, ಜನನ ಮತ್ತು ವಿಮಾ ತ್ಕಾಗಮೌಲ್ಯ ಪ್ರಕರಣಗಳ ಇತೃರ್ಥ ಹಾಗೂ ಪುರಸಭೆ ನೌಕರರು ಮತ್ತು ಅನುದಾನಿತ ಸಂಸ್ಥೆಗಳ 
ನೌಕರರ ಕುಟುಂಬ ಕಲ್ಯಾಣನಿಧಿ ಪ್ರಕರಣಗಳ ಇತ್ಯರ್ಥಪಡಿಸುವ ಕಾರ್ಯಚಟುವಟಿಕೆಗಳನ್ನು ಹೊಂದಿದೆ. ಸರ್ಕಾರಿ ನೌಕರರ ಕಡ್ಡಾಯ 
ಜೀವವಿಮಾ ನಿಯಮ (1958) ಗಳನ್ನು ಈ ಕಚೇರಿ ಅನ್ವಯಗೊಳಸುತ್ತಿದೆ. `ಉಪ ನಿರ್ದೇಶಕರು, ವಿಭಾಗೀಯ ಕಚೇರಿ, ಧಾರವಾಡ 
ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುವರು. 


ಅಪರ ಜಿಲ್ಲಾ ವಿಮಾ ಅಧಿಕಾರಿಗಳ ಕಚೇರಿಯು ಹುಬ್ಬಳ್ಳಿಯಲ್ಲಿ 1989 ರಲ್ಲಿ ಪ್ರಾರಂಭಗೊಂಡಿತು. ಹುಬ್ಬಳ್ಳಿ ಅಪರ ಜಿಲ್ಲಾ 
ಖಜಾನೆ ವ್ಯಾಪ್ತಿಗೆ ಬರುವ ಹುಬ್ಬಳ್ಳಿ, ಹಾವೇರಿ, ಹಾನಗಲ್‌, ಹಿರೇಕೆರೂರ, ಬ್ಯಾಡಗಿ, ಕುಂದಗೋಳ, ಸವಣೂರು, ಶಿಗ್ಗಾಂವಿ ಹಾಗೂ 
ರಾಣೆಬೆನ್ನೂರ ಈ 9 ತಾಲೂಕುಗಳ ಸರ್ಕಾರಿ ನೌಕರರ ವಿಮೆ ಹಾಗೂ ಆರೆ ಸರ್ಕಾರಿ ಸಂಸ್ಥೆಗಳಾದ ನಗರಸಭೆ, ಪುರಸಭೆ, ನಿಗಮ, 
ಮಂಡಳಿ, ಅನುದಾನಿತ ಶಿಕ್ಷಣ ಸಂಸ್ಥೆಗಳ, ಮುಖ್ಯಾಧಿಕಾರಿಗಳ ಕುಟುಂಬ ಕಲ್ಯಾಣ ನಿಧಿಯ ಲೆಕ್ಕ ನಿರ್ವಹಣೆ, ಮುಂತಾದ ಸೇವೆಗಳನ್ನು 
ಈ ಕಾರ್ಯಾಲಯ ಒದಗಿಸುತ್ತಿದೆ. ಅಪರ ಜಿಲ್ಲಾ ವಿಮಾ ಅಧಿಕಾರಿಗಳು ಕಚೇರಿಯ ಮುಖ್ಯಸ್ಥರು. ಕರ್ನಾಟಕ ಸರ್ಕಾರ ವಿಮಾ 
ಇಲಾಖೆ ವಿಭಾಗೀಯ ಕಚೇರಿ, ಧಾರವಾಡ ಇವರು ಈ ಕಚೇರಿಯ ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುವರು. . 


ಕಾರ್ಮಿಕ ಇಲಾಖೆ : ವಿವಿಧ ಕಾರ್ಮಿಕ ಕಾಯ್ದೆಗಳ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕಾರ್ಮಿಕ ಅಧಿಕಾರಿಗಳ ಕಚೇರಿ 
ಹುಬ್ಬಳ್ಳಿಯಲ್ಲಿ 1957 ರಿಂದ ಕಾರ್ಯಾರಂಭ ಮಾಡಿದೆ. ಕಾರ್ಮಿಕ ಅಧಿಕಾರಿಗಳು ಕಚೇರಿ ಮುಖ್ಯಸ್ಥರಿದ್ದು ಜಿಲ್ಲಾ ಅಧಿಕಾರ ವ್ಯಾಪ್ತಿ 
ಹೊಂದಿರುವರು. ಈ ಅಧಿಕಾರಿಗಳ ನೆರವಿಗೆ ಕಾರ್ಮಿಕ ನಿರೀಕ್ಷಕರು ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. ಕರ್ನಾಟಕ ಅಂಗಡಿ ಮತ್ತು 
ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ ಕನಿಷ್ಠ ವೇತನ ಕಾಯ್ದೆ ವೇತನ ಪಾವತಿ ಕಾಯ್ವೆ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಹಾಗೂ ಕೇಂದ್ರ 
ಸರ್ಕಾರದ ನಿರ್ದೇಶನದ ಪ್ರಕಾರ ಕನಿಷ್ಠ ವೇತನ ಕಾನೂನನ್ನು ಕೃಷಿ ವ್ಯವಸಾಯಗಳಲ್ಲಿ ವಿಶೇಷ ಗಮನ ಹರಿಸಿ ಅನುಷ್ಠಾನಗೊಳಿಸುವುದು 
ಈ ಕಾರ್ಯಾಲಯದ ಮುಖ್ಯ ಚಟುವಟಿಕೆಗಳಾಗಿವೆ. ಜಿಲ್ಲೆಯಲ್ಲಿ ವೃತ್ತಗಳನ್ನು ನಿರ್ಮಿಸಿ ತಾಲೂಕುಗಳನ್ನು ಆಡಳಿತ ಕೇಂದ್ರ 
ಕಚೇರಿಗಳನ್ನಾಗಿ ಮಾಡಿ ಕಾರ್ಮಿಕ ನಿರೀಕ್ಷಕರನ್ನು ನಿಯೋಜಿಸಿ ಜಿಲ್ಲಾ ಕಚೇರಿಯ ಅಧೀನಕ್ಕೆ ಒಳಪಟ್ಟಂತೆ ಕಾರ್ಯನಿರ್ವಹಿಸಲಾಗುತ್ತಿದೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಧಾರವಾಡ ವಿಭಾಗ, ಹುಬ್ಬಳ್ಳಿ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕಾರಾಗೃಹ ಇಲಾಖೆ : ಜಿಲ್ಲಾ ಕಾರಾಗೃಹ ಅಧೀಕ್ಷರರ ಕಚೇರಿಯು ಧಾರವಾಡದಲ್ಲಿ ಪ್ರಾರಂಭವಾಯಿತು. ಮೊದಲು ಜಿಲ್ಲಾ 
ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಪದನಿಮಿತ್ತ ಅಧೀಕ್ಷಕರಾಗಿದ್ದರು. 1978 ರಿಂದ ಈಚೆ ಕರ್ನಾಟಕ ಕಾರಾಗೃಹಗಳ ಇಲಾಖೆಯ 
ಅಧೀಕ್ಷಕರನ್ನು ಜಿಲ್ಲಾ ಕಾರಾಗೃಹಗಳ ಅಧೀಕ್ಷಕರನ್ನಾಗಿ ನೇಮಿಸಲಾಗುತ್ತಿದೆ. ಇವರ ಅಧಿಕಾರ ವ್ಯಾಪ್ತಿ ಮೊದಲು ಕಚೇರಿಗೆ ಮಾತ್ರ 
ಸೀಮಿತವಾಗಿತ್ತು. ಆದರೆ 1987ರಲ್ಲಿ ಉಪಕಾರಾಗೃಹಗಳ ಉಸ್ತುವಾರಿಯನ್ನೂ ವಹಿಸಿಕೊಡಲಾಗಿದೆ. ಅಧೀಕ್ಷಕರ ನೆರವಿಗೆ ದ್ವಿತೀಯ 
ದರ್ಜೆ ಸಹಾಯಕರು, ಹೆಡ್‌ವಾರ್ಡರ್‌, ವಾರ್ಡರ್‌ ಹಾಗೂ ಮಹಿಳಾ ವಾರ್ಡರ್‌ಗಳು ಇರುತ್ತಾರೆ. ಬೆಂಗಳೂರಿನಲ್ಲಿರುವ ಕರ್ನಾಟಕ 


ಕಾರಾಗೃಹಗಳ ನಿರೀಕ್ಷಕರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತದೆ. (ಅಧ್ಯಾಯ 10 ನೋಡಿ) 

ಕೈಗಾರಿಕೆ ಮತ್ತು ವಾಣಿಜ್ಮ ಇಲಾಖೆ : ಜಿಲ್ಲೆಯಾದ್ಯಂತ ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 
ಪ್ರಧಾನ ವ್ಯವಸ್ಥಾಪಕರು (ಚೀಫ್‌ ಮ್ಯಾನೇಜರ್‌) ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಚೇರಿಯು ಧಾರವಾಡದ ರಾಯಾಪುರದಲ್ಲಿ 1978 ರಲ್ಲಿ 
ಕಾರ್ಯಾರಂಭ ಮಾಡಿತು. ಪ್ರಾರಂಭದಲ್ಲಿ (1963) ಕಚೇರಿಯ ಮುಖ್ಯಸ್ಥರ ಹುದ್ದೆಯ ಹೆಸರು ಸಹಾಯಕ ನಿರ್ದೇಶಕರು ಎಂದು 


EE ಟುಟ 


ಇತರ ಇಲಾಖೆಗಳು 635 


ಇದ್ದು ಮುಂದೆ 1971 ರಲ್ಲಿ ಉಪ ನಿರ್ದೇಶಕರು, ಪದನಿಮಿತ್ತ ಯೋಜನಾ ಅಧಿಕಾರಿಗಳು ಗ್ರಾಮೀಣ ಕೈಗಾರಿಕಾ ಯೋಜನೆಗಳು 
ಎಂದಾಯಿತು. 1978 ರಲ್ಲಿ ಮತ್ತೆ ಈ ಹುದ್ದೆಯ ಹೆಸರು ಈಗಿರುವಂತೆ ಪ್ರಧಾನ ವ್ಯವಸ್ಥಾಪಕರು ಎಂದು ಬದಲಾವಣೆಗೊಂಡಿತು. 
ಈ ಕಾರ್ಯಾಲಯವು ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿದೆ. ಕೈಗಾರಿಕೆಗೆ ಉಪಯುಕ್ತವಾಗುವಂತೆ ಮಾನವ ಶಕ್ತಿಯ ಹಾಗೂ ಮಾರುಕಟ್ಟೆಯ 
ಸಮೀಕ್ಷೆ ನಡೆಸುವುದು ತಾಂತ್ರಿಕ ಹಾಗೂ ಆರ್ಥಿಕ ಯೋಜನಾ ವರದಿಗಳನ್ನು ತಯಾರಿಸುವುದು, ಕೈಗಾರಿಕೋದ್ಯಮಿಗಳಿಗೆ ನೆರವು 
ನೀಡುವುದು, ಅತೀ ಸಣ್ಣ ಕೈಗಾರಿಕೆಗಳಿಗೆ ಸೂಕ್ತ ತರಬೇತಿ, ಕಚ್ಚಾಮಾಲು ಒದಗಿಸುವಲ್ಲಿಯ ನೆರವು ಹಾಗೂ ಹಣಕಾಸು, ಮಾರುಕಟ್ಟೆ 
ಸೌಲಭ್ಯದ ಬಗ್ಗೆ ಅರಿವು ಮೂಡಿಸುವುದು, ಮುಂತಾದ ಕಾರ್ಯ ಚಟುವಟಿಕೆಗಳನ್ನು ಈ ಕಾರ್ಯಾಲಯವು ಹಾಕಿಕೊಂಡು ಕಾರ್ಯ 
ನಿರ್ವಹಿಸುತ್ತದೆ. ಪ್ರದಾನ ವ್ಯವಸ್ಥಾಪಕರ ನೆರವಿಗೆ ಮೂವರು ಪ್ರಚಾರಕ ವ್ಯವಸ್ಥಾಪಕರು, ಒಬ್ಬರು ಸಹಾಯಕ ನಿರ್ದೇಶಕರು (ಆಡಳಿತ), 
ಒಬ್ಬರು ಕೈಗಾರಿಕಾ ಪ್ರವರ್ತನಾಧಿಕಾರಿಗಳು, ಒಬ್ಬರು ಅಧೀಕ್ಷಕರು ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. 


ಕರ್ನಾಟಕ ರಾಜ್ಯ ಕೈಗಾರಿಕಾ ನೆರವು ಅಧಿನಿಯಮ ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಮತ್ತು ರಿಯಾಯತಿಗಳ 
ಕೊಡುಗೆ ಅಧಿನಿಯಮ 1993 (ಪ್ಯಾಕೇಜ್‌ ಆಫ್‌ ಇನ್ಸೆಂಟಿವ್ಸ್‌ ಅಂಡ್‌ ಕನ್ನೆಶನ್ಸ್‌ ಟು ಸಾಲ್‌ ಸ್ಕೇಲ್‌ ಇಂಡಸ್ಟ್ರೀಸ್‌ ಕ್ಟ ಹಾಗೂ 
ಕರ್ನಾಟಕ ಸಾರ್ವಜನಿಕ ಧನ ವಸೂಲಾತಿ ಅಧಿನಿಯಮ, ಕರ್ನಾಟಕ ಕೈಗಾರಿಕಾ ಕ್ಷೇತ್ರ ವಿಸ್ತರಣ ಅಧಿನಿಯಮ, ಕರ್ನಾಟಕ ಸಹಕಾರ 
ಅಧಿನಿಯಮ ಮತ್ತು ನಿಯಮ 1959 ಮುಂತಾದವುಗಳನ್ನು ಈ ಕಾರ್ಯಾಲಯ ಅನ್ವಯಗೊಳಸುತ್ತಿದೆ. 


ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಕೈಗಾರಿಕಾ ವಸಾಹತು ಹಂಚಿಕೆ, ರಾಜ್ಯ ಅನುದಾನ, ಸವಲತ್ತು ರಿಯಾಯತಿ ಒದಗಿಸುವಿಕೆ, 
ಮಾರಾಟ ಕರ ರಿಯಾಯಿತಿ (5 ವರ್ಷದ ಅವಧಿಗೆ), ಹಣಕಾಸಿಗಾಗಿ ಹಣಕಾಸು ಸಂಸ್ಥೆಗೆ ಶಿಫಾರಸು ಮಾಡುವುದು, ವಿಶ್ವಯೋಜನೆಯ 
ಅಡಿ ಗ್ರಾಮೀಣ ಕಸಬುದಾರರಿಗೆ ನಿರಂತರ ಉದ್ಯೋಗ ನೀಡುವಿಕೆ, ಪ್ರಧಾನ ಮಂತ್ರಿಗಳ ರೋಜಗಾರ ಯೋಜನೆ ಅಡಿ ವಿದ್ಯಾವಂತ 
ನಿರುದ್ಯೋಗಿಗಳಿಗೆ ಸಹಾಯ, ರೋಗಗ್ರಸ್ತ ಸಣ್ಣ ಕೈಗಾರಿಕೆ ಘಟಕಗಳ ಪುನಶ್ಚೇತನ ಹಾಗೂ ಘಟಕಗಳಿಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ 
ಪುರಸ್ಕಾರ, ಪ್ರಶಸ್ತಿ ಒದಗಿಸುವುದು ಮುಂತಾದ ಯೋಜನೆಗಳನ್ನು ಈ ಕಚೇರಿ ಕಾರ್ಯರೂಪಗೊಳಸುತ್ತಿದೆ. ಜಿಲ್ಲೆಯ ನಾಲ್ಕು ಕಂದಾಯ 
ಉಪವಿಭಾಗಗಳಾದ ಧಾರವಾಡ, ಗದಗ, ಹಾವೇರಿ ಹಾಗೂ ಸವಣೂರುಗಳಲ್ಲಿ ಸಹಾಯಕ ನಿರ್ದೇಶಕರ ಕಚೇರಿಗಳಿದ್ದು ಈ ಜಿಲ್ಲಾ 
ಕಚೇರಿಯ ಆಡಳಿತ ಹಾಗೂ ನಿಯಂತ್ರಣಕ್ಕೆ ಒಳಪಟ್ಟು ಕಾರ್ಯ ನಿರ್ವಹಿಸುತ್ತಿವೆ. ಆಯುಕ್ತರು ಕೈಗಾರಿಕಾ ಅಭಿವೃದ್ಧಿ ಹಾಗೂ 
ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು ಇವರು ಜಿಲ್ಲಾ ಕಚೇರಿಯ ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಜಿಲ್ಲಾ ಖಜಾನೆ : ಜಿಲ್ಲಾ ಖಜಾನೆ ಅಧಿಕಾರಿಗಳ ಹೊಸ ಕಾರ್ಯಾಲಯವು ಧಾರವಾಡದಲ್ಲಿ 1961 ರಲ್ಲಿ ಕಾರ್ಯಾರಂಭ 
ಮಾಡಿತು. ಧಾರವಾಡ ಉಪಖಜಾನೆ ಅಧಿಕಾರಿಗಳ ಉಸ್ತುವಾರಿಯ ಉಪ ಖಜಾನೆಗಳಾದ ಗದಗ, ಲಕ್ಷ್ಮೇಶ್ವರ, ಮುಂಡರಗಿ, ಕಲಘಟಗಿ, 
ನವಲಗುಂದ, ನರಗುಂದ, ರೋಣ ಮತ್ತು ಶಿರಹಟ್ಟಿಗಳ ಇವುಗಳ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವ ಈ ಜಿಲ್ಲಾ 
ಖಜಾನೆಯ ಕಾರ್ಯಾಲಯಕ್ಕೆ ಜಿಲ್ಲಾ ಖಜಾನೆ ಅಧಿಕಾರಿಗಳು ಮುಖ್ಯಸ್ಥರು. ಇದರ ವ್ಯಾಪ್ತಿಗೆ ಒಳಪಟ್ಟ ಎಲ್ಲ ಸರ್ಕಾರಿ ಕಚೇರಿಗಳು, 
ಜಿಲ್ಲಾ ಪರಿಷತ್‌ನ ಮಂಡಲ್‌ ಪಂಚಾಯತ್‌ಗಳ ವಿವಿಧ ನಮೂನೆಯ ಬಿಲ್ಲುಗಳನ್ನು ಮಹಾಲೇಖಪಾಲರು ಬೆಂಗಳೂರು ಇವರ 
ಪ್ರಮಾಣೀಕರಣಕ್ಕೆ ಅನುಗುಣವಾಗಿ ಖಜಾನೆ ತಪಾಸಣೆಗೆ ಒಳಪಡಿಸಿ ಪಾವತಿ ಮಾಡುವುದು ಹಾಗೂ ವೈಯಕ್ತಿಕ ಠೇವಣಿಗಳ 
ನಿರ್ವಹಣೆ, ಇತ್ಯಾದಿ ಮುಖ್ಯ ಜವಾಬ್ದಾರಿಗಳನ್ನು ಈ ಕಾರ್ಯಾಲಯ ಹೊಂದಿದೆ. ಖಜಾನೆ ಅಧಿಕಾರಿಗಳ ಸಹಾಯಕ್ಕೆ ಇಬ್ಬರು 
ಸಹಾಯಕ ಖಜಾನೆ ಅಧಿಕಾರಿಗಳು ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. ಕರ್ನಾಟಕ ಆರ್ಥಿಕ ಸಂಹಿತೆ, ಕರ್ನಾಟಕ ಖಜಾನೆ ಸಂಹಿತೆ 
ಮುಂತಾದ ನಿಯಮಗಳನ್ನು ಹಾಗೂ ಅಧಿನಿಯಮಗಳನ್ನು ಈ ಕಾರ್ಯಾಲಯವು ಅನ್ವಯಗೊಳಸುತ್ತಿದೆ. ಖಜಾನೆ ನಿರ್ದೇಶಕರು 
ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುವರು. ಜಿಲ್ಲೆಯಲ್ಲಿ ಇನ್ನುಳಿದ ಎಂಟು ತಾಲೂಕುಗಳ ಅಧಿಕಾರ ವ್ಯಾಪ್ತಿಯನ್ನು 
ಹುಬ್ಬಳ್ಳಿ ಖಜಾನೆ ಹೊಂದಿದೆ. ಅದರ ಕೆಳಗೆ ತಾಲೂಕು ಮಟ್ಟ ಉಪಖಜಾನೆಗಳಿವೆ. 


ಜಿಲ್ಲಾ ತರಬೇತಿ ಸಂಸ್ಥೆ : ಜಿಲ್ಲಾ ತರಬೇತಿ ಸಂಸ್ಥೆಯು ಧಾರವಾಡದಲ್ಲಿ 1974 ರಲ್ಲಿ ಪ್ರಾರಂಭವಾಯಿತು. ಇದು ಸಿಬ್ಬಂದಿ 
ಮತು ಆಡಳಿತ ಸುಧಾರಣಾ ಇಲಾಖೆಗೆ ಒಳಪಟ್ಟಿದ್ದು ಜಿಲ್ಲಾ ವ್ಯಾಪ್ತಿ ಹೊಂದಿದೆ. ಪತ್ರಾಂಕಿತವಲ್ಲದ ಸರಕಾರಿ ನೌಕರರಿಗೆ ಆಡಳಿತ 
ವಿಷಯದಲ್ಲಿ ತರಬೇತಿ ನೀಡುವುದು ಹಾಗೂ ಸರ್ಕಾರ ಹಮಿಕ್ಷೊಂಡ ಹೊಸ ಯೋಜನೆಗಳ ಬಗ್ಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 
ತರಬೇತಿ ವಿಷಯಗಳಲ್ಲಿ ಅಳವಡಿಸಿಕೊಳ್ಳುವುದು ಸಂಸ್ಥೆಯ ಉದ್ದೇಶವಾಗಿದೆ. ಪ್ರಾಚಾರ್ಯರು ಈ ಸಂಸ್ಥೆಯ ಮುಖ್ಯಸ್ಥರಾಗಿದ್ದು ಅವರ 


636 ಧಾರವಾಡ ಜಿಲ್ಲಿ 


ಸಹಾಯಕ್ಕೆ ಒಬ್ಬರು ಉಪ ಪ್ರಾಚಾರ್ಯರು ಇಬ್ಬರು ಬೋಧಕರು ಹಾಗೂ ಇತರ ಸಿಬ್ಬಂದಿ ಇದೆ. ಸಂಸ್ಥೆಯು ಪ್ರತೀವರ್ಷವೂ 
ವಿವಿಧ ತರಬೇತಿ ಕಾರ್ಯಕ್ರಮಗಳನ್ನು ನಡೆಯುತ್ತಿದೆ. ಮೈಸೂರಲ್ಲಿರುವ ಆಡಳಿತ ತರಬೇತಿ ಸಂಸ್ಥೆಯ ನಿರ್ದೇಶಕರ ಅಧೀನದಲ್ಲಿ 
ಇದು ಕಾರ್ಯ ನಿರ್ವಹಿಸುತ್ತದೆ. ಮಹಾ ನಿರ್ದೇಶಕರು, ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಮತ್ತು ್ರ ಜಿಲ್ಲಾಧಿಕಾರಿಗಳು ಧಾರವಾಡ, 
ಇವರುಗಳು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ತೋಟಗಾರಿಕೆ ಇಲಾಖೆ : ಜಿಲ್ಲಾ ತೋಟಗಾರಿಕೆ ಕಚೇರಿಯು ಧಾರವಾಡದಲ್ಲಿ 1960ರಲ್ಲಿ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ 
ಡಿಸ್ಟಿಕ್ಟ್‌ ಹಾರ್ಟಿಕಲ್ಲರಲ್‌ ಇನ್‌ಸೆಕ್ಟರರವರು ಕಚೇರಿಯ ಮುಖ್ಯಸ್ಥರಾಗಿದ್ದು ನಂತರದಲ್ಲಿ ಈ ಹುದ್ದೆಯು 1966 ರಲ್ಲಿ ಅಸಿಸ್ಟಂಟ್‌ 
ಫ್ರೂಟ್‌ ಡೆವೆಲಪ್‌ಮೆಂಟ್‌ ಆಫಿಸರ್‌ ಆಗಿಯೂ, ಮುಂದೆ 1967 ರಲ್ಲಿ ಜಿಲ್ಲಾ ತೋಟಗಾರಿಕಾ ಅಧಿಕಾರಿಯಾಗಿಯೂ, ಪ್ರಸ್ತುತ 
(ಅಂದರೆ 1992ರಿಂದ) ತೋಟಗಾರಿಕಾ ಉಪನಿರ್ದೇಶಕರ ಹುದ್ದೆಯಾಗಿ ಮಾರ್ಪಾಡು ಹೊಂದಿದೆ. ಸಂಪೂರ್ಣ ಧಾರವಾಡ ಜಿಲ್ಲೆಯ 
ಈ ಕಚೇರಿಯ ಅಧಿಕಾರ ವ್ಯಾಪ್ತಿಯಲ್ಲಿದೆ. ತೋಟಗಾರಿಕೆಯಲ್ಲಿ ಅಭಿರುಚಿ ಇದ್ದವರಿಗೆ ತರಕಾರಿ, ಹೂವಿನ ಬೀಜಗಳ ಮತ್ತು ಹಣ್ಣಿನ 
ಸಸಿಗಳ ಹಾಗೂ ಕಸಿಗಳ ಪೂರೈಕೆ, ತೋಟಗಳ ನಿರ್ಮಾಣ ಹಾಗೂ ನಿರ್ವಹಣೆಗೆ ಸಹಾಯ ನೀಡುವುದು, ಪರಿಶಿಷ್ಟ ಜಾತಿಯವರಿಗೆ 
ಸರ್ಕಾರದ ನಿಯಮದಂತೆ ತರಬೇತಿ ನೀಡುವುದು, ಹಣ್ಣಿನ, ತೆಂಗಿನ ತೋಟಗಳ ನಿರ್ಮಾಣ ಹಾಗೂ ನಿರ್ವಹಣೆಗೆ ಸಹಾಯ 
ನೀಡುವುದು ಮುಂತಾದ ಕಾರ್ಯ ಜವಾಬ್ದಾರಿಗಳನ್ನು ಈ ಕಚೇರಿ ಹೊಂದಿದೆ. ತೆಂಗಿನ ಬೀಜದ ಕಾಯಿಗಳ ಸಂಗ್ರಹಣೆ ಹಾಗೂ 
ನರ್ಸರಿಗಳ ನಿರ್ವಹಣೆಯಂತಹ 13 ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಯೋಜನೆಯಡಿಯಲ್ಲಿ ವಿಶೇಷ ಘಟಕ 
ಯೋಜನೆಗಳಾದ ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ ಬರಗಾಲ ಪೀಡಿತ ಅಭಿವೃದ್ಧಿ ಯೋಜನೆ ಹಾಗೂ ನಬಾರ್ಡ (ರಾಷ್ಟ್ರೀಯ 
ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌) ಸಾಲ ಯೋಜನೆಗಳನ್ನು ಕಾರ್ಯರೂಪಗೊಳಸುತ್ತಿದೆ. ತೋಟಗಾರಿಕಾ ಉಪನಿರ್ದೇಶಕರ 
ಸಹಾಯಕ್ಕೆ ಒಬ್ಬರು ಜಿಲ್ಲಾ ತೋಟಗಾರಿಕಾ ಅಧಿಕಾರಿಗಳು, ಇಬ್ಬರು ಸಹಾಯಕ ನಿರ್ದೇಶಕರುಗಳು, 22 ಸಹಾಯಕ ತೋಟಗಾರಿಕೆ 
ಅಧಿಕಾರಿಗಳು, ಒಬ್ಬರು ಅಧೀಕ್ಷಕರು ಹಾಗೂ ಇತರ ನೌಕರರು ಇರುವರು. 


ಜಿಲ್ಲೆಯ 14 ತಾಲೂಕುಗಳಲ್ಲಿ ತಾಲೂಕು ಕಾರ್ಯಾಲಯಗಳಿದ್ದು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು 
ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನುಳಿದ ತಾಲೂಕುಗಳಾದ ಮುಂಡರಗಿ, ಶಿರಹಟ್ಟಿ, ಕಲಘಟಗಿಗಳ ಕಚೇರಿಗಳು ಸಹಾಯಕ 
ನಿರ್ದೇಶಕರ ಉಸ್ತುವಾರಿಗೆ ಒಳಪಟ್ಟಿವೆ. ಧಾರವಾಡ, ಹುಬ್ಬಳ್ಳಿ ಕಲಘಟಗಿ, ನರಗುಂದ, ನವಲಗುಂದ, ಮುಂಡರಗಿ, ಹಾವೇರಿ, 
ರಾಣೆಬೆನ್ನೂರ ಹಾಗೂ ಹಿರೇಕೆರೂರ ತಾಲೂಕುಗಳಲ್ಲಿ ತೋಟಗಾರಿಕೆ ಕ್ಷೇತ್ರಗಳು ಇದ್ವು ಅವುಗಳ ನಿರ್ವಹಣೆಗೆ ತೋಟಗಾರಿಕೆ 
ಸಹಾಯಕ, ತೋಟಗಾರ ಹಾಗೂ ಇತರ ನೌಕರರಿದ್ದಾರೆ. ತೋಟಗಾರಿಕೆ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗ ಬೆಳಗಾವಿ ಇವರು 
ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. (ಅಧ್ಯಾಯ ನಾಲ್ಕು ನೋಡಿ) 


ನಗರ ಭೂಮಾಪನ ಇಲಾಖೆ : ಭೂದಾಖಲೆಗಳು, ನಗರ ಭೂಮಾಪನ (ಸಿಟಿಸರ್ವೆ) ಕಾರ್ಯಾಲಯವು ಧಾರವಾಡದಲ್ಲಿ 
1920 ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ನಗರದ ಭೂಮಾಪನ ಅಧಿಕಾರಿಗಳು ಕಚೇರಿಯ ಮುಖ್ಯಸ್ಥರಾಗಿದ್ದು 1974-75 
ರಲ್ಲಿ ಸಹಾಯಕ ನಿರ್ದೇಶಕರು, ಭೂ ದಾಖಲೆಗಳು ಮತ್ತು ನಗರ ಭೂಮಾಪನ ಲ್ಯಾಂಡ್‌ ರೆಕಾರ್ಡ್ಸ್‌ ಮತ್ತು ಸಿಟಿ ಸರ್ವೆ) ಎಂದು 
ಹುದ್ದೆಯು ಮಾರ್ಪಾಡಾಯಿತು. ಧಾರವಾಡ ನಗರದಲ್ಲಿ ಬರುವ ನಗರ ಆಸ್ತಿಗಳ ವ್ಯಾಪ್ತಿಯನ್ನು ಹೊಂದಿದ್ದು ಆಸ್ತಿಗಳ ಹಕ್ಕು 
ದಾಖಲಾತಿ ಮತ್ತು ಪುನರ್ವಿಲೇಖನ ಕೆಲಸಗಳನ್ನು ಈ ಕಚೇರಿಯು ನಿರ್ವಹಿಸುತ್ತಿರುವುದು; ಕರ್ನಾಟಕದ ಭೂ ಕಂದಾಯ ಕಾಯ್ದೆ 
1964 ಮತ್ತು ನಿಯಮ 1966ಗಳನ್ನು ಈ ಕಾರ್ಯಾಲಯ ಅನ್ವಯಗೊಳಿಸುತ್ತದೆ. ಮೂವರು ಮೊದಲನೇ ದರ್ಜೆ ಭೂಮಾಪಕರು 
ಹಾಗೂ ಇತರೆ ಸಿಬ್ಬಂದಿ ಈ ಕಚೇರಿಯಲ್ಲಿ ಇದೆ. ಭೂದಾಖಲೆಗಳ ಉಪನಿರ್ದೇಶಕರು ಧಾರವಾಡ ವಿಭಾಗ ಧಾರವಾಡ ಇವರು 
ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ನಗರ ಯೋಜನಾ ಇಲಾಖೆ : ನಗರ ಯೋಜನಾ (ಟೌನ್‌ ಪ್ಲಾನಿಂಗ್‌) ಜಂಟಿ ನಿರ್ದೇಶಕರ ಕಚೇರಿಯು 1981 ರಲ್ಲಿ 
ಧಾರವಾಡದಲ್ಲಿ ಪ್ರಾರಂಭವಾಯಿತು. ನಗರ ಯೋಜನಾ ಜಂಟೆ ನಿರ್ದೇಶಕರು ಈ ಕಾರ್ಯಾಲಯದ ಮುಖ್ಯಸ್ಥರಾಗಿದ್ದು ಬೆಳಗಾವಿ 
ಹಾಗೂ ಗುಲಬರ್ಗಾ ಕಂದಾಯ ವಿಭಾಗಗಳಲ್ಲಿರುವ ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಚೇರಿಗಳ ಮತ್ತು ನಗರ ಯೋಜನಾ 
ಕಾರ್ಯಗಳ ಉಸ್ತುವಾರಿ ಮತ್ತು ತಾಂತ್ರಿಕ ಕಾರ್ಯ ನಿರ್ವಹಣೆ ಜವಾಬ್ದಾರಿಯನ್ನು ಹೊಂದಿರುವರು. ಜಂಟಿ ನಿರ್ದೇಶಕರ ಆಡಳಿತಕ್ಕೆ 


ಇತರ ಇಲಾಖೆಗಳು 637 


ಒಳಪಟ್ಟಂತೆ ಇಬ್ಬರು ಕಿರಿಯ ನಗರ 'ಯೋಜಕರು, ಒಬ್ಬರು ಮುಖ್ಯ ಆಕೃತಿರಚಕರು, ಒಬ್ಬರು ನಗರ ಯೋಜನಾ ಪರ್ಯವೇಕ್ಷಕರು, 
ಒಬ್ಬರು ಅನುರೇಖನಕಾರರು, ಒಬ್ಬರು ಛಾಯಾ ಮುದ್ರಕರು, ಒಬ್ಬರು ಸಚೇತಕರು, ಹಾಗೂ ಇತರ ಸಹಾಯ ಸಿಬ್ಬಂದಿ ಈ 
ಕಚೇರಿಯಲ್ಲಿ ಇದ್ದಾರೆ. 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಅಧಿನಿಯಮದಡಿಯಲ್ಲಿ ಹುಬ್ಬಳ್ಳಿ, ಧಾರವಾಡ ಸ್ಥಳೀಯ ಯೋಜನಾ 
ಪ್ರದೇಶಗಳಲ್ಲಿ ವ್ಯಾಪಕ ಅಭಿವೃದ್ಧಿ ಯೋಜನೆ ತಯಾರಿಸುವುದು ಹಾಗೂ ಈ ತಯಾರಿಸಿದ ಯೋಜನೆಗಳು ಕ್ರಮಬದವಾದ ಬೆಳವಣಿಗೆ 
ಆಗಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ರೂಪಿಸುವುದು ಹಾಗೂ ಯೋಜನೆಗಳ ಮಂಜೂರಾತಿ ಪಡೆಯುವುದು, ದಾನ ಜಿಲ್ಲೆಯಲ್ಲಿ 
ಇತರ ಪಟ್ಟಣ ಹಾಗೂ ಬೆಳವಣಿಗೆ ಹೊಂದುತ್ತಿರುವ ಗ್ರಾಮಗಳ ಮೋಜಣಿ ಮಾಡುವುದು, ಮೂಲ ನಕ್ಷೆಗಳನ್ನು ಅಧ್ಯಯನ 
ನಕ್ಷೆಗಳನ್ನು ತಯಾರಿಸುವುದು ಮತ್ತು ಈ ಪ್ರದೇಶಗಳಿಗೆ ಅಭಿವೃದ್ಧಿ ಯೋಜನೆಗಳನ್ನು ತಯಾರಿಸುವುದು, ಅಭಿವೃದ್ಧಿ ಯೋಜನೆ 
ಅಳವಡಿಸುವಲ್ಲಿ ತಾಂತ್ರಿಕ ಸಹಕಾರ ನೀಡುವುದು, ಸ್ಥಳೀಯ ಪ್ರಾಧಿಕಾರ ಮತ್ತು ಇತರ ಇಲಾಖೆಗಳ ಕೋರಿಕೆ ಮೇರೆಗೆ ರೂಪರೇಷೆ, 
ವಿನ್ಮಾಸಗಳನ್ನು ತಯಾರಿಸುವುದು ಹಾಗೂ ಕಂದಾಯ ಇಲಾಖೆಗೆ ತಾಂತ್ರಿಕ ಅಭಿಪ್ರಾಯ ನೀಡುವುದು ಈ ಕಾರ್ಯಾಲಯದ ಮುಖ್ಯ 
ಕಾರ್ಯ ಚಟುವಟಿಕೆಗಳಾಗಿವೆ. ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ಧಿ ಚಟುವಟಿಕೆಗಳನ್ನು ಈ ಕಾರ್ಯಾಲಯ ಹಾಕಿಕೊಂಡು 
ಕಾರ್ಯರೂಪಗೊಳಸುತ್ತಿದೆ. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ, ಗದಗ, ಬೆಟಗೇರಿ ಹಾಗೂ ರಾಣೆಬೆನ್ನೂರುಗಳಲ್ಲಿ ನಗರ ಯೋಜನಾ 


ಸಹಾಯ ನಿರ್ದೇಶಕರುಗಳ ಕಚೇರಿಗಳು ಇದ್ದು ಈ ಕಾರ್ಯಾಲಯದ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. ನಗರ ಯೋಜನಾ 
ನಿರ್ದೇಶಕರು - ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳು ಆಗಿರುತ್ತಾರೆ. 


ನೀರಾವರಿ ಇಲಾಖೆ : ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, 3ನೇ ಮಲಪ್ರಭಾ ಯೋಜನೆ, ಇವರ ಕಚೇರಿಯು ಧಾರವಾಡದಲ್ಲಿ 
1976 ರಲ್ಲಿ ಕಾರ್ಯಾರಂಭ ಮಾಡಿತು. ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಕಚೇರಿಯ ಮುಖ್ಯಸ್ಥರಿದ್ದು ಭೂ ಸ್ವಾಧೀನ 
ಪ್ರಕರಣಗಳ ವಿಲೇವಾರಿ, ಜವಾಬ್ದಾರಿಯನ್ನು ಇವರು ಹೊಂದಿರುವರು. ಸಂಯುಕ್ತ ಮೋಜಣಿ ಹೆಚ್ಚುವರಿ ಕ್ಷೇತ್ರದ ಪ್ರಸ್ತಾವನೆ, ಪರಿಹಾರ 
ಧನ ಎತರಣೆ, ಲೆಕ್ಕ ಪತ್ರ ಮಾಡುವುದು ಮುಂತಾದ ಕಾರ್ಯಚಟುವಟಿಕೆಗಳನ್ನು ಈ ಕಾರ್ಯಾಲಯ ಕಾರ್ಯರೂಪಗೊಳಿಸುತ್ತಿದೆ. 
ನೀರಾವರಿ ಇಲಾಖೆಯು ಮಲಪ್ರಭಾ ಯೋಜನೆ ಕಾಲುವೆ ರಚನೆ ಕುರಿತು ಭೂಸ್ವಾಧೀನ ಯೋಜನೆಯನ್ನು ಹಮಿಕ್ಷೊಂಡಿದ್ದು ರೋಣ, 
ಗದಗ, ನವಲಗುಂದ, ನರಗುಂದ ಹಾಗೂ ಬ್ಯಾಹಟ್ಟಿಯ ಕಾರ್ಯನಿರ್ವಾಹಕ ಇಂಜಿನಿಯರರ ಸಹಕಾರದೊಂದಿಗೆ 
ಕಾರ್ಯನಿರ್ವಹಿಸುತ್ತಿದೆ. ವಿಶೇಷ ಜಿಲ್ಲಾಧಿಕಾರಿಗಳು ಪುನರ್‌ ವಸತಿ ಹಾಗೂ ಮಲಪ್ರಭಾ ಯೋಜನೆ ಬೆಳಗಾಂವಿ ಇವರು ತತ್‌ಕ್ಷಣದ 


ಮೇಲಾಧಿಕಾರಿಗಳು. 


ಪಶುಸಂಗೋಪನಾ ಇಲಾಖೆ : ಪಶುಪಾಲನೆ ಹಾಗೂ ಪಶುವೈದ್ಯ ಸೇವೆ ಉಪನಿರ್ದೇಶಕರ ಕಚೇರಿಯು ಧಾರವಾಡದಲ್ಲಿ 
ರಾಜ್ಯ ಪುನರ್‌ವಿಂಗಡನೆ ಪೂರ್ವದಲ್ಲಿಯೇ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ವಿಭಾಗೀಯ ಪಶು ವೈದ್ಯಾಧಿಕಾರಿಗಳ ನಿಯಂತ್ರಣದಲ್ಲಿ 
ಇದ್ದು ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಸಹಾಯ ನಿರ್ದೇಶಕ ಎಂದು ಬದಲಾವಣೆ ಹೊಂದಿ 2 ನೇಯ ಫೆಬ್ರವರಿ, 1986 ರಿಂದ 
ಈಗಿರುವಂತೆ ಉಪನಿರ್ದೇಶಕರು ಪಶುಸಂಗೋಪನೆ ಹಾಗೂ ಪಶುವೈದ್ಯಸೇವೆ ಎಂದು ಬದಲಾವಣೆಗೊಂಡಿದೆ. ಜಿಲ್ಲೆಯ ಎಲ್ಲ ಪಶು 
ಸಂಗೋಪನಾ ಕೇಂದ್ರಗಳ ಮೇಲ್ವಿಚಾರಣೆ, ಲೆಕ್ಕ ತಪಾಸಣೆ, ವವಧ ಯೋಜನೆಗಳ ಅನುಷ್ಠಾನ ಹಾಗೂ ಸರ್ಕಾರ ನಿಗದಿಪಡಿಸಿದ 
ಕಾರ್ಯಕ್ರಮಗಳ ಜಾರಿಗೊಳಿಸುವ ಉದ್ದೇಶಗಳನ್ನು ಈ ಜಿಲ್ಲಾಮಟ್ಟದ ಕಚೇರಿ ಹೊಂದಿದೆ. ಉಪನಿರ್ದೇಶಕರ ಸಹಾಯಕ್ಕೆ ಸಹಾಯಕ 
ನಿರ್ದೇಶಕರು (4), ಪಶುವೈದ್ಯಾಧಿಕಾರಿಗಳು (1), ಅಧೀಕ್ಷಕರು ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. ಇದಲ್ಲದೆ ತಾಲೂಕು, ಹೋಬಳಿ 
ಮಟ್ಟದ ಪಶು ಚಿಕಿತ್ಲಾಲಯಗಳಲ್ಲಿ ಇಬ್ಬರು ಸಹಾಯಕ ನಿದೇಶಕರು, 33 ಪಶುವೈದ್ಯಾಧಿಕಾರಿಗು, 9 ಪಶುವೈದ್ಯ ಮೇಲ್ವಿಚಾರಕರು 
ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗವು ಇರುತ್ತದೆ. ಧಾರವಾಡ ಜಿಲ್ಲಾ ವ್ಯಾಪ್ತಿಗೆ ಒಳಪಡುವ ಎಲ್ಲ ಪಶು ಚಿಕಿತ್ಸಾ ಕೇಂದ್ರಗಳ ನಿಯಂತ್ರಣ 
ಮತ್ತು ಅವುಗಳಿಗೆ ಬೇಕಾಗುವ ತಾಂತ್ರಿಕ ಸಲಹೆ ಔಷಧೋಪಕರಣಗಳು, ಕೃತಕ ಗರ್ಭಧಾರಣ ವ್ಯವಸ್ಥೆ ಘನೀಕೃತ ವೀರ್ಯ 
ಸರಬರಾಜು ಹಾಗೂ ಸಾರಜನಕರ ಪೂರೈಕೆ ಇತ್ಯಾದಿ ಚಟುವಟಿಕೆಗಳ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮತ್ತು ಜಿಲ್ಲಾ 
ಪರಿಷತ್‌ಗಳಿಂದ ಕಾಲಕಾಲಕ್ಕೆ ಇಲಾಖೆಯಿಂದ ಮಂಜೂರಾಗುವ ಸಾಮಾಜಿಕ, ಆರ್ಥಿಕ ಹಾಗೂ ಗ್ರಾಮೀಣ ಅಭಿವೃದ್ಧಿ 
ಕಾರ್ಯಕ್ರಮಗಳನ್ನು ಅನುಷಾನಗೊಳಿಸುವುದು, ಜಿಲ್ಲೆಯ ಜಾನುವಾರುಗಳ ಆರೋಗ್ಯ ನಿರ್ವಹಣೆ, ತಳಿ ಅಭಿವೃದ್ಧಿ ಸುಧಾರಿತ ತಳಿಗಳ 


೦ 


ಸರಬರಾಜು, ಸಾಂಕ್ರಾಮಿಕ ರೋಗ-ರುಜಿನಗಳ ನಿಯಂತ್ರಣ ಚುಚ್ಚುಮದ್ದು ಕಾರ್ಯಕ್ರಮ ಮುಂತಾದವು ಕಚೇರಿಯ ಇನ್ನಿತರ 


638 ಧಾರವಾಡ ಜಿಲ್ಲಿ 


ಚಟುವಟಿಕೆಗಳಾಗಿವೆ. ವಿಶೇಷ ಘಟಕ ಯೋಜನೆ, ವಿಶೇಷ ಜಾನುವಾರು ತಳಿ ಅಭಿವೃದ್ಧಿ ಯೋಜನೆ, ಮೇವು ಅಭಿವೃದ್ಧಿ ಮುಂತ್ಥಾದ 
25 ಯೋಜನೆಗಳ ಅನುಷ್ಠಾನವನ್ನು ಈ ಕಚೇರಿಯು ನಿರ್ವಹಿಸುತ್ತಿದೆ. ವಿಭಾಗೀಯ ಮಟ್ಟದ ಜಂಟಿ ನಿರ್ದೇಶಕರು ಪಶುಪಾಲನೆ 
ಹಾಗೂ ಪಶುವೈದ್ಯ ಸೇವೆ, ಬೆಳಗಾವಿ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. ಅಲ್ಲದೆ ಜಿಲ್ಲಾ ಪರಿಷತ್ತಿಗೆ 
ನಿಯೋಜಿಸಿರುವುದರಿಂದ ಮುಖ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಪರಿಷತ್‌, ಧಾರವಾಡ ಇವರು ಕೂಡಾ ಮೇಲಾಧಿಕಾರಿಗಳಾಗಿರುವರು. 


ಪ್ರಾದೇಶಿಕ ಸಾರಿಗೆ ಇಲಾಖೆ : ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರ ಕಚೇರಿಯು ಧಾರವಾಡದಲ್ಲಿ 1958 ರಲ್ಲಿ 
ಪ್ರಾರಂಭವಾಯಿತು. ಇದು ಧಾರವಾಡ ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿದೆ. ಮೋಟಾರು ವಾಹನಗಳ ನೋಂದಣಿ, ಮಾಲಿಕತ್ವ 
ಬದಲಾವಣೆ, ವಾಹನ ಚಾಲನಾ ಅನುಜ್ಞಾ ಪತ್ರ ನೀಡಿಕೆ, ನಿರ್ವಾಹಕರ ಲೈಸನ್ಸ್‌ ನೀಡಿಕೆ, ರಸ್ತೆ ರಹದಾರಿ ಪರವಾನಿಗೆ ನವೀಕರಣ, 
ಮೋಟಾರ ವಾಹನ ತೆರಿಗೆ ಸಂಗ್ರಹಣೆ, ವಾಹನಗಳ ತಪಾಸಣೆ ಇತ್ಯಾದಿ ಕಾರ್ಯ ಚಟುವಟಿಕೆಗಳನ್ನು ಈ ಕಚೇರಿ ನಿರ್ವಹಿಸುತ್ತಿದೆ. 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಈ ಕಚೇರಿಯ ಮುಖ್ಯಸ್ಥರಿದ್ದು ಅವರ ಸಹಾಯಕ್ಕೆ ಇಬ್ಬರು ಸಹಾಯಕ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ಒಬ್ಬರು ಖಜಾನೆ ತೆರಿಗೆ ಅಧಿಕಾರಿಗಳು, ನಾಲ್ವರು ಅಧೀಕ್ಷಕರು, ಒಬ್ಬರು ಲೇಖಾಕ್ಷಕರು, ಏಳು ಮೋಟಾರು ವಾಹನ 
ನಿರೀಕ್ಷಕರು, ಒಬ್ಬರು ಅಭಿಯೋಜನಾ ನಿರೀಕ್ಷಕರು ಹಾಗೂ ಇತರ ಸಿಬ್ಬಂದಿ ಇದೆ. ಭಾರತೀಯ ಮೋಟಾರು ವಾಹನ ಅಧಿನಿಯಮ 
1988,ಕರ್ನಾಟಕ ಮೋಟಾರ ವಾಹನ ತೆರಿಗೆ ಅಧಿನಿಯಮ 1957,ಕೇಂದ್ರ ಮೋಟಾರು ನಿಯಮಗಳು 1989 ಹಾಗೂ ಕರ್ನಾಟಕ 
ಮೋಟಾರು ವಾಹನ ನಿಯಮಗಳನ್ನು ಈ ಕಚೇರಿ ಅನ್ವಯಗೊಳಿಸುತ್ತಿದೆ. ವಾಹನ ಮಾಲಿನ್ಯವನ್ನು ತಡೆಗಟ್ಟುವ ಹಾಗೂ ಕಲಿಕೆ 
ಲೈಸನ್ನಗಳ ತ್ವರಿತ ವಿಲೇವಾರಿ ಮಾಡುವ ಮುಂತಾದ ಉದ್ದೇಶಗಳನ್ನು ಕಾರ್ಯಗತಗೊಳಸುತ್ತಿದೆ. ಬೆಳಗಾವಿಯಲ್ಲಿರುವ ಬೆಳಗಾವಿ 
ವಿಭಾಗದ ವಾಹನ ಸಾರಿಗೆ ಆಯುಕ್ತರು, ಈ ಕಚೇರಿಯು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಬಾಲಾಪರಾಧಿ ಶಾಲೆ : ಬಂಧಿಗಳನ್ನು ಸರ್ವರೀತಿಯಲ್ಲಿಯೂ ಸುಧಾರಿಸುವ ಉದ್ದೇಶ ಹೊಂದಿದ ಕಾರಾಗೃಹ ಇಲಾಖೆಯ 
ಬಾಲಾಪರಾಧಿ ಶಾಲೆ ಧಾರವಾಡದಲ್ಲಿ 1858 ರಷ್ಟು ಹಿಂದೆಯೇ ಪ್ರಾರಂಭಗೊಂಡಿದೆ. ಇದರಲ್ಲಿ ತರುಣ ಅಪರಾಧಿಗಳ ಶಾಲೆ 
(ಬೋರ್ಸ್ವಲ್‌ ಸ್ಕೂಲ್‌) ಕೂಡ ಇದೆ. ಕಾರಾಗೃಹ ನಿಯಮ ಮತ್ತು ಅಧಿನಿಯಮಗಳನ್ನು ಕಾರ್ಯರೂಪಕ್ಕೆ ತರಲು ಸಂಪೂರ್ಣ 
ಧಾರವಾಡ ಜಿಲ್ಲಾ ವ್ಯಾಪ್ತಿಯನ್ನು ಈ ಕಚೇರಿ ಹೊಂದಿದೆ. ಅನಕ್ಷರಸ್ಥರನ್ನು ಅಕ್ಷರಸ್ತರನ್ನಾಗಿ ಮಾಡುವುದು, ವ್ಯವಸಾಯ ಹಾಗೂ 
ತೋಟಗಾರಿಕೆಗಳನ್ನು ಆಧುನಿಕ ರೀತಿಯಲ್ಲಿ ಕಲಿಸುವುದು, ಬಡಿಗತನ, ನೇಕಾರಿಕೆ ಹಾಗೂ ಹೊಲಿಗೆ ಮುಂತಾದ ಕಸಬುಗಳಲ್ಲಿ 
ತರಬೇತಿ ನೀಡುವುದು, ಭಜನೆ ಹಾಗೂ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬಂದಿಗಳನ್ನು ತೊಡಗಿಸುವುದು ಶಾಲೆಯ ಮುಖ್ಯ 
ಚಟುವಟಿಕೆಗಳಾಗಿವೆ. ಅಧೀಕ್ಷಕರು ಶಾಲೆಯ ಮುಖ್ಯಸ್ಥರಾಗಿದ್ದು ಅವರ ಸಹಾಯಕ್ಕೆ ಒಬ್ಬರು ವೈದ್ಯಾಧಿಕಾರಿಗಳು, ಒಬ್ಬರು ಕಚೇರಿ 
ಅಧೀಕ್ಷಕರು, ಬೋಧಕರೂ ಸೇರಿ ಇತರ ಸಿಬ್ಬಂದಿ ಇದ್ದಾರೆ. ಇದರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಇತರ ಶಾಲೆಗಳು 
ಗದಗ ಹಾಗೂ ಹುಬ್ಬಳ್ಳಿಯ ತಾಲೂಕು ಉಪಕಾರಾಗೃಹಗಳು, ಇವು ಜೈಲರ್‌ (ಅಧೀಕ್ಷಕರು) ಹಾಗೂ ಇತರ ಸಿಬ್ಬಂದಿಯೊಂದಿಗೆ 
ಕಾರ್ಯನಿರ್ವಹಿಸುತ್ತಿವೆ. ಇದಲ್ಲದೆ ಹಾವೇರಿ, ಹಿರೇಕೆರೂರ, ಹಾನಗಲ್‌, ಕುಂದಗೋಳ, ನವಲಗುಂದ, ರೋಣ, ಶಿರಹಟ್ಟಿ ಹಾಗೂ 
ಶಿಗ್ಗಾಂವಿಗಳಲ್ಲಿ ಶಿರಸ್ತೇದಾರ (ಅಧೀಕ್ಷಕರು) ಮೇಲ್ವಿಚಾರಣೆಯಲ್ಲಿ ತಾಲೂಕು ಕಚೇರಿ ಸಿಬ್ಬಂದಿ ಸಹಾಯದಿಂದ ಹಾಗೂ 
ಪೋಲೀಸ್‌ಠಾಣೆಯ ಪೋಲೀಸ್‌ ಭದ್ರತಾ ಸಿಬ್ಬಂದಿಯೊಂದಿಗೆ ಸ್ಥಳೀಯ ಬಾಲಾಪರಾಧಿ ಕಾರಾಗೃಹಗಳು ಕಾರ್ಯ ನಿರ್ವಹಿಸುತ್ತಿರುವವು. 
ಕರ್ನಾಟಕ ಕಾರಾಗೃಹಗಳ ಮಹಾನಿರೀಕ್ಷಕರು - ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುವರು. (ಏವರಗಳಿಗೆ 
ಅಧ್ಯಾಯ 10 ನೋಡಿ). 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ : ಮಹಿಳಾ, ಮಕ್ಕಳ ಹಾಗೂ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಉದ್ದೇಶದಿಂದ 
ಧಾರವಾಡದಲ್ಲಿ 1981 ರಲ್ಲಿ ಸಹಾಯಕ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಯು ಪ್ರಾರಂಭಗೊಂಡಿತು. 
ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿರುವ ಈ ಕಚೇರಿಗೆ ಸಹಾಯಕ ನಿರ್ದೇಶಕರು ಮುಖ್ಯಸ್ಥರಾಗಿದ್ದಾರೆ. ಮುಖ್ಯಸ್ಥರ ಸಹಾಯಕ್ಕೆ ಒಬ್ಬರು 
ಮಹಿಳಾ ಮಕ್ಕಳ ಕಲ್ಯಾಣಾಧಿಕಾರಿಗಳು, ಒಬ್ಬರು ಪ್ರಮಾಣಿತ ಶಾಲೆಗಳ ನಿರೀಕ್ಷಕರು, ಒಬ್ಬರು ನಿರೂಪಣಾಧಿಕಾರಿಗಳು, ಇಬ್ಬರು 
ಅಧೀಕ್ಷಕರು, ಮೂವರು ವಿಶೇಷ ಪೌಷ್ಟಿಕ ಆಹಾರ ನಿರೀಕ್ಷಕರು, ಇಬ್ಬರು ಪ್ರಥಮ ದರ್ಜೆ ಸಹಾಯಕರು, ಒಬ್ಬರು ಸಂಖ್ಯಾ 
ಸಹಾಯಕರು, ಒಬ್ಬರು ಯೋಜನಾ ಸಹಾಯಕರು ಹಾಗೂ ಇತರ ಸಿಬ್ಬಂದಿ ಇದೆ. ಮಹಿಳೆಯ, ಮಕ್ಕಳು ಹಾಗೂ ಅಂಗವಿಕಲರ 
ಪುರೋಗಮನಕ್ಕಾಗಿ ವಿದ್ಯಾಭ್ಯಾಸ, ವಿಧವಾ ತರಬೇತಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಕರ್ನಾಟಕ ಮಕ್ಕಳ ಅಧಿನಿಯಮ 


ಇತರ ಇಲಾಖೆಗಳು 639 


1981 ಪರಿವೀಕ್ಷಣೆ ಅಪರಾಧಿಗಳ ಪರಿವೀಕ್ಷಣೆ ಅಧಿನಿಯಮ, ಮಹಿಳೆಯರ ಅನೀತಿಕರ ವ್ಯವಹಾರ ತಡೆ ಅಧಿನಿಯಮ 
ಎಸ್‌.ಐ.ಟಿ.ಎ), ರೂಢ ಅಪರಾಧಿಗಳ - ಅಧಿನಿಯಮ (ಎಚ್‌.ಓ.ಎ), 1958 ಹಾಗೂ ವರದಕ್ಷಿಣಾ ಪ್ರತಿಬಂಧ ಅಧಿನಿಯಮ 
ಇತ್ಯಾದಿ ನಿಯಮ ಹಾಗೂ ಅಧಿನಿಯಮಗಳನ್ನು ಜಾರಿಗೊಳಿಸುತ್ತಿದೆ. 


ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ, ನಿರಾಧಾರ ಅನಾಥ ಮಕ್ಕಳ ಸಂರಕ್ಷಣೆ, ಉದ್ಯೋಗಸ್ಥ ಮಹಿಳೆಯರ ಮಕ್ಕಳ ಪಾಲನಾ 
ಕೇಂದ್ರಗಳ ಸ್ಥಾಪನೆ, ದೇವದಾಸಿಯರ ಮದುವೆ ಮತ್ತು ಪುನರ್‌ವಸತಿ, ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ಕೃಷಿ ಮಹಿಳೆಯರಿಗಾಗಿ 
ಹೆರಿಗೆ ಭತ್ತ ವಿಧವಾ ವೇತನ, ಗ್ರಾಮಾಂತರ ಹೆಣ್ಣುಮಕ್ಕಳಿಗೆ ಶಿಷ್ಠ ವೇತನ ಮುಂತಾದ ಯೋಜನಾ ವಲಯದ ಅಭಿವೃದ್ದಿ 
ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಅಧೀನ ಕಚೇರಿಗಳಾದ ವೀಕ್ಷಣಾಲಯ ಧಾರವಾಡ, ವೀಕ್ಷಣಾಲಯ ರಾಣೆಬೆನ್ನೂರ, 
ಮಂದಮತಿ ಮಹಿಳೆಯರ ಅನುಪಾಲನಾ ಗೃಹ, ಧಾರವಾಡ, ಬಾಲಸೇವಾ ಸಂಸ್ಥೆ ಹುಬ್ಬಳ್ಳಿ, ಕುರುಡು ಮಕ್ಕಳ ಸರಕಾರಿ ಶಾಲೆ 
ಹುಬ್ಬಳ್ಳಿ, ಪುರುಷ ಅನುಪಾಲನಾ ಗೃಹ ಹುಬ್ಬಳ್ಳಿ, ಸರಕಾರಿ ಬಾಲಕಿಯರ ಬಾಲಮಂದಿರ ಹುಬ್ಬಳ್ಳಿ ಮತ್ತು ಕೈಗಾರಿಕಾ ಆಧಾರಿತ 
ಸರಕಾರಿ ಬಾಲಕರ ಬಾಲಮಂದಿರ ಗದಗ ಇವುಗಳು, ಅಧೀಕ್ಷಕರ ಹಾಗೂ ಸಹಾಯಕ ಸಿಬ್ಬಂದಿಯೊಂದಿಗೆ ಮಹಿಳೆ ಹಾಗೂ ಮಕ್ಕಳ 
ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿವೆ. ನಿರ್ದೇಶಕರು ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರು ಈ 


ಕಛೇರಿಯ ತತ್‌ಕ್ಷಣದ ಮೇಲಾಧಿಕಾರಿಯಾಗಿರುತ್ತಾರೆ. (ಎವರಗಳಿಗೆ ಅಧ್ಯಾಯ 16 ನೋಡಿ) 


ಮೀನುಗಾರಿಕೆ ಇಲಾಖೆ : ಮೀನುಗಾರಿಕೆಯ ಹಿರಿಯ ಸಹಾಯಕ ನಿರ್ದೇಶಕರ ಕಚೇರಿಯು: ಧಾರವಾಡದಲ್ಲಿ 1975 ರಲ್ಲಿ 
ಪ್ರಾರಂಭವಾಯಿತು. ಹಿರಿಯ ಸಹಾಯಕ ನಿರ್ದೇಶಕರು ಮುಖ್ಯಾಧಿಕಾರಿಗಳಾಗಿದ್ದು ಅವರು ಜಿಲ್ಲಾ ವ್ಯಾಪ್ತಿಯ ಅಧಿಕಾರ 
` ಹೊಂದಿರುವರು. ಇವರ ನೆರವಿಗೆ ಒಬ್ಬರು ಅಧೀಕ್ಷಕರು ಹಾಗೂ ಇತರ ಸಿಬ್ಬಂದಿ ಇದೆ. ಜಿಲ್ಲೆಯಲ್ಲಿ ಸೂಕ್ತವಾದ ಕೆರೆಗಳನ್ನು ಗುರುತಿಸಿ 
ಮೀನು ಕೃಷಿಗೆ ಒಳಪಡಿಸುವುದು, ತಳಿವರ್ಧಕ ಮೀನುಗಳನ್ನು ಬಿತ್ತನೆಗೆ ಒದಗಿಸಿ ಮೀನುಮರಿಗಳನ್ನು ಅಭಿವೃದ್ಧಿ ಪಡಿಸುವುದು, 
ವೃತ್ತಿಪರ ಮೀನುಗಾರರಿಗೆ ಸಹಕಾರ ಸಂಸ್ಥೆಗಳನ್ನು ರಚಿಸುವ ಮೂಲಕ ಸಾಲ ಹಾಗೂ ತಾಂತ್ರಿಕ ಸಹಾಯ ಒದಗಿಸುವುದು, ಪರಿಶಿಷ್ಟ 
ಜಾತಿ ಅಭ್ಯರ್ಥಿಗಳನ್ನು ಗುರುತಿಸಿ ಅವರಿಗೆ ಮೂರು ತಿಂಗಳ ಅವಧಿಯ ತರಬೇತಿ ನೀಡುವುದು ಮೀನುಪಾಲನಾ ಕೃಷಿ ಕೊಳಗಳ 
ನಿರ್ಮಾಣಕ್ಕಾಗಿ ಬ್ಯಾಂಕ್‌ ಸಾಲ, ಸರ್ಕಾರದ ಧನಸಹಾಯ ದೊರಕಿಸಿ ಕೊಡುವುದು ಮುಂತಾದ ಚಟುವಟಿಕೆಗಳನ್ನು ಕಾರ್ಯಾಲಯ 
ಹಾಕಿಕೊಂಡು ಕಾರ್ಯರೂಪಗೊಳಿಸುತಿದೆ. ಈ ಕಚೇರಿಯ ಅಧೀನದಲ್ಲಿ 8 ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಕಾರ್ಯ 
ನಿರ್ವಹಿಸುತ್ತಿದ್ದು ತಾಲೂಕು ಮಟ್ಟದಲ್ಲಿ ವಿವಿಧ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಿವೆ. ಈ ಸಹಾಯಕ ನಿರ್ದೇಶಕರ 
ಉಸ್ತುವಾರಿಯಲ್ಲಿ ಮೀನುಗಾರಿಕಾ ಕ್ಷೇತ್ರಪಾಲಕರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಈ ಜಿಲ್ಲಾ ಕಚೇರಿಯು ಜಿಲ್ಲಾಪಂಚಾಯತ್‌ ಧಾರವಾಡ 
ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಬೆಳಗಾವಿಯಲ್ಲಿರುವ' ಮೀನುಗಾರಿಕಾ ಉಪನಿರ್ದೇಶಕರು ತತ್‌ಕ್ಷಣದ ಮೇಲಾಧಿಕಾರಿ 
ಗಳಾಗಿರುತ್ತಾರೆ. (ಏವರಕ್ಕೆ ಅಧ್ಯಾಯ ನಾಲ್ಕು ಮೀನುಗಾರಿಕೆಯಲ್ಲಿ ನೋಡಿ). 


ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ : ಸರ್ಕಾರಿ ಶಾಖಾ ಮುದ್ರಣಾಲಯವು ಧಾರವಾಡದಲ್ಲಿ 
1962ರಲ್ಲಿ ಕಾರ್ಯಾರಂಭ ಮಾಡಿತು. ಇದು ಬೆಳಗಾವಿ ಕಂದಾಯ ವಿಭಾಗದ ವ್ಯಾಪ್ತಿಯನ್ನು ಹೊಂದಿದ್ದು ಈ ವಿಭಾಗದ ಸರ್ಕಾರಿ 
ಕಚೇರಿಗಳ ಮುದ್ರಣದ ಅಗತ್ಯಗಳನ್ನು ಪೂರೈಸುವ ಉದ್ದೇಶ ಹೊಂದಿದೆ. ಉಪನಿರ್ದೇಶಕರು ಈ ಶಾಖಾ ಮುದ್ರಣಾಲಯದ 
ಮುಖ್ಯಸ್ಥರಾಗಿದ್ದು ಮುದ್ರಣಾಲಯದ ಆಡಳಿತದ ಜೊತೆಗೆ ಲೇಖನ ಸಾಮಗ್ರಿ ಮಳಿಗೆ ಹಾಗೂ ಶಾಖಾ ಪುಸ್ತಕ ಮಳಿಗೆಗಳ ಉಸ್ತುವಾರಿ 
ನೋಡಿಕೊಳ್ಳುವುದಲ್ಲದೆ ಬೆಳಗಾವಿ, ವಿಜಾಪುರ, ಉತ್ತರ ಕನ್ನಡ ಹಾಗೂ ಧಾರವಾಡ ಜಿಲ್ಲೆಗಳಿಗೆ ಒಳಪಟ್ಟ ಸರ್ಕಾರಿ ಕಾರ್ಯಾಲಯಗಳಿಗೆ 
ಅಗತ್ಯವಾಗುವ ಲೇಖನ ಸಾಮಗ್ರಿಗಳ ಪೂರೈಕೆ ಮತ್ತು ಸರ್ಕಾರದಿಂದ ಪ್ರಕಟಗೊಂಡ ಪ್ರಕಟನೆಗಳ ಮಾರಾಟ ವ್ಯವಸ್ಥೆ ನಿರ್ವಹಿಸುವರು. 
ಫ್ಯಾಕ್ಟರಿ ಕ್ಟ), ಆಂಡ್‌ ರೂಲ್ಲ, ಪ್ರೆಸ್‌ ಅಂಡ್‌ ಅಲಾಯಿಡ್‌ ಆಫೀಸ ಮ್ಯಾನುಅಲ್‌, ಕರ್ನಾಟಕ ಆರ್ಥಿಕ ಸಂಹಿತೆ, ಮುಂತಾದ 
ನಿಯಮ, ಅಧಿನಿಯಮಗಳನ್ನು ಈ ಕಾರ್ಯಾಲಯ ಅನ್ವಯಗೊಳಸುತ್ತಿದೆ. ' ಉಪನಿರ್ದೇಶಕರ ಆಡಳಿತಕ್ಕೆ ಒಳಪಟ್ಟಂತೆ 
ಮುದ್ರಣಾಲಯದ ವಿವಿಧ ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿ ವಿವರ - ಮುದ್ರಣಾಲಯದ ಕಚೇರಿ ಎಭಾಗದಲ್ಲಿ 
11 ಜನರು, ಕೈಗಾರಿಕಾ ವಿಭಾಗದಲ್ಲಿ 34 ಜನರು, ಕಂಪ್ಯೂಟಿಂಗ್‌ ವಿಭಾಗದಲ್ಲಿ 36 ಜನರು, ಯಂತ್ರ ವಿಭಾಗದಲ್ಲಿ 36 ಜನರು 
ಹಾಗೂ ಬೈಂಡಿಂಗ್‌ ವಿಭಾಗದಲ್ಲಿ 36 ಜನರು ಇರುವರು. ಇವರಲ್ಲದೆ ಇವರ ಅಧೀನದಲ್ಲಿ ಇರುವ ಸರ್ಕಾರಿ ಶಾಲಾ ಲೇಖನ 


640 ಧಾರವಾಡ ಜಿಲ್ಲೆ 


ಸಾಮಗ್ರಿಮಳಿಗೆಯಲ್ಲಿ 13 ಜನರು ಹಾಗೂ ಪುಸ್ತಕ ಮಳಿಗೆಯಲ್ಲಿ ಇಬ್ಬರು ನೌಕರರು ಇರುವರು. ನಿರ್ದೇಶಕರು, ಮುದ್ರಣ ಲೇಖನ 
ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶನಾಲಯ ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ : ಜಿಲ್ಲಾ ಯುವಜನ ಸೇವಾ ಹಾಗೂ ಕ್ರೀಡಾಧಿಕಾರಿಗಳ ಕಚೇರಿಯು 
ಧಾರವಾಡದಲ್ಲಿ 1975 ರಲ್ಲಿ ಪ್ರಾರಂಭವಾಯಿತು. ಜಿಲ್ಲಾ ಯುವಜನ ಸೇವಾ ಹಾಗೂ ಕ್ರೀಡಾಧಿಕಾರಿಗಳು ಈ ಕಚೇರಿ 
ಮುಖ್ಯಸ್ಥರಾಗಿದ್ವು ಜಿಲ್ಲೆಯ ಎಲ್ಲ ತಾಲೂಕುಗಳ ಸಹಾಯಕ ಯುವಜನ ಸೇವಾ ಹಾಗೂ ಕ್ರೀಡಾಧಿಕಾರಿಗಳ ಕಾರ್ಯವನ್ನು ಪರಿವೀಕ್ಷಣೆ ' 
ಮಾಡುವುದು, ಜಿಲ್ಲಾ ಹಾಗೂ ವಿಭಾಗೀಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಇತ್ಯಾದಿ ಕಾರ್ಯ ಚಟುವಟಿಕೆಗಳನ್ನು 
ನಡೆಸುವುದು. ಕಚೇರಿಯ ಮುಖ್ಯಸ್ಥರ ಸಹಾಯಕ್ಕೆ ಒಬ್ಬರು ಶೀಘ್ರಲಿಪಿಕಾರರು, ಒಬ್ಬರು ಸಹಾಯಕರು ಹಾಗೂ ಒಬ್ಬರು ಡಿ' 
ವೃಂದದ ನೌಕರರು ಇರುವರು. ಉಪನಿರ್ದೇಶಕರು ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ಬೆಳಗಾವಿ ಇವರು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳು, ಇನ್ನೊಬ್ಬ ಮೇಲಾಧಿಕಾರಿಗಳಾಗಿರುತ್ತಾರೆ. 


ರಾಜ್ಯ ಲೆಕ್ಕಪತ್ರ ಇಲಾಖೆ : ಸ್ಥಳೀಯ ಲೆಕ್ಕ ಪರಿಶೋಧನಾ ವಲಯ ಕಚೇರಿಯು ಧಾರವಾಡದಲ್ಲಿ 1957 ರಲ್ಲಿ 
ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಇದರ ಕಾರ್ಯವ್ಯಾಪ್ತಿಯು ಧಾರವಾಡ ಜಿಲ್ಲೆಗೆ ಸೀಮಿತವಾಗಿದ್ದು, 1977 ರಿಂದ "ಧಾರವಾಡ 
ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ವಿಸ್ತಾರಗೊಂಡಿತು. ಸಹಾಯಕ ನಿಯಂತ್ರಕರು ಈ ಕಾರ್ಯಾಲಯ ಮುಖ್ಯಸ್ಥರಾಗಿದ್ದಾರೆ. ಸ್ಥಳೀಯ 
ಸಂಸ್ಥೆಗಳಾದ ಮಂಡಲ ಪಂಚಾಯತ್‌, ನಗರ ಸಭೆ, ಪುರಸಭೆಗಳ ಲೆಕ್ಕಪತ್ರ ತಪಾಸಣೆ, ನೌಕರರ ಪಿಂಚಣಿ ಸೌಲಭ್ಯಗಳ ಉಸ್ತುವಾರಿ 
ಕಚೇರಿಯ ಕಾರ್ಯಚಟುವಟಿಕೆಗಳಾಗಿವೆ. ಸಹಾಯಕ ನಿಯಂತ್ರಕರ ನೆರವಿಗೆ ನಾಲ್ಕು ಜನ ಲೆಕ್ಕ ಪರಿಶೋಧನಾಧಿಕಾರಿಗಳು ಹಾಗೂ 
ಇತರ ಸಿಬ್ಬಂದಿ ಇದೆ. ಬೆಂಗಳೂರಿನಲ್ಲಿರುವ ರಾಜ್ಯ ಲೆಕ್ಕ ಪತ್ರ ಇಲಾಖೆ (್ಟೀಟ್‌ ಎಕೌಂಟ್ಸ್‌ಯ ನಿಯಂತ್ರಕರು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. 


ರೇಷ್ಮೆ ಇಲಾಖೆ : ಧಾರವಾಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರೇಷ್ಮೆ ಅಭಿವೃದ್ಧಿ ಹಾಗೂ ರೇಷ್ಮೆ ಉದ್ಯಮದ ಬೆಳವಣಿಗೆಯ 
ಉದ್ದೇಶದಿಂದ ರೇಷ್ಮೆ ಉಪನಿರ್ದೇಶಕರ ಕಚೇರಿ (ಜಿಲ್ಲಾಪರಿಷತ್‌)ಯು ಧಾರವಾಡದ ರಾಯಾಪುರದಲ್ಲಿ 1978 ರಲ್ಲಿ ಕಾರ್ಯಾರಂಭ 
ಮಾಡಿತು. ರೇಷ್ಮೆ ಉಪನಿರ್ದೇಶಕರು ಕಚೇರಿಯ ಮುಖ್ಯಸ್ಥರಾಗಿದ್ವು ಅಧೀಕ್ಷಕರು ಹಾಗೂ ಇತರ ಸಿಬ್ಬಂದಿ ಅವರ ನೆರವಿಗೆ ಇದೆ. 
ತಾಲೂಕು ಮಟ್ಟದಲ್ಲಿ (ನರಗುಂದ, ನವಲಗುಂದ ಹಾಗೂ ಕುಂದಗೋಳ ತಾಲೂಕುಗಳನ್ನು ಹೊರತುಪಡಿಸಿ) ತಾಂತ್ರಿಕಸೇವಾ 
ಕೇಂದ್ರಗಳಿದ್ದು ರೇಷ್ಮೆ ವಿಸ್ತರಣಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. ಇದಲ್ಲದೆ ಸರ್ಕಾರಿ ರೇಷ್ಮೆ ಕೃಷಿ ಕ್ಷೇತ್ರ ಹಿರೇಕೆರೂರ 
ಕಚೇರಿಯು ರೇಷ್ಮೆ ನಿರೀಕ್ಷಕರ ನಿರ್ವಹಣೆಯಲ್ಲಿ ಕಾರ್ಯ ಮಾಡುತ್ತಿದೆ. 


ಜಿಲ್ಲೆಯಲ್ಲಿನ ಪ್ರಗತಿಪರ ರೈತರನ್ನು ಗುರುತಿಸಿ ರೇಷ್ಮೆ ವ್ಯವಸಾಯ ಕೈಗೊಳ್ಳುವಂತೆ ಪ್ರೋತ್ಸಾಹಿಸುವುದು, ರೈತರಿಗೆ ಹಿಪ್ಪುನೇರಳೆ 
ವ್ಯವಸಾಯ, ಹುಳು ಸಾಕಣೆ ಹಾಗೂ ರೋಗಗಳ ಬಗ್ಗೆ ತಾಂತ್ರಿಕ ಮಾಹಿತಿ ಒದಗಿಸುವುದು, ರೋಗ ರಹಿತ ಮೊಟ್ಟೆಗಳ ಎತರಣೆ 
ಹಾಗೂ ಉತ್ತಮ ಇಳುವರಿಯ ತಾಂತ್ರಿಕ ಜ್ಞಾನವನ್ನು ಒದಗಿಸುವುದು ಕಚೇರಿಯ ಕಾರ್ಯ ಚಟುವಟಿಕೆಗಳಾಗಿವೆ. ಎವಿಧ 
ಯೋಜನೆಗಳಾದ (1) ಬರಗಾಲ ಪ್ರದೇಶಾಭಿವೃದ್ಧಿ ಯೋಜನೆ, (2) ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ, (3) ವಿಶೇಷ ಘಟಕ 
ಯೋಜನೆ ಮತ್ತು (4) ಜವಾಹರ ರೋಜಗಾರ ಯೋಜನೆಗಳ ಅಡಿಯಲ್ಲಿ ಹೊಸ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹ ಧನ ನೀಡುವುದು, 
ಹುಳುಸಾಕಣೆ ಉಪಕರಣಗಳನ್ನು ರೈತರಿಗೆ ಒದಗಿಸುವುದು ಮುಂತಾದವು ಮುಖ್ಯವಾಗಿದ್ದು ಈ ಯೋಜನೆಗಳ ಅನುಷ್ಠಾನದಲ್ಲಿ 
ಕಾರ್ಯಾಲಯವು ಕಾರ್ಯನಿರತವಾಗಿದೆ. ರೇಷ್ಮೆ ಸಹಾಯಕ ನಿರ್ದೇಶಕರು, ಪ್ರಾಂತೀಯ ವಲಯ, ಚಿತ್ರದುರ್ಗ ಇವರು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುವರು (ಏವರಗಳಿಗೆ ಅಧ್ಯಾಯ 5 ನೋಡಿ). 


ಲೋಕ ಶಿಕ್ಷಣ ಇಲಾಖೆ : ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯವು ಧಾರವಾಡದಲ್ಲಿ 1984 ರಲ್ಲಿ 
ಪ್ರಾರಂಭವಾಯಿತು. ಸಂಪೂರ್ಣ ಸಾಕ್ಷರತಾ ಆಂದೋಲನ ಹಾಗೂ ಅಕ್ಷರ ಸೇನಾ ಯೋಜನೆಯನ್ನು ಕಾರ್ಯಗತಗೊಳಿಸುವ 
ಉದ್ದೇಶವನ್ನು ಕಾರ್ಯಾಲಯವು ಹೊಂದಿದ್ದು ಧಾರವಾಡ ಜಿಲ್ಲಾ ವ್ಯಾಪ್ತಿಯನ್ನು ಪಡೆದಿದೆ. ಜಿಲ್ಲಾ ವಯಸ್ಕ ಶಿಕ್ಷಣಾಧಿಕಾರಿಗಳು 
ಕಚೇರಿಯ ಮುಖ್ಯಸ್ಥರಾಗಿದ್ದು ಅವರ ಸಹಾಯಕ್ಕೆ ಒಬ್ಬರು ಕಾರ್ಯಕ್ರಮ ಸಹಾಯಕರು ಒಬ್ಬರು ಸಹಾಯಕ ಸಾಂಖ್ಯಿಕ ಅಧಿಕಾರಿ, 
ಹಾಗೂ ಇತರ ನೌಕರರು ಇದ್ದಾರೆ. ಧಾರವಾಡ, ಶಿಗ್ಗಾಂವಿ ಮತ್ತು ಕಲಘಟಗಿ ತಾಲೂಕುಗಳಲ್ಲಿ ಜನ ಶಿಕ್ಷಣ ನಿಲಯಗಳ (137) 


ಉಸ್ತುವಾರಿ ಮಾಡುವುದು, ಧಾರವಾಡದಲ್ಲಿ 9 ತಾಲೂಕುಗಳ ಸಂಪೂರ್ಣ ಸಾಕ್ಷರತಾ ಯೋಜನೆ ಜಾರಿಗೊಳಿಸಲು ಕಾರ್ಯಕ್ರಮಗಳನ್ನು 
ಹಮಿಕ್ಷೊಳ್ಳುವುದು ಹಾಗೂ 1993 ರ ಸಂಪೂರ್ಣ ಸಾಕ್ಷರತಾ ಆಂದೋಲನದ ಅಭಿವೃದ್ದಿ ಚಟುವಟಿಕೆಗಳನ್ನು ನಿರ್ವಹಿಸುವುದು & 
ಕಚೇರಿಯ ಕೆಲಸ. ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪರಿಷತ್‌, ಪ ಇವರು dod ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. 


ಲೋಕೋಪಯೋಗಿ ಇಲಾಖೆ : ಅಧೀಕ್ಷಕ ಇಂಜನಿಯರ್‌ರವರ ಕಚೇರಿ ಧಾರವಾಡ ವೃತ್ತ ಧಾರವಾಡದಲ್ಲಿ 1962 ರಲ್ಲಿ 

ಕಾರ್ಯಾರಂಭ ಮಾಡಿತು. ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಈ ವೃತ್ತ ಕಚೇರಿಯ ವ್ಯಾಪ್ತಿಗೆ ಬರುತ್ತವೆ. ಅಧೀಕ್ಷಕ 

ಜಃ ಚ ಎಂ ಹ pd 

ಇಂಜನೀಯರ್‌ರವರು ಕಾರ್ಯಾಲಯದ ಮುಖ್ಯಸ್ಥರಾಗಿದ್ದು ಅವರ ನೆರವಿಗೆ ತಾಂತ್ರಿಕ ಸಹಾಯಕರು, ರಿಜಿಸ್ಟಾರ್‌, ಸಹಾಯಕ 

ಇಂಜನೀಯರ್‌ಗಳು, ಸಹಾಯಕ ಸಂಖ್ಯಾಧಿಕಾರಿ, ಆಕೃತಿ ರಚನಾಕಾರರು ಹಾಗೂ ಇನ್ನಿತರ ಕಚೇರಿ ಸಿಬ್ಬಂದಿ ಸೇರಿ ಒಟ್ಟು 56 ಜನ 
ಇರುವರು. 


ಸಾರ್ವಜನಿಕ ಅನುಕೂಲಕ್ಕಾಗಿ ಉಪಯೋಗಿಸಲ್ಪಡುವ ರಸ್ತೆ, ಸೇತುವೆಗಳ ನಿರ್ಮಾಣ ಹಾಗೂ ಉಸ್ತುವಾರಿ ಮತ್ತು ಸರ್ಕಾರಿ 
ಕಟ್ಟಡಗಳು, ಇಲಾಖಾ ಕಟ್ಟಡಗಳು ಮತ್ತು ಶಾಲಾ ಕಟ್ಟಡಗಳ ನಿರ್ಮಾಣ ಹಾಗೂ ನಿರ್ವಹಣೆಯ ಉದ್ದೇಶವನ್ನು ಈ ಕಾರ್ಯಾಲಯ 
ಹೊಂದಿದ್ದು ಯೋಜನೆಯ ಅನ್ಹ್ವಯ ಕಾರ್ಯ ನಿರ್ವಹಿಸುತ್ತಿದೆ. ರಾಜ್ಯದ ಹೆದ್ದಾರಿಗಳ ಮೇಲೆ ಸೇತುವೆ ಕಟ್ಟುವುದು, ಸರ್ಕಾರಿ 
ಕಟ್ಟಡಗಳ ಉಸ್ತುವಾರಿ, ರಸ್ತೆಗಳಿಗೆ ಡಾಂಬರ್‌ ಹಾಕುವುದು, ಗ್ರಾಮೀಣ ರಸ್ತೆ ನಿರ್ಮಾಣ, ಕಟ್ಟಡಗಳ. ವಿದ್ಯುದೀಕರಣ ಇತ್ಯಾದಿ 
ಕಾರ್ಯ ಚಟುವಟಿಕೆಗಳನ್ನು ಈ ಕಚೇರಿ ಹೊಂದಿದ್ದು ಹಲವಾರು ಬೃಹತ್‌ ಹಾಗೂ ಸಣ್ಣ ಕಾಮಗಾರಿಗಳನ್ನು ಯೋಜಿಸಿ 
ಕಾರ್ಯರೂಪಗೊಳಿಸುತ್ತಿದೆ. ಧಾರವಾಡ, ಗದಗ, ಕಾರವಾರಗಳಲ್ಲಿ ಜಿಲ್ಲಾಮಟ್ಟದ ಕಾರ್ಯನಿರ್ವಾಹಕ ಇಂಜನಿಯರರ ಕಚೇರಿಗಳು 
ಈ ಕಚೇರಿ ವ್ಯಾಪ್ತಿಗೆ ಒಳಪಡುತ್ತವೆ. ಹಾಗೂ ತಾಲೂಕು ಮಟ್ಟದಲ್ಲಿ ಇರುವ ಉಪವಿಭಾಗಗಳಲ್ಲಿ ಸಹಾಯಕ ಕಾರ್ಯನಿರ್ವಾಹಕ 
ಇಂಜನೀಯರ ಕಚೇರಿಗಳು ಇವೆ. ಮುಖ್ಯ ಇಂಜನೀಯರ ಲೋಕೋಪಯೋಗಿ ಇಲಾಖೆ, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ) 


ಧಾರವಾಡ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ವಾರ್ತಾ ಮತ್ತು ಪ್ರಚಾರ ಇಲಾಖೆ : ಸರ್ಕಾರದ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವ 
ಉದ್ದೇಶದಿಂದ ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಕಚೇರಿ (ವಾರ್ತಾಭವನ) 1951 ರಲ್ಲಿ ಧಾರವಾಡದಲ್ಲಿ ಪ್ರಾರಂಭಗೊಂಡಿತು. 
1982 ರಲ್ಲಿ ಪೂರ್ವದಲ್ಲಿ ಇದ್ದ ಜಿಲ್ಲಾ ಪ್ರಸಿದ್ಧಿ (ಪಬ್ಲಿಸಿಟಿ) ಅಧಿಕಾರಿ ಹುದ್ದೆಯು ಈಗಿರುವಂತೆ ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ 
ಅಧಿಕಾರಿಗಳಾಗಿ ಬದಲಾವಣೆ ಹೊಂದಿದೆ. ಕಚೇರಿಯ ವ್ಯಾಪ್ತಿಯು ಸಂಪೂರ್ಣ ಧಾರವಾಡ ಜಿಲ್ಲೆ ಒಳಗೊಂಡಿದೆ. ಒಬ್ಬ ವಾರ್ತಾ 
ಸಹಾಯಕ, ಒಬ್ಬ ಸ್ವಾಗತಾಧಿಕಾರಿ ಮತ್ತು ಗ್ರಂಥಪಾಲಕ, ಒಬ್ಬ ಪ್ರಥಮ ದರ್ಜೆ ಸಹಾಯಕ, ಒಬ್ಬ ಅಡಿಯೋವಿಜುವಲ್‌ 
ಸೂಪರ್‌ವೈಸನ್‌, ಒಬ್ಬ ಚಲನಚಿತ್ರ ನಿರ್ಮಾಪಕ ಮುಂತಾದ ಸಿಬ್ಬಂದಿ ವರ್ಗವಿದೆ. ಸಂಗೀತ, ನಾಟಕ, ವಿಚಾರಗೋಷ್ಠಿ, ವಿಚಾರ 
ಸಂಕಿರಣ, ಗೀಗಿಪದ, ಲಾವಣಿ, ಹರಿಕಥೆ, ವಸ್ತು ಪ್ರದರ್ಶನ, ಚಲನಚಿತ್ರ ಪ್ರದರ್ಶನ, ಸಾರ್ವಜನಿಕ ವಾಚನಾಲಯ ನಡೆಸುವಿಕೆ, 
ಸರಕಾರೀ ಕಾರ್ಯಕ್ರಮಗಳ ಪ್ರಗತಿಯನ್ನು ದೂರದರ್ಶನದಲ್ಲಿ ಅಳವಡಿಸುವುದು, ಮುಂತಾದ ವಿವಿಧ ಮಾಧ್ಯಮಗಳ 
ಕಾರ್ಯಕ್ರಮಗಳನ್ನು ಈ ಕಾರ್ಯಾಲಯ ಕೈಗೊಳ್ಳುವುದು. ಸಚಿವರ, ಆಡಳಿತದ ಮುಖ್ಯಸ್ಥರ ಕಾರ್ಯಕ್ರಮಗಳ ವರದಿ, ಪತ್ರಿಕಾಗೋಷ್ಠಿ 
ಏರ್ಪಡಿಸುವುದು, ಸರ್ಕಾರದ ಎಲ್ಲ ಕಚೇರಿಗಳ ಸುದ್ದಿಯನ್ನು ಈ ಇಲಾಖೆ ಮುಖಾಂತರ ಪತ್ರಿಕೆಗಳಿಗೆ ಕಳುಹಿಸುವುದು ಹಾಗೂ 
ವಿಶೇಷ ಸರಕಾರೀ ವಾರ್ತೆಗಳನ್ನು ಬಿಡುಗಡೆ ಮಾಡುವುದು ಇನ್ನಿತರ ಕಾರ್ಯಚಟುವಟಿಕೆಗಳಾಗಿವೆ. ಸರ್ಕಾರದ ಯೋಜನೆಗಳನ್ನು 
ಸಾರ್ವಜನಿಕರಿಗೆ ಮಾಹಿತಿ ಮಾಡಿಕೊಡುವ ಕರಪತ್ರ, ಮಡಿಕೆ ಪತ್ರ, ಪುಸ್ತಕಗಳನ್ನು ಹೊರತರುವುದು ಹಾಗೂ ಸಾರ್ವಜನಿಕ 
ಕುಂದುಕೊರತೆಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತರುವುದು, ಪತ್ರಕರ್ತರಿಗೆ ಮಾಸಾಶನ, ವೈದ್ಯಕೀಯ ಹಾಗೂ 
ಪ್ರವಾಸಾದಿ ಸೌಲಭ್ಯ ಒದಗಿಸುವುದು, ಸರ್ಕಾರ ಹಾಗೂ ಸಾರ್ವಜನಿಕರ ನಡುವೆ ಮಾರ್ಗದರ್ಶಿಯಾಗಿ ಕಾರ್ಯ ನಿರ್ವಹಿಸುವುದು 


ಇವರ ಇತರ ಚಟುವಟಿಕೆಗಳಾಗಿವೆ. 


ಈ ಇಲಾಖೆಯ ಉಪವಿಭಾಗ ಕಚೇರಿಯು ಹಾವೇರಿಯಲ್ಲಿ ಇದ್ವು ಇದು ಸ್ವತಂತ್ರವಾಗಿ ಕಾರ್ಯ ನಿರ್ವಹಿಸುವುದು. ಸಹಾಯಕ 
ನಿರ್ದೇಶಕರು ಕಚೇರಿಯ ಮುಖ್ಯಸ್ಥರಾಗಿರುವರು. ಹಾವೇರಿ ಹಾಗೂ ಸವಣೂರು ಉಪವಿಭಾಗಗಳು ಈ ಕಚೇರಿಯ ವ್ಯಾಪ್ತಿಗೆ 


042 ಧಾರವಾಡ ಜಿಲ್ಲೆ 


ಒಳಪಡುತ್ತವೆ. ಉಪನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಳಗಾವಿ ವಿಭಾಗ, ಬೆಳಗಾವಿ ಇವರು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. | 


ವಾಣಿಜ್ಯ ತೆರಿಗೆ ಇಲಾಖೆ : ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಆಡಳಿತ) ಧಾರವಾಡ ವಿಭಾಗದ ಕಚೇರಿಯು ಧಾರವಾಡದಲ್ಲಿ 
1992ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ವಾಣಿಜ್ಯ ತೆರಿಗೆ ಉಪ ಆಯುಕ್ತರು ಕಚೇರಿಯ ಮುಖ್ಯಸ್ಥರಿದ್ದು ಪ್ರಸ್ತುತ, ಹುದ್ದೆಯ 
ಹೆಸರು ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಎಂದು ಬದಲಾವಣೆ ಹೊಂದಿದೆ. ಈ ಕಚೇರಿಯು ಉತ್ತರ ಕನ್ನಡ ಜಿಲ್ಲೆ ಹಾಗೂ 
ಧಾರವಾಡ ಜಿಲ್ಲೆಯ ಅಧಿಕಾರ ವ್ಯಾಪ್ತಿ ಹೊಂದಿದೆ. ಈ ವಿಭಾಗಕ್ಕೆ ಸಂಬಂಧಿಸಿದ ವಾಣಿಜ್ಯ ತೆರಿಗೆ ವಸೂಲಿ ಮಾಡುವ ಕಾರ್ಯವನ್ನು 
ಈ ಕಚೇರಿ ಮಾಡುತ್ತದೆ. ಕಚೇರಿಯ ಕೆಲಸಗಳಲ್ಲಿ ಜಂಟಿ ಆಯುಕ್ತರಿಗೆ ನೆರವಾಗಲು ಒಬ್ಬರು ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
ಒಬ್ಬರು ವಾಣಿಜ್ಯ ತೆರಿಗೆ ಅಧಿಕಾರಿಗಳು (ಕರವಸೂಲಿ) ಒಬ್ಬರು ಪತ್ರಾಂಕಿತ ಪ್ರಬಂಧಕರು, ಒಂಬತ್ತು ಜನ ವಾಣಿಜ್ಯ ತೆರಿಗೆ 


ಪರಿವೀಕ್ಷಕರು ಮುಂತಾದ ಸಿಬ್ಬಂದಿ ಕಚೇರಿಗೆ ಇದೆ. 


ಈ ಕಚೇರಿ ಆಡಳಿತಕ್ಕೆ ಒಳಪಡುವಂತೆ ವಾಣಿಜ್ಯ ತೆರಿಗೆ ಉಪಆಯುಕ್ತರು, ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ವಾಣಿಜ್ಯ ತೆರಿಗೆ 
ಸಹಾಯಕ ಆಯುಕ್ತರು, ಹಾಗೂ ವ್ರತ್ತಿ ತೆರಿಗೆ ಅಧಿಕಾರಿಗಳ ಕಚೇರಿಗಳು ಇದ್ದು ಈ ಎಭಾಗದಲ್ಲಿ ಮೂರು ಜನ ವಾಣಿಜ್ಯ ತೆರಿಗೆ 
ಉಪ ಆಯುಕ್ತರು, ಒಬ್ಬರು ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಲೆಕ್ಕಪತ್ರ), 18 ಜನ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 
21 ಜನ ವಾಣಿಜ್ಯ ತೆರಿಗೆ ಅಧಿಕಾರಿಗಳು, ಮೂವರು ವೃತ್ತಿ ತೆರಿಗೆ ಅಧಿಕಾರಿಗಳು ಹಾಗೂ ಅವರ ಕಚೇರಿ ಸಿಬ್ಬಂದಿ ಕಾರ್ಯ 
ನಿರ್ವಹಿಸುತ್ತಿರುವರು. ವಾಣಿಜ್ಯ ತೆರಿಗೆ ಆಯುಕ್ತರು, ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ವೀಕ್ಷಣಾಲಯ (ರಿಮಾಂಡ್‌ ಹೋಮ್‌) : ನಿರ್ಲಕ್ಷಿತ, ನಿಯಂತ್ರಣಕ್ಕೊಳಪಡದ ಮತ್ತು ಬಾಲಾಪರಾಧ ಮಾಡಿರುವ ಮಕ್ಕಳ 
ಪುನರ್ವಸತಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವೀಕ್ಷಣಾಲಯ (ರಿಮಾಂಡ್‌ 
ಹೋಂ) ಹಾಗೂ ಅರ್ಹವ್ಯಕ್ತಿ ಸಂಸ್ಥೆಯು ಧಾರವಾಡದಲ್ಲಿ 1933 ರಲ್ಲಿ ಪ್ರಾರಂಭವಾಯಿತು. ಪರಿವೀಕ್ಷಣಾ ಅಧಿಕಾರಿ ಹಾಗೂ 
ಅಧೀಕ್ಷಕರು ವೀಕ್ಷಣಾಲಯದ ಮುಖ್ಯಸ್ಥರು. ಧಾರವಾಡ ಜಿಲ್ಲೆಯ 10 ತಾಲೂಕುಗಳಾದ ಧಾರವಾಡ, ಹುಬ್ಬಳ್ಳಿ, ನರಗುಂದ, 
ನವಲಗುಂದ, ರೋಣ, ಗದಗ, ಶಿರಹಟ್ಟಿ ಕಲಘಟಗಿ, ಕುಂದಗೋಳ ಮತ್ತು ಶಿಗ್ಗಾಂವಿಗಳ ವ್ಯಾಪ್ತಿಯನ್ನು ಈ ಕಚೇರಿ ಹೊಂದಿದೆ. 
ಬಾಲಾಪರಾಧಿಗಳ ನ್ಯಾಯ ಅಧಿನಿಯಮ 1986 ಮತ್ತು ನಿಯಮಗಳನ್ನು ಇದು ಅನ್ವಯಗೊಳಸುತ್ತಿದೆ. ಶೈಕ್ಷಣಿಕ ಪ್ರಗತಿ ಹಾಗೂ 
ವೃತ್ತಿ ತರಬೇತಿ ದಿಸೆಯಲ್ಲಿ ವೀಕ್ಷಣಾಲಯವು ತನ್ನ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವುದು. ಪರಿವೀಕ್ಷಣಾಧಿಕಾರಿಗಳ 
ಮೇಲ್ವಿಚಾರಣೆಯಲ್ಲಿ ಒಬ್ಬರು ಶಿಕ್ಷಕರು ಹಾಗೂ ಇತರ ಸಿಬ್ಬಂದಿ ಇವರ ನೆರವಿಗಿದೆ. ಸಹಾಯಕ ನಿರ್ದೇಶಕರು ಮಹಿಳಾ ಮತ್ತು 
ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಸಣ್ಣ ಉಳಿತಾಯ ಇಲಾಖೆ : ಸಾರ್ವಜನಿಕರಲ್ಲಿ ಉಳಿತಾಯ ಮನೋಭಾವ ಬೆಳೆಸಿ ಉಳಿತಾಯ ಯೋಜನೆಗಳಲ್ಲಿ ಹಣ 
ತೊಡಗಿಸಲು ಪ್ರೇರೇಪಿಸುವ ಉದ್ದೇಶದಿಂದ ಸಹಾಯಕ ನಿರ್ದೇಶಕರ ಸಣ್ಣ ಉಳಿತಾಯ ಕಚೇರಿಯು ಧಾರವಾಡದಲ್ಲಿ 1981 ರಲ್ಲಿ 
ಪ್ರಾರಂಭವಾಯಿತು. ಸಂಪೂರ್ಣ ಜಿಲ್ಲಾ ವ್ಯಾಪ್ತಿಯನ್ನು ಈ ಕಾರ್ಯಾಲಯ ಹೊಂದಿದ್ದು, ಸಹಾಯಕ ನಿರ್ದೇಶಕರು ಕಚೇರಿಯ 
ಮುಖ್ಯಾಧಿಕಾರಿಗಳು. ಅವರ ನೆರವಿಗೆ ಮೂರು ಜನ ಅಭಿವೃದ್ಧಿ ಅಧಿಕಾರಿಗಳು, 16 ಜನ ಸಹಾಯಕ ಅಭಿವೃದ್ಧಿ ಅಧಿಕಾರಿಗಳು 
ಹಾಗೂ ಇತರ ಸಿಬ್ಬಂದಿ ಇವರ ಕಚೇರಿಯಲ್ಲಿ ಇದೆ. ಜಿಲ್ಲೆಗೆ ನಿಗದಿಪಡಿಸಿರುವ ಗುರಿಯನ್ನು ಮುಟ್ಟುವ ವಿಶೇಷ ಆಂದೋಳನಗಳನ್ನು 
ಹಮಿಕ್ಷೊಳ್ಳುವುದು, ರಾಜ್ಯದ ಸಂಪನೂಲಗಳನ್ನು ಬಳಸಿಕೊಳ್ಳಲು ಈ ಯೋಜನೆಯಲ್ಲಿ ಹೆಚ್ಚಿನ ಹಣ ಕ್ರೋಢೀಕರಿಸುವುದು, ನೌಕರರಲ್ಲಿ 
ಹಾಗೂ ಶಾಲಾ ಮಕ್ಕಳಲ್ಲಿ ಉಳಿತಾಯ ಭಾವನೆ ಮೂಡಿಸುವುದು ಈ ಕಚೇರಿಯ ಮುಖ್ಯ ಚಟುವಟಿಕೆಗಳಾಗಿವೆ. ಕೆ.ಸಿ.ಎಸ್‌.ಆರ್‌. 
ನಿಯಮಾವಳಿ ಹಾಗೂ ಚಿಕ್ಕ ಉಳಿತಾಯ ಕೈಪಿಡಿ ನಿಯಮಗಳನ್ನು ಈ ಕಾರ್ಯಾಲಯ ಅನ್ವಯಗೊಳಿಸುತ್ತಿದೆ. 


ಅಂಚೆ ಕಚೇರಿಯ ಉಳಿತಾಯ ಖಾತೆ, ಆರ್‌.ಡಿ. ಖಾತೆ, ಕಿಸಾನ ವಿಕಾಸ ಪತ್ರ, ರಾಷ್ಟ್ರೀಯ ಉಳಿತಾಯ ಪತ್ರ, ಇಂದಿರಾ 
ವಿಕಾಸ ಪತ್ರ, ಅಂಚೆ ಕಚೇರಿ ಮಾಸಿಕ ವರಮಾನ ಯೋಜನೆ, 15 ವರ್ಷಗಳ ಭವಿಷ್ಯನಿಧಿ, 1992 ರ ರಾಷ್ಟ್ರೀಯ ಉಳಿತಾಯ 
ಯೋಜನೆ, ಅಂಚೆ ಕಚೇರಿ ಸಿ.ಟಿ.ಡಿ. ಶಾಖೆ ಮುಂತಾದ ವಿವಿಧ ಯೋಜನೆ ಚಟುವಟಿಕೆಗಳನ್ನು ಹಾಕಿಕೊಂಡು ಇದು ಜಾರಿಗೊಳಿಸುತ್ತಿದೆ. 
ಗ್ರಾಮಾಂತರ ಪ್ರದೇಶಗಳಲ್ಲಿ ಸಣ್ಣ ಉಳಿತಾಯವನ್ನು ಪ್ರಚುರಪಡಿಸುವುದು ಇದರ ಗುರಿ. ಕುಂದಗೋಳ ಹಾಗೂ ಬ್ಯಾಡಗಿ 


ಇತರ ಇಲಾಖೆಗಳು 643 


ತಾಲೂಕುಗಳು ಬಚತ್‌ ತಾಲೂಕುಗಳೆಂದು ಹಾಗೂ 236 ಗ್ರಾಮಗಳನ್ನು ಬಚತ್‌ ಗ್ರಾಮಗಳೆಂದು ಘೋಷಿಸಲಾಗಿದೆ. ಜಿಲೆಗೆ 
ನಿಗದಿಪಡಿಸಿದ ಗುರಿ ಸಾಧಿಸುವಲ್ಲಿ ಸಾಕಷ್ಟು ಪ್ರಗತಿಯನ್ನು ಈ ಕಚೇರಿ ಸಾಧಿಸಿದೆ. ಹುಬ್ಬಳ್ಳಿ ಧಾರವಾಡ ಹಾಗೂ ಹಾವೇರಿಗಳಲಿ 
ಮೂವರು ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯ ನಿರ್ವಹಿಸುತ್ತಿರುವರು. ಹಾಗೂ ತಾಲೂಕು ಮಟ್ಟದಲ್ಲಿ ಸಹಾಯಕ ಅಭಿವೃದ್ಧಿ 
ಅಧಿಕಾರಿಗಳು ಕ್ಷೇತ್ರಾಧಿಕಾರಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಉಪ ನಿರ್ದೇಶಕರು, ಸಣ್ಣ ಉಳಿತಾಯ ಇಲಾಖೆ, ಬಿಳಗಾವಿ ಎ! 
ಬೆಳಗಾವಿ ಇವರು ಈ ಕಚೇರಿಗೆ ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. ' 


ಸಾರ್ವಜನಿಕ ಗ್ರಂಥಾಲಯ ಇಲಾಖೆ : ಜಿಲ್ಲಾ ಕೇಂದ್ರ ಗ್ರಂಥಾಲಯವು ಧಾರವಾಡದಲ್ಲಿ 1969ರಲ್ಲಿ ಕರ್ನಾಟಕ ಗ್ರಂಥಾಲಯ 
ಅಧಿನಿಯಮದಂತೆ ಆರಂಭವಾಯಿತು. ಇದಕ್ಕೂ ಮೊದಲು ಧಾರವಾಡದ ಗರಗ ಸಿದ್ದಪ್ಪ ಸಾರಕ ಗ್ರಂಥಾಲಯವು ನಗರ ಸಭೆಯ 
ಗ್ರಂಥಾಲಯವಾಗಿದ್ದು ಇದನ್ನು ಈ ಗ್ರಂಥಾಲಯದೊಂದಿಗೆ ವಿಲೀನಗೊಳಿಸಲಾಯಿತು. ಇಲ್ಲಿರುವ ಜಿಲ್ಲಾ ಕಚೇರಿಯು ಜಿಲ್ಲಾಮಟ್ಟದ 
ವ್ಯಾಪ್ತಿಯನ್ನು ಹೊಂದಿದ್ದು ಮುಖ್ಯ ಗ್ರಂಥಾಲಯಾಧಿಕಾರಿಗಳು ಇದರ ಮುಖ್ಯಸ್ಥರು. ಓದುಗರಿಗೆ ಗ್ರಂಥಗಳನ್ನು ನಿಯತಕಾಲಿಕಗಳನ್ನು 
ಮತ್ತು ದಿನಪತ್ರಿಕೆಗಳನ್ನು ಒದಗಿಸುವುದು, ಹಳ್ಳಿಯ ಜನರಿಗೆ ಗ್ರಂಥಾಲಯ ಸೇವೆ ಒದಗಿಸುವುದು, ರಾಷ್ಟ್ರೀಯ ಗ್ರಂಥಾಲಯ 
ಸಪ್ತಾಹಗಳನ್ನು ಆಚರಿಸುವುದು ಮತ್ತು ಪ್ರಶಸ್ತಿ, ಪುರಸ್ಕಾರ ಪಡೆದ ಪುಸ್ತಕಗಳ ಬಗ್ಗೆ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವುದು 
ಮುಂತಾದ ಮುಖ್ಯ ಉದ್ದೇಶಗಳನ್ನು ಈ ಕಚೇರಿ ಹೊಂದಿದೆ. ಮುಖ್ಯ ಗ್ರಂಥಾಲಯಾಧಿಕಾರಿಗಳ ಸಹಾಯಕ್ಕೆ ಏಳು ಜನ 
: ಗ್ರಂಥಪಾಲಕರು, ಒಬ್ಬರು ಸಹ ಗ್ರಂಥಪಾಲಕರು, 38 ಗ್ರಂಥಾಲಯ ಸಹಾಯಕರು, 21 ಸಹವರ್ತಿಗಳು, ಒಬ್ಬರು ಅಧೀಕ್ಷಕರು 
ಮುಂತಾದ ಸಿಬ್ಬಂದಿ ಇದೆ. ಜಿಲ್ಲೆಯಲ್ಲಿ ಒಟ್ಟು 34 ಶಾಖಾ ಗ್ರಂಥಾಲಯಗಳಿದ್ದು ಇವುಗಳಿಗೆ ಗ್ರಂಥಗಳನ್ನು ವಿತರಣೆ ಮಾಡುವುದು 
ಹಾಗೂ ಅವುಗಳ ಆಡಳಿತ ನಿರ್ವಹಣೆ ಜಿಲ್ಲಾ ಮಟ್ಟದ ಗ್ರಂಥಾಲಯದ ಕೆಲಸ. ಜಿಲ್ಲೆಯ ಶಾಖಾ ಗ್ರಂಥಾಲಯಗಳಿಗೆ ಸ್ವಂತ ಕಟ್ಟಡ 
ನಿರ್ಮಿಸುವುದು, ಪ್ರತಿ ಗ್ರಾಮಗಳಿಗೂ ಹೋಗಲು ಸಂಚಾರಿ ಗ್ರಂಥಾಲಯ ಸೌಲಭ್ಯ ಒದಗಿಸುವುದು ಮುಂತಾದ ಯೋಜನೆಗಳು 
ಕಾರ್ಯರೂಪಗೊಳ್ಳಬೇಕಾಗಿದೆ. ನಿರ್ದೇಶಕರು, ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ಬೆಂಗಳೂರು ಇವರು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. 


ಸಾರ್ವಜನಿಕ ಶಿಕ್ಷಣ ಇಲಾಖೆ : ಧಾರವಾಡ ಜಿಲ್ಲೆಯ ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣದ, ಶೈಕ್ಷಣಿಕ 
ಹಾಗೂ ಆಡಳಿತ ಉದ್ದೇಶದಿಂದ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕಚೇರಿಯು ಧಾರವಾಡದಲ್ಲಿ 1956 ರಲ್ಲಿ 
ಪ್ರಾರಂಭವಾಯಿತು. ಪ್ರಾರಂಭಗೊಂಡಾಗ ಆಡಳಿತ ಮೇಲ್ವಿಚಾರಣೆಯನ್ನು ಆಡಳಿತಾಧಿಕಾರಿಗಳು, ಜಿಲ್ಲಾ ಸ್ಕೂಲ್‌ ಬೋರ್ಡ ಧಾರವಾಡ 
ಇವರು ನೋಡಿಕೊಳ್ಳುತ್ತಿದ್ದು, 1970ರಲ್ಲಿ ಮುಖ್ಯಸ್ಥರ ಹುದ್ದೆ ಹೆಸರು ಈಗಿರುವಂತೆ ಉಪನಿರ್ದೇಶಕರೆಂದು ಬದಲಾವಣೆಗೊಂಡಿತು. 
ಉಪನಿರ್ದೇಶಕರು ಇಡೀ ಜಿಲ್ಲೆಯ ಶೈಕ್ಷಣಿಕ ಮತ್ತು ಆಡಳಿತದ ಜವಾಬ್ದಾರಿ ಹೊಂದಿರುವರು. ಇವರ ನೆರವಿಗೆ 4 ಜನ 
ಶಿಕ್ಷಣಾಧಿಕಾರಿಗಳು, 5ಜನ ವಿಷಯ ಪರಿವೀಕ್ಷಕರು, ಒಬ್ಬರು ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು, ಒಬ್ಬರು ಸಹಾಯಕ ಶಿಕ್ಷಣಾಧಿಕಾರಿಗಳು, 
(ಎಂ.ಎಂ.ಎಸ್‌) ಒಬ್ಬರು ಪತ್ರಾಂಕಿತ ಸಹಾಯಕರು, ನಾಲ್ಕು ಜನ ಅಧೀಕ್ಷಕರು ಹಾಗೂ ಇನ್ನಿತರ 70 ಜನ ಸಿಬ್ಬಂದಿ ವರ್ಗವಿದೆ. 
ಮಧ್ಯಾಹ್ನ ಉಪಹಾರ ಯೋಜನೆ, ಕಪ್ಪುಹಲಗೆ ಕಾರ್ಯಕ್ರಮ, ಜವಾಹರ ರೋಜಗಾರ ಯೋಜನೆ ಹಾಗೂ ಆರು ಅಂಶಗಳ 
ಕಾರ್ಯಕ್ರಮ ಮುಂತಾದ ವಿವಿಧ ಯೋಜನೆಗಳನ್ನು ಈ ಕಾರ್ಯಾಲಯ ಅನುಷ್ಠಾನಗೊಳಸುತ್ತಿದೆ. 19 ಜನ ಸಹಾಯ 
ಶಿಕ್ಷಣಾಧಿಕಾರಿಗಳು ತಾಲೂಕು ಮಟ್ಟದ ಆಡಳಿತ ನೋಡಿಕೊಳ್ಳುತ್ತಿದ್ದಾರೆ. ಇವರ ನೆರವಿಗೆ 44 ಜನ ಶಾಲಾ ತನಿಖಾಧಿಕಾರಿಗಳು 
ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗವಿದೆ. 81 ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಸಹ ಈ ಕಚೇರಿಗೆ ಆಡಳಿತ ವ್ಯಾಪ್ತಿಗೆ 
ಒಳಪಡುವರು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಧಾರವಾಡ ಹಾಗೂ ಸಹನಿರ್ದೇಶಕರು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾಂವಿ ವಿಭಾಗ, ಬೆಳಗಾಂವಿ ಇವರುಗಳು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. (ಹೆಚ್ಚಿನ 
ವಿವರಗಳಿಗೆ ಅಧ್ಯಾಯ 13 ನೋಡಿ) 

ಜಿಲ್ಲಾ ಕ್ಷಯರೋಗ ಕೇಂದ್ರ : ಜಿಲ್ಲೆಯಲ್ಲಿರುವ ಕ್ಷಯರೋಗಿಗಳನ್ನು ಪತ್ತೆ ಹಚ್ಚುವುದು ಔಷಧೋಪಚಾರ ಹಾಗೂ 
ಕ್ಷಯರೋಗನಿಯಂತ್ರಣದ ಉದ್ದೇಶದಿಂದ ಜಿಲ್ಲಾ ಕ್ಷಯರೋಗ ಕೇಂದ್ರವು 1969 ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. 
ನಂತರದಲ್ಲಿ ಕಚೇರಿಯು ಕರ್ನಾಟಕ ಮೆಡಿಕಲ್‌ ಕಾಲೇಜು, ಹುಬ್ಬಳ್ಳಿ, ಇಲ್ಲಿಗೆ ಸ್ಥಾನಪಲ್ಲಟಿಗೊಂಡಿತು. ಧಾರವಾಡ ಜಿಲ್ಲಾ ವ್ಯಾಪ್ತಿ 


644 ಧಾರವಾಡ ಜಿಲ್ಲಿ 


ಹೊಂದಿರುವ ಈ ಕೇಂದ್ರವು ವೈದ್ಯಾಧಿಕಾರಿಗಳ ಆಡಳಿತಕ್ಕೆ ಒಳಪಟ್ಟಿದೆ. ಪೂರ್ವದಲ್ಲಿ ಹುದ್ದೆಯ ಹೆಸರು ಜಿಲ್ಲಾ ಕ್ಷಯರೋಗಾಧಿಕಾರಿಗಳು 
ಎಂದಿತ್ತು. ಕ್ಷಯರೋಗ ಪತ್ತೆ ಹಚ್ಚಲು ಶಿಬಿರಗಳನ್ನು ಏರ್ಪಾಡು ಮಾಡುವುದು, ಪ್ರದರ್ಶನಗಳನ್ನು ಏರ್ಪಡಿಸುವುದು, ಕ್ಷಯರೋಗ 
ನಿಯಂತ್ರಣ ಸಪ್ತಾಹ, ಕ್ಷಯರೋಗಿಗಳಿಗೆ ಪುಕ್ಕಟೆ ಔಷಧದ ಸರಬರಾಜು ಇತ್ಯಾದಿ ಕಾರ್ಯಚಟುವಟಿಕೆಗಳನ್ನು ಈ ಕೇಂದ್ರವು 
ನಡೆಸುತ್ತಿದೆ. ವೈದ್ಯಾಧಿಕಾರಿಗಳ ನೆರವಿಗೆ ಒಬ್ಬ ಉಪವೈದ್ಯಾಧಿಕಾರಿಗಳು, ಪ್ರಯೋಗಾಲಯದ ತಂತ್ರಜ್ಞರು ನಾಲ್ಕು ಜನ ಆರೋಗ್ಯ 
ಸೂದರ್ಶಕರು, ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. ಇದಲ್ಲದೆ ಇವರ ಅಧೀನದಲ್ಲಿ ಧಾರವಾಡದ ಸಿಎಲ್‌ ಆಸ್ಪತ್ರೆಯಲ್ಲಿ ಒಬ್ಬರು 
ಕ್ಷಯರೋಗ ಪತ್ತೆ ಸಂದರ್ಶಕರು ಇರುವರು. ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಧಾರವಾಡ ಇವರು ತತ್‌ಕ್ಷಣ 
ಮೇಲಾಧಿಕಾರಿಗಳು ಆಗಿರುತ್ತಾರೆ. ಅಧ್ಯಾಯ 15 ಕೂಡ ನೋಡಿ) 


ಗೃಹ ರಕ್ಷಕ ದಳ : ಕಾನೂನಿನ ವ್ಯವಸ್ಥೆ ಕಾಪಾಡುವಲ್ಲಿ ಪೋಲೀಸರಿಗೆ ನೆರವಾಗುವುದು ಹಾಗೂ ನಾಗರಿಕ ರಕ್ಷಣೆಯ ಬಗ್ಗೆ 
ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವ ಉದ್ದೇಶದಿಂದ ಗೃಹರಕ್ಷಕ ದಳದ ಸಮಾದೇಷ್ಟರ ಕಚೇರಿಯು ಧಾರವಾಡದಲ್ಲಿ 
ಕಾರ್ಯನಿರ್ವಹಿಸುತ್ತಿದೆ. ಸಮಾದೇಷ್ಟರು ಕಚೇರಿಯ ಮುಖ್ಯಸ್ಥರಾಗಿದ್ದು ಧಾರವಾಡ ಜಿಲ್ಲಾ ಅಧಿಕಾರ ವ್ಯಾಪ್ತಿ ಹೊಂದಿರುವರು. ಇವರ 
ನೆರವಿಗೆ ಒಬ್ಬ ಉಪ ಸಮಾದೇಷ್ಟರು ಇದ್ದು ಹೋಂ ಗಾರ್ಡ್ಸ್‌ ಅ್ಯಕ್ಟ್‌ ಮತ್ತು ರೂಲ್ಲ, ಹೋಂಗಾರ್ಡ ಮ್ಯಾನುವಲ್‌ ಹಾಗೂ ಇನ್ನಿತರ 
ನಿಯಮ ಅಧಿನಿಯಮಗಳನ್ನು ಈ ಕಚೇರಿ ಅನ್ವಯಗೊಳಸುತ್ತಿದೆ. 


ಆರಕ್ಷಕ ಮಹಾನಿರ್ದೇಶಕರು ಹಾಗೂ ಗೃಹರಕ್ಷಕ ದಳ ಮಹಾದೇಷ್ಟರು, ಕರ್ನಾಟಕ ರಾಜ್ಯ ಬೆಂಗಳೂರು ಇವರು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. (ವಿವರಗಳಿವೆ ಅಧ್ಯಾಯ 10 ನೋಡಿ) 


ರಾಜ್ಯ ಸರ್ಕಾರದ ಮಂಡಳಿಗಳು ಹಾಗೂ ನಿಗಮಗಳು 


ಕರ್ನಾಟಕ ವಿದುತ್‌ಚ್ಛಕ್ತಿ ಮಂಡಳಿ : ವಿದ್ಯುಚ್ಛಕ್ತಿ ಮಂಡಳಿಯ ಹುಬ್ಬಳ್ಳಿ ವಲಯ ಕಚೇರಿ ಹುಬ್ಬಳ್ಳಿಯ ನವನಗರದಲ್ಲಿ 1971 
ರಲ್ಲಿ ಕಾರ್ಯಾರಂಭ ಮಾಡಿತು. 1983 ರಲ್ಲಿ ಮುಖ್ಯ ಇಂಜಿನಿಯರರು (ಎದ್ಕುತ್‌) ಹುಬ್ಬಳ್ಳಿವಲಯದ ಮುಖ್ಯಸ್ಥರಾದರು. ಈ 
ವಲಯ ಕಚೇರಿಯ ವ್ಯಾಪ್ತಿಗೆ ಧಾರವಾಡ, ಚಿತ್ರದುರ್ಗ, ಉತ್ತರ ಕನ್ನಡ, ಬೆಳಗಾವಿ ಹಾಗೂ ವಿಜಾಪುರ ಜಿಲ್ಲೆಗಳು ಒಳಪ 
ಮುಖ್ಯ ಇಂಜನಿಯರರ ನೆರವಿಗೆ ಅಧೀಕ್ಷಕ ಇಂಜನಿಯರರು (ಎ) ಟ್ರಾನಮಿಶನ್‌ ಲೈನ್‌ ಮತ್ತು ಸಬ್‌ಸ್ಟೇಶನ್‌, ಒಬ್ಬರು ಲೆಕ್ಕ 
ನಿಯಂತ್ರಣಾಧಿಕಾರಿಗಳು, 4 ಜನ ಕಾರ್ಯನಿರ್ವಾಹಕ ಇಂಜನಿಯರರು, 13 ಸಹಾಯಕ ಕಾರ್ಯನಿರ್ವಾಹಕ ಇಂಜನಿಯರರು ಹಾಗೂ 
47 ಇನ್ನಿತರ ಸಿಬ್ಬಂದಿ ವರ್ಗವಿದೆ. ವಿವಿಧ ಕಾಮಗಾರಿಗಳ ಮಂಜೂರಿ ಹಾಗೂ ನಿರ್ವಹಣೆ, ಅಂದಾಜು ಪತ್ರಿಕೆಗಳ ಮಂಜೂರಿ, 
ವಿದ್ಯುತ್‌ ವಿತರಣಾ ಕೇಂದ್ರಗಳಲ್ಲಿಯ ಉಪಕರಣಗಳು ಮತ್ತು ಮಾರ್ಗಗಳ ದುರಸ್ತಿ ಕಾರ್ಯ ನಿರ್ವಹಿಸುವುದು, ಇದರ ಜೊತೆಗೆ 
ವಿತರಣಾ ಜಾಲದ ಪಾಲನೆಗಾಗಿ ಬೇಕಾಗುವ ಉಪಕರಣಗಳ ಖರೀದಿ ಮತ್ತು ಆಡಳಿತ ಇವು ಕಚೇರಿಯ ಮುಖ್ಯ ಕಾರ್ಯ 
ಚಟುವಟಿಕೆಗಳಾಗಿವೆ. ವಿದ್ಯುತ್‌ ಮಂಡಳಿಯ ನೌಕರರ ನಿಯಮಗಳು (ಛೆಗ್ಳುಲೇಶನ್ಸ್‌), ಕೆ.ಇ.ಬಿ. ಸೇವಾ ನಿಯಮಗಳು, ವಿದ್ಯುತ್‌ 
ಮಂಡಳಿಯ ಲೆಕ್ಕಪತ್ರ ಕೈಪಿಡಿ, ವಿದ್ಯುತ್‌ ಸರಬರಾಜು ನಿಯಂತ್ರಣ ಮುಂತಾದ ನಿಯಮ ಅಧಿನಿಯಮಗಳನ್ನು ಈ ಕಚೇರಿಯು 
ಜಾರಿಗೊಳಿಸುತ್ತದೆ. ತಾಲೂಕು ಮಟ್ಟದಲ್ಲಿ 15 ಕಾರ್ಯನಿರ್ವಾಹಕ ಇಂಜನಿಯರರ ಕಾರ್ಯಾಲಯಗಳಿದ್ದು ಇವು 3 ರಿಂದ 5 
ತಾಲೂಕುಗಳ ವ್ಯಾಪ್ತಿಯನ್ನು ಹೊಂದಿವೆ. ಇವುಗಳಲ್ಲದೆ ಕಾರ್ಯ ನಿರ್ವಾಹಕ ಇಂಜನಿಯರರ (ವಿ) ವಲಯ ಉಗ್ರಾಣ ವಿಭಾಗ 
(ಹುಬ್ಬಳ್ಳಿ, ಕಾರ್ಯ ನಿರ್ವಾಹಕ ಇಂಜನಿಯರ (ಐ) ರಿಲೇ ಪರೀಕ್ಷಣ ವಿಭಾಗ, . (ಹುಬ್ಬಳ್ಳಿ) ಹಾಗೂ ಕಾರ್ಯ. ನಿರ್ವಾಹಕ 
ಇಂಜನಿಯರರು (ಏ) ಎಂ.ಟಿ. ವಿಭಾಗ (ಹುಬ್ಬಳ್ಳಿ) ಇವು ಕಾರ್ಯನಿರ್ವಹಿಸುತ್ತಿವೆ. ಪ್ರಧಾನ ಮುಖ್ಯ ಇಂಜನಿಯರರು (ವಿ) ಕರ್ನಾಟಕ 
ವಿದ್ಯುತ್‌ಚ್ಛಕ್ತಿ ಮಂಡಳಿ ಕಾವೇರಿ ಭವನ ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. (ಚಟುವಟಿಕೆಗಳ ಎವರಕ್ಕೆ 
ಅಧ್ಯಾಯ 5, ಕೈಗಾರಿಕೆ ನೋಡಿ). 


ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ : ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಜಿಲ್ಲಾ 
ಕಚೇರಿಯು ಧಾರವಾಡದಲ್ಲಿ 1961 ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ಈ ಜಿಲ್ಲಾ ಕಚೇರಿಯ ಮುಖ್ಯಸ್ಥರು ಜಿಲ್ಲಾ ಅಧಿಕಾರಿಗಳು, 
ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ : ಮಂಡಳಿ ಎಂದು . ಇದ್ದಿತು. ಮುಂದೆ 1988 ರಿಂದ ಹುದ್ದೆಯ ಹೆಸರು 
ಈಗಿರುವಂತೆ ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಅಧಿಕಾರಿಗಳು ಎಂದು ಮಾರ್ಪಾಡುಗೊಂಡಿದೆ. ಈ ಕಚೇರಿ ಧಾರವಾಡ ಜಿಲ್ಲಾ 


ಇತರ ಇಲಾಖೆಗಳು 045 


ವ್ಯಾಪ್ತಿ ಹೊಂದಿದೆ. ಆಡಳಿತ ವ್ಯಾಪ್ತಿಯಲ್ಲಿ ಬರುವ ಖಾದಿ ಮತ್ತು ಗ್ರಾಮ ಕೈಗಾರಿಕೆಗಳಿಗೆ ಸಾಲ ನೀಡುವುದು, ಉದ್ಯೋಗ ಸೃಷ್ಟಿ 
ಮತ್ತು ಸಾಲ ವಸೂಲಾತಿಯಲ್ಲದೆ ರಾಜ್ಯ ಸಕಾರರದ ಯೋಜನೆಗಳಾದ ವಿಶೇಷ ಘಟಕ ಯೋಜನೆ, ತರಬೇತಿ ಹಾಗೂ 
ಗ್ರಾಮ ಕೈಗಾರಿಕೆಗಳನ್ನು ಪುನರುಜ್ಜೀವನಗೊಳಿಸುವ ಕಾರ್ಯಕ್ರಮಗಳನ್ನು ಈ ಕಚೇರಿಯು ಕಾರ್ಯಗತಗೊಳಿಸುತಿದೆ. ಜಿಲ್ಲಾ 
ಖಾದಿಗ್ರಾಮೋದ್ಕೋಗ ಅಧಿಕಾರಿಯ ಸಹಾಯಕ್ಕೆ ಒಬ್ಬರು ಅಧೀಕ್ಷಕರು, ಇಬ್ಬರು ತಾಂತ್ರಿಕ ಸಹಾಯಕರು, ಆರು ಚ ತಾಂತ್ರಿಕ 
ಮೇಲ್ವಿಚಾರಕರು ಮುಂತಾದ ಸಿಬ್ಬಂದಿ ಇದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬೆಂಗಳೂರು ಹಾಗೂ ವಿಭಾಗಾಧಿಕಾರಿಗಳು 
ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆ : ಉತ್ತಮ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ತಲುಪಿಸುವ ಉದ್ದೇಶದಿಂದ 
ಉಪ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಯ ಕಚೇರಿಯು ಧಾರವಾಡದಲ್ಲಿ 1974 ರಲ್ಲಿ ಪ್ರಾರಂಭವಾಯಿತು. 
ಪ್ರಾರಂಭದಲ್ಲಿ ಬೀಜ ಪ್ರಮಾಣಾಧಿಕಾರಿಗಳು, ಕಚೇರಿಯ ಮುಖ್ಯಸ್ಥರಿದ್ದು ನಂತರದಲ್ಲಿ ಹುದ್ದೆಯ ಹೆಸರು ಮುಖ್ಯ ಬೀಜ 
ಪ್ರಮಾಣಾಧಿಕಾರಿ ಎಂದು ಬದಲಾವಣೆಗೊಂಡು, ಪ್ರಸ್ತುತ ಹುದ್ದೆಯ ಹೆಸರು ಉಪ ನಿದೇಶಕರು ಎಂದಾಗಿದೆ. ಇವರು ಧಾರವಾಡ, 
ಬೆಳಗಾವಿ, ಉತ್ತರ ಕನ್ನಡ, ವಿಜಾಪುರ, ಗುಲ್ಬರ್ಗಾ, ಬೀದರ ಹಾಗೂ ರಾಯಚೂರು ಜಿಲ್ಲೆಗಳ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವರು. 
ಮುಖ್ಯಾಧಿಕಾರಿಗಳ ನೆರವಿಗೆ ಇಬ್ಬರು ತಾಂತ್ರಿಕ ಸಹಾಯಕರು ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. 


ಬೀಜಗಳ ಗುಣಮಟ್ಟ ಕಾಪಾಡಲು ಇಂಡಿಯನ್‌ ಮಿನಿಮಮ್‌ ಸೀಡ್‌ ಸರ್ಟಿಫಿಕೇಟ್‌ ನಿಯಮ ಜಾರಿಗೊಳಿಸಲಾಗುತ್ತದೆ. ಕೃಷಿ 
ವಿಸರಣಾ ಕಾರ್ಯಕ್ರಮಗಳ ಯೋಜನೆಗಳನ್ನು ಹಾಕಿಕೊಂಡು ಕಾರ್ಯಗತಗೊಳಿಸಲಾಗುತ್ತಿದೆ. ಸಹಾಯಕ ನಿರ್ದೇಶಕ ಕಚೇರಿಗಳು 
ಧಾರವಾಡ, ಹಾವೇರಿ, ಬಾಗಲಕೋಟೆ ಹಾಗೂ ರಾಯಚೂರುಗಳಲ್ಲಿ ಇದ್ದು ಈ ಕಾರ್ಯಾಲಯದ ಅಧೀನದಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ. ನಿರ್ದೇಶಕರು. ಕರ್ನಾಟಕ ' ರಾಜ್ಯ ಬೀಜ ಪ್ರಮಾಣ ಸಂಸ್ಥೆ ಬೆಂಗಳೂರು ಇವರು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. (ಎವರಕ್ಕೆ ಅಧ್ಯಾಯ 4 ನೋಡಿ) 


ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ : ಪ್ರಾದೇಶಿಕ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ, ಇವರ 
ಕಾರ್ಯಾಲಯವು ಹುಬ್ಬಳ್ಳಿಯಲ್ಲಿ 1963 ರಲ್ಲಿ ಸ್ಥಾಪಿತವಾಯಿತು. ಪ್ರಾದೇಶಿಕ ವ್ಯವಸ್ಥಾಪಕರು ಮುಖ್ಯಾಧಿಕಾರಿಗಳಾಗಿದ್ದು ಅವರು 
ಧಾರವಾಡ, ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ 24 ಉಗ್ರಾಣಗಳ ಉಸ್ತುವಾರಿ ಹಾಗೂ ತನಿಖೆ 
ಅಧಿಕಾರ ಹೊಂದಿದ್ದಾರೆ. ಇವರ ನೆರವಿಗೆ ಕಿರಿಯ ಅಭಿಯಂತರರು ಹಾಗೂ ಇತರ ಸಿಬ್ಬಂದಿ ಇದ್ದಾರೆ. ಕರ್ನಾಟಕ ರಾಜ್ಯ ಉಗ್ರಾಣ 
ಅಧಿನಿಯಮ ಮತ್ತು ಕರ್ನಾಟಕ ರಾಜ್ಯ ಉಗ್ರಾಣ ನಿಯಮಾವಳಿಗಳನ್ನು ಕಚೇರಿ ಅನ್ವಯಗೊಳಸುತ್ತಿದೆ. ಧಾರವಾಡ ಜಿಲ್ಲೆಯ 13 
ತಾಲೂಕುಗಳು ಬೆಳಗಾವಿಯ ನಾಲ್ಕು ಹಾಗೂ "ಉತ್ತರ ಕನ್ನಡ ಜಿಲ್ಲೆಯ ಎರಡು ತಾಲೂಕುಗಳಲ್ಲಿ ಉಗ್ರಾಣ ಕಚೇರಿಗಳು ಇದ್ರು , 
ಉಗ್ರಾಣ ವ್ಯವಸ್ಥಾಪಕರ ನಿಯಂತ್ರಣದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. ಸಮಗ್ರ ಕೀಟನಾಶನ ಸೇವಾ ವಿಸ್ತರಣೆಯ ರೈತ ಸೇವಾ ಯೋಜನೆ 
ಇದರ ಅಡಿಯಲ್ಲಿ ರೈತರಿಗೆ ವೈಜ್ಞಾನಿಕ ಧಾನ್ಯ ಸಂಗ್ರಹಣೆ, ಉಗ್ರಾಣಗಳ ಮಹತ್ವ ತಿಳಿಯಪಡಿಸುವುದು, ದಾಸ್ತಾನುದಾರರಿಗೆ ಹಸ್ತಾಂತರ 
ಹಾಗೂ ಸಾಗಾಣಿಕೆ ವ್ಯವಸ್ಥೆ ಒದಗಿಸುವುದು, ಇವೆಲ್ಲವೂ ಕಚೇರಿಯ ಇನ್ನಿತರ ಕಾರ್ಯ ಚಟುವಟಿಕೆಗಳಾಗಿವೆ. ವ್ಯವಸ್ಥಾಪಕ ನಿರ್ದೇಶಕರು 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಬೆಂಗಳೂರು ಇವರು ತತ್‌ಕ್ಷಣ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕರ್ನಾಟಕ ಗೃಹ ಮಂಡಳಿ : ಸಾರ್ವಜನಿಕರಿಗೆ ವಸತಿ ಮತ್ತು ನಿವೇಶನಗಳನ್ನು ಪೂರೈಸುವ ಉದ್ದೇಶದಿಂದ ಕಾರ್ಯಪಾಲಕ 
ಅಭಿಯಂತರರು ಕರ್ನಾಟಕ ಗೃಹ ಮಂಡಳಿ ಇವರ ಹುಬ್ಬಳ್ಳಿ ವಿಭಾಗದ ಕಾರ್ಯಾಲಯವು ಹುಬ್ಬಳ್ಳಿಯಲ್ಲಿ 1965 ರಲ್ಲಿ 
ಪ್ರಾರಂಭಗೊಂಡಿತು. 1992 ರ ಪೂರ್ವದಲ್ಲಿ ಈ ಕಚೇರಿಯ ಅಧಿಕಾರ ವ್ಯಾಪ್ತಿಯು ಧಾರವಾಡ, ಬೆಳಗಾವಿ ಹಾಗೂ ವಿಜಾಪೂರ 
ಜಿಲ್ಲೆಗಳನ್ನು ಒಳಗೊಂಡಿತ್ತು. ಪ್ರಸ್ತುತ ಇದು ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿದೆ. ಕಾರ್ಯಪಾಲ 
ಅಭಿಯಂತರರು ಕಚೇರಿಯ ಮುಖ್ಯಸ್ಥರಾಗಿದ್ದು ಅವರಿಗೆ ಸಹಾಯಕ ಸಿಬ್ಬಂದಿಯಾಗಿ ಒಬ್ಬರು ಸಹಾಯಕ ಕಂದಾಯ ಅಧಿಕಾರಿಗಳು, 
ಒಬ್ಬರು ಲೆಕ್ಕಾಧೀಕ್ಷಕರು, ಒಬ್ಬರು ಅಧೀಕ್ಷಕರು (ನಾಲ ವಿಭಾಗ) ಇಬ್ಬರು ಪ್ರಥಮ ದರ್ಜೆ ಸಹಾಯಕರು, ಒಬ್ಬರು ಅಭಿಯಂತರರು 
(ಎಲೆಕ್ಟಿಕ್‌), ಒಬ್ಬರು ಕಿರಿಯ ಅಭಿಯಂತರರು (ಎಲ್‌) ಹಾಗೂ ಇನ್ನಿತರ ಸಿಬ್ಬಂದಿ ಇದ್ದಾರೆ. ಅಧೀನ ಕಚೇರಿಗಳಾದ ಕರ್ನಾಟಕ 
ಗೃಹಮಂಡಳಿ ಉಪವಿಭಾಗ ನಂ.1! ಹಾಗೂ ಉಪವಿಭಾಗ ನಂ.2 ಹುಬ್ಬಳ್ಳಿ, ಇವು ಸಹಾಯಕ ಕಾರ್ಯಪಾಲ ಅಭಿಯಂತರರ 


646 ಧಾರವಾಡ ಜಿಲ್ಲೆ 


ಉಸ್ತುವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈ ಉಪವಿಭಾಗ 1ರಲ್ಲಿ 13 ಜನ ಸಿಬ್ಬಂದಿ ವರ್ಗ ಹಾಗೂ ಉಪವಿಭಾಗ 2ರಲ್ಲಿ 8 
ಜನ ಸಿಬ್ಬಂದಿ ವರ್ಗವಿದೆ. ದೊಡ್ಡನಾಯಕನ ಕೊಪ್ಪ, ಧಾರವಾಡ, ನವನಗರ ಹುಬ್ಬಳ್ಳಿ, ಹಿರೇಕೆರೂರು, ಮುಂಡರಗಿ ಸಮೂಹ 
ಮನೆಗಳ ನಿರ್ಮಾಣ ಕೆಲಸ್ಕ ಉತ್ತರ ಕನ್ನಡ ಜಿಲ್ಲೆಯ ಬಾಡ, ದಾಂಡೇಲಿ, ಹಳಿಯಾಳ, ಶಿರಸಿ, ಮುಂಡಗೋಡದಲ್ಲಿಯ ಮನೆಗಳ 
ನಿರ್ಮಾಣ, ಸತ್ತೂರು ನಿವೇಶನಗಳ ಅಭಿವೃದ್ಧಿ ಕೆಲಸ ಹಾಗೂ ಕಾರವಾರದ ನಿವೇಶನಗಳ ಅಭಿವೃದ್ಧಿ ಇವು ಈ ಕಾರ್ಯಾಲಯ 
ಕೈಗೆತ್ತಿಕೊಂಡ ಕೆಲವು ಅಭಿವೃದ್ಧಿ ಯೋಜನೆಗಳಾಗಿವೆ. ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ ಬೆಂಗಳೂರು, 
ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕರ್ನಾಟಕ ರಾಜ್ಮ ಮಾಲಿನ್ಮ ನಿಯಂತ್ರಣ ಮಂಡಳಿ : ಜಲಮಾಲಿನ್ಯ ಹಾಗೂ ವಾಯುಮಾಲಿನ್ಯ ನಿಯಂತ್ರಣ ಉದ್ದೇಶ 
ಹೊಂದಿದ ಉಪ ಪರಿಸರ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯು ಧಾರವಾಡದಲ್ಲಿ 1986 
ರಲ್ಲಿ ಪ್ರಾರಂಭಗೊಂಡಿತು. ಪ್ರಾರಂಭದಲ್ಲಿ ಕಚೇರಿಯ ಮುಖ್ಯಸ್ಥರ ಹುದ್ದೆಯ ಹೆಸರು ಪ್ರಾದೇಶಿಕ ಅಧಿಕಾರಿಗಳು ಎಂದು ಇದ್ದು 
1992 ರಲ್ಲಿ ಈಗಿರುವಂತೆ ಉಪ ಪರಿಸರ ಅಧಿಕಾರಿಗಳು ಎಂದು ಬದಲಾವಣೆ ಹೊಂದಿದೆ. ಈ ಕಾರ್ಯಾಲಯದ ಅಧಿಕಾರ 
ವ್ಯಾಪ್ತಿಯಲ್ಲಿ ಧಾರವಾಡ ಜಿಲ್ಲೆ (ರಾಣೆಬೆನ್ನೂರು ತಾಲೂಕ ಹೊರತುಪಡಿಸಿ), ಬೆಳಗಾಂವಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ 
ಹಳಿಯಾಳ ತಾಲೂಕು ಸೇರಿವೆ. ಮುಖ್ಯಾಧಿಕಾರಿಗಳ ನೆರವಿಗೆ ಇಬ್ಬರು ಸಹಾಯಕ ಪರಿಸರ ಅಧಿಕಾರಿಗಳು, ಒಬ್ಬರು ಸಹಾಯಕ 
ವೈಜ್ಞಾನಿಕ ಅಧಿಕಾರಿಗಳು, ಇಬ್ಬರು ಪ್ರಯೋಗ ಶಾಲೆ ಸಹಾಯಕರು, ಇಬ್ಬರು ಕ್ಷೇತ್ರ ಸಹಾಯಕರು ಹಾಗೂ ಇತರ ಸಿಬ್ಬಂದಿ ಇಧೆ. 
ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ ನಿಯಂತ್ರಣ ಮಾಡುವ ಕೈಗಾರಿಕೆಗಳ ಪರಿವೀಕ್ಷಣೆ ಮತ್ತು ವಿಶ್ಲೇಷಣೆ ಈ ಕಚೇರಿಯ ಮುಖ್ಯ 
ಕಾರ್ಯ ಚಟುವಟಿಕೆಗಳಾಗಿವೆ. ಜಲಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಅಧಿನಿಯಮ 1974, ಉಪಕರ ಅಧಿನಿಯಮ 1977, 
ವಾಯುಮಾಲಿನ್ಯ ನಿವಾರಣೆ ಮತ್ತು ನಿಯಂತ್ರಣ ಅಧಿನಿಯಮ 1981, ಪರಿಸರ ಸಂರಕ್ಷಣ ಅಧಿನಿಯಮ 1986 ಹಾಗೂ 
ಅಪಾಯಕಾರಿ ರಸಾಯನಿಕಗಳ ರಫ್ತು ಆಮದು ಮತ್ತು ದಾಸ್ತಾನು ನಿಯಮಗಳು 1981 ಇತ್ಯಾದಿ ನಿಯಮ ಹಾಗೂ 
ಅಧಿನಿಯಮಗಳನ್ನು ಈ ಕಾರ್ಯಾಲಯ ಅನ್ವಯಗೊಳಸುತ್ತದೆ. ಸದಸ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ 
ಮಂಡಳಿ, ಬೆಂಗಳೂರು ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. ರಾಣೆಬೆನ್ನೂರ ತಾಲೂಕು ದಾವಣಗೆರೆ ಕಚೇರಿಯ 
ವ್ಯಾಪ್ತಿಗೆ ಸೇರುತ್ತದೆ. ' 


ರಾಜ್ಯ ಅರಣ್ಮ ಕೈಗಾರಿಕೋದ್ಯಮ ನಿಗಮ : ಪ್ರಾದೇಶಿಕ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ 
ನಿಯಮಿತ. ಇವರ ಕಚೇರಿ ಧಾರವಾಡದಲ್ಲಿ 1979 ರಲ್ಲಿ ಕಾರ್ಯಾರಂಭ ಮಾಡಿತು. ಪ್ರಾದೇಶಿಕ ವ್ಯವಸ್ಥಾಪಕರು ಕಚೇರಿಯ 
ಮುಖ್ಯಸ್ಥರಿದ್ದು ಧಾರವಾಡ, ಕಾರವಾರ, ಬೆಳಗಾವಿ ಜಿಲ್ಲೆಗಳನ್ನೊಳಗೊಂಡು ಇದು ಅಧಿಕಾರ ವ್ಯಾಪ್ತಿ ಹೊಂದಿದೆ. ಸಾರ್ವಜನಿಕರಿಗೆ 
ಉರುವಲು ಕಟ್ಟಿಗೆಯನ್ನು ಪಡಿತರ ಚೀಟಿಗಳ ಮೂಲಕ ವಿತರಣೆ ಮಾಡುವುದು, ಚೌಬೀನೆ ಕಾಮಗಾರಿ ಕೆಲಸ ನಡೆಸುವುದು, ಸಸಿ 
ಬೆಳೆಸುವ ಪಾಲಿಥಿನ್‌ ಚೀಲಗಳನ್ನು ತಯಾರಿಸಿ ಅರಣ್ಯ ಇಲಾಖೆಗೆ ಹಂಚುವುದು ಇತ್ಯಾದಿ ಕಾರ್ಯ ಚಟುವಟಿಕೆಗಳನ್ನು ಈ 
ಕಾರ್ಯಾಲಯ ನಿರ್ವಹಿಸುತ್ತಿರುವುದು. ಪ್ರಾದೇಶಿಕ ವ್ಯವಸ್ಥಾಪಕರ ಸಹಾಯಕ್ಕೆ ಇಬ್ಬರು ವಲಯ ಅರಣ್ಯ ಅಧಿಕಾರಿಗಳು, 21 
ಎಫ್‌.ಒ.ಎ.ಗಳು, ಇಬ್ಬರು ಎಫ್‌.ಬಿ.ಡಬ್ಲುಗಳು, ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗವಿದೆ. ಸಾರ್ವತ್ರಿಕ ವ್ಯವಸ್ಥಾಪಕರು (ಉತ್ತರ) 
ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಧಾರವಾಡ, ಇವರ ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ : ರೈತರ ಹುಟ್ಟುವಳಿಗಳ ಮಾರಾಟ ವ್ಯವಸ್ಥೆಯಲ್ಲಿಯ ಲೋಪದೋಷಗಳ ತಡೆಗಟ್ಟುವಿಕೆ 
ಹಾಗೂ ಅವರಿಗೆ ಯೋಗ್ಯಧಾರಣೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಧಾರವಾಡದಲ್ಲಿ 
1947 ರಲ್ಲಿ ಪ್ರಾರಂಭವಾಯಿತು. ಕಾರ್ಯದರ್ಶಿಗಳು ಸಮಿತಿಯ ಮುಖ್ಯಸ್ಥರಾಗಿದ್ದು ಧಾರವಾಡ ತಾಲೂಕು ಹಾಗೂ ನರಗುಂದ 
ತಾಲೂಕಿನ ಎಂಟು ಗ್ರಾಮಗಳ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವರು. ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಶಾಸನ 
1966ಹಾಗೂ ನಿಯಮ 1968ನ್ನು ಈ ಸಮಿತಿ ಅನ್ವಯಗೊಳಸುತ್ತಿದೆ. ರೈತರ ಸರಕಿಗೆ ಯೋಗ್ಯಧಾರಣೆ ಕೊಡಿಸುವುದು, ಅನಧೀಕೃತ 
ರಿವಾಜುಗಳನ್ನು ತಡೆಗಟ್ಟುವುದು, ಟೆಂಡರ ಮೂಲಕ ಮಾರಾಟ ವ್ಯವಸ್ಥೆ ಅನವಶ್ಯಕ ದಲಾಲಿಯಿಂದ ಮುಕ್ತಿ, ದಾಸ್ತಾನು ವ್ಯವಸ್ಥೆ 
ರೈತರಿಗಾಗಿ ವಿಶ್ರಾಂತಿ ಗೃಹ, ಸರಕು ಪೂರೈಕೆ, ಬೇಡಿಕೆ ಹಾಗೂ ಆಮದು 'ಇವುಗಳ ಬಗೆಗೆ ಮಾಹಿತಿ ಒದಗಿಸುವುದು, ವರ್ಗೀಕರಣ 
ಸೌಲಭ್ಯ, ದನಗಳಿಗೆ ತಂಗುದಾಣ ಕಟ್ಟಿಸುವುದು, ಕುಡಿಯುವ ನೀರಿನ ಸೌಲಭ್ಯ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವುದು 


ಇತರ ಇಲಾಖೆಗಳು 647 


ಮುಂತಾದ ಕಾರ್ಯಚಟುವಟಿಕೆಗಳನ್ನು ಈ ಕಚೇರಿ ಕಾರ್ಯರೂಪಕ್ಕೆ ತರುತ್ತಿದೆ. ಸಮಿತಿಯ ಮುಖ್ಯಸ್ಥರ ಸಹಾಯಕ್ಕೆ ಒಬ್ಬರು 
ಸಹಾಯಕ ಕಾರ್ಯದರ್ಶಿಗಳು, ಒಬ್ಬರು ಅಧೀಕ್ಷಕರು, ವರ್ಗೀಕರಣಕಾರರು ಹಾಗೂ ಸಿಬ್ಬಂದಿ ವಿದೆ. ಮಾರುಕಟ್ಟೆ ಗ 
ಹಾಗೂ ದನಗಳ ಪೇಟೆಗಳ ಅಭಿವೃದ್ಧಿ ಅಳ್ಳಾವರ ಮತ್ತು ಮೊರಬ ಉಪಮಾರುಕಟ್ಟೆಗಳ ಅಭಿವೃದ್ಧಿ ಕೆಲಸದ ಯೋಜನೆಗಳನ್ನು ಈ 
ಕಚೇರಿ ಹಮಿಕ್ಕೊಂಡಿದೆ. ಅಳ್ಲಾವರ ಹಾಗೂ ಮೊರಬದ ಉಪಮಾರುಕಟ್ಟೆಗಳು ಈ ಸಮಿತಿ ಕಚೇರಿಯ ಆಡಳಿತ ವ್ಯಾಪ್ತಿಗೆ ಒಳಪಡುತ್ತವೆ. 
ಜಂಟಿ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಳಗಾವಿ ವಿಭಾಗ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. (ಏವರಗಳಿಗೆ 
ಅಧ್ಯಾಯ 6 ನೋಡಿ) 


ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ : ಜಿಲ್ಲಾ ವ್ಯಾಪ್ತಿಯಲ್ಲಿ ಹಾಲು ಉತ್ಪಾದಕರ ಸಂಘಗಳ ಸ್ಥಾಪನೆ ಮತ್ತು 
ಹಾಲು ಶೇಖರಣೆ ಮತ್ತು ವಿತರಣೆ ಉದ್ದೇಶ ಹೊಂದಿ ಧಾರವಾಡ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ 
ಕಚೇರಿಯು ಧಾರವಾಡದಲ್ಲಿ 1986ರಲ್ಲಿ ಪ್ರಾರಂಭವಾಯಿತು. ನಿರ್ವಾಹಕ ನಿರ್ದೇಶಕರು ಕಾರ್ಯಾಲಯದ ಮುಖ್ಯಸ್ಥರಿದ್ದು ಧಾರವಾಡ 
ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಅಧಿಕಾರ ವ್ಯಾಪ್ತಿ ಹೊಂದಿರುವರು. ನಿರ್ವಾಹಕ ನಿರ್ದೇಶಕರ ಅಧಿಕಾರಕ್ಕೆ ಒಳಪಟ್ಟಂತೆ ವ್ಯವಸ್ಥಾಪಕರು, 
ಉಪವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ವಿಸ್ತರಣಾಧಿಕಾರಿಗಳು, ಆಡಳಿತ ಅಧೀಕ್ಷಕರು, ತಾಂತ್ರಿಕ ಸಹಾಯಕರು, 
ವಿಸ್ತರಣಾಧಿಕಾರಿಗಳು, ಹೈನ ತಾಂತ್ರಿಕರು, ಆಡಳಿತ ಸಹಾಯಕರು, ಕಿರಿಯ ತಾಂತ್ರಿಕರು ಮುಂತಾದ 385 ಜನ ಸಿಬ್ಬಂದಿ ವರ್ಗ ಈ 
ಕಚೇರಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕರ್ನಾಟಕ ಹಾಲು ಉತ್ಪಾದಕರ ಮಹಾಸಂಘ 
ಉಪನಿಯಮ (.ಎಂ.ಎಫ್‌.) ಮುಂತಾದ ನಿಯಮಗಳನ್ನು ಈ ಕಚೇರಿ ಅನ್ಹ್ವಯಗೊಳಿಸುತ್ತಿದೆ. ನೂತನವಾಗಿ ಪ್ರಾಥಮಿಕ ಹಾಲು 
ಉತ್ಪಾದಕರ ಸಂಘಗಳನ್ನು ಸ್ಥಾಪಿಸುವುದು, ಆಧುನಿಕ ಶೀತಲೀಕರಣಗಳ ಸ್ಥಾಪನೆ ಹಾಗೂ ಶೀತಲೀಕರಣ ಸಾಮರ್ಥ್ಯ ಹೆಚ್ಚಿಸುವುದು, 
ಪಶುವೈದ್ಯಕೀಯ ಸೌಲಭ್ಯ ಒದಗಿಸುವುದು, ಹಾಲು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ತಾಂತ್ರಿಕ ಸೌಲಭ್ಯ ಒದಗಿಸುವುದು, ಹಾಲು 
ಉತ್ಪನ್ನ ಹಾಗೂ ಹಾಲಿನ ಮಾರಾಟವನ್ನು ಹೆಚ್ಚಿಸುವುದು ಮುಂತಾದ ಹಲವಾರು ಯೋಜನೆಗಳನ್ನು ಈ ಕಾರ್ಯಾಲಯ 
ಅನುಷ್ಠಾನಗೊಳಿಸುತ್ತಿದೆ. ನಿರ್ವಾಹಕ ನಿರ್ದೇಶಕರ ಅಧೀನದಲ್ಲಿ ತಾಲೂಕುಮಟ್ಟದಲ್ಲಿ ಶೀತಲೀಕರಣ ಕೇಂದ್ರಗಳು ಇದ್ದು ತಾಂತ್ರಿಕ 
ಅಧಿಕಾರಿಗಳು ಈ ಕೇಂದ್ರಗಳ ಮುಖ್ಯಸ್ಥರಾಗಿರುವರು. ರಾಯಾಪುರದ (ಧಾರವಾಡ) ಡೈರಿ ವ್ಯವಸ್ಥಾಪಕರು ಇದರ ಮುಖ್ಯಸ್ಥರು. ಇಲ್ಲಿ 
ಒಂದು ತರಬೇತಿ ಕೇಂದ್ರವೂ ಇದೆ. | 


ಕೇಂದ್ರ ಸರ್ಕಾರದ ಇಲಾಖೆಗಳು ಮಂಡಳಿಗಳು ಹಾಗೂ ನಿಗಮಗಳು 


ಕಾರ್ಮಿಕ ಶಿಕ್ಷಣ ಕೇಂದ್ರ : ವಿಭಾಗೀಯ ನಿದೇಶಕರು, ಕಾರ್ಮಿಕ ಶಿಕ್ಷಣ ಕೇಂದ್ರವು ಹುಬ್ಬಳ್ಳಿಯಲ್ಲಿ 1958ರಲ್ಲಿ ಕಾರ್ಯಾರಂಭ 
ಮಾಡಿತು. ಇದು ಕೇಂದ್ರ ಕಾರ್ಮಿಕ ಮಂತ್ರಾಲಯದ ಅಧೀನದಲ್ಲಿದೆ. ಧಾರವಾಡ, ಉತ್ತರ ಕನ್ನಡ, ಬೆಳಗಾಂವಿ, ವಿಜಾಪುರ, ಬಳ್ಳಾರಿ, 
ಬೀದರ, ರಾಯಚೂರು ಹಾಗೂ ಗುಲ್ಬರ್ಗಾ ಜಿಲ್ಲೆಗಳ ಅಧಿಕಾರ ವ್ಯಾಪ್ತಿಯನ್ನು ಈ ಕೇಂದ್ರ ಕಾರ್ಯಾಲಯ ಹೊಂದಿದ್ದು ವಿಭಾಗೀಯ 
ನಿರ್ದೇಶಕರು ಇದರ ಮುಖ್ಯಸ್ಥರು. ಇವರ ನೆರವಿಗೆ ನಾಲ್ಕು ಜನ ಶಿಕ್ಷಣಾಧಿಕಾರಿಗಳು, ಒಬ್ಬರು ಚಿತ್ರದರ್ಶಕರು ಹಾಗೂ ಇನ್ನಿತರ 
ಸಿಬ್ಬಂದಿ ಇದ್ದಾರೆ. ವವಧ ಶೈಕ್ಷಣಿಕ ಯೋಜನೆಗಳನ್ನು ಎಲ್ಲ ಎಂಟು ಜಿಲ್ಲೆಗಳಲ್ಲಿಯೂ ಕಾರ್ಯಾಚರಣೆಗೆ ತರುವುದ್ದು ಗ್ರಾಮೀಣ 
ಕೆಲಸಗಾರರಲ್ಲಿ ಒಗ್ಗಟ್ಟು, ದೇಶಭಕ್ತಿ ನಾಯಕತ್ವ, ಸಂಘಟನಾ ಕಲೆ ಮುಂತಾದ ಗುಣಗಳನ್ನು ಅವರಲ್ಲಿ ಬೆಳಸಿ ಜಾಗೃತಿಗೊಳಿಸುವುದು 
ಕಾರ್ಯಾಲಯದ ಉದ್ದೇಶವಾಗಿದೆ. ಈ ದಿಶೆಯಲ್ಲಿ ಕೇಂದ್ರವು ವಿವಿಧ ತರಬೇತಿಗಳನ್ನು ನೀಡುವುದು. ಭಾಷಣ, ವಿಚಾರಗೋಷ್ಟಿ 
ಚಿತ್ರಪ್ರದರ್ಶನ ಮುಂತಾದವುಗಳನ್ನು ಏರ್ಪಡಿಸುವುದಲ್ಲದೆ ಗ್ರಾಮೀಣ ಕೆಲಸಗಾರರಿಗೆ ಕುಟುಂಬ ಯೋಜನೆ ಮಹತ್ವವನ್ನು ತಿಳಿಸುವುದು 
ಇವೇ ಮುಂತಾದ ಕಾರ್ಯಚಟುವಟಿಕೆಗಳನ್ನು ಈ ಕೇಂದ್ರವು ಹಮಿಹೊಂಡಿದೆ. ವಲಯ ನಿರ್ದೇಶಕರು ಕಾರ್ಮಿಕ ಶಿಕ್ಷಣ ಮದ್ರಾಸ್‌ 
(ದಕ್ಷಿಣ) ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಕೇಂದ್ರ ಅಬಕಾರಿ ಇಲಾಖೆ : ತಯಾರಿಸಿದ ವಸ್ತುಗಳ ಮೇಲಿನ ಅಬಕಾರಿ (ಎಕ್ಸೈಜ್‌) ಸುಂಕದ ವಸೂಲಿ ಹಾಗೂ 
ಕಳ್ಳಸಾಗಾಣಿಕೆಯ ಮೇಲಿನ ನಿಯಂತ್ರಣ ಸಾಧಿಸುವ ಉದ್ದೇಶ ಹೊಂದಿದ ಸಹಾಯಕ ಕಲೆಕ್ಟರ್‌, ಹುಬ್ಬಳ್ಳಿ ವಿಭಾಗದ ಕೀಂದ್ರ ಅಬಕಾರಿ 
ಕಚೇರಿಯು ಹುಬ್ಬಳ್ಳಿಯಲ್ಲಿ 1971 ರಲ್ಲಿ ಪ್ರಾರಂಭವಾಯಿತು. ಧಾರವಾಡ ಹಾಗೂ ಉತ್ತರ ಕನ್ನಡ ಕಂದಾಯ ಜಿಲ್ಲೆಯ ಅಧಿಕಾರ 
ವ್ಯಾಪ್ತಿಯನ್ನು ಈ ಕಾರ್ಯಾಲಯ ಹೊಂದಿದ್ದು 1975 ರಲ್ಲಿ ಬೆಳಗಾವಿ ಹಾಗೂ ಬೈಲಹೊಂಗಲಗಳನ್ನು ಬೆಳಗಾವಿ ಕೇಂದ್ರಕ್ಕೆ 
ವರ್ಗಾಯಿಸಲಾಯಿತು. ಪ್ರಸ್ತುತ ರಾಣೆಬೆನ್ನೂರು, ಬ್ಯಾಡಗಿ, ಹಾನಗಲ್‌, ಹಾವೇರಿ, ಹಿರೇಕೆರೂರ ತಾಲೂಕುಗಳನ್ನು ಹೊರತುಪಡಿಸಿ, 


648 ಧಾರವಾಡ ಜಿಲ್ಲೆ 


ಉಳಿದ ಧಾರವಾಡ ಜಿಲ್ಲೆಯ ಭಾಗ ಹಾಗೂ ಉತ್ತರ ಕನ್ನಡದ ಸಂಪೂರ್ಣ ಜಿಲ್ಲಾ ವ್ಯಾಪ್ತಿಯನ್ನು ಇದು ಹೊಂದಿದೆ. ಸಹಾಯಕ 
ಕಲೆಕ್ಟರರು ಕಚೇರಿಯ ಮುಖ್ಯಸ್ಥರಾಗಿದ್ದು ಅವರ ನೆರವಿಗೆ ಇಬ್ಬರು ಆಡಳಿತಾಧಿಕಾರಿಗಳು, ಒಬ್ಬರು ಹಿರಿಯ ಅಧೀಕ್ಷಕರು, 10 ಜನ 
ಅಧೀಕ್ಷಕರುಗಳು, 44 ಜನ ತನಿಖಾಧಿಕಾರಿಗಳು ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗವಿದೆ. 


ಸೆಂಟ್ರಲ್‌ ಎಕ್ಸಾಯಿಸ್‌ ಲಂಡ್‌ ಸಾಲ್ಪ ಆಕ್ಟ್‌ 1944 ಹಾಗೂ ಕಸ್ಟಮ್ಸ್‌ ಆಕ್ಟ್‌ 1962 (ಕೀಂದ್ರ ಅಬಕಾರಿ ಮತ್ತು ಉಪ್ಪಿನಕಾಯಿದೆ 
1944 ಹಾಗೂ ಸುಂಕದ ಕಾಯಿದೆ) ಈ ಕಾನೂನುಗಳನ್ನು ಕಚೇರಿ ಅನ್ವಯಗೊಳಿಸುತ್ತಿದೆ. ಹುಬ್ಬಳ್ಳಿಯ 3 ರೇಂಜ ಕಚೇರಿಗಳು, 
ಧಾರವಾಡ, ದಾಂಡೇಲಿ, ಕಾರವಾರ, ಗದಗಗಳಲ್ಲಿ ರೇಂಜ ಕಚೇರಿಗಳಿದ್ದು ಇದಕ್ಕೆ ಅಧೀಕ್ಷಕರು ಮುಖ್ಯಸ್ಥರಾಗಿದ್ದಾರೆ. ಲಕ್ಷ್ಮೇಶ್ವರ ಹಾಗೂ 
ಶಿರಸಿಯಲ್ಲಿ ತನಿಖಾಧಿಕಾರಿಗಳ ಕಚೇರಿಗಳು ಇದ್ದು ಇವು ಸಹಾಯಕ ಕಲೆಕ್ಟರ ಆಡಳಿತದ ಉಸ್ತುವಾರಿಗೆ ಒಳಪಡುತ್ತವೆ. ಕೇಂದ್ರ 
ಅಬಕಾರಿ ಕಲೆಕ್ಟರರು, ಬೆಳಗಾವಿ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಭಾರತದ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಪತ್ರ ಇಲಾಖೆ : ಮಹಾಲೇಖಾಪಾಲಕರು (ಲೆಕ್ಕ ಪರಿಶೋಧನೆ) ಕರ್ನಾಟಕ 
ಬೆಂಗಳೂರು ಇವರ ಶಾಖಾ ಕಚೇರಿಯು ಧಾರವಾಡದಲ್ಲಿ ಪ್ರಾರಂಭಗೊಂಡಿತು. ಈ ರೀತಿಯ ಶಾಖಾ ಕಚೇರಿಯು ಇದೊಂದೇ 
ಆಗಿದ್ದು ಇದಕ್ಕೆ ಸ್ವತಂತ್ರವಾದ ಸಿಬ್ಬಂದಿಯಾಗಲೀ ಅಥವಾ ಹಣಕಾಸಿನ ಕಾಯ್ದಿದಿಸುವಿಕೆಯಾಗಲೀ ಇರುವುದಿಲ್ಲ. ಈ ಲೆಕ್ಕಪತ್ರ * 
ಪರಿಶೋಧನಾಧಿಕಾರಿಗಳು ಕಚೇರಿಯ ಮುಖ್ಯಸ್ಥದಿದ್ದು ಎಂಟು ಜಿಲ್ಲೆಗಳಾದ ಬಳ್ಳಾರಿ, ಬೆಳಗಾಂವಿ, ಬಿಜಾಪುರ, ರಾಯಚೂರು, 
ಧಾರವಾಡ, ಬೀದರ, ಉತ್ತರ ಕನ್ನಡ ಹಾಗೂ ಗುಲ್ಬರ್ಗಾಗಳ ಜಿಲ್ಲಾ ಪರಿಷತ್‌ ವ್ಯಾಪ್ತಿಗೆ ಬರುವ ಕಚೇರಿಗಳ ಲೆಕ್ಕ ಪರಿಶೋಧನಾ 
ಕಾರ್ಯವನ್ನು ಇದು ನಿರ್ವಹಿಸುವುದು. ಈ ಕಚೇರಿಯಲ್ಲಿ ಒಬ್ಬರು ಲೆಕ್ಕ ಪರಿಶೋಧನಾಧಿಕಾರಿಗಳು, 9 ಜನ ಹಿರಿಯ ಲೆಕ್ಕ 
ಪರಿಶೋಧಕರು ಮುಂತಾದ ಸಿಬ್ಬಂದಿ ವರ್ಗವಿದೆ. ಲೆಕ್ಕ ಪರಿಶೋಧನಾ ಕಾರ್ಯವು ಜಿಲ್ಲಾ ಪರಿಷತ್ತಿನ ಉಪಲೇಖಾಪಾಲಕರ 
ಮೇಲ್ವಿಚಾರಣೆಯಲ್ಲಿ ನಡೆಯುತ್ತದೆ. ಮಹಾಲೇಖಪಾಲರ ಪರವಾಗಿ ಅವರ ನಿರ್ದೇಶನದ ಮೇರೆಗೆ ಈ ಕಚೇರಿ ಕಾರ್ಯ 
ನಿರ್ವಹಿಸುತ್ತದೆ. ಹಾಗೂ ಬೆಂಗಳೂರಿನಲ್ಲಿರುವ ಮಹಾಲೇಖಪಾಲರು (ಲೆಕ್ಕ ಪರಿಶೋಧನೆ I) ಕರ್ನಾಟಕ ಇವರು ತತ್‌ಕ್ಷಣದ ಕ 
ಮೇಲಾಧಿಕಾರಿಗಳಾಗಿರುತ್ತಾರೆ. 


ಆಕಾಶವಾಣಿ ಕೇಂದ್ರ : ಉತ್ತರ ಕರ್ನಾಟಕ ಸಾಂಸ್ಕೃತಿಕ ಬೆಳವಣಿಗೆ ಹಾಗೂ ಮನರಂಜನೆ ಒದಗಿಸುವ ಉದ್ದೇಶದಿಂದ 
ಧಾರವಾಡದಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರವು 1950 ರಲ್ಲಿ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ 1 ಕಿ.ವ್ಯಾ. ಶಕ್ತಿಯ ಪ್ರೇಷಕ 
ಜೋಡಿಸಿ ಸುಮಾರು 25ಕಿ.ಮೀ. ವ್ಯಾಪ್ತಿಯಲ್ಲಿಯ ಜನತೆಗೆ ಕಾರ್ಯಕ್ರಮಗಳನ್ನು ನೀಡಲು ಉದ್ದೇಶಿಸಿದ್ದಿತು. ಮೈಸೂರು ಸಂಸ್ಥಾನದಲ್ಲಿನ 
ಖಾಸಗಿ ಮೈಸೂರು ಆಕಾಶವಾಣಿ (1935) ಬಿಟ್ಟರೆ ಕರ್ನಾಟಕದಲ್ಲಿ ಧಾರವಾಡ ಕೇಂದ್ರವು ಸರಕಾರದಿಂದ ಆರಂಭಿಸಲ್ಪಟ್ಟ ಮೊದಲ 
ಪ್ರಸಾರ ಕೇಂದ್ರ. ಮುಂದೆ 1964 ರಲ್ಲಿ ಪ್ರೇಷಕ ಶಕ್ತಿಯನ್ನು 10 ಕಿ.ವ್ಯಾಗೆ ಹೆಚ್ಚಿಸಿದಾಗ ಧಾರವಾಡ, ಬೆಳಗಾಂವಿ, ಉತ್ತರ ಕನ್ನಡ, 
ಬಿಜಾಪುರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಶ್ರೋತ್ಸಗಳು, ಕಾರ್ಯಕ್ರಮಗಳನ್ನು ಹೆಚ್ಚು ಸ್ಪಷ್ಟವಾಗಿ ಆಲಿಸುವಂತಾಯಿತು. 1987 ರಲ್ಲಿ 
ಪ್ರೇಷಕ ಶಕ್ತಿಯನ್ನು 200 ಕಿ.ವ್ಯಾಗೆ ಹೆಚ್ಚಿಸಲಾಯಿತು. ಹೀಗಾಗಿ ಧಾರವಾಡ ಆಕಾಶವಾಣಿ ಕೇಂದ್ರವು ಒಂದು ಪ್ರಮುಖ ಬಾನುಲಿ 
ಕೇಂದ್ರವಾಗಿ ಕಾರ್ಯ ನಿರ್ವಹಿಸಲು ಪ್ರಾರಂಭಿಸಿದೆ. 1964 ರಲ್ಲಿ ವಿವಿಧ ಭಾರತಿ ಸರಣಿ: (ಚ್ಯಾನಲ್‌) ಪ್ರಾರಂಭಿಸಿ ಜನಪ್ರಿಯ 
ಮನರಂಜನೆ ನೀಡಲಾಗುತ್ತಿದೆ. 1981ರಲ್ಲಿ ಪ್ರದೇಶ ಸಮಾಚಾರ ವಿಭಾಗವನ್ನು ತೆರೆಯಲಾಯಿತು. ಈಗ ಸ್ವತಂತ್ರವಾಗಿರುವ ಗುಲ್ಬರ್ಗ 
ಕೇಂದ್ರವು ಮೊದಲು ಧಾರವಾಡದ ಉಪಕೇಂದ್ರವಾಗಿತ್ತು. ಪ್ರಸ್ತುತ ಪ್ರತಿದಿನ 12 ಗಂಟೆಗಳ ಪ್ರಸಾರ ಕಾರ್ಯವನ್ನು ಈ ಕೇಂದ್ರ 
ಹಾಕಿಕೊಂಡಿದೆ. ಸ್ಟೇಶನ್‌ ಡೈರೆಕ್ಟರ ಉಸ್ತುವಾರಿಯಲ್ಲಿ ಈ ಬಾನುಲಿ ಕೇಂದ್ರ ಕಾರ್ಯ ನಿರ್ವಹಿಸುತ್ತಿದ್ದು ಅವರ ನೆರವಿಗೆ ಸಹಾಯಕ 
ಸ್ಟೇಶನ್‌ ಡೈರೆಕ್ಟರ, ಕೇಂದ್ರದ ಮುಖ್ಯಸ್ಥರು, ಇವರ ನೆರವಿಗೆ ಸಹಾಯಕ ಸ್ಟೇಶನ್‌ ಇಂಜನೀಯರ, ಪ್ರೊಗ್ರಾಂ ಎಕ್ಸಿಕ್ಕೂಟಿವ್‌ ಸಹಾಯಕ 
ಇಂಜನಿಯರ ಹಾಗೂ ಇಂಜನಿಯರ ಅಸಿಸ್ಟಂಟ್‌ ಮತ್ತು ಇನ್ನಿತರ ಸಿಬ್ಬಂದಿಗಳು ಇದ್ದಾರೆ. (ಎವರಗಳಿಗೆ ಹಾಗೂ ದೂರದರ್ಶನ 
ಕೇಂದ್ರದ ಬಗ್ಗೆ ಅಧ್ಯಾಯ 6 ನೋಡಿ) 


ನೆಹರು ಯುವಕೇಂದ್ರ : ಭಾರತ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾಗಿರುವ ನೆಹರು ಯುವಕೇಂದ್ರವು ಧಾರವಾಡದಲ್ಲಿ 1977 
ರಲ್ಲಿ ಪ್ರಾರಂಭವಾಯಿತು. ಗ್ರಾಮೀಣ ಯುವಜನರಿಗೆ ಕ್ರೀಡಾ ಚಟುವಟಿಕೆಗಳಲ್ಲಿ ಉತ್ತೇಜನ ನೀಡುವುದು, ರಾಷ್ಟೀಯ ಅಭಿವೃದ್ಧಿ 
ಪ್ರಕ್ರಿಯೆಯಲ್ಲಿ ಯುವಜನರನ್ನು ಪ್ರೇರೇಪಿಸುವುದು, ಸಾಂಸ್ಕೃತಿಕ ಹಾಗೂ ಜನಪದ ಕಲೆಗಳ ಅಭಿವೃದ್ಧಿಗಾಗಿ ಶ್ರಮಿಸುವುದು ಮುಂತಾದ 


ಇತರ ಇಲಾಖೆಗಳು 649 


ಕಾರ್ಯ ಚಟುವಟಿಕೆಗಳನ್ನು ಈ ಕೇಂದ್ರ ನಡೆಸುವುದು. ಯುವಜನ ಸಮನ್ವಯ ಅಧಿಕಾರಿಗಳು ಈ ಕೇಂದ್ರಗಳು ಮುಖ್ಯಾಧಿಕಾರಿಗಳು. 
ಈ ಕೇಂದ್ರವು ಧಾರವಾಡ ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿದೆ. ಪ್ರಾದೇಶಿಕ ಸಮನ್ಹಯ ಅಧಿಕಾರಿಗಳು ತತ್‌ಕ್ಷಣದ 
ಮೇಲಾಧಿಕಾರಿಗಳಾಗಿರುತ್ತಾರೆ. (ಅಧ್ಯಾಯ 16 ನೋಡಿ). 


ಭಾರತ ಸರ್ಕಾರದ ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯ : ಕ್ಷೇತ್ರ ಪ್ರಚಾರಾಧಿಕಾರಿಗಳು, ಭಾರತ ಸರ್ಕಾರದ ವಾರ್ತಾ ಮತು 
ಪ್ರಚಾರ ನಿರ್ದೇಶನಾಲಯದ ಕಚೇರಿ ಧಾರವಾಡ ವಿದ್ಯಾಗಿರಿಯಲ್ಲಿ 1967 ರಲ್ಲಿ ಪ್ರಾರಂಭವಾಯಿತು. ಕ್ಷೇತ್ರ ಪ್ರಚಾರ ಹ 
ಕಚೇರಿ ಮುಖ್ಯಸ್ಥದಿದ್ದು ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಅಧಿಕಾರ ವ್ಯಾಪ್ತಿ ಹೊಂದಿರುವರು. ಈ ಅಧಿಕಾರಿಗಳ ನೆರವಿಗೆ 
ಒಬ್ಬ ಕ್ಷೇತ್ರ ಪ್ರಚಾರ ಸಹಾಯಕರು ಇತರ ಸಿಬ್ಬಂದಿ ಇದ್ದಾರೆ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳು ನೀತಿ 
ಕುರಿತಾದ ಪ್ರಚಾರ, ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು, ಜನರು ಸಕ್ರಿಯವಾಗಿ ಭಾಗವಹಿಸುವಂತೆ 
ಪ್ರೇರೇಪಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ಯೋಜನೆಗಳ ಬಗ್ಗೆ ಚಲನಚಿತ್ರ ಪ್ರದರ್ಶನ, ಪ್ರಚಾರ ಸಭೆಗಳು, ವಿಚಾರ ಸಂಕಿರಣ, 
ಶಾಲಾ ಕಾಲೇಜುಗಳಲ್ಲಿ ಚರ್ಚಾಸ್ಪರ್ಧೆ ಏರ್ಪಡಿಸುವುದು, ಭಿತ್ತಿಪತ್ರ, ಕರಪತ್ರ, ಹಸ್ತಪುಸ್ತಿಕೆಗಳ ವಿತರಣೆ, ಇತ್ಯಾದಿ ಕಾರ್ಯ 
ಚಟುವಟಿಕೆಗಳನ್ನು ಈ ಕಾರ್ಯಾಲಯ ಹಮಿಕೊಂಡಿದೆ. ಪ್ರಾದೇಶಿಕ ಅಧಿಕಾರಿಗಳು, ಭಾರತ ಸರ್ಕಾರ ಕ್ಷೇತ್ರ ಪ್ರಚಾರ ನಿರ್ದೇಶನಾಲಯ, 
ಬೆಂಗಳೂರು ಈ ಕಚೇರಿಗೆ ತತ್‌ಕ್ಷಣದ, ಮೇಲಾಧಿಕಾರಿಗಳಾಗಿರುತ್ತಾರೆ. 


ಸೈನಿಕ ಕಲ್ಕಾಣ ಮತ್ತು ಪುನರ್ವಸತಿ ಇಲಾಖೆ : ಉಪ ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇವರ ಕಚೇರಿಯು 
ಧಾರವಾಡದಲ್ಲಿ ಪ್ರಾರಂಭಗೊಂಡಿತು. ಉಪ ನಿರ್ದೇಶಕರು ಕಾರ್ಯಾಲಯದ ಮುಖ್ಯಸ್ಥರಾಗಿದ್ದು ಉತ್ತರ ಕನ್ನಡ ಸೇರಿದಂತೆ ಎರಡು 
ಜಿಲ್ಲೆಗಳ ಅಧಿಕಾರ ವ್ಯಾಪ್ತಿ ಹೊಂದಿರುವರು. ಇವರ ನೆರವಿಗೆ ಒಬ್ಬರು ಅಧೀಕ್ಷಕರು, ಇಬ್ಬರು ಪ್ರಥಮ ದರ್ಜೆ ಸಹಾಯಕರು ಇಬ್ಬರು 
ಕಲ್ಯಾಣ ಸಂಘಟಕರು ಮುಂತಾದ ನೌಕರರು ಇದ್ದಾರೆ. ಸೈನಿಕರ ಕಲ್ಕಾಣ ಹಾಗೂ ಅವರ ಪುನರ್ವಸತಿ ಚಟುವಟಿಕೆಗಳು ಈ 
ಕಾರ್ಯಾಲಯದ ಉದ್ದೇಶಗಳಾಗಿವೆ. ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬೆಂಗಳೂರು ಇವರು ಇದರ 
ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


ಆದಾಯ ತೆರಿಗೆ ಇಲಾಖೆ : ಉಪ ಆಯುಕ್ತರು, ಆದಾಯ ತೆರಿಗೆ ವಿಭಾಗೀಯ (ರೇಂಜ) ಕಾರ್ಯಾಲಯವು ಹುಬ್ಬಳ್ಳಿಯಲ್ಲಿ 
ಕಾರ್ಯ ನಿರ್ವಹಿಸುತ್ತಿದೆ. ಕೇಂದ್ರ ಸರ್ಕಾರದ ಕಂದಾಯ ಮೂಲಗಳಲ್ಲೊಂದಾದ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ 1922ರ 
ತೆರಿಗೆ ಕಾನೂನು ಅಸ್ತಿತ್ವದಲ್ಲಿತ್ತು. ಆ ಕಾಯ್ದೆಯ ಸ್ಥಾನದಲ್ಲಿ ಪುನರ್ರೂಪಿತ ಹೊಸಕಾಯ್ದೆ (1961) 1962 ರಿಂದ ಜಾರಿಗೆ ಬಂತು. 
ಹಲವಾರು ತಿದ್ದುಪಡಿಗಳೊಂದಿಗೆ ಸರಳಗೊಳಿಸಿದ ಈ ಕಾಯ್ದೆಯನ್ನು ಈ ಕಾರ್ಯಾಲಯವು ಅನ್ವಯಗೊಳಸುತ್ತಿದೆ. ಉಪಆಯುಕ್ತರು 
ಕಛೇರಿಯ ಆಡಳಿತಾಧಿಕಾರಿಗಳಾಗಿದ್ದು ಮೂರು ಜನ ಸಹಾಯಕ ಆದಾಯ ತೆರಿಗೆ ಆಯುಕ್ತರು, ಏಳು ಜನ ಆದಾಯ ತೆರಿಗೆ 
ಅಧಿಕಾರಿಗಳು, ಒಬ್ಬರು ಕಂದಾಯ ವಸೂಲಾತಿ ಅಧಿಕಾರಿ ಹಾಗೂ ಒಬ್ಬರು ಮೂಲದಲ್ಲಿಯೇ ಆದಾಯ ತೆರಿಗೆ ವಸೂಲಾತಿ ಹೊಣೆ 
ಹೊತ್ತಿರುವ ಅಧಿಕಾರಿ ಹಾಗೂ ಇನ್ನಿತರ ಸಹಾಯಕ ಸಿಬ್ಬಂದಿ ಈ ಕಛೇರಿಯಲ್ಲಿ ಇದೆ. ಸಹಾಯಕ ಆಯುಕ್ತರು ಜಿಲ್ಲೆಯಲ್ಲಿ ನೇರ 
ತೆರಿಗೆ ಹಾಗೂ ತೆರಿಗೆ ನಿಯಮಗಳನ್ನು ಜಾರಿಗೊಳಿಸುವರು, ಸಂಪತ್ತು ತೆರಿಗೆ, ಇನಾಮು ಅಥವಾ ಬಕ್ಷೀಸು (ಗಿಫ್‌) ತೆರಿಗೆ ಸಹ 
ಮೇಲೆ ಸೂಚಿಸಿದ ಅಧಿಕಾರಿಗಳ ವ್ಯಾಪ್ತಿಗೆ ಸೇರಿಕೊಳ್ಳುತ್ತದೆ; ಮತ್ತು ತೆರಿಗೆ ಸಂಬಂಧಪಟ್ಟ ಪ್ರಕರಣಗಳ ಅಧಿಕಾರವನ್ನು ಒಬ್ಬ ಆದಾಯ 
ತೆರಿಗೆ ಅಧಿಕಾರಿಗಳು (ವಾರ್ಡ್‌-2) ನೋಡಿಕೊಳ್ಳುತ್ತಿದ್ದು ಅವರು ಬೆಂಗಳೂರಿನಲ್ಲಿರುವ ಉಪನಿಯಂತ್ರಣಾಧಿಕಾರಿ (ಆಸ್ತಿ ತೆರಿಗೆ) ಇವರ 
ಪರಿವೀಕ್ಷಣೆಗೆ ಒಳಪಡುತ್ತಾರೆ. ಅರ್ಜಿಗಳ ಮರು ಪರಿಶೀಲನೆ ಆದಾಯಕರ ರಿಯಾಯತಿ(ಸೂಟ್‌) ಮಾಡುವುದು, ತೆರಿಗೆ ಮೇಲಿನ 
ಬಡ್ಡಿ ಆಕರಣೆ, ದಂಡ ಇವುಗಳ ಮಲೆ ಆದಾಯಕರ ಆಯುಕ್ತರು ಕರ್ನಾಟಕ 2 ಬೆಂಗಳೂರು ಇವರು ನಿರ್ಧರಿಸುವ ಅಧಿಕಾರ 
ಹೊಂದಿರುವರು. ಮೇಲನವಿಗಳ ಪರಿಶೀಲನೆಗೆ ಒಬ್ಬರು ಉಪ ಆಯುಕ್ತರು (ಮೇಲನವಿ) ಇದ್ದಾರೆ. ಇವರ ಕೇಂದ್ರ ಕಚೇರಿಯೂ 
ಬೆಂಗಳೂರಲ್ಲಿ ಇದೆ. 1961 ರ ಆದಾಯ ತೆರಿಗೆ ಕಾಯ್ದೆ 1962 ಆದಾಯ ತೆರಿಗೆ ನಿಯಮಗಳು, 1957 ರ ಸಂಪತ್ತು ತೆರಿಗೆ 
ಕಾಯ್ದೆ ಹಾಗೂ ನಿಯಮಗಳು, 19೨8ರ ಇನಾಂ ಅಥವಾ ಬಕ್ಷೀಸು ಗಿಫ್ಟ್‌) ತೆರಿಗೆ ಕಾಯ್ದೆ ಹಾಗೂ ನಿಯಮಗಳು, 1957ರ 
ಆಸ್ತಿ ತೆರಿಗೆ ಕಾಯ್ದೆ ಹಾಗೂ ನಿಯಮಗಳು, 1987ರ ತೆರಿಗೆ ಮೇಲಿನ ಬಡ್ಡಿ ಹಾಗೂ ವೆಚ್ಚದ ಮೇಲಿನ ತೆರಿಗೆ ಕಾಯ್ದೆ ಹಾಗೂ 
ಇಲ್ಲಿಯವರೆಗೂ ಜಾರಿಗೆ ತಂದ ಹಲವಾರು ತಿದ್ದುಪಡಿಯಾದ ನಿಯಮಗಳನ್ನು ಈ ಕಚೇರಿ ಜಾರಿಗೊಳಿಸುತ್ತಿದೆ. ಆಯುಕ್ತರು, ಆದಾಯ 


ತೆರಿಗೆ ಬೆಂಗಳೂರು ಇವರು ಇಲಾಖೆಯ ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತ್ತಾರೆ. 


650 ಧಾರವಾಡ ಜಿಲ್ಲೆ 


ಕೇಂದ್ರ ಸರ್ಕಾರದ ಇನ್ನಿತರ ಕಚೇರಿಗಳಾದ (1) ಸಹಾಯಕ ಸುದ್ದಿ ಸಂಪಾದಕರು, ವಿಭಾಗೀಯ ಸುದ್ದಿ ಘಟಕ, (2) ಅಧೀಕ್ಷಕ 
ಅಭಿಯಂತರರು ಐ.ಪಿ.ಪಿ. 111 (3) ಜನಗಣತಿ ನಿಯೋಗ ಧಾರವಾಡ ವಿಭಾಗ, ಹುಬ್ಬಳ್ಳಿ, (4) ಸಹಾಯಕ ನಿಯಂತ್ರಕರು. ಕೇಂದ್ರ 
ಅಬಕಾರಿ, ಧಾರವಾಡ ಕೇಂದ್ರ ಹುಬ್ಬಳ್ಳಿ, (5) ಕಮಾಂಡಿಂಗ್‌ ಆಫೀಸರ್‌, 24 ನೇಯ ಕರ್ನಾಟಕ ಬೆಟಾಲಿಯನ್‌, ಎನ್‌.ಸಿ.ಸಿ. 
ಕರ್ನಾಟಕ ಕಾಲೇಜು, ಧಾರವಾಡ, (6) 5 ನೇಯ ಕರ್ನಾಟಕ ಗರ್ಲ ಬೆಟಾಲಿಯನ್‌ ಎನ್‌.ಸಿ.ಸಿ, ಸಪ್ತಾಪುರ, ಧಾರವಾಡ (7 
27 ನೇಯ ಮತ್ತು 28 ನೇಯ ಕರ್ನಾಟಕ ಬೆಟಾಲಿಯನ್‌, ಎನ್‌.ಸಿ.ಸಿ., ವಿದ್ಯಾನಗರ, ಹುಬ್ಬಳ್ಳಿ (8) ಕೇಂದ್ರೀಯ ವಿದ್ಯಾಲಯ, 
ಹುಬ್ಬಳ್ಳಿ (9) ನವೋದಯ ವಿದ್ಯಾಲಯ, ಧಾರವಾಡ, (10) ಸಹಾಯಕ ಭವಿಷ್ಯನಿಧಿ ಆಯುಕ್ತರು, ಹುಬ್ಬಳ್ಳಿ (11) ಉಪ ವಿಭಾಗೀಯ 
ನಿರ್ದೇಶಕರು, ರಾಷ್ಟೀಯ ಉಳಿತಾಯ, ಹುಬ್ಬಳ್ಳಿ (12) ಪ್ರಾಜೆಕ್ಟ್‌ ಇವ್ಕಾಲ್ಯುವೆಶನ್‌ ಆಫೀಸರ್‌ (ಯೋಜನಾ ಮೌಲ್ಯೀಕರಣ ಅಧಿಕಾರಿ), 
ಯೋಜನಾ ಆಯೋಗ, ಧಾರವಾಡ (13) ಹಿರಿಯ ಅಧೀಕ್ಷಕರು, ದಕ್ಷಿಣ ಮಧ್ಯ ರೈಲ್ವೆ, ಹುಬ್ಬಳ್ಳಿ (14) ಜಿಲ್ಲಾ ಅಭಿಯಂತರು, 
ಮೈಕ್ರೋವೇವ್‌ ಪ್ರಾಜೆಕ್ಟ್‌, ವಿದ್ಯಾನಗರ, ಹುಬ್ಬಳ್ಳಿ (15) ಸ್ಟೇಶನ್‌ ಡೈರೆಕ್ಟರ್‌ ಆಲ್‌ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ, 
ಗದಗ ಮತ್ತು (16) ಮಿಟಿಯಾರಲಾಜಿಕಲ್‌ (ಹವಾಮಾನ ನಿರೀಕ್ಷಣೆ) ಡೈರೆಕ್ಟರ, ವಿಭಾಗೀಯ ಮಿಟಿಯಾರಲಾಜಿಕಲ್‌ ಕೇಂದ್ರ, ಗದಗ, 
ಮುಂತಾದವುಗಳು ಜಿಲ್ಲೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವವು. 


ಅಧ್ಯಾಯ - 12 


ಸಳೀಯ ಸ್ಪ್ತಯಂ ಆಡಳಿತ ಸಂಸ್ಥೆಗಳು 
ಬ ದ ಲು 


5° ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯಲ್ಲಿ ಅಧಿಕಾರ, ಕಾರ್ಯನಿರ್ವಹಣೆ ಮತ್ತು ಹೊಣೆಗಾರಿಕೆಗಳ ವಿಕೇಂದ್ರಿಕರಣ 

ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಅನಿವಾರ್ಯ ಮತ್ತು ಪ್ರಸ್ತುತವಾಗಿದೆ. ಭೌಗೋಳಿಕವಾಗಿ ಸೀಮಿತವಾದ ಯಾವುದಾದರೂ 

ಹಳ್ಳಿ, ಊರು, ಪಟ್ಟಣ, ಸಮುದಾಯ ಇವುಗಳ ನಾಗರಿಕ ಆಡಳಿತವನ್ನು ಸ್ಥಳೀಯ ನಿವಾಸಿಗಳನ್ನೊಳಗೊಂಡ ಶಾಸನಬದ್ಧ 

ಸ್ವಯಮಾಧಿಕಾರ ಹೊಂದಿದ್ದ ಪ್ರಾತಿನಿಧಿಕ ಸಂಸ್ಥೆಯನ್ನು ಸ್ಥಳೀಯ ಆಡಳಿತ ಸಂಸ್ಥೆಸರ್ಕಾರ ಎಂದು ಪರಿಗಣಿಸಲಾಗುವುದು. ಈ 

ಸಂಸ್ಥೆಗಳ ಮೂಲ ಉದ್ದೇಶ ಆಯಾ ಪ್ರದೇಶದ ನಾಗರಿಕರಿಗೆ ಅತ್ಯಾವಶ್ಯಕವಾದ ನಾಗರಿಕ ಸೌಲಭ್ಯಗಳನ್ನು ಒದಗಿಸಿ ಕೊಡುವುದು, 
ಈ ಕಾರ್ಯಗಳಲ್ಲಿ ತಾವು ಪಾಲ್ಗೊಳ್ಳುವರೆಂಬ ಭಾವನೆಯನ್ನು ನಾಗರಿಕರಲ್ಲಿ ಮೂಡಿಸುವುದು. 


ಕರ್ನಾಟಕವೂ ಒಳಗೊಂಡಂತೆ ಪ್ರಾಚೀನ ಭಾರತದಲ್ಲಿ ನಿರಂಕುಶ ಪ್ರಭುತ್ವದಿಂದೊಡಗೂಡಿದ್ದ ಕೀಂದ್ರೀಕೃತ ಸಾರ್ವಭೌಮ 
ಆಡಳಿತ ವ್ಯವಸ್ಥೆ ಇದ್ದ ಕಾಲದಲ್ಲಿಯೂ ಸ್ಥಳೀಯ ಸಂಸ್ಥೆಗಳ ಆಡಳಿತ ವ್ಯವಸ್ಥೆಗೆ ಸಾಕಷ್ಟು ಅವಕಾಶ ಮತ್ತು ಮಾನ್ಯತೆ ಇತ್ತು. ಹಳ್ಳಿಗಳು 
ಒಂದು ಸೀಮಿತ ಸ್ವರೂಪದಲ್ಲಿ ಪುಟ್ಟ, ಪುಟ್ಟ, ಗಣರಾಜ್ಯ (ಏಪಬ್ಲಿಕ್‌)ಗಳಂತೆ ಕಾರ್ಯ ನಿರ್ವಹಿಸುತ್ತಿದ್ದವು. ಪ್ರತಿ ಒಂದು ಊರಿನ, 
ಹಳ್ಳಿಯ, ನಗರದ, ಕೇರಿಯ, ಅಗ್ರಹಾರದ ಮುಖ್ಯಸ್ಥರ ಸಭೆಯಲ್ಲಿ ಸ್ಥಳೀಯ ಪ್ರಮುಖ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸಮಸ್ಯೆಗಳನ್ನು 
ಚರ್ಚೆಸಲಾಗುತ್ತಿತ್ತು. ಈ ಸಭೆಗಳು ಗ್ರಾಮಸಮುದಾಯದ, ಜನಪದದ, ಸಮಷ್ಠಿಯ ಸಹಬಾಳ್ವೆಯ ಪ್ರತೀಕವಾಗಿದ್ದವು. ಇಂತಹ 
ಪಾರಂಪರಿಕ, ರೂಢಿಗತ ಸಭೆಗಳ ಹಕ್ಕುಭಾದ್ಯತೆಗಳನ್ನು ಸರ್ಕಾರ ಗೌರವಿಸುತ್ತಿತ್ತು. ಈ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಮೂಡಿಬಂದ 
ಸಂಸ್ಥೆಗಳಾಗಿದ್ದವು. ಇವುಗಳು ಸಾಕಷ್ಟು ಸ್ವಾಯತ್ತತೆ ಹೊಂದಿದ ಸ್ವಾವಲಂಬಿ ಸಂಸ್ಥೆಗಳಾಗಿದ್ದವು. ಗ್ರಾಮೀಣ ಆಡಳಿತ ವ್ಯವಸ್ಥೆಯ ಈ 
ಸಂಪ್ರದಾಯ ಪ್ರಾಚೀನ ಮತ್ತು ಮಧ್ಯಕಾಲೀನ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯನ್ನು ಒಳಗೊಂಡಂತೆ ತುಂಬಾ ವ್ಯಾಪಕ ಮತ್ತು 
ಪರಿಣಾಮಕಾರಿಯಾಗಿತ್ತು ಎಂದು ಸಮಕಾಲೀನ ಶಾಸನಗಳಿಂದ ಮತ್ತು ಇತರೇ ದಾಖಲೆಗಳಿಂದ ತಿಳಿದು ಬರುವುದು. ಪಂಚಾಯತಿರಾಜ್ಯ 
ವ್ಯವಸ್ಥೆ ಇಂದು ನಿನ್ನೆಯದಲ್ಲ, ಅದಕ್ಕೆ ಸುಮಾರು 4,000 ವರ್ಷಗಳ ಸುದೀರ್ಫ ಪರಂಪರೆ ಉಂಟು. ವೇದಗಳ ಕಾಲದಿಂದಲೂ 
ಗ್ರಾಮಗಳ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಕುರಿತಂತೆ ಮಾಹಿತಿಯು ದೊರೆಯುವುದು. ಇತಿಹಾಸದ ಉದ್ದಕ್ಕೂ ಈ 
ಸಂಸ್ಥೆಗಳ ರಚನೆ, ಕಾರ್ಯವಿಧಾನ ಮುಂತಾದವುಗಳಲ್ಲಿ ಕೆಲವೊಂದು ಬದಲಾವಣೆಗಳು ಆಗಿದ್ದರೂ ಈ ಸಂಸ್ಥೆಗಳು ಪ್ರಾಚೀನ 
ಕಾಲದಿಂದಲೂ ಬ್ರಿಟಿಷರ ಆಡಳಿತದ ಪ್ರಾರಂಭದ ಕಾಲದವರೆಗೂ ಅವ್ಯಾಹತವಾಗಿ ನಡೆದುಕೊಂಡು ಬಂದಿರುವವು. ಈ 
ಗ್ರಾಮಸಭೆಗಳು ವಿಜಯನಗರದ ಕಾಲದವರೆಗೂ ತುಂಬಾ ಉನ್ನತಮಟ್ಟದಲ್ಲಿ ಇದ್ದುವಲ್ಲದೇ ಮುಸ್ಲೀಮರ ಆಳ್ವಿಕೆಯ ಕಾಲದಲ್ಲಿಯೂ 
ಮುಂದುವರೆದವು. ವಿಶೇಷವಾಗಿ ಮೊಗಲರ ಕಾಲದಲ್ಲಿ ಜಹಗಿರು ನೀಡುವ ಪದ್ಧತಿ ರೂಡಿಯಲ್ಲಿ ಬಂದುದರಿಂದ ಜಹಗೀರದಾರರು 


652 ಧಾರವಾಡ ಜಿಲ್ಲೆ 


ಮತ್ತು ಇತರೇ ಜಮೀನುದಾರರು ಗ್ರಾಮಪಂಚಾಯತಿಯ ಮತ್ತು ಸಮಾಜದ ಪ್ರಮುಖ ವಿಷಯಗಳನ್ನು ತಮ್ಮ ಹಿಡಿತದಲ್ಲಿ 
ಇಟ್ಟುಕೊಂಡದ್ದರಿಂದ ಪಂಚಾಯತಿಗಳು ತಮ್ಮ ಹಿಂದಿನ ಸ್ವಾತಂತ್ರ ಮತ್ತು ಅಸ್ತಿತ್ವವನ್ನು ಕಳೆದುಕೊಂಡವು. ಆದರೂ ಜಾತಿಗಳ 
ಪ್ರತಿನಿಧಿಗಳಿರುವ ಬಾರಾಬಲೂತಿ ಅಥವಾ 12 ಆಯಗಾರರ ಸಭೆಗಳನ್ನು ನಡೆಸಿದ ಆದಿಲ್‌ಷಾಹಿ ಕಾಲದ ಉದಾಹರೆಣೆಗಳು 
ಸಿಗುತ್ತವೆ. ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ 1870ರಲ್ಲಿ ಲಾರ್ಡ ಮೆಯೋ ಅವರ ಕಾಲದಲ್ಲಿ ಇಂದು ರೂಢಿಯಲ್ಲಿರುವ ಆಧುನಿಕ 
ಪಂಚಾಯತಿರಾಜ್‌ ಪರಿಕಲ್ಪನೆಯ ಬೀಜಾಂಕುರವಾಯಿತು. ನಂತರ 1882 ರಲ್ಲಿ ಲಾರ್ಡ ರಿಪ್ಪನ್‌ ಕಾಲದಲ್ಲಿ ಮೊದಲ ಬಾರಿಗೆ 
ಕಾನೂನುಬದ್ಧ ಜಿಲ್ಲಾ ಬೋರ್ಡುಗಳು ಜಾರಿಯಲ್ಲಿ ಬಂದವು. 

ಪ್ರಾಚೀನ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳು 


ಶಾಸನಗಳಲ್ಲಿ ಗ್ರಾಮೀಣ ಹಂತದ ಸ್ಥಳೀಯ ಸಂಸ್ಥೆಗಳನ್ನು ಊರು, ಒಕ್ಕಲು, (ವಾಸಿಗಳು), "ಪ್ರಜೆ' (ನಾಗರಿಕರು), "ಪ್ರಜೆ 
ಸಮುದಾಯ', ಸಮುದಾಯ', "ಸಮಸ್ತರು, ಊರ ಹದಿನೆಂಟು ಜಾತಿ, ಎಂದು ಮುಂತಾಗಿ ಹೆಸರಿಸಲಾಗಿದೆ. ಅದರಂತೆ ಪಟ್ಟಣಗಳ 
ಸ್ಥಳೀಯ ಸಂಸ್ಥೆಗಳನ್ನು "ನಗರ', "ಹಲರು' (ಈ ಎರಡು ಮುಖ್ಯವಾಗಿ ವ್ಯಾಪಾರಗಳಿಗೆ ಪ್ರಾಧಾನ್ಯವಿದ್ದ ಊರುಗಳಲ್ಲಿ) ಎನ್ನುತ್ತಿದ್ದರು. 
ಅಗ್ರಹಾರಗಳಲ್ಲಿ ಮಹಾಜನರ ಸಭೆ ಇರುತ್ತಿತ್ತು. ಇದಲ್ಲದೆ "ಪುರ', "ಹಿಟ್ಟು, "ಊರ ಸಮಸ್ತರು' ಎಂದೂ ಇವನ್ನು ಕರೆದಿದೆ. 
ಕೆಲವೊಮ್ಮೆ ಗ್ರಾಮಸಭೆಯನ್ನು ಐವತ್ತೊಕ್ಕಲು, ಮೂವತ್ತೊಕ್ಕಲು ಎಂಬ ಸಂಖ್ಯಾ ವಾಚಕದಿಂದ ಕರೆಯಲಾಗುತ್ತಿತ್ತು. ಈ ಸಂಖ್ಯೆಯು 
ಸ್ಥಳದ ಮೂಲ ನಿವಾಸಿಗಳ ಕುಟುಂಬಗಳ ಸಂಖ್ಯೆಯನ್ನು ಸೂಚಿಸುವುದು. ಕರ್ನಾಟಕದ ಶಾಸನಗಳಲ್ಲಿ ಗ್ರಾಮ ಸಭೆಯನ್ನು ಕುರಿತಂತೆ 
ಮೊದಲನೆಯ ಉಲ್ಲೇಖವು ಚಾಲುಕ್ಕ ವಿಕ್ರಮಾದಿತ್ಯನ ಕಾಲದ ಲಕ್ಷೇಶ್ವರದ ಕ್ರಿ.ಶ.725 ರ ಶಾಸನದಲ್ಲಿ ಪ್ರಸ್ತಾಪಿಸಲಾಗಿದೆ. ಈ 
ಶಾಸನದಲ್ಲಿ "ನಗರ', "ಮಹಾಜನ, "ಒಕ್ಕಲು' ಇವುಗಳ ಉಲ್ಲೇಖ ಬರುವುದು. ಹಿರಿಯ ಕುರಿಹಟ್ಟಿಯ ಐವತ್ತೊಕ್ಕಲು (ಅರೆ ಕುರಹಟ್ಟಿ, 
1154), ಗಳಿಗಿಯ ಅರುವತ್ತೊಕ್ಕಲು (ಲಘಟಗಿ ತಾಃ ಘಳಿಗಿ, 1202), ನೀರಲಗಿಯ ಅರುವತ್ತೊಕ್ಕಲು (ಹಾನಗಲ್‌ ತಾ: ನೀರಲಗಿ, 
8 ನೇ ಶತಮಾನ; ಅದೇ ಕಾಲಕ್ಕೆ ಅಲ್ಲಿನ ಅಗ್ರಹಾರದ 300 ಮಹಾಜನರೂ ಇದ್ದರು), ನೂಲ್ವಿಯ ಅರುವತ್ತು ಒಕ್ಕಲು ಮಕ್ಕಳು 
(1237), ಯರಗುಪ್ತಿಯ 60 ಒಕ್ಕಲಾದಿಗಳು (11 ನೇ ಶತಮಾನ), ಗುಡಗುಡಿ (ಹಾನಗಲ್‌ ತಾ)ಯ ಅರುವತ್ತೊಕ್ಕಲು (12 ನೇ 
ಶತಮಾನ), ಕೊಡಮಗ್ಗಿಯ ಅರುವತ್ತೊಕ್ಕಲು (ಹರೇಕೆರೂ ತಾ:, 12 ನೇಯ ಶತಮಾನ) ಹೀಗೆ ಗ್ರಾಮಗಳ ವ್ಯವಸ್ಥೆಯ ಉಲ್ಲೇಖ 
ಶಾಸನಗಳಲ್ಲಿ ಇದೆ. ನೀರಲಗಿಯ ಆರ್ವತ್ರೊಕ್ಕಲು, 300 ಮಹಾಜನರು ಎಂದಾಗ ಈ 60 ಜನ ರೈತರೆಂದೂ ,ಎಲ್ಲೆಡೆ ರೈತರನ್ನೇ 
"ಒಕ್ಕಲು' ಎಂದು ಉಲ್ಲೇಖಿಸಿದೆಯೆಂದು ಭಾವಿಸಬಹುದು. ಗದಗ ತಾಲೂಕಿನ ಸೊರಟೂರಿನ ಕ್ರಿ.ಶ. 867-868 ರ ಶಾಸನದಲ್ಲಿ 
ಬರುವ "ಮಹಾಜನ', "ಗಾಮುಂಡ' (ಗೌಂಡ), "ಪ್ರಜೆ' ಇವು ಗ್ರಾಮಸಭೆಯನ್ನು ಕುರಿತು ವಿವರಿಸುವ ಅತಿ ಹಳೆಯ ಉಲ್ಲೇಖಗಳು. 
ಈ ಜಿಲ್ಲೆಯ ಲಕ್ಷೇಶ್ವರ, ಆಡೂರು, ಹಾನಗಲ್ಲ ಶಾಸನಗಳಲ್ಲಿ ಸಹ ಗೌಂಡ ಪದದ ಉಲ್ಲೇಖ ದೊರೆಯುವುದು. 


ಲಕ್ಷೇಶ್ವರದ ಕ್ರಿ.ಶ. 725 ರ ಶಾಸನದಲ್ಲಿ "ಅಷ್ಟಾದಶ ಪ್ರಕೃತಿ' ( 18 ಜಾತಿಗಳು)ಗಳ ಉಲ್ಲೇಖ ದೊರೆಯುವುದು. ಆಯಾ ಸ್ಥಳದ 
ಎಲ್ಲಾ ಜಾತಿಗಳ, ಕುಟುಂಬಗಳ ಹಿರಿಯರು, ಮುಖ್ಯಸ್ಥರು ಆಗಾಗ ಸಭೆ ಸೇರಿ ಪ್ರಮುಖ ಸಾರ್ವಜನಿಕ ವಿಷಯಗಳನ್ನು ಚರ್ಚಿಸುವುದು, 
ನಿರ್ಣಯಿಸುವುದು ಸಾಮಾನ್ಯವಾಗಿತ್ತು. 


ಪ್ರಮುಖ ಪಟ್ಟಣಗಳಲ್ಲಿ ಅನೇಕ ವಿಭಾಗ, ಕೇರಿ, ಬಲ ಾರ್ಡ)ಗಳಿದ್ದು ಕೇರಿಗಳ ಪ್ರತಿನಿಧಿಗಳು ಸಭೆ ಸೇರುತ್ತಿದ್ದರು. ಮುಳಗುಂದ 
ಶಾಸನದ ಅನ್ವಯ 300 ಸೆಟ್ಟಿಗಳು (ವರ್ತಕರು), 52 ಮಾಲೆಕಾರರು, 50 ನೇಕಾರರು, 120 ತೆಲ್ಲಿಗರು ಅಲ್ಲಿಯ ಐದು ಮಠಗಳ 
(ಪಂಚಮಠ) ಪ್ರತಿನಿಧಿಗಳು ಮತ್ತು ಬ್ರಹಪುರಿಯ ಒಂದು ಸಾವಿರ ಮಹಾಜನರು ಊರಿನ ಆಡಳಿತ ವ್ಯವಸ್ಥೆಯ ಸದಸ್ಯರಾಗಿದ್ದರು. 
ಅದರಂತೆ ಸೂಡಿಯ ಶಾಸನವು ಸ್ಥಳೀಯ ಪುರಸಭೆಯು 80 ಜನ ಸೆಟ್ಟಿಗಳು (ವರ್ತಕರು) ಮತ್ತು 80 ಒಕ್ಕಲು ಮನೆತನಗಳನ್ನು 
ಹೊಂದಿದ್ದಾಗಿ ವಿವರಿಸುವುದು. ಈ ರೀತಿ ನಗರ ಸಭೆಗಳು ಸಮಾಜದ ಎಲ್ಲಾ ವರ್ಗಗಳ ಜನರನ್ನು ಪ್ರತಿನಿಧಿಸುವ ಸಭಿಗಳಾಗಿದ್ದವು. 


ನಾಡು ಮತ್ತು ಮಹಾನಾಡು 


ಹಲವಾರು ಹಳ್ಳಿಗಳ ಸಮುದಾಯ ಅಥವಾ ಗುಂಪಿಗೆ ಭಾಗ, ಕಂಪನ, ನಾಡು, ಸ್ಥಳ, ಸ್ಥಾನ, ವೆಂಟೆ, ಮುಂತಾಗಿ ಹೆಸರಿಸಲಾಗಿದೆ. | 
ಹತ್ತನೇಯ ಶತಮಾನದ ಮಧ್ಯದ ಅವಧಿಯಿಂದ "ನಾಡು' ಒಂದು ಸ್ಥಳೀಯ ಸಂಸ್ಥೆಯಾಗಿ ಕಾರ್ಯ ನಿರ್ವಹಿಸಿದ ಉಲ್ಲೇಖ 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 653 


ದೊರೆಯುವುದು. ನಾಡಿನ ಅಧಿಕಾರಿಯನ್ನು, ಮುಖ್ಯಸ್ಥನನ್ನು ಗೌಂಡ, ಪ್ರಭು, ನಾಡಗೌಡ , ಪೆರ್ಗಡೆ ಮುಂತಾಗಿ ಹೆಸರಿನಿಂದ 
ಕರೆಯುತ್ತಿದ್ದರು. ಈ ಹೊಸ ಆಡಳಿತ ವ್ಯವಸ್ಥೆ ಅನೇಕ ಹಳ್ಳಿಗಳ ಒಕ್ಕೂಟವಾಗಿತ್ತು. ಅದರ ಸಭೆಯನ್ನು "ನಾಡಸಭೆ' ಎಂದು 
ಕರೆಯಲಾಯಿತು. ಈ ಸಭೆಗಳನ್ನು ಇಂದಿನ ಮಂಡಳ ಪಂಚಾಯತಿಗಳಿಗೆ ಹೋಲಿಸಬಹುದು. 


ನಾಡಗೌಡ ಹುದ್ದೆಯು ಆನುವಂಶಿಕ ಮತ್ತು ಕೆಲವು ಸಂದರ್ಭಗಳಲ್ಲಿ ಆಯ್ಕೆ ನಡೆಯುತ್ತಿತ್ತು. ಅಧಿಕಾರೇತರರಲ್ಲದೇ ಅಧಿಕಾರಿಗಳೂ 
ನಾಡಸಭೆಯ ಪ್ರಮುಖರಾಗಿದ್ದ ಬಗ್ಗೆ -ಬೆನಕನಕೊಂಡದ (ಾಣೆಬೆನ್ನೂರು ತಾ ॥) ಕ್ರಿಶ. 1033 ರ ಶಾಸನವು ವಿವರಿಸುವುದು. 
ಸೂಡಿಯ ಕ್ರಿ.ಶ. 1051 ರ ಶಾಸನವು ನಾಡಿನ ಪ್ರತ್ಯೇಕ ಆಡಳಿತಾಧಿಕಾರಿಯನ್ನು ಸೂಚಿಸುವುದು; ಅಲ್ಲದೇ ಸ್ಥಳೀಯ ದೇವಾಲಯಕ್ಕೆ 
ಭೂಮಿಯನ್ನು ದಾನ ಕೊಟ್ಟ ಬಗ್ಗೆ ಸಾಕ್ಷಿಯಾಗಿರುವುದು. ಗದಗ ತಾಲೂಕಿನ ಹೊಸೂರಿನ ಶಾಸನವು ನಾಡಿನ ಲೆಕ್ಕ ನೋಡಲು 
“ನಾಡಶಾನುಭೋಗ'ರನ್ನು ಕುರಿತು ಉಲ್ಲೇಖಿಸುವುದು. ಇವರನ್ನು ನೌಡಸಭೆಯು ಆಯ್ಕೆ ಮಾಡುತ್ತಿತ್ತು ಎಂದು ತಿಳಿದು ಬರುವುದು. 
ಅನೇಕ ಹಳ್ಳಿಗಳ ಸಮುದಾಯವಾಗಿದ್ದ ನಾಡು ಆಗಾಗ ಸಭೆ ಸೇರುತ್ತಿತ್ತು. ಇದು ಎಲ್ಲಾ ಬಗೆಯ ಜನರನ್ನು ಒಳಗೊಂಡ ಸಭೆ 
ಆಗಿರುತ್ತಿತ್ತು. ನಾಡ ಸಭೆಯ ಪ್ರಮುಖ ಕರ್ತವ್ಯಗಳಲ್ಲಿ ನೀರಾವರಿ ಸೌಲಭ್ಯ ಒದಗಿಸುವುದು, ನ್ಯಾಯ ನಿರ್ಣಯ ಕೊಡುವುದು, 
ಇತರೇ ಸಾಮೂಹಿಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು ಪ್ರಮುಖವಾಗಿದ್ದವು. 


ಗ್ರಾಮ ಸಭೆಯ ಇತರೇ: ಕರ್ತವ್ಯಗಳಲ್ಲಿ ದೇವಾಲಯಗಳ ನಿರ್ಮಾಣ ಮತ್ತು ನಿರ್ವಹಣೆ, ಹಬ್ಬ-ಹರಿದಿನ, ಜಾತ್ರೆಗಳ ಆಚರಣೆ, 
ಛತ್ರ ಮತ್ತು ಅರವಟ್ಟಿಗೆಗಳನ್ನು ನಡೆಸುವುದು, ಸುಂಕದ ಕಟ್ಟೆಗಳನ್ನು ನಿರ್ವಹಿಸುವುದು, ಪ್ರಶಂಸನೀಯ ಸೇವೆಗೆ ಸನ್ಮಾನ, ವೀರಗಲ್ಲು 
ಮಹಾಸತಿ ಕಲ್ಲುಗಳನ್ನು ನಿಲ್ಲಿಸುವುದು, ದೇವಾಲಯ ಮತ್ತು ಸಮಾಜದ ಭೂಮಿಯ ರಕ್ಷಣೆ ಮತ್ತು ನಿರ್ವಹಣೆ, ಭೂ ಬಿಕ್ಕಟ್ಟುಗಳನ್ನು 
ಪರಿಹರಿಸುವುದು, ಸಂತ್ರಸ್ತರಿಗೆ ಪರಿಹಾರ ಒದಗಿಸುವುದು, ಸಾರ್ವಜನಿಕರಿಂದ ಠೇವಣಿಯಾಗಿ ಹಣ ಮತ್ತು ಭೂಮಿಯನ್ನು ಸ್ವೀಕರಿಸಿ 
ಅದರ ಬಡ್ಡಿಯಿಂದ ಬರುವ ಹಣದಲ್ಲಿ ದೇವಾಲಯಗಳಲ್ಲಿ ನಂದಾದೀಪ, ಅಗ್ಗಿಷ್ಟಿಕೆ ಮತ್ತು ಇತರ ಸೇವೆಗಳನ್ನು ಏರ್ಪಡಿಸುವುದು 
ಮುಂತಾದುವುಗಳು ಸೇರಿದ್ದವು. 


ನಾಡಸಭೆ ಮತ್ತು ಪಟ್ಟಣಗಳ ಸಭೆಯಾದ "ನಗರಸಭೆ', "ನಗರ' ಅಥವಾ ನಗರದ ವ್ಯಾಪಾರಿ ಸಂಸ್ಥೆಗಳ ನಡುವೆ ಮಧುರ 
ಭಾವನೆ, ಹೊಂದಾಣಿಕೆಯು ಕಂಡು ಬರುತ್ತಿತ್ತು. ಒಂದು ಸಭೆಯು ಇನ್ನೊಂದು ಸಭೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಗ್ಗೆ 
ಶಾಸನಗಳ ಉಲ್ಲೇಖ ದೊರೆಯುವುದು. ಧರ್ಮಪೊಳಲಿನ (ಡಂಬಳ) ಕ್ರಿ.ಶ. 1288ರ ಶಾಸನವು ನಾಡಿನ 8 ಪ್ರತಿನಿಧಿಗಳು, ನಗರದ 
16 ಪ್ರತಿನಿಧಿಗಳು ಒಟ್ಟಾಗಿ ಸೇರಿ ನಗರದ ಜಿನಾಲಯಕ್ಕೆ ಸುಂಕದ (ಜಕಾತಿ) ಆದಾಯವನ್ನು ದಾನವಾಗಿ ನೀಡಿದ ಮಾಹಿತಿಯು 


ದೊರೆಯುವುದು. 
ಮಹಾನಾಡು 


ಹಲವಾರು ನಾಡುಗಳು ಹಾಗೂ ನಗರ ಪ್ರದೇಶಗಳನ್ನು ಒಳಗೊಂಡ ವಿಸ್ತೃತವಾದ ಸ್ಥಳೀಯ ಸಂಸ್ಥೆಯನ್ನು "ಮಹಾನಾಡು' 
ಎಂದು ಕರೆಯಲಾಗುತ್ತಿತ್ತು. ಅನೇಕ ನಾಡುಗಳು ಸೇರಿ "ಮಹಾನಾಡು' ಎಂಬ ಒಕ್ಕೂಟ ಸಂಸ್ಥೆಗಳು ರೂಢಿಯಲ್ಲಿ ಇದ್ದುದಾಗಿ ಈ 
ಜಿಲ್ಲೆಯ ಕೆಲವು ಶಾಸನಗಳಿಂದ ತಿಳಿದು ಬರುವುದು. ಉದಾ: ಪದಿನಾಡು (ಹತ್ತು ನಾಡುಗಳ ಒಕ್ಕೂಟ) ಮತ್ತು ಪದಿನಾಲ್ಕು ನಾಡು 
(ಹದಿನಾಲ್ಕು ನಾಡು). ಈ ಮಹಾನಾಡುಗಳು ಕೇಂದ್ರ ಮತ್ತು ರಾಜ್ಯಸರ್ಕಾರಗಳ ನಡುವೆ ಸಮನ್ವಯಾಧಿಕಾರಿಯಂತೆ ಕಾರ್ಯ 
ನಿರ್ವಹಿಸುತ್ತಿದ್ದವು. ಈ ಸಂಸ್ಥೆಗಳು ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ಮೇಲಿ ತಮ್ಮದೇ ಆದ ಪ್ರಭಾವ ಬೀರಿ, ಜ್‌ 
ಉಪಯುಕ್ತವಾಗುವ ಕಾನೂನುಗಳನ್ನು ರೂಪಿಸಿಕೊಳ್ಳುವಲ್ಲಿ ಪ್ರಭಾವಶಾಲಿಗಳಾಗಿದ್ದವು. ಮಹಾನಾಡುಗಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ 
ನೀರಾವರಿ ಸೌಲಭ್ಯ, ನ್ಯಾಯವ್ಯವಸ್ಥೆ ತೆರಿಗೆ ವಿಧಿಸುವುದು, ಮುಂತಾದ ವಿಶೇಷ ಅಧಿಕಾರಗಳನ್ನು ಪಡೆದಿದ್ದವು. ಹಣಕಾಸಿನ ವಿಷಯದಲ್ಲಿ 
ಇವು ಸ್ವಯಮಾದಿಕಾರ ಮತ್ತು ಸ್ವಾವಲಂಬನೆಯನ್ನು ಹೊಂದಿದ್ದವು. ಈ ಸಂಸ್ಥೆಗಳಿಗೆ ಸರ್ಕಾರ ಸಾಕಷ್ಟು ಸ್ವಾಯತ್ತತೆಯನ್ನು ನೀಡಿತ್ತು. 
ಇವುಗಳ ನಡುವೆ ಪರಸ್ಪರ ವಿವಾದ ಉಂಟಾದಾಗ ಮಾತ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡುತ್ತಿತ್ತು. ಈ ಸಭೆಯ ಬಗ್ಗೆ ಅಂದರೆ 
ಕಾರ್ಯವ್ಯಾಪ್ತಿ ಸದಸ್ಯತ್ವ್ವ ಕಾರ್ಯವಿಧಾನ ಮುಂತಾದವುಗಳ ಬಗ್ಗೆ ಯಾವುದೂ ಖಚಿತವಾಗಿರಲಿಲ್ಲ. ಈ ಸಭೆಗೆ ವ 
ಹೊಣೆಗಾರಿಕೆಯ ಜವಾಬ್ದಾರಿ ಇರಲಿಲ್ಲ ಈ ಸಳೆಯು ವಿಶೇಷವಾಗಿ ವರ್ತಕ ಸಮುದಾಯ, ನಗರದ 8 ವೃತ್ತಿಪರ 
ಸಂಘಟನೆಗಳ ಪ್ರತಿನಿಧಿಗಳು, ಸಭೆ ನಡೆಯುವ ಸ್ಥಳದ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಜನರು, ಆ ಭಾಗದ ಸರ್ಕಾರಿ ಅಧಿಕಾರಿಗಳು 


654 ಧಾರವಾಡ ಜಿಲ್ಲೆ 


ಇವರಿಂದ ತುಂಬಿರುತ್ತಿತ್ತು. ಸಂಚಾರ ಸೌಲಭ್ಯದ ಕೊರತೆಯಿಂದ ಮಹಾನಾಡಿನ ಸಭೆಗಳು ಸಾಮಾನ್ಯವಾಗಿ ಜಾತ್ರೆಯ ಸಮಯದಲ್ಲಿ 
ವಿಶೇಷ ಸಂದರ್ಭಗಳಲ್ಲಿ ಸೇರುತ್ತಿದ್ದವು. ಇವುಗಳ ಕರ್ತವ್ಯಗಳು ಸೀಮಿತವಾಗಿದ್ದು ವ್ಯಾಪಾರಿಸಂಸ್ಥೆಗಳ ಹಿತಾಸಕ್ತಿಗೆ ಪೂರಕವಾಗಿದ್ದವು. 
ವ್ಯಾಪಾರಿ ಸಂಸ್ಥೆಗಳನ್ನು ಒಳಗೊಳ್ಳದ ಮಹಾನಾಡುಗಳೇ ಇರಲಿಲ್ಲ ಎಂದು ಕಂಡು ಬರುವುದು. ಆದರೆ ಹಾನಗಲ್ಲಿನ ಕ್ರಿ.ಶ. 1152 
ರ ಒಂದು ದಾನ ಶಾಸನವು ಮಹಾನಾಡನ್ನು ಉಲ್ಲೇಖಿಸುತ್ತದೆ. ಆದರೆ ಅದರಲ್ಲಿ ಯಾವುದೇ ವ್ಯಾಪಾರಿ ಸಂಘಟನೆಗಳ ಪ್ರಸ್ತಾಪ 
ಬರುವುದಿಲ್ಲ. ಮೇವುಂಡಿಯ ಕ್ರಿ.ಶ. 1178 ರ. ಶಾಸನವು ಮಹಾನಾಡನ್ನು ಉಲ್ಲೇಖಿಸುವುದು. 


ಅಗ್ರಹಾರಗಳು 


ಅಗ್ರಹಾರಗಳ ಆಡಳಿತವನ್ನು ಸ್ಥಳೀಯ ಬ್ರಾಹ್ಮಣ ಮುಖಂಡರು "ಮಹಾಜನರು' ನೋಡಿಕೊಳ್ಳುತ್ತಿದ್ದರು. "ಊರೊಡೆಯ' 
ಪ್ರಮುಖ ಅಧಿಕಾರಿಯಾಗಿದ್ದನು. ಗ್ರಾಮದ ಗೌಡನ ಅಧಿಕಾರವನ್ನು ಅಗ್ರಹಾರದಲ್ಲಿ ಊರೊಡೆಯನು ಹೊಂದಿದ್ದನು. ಕರ್ನಾಟಕದ 
ಶಾಸನಗಳಲ್ಲಿ ಆರನೇಯ ಶತಮಾನದಿಂದ ಅಗ್ರಹಾರಗಳ ಉಲ್ಲೇಖವನ್ನು ಕಾಣಬಹುದು. ಈ ಜಿಲ್ಲೆಯ ಅಗ್ರಹಾರಗಳಲ್ಲಿ ದಂಡಾಪುರ, 
ಕುರ್ತಕೋಟಿ, ಬೆಳವಣಿಕೆ, ಲೊಕ್ಕಿಗುಂಡಿ, ಪುಲಿಗೆರೆ, ರೋಣ, ಹದಲಿ ಮುಂತಾದವುಗಳ ಉಲ್ಲೇಖವನ್ನು ಶಾಸನಗಳಲ್ಲಿ ಕಾಣಬಹುದು. . 
(ಎಿವರಣೆಗೆ ಅಧ್ಯಾಯ 13 ನೋಡುವುದು). 


ಕುರ್ತಕೋಟೆ ಮತ್ತು ಉಮಚಗಿಯ ಶಾಸನಗಳು ಅಗ್ರಹಾರಗಳ ಮಹಾಜನರು ನ್ಯಾಯಾಧಿಕರಣ ದತ್ತವಾದ ಅಧಿಕಾರದಿಂದ 
ಸಂಗ್ರಹಿಸಿದ ದಂಡದ ಹಣವನ್ನು ಸ್ಥಳೀಯ ನೀರಾವರಿ ಮತ್ತು ಧಾರ್ಮಿಕ ಕೆಲಸಗಳಿಗೆ ವಿನಿಯೋಗಿಸಲು ನೀಡಿದ್ದಾಗಿ ತಿಳಿದುಬರುವುದು. 
ಮಹಾಜನರು ಸ್ಥಳೀಯವಾಗಿ ಬೀಡು ಬಿಟ್ಟ ಸರ್ಕಾರದ ಸೈನ್ಯದ ಮೇಲೆಯೂ ಸಹ ತಮ್ಮ ನಿಯಂತ್ರಣ ಹೊಂದಿದ್ದರು ಎಂಬುದನ್ನು 
ಹಾನಗಲ್ಲ ತಾಲೂಕಿನ ತಿಳವಳ್ಳಿಯ ಒಂದು ಶಾಸನವು ವಿವರಿಸುವುದು. 


ಅಗ್ರಹಾರಗಳ ಮಹಾಜನರ ಸಂಖ್ಯೆ ಬಹುತೇಕ ಸಂದರ್ಭಗಳಲ್ಲಿ ಹಲವಾರು ಶತಮಾನಗಳವರೆಗೆ ಒಂದೇ ಆಗಿರುತ್ತಿತ್ತು ಎಂದು 
ಕಂಡುಬರುವುದು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಸರಟಾಪುರ (ಸೊರಟೂರು) ಅಗ್ರಹಾರದ ಮಹಾಜನರ ಸಂಖ್ಯೆ ಪ್ರಾರಂಭದಲ್ಲಿ 50 
ಇದ್ದದ್ದು ನಂತರದ ಶತಮಾನದಲ್ಲಿ 200 ಆದದ್ದು ಕಂಡು ಬರುವುದು. ಅದರಂತೆ, ನೀಲಗುಂದ (ಗದಗ ತಾ) ಅಗ್ರಹಾರದ 
"ಮಹಾಜನರ' ಸಂಖ್ಯೆ ಪ್ರಾರಂಭದಲ್ಲಿ 300 ಇದ್ದು ಆರನೆಯ ವಿಕ್ರಮಾದಿತ್ಯನ ಕಾಲದಲ್ಲಿ ಮೂಲ ಅಗ್ರಹಾರಕ್ಕೆ "ಕೃಷ್ಣಪಲ್ಲಿಕಾ' ಸೇರ್ಪಡೆ 
ಆಗಿದ್ದರಿಂದ ಮಹಾ ಜನರ ಸಂಖ್ಯೆ 500 ಕ್ಕೆ ಏರಿತು ಎಂದು ತಿಳಿದು ಬರುವುದು. 


ದಾನವನ್ನು ಸ್ವೀಕರಿಸಿದವರು, ಪಡೆದವರು, ಸಾಮಾನ್ಯವಾಗಿ ಅಗ್ರಹಾರದ ಮಹಾಜನರಾಗುತ್ತಿದ್ದರು ಎಂದು ಹದಲಿಯ 
ಕ್ರಿಶ.1084-85 ರ ಶಾಸನದಿಂದ ತಿಳಿದು ಬರುವುದು. ಈ ಕಾರಣಗಳಿಂದ ಹಲವು ಸಂದರ್ಭಗಳಲ್ಲಿ ಅಗ್ರಹಾರದ "ಮಹಾಜನರ' 
ಸಂಖ್ಯೆ ಹೆಚ್ಚಿರುವ ಸಾಧ್ಯತೆ ಉಂಟು. ಅಗ್ರಹಾರಗಳ ಸಭೆಗಳು ಸಾಮಾನ್ಯವಾಗಿ ಅರಸರ ಆಜ್ಞೆಯ ಮೇರೆಗೆ, ಸ್ವಯಂ ಪ್ರೇರಣೆಯಿಂದ 
ಮತ್ತು ಎವಾದಕ್ಕೆ ಒಳಗಾದ ಪಕ್ಷಗಳ ಕೋರಿಕೆಯ ಮೇರೆಗೆ ನಡೆಯುತ್ತಿದ್ದವು. ಲೊಕ್ಕಿ ಗುಂಡಿಯ ಕ್ರಿ.ಶ. 1053 ರ ಶಾಸನವು ಒಂದು 
ಸಾವಿರ ಮಹಾಜನರು ಮತ್ತು ಊರೊಡೆಯರು ಮರುಳೇಶ್ವರ ದೇವರಿಗೆ ಎಣ್ಣೆ ಗಾಣ ಮತ್ತು ಹಣ್ಣಿನ ತೋಟದ ಮೇಲಿನ ಸುಂಕದ 
ಆದಾಯವನ್ನು ದಾನವಾಗಿ ನೀಡುವ ಸಂದರ್ಭದಲ್ಲಿ ಸೇರಿದ್ದಾಗಿ ತಿಳಿದು ಬರುವುದು. 


ಅಗ್ರಹಾರದ ಕೆಲಸಕಾರ್ಯಗಳನ್ನು "ಗ್ರಾಮಕಾರ್ಯ' ಎಂದು ಅವುಗಳ ನೀತಿ ಸಂಹಿತೆಯನ್ನು ಕಟ್ಟಳೆಗಳನ್ನು “ಸಮಯ” 
"ಮರ್ಯಾದೆ' "ಸ್ಥಿತಿ' ಮತ್ತು "ವ್ಯವಸ್ಥೆ' ಎಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಮಹಾಜನರಿಗೆ ಸರ್ಕಾರದ ಪುರಸ್ಕಾರ ದೊರೆಯುತ್ತಿತ್ತು. 


ಬ್ರಹಪುರಿ : ಸಾಮಾನ್ಯವಾಗಿ ಬ್ರಾಹ್ಮಣರ ವಾಸಸ್ಥಾನಗಳಾದ ಬ್ರಹಪುರಿಗಳು ನಗರದ ಭಾಗಗಳಾಗಿದ್ದವು. ಅವುಗಳನ್ನು ಬ್ರಾಹ್ಮಣರ 
ಬೀದಿ ಎನ್ನಬಹುದು.. ಅವು ಅಗ್ರಹಾರಗಳಂತೆ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇವುಗಳ ಆಡಳಿತವೂ "ಮಹಾಜನರ' ಕೈಯಲ್ಲಿ ಇರುತ್ತಿತ್ತು. 
ಈ ಜಿಲ್ಲೆಯ ಸೂಡಿ ಮತ್ತು ಅಣ್ಣಿಗೇರಿಗಳು ಬ್ರಹಪುರಿಗಳನ್ನು ಹೊಂದಿದ್ದವು. ಅಣ್ಣಿಗೇರಿಯಲ್ಲಿ 8 ಬ್ರಹಪುರಿಗಳು ಇದ್ದವೆಂದು ತಿಳಿದು 
ಬರುವುದು. | 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 055 


ನಗರಾಡಳಿತ 


ಮಧ್ಯಕಾಲೀನ ಸಮಯದಲ್ಲಿ ಪ್ರಾರಂಭಗೊಂಡ ನಗರ!ಪುರದ ಸ್ಥಳೀಯ ಆಡಳಿತವು ಗ್ರಾಮದ ಆಡಳಿತಕ್ಕಿಂತಲೂ ಬಹು 
ವೈವಿಧ್ಯಮಯವಾಗಿತ್ತು. ಹಲವಾರು ಕಾರಣಗಳಿಂದ ಗ್ರಾಮಗಳು ಬೆಳೆದು ನಗರಗಳಾದವು. ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ 
ನಗರ ನಿರ್ಮಾಣದಲ್ಲಿ ತೊಡಗುವವರಿಗೆ, ವಿಶೇಷವಾಗಿ ವರ್ತಕರಿಗೆ, ಅವರ ಸಂಘಗಳಿಗೆ ಬಹು ಹೆಚ್ಚಿನ ಪ್ರೋತ್ಸಾಹವನ್ನು 
ಕೊಡಲಾಗುತ್ತಿತ್ತು. ಕ್ರಿ.ಶ. 1074 ರ ಪುಲಿಗೆರೆಯ ಶಾಸನವು ರಾಷ್ಟ್ರಕೂಟರ ಕಾಲದಲ್ಲಿ ಸ್ಥಳೀಯ ಜೈನ ದೇವಾಲಯದ ಸುತ್ತಮುತ್ತಲಿನ 
ಪ್ರದೇಶ ಯಾವ ರೀತಿಯಾಗಿ "ಪುರ' (ನಗರದ ಬಡಾವಣೆ) ಆಯಿತು ಎಂದು ವಿವರಿಸಲಾಗಿದೆ. ಶಾಸನಗಳಲ್ಲಿ ನಗರ ಸಭೆಗಳನ್ನು 
'ನಕರ' ಅಥವಾ "ನಗರ', "ನಗರ ಸಮೂಹ', ನಕರಸಮೂಹ (ಎಲೆಸಿರೂರಿನ ಶಾಸನ), "ಮಹಾನಗರ' (ಡಂಬಳದ ಶಾಸನ) ನಗರ 
ಮಹಾಜನ ಎಂದು ಉಲ್ಲೇಖಿಸಲಾಗಿದೆ. 


ಲಕ್ಷ್ಮೇಶ್ವರದ ಕ್ರಿ.ಶ. 725 ರ ಶಾಸನವು ನಗರಾಡಳಿತ ಸಮಿತಿಯು "ಮಹಾಜನರು', "ನಗರರು' ಮತ್ತು 18 ಪ್ರಕೃತಿ 
(ಜಾತಿಯವರು)ಯವರನ್ನು ಒಳಗೊಂಡಿತ್ತು ಎಂದು ತಿಳಿಸುವುದು. ಆ ಸಮಯದಲ್ಲಿ ನಗರದಲ್ಲಿ 300 ಒಕ್ಕಲು (ರೈತರು) ಇದ್ದುದಾಗಿ 
ಶಾಸನದಿಂದ ತಿಳಿದು ಬರುವುದು. ನಗರ ಸಭೆಯ ಸಂವಿಧಾನವನ್ನು ಶಾಸನಗಳಲ್ಲಿ "ಆಚಾರ ವ್ಯವಸ್ಥೆ' ಎಂದು ಉಲ್ಲೇಖಿಸಲಾಗಿದೆ. 
ಅಲ್ಲದೇ ಪೌರಾಡಳಿತದ ವಿವಿಧ ಅಂಗಸಂಸ್ಥೆಗಳನ್ನು (8) ಕುರಿತು ಶಾಸನದಲ್ಲಿ ಪ್ರಸ್ತಾಪಿಸಲಾಗಿದೆ. 


ಮಧ್ಯಕಾಲೀನ ಕರ್ನಾಟಕದಲ್ಲಿ ಹಲವಾರು ವೈವಿದ್ಯಮಯ ನಗರಾಡಳಿತ ವ್ಯವಸ್ಥೆಗಳು ಕಂಡು ಬರುವವು. ಧಾರವಾಡ ಜಿಲ್ಲೆಯ 
ಮಟ್ಟಿಗೆ ಹೇಳುವುದಾದರೆ ರೋಣ ತಾಲೂಕಿನ ಸೂಡಿಯು ಕಿಸುಕಾಡು-70 ರ ರಾಜಧಾನಿ ಪಟ್ಟಣವಾಗಿತ್ತು. ನಗರದ ಒಂದು 
ಭಾಗವಾದ ಬ್ರಹಪುರಿಯನ್ನು ಮಹಾಜನರು ಆಳಿದರೆ, ಉಳಿದ ಭಾಗವನ್ನು ಆರು ಜನ ಗೌಡರು, ಎಂಟು ಜನ ಸೆಟ್ಟರು (ವರ್ತಕರು) 
ಆಳುತ್ತಿದ್ದರು ಎಂದು ಕ್ರಿ.ಶ.1010 ರ ಶಾಸನವು ವಿವರಿಸುವುದು. ಆಡಳಿತ ವಿಕೇಂದ್ರೀಕರಣಕ್ಕೆ ಇದು ಒಂದು ಉದಾಹರಣೆಯಾಗಿತ್ತು. 
ಮುಂದೆ 65 ವರ್ಷಗಳ ನಂತರವೂ ಕ್ರಿ.ಶ. 1075 ಮತ್ತು 1084ರ ಶಾಸನಗಳಂತೆ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆಯಾಗಿರಲಿಲ್ಲ 
ಗೌಡರ ಮತ್ತು ಸೆಟ್ಟರ ಸಂಖ್ಯೆ ಮೊದಲಿನಂತೆಯೇ ಇತ್ತು. ನಗರ ಸ ಸರ್ಕಾರದಿಂದ ನಿಯುಕ್ತನಾದ ತಳಾರ ಎಂಬ ಅಧಿಕಾರಿ 
ಇದ್ದು ಅವನ ಕೆಲಸವು ನಗರದಲ್ಲಿ ಕಳುವಾದ ವಸ್ತುಗಳನ್ನು ಹುಡುಕಿ ಕೊಡುವುದು; ಹುಡುಕಿ ಕೊಡಲಾಗದಿದ್ದರೆ ಅವುಗಳ ನಷ್ಟವನ್ನು 
ಅವನು ತುಂಬಿ ಕೊಡಬೇಕಾಗಿತ್ತು. ಬ್ರಹಪುರಿಯು ಪುರಸಭೆಯೊಂದಿಗೆ ಹಲವಾರು ಸರ್ವಸಮತ್ರ ವಿಷಯಗಳ ಬಗ್ಗೆ ಒಪ್ಪಂದ 
ಮಾಡಿಕೊಂಡಿರುವ ಬಗ್ಗೆ ಶಾಸನದಿಂದ ತಿಳಿದು ಬರುವುದು. 
ಲಕ್ಷ್ಮೇಶ್ವರ 


ಹಿ "ದ 
ಇದೂ ಸಹ ರಾಜಧಾನಿ ಪಟ್ಟಣವಾಗಿತ್ತು. ಕ್ರಿಶ.725 ರ ಶಾಸನದ ಅನ್ವಯ ನಗರ ಸಭೆಯು (ಸರ್ಕಾರಿ ಅಧಿಕಾರಿಗಳು) 
ರಾಜಪುರುಷರು, ನಗರ ಪ್ರಮುಖರು, ಬ್ರಾಹ್ಮಣರು (ಮಹಾ ಜನರು), ಸಾಮಾನ್ಯ ಜನರು (ಪ್ರಕೃತಿ) ಇವರನ್ನು ಒಳಗೊಂಡಿತ್ತು. 
ನಾಲ್ಕು ಶತಮಾನಗಳ ನಂತರ ನಗರಾಡಳಿತದಲ್ಲಿ ವ್ಯಾಪಕ ಬದಲಾವಣೆ ಆಗಿತ್ತು. ಕ್ರಿ.5.1111 ಮತ್ತು 1122ರ ಶಾಸನಗಳು 
ತಿಳಿಸುವಂತೆ ನಗರ ಮಹಾಜನರು ಮತ್ತು ಗೌಡರು ಅಧಿಕಾರ ನಡೆಸುತ್ತಿದ್ದರು. ಬ್ರಹ್ಮೇಶ್ವರಕೇರಿ ಎಂಬ ಪ್ರತ್ಯೇಕ ಹೊಸ ಬಡಾವಣೆಯ 
ಆಡಳಿತವನ್ನು 120 ಮಹಾಜನರು ನಡೆಸುತ್ತಿದ್ದರು. 


ಹಿಂದಿನ ಸ್ಥಳೀಯ ಸಂಸ್ಥೆಯ ಆಡಳಿತ ಮಂಡಳಿಯು ಕೊಡಮಾಡಿದ್ದ ದೇಣಿಗೆಯನ್ನು ಮುಂದೆ ಬಂದಂಥ ಪುರ ಪ್ರತಿನಿಧಿಗಳು 
ಮುಂದುವರೆಸುವ ಸತ್‌ಸಂಪ್ರದಾಯವು ರೂಡಿಯಲ್ಲಿ ಇತ್ತೆಂದು ಅಬ್ಬಿಗೇರಿಯ ಕ್ರಿ.ಶ.1113, 1117, 1125 ರ ಶಾಸನಗಳು 
ಸಮರ್ಥಿಸುತ್ತವೆ. ಅಬ್ಬಿಗೇರಿಯು ಬೆಳವಲ 300ರ ನರೆಯಂಗಳ (ನರೇಗಲ್‌)-12 ರ ಆಡಳಿತ ಭಾಗವಾಗಿತ್ತು. ಇದರ ಅಧಿಕಾರವನ್ನು 
60ಕುಟುಂಬಗಳ 8 ಜನ ಹಿರಿಯರು ನಡೆಸುತ್ತಿದ್ದರು ಎಂದು ತಿಳಿದುಬರುವುದು. ಶಾಸನಗಳಿಂದ ತಿಳಿದು ಬರುವಂತೆ ನಗರ ಸಭೆಗಳು 
ಸಾಮಾನ್ಯವಾಗಿ ಸ್ಥಳೀಯಸೆಟ್ಟರು (ವರ್ತಕರು) ಮತ್ತು ಗೌಡರುಗಳಿಂದ ಕೂಡಿರುತ್ತಿದ್ದವು. ಉದಾ: ನರೆಗಲ್ಲದ ನಗರ ಸಭೆಯು ಹ 
ಜನ ಸೆಟ್ಟರು ಮತ್ತು 18 ಜನ ಇತರ ಜಾತಿಯವರನ್ನು ಒಳಗೊಂಡಿದ್ದರೆ, ಸೂಡಿಯ ಸಭೆಯು 8 ಜನ ಸೆಟ್ಟರು, 6 ಜನ ಗೌಡರನ್ನು 


656 ಧಾರವಾಡ ಜಿಲ್ಲೆ 


ಒಳಗೊಂಡಿತ್ತು. ಬಂಕಾಪುರ ಮತ್ತು ಡಂಬಳದ ಪುರಸಭೆಗಳು 16 ಜನ ಸೆಟ್ಟರನ್ನು ಹೊಂದಿದ್ದವು ಎಂದು ಶಾಸನಗಳಿಂದ ತಿಳಿದು 
ಬರುವುದು. 

ಲಕ್ಷ್ಮೇಶ್ವರದ ಕ್ರಿ.ಶ.725 ರ ಶಾಸನದಿಂದ ತಿಳಿದುಬರುವಂತೆ ನಗರ ಸಭೆಯ ಮುಖ್ಯ ಕಾರ್ಯನಿರ್ವಾಹಕರನ್ನು "ಪಟ್ಟಣಸೆಟ್ಟಿ', 
"ಪಟ್ಟಣ ಸ್ವಾಮಿ' ಎಂದು ಕರೆಯಲಾಗುತ್ತಿತ್ತು. ಒಂದು ಹಳ್ಳಿಯು ವ್ಯಾಪಾರೀಕೇಂದ್ರವಾಗಿ ಬೆಳೆದಾಗ ಅಲ್ಲಿ ವಾರದ ಸಂತೆ ಆರಂಭಿಸಿ 
ಅದು ಪಟ್ಟಣವಾಗುತ್ತಿತ್ತು ಈ ಸಂತೆಯ ಸಕಲ ವ್ಯವಸ್ಥೆಗಳನ್ನು ನೋಡಲು ಪಟ್ಟಣಸೆಟ್ಟಿಯನ್ನು ಸರಕಾರವೇ ನೇಮಿಸುತ್ತಿದ್ದ ಸಂಗತಿ 
ಬೇರೆ ಜಿಲ್ಲೆಗಳಲ್ಲಿ ಸಿಕ್ಕ ಶಾಸನಗಳಿಂದ ಸ್ಪಷ್ಟವಾಗಿದೆ. ಸಂತೆಮಾಳದ ಏರ್ಪಾಡು, ಬೇರೆ ಊರಿಂದ ಬಂದವರಿಗೆ ನೀರು, ಪ್ರಾಣಿಗಳಿಗೆ 
ಹುಲ್ಲು ಒದಗಿಸುವುದು ಅವರ ಜವಾಬ್ದಾರಿ. ಈತನಿಗೆ ಉಂಬಳಿ ಭೂಮಿ ಕೊಡಲಾಗುತ್ತಿತ್ತು. ಈತ ಸಂತೆಗೆ ಬಂದ ತಲೆಹೇರು, 
ಪ್ರಾಣಿಗಳ ಹೇರು, ಬಂಡಿಹೇರುಗಳಿಂದ ಸುಂಕ ಸಂಗ್ರಹಿಸಿ ಸಂತೆಯ ವ್ಯವಸ್ಥೆ ಹಾಗೂ ಇತರ ಕಾರ್ಯಗಳಿಗೆ ಬಳಸುತ್ತಿದ್ದ ನಗರದ 
ವಿಸ್ತೀರ್ಣ ಮಾನದಿಂದ ಪಟ್ಟಣ ಸ್ವಾಮಿಯರ ಸಂಖ್ಯೆ ಹೆಚ್ಚುತ್ತಿತ್ತು ಪಟ್ಟಣ ಸ್ವಾಮಿಯನ್ನು "ಪುರದಪೆರ್ಗಡೆ' (ಬಂಕಾಪುರದ ಕ್ರಿ.ಶ. 
1055ರ ಶಾಸನ), "ಪಟ್ಟಣವೆರ್ಗಡೆ' (ಅಣ್ಣಿಗೇರಿಯ ಕ್ರಿ.ಶ. 1164 ರ ಶಾಸನ), "ಪಟ್ಟಣಸೆಟ್ಟಿ' (ನರೇಂದ್ರದ ಕ್ರಿ.ಶ. 1187-1210ರ 
ಶಾಸನ), "ಗೌಡ ಪಟ್ಟಣ ಸ್ವಾಮಿ' (ಗುಡಗೇರಿಯ ಕ್ರಿ.ಶ. 1245ರ ಶಾಸನ) ಎಂಬ ಬೇರೆ ಬೇರೆ ಪದನಾಷುಗಳಿಂದ ಕರೆಯಲಾಗುತ್ತಿತ್ತು. 
ಕೆಲವು ಕಡೆಗಳಲ್ಲಿ ಪ್ರತೀ ಬೀದಿಗೆ ಒಬ್ಬ ಪಟ್ಟಣ ಸ್ವಾಮಿ ಇದ್ದ ಬಗ್ಗೆ ಉಲ್ಲೇಕವೂ ದೊರೆಯುವುದು. ಬಹುತೇಕ ಸಂದರ್ಭಗಳಲ್ಲಿ 
ಪಟ್ಟಣ ಸೆಟ್ಟಿಯರು ನಗರ ಸಂಸ್ಥಾಪಕರು ಆಗಿರುತ್ತಿದ್ದರು. ಕ್ರಿಯಾಶೀಲ ವರ್ತಕರಿಗೆ, ನಗರಾಭಿವೃದ್ಧಿಗೆ ಸಹಾಯಕರಾಗುವವರಿಗೆ, ಜಮೀನು 
ಇನಾಮು ಹಾಕಿಕೊಡುವದಲ್ಲದೇ ಅವರನ್ನು ಪಟ್ಟಣದ ಸೆಟ್ಟಿಯನ್ನಾಗಿ ನಿಯೋಜಿಸುವ, ಗೌರವಿಸುವ ಪದ್ಧತಿಯು ಮಧ್ಯಕಾಲದಲ್ಲಿ 
ಪ್ರಾರಂಭವಾಗಿ 18 ನೇ ಶತಮಾನದಲ್ಲಿ ಮರಾಠರ ಕಾಲದವರೆಗೂ ನಡೆದುಕೊಂಡು ಬಂದಿರುವುದನ್ನು ಗಮನಿಸಬಹುದು. ಹಳ್ಳಿಗೆ 
ಗೌಡರು ಅಥವಾ ಮುಖ್ಯಸ್ಥರು ಮಾಡಬೇಕಾದ ಕರ್ತವ್ಯಗಳನ್ನು ಪಟ್ಟಣಸೆಟ್ಟಿಯು ನಗರಕ್ಕೆ ಮಾಡುತ್ತಿದ್ದರು. ಪಟ್ಟಣ ಸೆಟ್ಟಿಗೆ 
ಸಹಾಯಕರಾಗಿ ಸೇನ ಭೋವರು. (ಶಾನುಭೋಗರು), ಸುಂಕದ ಅಧಿಕಾರಿ ಮುಂತಾದವರು ಇರುತ್ತಿದ್ದರು. ಕೆಲವು ನಗರ ಸಭೆಗಳಲ್ಲಿ 
ವರ್ತಕರ ಸಂಘಗಳು (ನಖರ) ನಗರಾಡಳಿತದಲ್ಲಿ ಪ್ರಮುಖ ಪಾತ್ರ ಮಹಿಸುತ್ತಿದ್ದವು. ಅವುಗಳನ್ನು “ಬಣಂಜು ಪಟ್ಟಣ' (ವ್ಯಾಪಾರಿ 
ನಗರಗಳು) ಎಂದು ಕರೆಯಲಾಗುತ್ತಿತ್ತು ನವಲಗುಂದವು ಕಲ್ಯಾಣ ಚಾಲುಕ್ಕರ ಕಾಲದಲ್ಲಿ (ಜಗದೇಕಮಲ್ಲ) ಬಣಂಜುಪಟ್ಟಣ ಎಂದು 
ಪ್ರಸಿದ್ಧವಾಗಿತ್ತು. ಅದರಂತೆ ಹುಲಗೂರು ಕೂಡ. ಹಳ್ಳಿಯು ಬೆಳೆದು ಪಟ್ಟಣವಾದ ಸಂದರ್ಭದಲ್ಲಿ ಹಳೆಯ ಹಳ್ಳಿಯ ಆಡಳಿತದ 
ಸಂವಿಧಾನವನ್ನು ರದ್ದುಪಡಿಸದೇ ಹೊಸ ಸಂವಿಧಾನದೊಂದಿಗೆ ಹಳೆಯದನ್ನೂ ಮೇಳೈಸಿಕೊಂಡು ಹೋಗಿರುವುದೂ ಕಂಡು ಬರುವುದು. 
ಉದಾ: ಎಲೆಸಿರೂರು ನಗರಸಭೆಗಳು (ಪುರ) "ವರ್ತಕರು', ಸ್ಥಳದ "ಒಕ್ಕಲಿನವರು' (ರೈತರು), ಮಹಾಜನರು ಅಲ್ಲದೇ ಸ್ಥಳೀಯ 
ಮಠಗಳನ್ನು (ಪಂಚಮಠಗಳು) ಒಳಗೊಂಡಿರುತ್ತಿತ್ತು ಎಂದು ನರೆಗಲ್ಲಿನ ಕ್ರಿ.ಶ. 1100 ರ ಶಾಸನದಿಂದ ತಿಳಿದು ಬರುವುದು 
(ಪಂಚಮಠಗಳು ಎಂದರೆ ಒಂದೇ ಸಂಸ್ಥೆ ಐದು ಪ್ರತ್ಯೇಕ ಮಠಗಳು ಅಲ್ಲ ಎಂದೂ ವಿದ್ವಾಂಸರ ಅಭಿಪ್ರಾಯವಿದೆ). 


ದೊಡ್ಡ ದೊಡ್ಡ ನಗರಗಳು ಅನೇಕ ಕೇರಿ (ಬೀದಿ) "ಬಲ'ಗಳಾಗಿ ವಿಂಗಡಿಸಲ್ಪಟ್ಟಿದ್ದವು. ಪ್ರತಿ ಒಂದು ಕೇರಿಗೆ ಒಬ್ಬ ಹಿರಿಯ, 
ಹೆಗ್ಗಡೆ, ಗೌಡ, ಇದ್ದುದಾಗಿ ತಿಳಿದು ಬರುವುದು. ನರಗುಂದದ ಕ್ರಿ.ಶ. 918, 1081, 1103 ಶಾಸನಗಳು ವಿವರಿಸುವಂತೆ ನರಗುಂದವು 
ಪಡವನಗೇರಿ, ಮೆಕ್ಕೆಗೇರಿ, ಹೇಮಗೇರಿ ಎಂಬ ಮೂರು ವಿಭಾಗಗಳಾಗಿ (ವಾರ್ಡ್ಸ)ಗಳಾಗಿ ಎಂಗಡಿಸಲ್ಪಟ್ಟಿತ್ತು. ಪಡವನಗೇರಿ ಸಭೆಯ 
ಸದಸ್ಯರ ಸಂಖ್ಯೆ 55 ಆಗಿದ್ದರೆ, ಮೆಕ್ಕೆಗೇರಿ ಮತ್ತು ಹೇಮಗೇರಿಗಳ ಸದಸ್ಕರ ಸಂಖ್ಯೆ 35 ಮತ್ತು 55 ಎಂದು ತಿಳಿದು ಬರುವುದು. 
ಕೇರಿಗಳನ್ನು ಒಳಗೊಂಡ ಸಮಗ್ರ ನಗರದ ಸಭೆಯ ಸದಸ್ಯರ ಸಂಖ್ಯೆ 220 ಆಗಿತ್ತು. ಪುಲಿಗೇರಿ ಮತ್ತು ಲಕ್ಕುಂಡಿಯಲ್ಲಿ ತಲಾ 
ಒಂದೊಂದು ಕೇರಿ ಇದ್ದರೆ ರೋಣದಲ್ಲಿ ಎರಡು ಕೇರಿಗಳು ಇದ್ದುದಾಗಿ ಶಾಸನದಿಂದ ತಿಳಿದು ಬರುವುದು. ನಗರಗಳಲ್ಲಿ ಇರುವ 
ಕೇರಿಗಳು ಹಲವು ಸ್ವಯಮಾಧಿಕಾರಗಳನ್ನು ಹೊಂದಿದ್ದವು. ನಗರಸಭೆಯು ಒಟ್ಟಾಗಿ ಚಲಾಯಿಸಬಹುದಾದ ಅಧಿಕಾರವನ್ನು ಈ 
ಕೇರಿಯ ಆಡಳಿತ ಮಂಡಳಿಯು ಚಲಾಯಿಸಬಹುದಾಗಿತ್ತು. ಇದು ಅಧಿಕಾರ ವಿಕೇಂದ್ರಿಕರಣದ ಒಂದು ಉದಾಹರಣೆ ಎಂದು 
ಹೇಳಬಹುದು. | 


ಇನ್ನು ಕೆಲವು ನಗರಗಳು “ಬಲ' (ವಾರ್ಡ್‌)ಗಳಾಗಿ ವಿಭಾಗಿಸಲ್ಪಟ್ಟಿದ್ದವು. ಉದಾ: ಮುಳಗುಂದ 5 ಬಲಗಳಾಗಿ, ನರೇಗಲ್ಲ 
ಎರಡು ಬಲಗಳಾಗಿ (ಹರಿಯ ಮತ್ತು ಕಿರಿಯ ನರೆಯಂಗಳ), ಲಕ್ಷೇಶ್ವರವು ಎರಡು ಬಲಗಳಾಗಿ (ಬಸದಿ ಬಲ ಮತ್ತು ಹುಲಗೇರಿ 
ಬಲ). ಈ ಬಲಗಳ ಆಡಳಿತವನ್ನು ನಗರ ಮಹಾಜನರು, ಪ್ರಭು ನಾಡಗೌಡರು ನೋಡಿಕೊಳ್ಳುತ್ತಿದ್ದರು. ನಗರ ಸಭೆಗಳ ಆದಾಯ 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 657 


ಮೂಲಗಳಲ್ಲಿ ಮನೆಯ ಮೇಲಿನ ತೆರಿಗೆ (ಮನೆವಣ), ವ್ಯಾಪಾರಿ ವಸ್ತುಗಳ ಮೇಲಿನ ಸುಂಕ (ಜಕಾತಿ), ಮಾರುಕಟ್ಟೆಸುಂಕ, ಅಂಗಡಿಯ 
ಮೇಲಿನ ಸುಂಕ, ವೃತ್ತಿಗಳ ಮೇಲಿನ ತೆರಿಗೆ, ಇವೇ ಪ್ರಮುಖವಾಗಿದ್ದವು ಎಂದು ಬೆಳವಣಿಕಿ ಮತ್ತು ಸೂಡಿಯ ಶಾಸನಗಳು ಮತ್ತು 
ಇತರ ಶಾಸನಗಳಿಂದ ತಿಳಿದು ಬರುವುದು. ಸಮಾಜದ ಉಪಯೋಗಕ್ಕಾಗಿ ಅನೇಕ ಗಣ್ಯರು, ವರ್ತಕರ ಸಂಸ್ಥೆಗಳು, ಜನಸಾಮಾನ್ಯರು, 
ಕುಡಿಯುವ ನೀರಿನ ಬಾವಿ, ದೇವಾಲಯ ರಚನೆ, ಕೆರೆಯ ದುರಸ್ತಿ ಮುಂತಾದ ಧರ್ಮಕಾರ್ಯಗಳಿಗೆ ಸಹಾಯ ನೀಡುತ್ತಿದ್ದುದನ್ನು 
ನಗರಗಳ ಅನೇಕ ಶಾಸನಗಳು ಉಲ್ಲೇಖಿಸುತ್ತವೆ. 


ನಗರ ಪ್ರದೇಶದ ಸ್ಥಳೀಯ ಸಂಸ್ಥೆಗಳು 


ಸ್ವಾತಂತ್ರ್ಯಪೂರ್ವದ ಸುಮಾರು ನೂರು ವರ್ಷಗಳ ಮೊದಲು ಮುಂಬಯಿ ಪ್ರಾಂತ್ಯದಲ್ಲಿ ಅಸ್ತಿತ್ವದಲ್ಲಿ ಇದ್ದ ಸ್ಥಳೀಯ ಸಂಸ್ಥೆಗಳೆಂದರೆ 
1) ಮುನಸಿಪಾಲಿಟಿಗಳು 2) ಲೋಕಲ್‌ ಬೋರ್ಡ್‌ಗಳು, 3)ಗ್ರಾಮ ಪಂಚಾಯತಿಗಳು, 4)ಅಧಿಸೂಚಿತ (ನೋಟಿಫೈಡ್‌) ಪ್ರದೇಶಗಳು, 
5) ಆರೋಗ್ಯ (ಸ್ಕಾನಿಟರಿ) ಸಮಿತಿಗಳು, 6) ಸ್ಯಾನಿಟರಿ ಬೋರ್ಡ್‌ಗಳು ಮತ್ತು 7)ಕಂಟೋನಮೆಂಟ್‌ (ದಂಡು ಪ್ರದೇಶ). ಪುರಸಭೆಗಳು 
(ಮುನಸಿಪಾಲಟಿಗಳು) ಪ್ರಥಮವಾಗಿ 1850 ರ ಈಸ್ಟ್‌ ಇಂಡಿಯಾ ಕಂಪನಿ ಕಾನೂನು 26 ರ ಅನ್ಹಯ ಅಸ್ತಿತ್ವದಲ್ಲಿ ಬಂದವು. ಈ 
ಕಾನೂನಿನ ಅನ್ವಯ ಯಾವುದೇ ಪಟ್ಟಣ ಅಥವಾ ಅದರ ಸುತ್ತ ಮುತ್ತಲಿನ ಪ್ರದೇಶದ (ಸಬರ್ಬನ್‌) ನಾಗರಿಕರು 
ಮನವಿಮಾಡಿಕೊಂಡಲ್ಲಿ ಆ ಪ್ರದೇಶಕ್ಕೆ "ಮುನಸಿಪಲ್‌ ಕಮಿಟಿ'ಯನ್ನು ರಚನೆಮಾಡಿಕೊಳ್ಳಲು ಸರ್ಕಾರ ಆಡಳಿತಾತಕ್ರ ಒಪ್ಪಿಗೆಯನ್ನು 
ಕೊಡುತ್ತಿತ್ತು. 


ಪ್ರಾರಂಭದಲ್ಲಿ ಪುರಸಭೆಗಳು!ಸಮಿತಿಗಳು ಜಿಲ್ಲಾ ಮ್ಯಾಜಿಸ್ಟೇಟರ್‌ ನೇತೃತ್ವದಲ್ಲಿ ನಿಯಂತ್ರಣದಲ್ಲಿ) ಸರ್ಕಾರದಿಂದ ನೇಮಿಸಲ್ಪಟ್ಟ 
ಸದಸ್ಯರಿಂದ ಕೂಡಿರುತ್ತಿದ್ದವು. ಈ ಜಿಲ್ಲೆಯಲ್ಲಿ 1850 ರ ಈಸ್ಟ ಇಂಡಿಯಾ ಕಂಫನಿ ಕಾನೂನು 26 ರ ಅನ್ವಯ ರಟನೆಗೊಂಡ 
ಪ್ರಪ್ರಥಮ ಮುನಸಿಪಾಲಟಿಗಳು ಎಂದರೆ, ಹುಬ್ಬಳ್ಳಿ (1855), ಧಾರವಾಡ (1856), ಗದಗ (1859), ಬೆಟಗೇರಿ (1859), 
ರಾಣೆಬೆನ್ನೂರು (1858), ನವಲಗುಂದ (1870), ನರಗುಂದ (1871), ಮುಂತಾದವುಗಳು. ಪ್ರಾರಂಭದಲ್ಲಿ ಗದಗ ಮತ್ತು 
ಬೆಟಗೇರಿಗಳಿಗೆ . ಪ್ರತ್ಯೇಕವಾದ ಮುನಸಿಪಾಲಿಟಿಗಳು ರಚನೆಗೊಂಡರೂ, ಮೂರು ವರ್ಷದ ನಂತರ 1862 ರಲ್ಲಿ ಎರಡೂ 
ಅವಳಿನಗರಗಳು ಸೇರಿ ಒಂದೇ ಪುರಸಬೆಯನ್ನು ರಚಿಸಲಾಯಿತು. 1862 ರಲ್ಲಿ ಜಾರಿಯಲ್ಲಿ ಬಂದ ಇನ್ನೊಂದು ಮುನಸಿಪಲ್‌ . 
ಕಾಯಿದೆಯ ಅನ್ವಯ ಆಯಾ ಜಿಲ್ಲಾ ಕಲೆಕ್ಟರ್‌ (ಜಿಲ್ಲಾಧಿಕಾರಿ), ಸಹಾಯಕ ಕಲೆಕ್ಟರರು, ಮಾಮಲೆದಾರರು (ತಹಸೀಲ್ದಾರ), 
ಮಹಲ್‌ಕರಿಯವರು ಮುಂತಾದ ಹಿರಿಯ ಅಧಿಕಾರಿಗಳನ್ನು ಮುನಸಿಪಾಲಟಿಯ ಪದನಿಮಿತ್ತ (ಎಕ್ಸ್‌ ಅಫಿಸಿಯೊ) ಸದಸ್ಯರನ್ನಾಗಿ 
ನೇಮಿಸಲಾಗುತ್ತಿತ್ತು. ಕಂದಾಯ ಇಲಾಖೆಯ ಅಧಿಕಾರಿಗಳಲ್ಲದೇ ಸರ್ಕಾರದ ಇತರೇ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳಾದ 
ಇಂಜಿನಿಯರ್‌, ಡಾಕ್ಟರ್‌, ಶಿಕ್ಷಣ ಇಲಾಖೆಯ ಡೆಪ್ಯೂಟಿ ಇನ್‌ಸ್ಪೆಕ್ಟರ್‌ ಮುಂತಾದವರನ್ನು ಪದನಿಮಿತ್ತ ಸದಸ್ಯರನ್ನಾಗಿ ನೇಮಿಸಲಾಗುತ್ತಿತ್ತು. 
ಅಧಿಕಾರಿಗಳಲ್ಲದೇ ಮುನಸಿಪಲ್‌ ತೆರಿಗೆಯನ್ನು ಕೊಡುತ್ತಿದ್ದ ಕೆಲವು ಆಯ್ದ ಸಮಾಜಗಳ ಗಣ್ಮನಾಗರಿಕರನ್ನು ಸಹ ಪುರಸಭೆಗಳು 
ಒಳಗೊಂಡಿರುತ್ತಿದ್ದವು. ಅಂದಿನ ದಿನಗಳಲ್ಲಿ ಮುನಸಿಪಲ್‌ ಕಮಿಟಿಯ ಎಲ್ಲಾ ಸದಸ್ಯರನ್ನು ಮುನಸಿಪಲ್‌ ಕಮಿಶನರ್‌ ಎಂತಲೇ 
ಕರೆಯುತ್ತಿದ್ದರು. ನಾಗರಿಕರ ಆರೋಗ್ಯ, ರಸ್ತೆಗಳ ಸ್ವಚ್ಛತೆ, ಬೀದಿ ದೀಪದ ವ್ಯವಸ್ಥೆ, ಇವೇ ಮುಂತಾದವುಗಳು ಪುರಸಭೆಯ ಪ್ರಮುಖ 
ಆದ್ಯತೆಯ ಕರ್ತವ್ಯಗಳಾಗಿದ್ದವು. ಅಂದಿನ ಆದಾಯದ ಮೂಲಗಳಲ್ಲಿ ಮನೆಪಟ್ಟಿ, ಛಕ್ಕಡಿ (ಎತ್ತಿನಗಾಡಿ) ಪಟ್ಟಿ, ಹೊರಗಿನಿಂದ ಬರುವ 
ಮಾಲಿನ ಮೇಲಿನ ಜಕಾತಿ (ಆಕ್ಟಾಯ್‌) ಪ್ರಮುಖವಾಗಿದ್ದವು. 

ಕಾಲಕ್ರಮೇಣ ಜಿಲ್ಲೆಯ ಇತರ ಭಾಗಗಳ ನಾಗರಿಕರೂ ಮುನಸಿಪಾಲಿಟಿಗಳ ರಚನೆಗಾಗಿ ಸರ್ಕಾರಕ್ಕೆ ಕೋರಿಕೆಯನ್ನು ಸಲ್ಲಿಸಿದರು. 
1873ರಲ್ಲಿ ಇನ್ನೊಂದು ಮುನಸಿಪಲ್‌ ಕಾನೂನನ್ನು ಜಾರಿಯಲ್ಲಿ ತರಲಾಯಿತು. ಇದರ ಅನ್ಹಯ ಕುಂದಗೋಳ (1877), ಹಾವೇರಿ 
(1879), ಶಿರಹಟ್ಟಿ (1878), ಹಾನಗಲ್‌ (1879), ಬ್ಯಾಡಗಿ (1879), ಸವಣೂರು (1893) ಗಳಲ್ಲಿ ಮುನಸಿಪಾಲಟಿಗಳು 
ರಚನೆಗೊಂಡವು. 1873ರ ಕಾಯಿದೆಯಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳು ನಡೆಯುವ ಸ್ಥಳಗಳಲ್ಲಿ ನಾಗರಿಕ ಸೌಲಭ್ಯಗಳನ್ನು ಒದಗಿಸಲು 
ಅನುಕೂಲವಾಗುವಂತೆ ಹಂಗಾಮಿ ಪುರಸಭೆಗಳ ರಚನೆಗೆ ಅವಕಾಶ ಮಾಡಿಕೊಡಲಾಯಿತು. ಈ ಸಭೆಗಳು ಸ್ಥಳದ ತಾಲ್ಲೂಕಿನ 
ಪುರಸಭೆಯ ಅಧೀನದಲ್ಲಿ ಕಾರ್ಯ ಮಾಡುತ್ತಿದ್ದವು. ಸದರಿ ಕಾನೂನು ಅನ್ವಯ ಗುಡ್ಡಗುಡ್ಡಾಪುರ (ದೇವರಗುಡ್ಪು (1878) ಮತ್ತು 


658 ಧಾರವಾಡ ಜಿಲ್ಲೆ 


ಯಮನೂರು (1881) ಗಳಲ್ಲಿ ಹಂಗಾಮಿ (ಜಾತಾ) ಮುನಸಿಪಾಲಟಿಗಳು ರಚನೆಗೊಂಡವು ಎಂದು ತಿಳಿದುಬರುವುದು. 1813 
ರಲ್ಲಿ ಜಾರಿಯಲ್ಲಿ ಬಂದ ಪುರಸಭೆಗಳ ಅಧಿನಿಯಮ ಹಲವಾರು ಪ್ರಗತಿ ಪರ ಧೋರಣೆಗಳನ್ನು ಒಳಗೊಂಡಿತ್ತು. ಈ ಕಾನೂನಿನ 
ಅನ್ವಯ ಪುರಸಭೆಗೆ ಒಬ್ಬ ವ್ಯಕ್ತಿಯು ಕಾನೂನು ಮೂಲಕ ಹೊಂದಿರಬಹುದಾದ ಎಲ್ಲಾ ಅಧಿಕಾರ, ಹಕ್ಕುಬಾದ್ಯತೆಗಳನ್ನು 
ಸನ್ನನಮಾನವನ್ನು ನೀಡಲಾಯಿತು. ಸದರಿ ಕಾನೂನಿನ ಅನ್ವಯ ಹತ್ತು ಸಾವಿರ ಜನಸಂಖ್ಯೆಗೆ ಕಡಿಮೆ ಇಲ್ಲದಷ್ಟು ಪ್ರದೇಶಗಳ ಸ್ಥಳೀಯ | 
ಆಡಳಿತ ಸಂಸ್ಥೆಯನ್ನು "ಸಿಟಿ ಮುನಸಿಪಾಲಿಟಿ' (ನಗರ ಸಭೆ) ಎಂದು, ಎರಡು ಸಾವಿರ ಜನಸಂಖ್ಯೆಗಿಂತ ಕಡಿಮೆ ಇಲ್ಲದ ಪ್ರದೇಶಗಳನ್ನು 
ಟೌನ (ಪಟ್ಟಣ) ಪುರಸಭೆಗಳೆಂದು ವರ್ಗೀಕರಿಸಲಾಯಿತು. ಸಿಟಿ ಮುನಸಿಪಾಲಿಟಿಗಳಲ್ಲಿ 2/3 ಭಾಗ ಸದಸ್ಯರು ಸರ್ಕಾರದಿಂದ 
ನಾಮಕರಣ ಹೊಂದಿದ ಅಧಿಕಾರರೇತರಾಗಿದ್ದರೆ ಉಳಿದಂತೆ 1/3 ಸರ್ಕಾರದ ಪದನಿಮಿತ್ತ ಸದಸ್ಯರಾಗಿದ್ದರು. 


ಸದರಿ 1873 ರ ಕಾನೂನಿನ ಅನ್ವಯ ಈ ಮೊದಲೇ ಅಸ್ತಿತ್ವದಲ್ಲಿದ್ದ ಪುರಸಭೆಗಳನ್ನು ಹುಬ್ಬಳ್ಳಿ (1883), ಧಾರವಾಡ 
(1883), ಗದಗ-ಬೆಟಗೇರಿಗಳನ್ನು ಸಿಟಿ ಮುನಸಿಪಾಲಿಟಿಗಳನ್ನಾಗಿ ಪದೋನ್ನತಿ ನೀಡಲಾಯಿತು. ಚುನಾವಣೆ ಮೂಲಕ ಸದಸ್ಯರ 
ಆಯ್ಕೆಯನ್ನು ಮಾಡುವ ಪದ್ಧತಿಯನ್ನು 1873 ರ ಕಾನೂನಿನಲ್ಲಿ ಅಳವಡಿಸಿದ್ದರೂ ಅದು ಕಾರ್ಯರೂಪದಲ್ಲಿ ಬಂದದ್ದು 1882 
ರಲ್ಲಿ ಮಾತ್ರ. ಕಲೆಕ್ಟರ ಅವರೇ ನಗರ ಮತ್ತು ಟೌನ ಮುನಸಿಪಾಲಿಟಿಗಳಿಗೆ ಅಧ್ಯಕ್ಷರಾಗಿ ಮುಂದುವರೆದರು. 


ಕಾಲಕ್ರಮೇಣ ಸರ್ಕಾರವು ಜನಗಳ ಬೇಡಿಕೆಗೆ ಸ್ಪಂದಿಸುತ್ತಾ ನಗರಸಭೆ, 'ಪುರಸಭೆ ಮತ್ತು ಇತರ ಸ್ಥಳೀಯ ಸಂಸ್ಥೆಗಳ ಆಡಳಿತ 
ಮಂಡಳಿಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತಾ ಹೋಯಿತಲ್ಲದೇ ನಾಮಕರಣಗೊಳ್ಳುವ ಅಧಿಕಾರಿ ಸದಸ್ಯರ 
ಸಂಖ್ಯೆಯನ್ನು ಕಡಿಮೆ ಮಾಡಲಾಯಿತು. ಅಧ್ಯಕ್ಷರನ್ನು ಚುನಾಯಿತ ಪ್ರತಿನಿಧಿಗಳಿಂದಲೇ ಆಯ್ಕೆಯಾಗುವಂತೆ ಮುನಸಿಪಲ್‌ 
ಕಾಯಿದೆಗಳನ್ನು ಉದಾರೀಕರಣಗೊಳಿಸಲಾಯಿತು; ಚುನಾಯಿತ ಪ್ರತಿನಿಧಿಗಳಿಗೆ ಹೆಚ್ಚಿನ ಅಧಿಕಾರಗಳನ್ನು ಕೊಡಲಾಯಿತು. 1884 
ರ ಪೂರಕ ಮುನಸಿಪಲ್‌ ಕಾಯಿದೆಯ ಅನ್ವಯ ನಗರ ಸಭೆಗಳಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಕನಿಷ್ಠ ಅರ್ಥಕ್ಕೆ ಹೆಚ್ಚಿಸಲಾಯಿತು. 
1908 ರಲ್ಲಿ ಈ ಪ್ರಮಾಣವನ್ನು 2/3 ಕ್ಕೆ ಹೆಚ್ಚಿಸಲಾಯಿತು. ಹಿಂದೆ ವಿಂಗಡಿಸಲ್ಪಟ್ಟಿದ್ದ ಸಿಟಿ ಮತ್ತು ಟೌನ ಎಂಬ ಪುರಸಭೆಗಳ 
ವರ್ಗೀಕರಣವನ್ನು ತಾತ್ಕಾಲಿಕವಾಗಿ ತೆಗೆದು ಹಾಕಲಾಯಿತು. ಸ್ಥಳದ ಚುನಾಯಿತ ಸದಸ್ಯರನ್ನು ಮಾತ್ರ ಮುನಸಿಪಾಲಿಟಿಯ ಅಧ್ಯಕ್ಷರನ್ನಾಗಿ 
ಆಯ್ಕೆ ಮಾಡುವ ನಿಯಮವನ್ನು ಜಾರಿಯಲ್ಲಿ ತರಲಾಯಿತು. ಬೊಂಬಾಯಿ ಜಿಲ್ಲಾ ಮುನಸಿಪಾಲಿಟಿಗಳ ಕಾನೂನು 1901 ರ 
ಅನ್ವಯ ಸಹ ಅನೇಕ ಸುಧಾರಣೆಗಳನ್ನು ಅಳವಡಿಸಿ ಪುರಸಭೆಗೆ ತನ್ನದೇ ಆದ ಅಧ್ಯಕ್ಷರನ್ನು ಚುನಾಯಿಸುವ ಅಧಿಕಾರ ನೀಡಲಾಯಿತು. 
ಪುರಸಭೆಯ ಸದಸ್ಕರ ಅಧಿಕಾರಾವಧಿಯನ್ನು ಮೂರು ವರ್ಷ ಎಂದು ನಿಗದಿಗೊಳಿಸಲಾಯಿತು. ಮುನಸಿಪಾಲಿಟಿಯ ಕರ್ತವ್ಯಗಳನ್ನು 
“ಕಡ್ಡಾಯ' ಮತ್ತು "ಐಚ್ಛಿಕ' ಎಂದು ವಿಂಗಡಿಸಲಾಯಿತು. ಪ್ರತೀ ಪುರಸಭೆಗೆ ಸ್ಥಾಯೀ ಸಮಿತಿಯ (ಸ್ಟಾಂಡಿಂಗ್‌ ಕಮಿಟಿ) ರಚನೆಯನ್ನು 
ಕಡ್ಡಾಯಗೊಳಿಸಲಾಯಿತು. 


ಮುನಸಿಪಾಲಿಟಿಗಳ ಮೇಲೆ ಜಿಲ್ಲಾ ಕಲೆಕ್ಟರ್‌ ಅವರ ಮತ್ತು ಸ್ಥಳೀಯ ಸಂಸ್ಥೆಗಳ ನಿರ್ದೇಶಕರ ಅಧಿಕಾರ ಮುಂದುವರೆಯಿತು. 
ಸ್ಥಳೀಯ ಸಂಸ್ಥೆಗಳ ನಿರ್ದೇಶಕರಿಗೆ, ನಗರ'ಪುರಸಭೆಗಳ ಸದಸ್ಯರು ಅನುಚಿತವಾಗಿ ವರ್ತಿಸಿದಲ್ಲಿ ನೀತಿ ನಿಯಮಗಳಿಗೆ ಎರುದ್ಧವಾಗಿ 
ವರ್ತಿಸಿದಲ್ಲಿ ತೆಗೆದು ಹಾಕುವ ಅಧಿಕಾರ ಇದ್ದರೆ, ಸರ್ಕಾರಕ್ಕೆ ಇದೇ ಕಾರಣದಿಂದ ಅಧ್ಯಕ್ಷೀಉಪಾಧ್ಯಕ್ಷರನ್ನು ತೆಗೆದು ಹಾಕುವ ಅಧಿಕಾರ 
ಇತ್ತು. 


1921 ರ ಸುಮಾರಿಗೆ ಮುನಸಿಪಲ್‌ ಪ್ರದೇಶದಲ್ಲಿ ವಾಸವಾಗಿರುವ ತೆರಿಗೆ ನೀಡುವ ನಾಗರಿಕರೆಲ್ಲರಿಗೂ ಮತದಾನದ ಹಕ್ಕನ್ನು 
ನೀಡಲಾಯಿತು. ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಪುರ ಪ್ರತಿನಿಧಿಗಳ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಈ ಬದಲಾವಣೆಯಿಂದ 
ನಗರ ಪ್ರದೇಶಗಳಲ್ಲಿ ಮೊದಲಿದ್ದ ಶೇ.7ರ ಮತದಾರರ ಪ್ರಮಾಣ ಶೇ.18ಕ್ಕೆ ಹೆಚ್ಚಳಗೊಂಡಿತು. ಅಲ್ಲದೇ ಪುರಸಭೆಗಳಲ್ಲಿ ಮುಸ್ಲೀಮರಿಗೆ 
ಪ್ರತ್ಯೇಕವಾದ ಸ್ಥಾನಗಳನ್ನು ಮೀಸಲಾಗಿ ಇಡಲಾಗಿತ್ತು. ಮುನಸಿಪಾಲಟಯ ಕೆಲಸಕಾರ್ಯಗಳು ಸಮರ್ಪಕವಾಗಿ ನಡೆಯಲು 1922 
ರ ಸುಮಾರಿಗೆ "ಚೀಫ್‌ ಆಫೀಸರ್‌' (ಮುಖ್ಯ ಕಾರ್ಯನಿರ್ವಾಹಕ) ಅಧಿಕಾರಿಯನ್ನು ನೇಮಿಸುವುದಕ್ಕೆ ಅವಕಾಶ ಮಾಡಿಕೊಡಲಾಯಿತು. 
1924ರ ಬೊಂಬಾಯಿ ಮುನಸಿಪಲ್‌ ಕಾಯಿದೆಯ ಪ್ರಕಾರ ಇದುವರೆಗೆ ಮಹಿಳೆಯರು ನಗರ ಸಭೆಗಳ ಚುನಾಯಿತ ಸದಸ್ಯರಾಗಲು 
ಇದ್ದ ನಿರ್ಬಂಧವನ್ನು ತೆಗೆದು ಹಾಕಲಾಯಿತು. 


ಕ 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 659 


ಬರೋ ಮುನಸಿಪಾಲಿಟಗಳು 


ಮುಂಬೈ ಬರೋ ಮುನಸಿಪಾಲಿಟಿ ಕಾನೂನು 1925ರ ಅನ್ವಯ ದೊಡ್ಡ ನಗರಸಭೆಗಳಿಗೆ (ಬರೋ' ಅಂದರೆ ಇಂಗ್ಲೆಂಡಿನಲ್ಲಿ 
ಪಾರ್ಲಿಮೆಂಟಿಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಅಧಿಕಾರವಿರುವ ನಗರಗಳು) ಹೆಚ್ಚಿನ ಅಧಿಕಾರವನ್ನು ನೀಡಲಾಯಿತು. ಅಲ್ಲದೇ 
ಇಂತಹ ನಗರ ಸಭೆಗಳಲ್ಲಿ ಸ್ಥಾಯೀ ಸಮಿತಿಯ ರಚನೆಯನ್ನು ಕಡ್ಡಾಯಗೊಳಿಸಿ ಅವುಗಳಿಗೆ ಹೆಚ್ಚಿನ ಅಧಿಕಾರವನ್ನು ನೀಡಲಾಯಿತು. 
ಬರೋ ನಗರ ಸಭೆಗಳಿಗೆ ತಜ್ಞರಾದ ಚೇಫ್‌ ಆಫೀಸರ್‌ (ಮುಖ್ಯ ಕಾರ್ಯನಿರ್ವಾಹಕ) ಅವರನ್ನು ನೇಮಿಸಿಕೊಳ್ಳಲು ಅವಕಾಶ 
ಮಾಡಿಕೊಡಲಾಯಿತು. ಚೀಫ್‌ ಆಫೀಸರ್‌ ಅವರಿಗೆ ಅಧೀನ ಸಿಬ್ಬಂದಿಯನ್ನು ನಿಯಂತ್ರಿಸುವ ಅಧಿಕಾರಗಳನ್ನು ನೀಡಲಾಯಿತು. 
ಬರೋ ನಗರಸಭೆಯ 1925 ರ ಕಾಯಿದೆಯ ಅನ್ವಯ ಜಾರಿಯಲ್ಲಿ ಬಂದ ಇನ್ನೊಂದು ಮಹತ್ವದ ಬದಲಾವಣೆ ಎಂದರೆ ಬರೋ 
ಪ್ರದೇಶಗಳಲ್ಲಿ ಪ್ರಾಥಮಿಕ ಶಿಕ್ಷಣದ ವ್ಯವಸ್ಥೆಯನ್ನು ನಗರ ಸಭೆಗಳಿಗೆ ವಹಿಸಿಕೊಡಲಾಯಿತು. 


ಬ ಕ್ಯ) 


ಧಾರವಾಡ ಮತ್ತು ಗದಗ-ಬೆಟಗೇರಿ ಸ್ಥಳೀಯ ಸಂಸ್ಥೆಗಳನ್ನು 1925-26ರಲ್ಲಿ ಬರೋ ನಗರ ಸಭೆಗಳೆಂದು ಸಾರಲಾಯಿತು. ಮುಂದಿನ 
ದಶಕಗಳಲ್ಲಿ ನಗರ ಸಭೆಗಳ ಕಾರ್ಯ ವಿಧಾನದಲ್ಲಿ ಅನೇಕ ಸೂಕ್ತ ಮಾರ್ಪಾಡುಗಳನ್ನು ತರಲಾಯಿತಲ್ಲದೇ ಕಾಲಕ್ರಮೇಣ ಸರ್ಕಾರದಿಂದ 
ನೇಮಕವಾಗುತ್ತಿದ್ದ ಪದನಿಮಿತ್ತ ಸದಸ್ಯರ ಸಂಖ್ಯೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಲಾಯಿತು. ಚುನಾಯಿತ ಪ್ರತಿನಿಧಿಗಳಿಗೆ 
ಹೆಚ್ಚಿನ ಅಧಿಕಾರವನ್ನು ನೀಡಲಾಯಿತು. ಪುರಸಭೆಗಳು ಆದಾಯ ಮೂಲವನ್ನು ಹೆಚ್ಚಿಸಿಕೊಳ್ಳಲು ಕಾನೂನಿನ ಮೂಲಕ ಅವಕಾಶ 
ಮಾಡಿಕೊಡಲಾಯಿತು. | 


ಸದರಿ ಕಾನೂನಿನ ಅನ್ವಯ ಈಗಾಗಲೇ ನಗರಸಭೆಯ (ನಟಿ ಮುನಿಸಿಪಾಲಟಿ) ಸ್ಥಾನಮಾನಗಳನ್ನು ಹೊಂದಿದ್ದ ಹುಬ್ಬಳ್ಳಿ 


ಸ್ವಾತಂತ್ರ್ಯಾನಂತರ ಇದುವರೆಗೆ ಹಿಂದಿನ ಸಂಸ್ಥಾನಗಳ ಆಡಳಿತಕ್ಕೆ ಒಳಪಟ್ಟಿದ್ದ ಕುಂದಗೋಳ, ಲಕ್ಷ್ಮೇಶ್ವರ, ಸವಣೂರು, ಶಿರಹಟ್ಟಿ, 
ಗುಡಗೇರಿ, ಶಿಗ್ಗಲಿ, ಮುಂತಾದ ಪ್ರದೇಶಗಳಲ್ಲಿ ಈ ಮೊದಲೇ ಸಂಸ್ಥಾನೀ ಕಾನೂನಿನ ಅನ್ವಯ ರಚನೆಗೊಂಡಿದ್ದ ಪುರಸಭೆಗಳನ್ನು 
ಮುಂಬೈ ಜಿಲ್ಲಾ ಮುನಸಿಪಾಲಟಿ ಕಾನೂನು 1901ರ ಅನ್ವಯ ಪುನರ್‌ ರಚಿಸಲಾಯಿತು. ಅದೇ ಸಮಯದಲ್ಲಿ ಆರ್ಥಿಕ ದೃಷ್ಟಿಯಿಂದ 
ದುರ್ಬಲವಾದ ಗುಡಗೇರಿ ಮತ್ತು ಶಿಗ್ಗಲಿ ಪುರ ಸಭೆಗಳನ್ನು ರದ್ದು ಮಾಡಲಾಯಿತು. ಶಿರಹಟ್ಟಿಯಲ್ಲಿ 1878 ರಲ್ಲಿ ಸ್ಥಾಪಿಸಿದ 
ಗ್ರಾಮಸುಧಾರಣಾ ಸಮಿತಿಯೇ ಮುಂದೆ "ಪುರಸಭೆ ಆಯಿತು. ಸಂಶಿಗೆ ಮೊದಲು ಪ್ರತ್ಯೇಕ ಪುರಸಭೆ ಇದ್ದು 1949 ರಲ್ಲಿ ಅದು 
ಕುಂದಗೋಳದಲ್ಲಿ ವಿಲೀನಗೊಂಡ ನಂತರ ಹಿಂದಿನ ಪುರಸಭೆಯನ್ನು ರದ್ದುಪಡಿಸಲಾಯಿತು ಎಂದು ಹಳೆಯ ದಾಖಲೆಗಳಿಂದ ತಿಳಿದು 
ಬರುವುದು. ರಾಜ್ಯ ಪುನರ್‌ಘಟನೆಗೆ ಮೊದಲು ಹಿರೇಕೆರೂರು ಮತ್ತು ಹಾನಗಲ್‌ಗಳಲ್ಲಿ ಅಧಿಸೂಚಿತ ಪ್ರದೇಶ ಸಮಿತಿಗಳು ಇದ್ದುದಾಗಿ 
ತಿಳಿದು ಬರುವುದು. ಹಿರಿಯ ಮಿರ್ಜಿ ಸಂಸ್ಥಾನದ ಭಾಗವಾಗಿದ್ದ ಲಕ್ಷ್ಮೇಶ್ವರದಲ್ಲಿ 1939 ರ ವರೆಗೆ ಮುನಸಿಪಾಲಿಟಿ ಇದ್ದು ಲಕ್ಷೇಶ್ವರದ 
ಮಾಮಲೇದಾರರು ಅದರ ಅಧ್ಯಕ್ಷರಾಗಿದ್ದರು. 1948 ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ವಿಲೀನಗೊಂಡ ನಂತರ ಅದು ಪುನರ್‌ ರಚನೆ 
ಆಯಿತು. ರಾಜ್ಯ ಪುನರ್‌ ಘಟನೆಗೆ ಕೆಲವೇ ವರ್ಷ ಪೂರ್ವದಲ್ಲಿ 1950-51ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಪುರಸಭೆಗಳ ವ್ಯಾಪ್ತಿಯಲ್ಲಿ 
ಒಳಪಟ್ಟ ಪ್ರದೇಶಗಳ ವಿಸ್ತೀರ್ಣ ಕೇವಲ 27 ಚ.ಮೈ. ಆಗಿತ್ತು ಜನಸಂಖ್ಯೆ 3.77ಲಕ್ಷ ಆಗಿತ್ತು. ಧಾರವಾಡ, ಹುಬ್ಬಳ್ಳಿ, ಗದಗ-ಬೆಟಗೇರಿ 
ನಗರಸಭೆಗಳು ಮುಂಬಯಿ ಮುನಸಿಪಾಲ್‌ ಬರೋ ಕಾನೂನು 1925ರ ಅನ್ವಯ ಕಾರ್ಯ ನಿರ್ವಹಿಸುತ್ತಿದ್ದರೆ, ಇತರ ನಗರಸಭಿಗಳು 
1901 ರ ಕಾನೂನಿನ ಅನ್ವಯ ಸ್ಥಾನಿಕ ಸಂಸ್ಥೆಗಳ ಕಾರ್ಯ ನಿರ್ವಹಿಸುತ್ತಿದ್ದವು. ಈ ಪೂರ್ವದಲ್ಲಿಯೆ ದೇವರಗುಡ್ಡ ಮತ್ತು 
ಯಮನೂರುಗಳಲ್ಲಿ ಜಾತ್ರೆಯ ಸಮಯದಲ್ಲಿ ಹಂಗಾಮಿ ಮುನಸಿಪಾಲಟಿಗಳನ್ನು ರಚಿಸಲು ಅವಕಾಶ ಮಾಡಿಕೊಡಲಾಗಿತ್ತು. 


ಮೀಸಲಾತಿ 


1950ರ ಪೂರ್ವದಲ್ಲಿ ಸ್ಥಾನಿಕಸ್ಟರಾಜ್ಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ, ಮುಸ್ಲಿಮರಿಗೆ, ಕ್ರಿಶ್ಚಿಯನ್ನರಿಗೆ, ಆಂಗ್ಲೋ ಇಂಡಿಯನ್ನರಿಗೆ, 
ಪರಿಶಿಷ್ಟ ಜಾತಿಯವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯ ವ್ಯವಸ್ಥೆ ಇತ್ತು. ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರು, 
ಮುಸ್ಲಿಮರು, ಹರಿಜನರು ಮತ್ತು ಹಿಂದುಳಿದವರಿಗೆ ಮೀಸಲಾತಿ ಇತ್ತು. 1947 ರ ಪೂರ್ವದಲ್ಲಿ ಜಿಲ್ಲಾ ಬೋರ್ಡ್‌ ಮತ್ತು 
ಪುರಸಭೆಗಳಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾದ ಮೀಸಲಾತಿ ಇತ್ತು. ಈ ಎಲ್ಲಾ ಮೀಸಲಾತಿಗಳನ್ನು 1950 ರ ಮುಂಬಯಿ (ae 
ಸಂಸ್ಥೆಗಳ ಕಾನೂನಿನ ಅನ್ವಯ ತೆಗೆದು ಹಾಕಲಾಯಿತು. ಆದರೆ ಪರಿಶಿಷ್ಟ ಜಾತಿ!ಪರಿಶಿಷ್ಟ ವರ್ಗ ಹಾಗೂ ಮಹಿಳೆಯರಿಗೆ ಮಾತ್ರ 


660 ಧಾರವಾಡ ಜಿಲ್ಲಿ 


ಮೀಸಲಾತಿ ಮುಂದುವರೆಸಲಾಯಿತು. 1950 ರ ನಂತರ ಎಲ್ಲಾ ಬಗೆಯ ಸ್ಥಳೀಯ ಸಂಸ್ಥೆಗಳ ಆಡಳಿತವನ್ನು ನೋಡಿಕೊಳ್ಳಲು 
ಸ್ಥಳೀಯ ಸಂಸ್ಥೆಗಳ ನಿರ್ದೇಶನಾಲಯ (ಡೈರೆಕ್ಟೊರೇಟ್‌ ಆಫ್‌ ಲೋಕಲ್‌ ಅಥಾರಿಟಿಸ್‌) ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು. 
ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ 8 ವಿವಿಧ ಕಾನೂನುಗಳನ್ನು ಡಿವಿಜನಲ್‌ ಕಮಿಶನರ್‌ ಅವರಿಂದ ಈ ಪ್ರತ್ಯೇಕವಾದ 
ನಿರ್ದೇಶನಾಲಯಕ್ಕೆ ವರ್ಗಾಯಿಸಲಾಯಿತು. 


1) ಮುಂಬೈ ಗ್ರಾಮೀಣ ನಿರ್ಮಲೀಕರಣ ಕಾನೂನು, 1889, 


2) ಜಿಲ್ಲಾ ವ್ಯಾಕ್ಷಿನೇಶನ್‌ ಕಾನೂನು, 1892, 
3) ಮುಂಬೈ ಜಿಲ್ಲಾ ಮುನಸಿಪಾಲಿಟಿ ಕಾನೂನು, 1901, 


4) ಮುಂಬೈ ನಗರ ಯೋಜನೆ ಕಾನೂನು, 1915, 
5) ಮುಂಬೈ ಲೋಕಲ್‌ ಬೋರ್ಡ್‌ ಕಾನೂನು, 1923, 
6) ಮುಂಬೈ ಮುನಿಸಿಪಲ್‌ ಬರೋ ಕಾನೂನು, 1925, 
7) ಮುಂಬೈ ಲೋಕಲ್‌ಫಂಡ್‌ ಆಡಿಟ್‌ ಕಾನೂನು 1930, 
8) ಮುಂಬೈ ವಿಲೇಜ್‌ ಪಂಚಾಯತ್‌ ಕಾನೂನು 1933. 
ದಕ್ಷಿಣ ವಿಭಾಗಕ್ಕೆ ಧಾರವಾಡ ಜಿಲ್ಲೆಯ ಆಡಳಿತವನ್ನು ವಹಿಸಲಾಯಿತು. 


ರಾಜ್ಯ ಪುನರ್‌ಘಟನೆಯ ನಂತರ 1964 ರಲ್ಲಿ ರಾಜ್ಯ ವ್ಯಾಪ್ತಿಯ, ಏಕೀಕೃತ ಸಮಗ್ರ ಪುರಸಭೆಗಳ ಕಾನೂನನ್ನು 1964 ರಲ್ಲಿ 
ಜಾರಿಯಲ್ಲಿ ತರಲಾಯಿತು. ಸದರಿ ಕಾನೂನು ಜಾರಿಯಲ್ಲಿ ಬರುವ ಪೂರ್ವದಲ್ಲಿ ಅಂದರೆ 1961 ರಲ್ಲಿ ಜಿಲ್ಲೆಯಲ್ಲಿ 12 ಟೌನ್‌ 
ಮುನಸಿಪಾಲಿಟಿಗಳು, ಐದು ಪಟ್ಟಣ ಪಂಚಾಯತಿಗಳು ಕಾರ್ಯ ನಿರ್ವಹಿಸುತ್ತಿದ್ದವು. ಪಟ್ಟಣ ಪಂಚಾಯತಿಗಳು 1959ರ ಲೋಕಲ್‌ 
ಬೋರ್ಡ್‌ ಮತ್ತು ಗ್ರಾಮ ಪಂಚಾಯತಿಗಳ ಕಾನೂನಿನ ಅನ್ವಯ, 5,000 ಜನಸಂಖ್ಯೆಗೆ ಕಡಿಮೆ ಇಲ್ಲದ ಮತ್ತು ವಾರ್ಷಿಕ ಸರಾಸರಿ 
ಆದಾಯ ರೂ.10,000 ಕ್ಕಿಂತ ಕಡಿಮೆ ಇಲ್ಲದ ಪ್ರದೇಶಗಳನ್ನು ಟೌನ ಪಂಚಾಯತಿಗಳೆಂದು ವರ್ಗೀಕರಿಸಲಾಯಿತು. ಈ ಸಂಸ್ಥೆಗಳು 
ಗ್ರಾಮ ಪಂಚಾಯತಿ ಮತ್ತು ನಗರ ಸಭೆಗಳ ಮಧ್ಯದ ಸ್ಥಾನೀಕ ಸಂಸ್ಥೆಗಳಾಗಿದ್ದವು, ಮತ್ತು ತಾಲೂಕು ಅಭಿವೃದ್ಧಿ ಮಂಡಳಿಗಳ 
ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದವು. 1959 ರ ಲೋಕಲ್‌ ಬೋರ್ಡ್‌ ಕಾನೂನಿನ ಅನ್ವಯ ಈ ಮೊದಲೇ ಅಸ್ತಿತ್ವದಲ್ಲಿ ಇದ್ದ 
ಯಾವುದೇ ಪಟ್ಟಣ ಮುನಸಿಪಾಲಿಟಿಯನ್ನು ಅದರ ಜನ ಸಂಖ್ಯೆ 10,000 ಕ್ಕಿಂತ ಕಡಿಮೆ ಇದ್ದಲ್ಲಿ ಅಂತಹ ಸ್ಥಳೀಯ ಸಂಸ್ಥೆಯನ್ನು 
ಪಟ್ಟಣ ಪಂಚಾಯತಿ ದರ್ಜೆಗೆ ಇಳಿಸಲು ಕಾನೂನಿನಲ್ಲಿ ಅವಕಾಶ ಇತ್ತು. ಅದರ ಅನ್ವಯ ಜಿಲ್ಲೆಯ ಕೆಲವು ಹಿಂದಿನ ಟೌನ 
ಮುನಸಿಪಾಲಿಟಿಗಳನ್ನು ಟೌನ ಪಂಚಾಯತಿಗಳನ್ನಾಗಿ ಪರಿವರ್ತಿಸಲಾಯಿತು. ಅಲ್ಲದೇ ಕೆಲವು ದೊಡ್ಡ ಗ್ರಾಮ ಪಂಚಾಯತಿಗಳನ್ನು 
ಟೌನ ಪಂಚಾಯತಿಯ ಮೇಲ್ದರ್ಜೆಗೆ ಏರಿಸಲಾಯಿತು. ಟೌನ : ಪಂಚಾಯತಿಗಳು 11 ಕ್ಕೆ ಕಡಿಮೆ ಇಲ್ಲದಂತೆ 19 ಕ್ಕೆ ಮೀರದಂತೆ 
ಸದಸ್ಯರನ್ನು ಹೊಂದಲು ಅವಕಾಶ ಇತ್ತು. 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 


661 


ಕೋಷಪ್ಸಕ 12.1 : 1881-82 ರಲ್ಲಿದ್ದಂತೆ ಅಂದಿನ ಧಾರವಾಡ ಜಿಲ್ಲೆಯಲ್ಲಿನ ಮುನಸಿಪಾಲಿಟಗಳ 
ಆದಾಯ ಮತ್ತು ಖರ್ಚಿನ ವಿವರ. 


(ಮೊತ್ತ ರೂ.ನಲ್ಲಿ 


Ny 


ಮುನಸಿಪಾಲಿಟಿ isi ಜನಸಂಖ್ಯೆ ಆದಾಯ ಪ್ರತಿಯೊಬ್ಬ. 
ಜಕಾತಿ ಮನೆಪಟ್ಟಿ ತೋಲ ಛಕಡೀ ಇತರೆ ಒಟ್ಟು ನಿವಾಸಿಗೆ 
ಸರಾಸರಿ ತೆರಿಗೆ 
ರೂ ಆ ಪೈ 
ಧಾರವಾಡ 1.1.1856 26,471 7.100 5620: 2,080: 12,540; : 273480 1-0 0 
ಹುಬ್ಬಳ್ಳಿ 1.8.1855 36,641 14,670 6,280 5,320 4,580 30.850 - 0.2. 43 4 
ನವಲಗುಂದ ೨9.12.1870 7812 1,810 1,550 - 7,000 10360 1- 5 -4 
ನರಗುಂದ _ 20.1.1871 7,863 2,840 1,000 - 520 4360 0. 8 -8 
೫ನ... 15.1859. 17001 7.110 4,280 - 43900 157800 0- 14-8 
ರಾಣೆಬೆನ್ನೂರ 1.1.1858 10,748 2,530 1,580 520 490 5 120% “0 ಟೆ 
ಹಾವೇರಿ 11.9.1879 5,490 2,420 950 ಹೆ 420 3,7900 0- 1] -4 
ಬ್ಯಾಡಗಿ 16.9.1879 4,116 5,480 500 - 460 6,440 1- 9 -4 
ಹಾನಗಲ್ಲ 1.10.1879 5,272 - 5೦೦ - 130 ದ ಲ ಟು ಅಜ್‌ 
ಒಟ್ಟು 43,960 22,260 7920 30,530 1,04,670 
(ಮೊತ್ತ ರೂ.ನಲ್ಲಿ 
ಖರ್ಚು 
ಸಿಬ್ಬಂದಿ. , ಸಂರಕ್ಷಣಾ ಆರೋಗ್ಯ ಶಾಲೆಗಳು ಕಾಮಗಾರಿ ಇತರೆ ಒಟ್ಟು 
| ಹೊಸವು ದುರಸ್ತಿ 
ಧಾರವಾಡ 7270 1790 12690 ೩ 1230 1720 6150 30850 
ಹುಬ್ಬಳ್ಳಿ 5100 1180 17660 760 2030 1190 5740 33710 
ನವಲಗುಂದ 1150 40 4170 ೬ 810 200 830 7200 
ನರಗುಂದ 750 120 1240 680 20. 2380 5190 
ಹಾ 3130 100 8360 240 1260 1700 14790 
ರಾಣೇಬೆನ್ನೂರ 1570 90 1760 20 470 800 420 5130 
Khe 1060 90 1960 A 280 20 80 3510 
ಬ್ಯಾಡಗಿ 1260 90 1610 10 2650 ಕ್ತ 
ಹಾನಗಲ್ಲ 170 70 360 20 ಭ್ಯ ಕ್ರ ಕ್ಸ್‌ 
ಒಟ್ಟು 21460 3570 49830 1060 9200 5260 17530 107910 


662 ಧಾರವಾಡ ಜಿಲ್ಲೆ 


ಕೋಷ್ಟಕ 12.2 : 1880-81 ರಿಂದ 1920-21 ರವರೆಗೆ ಕೆಲವು ಆಯ್ದ ವರ್ಷಗಳಿಗೆ ಸಂಬಂಧಿಸಿದಂತೆ ಅಂದಿನ 
ಧಾರವಾಡ ಜಿಲ್ಲೆಯಲ್ಲಿನ ಮುನಸಿಪಾಲಿಟಗಳ ಆದಾಯ ಮತ್ತು ಖರ್ಚಿನ ಮೊತ್ತ (ರೂ.ನಲ್ಲಿ 


ಮುನಿಸಿಪಾಲಿಟಿಗಳು 1880-81 1893-94 1900-01 1910-11 1920-21 
ಬ್ಯಾಡಗಿ ಆದಾಯ 6,388 9,970 9,716 12,438 24,656 
ಖರ್ಚು 7,955 8,566 9,414 15,019 26,667 
ಧಾರವಾಡ ಆದಾಯ 21,027 39,393 50,473 1,59,891 1,53,068 
ಖರ್ಚು 19,459 39,076 47769 1,51,860 1,43,192 
ಗದಗ-ಬೆಟಗೇರಿ ಆದಾಯ 13,991 26,597 38,497 95,554 1,95,549 
ಖರ್ಚು 12,330 25,601 39,441 1,01,809 1,21,204 
ಗುಡ್ಡ ಗುಡ್ಡಾಪುರ ಆದಾಯ 721 919 923 "1,474 1,422 
ಖರ್ಚು 155 698 334 92 1,033 
ಹಾವೇರಿ ಆದಾಯ 3,963 3711 4,810 7,287 15,264 
ಖರ್ಚು 3,935 3,845 4,879 7,011 15,300 
ಹುಬ್ಬಳ್ಳಿ ಆದಾಯ 30,247 1,14,315 1,02,317 1,51,055 2,77,043 
ಖರ್ಚು 30,552 1,25,788 1,07,203 1,92,870 2,71,288 
ನರಗುಂದ ಆದಾಯ 4,837 3,626 7,395 10,538 20,571 
ಖರ್ಚು 3,309 4,684 8,803 11,433 19,062 : 
ನವಲಗುಂದ ಆದಾಯ 4,857 6,010 6,423 9,507 14,151 
ಖರ್ಚು 3,403 5,457 7,142 » 8,268 13,340 
ರಾಣೆಬೆನ್ನೂರ. ಆದಾಯ 4,819 7.129 8,946 12,129 31,495 
ಖರ್ಚು 5787 - 7911 8,169 12,274 30,910 
ಯಮನೂರು . ಆದಾಯ A 6,117 2,555 8,687 11,379 
ಖರ್ಚು - 4226 2,551 4,936 13,194 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 663 


ಕೋಷ್ಠಕ 12.3 ಈ ಕೆಳಗಿನ ಪಟ್ಟಿಯಲ್ಲಿ 1961 ರಲ್ಲಿ ಇದ್ದಂತೆ ಜಿಲ್ಲೆಯ ಮುನಸಿಪಾಲಟ ಮತು 
ಟೌನ ಪಂಚಾಯತಿಗಳ ವಿವರಣೆಯನ್ನು ನೀಡಲಾಗಿದೆ. ಕ 


OO 


ಪುರಸಭೆ ವ್ಯಾಪ್ತಿ ಮನೆಗಳು ಕುಟುಂಬಗಳು ಪಟ್ಟಣ ವ್ಯಾಪ್ತಿ ಮನೆಗಳು ಕುಟುಂಬಗಳು 
| (ಚ.ಮೈ) ಪಂಚಾಯತಿ (ಟಮ) 
RS ES AS 
ಬ್ಯಾಡಗಿ 1.50 2,301 2,306 ಸವಣೂರು 080. «2,933 3,730 
ಧಾರವಾಡ 6.50 12,472 13,005 ಲಕ್ಷೀಶ್ವರ 1.40 28299 2930 
ಗದಗ-ಬೆಟಗೇರಿ 4.10 14,508 14,517 ಶಿರಹಟ್ಟಿ 1.00 1,413 1,443 
ಹಾವೇರಿ 1.50 3,492 3,621 ಹಾನಗಲ್‌... 9.40 1,738 1,741 
ಹುಬ್ಬಳ್ಳಿ 9.40 30,246 31,083 ಅಣ್ಣಿಗೇರಿ 43.10 185೫... 
ಕುಂದಗೋಳ 0.20 1,598 1,683 ಗಜೇಂದ್ರಗಡ 6.80 2682 2,742 
ನರಗುಂದ 2.10 2,547 2.681 ನರೇಗಲ್ಲ 33.10 20455 2,059 
ನವಲಗುಂದ 0.30 1,723 1,985 ರೋಣ 24.40 2,073 2,129 


ರಾಣೆಬೆನ್ನೂರ 2.50 5,187 5,254 


ಕರ್ನಾಟಕ ಪುರಸಚೆಗಳ ಕಾನೂನು 1964 


ಪ್ರಚಲಿತ ಕಾನೂನು, ರಾಜ್ಯಪುನರ್‌ಘಟನೆಯ ನಂತರ 1965 ಏಪ್ರಿಲ್‌ ಒಂದರಿಂದ ಜಾರಿಯಲ್ಲಿ ಇರುವುದು. ಹೊಸ ರಾಜ್ಯದ 
ಪ್ರಥಮ, ಸಮಗ್ರ, ಏಕೀಕೃತ ನಗರ ಪ್ರದೇಶಗಳ ಸ್ಥಾನಿಕ ಸಂಸ್ಥೆಗಳ ಕಾನೂನು ಇದಾಗಿರುವುದು. ಸದರಿ ಕಾನೂನಿನ ಅನ್ವಯ, 
20,000 ಜನಸಂಖ್ಯೆಯವರೆಗೆ 15 ಜನ ಪ್ರತಿನಿಧಿಗಳಂತೆ, ನಂತರದ ಪ್ರತೀ 10,000 ಹೆಚ್ಚಿನ ಜನಸಂಖ್ಯೆಗೆ ನಾಲ್ಕರಂತೆ ಹೆಚ್ಚಿನ 
ಸಂಖ್ಯೆಯ ಪ್ರತಿನಿದಿಗಳನ್ನು ಆಯ್ಕೆ ಮಾಡಬಹುದು. ಈ ಕಾನೂನಿನ ಅನ್ವಯ 10,000 ಕ್ಕಿಂತ ಹೆಚ್ಚು ಮತ್ತು 50,000 ಕ್ಕಿಂತ 
ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳಲ್ಲಿ ಪುರಸಭೆ (ಟ್‌ನ್‌ ಮುನಿಸಿಪಲ್‌ ಕೌನ್ಸಿಲ್‌), ಮತ್ತು 50,000 ಕ್ಕಿಂತ ಹೆಚ್ಚು ಮೂರು 
ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ನಗರ ಪ್ರದೇಶಗಳಿಗೆ ನಗರ ಸಬೆ (ಸಟಿ ಮುನಿಸಿಪಾಲಿಟಿ)ಗಳನ್ನು ರಚಿಸಬಹುದಾಗಿದೆ. ಪುರಸಭೆಯ 
ಸದಸ್ಯರ, ಮತ್ತು ಅಧ್ಯಕ್ಷರ ಆಡಳಿತ ಅವಧಿ ಐದು ವರ್ಷಗಳು. ಆದರೆ, ಸದಸ್ಕರು ಇಚ್ಛೆಪಟ್ಟಲ್ಲಿ ಪ್ರತೀವರ್ಷ ಪುರಸಭೆಯ ಅಧ್ಯಕ್ಷರ 
ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗಬಹುದು. ನಗರ ಸಭೆಯ ಸದಸ್ಯರ ಒಟ್ಟು ಸಂಖ್ಯೆಯಲ್ಲಿ ಶೇ.18 ರಷ್ಟು ಪ.ಜಾ!ಪ.ಪಂ.ಗಳಿಗೆ ಮತ್ತು 
ಶೇ.20 ರಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಾಗಿಡಲು ಸೂಚಿಸಲಾಗಿದೆ. ಕೀಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೈಗೊಳ್ಳುವ 
ಅನೇಕ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳ ಅನುಷ್ಠಾನವೂ ಪುರಸಭೆಯ ಹಲವಾರು ಆದ್ಯ ಕರ್ತವ್ಯಗಳಲ್ಲಿ ಒಂದು. ಪ್ರತೀ 
ಒಂದು ಪುರಸಭೆಯು ತನ್ನ ವಾರ್ಷಿಕ ಆಯವ್ಯಯದಲ್ಲಿ ಶೇ.18 ರಷ್ಟು ಹಣವನ್ನು ಪ.ಜಾ!ಪ.ಪಂ.ಗಳ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ 
ಖರ್ಚು ಮಾಡಲೇಬೇಕು. ಎಲ್ಲಾ ಬಗೆಯ ಪೌರ ವಿಷಯಗಳನ್ನು ಪರಿಶೀಲಿಸಲು ಪ್ರತೀ ಒಂದು ಪುರಸಭೆಯು 12 ಜನ ಸದಸ್ಯರನ್ನು 
ಒಳಗೊಂಡ ಸ್ಥಾಯೀ ಸಮಿತಿಯನ್ನು ಹೊಂದಿರುವುದು. ಹಂಗಾಮಿಯಾಗಿ ಇತರ ಯಾವುದಾದರೂ ಸಮಿತಿಗಳನ್ನು ಪುರಸಭೆಯು 
ರಚಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇರುವುದು. ಸಿಟಿ ಮುನಿಸಿಪಾಲಿಟಿಗಳಿಗೆ ಆಯುಕ್ತರು, ಮುಖ್ಯಾಧಿಕಾರಿ (ಚೀಫ್‌ ಬಸೂ” 
ಪುರಸಭೆಗಳಿಗೆ ಮುಖ್ಯ ಕಾರ್ಯನಿರ್ವಾಹಕರಾಗಿರುವರು. ರಾಜ್ಯ ಸರ್ಕಾರವು 1983 ರಲ್ಲಿ ಪುರಸಭೆಗಳ ಕಾನೂನು ತಃ ಚಚ; 
ಗ್ರಾಮ ಪಂಚಾಯತಿ ಜಿಲ್ಲಾ ಬೋರ್ಡಗಳ ಕಾನೂನು 1959 ಕ್ಕೆ ವ್ಯಾಪಕ ತಿದ್ದುಪಡಿಗಳನ್ನು ತರುವ ಮೂಲಕ ಪ್ರೌಢ ಮತದಾನದ 


ವಯಸ್ಸನ್ನು 21 ರಿಂದ 18 ಕ್ಕೆ ಇಳಿಸಿದೆ. 


004 ಧಾರವಾಡ ಜಿಲ್ಲೆ 


ಪುರಸಭೆ\ನಗರಪಾಲಿಕೆಗಳಿಗೆ ವಹಿಸಿದ ಕಾರ್ಯಗಳನ್ನು ಕಡ್ಡಾಯ ಮತ್ತು. ವಿವೇಚನಾಧೀನ ಎಂದು 'ಎರಡು ಬಗೆಯಲ್ಲಿ 
ವಿಂಗಡಿಸಲಾಗಿದೆ. ಪುರಸಭೆಯು ತನ್ನ ಆರ್ಥಿಕ ಸ್ಥಿತಿಗತಿಗಳನ್ನು ಗಮನಿಸಿ ವಿವೇಚನಾಧೀನ ಕಾರ್ಯಕ್ರಮಗಳನ್ನು ಕೈಗೊಳ್ಳಬಹುದು. 
ಪುರಸಭೆ!ನಗರಸಭೆಗಳ ಆದಾಯದ ಮುಖ್ಯ ಮೂಲಗಳೆಂದರೆ ಆಸ್ತಿ ತೆರಿಗೆ, ವಾಹನ ಮತ್ತು ಪ್ರಾಣಿಗಳ ಮೇಲಿನ ಸುಂಕ, ನೈರ್ಮಲ್ಯ 
ಉಪಕರ, ನೀರಿನದರ, ದೀಪದ ತೆರಿಗೆ, ವೃತ್ತಿ ಕಸಬು, ಉದ್ಯೋಗ ಮತ್ತು ನೌಕರಿಯ ಮೇಲಿನ ತೆರಿಗೆ, ಅಂಗಡಿ ಮುಂಗಟ್ಟುಗಳ 
ಮೇಲಿನ ತೆರಿಗೆ, ದಂಡದ ಹಣ, ಪುರಸಭೆಯ ಆಸ್ತಿಗಳಿಂದ ಬರುವ ಆದಾಯ ಮುಂತಾದವುಗಳು. ಇದೂ ಅಲ್ಲದೇ ಸರ್ಕಾರದಿಂದ 
ಬರುವ ಸಹಾಯಧನ, ಅಭಿವೃದ್ಧಿ ಹಣ, ಪ್ರವೇಶ ತೆರಿಗೆ ದೇಣಿಗೆ ಮುಂತಾದುವುಗಳೂ ಸೇರಿವೆ. 


ಪುರಸಭೆಗಳ ಆದಾಯದ ಒಂದು ಬಹು ಮುಖ್ಯ ಮೂಲವಾಗಿದ್ದ ಜಕಾತಿ (ಆಕ್ಟ್ರಾಯ್‌)ಯನ್ನು. 1979 ರಿಂದ . 
ರದ್ದುಗೊಳಿಸಲಾಯಿತು. ಆ ನಷ್ಟವನ್ನು ರಾಜ್ಯ ಸರ್ಕಾರವು ಪುರಸಭೆಗಳಿಗೆ ಪ್ರವೇಶ ತೆರಿಗೆಯ ಮೂಲಕ ತುಂಬಿಕೊಡುತ್ತಿದೆ. 
ಪುರಸಭೆಗಳನ್ನು ರಚಿಸಲಿಕ್ಕಾಗದ ಪ್ರದೇಶಗಳಲ್ಲಿ ಪೌರಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಅಧಿಸೂಚಿತ ಪ್ರದೇಶ ಸಮಿತಿಗಳನ್ನು ರಚಿಸಲು 
1964ರ ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಇದರ ಅನ್ವಯ ಪ್ರಾರಂಭದಲ್ಲಿ ಹಿರೇಕೆರೂರು, ಹಾನಗಲ್‌ಗಳು ಅಧಿಸೂಚಿತ 
ಪ್ರದೇಶಗಳಾಗಿದ್ದವು, ನಂತರ ಪುರಸಭೆಗಳಾಗಿ ಪರಿವರ್ತಿತವಾದವು. 1987ರಲ್ಲಿ ಜಿಲ್ಲಾ ಪಂಚಾಯತಿಗಳು, ಮಂಡಳ ಪಂಚಾಯತಿಗಳು 
ಜಾರಿಯಲ್ಲಿ ಬಂದನಂತರ ಈ ಹಿಂದೆ ಪುರಸಭೆಗಳಾಗಿದ್ದ ಕಲಘಟಗಿ, ಟ್ಟಿ ಮತ್ತು ಹಿರೇಕೆರೂರುಗಳನ್ನು ಮಂಡಳ 
ಪಂಚಾಯತಿಗಳನ್ನಾಗಿ ಪುನರ್‌ ರಚಿಸಲಾಯಿತು. 


1995ರಲ್ಲಿ ಜಿಲ್ಲೆಯಲ್ಲಿ ಒಂದು ಮಹಾನಗರಪಾಲಿಕೆ (ಹು.ಧಾ.ಮಹಾನಗರಪಾಲಿಕೆ), ಎರಡು ನಗರ ಸಭೆಗಳು (ಗದಗ-ಬೆಟಗೇರಿ 
ಮತ್ತು ರಾಣೆಬೆನ್ನೂರು) ಮತ್ತು 16 ಪುರಸಭೆಗಳು ಕಾರ್ಯನಿರ್ವಹಿಸುತ್ತಿರುವವು. ಈ ಕೆಳಗಿನ ಕೋಷ್ಟಕದಲ್ಲಿ ಜಿಲ್ಲೆಯ 
ನಗರಸಭೆ!ಪುರಸಭೆಗಳನ್ನು ಕುರಿತಂತೆ ಹಲವಾರು 'ಅವಶ್ಯ ಮಾಹಿತಿಯನ್ನು ಒದಗಿಸಲಾಗಿದೆ. ಅಲ್ಲದೆ ಮುಂದಿನ ಪುಟಗಳಲ್ಲಿ 


ಹು.ದಾ.ಮಹಾನಗರಪಾಲಿಕೆ, ಗದಗ-ಬೆಟಗೇರಿ ನಗರಸಭೆಯನ್ನು ಕುರಿತಂತೆ ಸಂಕ್ಷಿಪ್ತ ವಿವರಣೆಯನ್ನು ನೀಡಲಾಗಿದೆ. 
ಕೋಷ್ಟಕ 12.4 ಮುಂದಿನ ಪುಟದಲ್ಲಿ 


ಬಹುಮಾನಿತ ಪುರಸಭೆಗಳು 


ರಾಜ್ಯದ ನಗರಸಭೆಗಳು!ಪುರಸಭೆಗಳು ಆರೋಗ್ಯಕರ ಸ್ಪರ್ಧಾತಕ್ಮ ಮನೋಭಾವನೆಯನ್ನು ಬೆಳೆಸಿಕೊಂಡು ನಾಗರಿಕ ಸೌಲಭ್ಯಗಳನ್ನು 
ಒದಗಿಸುವಲ್ಲಿ ಸುವ್ಯವಸ್ಥಿತ ನಗರಾಡಳಿತವನ್ನು ನಡೆಸಿಕೊಂಡು ಹೋಗುವಲ್ಲಿ ಹೆಚ್ಚು ಕ್ರಿಯಾತಕ್ರವಾಗಿ ತೊಡಗುವಂತೆ ಪ್ರೋತ್ಸಾಹಿಸಲು 
` ರಾಜ್ಯ ಸರ್ಕಾರವು 1984 ರಿಂದ ರಾಜ್ಯ ಮಟ್ಟದಲ್ಲಿ ಮಹಾನಗರಪಾಲಿಕೆಗಳಿಗೆ, ವಿಭಾಗಮಟ್ಟದಲ್ಲಿ ನಗರಸಭೆ!ಪುರಸಭೆಗಳಿಗೆ ನಗದು 
ಬಹುಮಾನ ನೀಡುವ ಯೋಜನೆಯನ್ನು ಪ್ರಾರಂಭಿಸಿರುವುದು. ಈ ಯೋಜನೆಯ ಅನ್ವಯ ಆಯ್ಕೆಯಾದ ಮಹಾನಗರ ಪಾಲಿಕೆಗೆ 
ರೂ.25 ಲಕ್ಷ ನಗರಸಭೆಗೆ ರೂ.15 ಲಕ್ಷ ಮತ್ತು ಪ್ರತೀ ಒಂದು ಕಂದಾಯ ವಿಭಾಗದ ಪುರಸಭೆಗೆ ರೂ.5 ಲಕ್ಷದ ನಗದು ಬಹುಮಾನ 


ನೀಡಲಾಗುವುದು. 


ಈ ಯೋಜನೆಯ ಅನ್ವಯ, 1984-85 ರಲ್ಲಿ ಗದಗ-ಬೆಟಗೇರಿಗೆ ಅತ್ಯುತ್ತಮ ನಗರಸಭೆ, ಬ್ಯಾಡಗಿ ಪುರಸಭೆಗೆ ಬೆಳಗಾವಿ 
ವಿಭಾಗದ ಅತ್ಯುತ್ತಮ ಪುರಸಭೆ ಎಂಬ ಬಹುಮಾನವನ್ನು ನೀಡಲಾಯಿತು. ಅದರ ಮುಂದಿನ ವರ್ಷವೂ 1985-86 ಮತ್ತು 
1986-87 ರಲ್ಲಿ ಗದಗ-ಬೆಟಗೇರಿಗೆ ಅತ್ಯುತ್ತಮ ನಗರಸಭೆಯ ಬಹುಮಾನ ದೊರೆಯಿತು. ಬ್ಯಾಡಗಿ ಪುರಸಭೆಗೆ ಅತ್ಯುತ್ತಮ 
ಕಾರ್ಯನಿರ್ವಹಣೆಗೆ 1986-87 ರಿಂದ 1988-89 ರವರೆಗೆ ಸತತವಾಗಿ ವಿಭಾಗ ಮಟ್ಟದಲ್ಲಿ ಬಹುಮಾನಗಳನ್ನು ನೀಡಲಾಗಿದೆ. 


ಪಟ್ಟಣಗಳ ಸಮಗ್ರ ಅಭಿವೃದ್ಧಿ ಯೋಜನೆ : ಕೇಂದ್ರ ಸರ್ಕಾರದಿಂದ ಐದನೆಯ ಪಂಚವಾರ್ಷಿಕ ಯೋಜನೆಯ (1978-83) 
ಅವಧಿಯಲ್ಲಿ ಪ್ರಾರಂಭಿಸಲ್ಪಟ್ಟ ಈ ಯೋಜನೆಯ ಮುಖ್ಯ ಉದ್ದೇಶ ಒಂದು ಲಕ್ಷ ಜನ ಸಂಖ್ಯೆಗಿಂತ ಕಡಿಮೆ ಇರುವ ಜಿಲ್ಲಾ ಕೇಂದ್ರ 
ಸ್ಥಳಗಳು, ಮಧ್ಯಮ ಮತ್ತು ಸಣ್ಣ ಪ್ರಮಾಣದ ಅಭಿವೃದ್ಧಿ ಹೊಂದುತ್ತಿರುವ ಷಟ್ಟಣ ಪ್ರದೇಶಗಳು. ಮುಂತಾದವುಗಳ ಸಮಗ್ರ 
ಅಭಿವೃದ್ಧಿಯನ್ನು ಸಾಧಿಸುವುದು. ಸದರಿ ಯೋಜನೆಯಲ್ಲಿ ಕೈಗೊಳ್ಳಲಾಗುವ ವಿವಿಧ ಅಭಿವೃದ್ಧಿ ಯೋಜನಾ ವೆಚ್ಚದಲ್ಲಿ ಕೇಂದ್ರ ಸರ್ಕಾರವು 


665 


Es ಒಸ.ಅುಾಸಿಸಸ ನಾ ಭಾ ತತ ತಗಾಾ ಸಾ, ಶ್ರಾರ್ಟ್ಯಾ ಸರಾ ಪರರ ಇಷಾಗಾಸಾರ್ಜ ಪತ” ಇಂ 


NL 
88 8h pee cc" 
We: ee ೯866. 8801 
ಘಿ. oe |. 
98! 0೯೬ 001... 618 
om iter . 0961: 069 
[CEE ಟ್‌ ಉಪ ಲೊ COL 
(ese. ಲ. .ಯ್ಪ 
(796: OL sets: sole 
169೯ ': 6085 ee “oe 
TEE EEC ಛಲ ೃ0 
06861 1 1668 164/09 
೫191 ೯28೭ 60660 188 

€8LT9T 009291 £2060 TITLES 
೫6-€6 ೪6-206 06-68 68-78 

(ep ೧) 3೮೩೫ 


801002 
9 00೪ 


91'199"2 


೫6-66 


0೫... ಬ...೫8 0 947% ..£(61 
21 oe 91! 908 092 €L61 
A ಭಟಟ ಬ್ಯ 
ES (ಓ್ಟು (81 
169 121 1ಬ. 007೯ 002 (81 
661... 99£॥ 191( 10೭6. ೫1 ೭೪! 
ಇ) 650: 219 008% 099೭... 681 
68:8೯: 106ಔ gti 99065 09% 681 
1171 REGENCE LET IDE 0೯6 6181 
0082 160501. : ೫0. 30% 605 1(81 
ಎ ಟು Adis 0168 010 081 
SELLE IOLA VIE ETE WB 8<81 
2119೭ . (911೭ 9096 Use Sl 2981 
006891 269ಔ1 (೫99 0000141 (1818 261 
| (೪661) ೪661 

66-26 06-68 (8-8 ಕಸಂ ಡಿಟುಜು್‌ (er) ತಾ 
(wp Bo) ಛಲ ನರಂ ಜಯ ಎವ 


ಮ 


RCS 0600/86 6000 PRL ue ೨೦೫೦ Tec ಉಲ Aus 1508 HEE popvSocos paplkos od ನಂಲರೊವ ನಲವಿಯ 


pl ೫೫೮೪ 


fess SUC ac 

SE 
> 

ಯಯಾ 


ರಾಜಣಭ-ಟು 


yy AN 


ಖಂಬದ He 


FEE 


ಆಟಂ 


"x § 


666 


‘ocx 8% cod ರಿಂ ೦೮ 


೭6 [4S 6619 cy‘ 9€'L ೯೯೯ 601) 
೯೯8! ೫39£! 9(6 £0'6 0೯'ಓ! 6811 66'6 
€9101 01 11'೭! 609 (01 011! 11೭1 
0೯'£1 8711 10'£! 186 €೯£! ೭೯01 ಓ(11 
೪೮-೪6 ೪6-26 06-68 ೪8-18 ೪6-೯6 ೪6-26 06-68 
(೪೧೦ ಔಣ) 3% (ep 0) ಉಜುಣ 


(0'ಓ 
೫9 
609 
66% 


68-18 


k ೭.61 
ITE 00'£1 ಓ(61 
009% ೫8! €L6l 
610% 6601 ಓ(61 


(4. 006 €L81 
(661) ೫661 
leroy avy (cer) 3೫೦ 


ode evr eon 


aor ‘ox § 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 667 


ಅರ್ಧದಷ್ಟು ವೆಚ್ಚವನ್ನು ಭರಿಸುವುದು. ಈ ಯೋಜನೆಯ ಅನ್ವಯ ಧಾರವಾಡ ಜಿಲ್ಲೆಯಲ್ಲಿ ಬ್ಯಾಡಗಿ ಮತ್ತು ಹಾವೇರಿ ಪುರಸಭೆಗಳು 
ಹಲವಾರು ಯೋಜನೆಗಳನ್ನು ರೂಪಿಸಿವೆ. 


ತಲಾ ಆದಾಯ ವೆಚ್ಚಗಳು : ಪುರಸಭೆಗಳು ನಿರ್ದೇಶನಾಲಯದ ಆಡಳಿತ ವರದಿ ಶಿಳಿಸುವಂತೆ 1980-81, 81-82, 
82-83 ರ ಅವಧಿಯಲ್ಲಿ ಈ ಜಿಲ್ಲೆಯ ನಗರಸಭೆ!ಪುರಸಭೆಗಳ ತಲಾ ಆದಾಯ ಅನುಕ್ರಮವಾಗಿ ರೂ.40.31, 39.25 ಮತ್ತು 
ರೂ.62.05 ಆಗಿದ್ದರೆ, ತಲಾ ವೆಚ್ಚವು ಅನುಕ್ರಮವಾಗಿ ರೂ.30.49, ರೂ.32.46 ಮತ್ತು ರೂ.38.30 ಎಂದು ತಿಳಿದುಬರುವುದು. 


ನಗರ ಪ್ರವೇಶ ತೆರಿಗೆ 


ಭಾರತದಲ್ಲಿ ವ್ಯಾಪಾರಿ ವಸ್ತುಗಳ ಮೇಲೆ ನಗರ ಪ್ರವೇಶ ಸುಂಕವನ್ನು (ಆಕ್ಟಾಯ್‌; ಜಕಾತಿ) ರದ್ದುಪಡಿಸಿದ ಹಲವು ರಾಜ್ಯಗಳ 
ಪೈಕಿ ಕರ್ನಾಟಕವೂ ಒಂದು. ರಾಜ್ಯಾದ್ಯಂತ 1979 ಏಪ್ರಿಲ್‌ ಒಂದರಿಂದ ವ್ಯಾಪಾರಿ ಸರಕುಗಳ ಮೇಲೆ ನಗರ ಪ್ರವೇಶ ಸುಂಕವನ್ನು 
ರದ್ದುಪಡಿಸಲಾಯಿತು. ಇದರಿಂದ ನಗರ ಪ್ರದೇಶಗಳ ಸ್ಥಳೀಯ ಸಂಸ್ಥೆಗಳ ಆದಾಯದಲ್ಲಿ ಗಣನೀಯ ಪ್ರಮಾಣದ ಕೊರತೆ 
ಉಂಟಾಯಿತು. ಅನೇಕ ಪುರಸಭೆಗಳು ಹಣಕಾಸಿನ ಕೊರತೆಯಿಂದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಸರ್ಕಾರವನ್ನೇ 
ಅವಲಂಬಿಸುವಂತಾಗಿದೆ. ಈ ಕೊರತೆಯನ್ನು ತುಂಬಿಕೊಡಲು ರಾಜ್ಯ ಸರ್ಕಾರವು 1979 ರ ಸ್ಥಳೀಯ ಪ್ರದೇಶಗಳ ಅನುಭೋಗ, 
ಉಪಯೋಗ, ಅಥವಾ ಮಾರಾಟ ವಸ್ತುಗಳ ಮೇಲೆ ಪ್ರವೇಶ ತೆರಿಗೆ ಅಧಿನಿಯಮದ ಅನ್ವಯ ತೆರಿಗೆಯನ್ನು ಸಂಗ್ರಹಿಸಿ ಅಕ್ಟ್ರಾಯ 
ಅನುದಾನದ ಮೂಲಕ ಸ್ಥಾನಿಕ ಸಂಸ್ಥೆಗಳಿಗೆ ನೀಡುತ್ತಿದೆ. 1987 ರಿಂದ ಮಂಡಳ ಪಂಚಾಯತಿಗಳಿಗೂ ಆಕ್ಟ್ರಾಯ ಅನುದಾನ 
ನೀಡಲಾಗುತ್ತಿದೆ. 1992 ರಿಂದ ಸರ್ಕಾರವು ಪ್ರವೇಶ ತೆರಿಗೆಯನ್ನು 80 ಎವಿಧ ಬಗೆಯ ವಸ್ತುಗಳ ಮೇಲೆ. ಶೇ.ಒಂದರಿಂದ 5ರ 
ಪ್ರಮಾಣದಲ್ಲಿ ವಿಧಿಸುತ್ತಿದೆ. ಈ ಕಾನೂನಿನ ಅನ್ವಯ ವಾರ್ಷಿಕ ರೂ.75,000 ಕ್ಕಿಂತ ಹೆಚ್ಚು ವಹಿವಾಟು ನಡೆಸುವ ವರ್ತಕರು 
ನೋಂದಾಯಿಸಿಕೊಳ್ಳಬೇಕು. ಜನಸಾಮಾನ್ಯರು ದಿನನಿತ್ಯ ಬಳಸುವ 23 ವಸ್ತುಗಳಿಗೆ ಪ್ರವೇಶ ತೆರಿಗೆಯಿಂದ ಸಂಪೂರ್ಣ ವಿನಾಯಿತಿ 
ನೀಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ 1992-93, 91-92 ಮತ್ತು 1990-91 ರಲ್ಲಿ ಸಂದಾಯವಾದ ಪ್ರವೇಶ ತೆರಿಗೆಯ ಮೊತ್ತ 
ಅನುಕ್ರಮವಾಗಿ ರೂ.474.84, ರೂ. 369.28 ಮತ್ತು ರೂ.317.77 ಲಕ್ಷ ಎಂದು ತಿಳಿದು ಬರುವುದು. 


ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ 


ಅನುಕ್ರಮವಾಗಿ 1855 ಮತ್ತು 1856 ರಲ್ಲಿ ಪ್ರಾರಂಭಿಸಲ್ಪಟ್ಟಿ ಹುಬ್ಬಳ್ಳಿ ಮತ್ತು ಧಾರವಾಡಗಳ ಪ್ರತ್ಯೇಕ ಪುರಸಭೆಗಳನ್ನು 
ಒಂದುಗೂಡಿಸಿ 1962ರಲ್ಲಿ ಮಹಾನಗರಪಾಲಿಕೆಯನ್ನಾಗಿ ರಚಿಸಲಾಯಿತು. ಪರಸ್ಪರ ಸುಮಾರು 20ಕಿ.ಮಿ. ದೂರದಲ್ಲಿರುವ ಅವಳಿ 
ನಗರಗಳಾದ ಹುಬ್ಬಳ್ಳಿ ಧಾರವಾಡಗಳನ್ನು ಒಳಗೊಂಡ ಈ ಮಹಾನಗರ ಪಾಲಿಕೆಯು ರಾಜ್ಯದ . ಎರಡನೆಯ ದೊಡ್ಡ 
ಮಹಾನಗರಪಾಲಿಕೆಯಾಗಿರುವುದು (ಕಾರ್ಪೊರೇಷನ್‌). ಮಹಾನಗರ ಪಾಲಿಕೆ ರಚನೆಗೊಂಡ ನಂತರ ಧಾರವಾಡ ತಾಲ್ಲೂಕಿನ 21 
ಗ್ರಾಮಗಳು, ಹುಬ್ಬಳ್ಳಿ ತಾಲ್ಲೂಕಿನ 24 ಗ್ರಾಮಗಳು 1964 ರಲ್ಲಿ ನಗರಪಾಲಿಕೆಯ ವ್ಯಾಪ್ತಿಯಲ್ಲಿ ಸೇರಿದವು. ಈ ಗ್ರಾಮಗಳ ಪೈಕಿ 
18 ಹಳ್ಳಿಗಳು ನಗರ ಪ್ರದೇಶದ ಹೊರವಲಯದಲ್ಲಿವೆ. 1992-93 ರಲ್ಲಿ ಇದ್ದಂತೆ ಮಹಾನಗರ ಪಾಲಿಕೆಯ ವಿಸ್ತೀರ್ಣ 181.77 
ಚ.ಕಿ.ಮಿ.ಗಳು (ಸ್ತೀರ್ಣಮಾನದಿಂದ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಮಹಾನಗರಪಾಲಿಕೆ ಇದಾಗಿದೆ). ಜನಸಂಖ್ಯೆ 6,48,298 
(1991), ಮನೆಗಳ ಸಂಖ್ಯೆ 1,10,700 ಎಂದು ವರದಿಯಾಗಿದೆ. 1993-94 ರಲ್ಲಿದ್ದಂತೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ 
ವಸತಿ ಗೃಹಗಳ ಸಂಖ್ಯೆ 1,17,383 (ಹುಬ್ಬಳ್ಳಿ ವಿಭಾಗ- 89,433, ಧಾರವಾಡ ವಿಭಾಗ- 27,950) ಹಾಗೂ ವಸತಿಯೇತರ 
ಗೃಹಗಳ ಸಂಖ್ಯೆ 12,650 (ಹುಬ್ಬಳ್ಳಿ ವಿಭಾಗ- 10,783; ಧಾರವಾಡ ವಿಭಾಗ- 1,867). ಮಹಾನಗರ ಪಾಲಿಕೆ ತಲಾ ಆದಾಯ, 
ತಲಾ ವೆಚ್ಚ ಮತ್ತು ಕರಭಾರ 1993-94 ರಲ್ಲಿದ್ದಂತೆ ಕ್ರಮವಾಗಿ: ರೂ.284, ರೂ.311 ಮತ್ತು ರೂ.73 ಆಗಿತ್ತು. 


ಮಹಾನಗರ ಪಾಲಿಕೆಗೆ ಇತ್ತೀಚೆನ ಚುನಾವಣೆಗಳು ಏಪ್ರಿಲ್‌ 1990 ರಲ್ಲಿ ನಡೆದವು. ಚುನಾಯಿತ ಸದಸ್ಕರ ಸಂಖ್ಯೆ ಗೆ 
ಆಪೈಕಿ ಪಜಾ!ಪ.ಪಂ. ಮತು ಮಹಿಳೆಯರಿಗೆ ಮೀಸಲಾದ ಸ್ಥಾನಗಳ ಸಂಖ್ಯೆ ಕ್ರಮವಾಗಿ 4ಮತ್ತು 11. ಪುರಸಭೆಗಳಾಗಿ ಪ್ರಾರಂಭಿಸಲ್ಪಟ್ಟ 
ಈ ಸ್ಥಾನಿಕ ಸ್ವರಾಜ್ಯ ಸಂಸ್ಥೆಗಳು 1883 ರಲ್ಲಿ ನಗರಸಭೆಗಳಾಗಿ, 1926 ರಲ್ಲಿ ಬರೋ ಮುನಸಿಪಾಲಿಟಿಗಳಾದವು. 1951 ರಲ್ಲಿ 


668 . ಧಾರವಾಡ ಜಿಲ್ಲೆ 


ಹುಬ್ಬಳ್ಳಿ ನಗರ ವಿಸ್ತೀರ್ಣ 18.12 ಚ.ಕಿ.ಮಿ. ಆಗಿದ್ದರೆ, ಧಾರವಾಡ ನಗರದ ವಿಸ್ತೀರ್ಣವು 36.25 ಚ.ಕಿ.ಮಿ.ಗಳಾಗಿತ್ತು. ಸದರಿ 
ವರ್ಷದಲ್ಲಿ (1951) ಹುಬ್ಬಳ್ಳಿ ನಗರದ ಜನಸಂಖ್ಯೆ 1,29,609 ಆಗಿದ್ದರೆ ಧಾರವಾಡ ನಗರದ ಜನಸಂಖ್ಯೆ 66,571 ಆಗಿತ್ತು. 
ಧಾರವಾಡ ನಗರದಲ್ಲಿ 10,174 ಮನೆಗಳಿದ್ದರೆ ಹುಬ್ಬಳ್ಳಿಯಲ್ಲಿ 14,092 ಮನೆಗಳಿದ್ದವು. 1951 ರಲ್ಲಿ ಹುಬ್ಬಳ್ಳಿ ನಗರಸಭೆಯ 
ಚುನಾಯಿತ ಸದಸ್ಕರ ಸಂಖ್ಯೆ 42 ಆಗಿದ್ದರೆ ಅದರಲ್ಲಿ ನಾಲ್ಕು ಸ್ಥಾನಗಳನ್ನು ಮಹಿಳೆಯರಿಗೆ, ಮೂರು ಸ್ಥಾನಗಳನ್ನು ಪ.ಜಾತಿಯವರಿಗೆ 
ಮೀಸಲಿಡಲಾಗಿತ್ತು. ಧಾರವಾಡ ಪುರಸಭೆಯ ಸದಸ್ಯರ ಸಂಖ್ಯೆ ಐದು ಕಾಯ್ದಿಟ್ಟ ಸ್ಥಾನಗಳನ್ನು ಒಳಗೊಂಡಂತೆ 38 ಆಗಿತ್ತು. 


ನಗರ ರಚನೆ: ಹುಬ್ಬಳ್ಳಿ ಪುರಸಭೆಯಲ್ಲಿ ಹಿಂದಿನ 11 ಗ್ರಾಮಗಳು ಸೇರಿದ್ದವು (ೊನೇಯ ಅಧ್ಯಾಯ ನೋಡಿ). ಧಾರವಾಡ 
ಪುರಸಭೆಯಲ್ಲಿ (1) ಹಳೆಯ ಕಿಲ್ಲಾ ಪ್ರದೇಶ, 2) ಕಸಬಾ 3) ಬಡಾವಣೆಗಳು ಮತ್ತು 4) ಸುತ್ತಮುತ್ತಲಿನ ಗ್ರಾಮಗಳು ಸಬರ್ಬನ್‌) 
ಎಂದು ವಿಭಾಗಿಸಲ್ಪಟ್ಟಿತ್ತು. ಮುಂದೆ 12 ಹಳ್ಳಿಗಳನ್ನು ಸೇರಿಸಲಾಯಿತು. ಅವಳಿನಗರಗಳಿಗೆ ಹೊಂದಿಕೊಂಡಂತೆ ಅನೇಕ ಹೊಸ 
ಬಡಾವಣೆಗಳು ರಚನೆಗೊಂಡಿರುವವು. ರಾಜ್ಯಪುನರ್‌ ಘಟನೆಗೆ ಪೂರ್ವದಲ್ಲಿ 1953 ರಲ್ಲಿ ಅಂದಿನ ಮುನಸಿಪಾಲಿಟಿ ಕಾಯಿದೆಯ 
ಪ್ರಕಾರ ಚೀಫ್‌ ಆಫೀಸರ್‌, ಆರೋಗ್ಯಾಧಿಕಾರಿ ಮತ್ತು ಇಂಜನಿಯರ್‌ ಇವರು ನಗರ ಸಭೆಯ ಪ್ರಮುಖ ಶಾಸನಬದ್ಧ 
ಅಧಿಕಾರಿಗಳಾಗಿದ್ದರು. ಸದರಿವರ್ಷ ಹುಬ್ಬಳ್ಳಿ ನಗರಸಭೆಯ ಆಡಳಿತ ವ್ಯವಸ್ಥೆಯು 9 ವಿವಿಧ ಆಡಳಿತ ವಿಭಾಗಗಳನ್ನು ಹೊಂದಿತ್ತು. 
ನಗರಸಭೆಯು ಒಟ್ಟು ಆದಾಯ 1952-53ರಲ್ಲಿ ರೂ.23.35 ಲಕ್ಷ ಆಗಿದ್ದರೆ, ಆದಾಯದ ಬಹುಪಾಲು, ರೂ.6.74 ಲಕ್ಷ ಆಕ್ಟಾಯ 
ಮೂಲದಿಂದ, ರೂ.6.35 ಲಕ್ಷ ಮನೆ ಮತ್ತು ಭೂ ಕಂದಾಯದಿಂದ ಸಂಗ್ರಹವಾಗಿತ್ತು. ಸದರಿ ವರ್ಷದ ಒಟ್ಟು ವೆಚ್ಚ ರೂ.24.66 
ಲಕ್ಷಗಳಲ್ಲಿ ರೂ.12.27 ಲಕ್ಷ ಸಾರ್ವಜನಿಕ ಆರೋಗ್ಯ ಮತ್ತು ಸೌಕರ್ಯಗಳಿಗೆ, ರೂ.5.75 ಲಕ್ಷ ಸಾರ್ವಜನಿಕ ಶಿಕ್ಷಣ, ರೂ.3.81 
ಲಕ್ಷ ಸಾಮಾನ್ಯ ಆಡಳಿತದ ವೆಚ್ಚವಾಗಿದ್ದವು ಎಂದು ತಿಳಿದುಬರುವುದು. ಸದರಿ ವರ್ಷದಲ್ಲಿ ಸರಾಸರಿ ತಲಾ ಕಂದಾಯ ರೂ.11.56 
ಆಗಿದ್ದರೆ ಸರಾಸರಿ ತಲಾ ಆದಾಯ ರೂ.18.06. 


1952-1953 ರಲ್ಲಿ ಧಾರವಾಡ ಮುನಿಸಿಪಲ್‌ ಬರೋದ ಆದಾಯ ವೆಚ್ಚಗಳು ಅನುಕ್ರಮವಾಗಿ ರೂ.10.40 ಲಕ್ಷ ಮತ್ತು 
ರೂ.11.81 ಲಕ್ಷ ಎಂದು ತಿಳಿದುಬರುವುದು. ಸದರಿವರ್ಷದಲ್ಲಿ ಧಾರವಾಡ ನಗರಸಭೆಯ ಸರಾಸರಿ ತಲಾ ಕಂದಾಯ ರೂ.7.56 
ಆಗಿದ್ದರೆ ಸರಾಸರಿ ತಲಾ ಆದಾಯ ರೂ.11.53 ಎಂದು ತಿಳಿದಬರುವುದು. 


ನೀರು ಪೂರೈಕೆ : ಈ ಶತಮಾನದ ಪ್ರಾರಂಭದ ದಶಕಗಳಲ್ಲಿ ಧಾರವಾಡ ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆ ಐದಾರು 
ಸ್ಥಳೀಯ ಕೆರೆಗಳಿಂದ ಆಗುತ್ತಿತ್ತು. ಹಿರೇಕೆರೆ, ಕೊಪ್ಪದಕೆರೆ, ಹಾಲಕೆರೆ ಮುಂತಾದವುಗಳು ಪ್ರಮುಖವಾಗಿದ್ದವು. ಇವು ಅಲ್ಲದೇ ಹಲವಾರು 
ಹೊಕ್ಕು ತುಂಬುವ ಭಾವಿಗಳು ಇದ್ದವು. ಧಾರವಾಡದಲ್ಲಿ ಸುಮಾರು ಒಂದು ನೂರು ವರ್ಷದ ಹಿಂದೆ ನೀರಿನ ಬರವಿದ್ದಾಗ ಎರಡು 
ಆಣೆಗೆ ಒಂದು ಕೊಡ ನೀರು ದೊರೆಯುವುದು ಕಷ್ಟವಾಗುತ್ತಿತ್ತು ನೀರು ಹಾಕುವವರು ತಿಂಗಳಿಗೆ 20 ರಿಂದ 30 ರೂವರೆಗೆ 


ಸಂಪಾದಿಸುತ್ತಿದ್ದರು ಎಂದು 1884 ರ ಗ್ಯಾಸೆಟಿಯರ್‌ನಲ್ಲಿ ನಮೂದಿಸಲಾಗಿದೆ. 


1908 ರಲ್ಲಿ ಕೆಲಗೇರಿ ಕೆರೆಯಿಂದ ನಗರಕ್ಕೆ ನಳದ ಮೂಲಕ ನೀರು. ಸರಬರಾಜು ಮಾಡುವ ಯೋಜನೆಯನ್ನು ಪ್ರಾರಂಭಿಸಿ 
1911ರಲ್ಲಿ ಸಂಪೂರ್ಣಗೊಳಿಸಲಾಯಿತು. ಈ ಯೋಜನೆಯ ರೂವಾರಿ ಅಂದಿನ ಮುಂಬೈ ಸರ್ಕಾರದಲ್ಲಿ ಸ್ಕಾನಿಟರಿ ಇಂಜಿನೀಯರ್‌ 
ಆಗಿದ್ದ ಡಾ. ಸರ್‌.ಎಂ. ಡಿಶ್ವೇಶ್ವರಯ್ಯನವರು. ಈ ಯೋಜನೆಯನ್ನು 1911 ರಲ್ಲಿ ರೂ.4.75 ಲಕ್ಷ ವೆಚ್ಚದಲ್ಲಿ ಪೂರೈಸಲಾಯಿತು. 
ಹೊಸಹುಬ್ಬಳ್ಳಿಯಲ್ಲಿ 18 ನೇ ಶತಮಾನದ ಪ್ರಾರಂಭದಲ್ಲಿ ತಿರುಕಾರಾಮನೆಂಬ ರಜಪೂತನು ಕಟ್ಟಿಸಿದ ಕೆರೆಯು ಕುಡಿಯುವ ನೀರಿನ 
ಪ್ರಮುಖ ಮೂಲವಾಗಿತ್ತು. ಮುನಸಿಪಾಲಟಿ ರಚನೆಗೊಂಡ ನಂತರ ಕೆರೆಯನ್ನು ಹಲವಾರು ಭಾರಿ ವಿಸ್ತರಿಸಲಾಯಿತು. 1881ರ 
ಸುಮಾರಿಗೆ ಕೆಥೆಯ ವಿಸ್ತೀರ್ಣ ಸುಮಾರು ೨9ಎಕರೆ ಆಗಿತ್ತು. ಈ ಕೆರೆಯ ನೀರು ಗುರುಸಿದ್ದಪ್ಪನ ಹೊಂಡಕ್ಕೆ ಹೋಗಿ (ಮೂರುಸಾವಿರ 
ಮಠದ ಹೊಂಡ) ಅಲ್ಲಂದ ಭೂಸಪೇಟೆಯ ಹೊಂಡಕ್ಕೆ ಹೋಗುವ ವ್ಯವಸ್ಥೆ ಇತ್ತೆಂದು ದಾಖಲೆಯಿಂದ ತಿಳಿದುಬರುವುದು. ಇದೂ 
ಅಲ್ಲದೇ ಹೊಸಹುಬ್ಬಳ್ಳಿಯಲ್ಲಿ 386 ಸಿಹಿನೀರಿನ ಬಾವಿಗಳು, 250ಸೌಳು ನೀರಿನ ಬಾವಿಗಳು ಇದ್ದುದಾಗಿ ತಿಳಿದುಬರುವುದು. ಹಳೇ 
ಹುಬ್ಬಳ್ಳಿಯಲ್ಲಿ ಕೃಷ್ಣಾಪುರದ ಹೆಗ್ಗೆರೆ, ಭವಾನಿ ಶಂಕರ ಗುಡಿಯ ಹತ್ತಿರದ ಹೊಂಡ, ನೀರು ಪೂರೈಕೆಯ ಪ್ರಮುಖ ತಾಣಗಳಾಗಿದ್ದವು 
ಎಂದು ಹಳೆಯ ದಾಖಲೆಗಳಿಂದ ತಿಳಿದುಬರುವುದು. ಇದೂ ಅಲ್ಲದೇ ಹಳೇಹುಬ್ಬಳ್ಳಿಯಲ್ಲಿ ಸುಮಾರು ಒಂದುನೂರು ಸಿಹಿ ನೀರಿನ 


ಇ 
ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 669 


ವಿಗಳು, 150 ಸವ 
ಭಾ ಳುನೀರಿನ ಭಾವಿಗಳು ಇದ್ದವು. ಹುಬ್ಬಳ್ಳಿ ನಗರಕ್ಕೆ ನಳದ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು 
ಒದಗಿಸಲು 1881 ರಲ್ಲಿ ಉಣಕಲ್‌ ಕೆರೆಯನ್ನು ನಿರ್ಮಿಸಲಾಯಿತು. ಮುನಸಿಪಾಲಟಿಯವರು, ರೇಲ್ವೆ ಕಂಪನಿಯವರು ಜಂಟೀಯಾಗಿ 
ಈ ಯೋಜನೆಯನ್ನು ಪ್ರಾರಂಭಿಸಿದರು. 1892 ರ ಸುಮಾರಿಗೆ ನಳದ ನೀರನ್ನು ಪೂರೈಸಿದರು. ಕೆರೆಯ ಜಲಾವೃತ ಪ್ರದೇಶದ 
ಲ 

ಎಸ್ತೀರ್ಣ 18 ಚ.ಮೈಲುಗಳಾಗಿದ್ದು ಕೆರೆಯು ಪೂರ್ಣ ತುಂಬಿದಾಗ ಸುಮಾರು 150 ದಶಲಕ್ಷ ಘನ ಅಡಿ ನೀರು ಸಂಗ್ರಹವಾಗುವುದು. 
ಈ ಕೆರೆಯಿಂದ ಹುಬ್ಬಳ್ಳಿ ನಗರಕ್ಕೆ 1951 ರಲ್ಲಿ ಪ್ರತಿದಿನ ಸುಮಾರು ಒಂದು ದಶಲಕ್ಷ ಗ್ಯಾಲನ್ನುಗಳಷ್ಟು ನೀರು ಪೂರೈಕೆಯಾಗುತ್ತಿತ್ತು 
ಸರಾಸರಿ 8 ಗ್ಯಾಲನ್‌) ಎಂದು ವರದಿಯಾಗಿದೆ. ಅಲ್ಲದೇ ನಗರದಲ್ಲಿ ಸುಮಾರು 530 ಸಾರ್ವಜನಿಕ ಮತು ಖಾಸಗಿ ಭಾವಿಗಳು 
ಇದ್ದುದಾಗಿ ತಿಳಿದು ಬರುವುದು. ಹುಬ್ಬಳ್ಳಿ ರೇಲ್ವೆ ಇಲಾಖೆಯವರು ದೇವರ ಗುಡಿಹಾಳ ಕೆರೆಯಿಂದ ಪ್ರತ್ಯೇಕವಾಗಿ ನೀರು ಪೂರೈಕೆ 
ವ್ಯವಸ್ಥೆಯನ್ನು ಮಾಡಿಕೊಂಡಿರುವರು. 


ನೀರಸಾಗರ ಯೋಜನೆ : ಬೆಳೆಯುತ್ತಿರುವ ಅವಳಿ ನಗರಗಳ ಹೆಚ್ಚುತ್ತಿರುವ ನೀರಿನ ಬೇಡಿಕೆಯನ್ನು ಪೂರೈಸಲು 1955 ರಲ್ಲಿ. 

 ನೀರಸಾಗರ (ಧಾರವಾಡದಿಂದ 10 ಕಿ.ಮಿ) ಮೊದಲನೇಯ ಹಂತದ ಯೋಜನೆಯನ್ನು ಪೂರೈಸಲಾಯಿತು. ಈ ಯೋಜನೆಯನ್ನು 

1948 ರಲ್ಲಿ ಮುಂಬೈ ಸರ್ಕಾರ ಮಂಜೂರು ಮಾಡಿದಾಗ ಅದರ ವೆಚ್ಚ ರೂ.141 ಲಕ್ಷ. ಈ ಯೋಜನೆಯು ಪೂರ್ಣಗೊಂಡಾಗ 
ಹುಬ್ಬಳ್ಳಿ-ಧಾರವಾಡ ನಗರಗಳಿಗೆ ಪ್ರತಿದಿನ ಸರಾಸರಿ ತಲಾ 20 ಗ್ಯಾಲನ್ನುಗಳಷ್ಟು ನೀರು ಪೂರೈಸಲು ಅನುಕೂಲವಾಯಿತು. 


ಹುಬ್ಬಳ್ಳಿ-ಧಾರವಾಡ ನಗರಗಳ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಹೆಚ್ಚುತ್ತಿರುವ ಔದ್ಯಮೀಕರಣ ಬೆಳವಣಿಗೆಯನ್ನು ಪರಿಗಣಿಸಿ 
ಧಾರವಾಡದಿಂದ. 40 ಕಿ.ಮ.ದೂರದ ಸವದತ್ತಿಯ ಮಲಪ್ರಭಾ ಜಲಾಶಯದಿಂದ ಮಹಾನಗರಗಳಿಗೆ ನೀರು ಪೂರೈಸುವ 
|: ಯೋಜನೆಯನ್ನು 1975ರಲ್ಲಿ ಕೈಗೆತ್ತಿಕೊಂಡು 1983 ರಲ್ಲಿ ಪೂರ್ಣಗೊಳಿಸಲಾಯಿತು. ಈ ಯೋಜನೆಯ ವೆಚ್ಚ ರೂ.1175 ಲಕ್ಷ, 
ಸದ್ಯ ಅವಳಿ ನಗರಗಳಿಗೆ ಮೂರು ಮೂಲಗಳಿಂದ ಪ್ರತಿದಿನ 170 ಲಕ್ಷ ಗ್ಯಾಲನ ನೀರು ಲಭ್ಯವಾಗುತ್ತದೆ. (ಉಣಕಲ್‌ ಜಲಾಶಯ 
10 ಲಕ್ಷ ಗ್ಯಾಲನ್‌, ನೀರಸಾಗರ 85 ಲಕ್ಷ ಗ್ಯಾಲನ್‌, ಮಲಪ್ರಭೆಯಿಂದ 75 ಲಕ್ಷ. ಸದ್ಯ ಈ ಮೂರು ಪ್ರಚಲಿತ ಯೋಜನೆಗಳಿಂದ 
ಪ್ರತಿದಿನ ಸರಾಸರಿ ತಲಾ 24 ಗ್ಯಾಲನ್‌ ನೀರಿನ ಪೂರೈಕೆಯಾಗುವುದು. ಇತ್ತೀಚಿನ ವರ್ಷಗಳಲ್ಲಿ ಬೇಸಿಗೆಯಲ್ಲಿ ನೀರಿನ ಪೂರೈಕೆ 
ಅಸಮರ್ಪಕವಾಗಿರುವುದರಿಂದ ಮಲಪ್ರಭಾ ಎರಡನೇ ಹಂತದ ಯೋಜನೆಯನ್ನು 1990 ರಲ್ಲಿ ಕೈಗೊಳ್ಳಲಾಗಿದೆ. ಇಲ್ಲಿಯವರೆಗೆ ಈ 
ಯೋಜನೆಗೆ ಮಾಡಿರುವ ವೆಚ್ಚ ರೂ.540.28 ಲಕ್ಷ. ಇದೂ ಅಲ್ಲದೇ ನಗರದ ಹಲವಾರು ಪ್ರದೇಶಗಳಲ್ಲಿ ಸುಮಾರು 264 ಕೊಳವೆ 
ಬಾವಿಗಳನ್ನು ತೋಡಿಸಿದ್ದು ಅವುಗಳಿಂದ ದಿನಂಪ್ರತಿ ಸುಮಾರು 9 ಲಕ್ಷ ಗ್ಯಾಲನ್‌ ನೀರು ಲಭ್ಯವಾಗುತ್ತದೆಂದು ತಿಳಿದು ಬರುವುದು. 
ಮಹಾನಗರ ಪಾಲಿಕೆಯ ಸರಹದ್ದಿನಲ್ಲಿರುವ ಒಟ್ಟು ನಲ್ಲಿ ಸಂಪರ್ಕ ಸಂಖ್ಯೆ 1993-94 ರಲ್ಲಿದ್ದಂತೆ 47,605. ಗೃಹಬಳಕೆ 
ಯವುಗಳಾಗಿದ್ದರೆ, 3,034 ಗೃಹೇತರ ಬಳಕೆ ನಲ್ಲಿಗಳಾಗಿದ್ದವು. ನೀರಿನ ಕರ ರೂಪದಲ್ಲಿ 1993-94 ರಲ್ಲಿದ್ದಂತೆ ಮಹಾನಗರಪಾಲಿಕೆ 
ಆದಾಯ 129.88 ಲಕ್ಷ ರೂ ಆಗಿದ್ವು ನಿರ್ವಹಣಾ ವೆಚ್ಚ ಮತ್ತು ಸಿಬ್ಬಂದಿ ವೆಚ್ಚ ಕ್ರಮವಾಗಿ 77.97 ಲಕ್ಷ ರೂ ಮತ್ತು 80.47 
ಲಕ್ಷ ರೂ. ಆಗಿತ್ತು. 


ಒಳಚರಂಡಿ : ಹುಬ್ಬಳ್ಳಿಯಲ್ಲಿ 1958 ರಿಂದ, ಧಾರವಾಡದಲ್ಲಿ 1960 ರಿಂದ ಒಳಚರಂಡಿ ಯೋಜನೆಯನ್ನು ಕೈಗೊಳ್ಳಲಾಗಿದೆ. 
1974 ರಲ್ಲಿ ಮಾನವಗೌರವ (ಹ್ಯೂಮನ್‌ ಡಿಗ್ನಿಟಿಟಿ ಯೋಜನೆಯ ಅನ್ವಯ ಸುಮಾರು 25 ಲಕ್ಷ ರೂ. ವೆಚ್ಚದಲ್ಲಿ ನಗರದ ಭಂಗೀ 
ಪಾಯಖಾನೆಗಳನ್ನು ಒಳಚರಂಡಿಗೆ ಜೋಡಿಸಿ ತಲೆಯ ಮೇಲೆ ಮಲಹೊರುವ ಪದ್ಧತಿಯನ್ನು ನಿಲ್ಲಿಸಲಾಯಿತು. ಒಂದು ವರದಿಯ 
ಪ್ರಕಾರ ನಗರ ಪ್ರದೇಶದಲ್ಲಿ ಶೇ.30 ಕ್ಕಿಂತ ಹೆಚ್ಚು ವಸತಿ ಪ್ರದೇಶಗಳಿಗೆ ಒಳಚರಂಡಿಯ ಸೌಕರ್ಯ ಇರುವುದಿಲ್ಲ 


ಇತರ ಸೌಲಭ್ಯಗಳು : ಮಹಾನಗರ ಪಾಲಿಕೆಯ ಪ್ರದೇಶದಲ್ಲಿ ಇರುವ ಒಟ್ಟು ರಸ್ತೆಗಳ ಉದ್ದ 591 ಕಿಮಿ. ಅದರಲ್ಲಿ 446 
ಕಿ.ಮಿ. ಪಕ್ಕಾರಸ್ತೆ ಇದ್ದರೆ, 145 ಕಿ.ಮಿ. ಡಾಂಬರ ರಸ್ತೆ ಇರುವುದು. 1962 ರಲ್ಲಿ ಇದ್ದ ಒಟ್ಟು ರಸ್ತೆಗಳ ವಿಸ್ತೀರ್ಣ 219 ಕಿ.ಮಿ. 
ಆಗಿತ್ತು. ಮಹಾನಗರಪಾಲಿಕೆಯ ಪರಿವ್ಯಾಪ್ತಿಯಲ್ಲಿ ಅನೇಕ ಚಿಕ್ಕ ದೊಡ್ಡ ಉಪವನಗಳು ಇದ್ದು ಅವುಗಳ ಒಟ್ಟು ಸಂಖ್ಯೆ 41. ಅವುಗಳಲ್ಲಿ 
ಧಾರವಾಡದ ಮೂರು (ಟನ್ನಮ್ಮಉಪವನ 11ಎಕರೆ, ಆರಭಾದ ಉಪವನ (ಎಡ್ಬರ್ಡ್‌ ಪಾರ್ಕ್‌) 7 ಎಕರೆ ಮತ್ತು ಮೃತ್ಯುಂಜಯನಗರ 
6 ಎಕರೆ). ಹುಬ್ಬಳ್ಳಿಯ ಎರಡು ಉಪವನಗಳು ಪ್ರಮುಖವಾದವುಗಳು. ಹುಬ್ಬಳ್ಳಿಯಲ್ಲಿ ಸುಮಾರು 25 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ 


670 ಧಾರವಾಡ ಜಿಲ್ಲೆ 


ಸುಂದರ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಿ ಅಲ್ಲಿ ಬೆಂಗಳೂರು ಮಾದರಿಯಲ್ಲಿ ಇಂದಿರಾ ಗಾಜಿನ ಮನೆ (1976), ಮತ್ಸಾಲಯ, 
ಆರ್ಟ್‌ಗ್ಯಾಲರಿ, ಮುಂತಾದವುಗಳನ್ನು ನಿರ್ಮಿಸಲಾಗಿದೆ. ಉಣಕಲ್ಲಿಗೆ ಹೊಂದಿಕೊಂಡಿರುವ (ನೃಪತುಂಗ ಬೆಟ್ಟ) ಬೆಟ್ಟದಲ್ಲಿ ಸುಮಾರು 
33 ಎಕರೆ ಪ್ರದೇಶದಲ್ಲಿ ಟೆರೇಸ್‌ ಉದ್ಯಾನ, ಚಿಕ್ಕಮಕ್ಕಳ ಉದ್ಯಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ತಿರಕಾರಾಮ 
ಕೆರೆಯ ಜಾಗೆಯಲ್ಲಿ ಅಂತರ ರಾಷ್ಟ್ರೀಯ ಮಟ್ಟದ ಈಜುಗೊಳವನ್ನು 1976 ರಲ್ಲಿ ಸುಮಾರು ರೂ.15.66 ಲಕ್ಷ ವೆಚ್ಚದಿಂದ 
ನಿರ್ಮಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ (ಹೆಗ್ನೇರಿಯಲ್ಲಿ) ಪುರಸಭೆಯು ವಿದ್ಯುತ್‌ಚಿತಾಗಾರವನ್ನು ನಿರ್ಮಿಸಿದೆ. ಧಾರವಾಡದ ಕಡಪಾ 
ಮೈದಾನದಲ್ಲಿ 1978ರಲ್ಲಿ ಸುಸಜ್ಜಿತ ಭವ್ಯವಾದ ಕಲಾಭವನ (ಮಲ್ಲಿಕಾರ್ಜುನ ಮನಸೂರ)ವನ್ನು ಸುಮಾರು 23 ಲಕ್ಷ ರೂ.ವೆಚ್ಚದಲ್ಲಿ 
ನಿರ್ಮಿಸಲಾಗಿದೆ. 


ಹುಬ್ಬಳ್ಳಿಯಲ್ಲಿ ಮಹಾನಗರಸಭೆಯ ವತಿಯಿಂದ 25,000 ಆಸನ ವ್ಯವಸ್ಥೆಯುಳ್ಳ ನೆಹರು ಸ್ಟೇಡಿಯಂ ಸ ಗುಳಕವ್ವನ್ನ 
ಕೆರೆ) ಅನ್ನು 1975 ರಲ್ಲಿ ಸುಮಾರು 20 ಲಕ್ಷ ರೂ. ವೆಚ್ಚದಲ್ಲಿ ನಿರ್ಮಿಸಲಾಯಿತು. 


ಹುಬ್ಬಳ್ಳಿ ಧಾರವಾಡಗಳಿಗೆ 1961 ರಿಂದ ಕ್ರಮಬದ್ಧವಾಗಿ ಶರಾವತಿಯ ವಿದ್ಯುತ್‌ ಪೂರೈಕೆಯಾಗುತ್ತಿದೆ. ಅದಕ್ಕೂ ಪೂರ್ವದಲ್ಲಿ 
ಹುಬ್ಬಳ್ಳಿ ನಗರಕ್ಕೆ ಸೀಮಿತವಾದಂತೆ 1924 ರಲ್ಲಿ ಪ್ರಾರಂಭವಾದ ಹುಬ್ಬಳ್ಳಿ ಎಲೆಕ್ಟಿಕಲ್‌ ಕಂಪನಿ (ಅಮಟೆ ಮತ್ತು ಕಂ) ಡೀಜಲ್‌ 
ಜನರೇಟರ ಮೂಲಕ ವಿದ್ಯುತ್ತನ್ನು ಉತ್ಪಾದಿಸಿ ಒದಗಿಸುತ್ತಿತ್ತು. ಮುಂದೆ 1944 ರಲ್ಲಿ ಈ ಕಂಪನಿಯನ್ನು ಸರ್ಕಾರ ವಹಿಸಿಕೊಂಡಿತ್ತು. 
ಧಾರವಾಡದಲ್ಲಿ ಧಾರವಾಡ ಎಲೆಕ್ಟ್ರಿಕ್‌ ಸಪ್ಲಾಯ ಕಂ., 1930 (ದೇಸಾಯಿ ಮತ್ತು ಕಂಪನಿ) ಎಂಬ ಸಂಸ್ಥೆಯು ಸೀಮಿತ ಪ್ರಮಾಣದಲ್ಲಿ 
ವಿದ್ಯುತ್ತನ್ನು ಪೂರೈಸುತ್ತಿತ್ತು. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸುಮಾರು 18,644 ವಿವಿಧ ಬಗೆಯ ಬೀದಿ ದೀಪಗಳಿವೆ 
(1994). ಮಹಾನಗರಪಾಲಿಕೆಗೆ 1993-94 ರಲ್ಲಿ ವಿದ್ಯುಚ್ಛಕ್ತಿ ಸಂಬಂಧ ಆದ ಖರ್ಚು 28.08 ಲಕ್ಷ ರೂ. ಮತ್ತು ಹೊಸದಾಗಿ 
ಬೀದಿ ದೀಪ ಅಳವಡಿಸಿದ್ದಕ್ಕಾಗಿ ಆದ ಖರ್ಚು ಒಟ್ಟು 42.33 ಲಕ್ಷ ರೂ. ಆಗಿತ್ತು. ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಹೆದ್ದಾಗಿ ಗುಂಟ 
25 ಕಿ.ಮಿ. ಉದ್ದಕ್ಕೆ ಕೊಳವೆ ದೀಪಗಳನ್ನು ಅಳವಡಿಸಲಾಗಿದೆ. ನಾಗರಿಕರ ಸೌಲಭ್ಯಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 
ಎರಡೂ ಘಟಕಗಳಲ್ಲಿ ಸೇರಿ ಒಟ್ಟು 21 (ಹುಬ್ಬಳ್ಳಿಯಲ್ಲಿ 13) ಆಸ್ಪತ್ರೆಗಳನ್ನು ನಡೆಸುತ್ತದೆ. ಪುರಸಭೆಯ ಹುಬ್ಬಳ್ಳಿಯ ಚಿಟಗುಪ್ಪಿ 
ಆಸ್ಪತ್ರೆ (1894) ರಾಜ್ಯದ ಅತ್ಯಂತ ಹಳೆಯ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಮಹಾನಗರಸಭೆಯು ಹುಬ್ಬಳ್ಳಿಯಲ್ಲಿ ಎರಡು ಪ್ರೌಢಶಾಲೆಗಳನ್ನು 
ಲ್ಯಾಮಿಂಗ್‌ ಟನ್‌ (1890 ಬಾಲಕ. ಮತ್ತು Wipes ನಡೆಸಿಕೊಂಡು ಬರುತ್ತಿದೆ. ಮಹಾನಗರ ಸಭೆಯಿಂದ ವಿವಿಧ ಮಾರುಕಟ್ಟೆ 
ಸಂಕೀರ್ಣಗಳಲ್ಲಿ ಒಟ್ಟು 1969 ಅಂಗಡಿಗಳು ಇರುವವು (1994). 


ಹಣಕಾಸು : ಮಹಾನಗರಪಾಲಿಕೆಯಾಗಿ ರಚನೆಗೊಂಡನಂತರ ಸಂಸ್ಥೆಯ ಆದಾಯ ವೆಚ್ಚಗಳು ಗಣನೀಯವಾಗಿ ಹೆಚ್ಚಳಗೊಂಡಿವೆ. 
1962 ರಲ್ಲಿ ಹುಬ್ಬಳ್ಳಿ - ಧಾರವಾಡ ಎರಡೂ ಘಟಕಗಳ ವಾರ್ಷಿಕ ಆದಾಯ ರೂ.60 ಲಕ್ಷದಷ್ಟು ಇದ್ದರೆ ಇತ್ತೀಚಿನ ವರ್ಷಗಳಲ್ಲಿ 
ಅದು ರೂ.16 ಕೋಟಿಗೂ ಮೀರಿದೆ. ಮಹಾನಗರ ಪಾಲಿಕೆಗೆ ಆಕ್ಟಾಯ್‌ ಅನುದಾನ ರೂಪದಲ್ಲಿ 1991-92, 1992- 93 ಮತ್ತು 
1993-94ರಲ್ಲಿ ರಾಜ್ಯ ಸರ್ಕಾರದಿಂದ ಸಂದಾಯವಾದ ಅನುದಾನ ಕ್ರಮವಾಗಿ 324.79 ಲಕ್ಷ 332.16 ಲಕ್ಷ ಮತ್ತು 646.76 
ಲಕ್ಷ ರೂ. ಆಗಿತ್ತು. ಹಾಗೂ ಇತರ ಅಭಿವೃದ್ಧಿ ಅನುದಾನ 279.88 ಲಕ್ಷ, 241.49 ಲಕ್ಷ ಮತ್ತು 352.91 ಲಕ್ಷ ರೂ. ಆಗಿತ್ತು. 
, 1993-94ರಲ್ಲಿ 1,207 ಪೌರ ಕಾರ್ಮಿಕರು ಸೇರಿಸಿದಂತೆ ಒಟ್ಟು ಸಿಬ್ಬಂದಿಯ ಸಂಖ್ಯೆ 2,480. ಮಹಾನಗರಪಾಲಿಕೆಯ ಇತ್ತೀಚಿನ 
ಹಲವಾರು ವರ್ಷಗಳ ಆದಾಯ ವೆಚ್ಚಗಳು ಲಕ್ಷ ರೂಗಳಲ್ಲಿ ಈ ಮುಂದಿನಂತೆ ಇರುವುದು. ಆವರಣದಲ್ಲಿರುವ ಸಂಖ್ಯೆಯು ವೆಚ್ಚವನ್ನು 
ಸೂಚಿಸುವುದು: 1962-63: 76.95 (59.63), 1965-66: 91.21 (87.29); 1968-69: 134.76, (121.27, 
1910-71: 157.86 (139.05), 1972-73: 200.28 (189.14); 1974-75: 297.91 (239.67), 1976-77: 
336.14 (292.59), 1978-79: 372.44 (390.30), 1980-81: 529.69 (447.18), 1982-83: 569.06 
(539.32), 1984-85: 664.47 (537.22), 1986-87: 1266.25 (1266.22) 1992-93: 1689 (1625), 
1993-94: 2641.16 (2627.83). | 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 071 


ಗದಗ - ಬೆಟಗೇರಿ ನಗರ. ಸಭೆ 


ಪ್ರಾರಂಭದಲ್ಲಿ ಗದಗ ಮತ್ತು ಬೆಟಗೇರಿ ಪಟ್ಟಣಗಳಿಗೆ 1859 ರಲ್ಲಿ ಪ್ರತ್ಯೇಕವಾದ ಪುರಸಭೆಗಳನ್ನು ರಚಿಸಲಾಯಿತು. ಇದಾದ 
ಮೂರು ವರ್ಷಗಳ ನಂತರ 1862ರಲ್ಲಿ ಆಡಳಿತದ ಅನುಕೂಲತೆಯ ದೃಷ್ಟಿಯಿಂದ ಎರಡೂ ಪಟ್ಟಣಗಳನ್ನು ಸೇರಿಸಿ ಗದಗ-ಬೆಟಗೇರಿ 
ಸಂಯುಕ್ತ ಪುರಸಭೆಯನ್ನು ರಚಿಸಲಾಯಿತು. 1926 ರಲ್ಲಿ ಇದನ್ನು ಬರೋ ಮುನಸಿಪಾಲಿಟಿಯ ದರ್ಜೆಗೆ ಉನ್ನತೀಕರಿಸಲಾಯಿತು. 


1951 ರಲ್ಲಿ ಅಂದಿನ ಮುಂಬೈ ಮುನಿಸಿಪಾಲಿಟಿ ಕಾನೂನಿನ ಅನ್ವಯ ಪುನರ್‌ ರಚನೆಗೊಂಡಾಗ ನಗರಸಭೆ 36 ಜನ ನಗರ 
ಸಭಾ ಸದಸ್ಯರನ್ನು ಒಳಗೊಂಡಿತ್ತು. ಅವರಲ್ಲಿ 4 ಮಹಿಳೆಯರು, ಎರಡು ಪ.ಜಾ/ಪ.ಪಂ.ಗಳಿಗೆ ಸೇರಿದವರಾಗಿದ್ದರು. ನಗರವು 11 
ವಾರ್ಡಗಳಾಗಿ ವಿಭಾಗಿಸಲ್ಪಟ್ಟಿತ್ತು. 


ನಗರದ ಇಂದಿನ (1993-94) ವಿಸ್ತೀರ್ಣ 15.36 ಚ.ಕಿ.ಮೀ; ಒಟ್ಟು ಮನೆಗಳ ಸಂಖ್ಯೆ 23,822. ನಗರವನ್ನು ಇಂದು 
ಹತ್ತು ವಾರ್ಡುಗಳಾಗಿ ವಿಂಗಡಿಸಲಾಗಿದೆ. ನಗರದ ಜನಸಂಖ್ಯೆ 1.34 ಲಕ್ಷ (1991). 1991 ರಲ್ಲಿ ಕರದಾತರ ಸಂಖ್ಯೆ 26,175 
ಅದರ ಹಿಂದಿನ ದಶಕದಲ್ಲಿ ಅವರ ಸಂಖ್ಯೆ 23,829 ಆಗಿತ್ತು. 1994 ರಲ್ಲಿ ಸರಾಸರಿ ಕರಭಾರ ರೂ.109 ಎಂದು ವರದಿಯಾಗಿದೆ. 
ಇತ್ತೀಚಿನ ಚುನಾವಣೆಯಲ್ಲಿ ಆರಿಸಿಬಂದ ಚುನಾಯಿತರಾದ ನಗರ ಸಭಾ ಸದಸ್ಯರ ಸಂಖ್ಯೆ 31, ಅವರಲ್ಲಿ ಮಹಿಳೆಯರಿಗೆ ಆರು, 
ಮತ್ತು ಪ.ಜಾ!ಪ.ಪಂ.ದವರಿಗೆ ಎರಡು ಸ್ಥಾನಗಳ ಮೀಸಲಾತಿ ಉಂಟು. ಜಿಲ್ಲೆಯ ಎರಡನೆಯ ಪ್ರಮುಖ ವ್ಯಾಪಾರಿ ಕೇಂದ್ರವಾದ 
ಗದಗ ಇತ್ತೀಚಿನ ದಶಕಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದೆ. ಅನೇಕ ಹೊಸ ಬಡಾವಣೆಗಳು ನಗರದ ಸುತ್ತಮುತ್ತ ಮೈಚಾಚಿವೆ. ನಗರದ 
ಇತ್ತೀಚಿನ ಬಡಾವಣೆಗಳಲ್ಲಿ ರಾಜೀವಗಾಂಧಿ ನಗರ (1992), ನೇಕಾರನಗರ, ಸಿದ್ದಲಿಂಗನಗರ (ಹುಡಕೊ ಕಾಲೋನಿ) ಇವು 
ಪ್ರಮುಖವಾದವುಗಳು. ಈ ಎಲ್ಲಾ ಬಡಾವಣೆಗಳ ಅಭಿವೃದ್ಧಿಗೆ ನಗರಸಭೆಯು ಖರ್ಚುಮಾಡಿದ ವೆಚ್ಚ ರೂ.15.34 ಲಕ್ಷ ಎಂದು 
ತಿಳಿದುಬರುವುದು. 


ನೀರು ಪೂರೈಕೆ : ಪ್ರಾರಂಭದಲ್ಲಿ ನಗರದ ಪ್ರಮುಖ ಕೆರೆಗಳಾದ ಭೀಷ್ಟನಕೆರೆ ಮತ್ತು ಹಸಿರು ಕೆರೆಗಳು ಕುಡಿಯುವ ನೀರನ್ನು 
ಒದಗಿಸುವ ಮೂಲವಾಗಿದ್ದವು. ಇದು ಅಲ್ಲದೇ ಸುಮಾರು ಒಂದು ನೂರರಷ್ಟು ಮುನಸಿಪಾಲಿಟಿ ಭಾವಿಗಳು ಉಪಯೋಗದಲ್ಲಿ 
ಇದ್ದವು. 1972 ರಿಂದ 1992 ರ ವರೆಗೆ ಕೇವಲ ಕೊಳವೆ ಭಾವಿಗಳು ನಗರದ ನೀರು ಪೂರೈಕೆಯ ಪ್ರಮುಖ ನೆಲೆಗಳಾಗಿದ್ದವು. 
ನಗರದಲ್ಲಿರುವ ಕೊಳವೆ ಭಾವಿಗಳ ಸಂಖ್ಯೆ 145. ಗದಗ ನಗರವು ಇತ್ತೀಚಿನವರೆಗೆ ಬೇಸಿಗೆಯಲ್ಲಿ ಕುಡಿಯುವ ನೀರನ ಸಮಸ್ಯೆಯನ್ನು 
ಎದುರಿಸುತ್ತಲೇ ಇತ್ತು. 1984 ರಲ್ಲಿ ಪ್ರಾರಂಭಗೊಂಡು 1992 ರಲ್ಲಿ ಮುಕ್ತಾಯಗೊಂಡ ತುಂಗಭದ್ರಾ ಜಲಾಶಯದಿಂದ 
ಪೂರೈಕೆಯಾಗುವ ನೀರಿನ ಯೋಜನೆಯು ಬಹುಮಟ್ಟಿಗೆ ನಗರದ ನೀರಿನ ಸಮಸ್ಯೆಯನ್ನು ಪರಿಹರಿಸಿದೆ. ಗದಗ ನಗರಕ್ಕೆ ತುಂಗಭದ್ರಾ 
ಯೋಜನೆಯ ಅನ್ವಯ ಸುಮಾರು 50ಕಿ.ಮಿ ದೂರದ ಕೊರ್ಲಹಳ್ಳಿಯಿಂದ ನೀರು ತರಲಾಗುತ್ತಿದೆ. ಈ ಯೋಜನೆಯನ್ನು ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ಪೂರೈಸಿದ್ದು ಯೋಜನೆಯ ವೆಚ್ಚ ರೂ.1,342.42 ಶಿಕ್ಷಗಳು. 
ಈ ಯೋಜನೆಗೆ ಸರ್ಕಾರ (ರೂ.999.32ಲಕ್ಷು ಮತ್ತು ಜೀವ ವಿಮಾ ನಿಗಮ (ರೂ.343. 10ಲಕ್ಷ) ಸಾಲದ ರೂಪದಲ್ಲಿ ಹಣಕಾಸಿನ 
ನೆರವು ಒದಗಿಸಿದೆ. ನಗರ ವ್ಯಾಪ್ತಿಯಲ್ಲಿ ಒಟ್ಟು 5,250 ನಲ್ಲಿ ಸಂಪರ್ಕಗಳು ಇದ್ದು ಅವುಗಳಲ್ಲಿ 4,900 ಖಾಸಗಿ ಸಂಪರ್ಕ, 350 
ಸಾರ್ವಜನಿಕ ಸಂಪರ್ಕಗಳು ನಗರಕ್ಕೆ ದಿನನಿತ್ಯ ಸರಾಸರಿ 18 ಲಕ್ಷ ಗ್ಯಾಲನ್ನು ನೀರನ್ನು ಒದಗಿಸುತ್ತವೆ. ಪ್ರತೀದಿನ ಪ್ರತಿವ್ಯಕ್ತಿಗೆ ಸರಾಸರಿ 
13 ಗ್ಯಾಲನ್ನು ನೀರು ಪೂರೈಸಲಾಗುವುದು. ಮಂಡಳಿಯ ನೀರು ಸರಬರಾಜು ನಿರ್ವಹಣಾ ವಾರ್ಷಿಕ ವೆಚ್ಚ ರೂ.65 ಲಕ್ಷ ಆದರೆ 
ಪುರಸಭೆಗೆ ನೀರಿನ ತೆರಿಗೆಯ ರೂಪದಲ್ಲಿ ಸಂದಾಯವಾಗುವ ಹಣ ರೂ.8.80 ಲಕ್ಷ ಎಂದು ತಿಳಿದುಬರುವುದು. 


ಜನರ ಆರೋಗ್ಯ ಮತ್ತು ನೈರ್ಮಲ್ಕ : 1981 ರಲ್ಲಿ ಸರ್ಕಾರಕ್ಕೆ ಒಪ್ಪಿಸುವ ಪೂರ್ವದಲ್ಲಿ ನಗರಸಢೆಯು ಮೂರು ವಿವಿಧ 
ದವಾಖಾನೆಗಳನ್ನು ನಿರ್ವಹಿಸುತ್ತಿತ್ತು. ನಗರದಲ್ಲಿ ಒಳಚರಂಡಿ ಯೋಜನೆಯ ಅನುಕೂಲತೆ ಇರುವುದಿಲ್ಲ ನಗರದ ನೈರ್ಮಲ್ಯವನ್ನು 
ಕಾಪಾಡಲು 307ಜನ ವಿವಿಧ ಪೌರಕಾರ್ಮಿಕರು ಇರುವರು. ಕೈಗಾಡಿ ಮತ್ತು ಭಂಗಿ ಟ್ಯಾಂಕರ್‌ಗಳಿಂದ ಮಲವನ್ನು ಸಾಗಿಸಲಾಗುವುದು. 
ನಗರದಲ್ಲಿರುವ ಒಟ್ಟು ಕೊಳಚೆ ಪ್ರದೇಶಗಳ ಸಂಖ್ಯೆ 9, ವಿಸ್ತೀರ್ಣ 9 ಚ.ಕಿ.ಮಿ, ಗುಡಿಸಲುಗಳ ಸಂಖ್ಯೆ 812 ಎಂದು ವರದಿಯಾಗಿದೆ. 


672 ಧಾರವಾಡ ಜಿಲ್ಲೆ 


ಇತರ ಸೌಲಭ್ಯಗಳು : ನಗರ ಸಭೆಯ ವತಿಯಿಂದ ಒಂದು ಪ್ರೌಢಶಾಲೆ (1885) ಮತ್ತು ಪದವಿಪೂರ್ವ ಕಾಲೇಜನ್ನು 
ನಡೆಸಲಾಗುತ್ತಿದೆ. 1991-92 ರಲ್ಲಿ ಈ ಉದ್ದೇಶಕ್ಕಾಗಿ ಪುರಸಭೆ ಮಾಡಿದ ವೆಚ್ಚ. ರೂ.24,434. ಪುರಸಭೆಯು ಆರು 
ಉದ್ಯಾನವನಗಳನ್ನು ನಿರ್ವಹಿಸುತ್ತಿದ್ದು 1991-92 ರಲ್ಲಿ ಈ ಬಗ್ಗೆ ಖರ್ಚಾದ ಹಣ ರೂ.6.70 ಲಕ್ಷ ನಗರಸಭೆಯ ವತಿಯಿಂದ 
ಸುಮಾರು 97 ಕಿ.ಮಿ. ಉದ್ದದ ವಿವಿಧ ರಸ್ತೆಗಳು ನಿರ್ವಹಿಸಲ್ಪಡುವವು. 


ಪ್ರಪ್ರಥಮವಾಗಿ 1926 ರಲ್ಲಿ ನಗರಕ್ಕೆ “ಮಾನವಿ ಇಲೆಕ್ಟಿಕಲ್‌ ಪಾವರ್‌ ಸಪ್ಲಾಯರ್ಸ್‌'' : ಎಂಬ ಕಂಪನಿಯಿಂದ ವಿದ್ಯುತ್ತನ್ನು . 
ಸೀಮಿತವಾಗಿ ಪೂರೈಸಲಾಗುತ್ತಿತ್ತು. ನಗರದಲ್ಲಿ 1987 ರಲ್ಲಿ 3,491 ಬೀದಿದೀಪಗಳನ್ನು ಅಳವಡಿಸಿದ್ದರೆ, 1992 ರಲ್ಲಿ ಅವುಗಳ 
ಸಂಖ್ಯೆ 4,581 ಕ್ಕೆ ಹೆಚ್ಚಳಗೊಂಡಿತು. ನಗರಸಭೆಯ ವತಿಯಿಂದ ಪ.ಜಾ!ಪ.ಪಂ.ಗಳ ವಿವಿಧ ಅಭಿವೃದ್ಧಿಗಾಗಿ ಆಯವ್ಯಯದಲ್ಲಿ ಶೇ.18 
ರ ಮೀಸಲು ನಿಧಿಯ ಅನ್ವಯ ಖರ್ಚುಮಾಡಿದ ಹಣ 1991-92, 1990-91 ಮತ್ತು 1989-90 ರಲ್ಲಿ ಅನುಕ್ರಮವಾಗಿ 
ರೂ.5.15 ಲಕ್ಷ ರೂ. 8.70 ಲಕ್ಷ ಮತ್ತು ರೂ.2.53 ಲಕ್ಷ ಎಂದು ತಿಳಿದುಬರುವುದು. 


ಹಣಕಾಸು : ಜಕಾತಿ ರದ್ದಾಗುವ ಪೂರ್ವದಲ್ಲಿ 1978-79 ರಲ್ಲಿ ಜಕಾತಿ ಮೂಲದಿಂದ ನಗರ ಸಭೆಗೆ ರೂ.30.20 ಲಕ್ಷ 
ಆದಾಯ ಬಂದಿದ್ದರೆ, ಅದರ ಹಿಂದಿನ ಎರಡು ವರ್ಷಗಳಲ್ಲಿ ಈ ಮೂಲದ ಮೊತ್ತ ಆನುಕ್ರಮವಾಗಿ ರೂ. 26.60 ಲಕ್ಷ ಮತ್ತು 
ರೂ.24.80 ಲಕ್ಷ ಎಂದು ತಿಳಿದು ಬರುವುದು. ಇತ್ತೀಚಿನ ಮೂರು ವರ್ಷಗಳಲ್ಲಿ 1991-92, 1990-91, ಮತ್ತು 1989-90 - 
ರಲ್ಲಿ ಜಕಾತಿಯ ಅನುದಾನ ಮತ್ತು ಸರ್ಕಾರದ ವಿವಿಧ ಅನುದಾನಗಳು ಸೇರಿ ಸರ್ಕಾರದಿಂದ ನಗರಸಭೆಗೆ ಸಂದಾಯವಾದ ಹಣದ 
ಮೊತ್ತ ಅನುಕ್ರಮವಾಗಿ ರೂ.91.70 ಲಕ್ಷ, ರೂ.68.70ಲಕ್ಷ ಮತ್ತು ರೂ.72.45 ಲಕ್ಷ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಗರಸಭೆಯ 
ಆದಾಯ ವೆಚ್ಚಗಳು ಲಕ್ಷ ರೂ.ಗಳಲ್ಲಿ ಈ ಮುಂದಿನಂತೆ ಇರುವವು. (ಆವರಣದಲ್ಲಿರುವ ಸಂಖ್ಯೆಯು ವೆಚ್ಚವನ್ನು ಸೂಚಿಸುವುದು): 


1982-83: 75.86 (83.83); 1984-85: 107.57 (109.93), 1986-87: 134.80 (142.32); 1988-89: 
211.66(195.79); 1990-91: 202.56(225.25); 1992-93: 241.12(248.24): ಹಾಗೂ 1993-94:342.76 
(316.81). 1991-92 ರಲ್ಲಿ ನಗರಸಭೆಯ ವಿವಿಧ ವೆಚ್ಚದ ವಿವರ ಈ ಮುಂದಿನಂತೆ ಇರುವವು. ಜನರ ಆರೋಗ್ಯ ಮತ್ತು 
ನೈರ್ಮಲ್ಯ ರೂ.9.50 ಲಕ್ಷ; ಸಾರ್ವಜನಿಕ ಕಾಮಗಾರಿಗಳು ರೂ.33.18 ಲಕ್ಷ್ಯ: ನೀರು ಸರಬರಾಜು ರೂ. 28.57 ಲಕ್ಷ; ರಸ್ತೆ 
ಮತ್ತು ಹೀಪಗಳ ನಿರ್ವಹಣೆ ರೂ.13.69 ಲಕ್ಷ; ಚರಂಡಿ ಮತ್ತು ಸಾಂಕ್ರಾಂಮಿಕ ರೋಗ ನಿಯಂತ್ರಣ, ರೂ.65 ಲಕ್ಷ ಸಿಬ್ಬಂದಿ 
ವೆಚ್ಚ ರೂ.111.43 ಲಕ್ಷ; ಮತ್ತು ಇತರ ವೆಚ್ಚ ರೂ.44.19 ಲಕ್ಷ, ನಗರಸಭೆಯ ಹೊಸ ಕಟ್ಟಡವನ್ನು 1963 ರಲ್ಲಿ ಕಟ್ಟಿಸಲಾಯಿತು. 
ರಾಜ್ಯದ ಉತ್ತಮ ನಗರ ಸಭೆ ಎಂದು ಸತತವಾಗಿ ಮೂರು ಸಲ ಪ್ರಥಮ ಪ್ರಶಸ್ತಿಯನ್ನು ಪಡೆದ ಹಿರಿಮೆ ಈ ನಗರ ಸಭೆಯದು. 
1984-85 ಮತ್ತು 1985-86 ರಲ್ಲಿ ಪ್ರತೀವರ್ಷ ರೂ.15 ಲಕ್ಷಗಳಂತೆ 1986-87 ರಲ್ಲಿ ರೂ. ಆರು ಲಕ್ಷದ ಬಹುಮಾನವನ್ನು 
ನೀಡಲಾಯಿತು. 


ಹುಬ್ಬಳ್ಳಿ - ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ 


ನಗರಗಳ ಸುವ್ಯವಸ್ಥಿತ ಮತ್ತು ಸರ್ವಾಗೀಣ ಅಭಿವೃದ್ಧಿಯನ್ನು ಸಾಧಿಸಲು ಸಹಾಯಕವಾಗುವಂತೆ ಕರ್ನಾಟಕ ಸರ್ಕಾರವು 1976 
ರಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಮಂಡಳಿಗಳ ಅಧಿನಿಯಮವನ್ನು ಜಾರಿಗೊಳಿಸಿತು. ನಂತರ ನಗರ ಯೋಜನಾ ಪ್ರಾಧಿಕಾರ ಮತ್ತು 
ನಗರಾಭಿವೃದ್ಧಿ ಮಂಡಳಿಗಳನ್ನು ಒಂದೇ ಆಡಳಿತ' ವ್ಯವಸ್ಥೆಯಲ್ಲಿ ತರುವ ಮೂಲಕ ಎರಡೂ ಸಂಸ್ಥೆಗಳನ್ನು ಒಂದುಗೂಡಿಸಿ ಹುಬ್ಬಳ್ಳಿ 
ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು 1988 ರಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯಿದೆ 1987 ರ ಅನ್ವಯ 
ಸ್ಥಾಪಿಸಲಾಯಿತು. ಕೇಂದ್ರ ಕಛೇರಿ ಹುಬ್ಬಳ್ಳಿಯಲ್ಲಿ ಇರುವುದು. ಈ ಸಂಸ್ಥೆಯು ಒಂದು ಅರೆ ಸರ್ಕಾರಿ ಸ್ವಾಯತ್ತತೆಯನ್ನು ಹೊಂದಿದ 
ಶಾಸನಬದ್ಧ ಸಂಸ್ಥೆಯಾಗಿರುವುದು. 


ಪ್ರಾಧಿಕಾರದ ಕಾರ್ಯವ್ಯಾಪ್ತಿ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲದೇ ಹುಬ್ಬಳ್ಳಿ ತಾಲೂಕಿನ ಅಂಚಿನ ಆರು ಗ್ರಾಮಗಳು, ಧಾರವಾಡ 
ತಾಲ್ಲೂಕಿನ ಅಂಚಿನ 11 ಗ್ರಾಮಗಳನ್ನು ಒಳಗೊಂಡಿರುವುದು. ಪ್ರಾಧಿಕಾರದ ಅಭಿವೃದ್ಧಿ ಯೋಜನೆಗೆ ಒಳಪಟ್ಟಿರುವ ಒಟ್ಟು ಕ್ಷೇತ್ರ 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 673 


9,569 ಹೆಕ್ಟೇರ. ಹುಬ್ಬಳ್ಳಿ (4,733 ಹೆ), ಧಾರವಾಡ (2,890 ಹೆ) ಹಾಗೂ ನವನಗರ (1,946 ಹೆ). ಈ ಒಟ್ಟು ಕ್ಷೇತ್ರದಲ್ಲಿ 
ವಸತಿಗಾಗಿ ಮೀಸಲಾದ ಪ್ರದೇಶ 3,978 ಹೆಕ್ಟೇರ್ಸ್‌, ನಗರಾಭಿವೃದ್ಧಿ ಪ್ರಾಧಿಕಾರವು ಪ್ರಮುಖವಾಗಿ 1) ಅವಳಿನಗರಗಳ ಉತ 
ಬೆಳವಣಿಗೆಗಾಗಿ ವಸತಿ, ವಾಣಿಜ್ಯ ಮತ್ತು ಕೈಗಾರಿಕಾ ವಿನ್ಯಾಸಗಳನ್ನ ತಯಾರಿಸುವದು. 2) ನಗರಗಳ ಬೆಳವಣಿಗೆಗೆ ಸೂಕ್ತ ನಿಯಮಗಳನ್ನು 
ರೂಪಿಸಿ ಅವುಗಳನ್ನು ಜಾರಿಯಲ್ಲಿ ತರುವುದು, ಕಟ್ಟಡದ ನಿರ್ಮಾಣ ಮತ್ತು ಇತರ ನಿರ್ಮಾಣವನ್ನು ಯೋಜನೆಗೆ ಅನುಗುಣವಾಗಿ 
ನಿಯಂತ್ರಿಸುವುದು; 3) ಜನಸಾಮಾನ್ಯರಿಗೆ ಖಾಸಗಿಯಾದ ನಿವೇಶನ, ಜಾಗೆಯನ್ನು ಖರೀದಿಸುವ ಬಗ್ಗೆ ಮತ್ತು ಕಟ್ಟಡ ನಕ್ಷೆಯನ್ನು 
ತಯಾರಿಸುವುದನ್ನು ಕುರಿತು ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವುದು, ಯೋಜನೆಯಲ್ಲಿ ಅಳವಡಿಸಿದ ರಸ್ತೆ ಮತ್ತು 
ಇತರ ಪ್ರಸ್ತಾವನೆಗಳನ್ನು ಕಾರ್ಯರೂಪದಕ್ಕೆ ತರುವುದು, ಇವೇ ಮುಂತಾದವುಗಳು. ಕಾ 


ಇದುವರೆಗೆ ಪ್ರಾಧಿಕಾರವು ಅವಳಿನಗರಗಳಲ್ಲಿ 20ಯೋಜನೆಗಳನ್ನು 206.43 ಹೆಕ್ಟೇರ್‌ ಪ್ರದೇಶವನ್ನು ಒಳಗೊಂಡಂತೆ ರೂಪಿಸಿ, 
2,546 ನಿವೇಶನಗಳನ್ನು ಹಂಚಿಕೆಗಾಗಿ ಮಹಾನಗರಸಭೆಗೆ ಒಪ್ಪಿಸಿದೆ. ನಿವೇಶನಗಳ ರಚನೆಗೆ ಖರ್ಚುಮಾಡಿದ ಹಣ ರೂ.249.45 
ಲಕ್ಷ್ಮ ಈ ನಿವೇಶನಗಳ ಪೈಕಿ ಪ.ಜಾತಿ!ಪ.ವರ್ಗದವರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡಲಾದ ನಿವೇಶನಗಳ ಸಂಖ್ಯೆ 
ಅನುಕ್ರಮವಾಗಿ 298 ಮತ್ತು 204. ' 


ಸಮಾಜದ ದುರ್ಬಲ ವರ್ಗದವರಿಗೆ ಕೇವಲ ರೂ.7000 ಗಳಲ್ಲಿ ಅಭಿವೃದ್ಧಿಪಡಿಸಿದ 30 x 20 ಅಡಿ ನಿವೇಶನಗಳ ಹಂಚಿಕೆ 
ಮಾಡಿದ್ದು ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಹಿರಿಮೆ ಎಂದು ವರದಿಯಾಗಿದೆ. ಹೆಚ್ಚುತ್ತಿರುವ ನಿವೇಶನಗಳ ಬೇಡಿಕೆಯನ್ನು ಗಮನಿಸಿ 
ಪ್ರಾಧಿಕಾರವು ಹೊಸದಾಗಿ 12 ಯೋಜನೆಗಳನ್ನು ರೂಪಿಸಿದ್ದು ಅವುಗಳಿಗಾಗಿ 1,825 ಎಕರೆ ಭೂಸ್ವಾಧೀನ ಕೆಲಸ ವಿವಿಧ ಹಂತಗಳಲ್ಲಿ 
ಇರುವುದು. ಈ 12 ಯೋಜನೆಗಳಿಂದ ಸುಮಾರು 24,585 ನಿವೇಶನಗಳು ಹಂಚಿಕೆಗೆ ಲಭ್ಯವಾಗುವವು. ಈ ಯೋಜನೆಯ 
ಅಂದಾಜು ಖರ್ಚು ರೂ. 10,667 ಲಕ್ಷ. 


ಣ 


ನಗರಾಭಿವೃದ್ಧಿ ಪ್ರಾಧಿಕಾರದ ಮಹಾನಗರ ಸಭೆಗೆ ಇದುವರೆಗೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ (7 ಯೋಜನೆಗಳಿಗೆ) ಸಾಲದ 
ರೂಪದಲ್ಲಿಧನ ಸಹಾಯ ರೂಪದಲ್ಲಿ ರೂ.26.32 'ಲಕ್ಷ ಹಣ ಸಂದಾಯ ಮಾಡಲಾಗಿದೆ. ಈ ಯೋಜನೆಗಳಲ್ಲಿ ಪೂಣೆ - 
ಬೆಂಗಳೂರು ರಸ್ತೆಗೆ ಬೈಪಾಸ ರಸ್ತೆ ನಿರ್ಮಾಣ (ರೂ. ಆರು ಲಕ್ಷ, ಸೋಡಿಯಂ ವೇಪರ ದೀಪದ ಅಳವಡಿಕೆ (ರೂ.10.19 ಲಕ್ಷು, 
ಸ್ವಯಂ ಚಾಲಿತ ಸಂಚಾರ. ನಿಯಂತ್ರಣ ದೀಪದ ವ್ಯವಸ್ಥೆ (ರೂ.5.50 ಲಕ್ಷ): ಮುಂತಾದವುಗಳು ಸೇರಿವೆ. 


ನಗರ ಯೋಜನೆ 


ಯೋಜಿತ ನಗರ ನಿರ್ಮಾಣದ ಕಲ್ಪನೆಯು ಪುರಾತನವಾಗಿದ್ದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳನ್ನು ಕ್ರಮಬದ್ಧವಾಗಿ ಮತ್ತು 
ವೈಜ್ಞಾನಿಕವಾಗಿ ನಿರ್ಮಿಸುವ ಮತ್ತು ವಿಸ್ತರಿಸುವ ಅಗತ್ಯ ಇಂದು ಅತೀ ಹೆಚ್ಚಿನ ಮಹತ್ವವನ್ನು ಪಡೆದಿರುವುದು. ರಾಜ್ಯ ಪುನರ್‌ 
ಘಟನೆಗೆ ಮೊದಲು ಈ ಭಾಗದಲ್ಲಿ ಮುಂಬಯಿ ನಗರ ಯೋಜನೆ ಕಾನೂನು 1915 ಜಾರಿಯಲ್ಲಿ ಇತ್ತು. ಅದರ ಕೇಂದ್ರ ಕಛೇರಿ 
ಪುಣೆಯಲ್ಲಿ ಇತ್ತು. ರಾಜ್ಯ ಪುನರ್‌ ಘಟನೆಯ ನಂತರದ ವರ್ಷಗಳಲ್ಲಿ 1961 ರಲ್ಲಿ ರಾಜ್ಯ ವ್ಯಾಪ್ತಿಯ ಕರ್ನಾಟಕ ನಗರ ಮತ್ತು 
ಗ್ರಾಮಾಂತರ ಯೋಜನೆ ಅಧಿನಿಯಮವೆಂಬ ಹೆಚ್ಚು ವ್ಯಾಪಕವಾದ ಕಾನೂನನ್ನು ತೂಪಿಸಿ 1965 ರಿಂದ ಜಾರಿಗೊಳಿಸಲಾಯಿತು. 
ಈ ಕಾಯ್ದೆಯ ಮುಖ್ಯ ಉದ್ದೇಶ ಸಂಪೂರ್ಣವಾಗಿ ಪೌರ ಮತ್ತು ಸಾಮಾಜಿಕ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಪಟ್ಟಣ ಮತ್ತು 
ಗ್ರಾಮಾಂತರ ಪ್ರದೇಶಗಳ ಯೋಜನೆ ಮತ್ತು ಪುನರ್‌ ಯೋಜನೆಗೆ ಅನುಕೂಲವಾಗುವ ಪರಿಸ್ಥಿತಿಯನ್ನುಂಟು ಮಾಡುವುದು, 
ನಿಯಂತ್ರಣಕ್ಕೆ ಒಳಪಡದೇ ಭೂಮಿಯನ್ನು ಅಭಿವೃದ್ಧಿಪಡಿಸುವುದನ್ನು ಮತ್ತು ಭೂಮಿಯ ವ್ಯಾಪಾರದಲ್ಲಿ ಲಾಭಕೋರತನವನ್ನು 
ತಡೆಯುವುದು, ಭೂಮಿಯನ್ನು ಸಮತೋಲನದಿಂದ ಬಳಸುವುದು, ಪರಿಸರದ ರಕ್ಷಣೆ, ಉದ್ಯಾನವನ, ಆಟದ ಮೈದಾನ ಮುಂತಾದ 
' ಸೌಕರ್ಯ ಮತ್ತು ಸೌಲಭ್ಯಗಳನ್ನು ರಕ್ಷಿಸುವುದು ಮತ್ತು ಸುಧಾರಿಸುವುದು ಮುಂತಾದವುಗಳು. ಈ ಕಾನೂನು ಜಿಲ್ಲೆಯ ಪ್ರಮುಖ 
ನಗರಗಳಾದ ಹುಬ್ಬಳ್ಳಿ-ಧಾರವಾಡ (1966). ಗದಗ ಬೆಟಗೇರಿ (1972) ಮತ್ತು ರಾಣೆಬೆನ್ನೂರುಗಳಿಗೆ (1992) ಅನ್ವಯಿಸುವುದು. 
1961ರಲ್ಲಿ ಜಿಲ್ಲಾ ವ್ಯಾಪ್ತಿಯ ಸಹಾಯಕ ನಿರ್ದೇಶಕರು ನಗರ ಯೋಜನೆ ಇವರ ಕಛೇರಿಯನ್ನು ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಲಾಯಿತು. 


674 ಧಾರವಾಡ ಜಿಲ್ಲೆ 


1981 ರಲ್ಲಿ ಗದಗನಲ್ಲಿ ಸಹಾಯಕ ನಿರ್ದೇಶಕರು ನಗರ ಯೋಜನೆ ಇವರ ಎರಡನೆಯ ಕಛೇರಿಯನ್ನು 6 ತಾಲ್ಲೂಕುಗಳ ಆಡಳಿತ 
ವ್ಯಾಪ್ತಿಯೊಂದಿಗೆ ಪ್ರಾರಂಭಿಸಲಾಯಿತು. ಹುಬ್ಬಳ್ಳಿ ವಿಭಾಗಕ್ಕೆ 11 ತಾಲ್ಲೂಕುಗಳನ್ನು ವಹಿಸಲಾಯಿತು. ಹುಬ್ಬಳ್ಳಿ ಸು ನಗರಗಳ 
ನಗರಯೋಜನೆ ಕಾರ್ಯವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ವಿಲೀನಗೊಳಿಸಲಾಗಿದೆ. 


1981 ರಲ್ಲಿ ಉತ್ತರ ಕರ್ನಾಟಕದ 8 ಜಿಲ್ಲೆಗಳನ್ನು ಒಳಗೊಂಡಂತೆ ಜಂಟೀ ನಿರ್ದೇಶಕರ ಕಛೇರಿಯನ್ನು ಧಾರವಾಡದಲ್ಲಿ 
ತೆರೆಯಲಾಯಿತು. ಇಲಾಖೆಯ ವತಿಯಿಂದ ಧಾರವಾಡ ಜಿಲ್ಲೆಯ 22 ನಗರಪಟ್ಟಣ ಪ್ರದೇಶಗಳ ಅಭಿವೃದ್ಧಿ ನಕ್ಷೆಯನ್ನು 
ತಯಾರಿಸಲಾಗಿದೆ. ಇವುಗಳಲ್ಲಿ ತಾಲ್ಲೂಕು ಕೇಂದ್ರಗಳಲ್ಲದೇ, ಅಳಾವರ, ಲಕ್ಷೇಶ್ವರ, ಗಜೇಂದ್ರಗಡ, ನರೇಗಲ್‌, ಅಣ್ಣಗೇರಿ ಮತ್ತು 
ಮುಳಗುಂದಗಳೂ ಸೇರಿರುವವು. ಇದು ಅಲ್ಲದೇ ಜಿಲ್ಲೆಯಲ್ಲಿ 23 ಅಭಿವೃದ್ಧಿ ಕೇಂದ್ರಗಳನ್ನು ಗುರುತಿಸಿ (ತಾಲ್ಲೂಕು ಕೇಂದ್ರವಲ್ಲದ 
ಸ್ಥಳಗಳು) ಅವುಗಳ ಅಭಿವೃದ್ಧಿ ನಕ್ಷೆಗಳನ್ನು ಸಹ ತಯಾರಿಸಲಾಗಿದೆ. ಭೂಮಿಯ ಸಮಗ್ರ ಉಪಯೋಗ ಮತ್ತು ನಿರ್ವಹಣೆ ಯೋಜನೆಯ 
ಅನ್ವಯ (ಜಪಾನ್‌ ಸರ್ಕಾರದ ಸಹಯೋಗದಿಂದ ಕೈಗೊಳ್ಳಲಾದ ಯೋಜನೆ) ಚಿಕ್ಕಬಾಸೂರು, ಅಕ್ಕಿ ಆಲೂರು, ಯಮನೂರು ಮತ್ತು 
ಅಬ್ಬಿಗೇರಿ ಮಂಡಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ 26 ಆಯ್ದ ಹಳ್ಳಿಗಳ "ಬೇಸಮ್ಯಾಪ್‌' ಮತ್ತು ಅಭಿವೃದ್ಧಿ ನಕ್ಷೆಗಳನ್ನು ಇಲಾಖೆಯು 
ತಯಾರಿಸಿದೆ. ಇಲಾಖೆಯ ವತಿಯಿಂದ ಸಮಗ್ರ ನಗರಾಭಿವೃದ್ಧಿ ಯೋಜನೆಯ ಅನ್ವಯ (ಕೇಂದ್ರ ಸರ್ಕಾರದ ನೆರವಿನ ಯೋಜನೆ) 
ರಾಣೆಬೆನ್ನೂರು ಸಗರದ ಅಭಿವೃದ್ಧಿ ಯೋಜನೆಯ ನಕ್ಷೆ ಮತ್ತು ವೆಚ್ಚದ ಅಂದಾಜು ಪಟ್ಟಿಯನ್ನು ತಯಾರಿಸಲಾಗಿದೆ. ಸಣ್ಣ ಮತ್ತು 
ಮದ್ಯಮ ಗಾತ್ರದ ಪಟ್ಟಣಗಳ ಅಭಿವೃದ್ಧಿ ಯೋಜನೆಯ ಅನ್ವಯ ಅಳ್ಲಾವರ, ಬ್ಯಾಡಗಿ, ಹಾವೇರಿ, ಲಕ್ಷೇಶ್ವರ, ರೋಣ ಮತ್ತು 
ನರಗುಂದ ನಗರಗಳ. ಅಭಿವೃದ್ಧಿ ನಕ್ಷೆಯನ್ನು ಇಲಾಖೆಯು ಸಿದ್ಧಪಡಿಸಿದೆ. | 


ಇಲಾಖೆಯ ವತಿಯಿಂದ ಕರ್ನಾಟಕ ಗೃಹಮಂಡಳಿ, ಕೊಳಚೆ ನಿರ್ಮೂಲನಾ ಮಂಡಳಿ, ಜಿಲ್ಲೆಯಲ್ಲಿ ಪುನರ್‌' ವಸತಿಗಾಗಿ 
ಆಯ್ಕೆಯಾದ ಹಳ್ಳಿಗಳ ಯೋಜನೆಯನ್ನು ತಯಾರಿಸಲಾಗುವುದು. ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮುಂತಾದ ಸಂಸ್ಥೆಗಳಿಗೆ 
ಅವಶ್ಯವಾದ ತಾಂತ್ರಿಕ ಸಲಹೆಯನ್ನು ನೀಡುವುದಲ್ಲದೇ ಯೋಜನಾ ನಕ್ಷೆಯನ್ನು ತಯಾರಿಸಿ ಕೊಡಲಾಗುವುದು. 


ಕೊಳಚೆ ನಿರ್ಮೂಲನಾ ಮಂಡಳಿ 


ಇತ್ತೀಚಿನ ವರ್ಷಗಳಲ್ಲಿ ತೀವ್ರಗತಿಯಿಂದ ಹೆಚ್ಚುತ್ತಿರುವ ನಗರೀಕರಣ, ಕೈಗಾರಿಕೆಗಳ ಬೆಳವಣಿಗೆ, ನಗರಗಳಿಗೆ ದೊಡ್ಡ 
ಪ್ರಮಾಣದಿಂದ ಬರುತ್ತಿರುವ ವಲಸಿಗರ ಸಂಖ್ಯೆ ನಗರದಲ್ಲಿಯೇ ಇರುವವರಿಗೆ ನಾಗರಿಕ ಸೌಲಭ್ಯಗಳ ಕೊರತೆ ಇವೇ ಮುಂತಾದ 
ಕಾರಣಗಳಿಂದ ನಗರಗಳಲ್ಲಿ ಕೊಳಚೆ ಪ್ರದೇಶಗಳು ಕಂಡುಬರುತ್ತಿರುವುದು ಸರ್ವೇಸಾಮಾನ್ಯವಾಗಿರುವುದು. ಈ ಸಮಸ್ಯೆಯನ್ನು 
ನಿವಾರಿಸಲು ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿಯು ಎಂಟು ಜಿಲ್ಲೆಗಳನ್ನು ಒಳಗೊಂಡಂತೆ ಉತ್ತರ ವಲಯದ ವಿಭಾಗೀಯ 
ಕಛೇರಿಯನ್ನು ಮೊದಲಿಗೆ 1980 ರಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭಿಸಿ ನಂತರ 1982 ರಲ್ಲಿ ಹುಬ್ಬಳ್ಳಿಗೆ ವರ್ಗಾಯಿಸಲಾಯಿತು. 
ವಿಭಾಗೀಯ ಕಛೇರಿಯ ನಿಯಂತ್ರಣದಲ್ಲಿ ಹುಬ್ಬಳ್ಳಿಯನ್ನು ಒಳಗೊಂಡಂತೆ ನಾಲ್ಕು ಉಪ ವಿಭಾಗಗಳು ಇರುವವು. ಕೊಳಚೆ 
ನಿರ್ಮೂಲನಾ ಮಂಡಳಿಯು ವರದಿಮಾಡುವಂತೆ, ಧಾರವಾಡ ಜಿಲ್ಲೆಯಲ್ಲಿ 13 ನಗರ ಪ್ರದೇಶಗಳು ಕೊಳಚೆ ವಸತಿ ಪ್ರದೇಶಗಳಿಂದ 
ಕೂಡಿರುವವು. ಒಟ್ಟು ಕೊಳಚೆ ಪ್ರದೇಶಗಳ ಸಂಖ್ಯೆ 87; ಕೊಳಚೆ ನಿವಾಸಿಗಳ ಸಂಖ್ಯೆ 59,680; ಗುಡಿಸಲುಗಳ ಸಂಖ್ಯೆ 11.788, 
ಆಶ್ರಯಿತ ಪ್ರದೇಶ 247 ಎಕರೆಗಳು. ಹುಬ್ಬಳ್ಳಿ -ಧಾರವಾಡ ಅವಳಿ ನಗರಗಳಲ್ಲಿಯೇ ಇರುವ ಕೊಳಚೆ ಪ್ರದೇಶಗಳ ಸಂಖ್ಯೆ 28; 
ನಿವಾಸಿಗಳ ಸಂಖ್ಯೆ 32,145; ಗುಡಿಸಲುಗಳ ಸಂಖ್ಯೆ 6,484, ವಿಸ್ತೀರ್ಣ 109 ಎಕರೆ. ಹುಬ್ಬಳ್ಳಿ” ಧಾರವಾಡದ ಕೊಳಚೆ 
ಪ್ರದೇಶಗಳು ಬಹು ಭಾಗ ಖಾಸಗಿ ಒಡೆತನದ ಭೂಮಿ, ಸರ್ಕಾರ, ಪುರಸಭೆ, ರೇಲ್ವೆಯ ಭೂಮಿಯನ್ನು ಆಕ್ರಮಿಸಿದೆ ಎಂದು 
ತಿಳಿದುಬರುವುದು. ಹುಬ್ಬಳ್ಳಿ ಧಾರವಾಡ ನಂತರ ಎರಡನೆ ಸ್ಥಾನ ಗದಗ ಬೆಟಗೇರಿ ನಗರದ್ವು ಇಲ್ಲಿ 10 ಕೊಳಚೆ ಪ್ರದೇಶಗಳಿದ್ದು 
6,423 ಜನವಸತಿಯಿಂದ ಕೂಡಿದೆ. ಗುಡಿಸಲುಗಳ ಸಂಖ್ಯೆ 1,349 ವಿಸ್ತೀರ್ಣ 27 ಎಕರೆ; ಮೂರನೇಯ ಸ್ಥಾನ ರಾಣೆಬೆನ್ನೂರಿನದು. 
ಈ ನಗರದಲ್ಲಿ 8 ಕೊಳಚೆ ಪ್ರದೇಶಗಳು 2,730 ಜನಸಂಖ್ಯೆಯಿಂದ 792 ಗುಡಿಸಲುಗಳಿಂದ ಕೂಡಿದ್ದು ಇವುಗಳು 11 ಎಕರೆ 
ಪ್ರದೇಶವನ್ನು ವ್ಯಾಪಿಸಿರುವುದು. ಘೋಷಿತ ಕೊಳಚೆ ಪ್ರದೇಶಗಳಲ್ಲದೇ ಹುಬ್ಬಳ್ಳಿಯಲ್ಲಿ 5, ಧಾರವಾಡದಲ್ಲಿ 8. ರೋಣದಲ್ಲಿ ಎರಡು, 
ಹಾನಗಲ್‌ನಲ್ಲಿ ಒಂದು ಅಘೋಷಿತ ಕೊಳಚೆ ಪ್ರದೇಶಗಳು ಇರುವವು. 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 075 


ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಇದುವರೆಗೆ (1981-94) ಘೋಷಿತ ಪ್ರದೇಶಗಳಲ್ಲಿ ಒಟ್ಟು 790 ಮನೆಗಳನ್ನು 
ನಿರ್ಮಿಸಲಾಗಿದೆ. ಅವುಗಳಲ್ಲಿ ಬಹುಪಾಲು ಹುಬ್ಬಳ್ಳಿ-ಧಾರವಾಡ (668) ಹಾಗೂ ಗದಗ (104) ಮನೆಗಳನ್ನು ಕಟ್ಟಿಸಲಾಯಿತು. 
1994-95 ನೆ ಸಾಲಿನಲ್ಲಿ ಮಂಡಳಿಯು ಹುಬ್ಬಳ್ಳಿಯ ಕೇಶವಾಪುರದ ಗಾಂಧೀವಾಡಾ ಕೊಳಚೆ ಪ್ರದೇಶದಲ್ಲಿ 392 ಮನೆಗಳ 
ನಿರ್ಮಾಣ ಮತ್ತು ಇತರೇ ಅವಶ್ಯ ಸೌಲಭ್ಯಗಳನ್ನು ಒದಗಿಸಲು ರೂ.129.19 ಲಕ್ಷ ಅಂದಾಜು ವೆಚ್ಚದ. ಯೋಜನೆಯನ್ನು 
ಹಾಕಿಕೊಂಡಿರುವುದು. 


ಸ್ಥಾನಿಕ ಅಭಿವೃದ್ಧಿ ಸಮಿತಿಗಳು 


ಲೋಕಲ್‌ ಫಂಡುಗಳ ಪ್ರಾರಂಭದೊಂದಿಗೆ 1863 ರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯ ಅವಶ್ಯಕತೆಗೆ ಅನುಸಾರವಾಗಿ 
ಮೂಲಭೂತ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವತ್ತ ಸರ್ಕಾರ ಗಮನ ಹರಿಸಿತು. ಆರು ವರ್ಷಗಳ ನಂತರ 1869 ರಲ್ಲಿ 
ಬೊಂಬಾಯಿ ಪಕ್‌ ಫಂಡ್‌ ಕಾನೂನನ್ನು ರಚಿಸುವ ಮೂಲಕ ಈ ಸ್ಥಳೀಯ ಸಂಸ್ಥೆಗಳಿಗೆ ಕಾನೂನಿನ ಅಸ್ತಿತ್ವವನ್ನು ನೀಡಲಾಯಿತು. 
ಸದರಿ ಕಾನೂನಿನ ಅನ್ವಯ ಪ್ರತೀ ಒಂದು ಜಿಲ್ಲೆಗೆ ಜಿಲ್ಲಾ ಲೋಕಲ್‌ ಫಂಡ್‌ ಕಮಿಟಿಗಳು ರಚನೆಗೊಂಡವು. ಲೋಕಲ್‌ ಫಂಡ 
ಹಣದಿಂದ ಸ್ಥಳೀಯವಾಗಿ ಶಿಕ್ಷಣ, ಕುಡಿಯುವ ನೀರಿನ ಪೂರೈಕೆ, ನೀರಾವರಿ ಕಾವಲಿಗಳು, ಧರ್ಮಶಾಲೆ, ದವಾಖಾನೆ, ಮುಂತಾದ 
ಸಾರ್ವಜನಿಕ ಉಪಯೋಗಿ ಕೆಲಸಗಳನ್ನು ಕೈಗೊಳ್ಳಲಾಗುತ್ತಿತ್ತ. ಭೂ ಕಂದಾಯದ ಮೇಲೆ ರೂಪಾಯಿಗೆ ಒಂದು ಆಣೆಯಂತೆ 
ವಸೂಲಾದ ಹಣ, ಕೊಂಡವಾಡೆ, ಜಕಾತಿ, ನಾವೆಗಳು (ಹಾಯ್ಗಡಗಳ ಮೇಲಿನ ಸುಂಕ), ಶಾಲೆಗಳ ಫೀ ಮುಂತಾದವುಗಳಿಂದ 
ಬರುವ ಆದಾಯ, ಸರ್ಕಾರ ಮತ್ತು ಪುರಸಭೆಗಳಿಂದ ಬರುವ ಸಹಾಯ ಧನ, ಸರ್ಕಾರಿ ದಸ್ತಾವೇಜುಗಳ ಬಾಬತು ಬರುವ ಬಡ್ವಿ 
ಕೆಲವು ಭೂಮಿಯ ತೆರಿಗೆ, ಮುಂತಾದ ಕಿರುಕಳ ಮೂಲಗಳಿಂದ ಬರುವ ಹಣ, ಲೋಕಲ್‌ ಫಂಡಿಗೆ ಜಮೆಯಾಗುತ್ತಿತ್ತು ಪ್ರತೀ 
ಒಂದು ಜಿಲ್ಲೆಗೆ ಒಂದರಂತೆ "ಡಿಸ್ಟಿಕ್‌ ಲೋಕಲ್‌ ಫಂಡ್‌ ಕಮಿಟಿ', ತಾಲ್ಲೂಕಿಗೆ “ತಾಲೂಕು ಫಂಡ್‌ ಕಮಿಟಿ'ಗಳು ಇರುತ್ತಿದ್ದವು. 
ಜಿಲ್ಲಾ ಫಂಡುಗಳ ಅಧ್ಯಕ್ಷರು ಜಿಲ್ಲಾಧಿಕಾರಿ (ಲೆಕ್ಟರ್‌)ಗಳಾಗಿರುತ್ತಿದ್ದರು. ಸದರಿ ಫಂಡಿನಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಸಹಾಯಕ 
ಕಲೆಕ್ಟರ ಮತ್ತು ಡೆಪ್ಯೂಟಿ ಕಲೆಕ್ಟರ್‌, ಕಾರ್ಯನಿರ್ವಾಹಕ ಇಂಜನಿಯರ್‌, ವಿದ್ಯಾ ಖಾತೆಯ ಇನ್‌ಸ್ಲೆಕ್ಟರ್‌, ಒಬ್ಬ ಇನಾಮದಾರರು 
ಮುಂತಾದ ಅಧಿಕಾರಿ ಸದಸ್ಯರು ಮತ್ತು ಅಧಿಕಾರೇತರರು ಇರುತ್ತಿದ್ದರು. ಈ ಸಮಿತಿಗಳಿಗೆ ಕೇವಲ ಸಲಹೆಸೂಚನೆ ನೀಡುವ ಅಧಿಕಾರ 
ಇತ್ತು. ಯಾವುದೇ ಕಾರ್ಯನಿರ್ವಾಹಕ ಅಧಿಕಾರ ಇರಲಿಲ್ಲ. ಅಂದಿನ ಲೋಕಲ್‌ ಫಂಡಿನ ಕಾರ್ಯಗಳನ್ನು ಕೇವಲ ಲೋಕೋಪಯೋಗಿ, 
ಮತ್ತು ಶಿಕ್ಷಣ ಎಂಬ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. 1881-82 ರಲ್ಲಿ ಧಾರವಾಡ ಲೋಕಲ್‌ ಫಂಡಿನ ಜಮಾ ಮತ್ತು 
ಖರ್ಚಿನ ವವರ ಈ ರೀತಿ ಇತ್ತು. ಲೋಕೋಪಯೋಗಿ ವಿಭಾಗದಲ್ಲಿನ ಒಟ್ಟು ಆದಾಯ ಹಿಂದಿನ ಶಿಲ್ಕು ರೂ.52,770 ಸೇರಿದಂತೆ 
ರೂ.2.12 ಲಕ್ಷದಲ್ಲಿ ಬಹುಪಾಲು (ರೂ.1.17 ಲಕ್ಷ) ತೆರಿಗೆಯ ರೂಪದಲ್ಲಿ ಸಂಗ್ರಹಿಸಲಾಗಿತ್ತು. ಅದರ ನಂತರದ ಪ್ರಮುಖ 
ಆದಾಯದ ಮೂಲ ಜಕಾತಿ (ಆಕ್ಟಾಯ್‌)ಯಿಂದ (ರೂ.11.030) ಸಂಗ್ರಹವಾಗಿತ್ತು. ಈ ವಿಭಾಗದ ಒಟ್ಟು ಖರ್ಚು ರೂ.1.86 
ಲಕ್ಷ ಆಗಿದ್ದರೆ, ಆ ಪೈಕಿ ರೂ.44,240 ದುರಸ್ತಿಗೆ, ರೂ.27,770 ನೌಕರರ ವೇತನಕ್ಕೆ ಖರ್ಚಾಗಿದ್ದರೆ, ಹೊಸ ಕಾಮಗಾರಿಗಳಿಗೆ 
ಮಾಡಿದ ವೆಚ್ಚ ರೂ.9,641 ಆಗಿತ್ತು. ಶಿಕ್ಷಣ ವಿಭಾಗದ ಒಟ್ಟು ಆದಾಯ ಹಿಂದಿನ ಶಿಲ್ಕು ರೂ.48.140 ಸೇರಿದಂತೆ ರೂ.1.53 
ಲಕ್ಷ ಆಗಿತ್ತು. ಇದರಲ್ಲಿ ಬಹುಪಾಲು ಲೋಕಲ್‌ಫಂಡ ಶಿಕ್ಷಣ ತೆರಿಗೆ ರೂಪದಲ್ಲಿ ರೂ.58,730, ಸಹಾಯಧನವಾಗಿ ರೂ. 26.810, 
ಶಿಕ್ಷಣ ಶುಲ್ಕ ರೂಪದಲ್ಲಿ ರೂ.12,760 ಸಂದಾಯವಾಗಿದ್ದವು. ಈ ವಿಭಾಗದ ಒಟ್ಟು ವೆಚ್ಚ ರೂ.1.28 ಲಕ್ಷ; ಆ ಪೈಕಿ ನೌಕರರ 
ಸಂಬಳಕ್ಕೆ ರೂ.88,420, ಶಾಲಾಕಟ್ಟಡಗಳ ನಿರ್ಮಾಣಕ್ಕೆ ರೂ.20,360, ಶಾಲೆಗಳ ನಿರ್ವಹಣೆಗೆ ರ ರೂ.12,850 ಖರ್ಚಾಗಿತ್ತು ಎಂದು 


1884ರ ಗ್ಯಾಸೆಟಿಯರ್‌ನಲ್ಲಿ ವರದಿಯಾಗಿದೆ. 


ಜಿಲ್ಲಾ ಲೋಕಲ್‌ ಬೋರ್ಡ್‌ ಧಾರವಾಡ 


ಇತ್ತೀಚಿನ 70-80 ವರ್ಷಗಳಲ್ಲಿ ಪಂಚಾಯತಿ ರಾಜ್ಯ ಸಂಸ್ಥೆಗಳಲ್ಲಿ ಜಿಲ್ಲಾಮಟ್ಟದಲ್ಲಿ ಶ್ಲ ಶೃಂಗಸಂಸ್ಥೆಯಾದ “ಜಿಲ್ಲಾ ಬೋರ್ಡ್‌'' 
ಇವುಗಳ ರಚನೆ, ಕಾರ್ಯವಿಧಾನ, ಸ್ವಾಯತ್ತತೆಯಲ್ಲಿ ಕಾಲಕಾಲಕ್ಕೆ ಸೂಕ್ತ ಬದಲಾವಣೆಗಳನ್ನು ಕಾಣಬಹುದು. ಮುಂಬಯಿ ಲೋಕಲ್‌ 


ಬೋರ್ಡ್‌ ಕಾಯಿದೆ 1923 ರ ಅನ್ನಯ ಪುರಸಭೆ!ನಗರಸಭೆ!ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮೀಣ ಪ್ರದೇಶಗಳ 


676 ಧಾರವಾಡ ಜಿಲ್ಲೆ 


ಅಭಿವೃದ್ಧಿಗೆ ಸಹಾಯಕವಾಗುವಂತೆ ಈ ಸ್ಥಾನಿಕ ಸ್ವರಾಜ್ಯ ಸಂಸ್ಥೆಯನ್ನು ರಚಿಸಲಾಯಿತು. 1951 ರಲ್ಲಿ ಬೋರ್ಡಿನ ಆಡಳಿತ ವ್ಯಾಪ್ತಿಗೆ 
ಒಳಪಟ್ಟ ಪ್ರದೇಶದ ವಿಸ್ತೀಣರ 5,257.52 ಚ.ಮೈಲುಗಳಾಗಿತ್ತು. ಜನಸಂಖ್ಯೆ 11.98ಲಕ್ಷ ಬೋರ್ಡಿನ ಎಲ್ಲಾ ಸದಸ್ಯರು ಚುನಾಯಿತ 
ಪ್ರತಿನಿಧಿಗಳಾಗಿದ್ದು ಅವರ ಸಂಖ್ಯೆ 53 ಆಗಿತ್ತು; ಆ ಪೈಕಿ 7 ಮೀಸಲು ಸ್ಥಾನಗಳಾಗಿದ್ದವು. ಸದಸ್ಯರ ಅಧಿಕಾರಾವಧಿ 'ಮೂರು 
ವರ್ಷಗಳಾಗಿದ್ದು ವಿಶೇಷ ಸಂದರ್ಭಗಳಲ್ಲಿ ಒಂದು ವರ್ಷ ಹೆಚ್ಚಿಸಬಹುದಾಗಿತ್ತು. ಬೋರ್ಡ್‌ ಅತ್ಯವಶ್ಯಕವಾಗಿ ನಿರ್ವಹಿಸಲೇಬೇಕಾದ 
ಅಭಿವೃದ್ಧಿ ಕೆಲಸಗಳಲ್ಲಿ ರಸ್ತೆಗಳ ನಿರ್ಮಾಣ, ಸಂಪರ್ಕವ್ಯವಸ್ಥೆ, ರಸ್ತೆ ಮತ್ತು ಇತರ ಸಂಪರ್ಕಮಾದ್ಯಮಗಳ ನಿರ್ವಹಣೆ, ಆಸ್ಪತ್ರೆ, 
ದವಾಖಾನೆ, ಮಾರುಕಟ್ಟೆ, ಧರ್ಮಶಾಲೆ ಮತ್ತು ಇತರ ಸಾರ್ವಜನಿಕ ಉಪಯೋಗಿ ಕಟ್ಟಡಗಳ ನಿರ್ಮಾಣ ಮತ್ತು ನಿರ್ವಹಣೆ, 
ಕುಡಿಯುವ ನೀರು ಪೂರೈಸಲು ಸಹಾಯಕವಾಗುವಂತೆ ಕೆರೆ, ಕಾಲುವೆ, ಜಲಾಶಯ, ಬಾವಿ ಮುಂತಾದವುಗಳ ನಿರ್ಮಾಣ ಮತ್ತು 
ನಿರ್ವಹಣೆ, ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯ ಕಾಪಾಡಲು ಸಹಾಯಕವಾಗುವಂತೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು, 
ರಸ್ತೆಯ ಬದಿಯಲ್ಲಿ ಮರ ನೆಡುವುದು ಇವೇ ಮುಂತಾದವುಗಳು. ಬೋರ್ಡಿನ ಆದಾಯದ ಮೂಲಗಳಲ್ಲಿ ಭೂ ಕಂದಾಯದ 
ಮೇಲಿನ ಉಪ ತೆರಿಗೆ (ನಿಸ) (ರೂ.ಗೆ ಮೂರು ಆಣೆಯಂತ್ರೆ ನೀರಿನ ತೆರಿಗೆಯ ಮೇಲಿನ ಉಪ ತೆರಿಗೆ, ಬೋರ್ಡಿನ ಆಸ್ತಿಯಿಂದ 
ಬರುವ ಆದಾಯ, ಸರ್ಕಾರದ ಸಹಾಯಧನ ಮುಂತಾದವುಗಳು ಪ್ರಮುಖವಾಗಿದ್ದವು. ನಗರ ಸಭೆಯ ವ್ಯಾಪ್ತಿಯಲ್ಲಿ ವಸೂಲಾದ 
ಭೂ ಕಂದಾಯದ ಮೇಲಿನ ಉಪ ತೆರಿಗೆಯಲ್ಲಿ 2/3 ಭಾಗವನ್ನು ಬೋರ್ಡ್‌ ಆಯಾ ನಗರ ಸಭೆಗಳಿಗೆ ನೀಡುತ್ತಿತ್ತು. ಸರ್ಕಾರದಿಂದ 
ಜಿಲ್ಲಾ ಬೋರ್ಡಿಗೆ ಪ್ರತೀವರ್ಷ ಭೂ ಕಂದಾಯದ ಶೇ.15 ರಷ್ಟನ್ನು ಅನುದಾನವಾಗಿ ನೀಡುವ ವ್ಯವಸ್ಥೆ ಇತ್ತು. ಜಿಲ್ಲಾ ಬೋರ್ಡ್‌ಗಳ 
ಮೇಲೆ ಕಲೆಕ್ಟರ್‌ (ಜಿಲ್ಲಾಧಿಕಾರಿ) ಸ್ಥಳೀಯ ಸಂಸ್ಥೆಗಳ ದಕ್ಷಿಣ ವಿಭಾಗದ ನಿರ್ದೇಶಕರು ಮತ್ತು ಸರ್ಕಾರ ಅಧಿಕಾರ ಹೊಂದಿದ್ದರು. 


1952-53 ರಲ್ಲಿ ಧಾರವಾಡ ಜಿಲ್ಲಾ ಬೋರ್ಡ್‌ ಆದಾಯ 9 ವಿವಿಧ ಮೂಲಗಳಿಂದ ರೂ.17.50 ಲಕ್ಷ ಆಗಿತ್ತು ಆ ಪೈಕಿ 
ರೂ.10.88 ಲಕ್ಷ ಸ್ಥಳೀಯ ತೆರಿಗೆಗಳ ಮೂಲಕ, ರೂ.3.51 ಲಕ್ಷ ಭೂಕಂದಾಯದ ಮೂಲಕ ಸಂದಾಯವಾಗಿತ್ತು ಎಂದು 
ಕಂಡುಬರುವುದು. ಸದರಿ ವರ್ಷದ ಖರ್ಚು ರೂ.14.98 ಲಕ್ಷ ಆಗಿದ್ವು ಪ್ರಮುಖ ವೆಚ್ಚದ ಅಂಶಗಳಲ್ಲಿ ಸಿವಿಲ್‌ ಕಾಮಗಾರಿಗಳಿಗೆ 
ರೂ.8.25 ಲಕ್ಷ, ಶಿಕ್ಷಣಕ್ಕೆ ರೂ.3.49 ಲಕ್ಷ, ವೈದ್ಯಕೀಯ ನೆರವಿಗೆ ರೂ.1.74 ಲಕ್ಷ ಎಂದು ತಿಳಿದು ಬರುವುದು: 


ಜಿಲ್ಲಾ ಬೋರ್ಡ ತನಗೆ ಬೇಕಾದ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲು ಸಂಪೂರ್ಣ ಅದಿಕಾರ ಹೊಂದಿತ್ತು. ಆದರೆ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಇಂಜನಿಯರ್‌ ಅವರ ನೇಮಕಾತಿ ವಿಷಯದಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದರೆ ಅಂತಹ 
ಅಧಿಕಾರಿಗಳ ಸಂಬಳದ 2/3 ರಷ್ಟನ್ನು ಸರ್ಕಾರ ಭರಿಸುತ್ತಿತ್ತು. ಬೊಂಬಾಯಿ ಪ್ರಾಥಮಿಕ ಶಿಕ್ಷಣ ಕಾನೂನು 1947 ರ ಅನ್ಹಯ, 
1949ರಿಂದ ಜಿಲ್ಲಾ ಬೋರ್ಡ ಪ್ರಾಥಮಿಕ ಶಿಕ್ಷಣದ ಆಡಳಿತ ವಿಷಯದಲ್ಲಾಗಲಿ ಅಥವಾ ಹಣಕಾಸಿನ ವಿಷಯದಲ್ಲಾಗಲಿ ಯಾವುದೇ 
ಅಧಿಕಾರ ಹೊಂದಿರಲಿಲ್ಲ, ಕೇವಲ ಜಿಲ್ಲಾ ಸ್ಕೂಲ ಬೋರ್ಡ್‌ಗಳಿಗೆ ಚುನಾವಣೆಯನ್ನು ಮಾತ್ರ ನಡೆಸುವ ಅಧಿಕಾರ ಇತ್ತು. ಜಿಲ್ಲಾ 
ಲೋಕಲ್‌ ಬೋರ್ಡ್‌, ಸ್ಕೂಲ ಬೋರ್ಡಿಗೆ ಭೂಕಂದಾಯ ಮೇಲಿನ ಉಪ ತೆರಿಗೆಯಲ್ಲಿ ಮತ್ತು ನೀರಿನ ತೆರಿಗೆಯಲ್ಲಿ ರೂಪಾಯಿಗೆ 
15 ಪೈಗಳಂತೆ (ಸುಮಾರು ಶೇ. 10)ಹಣವನ್ನು ನೀಡುತ್ತಿತ್ತು. 

1952 ರಲ್ಲಿ ಜಿಲ್ಲಾ ಬೋರ್ಡಿನ ನಿಯಂತ್ರಣದಲ್ಲಿ ಇದ್ದ ಒಟ್ಟು ರಸ್ತೆಗಳ ಉದ್ದ 839 ಮೈಲುಗಳು. ಧಾರವಾಡ ಜಿಲ್ಲೆಯಲ್ಲಿ 
ಸಂಸ್ಥಾನಗಳ ಪ್ರದೇಶಗಳು ವಿಲೀನಗೊಳ್ಳುವ ಪೂರ್ವದಲ್ಲಿ 1,273 ವಸತಿ ಗ್ರಾಮಗಳಿದ್ದವು. ಸಂಸ್ಥಾನಗಳ ಪ್ರದೇಶಗಳು ವಿಲೀನಗೊಂಡ 
ನಂತರ 150 ಹೊಸ ಗ್ರಾಮಗಳು ಜಿಲ್ಲಾ ಬೋರ್ಡ್‌ ಸುಪರ್ದಿಗೆ ಸೇರ್ಪಡೆಯಾದವು.. ರಾಜ್ಯ ಪುನರ್‌ ಘಟನೆಯ ನಂತರ 1959 
ರ ಕಾನೂನಿನ ಪ್ರಕಾರ ಜಿಲ್ಲಾ ಬೋರ್ಡಗಳ ಬದಲಿಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಭಿವೃದ್ಧಿ ಸಮಿತಿಗಳನ್ನು ರಚಿಸಲಾಯಿತು. ಅವು 
ಕೇವಲ ಅಧಿಕಾರಿಗಳಿಂದ ಕೂಡಿದ ಸಲಹಾ ಸಮಿತಿಗಳಾಗಿದ್ದವು. ಈ ವ್ಯವಸ್ಥೆಯಲ್ಲಿ ತಾಲ್ಲೂಕು ಅಭಿವೃದ್ಧಿ ಮಂಡಳಿಗಳು ನಿಜವಾದ 
ಅರ್ಥದಲ್ಲಿ ಅಭಿವೃದ್ಧಿ ಕಾರ್ಯಗಳ ಪ್ರಮುಖ ವಾಹಿನಿಗಳಾಗಿದ್ದವು. ಅವುಗಳ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು. ಈ ವಿಷಯವಾಗಿ 
ಪ್ರಮುಖ ಬದಲಾವಣೆಯನ್ನು 1987 ರಲ್ಲಿ ಜಿಲ್ಲಾ ಪರಿಷತ್ತುಗಳನ್ನು ಮಂಡಳ ಪಂಚಾಯತಿಗಳನ್ನು ರಚಿಸುವ ಮೂಲಕ 
ಮಾಡಲಾಯಿತು. ಜಿಲ್ಲಾ ಪರಿಷತ್ತುಗಳು ಸರ್ವಾಂಗೀಣ ಗ್ರಾಮೀಣ ಅಭಿವೃದ್ಧಿಯ ಕರ್ಣಧಾರತ್ವವನ್ನು ವಹಿಸಿದ್ದವು. ಈ ವ್ಯವಸ್ಥೆಯಲ್ಲಿ 
ತಾಲ್ಲೂಕು ಪಂಚಾಯತಿ ಸಮಿತಿಗಳನ್ನು ಕೇವಲ ಸಲಹಾ ಸಮಿತಿಗಳಂತೆ ಮಧ್ಯವರ್ತಿಯಂತೆ ಉಪಯೋಗಿಸಲಾಯಿತು. ಇವುಗಳು 
ಜಿಲ್ಲಾ ಪರಿಷತ್ತಿನ ಅಧೀನ ಸಂಸ್ಥೆಗಳಾಗಿ ನಾಮಮಾತ್ರ ಸಂಸ್ಥೆಗಳಾಗಿ ಮುಂದುವರಿದವು. ಇತ್ತೀಚೆಗೆ 1993 ರ ಕರ್ನಾಟಕ ಪಂಚಾಯತಿ 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 077 


ರಾಜ್‌ ಕಾನೂನಿನ ಅನ್ಹಯ ಮೂರು ಹಂತದ ಸಂಸ್ಥೆಗಳಾದ ಜಿಲ್ಲಾ ಪಂಚಾಯತಿ, ತಾಲ್ಲೂಕು ಪಂಚಾಯತಿ ಮತ್ತು ವಾಡಿಕೆಯಂತೆ 
ಗ್ರಾಮ ಪಂಚಾಯತಿಗಳನ್ನು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಆಡಳಿತ ವಿಕೇಂದ್ರೀಕರಣ 
ಪರಸ್ಪರ ಪೂರಕವಾಗುವಂತೆ ಪುನರ್‌ ರಚಿಸಲಾಗಿದೆ. ಈ ಬಗ್ಗೆ ಪ್ರತಿ ಒಂದು ಸಂಸ್ಥೆಯ ಕಾರ್ಯವಿಧಾನದ ವಿವರ 
ಪುಟಗಳಲ್ಲಿ ನೀಡಿದೆ. 


್ನ ಸಾಧಿಸಲು 


ಸಾ 
ನು ಮುಂದಿನ 


ತ್ತು 

ವನ್ನು 

ವ 
ದ್‌ 


ಪಂಚಾಯಿತಿ ರಾಜ್‌ 


ರಾಜ್ಯ ಪುನರ್‌ ರಚನೆಯ ನಂತರ ಕರ್ನಾಟಕದಲ್ಲಿ 1960ರಿಂದ ಏಕರೂಪದ ಮತ್ತು ಸಮಗ್ರ ಪಂಚಾಯಿತಿರಾಜ್‌ ಕಾನೂನುನ್ನು 
ಜಾರಿಯಲ್ಲಿ ತರಲಾಯಿತು. ಈ ವ್ಯವಸ್ಥೆ ಮೂರು ಹಂತದ ಸ್ಥಳೀಯ ಆಡಳಿತ ಸಂಸ್ಥೆಗಳನ್ನು ಒಳಗೊಂಡಿತ್ತು. ಅವುಗಳೆಂದರೆ ಗ್ರಾಮ 
ಮಟ್ಟದಲ್ಲಿ ಗ್ರಾಮಪಂಚಾಯಿತಿಗಳು, ತಾಲ್ಲೂಕು ಮಟ್ಟದಲ್ಲಿ. ತಾಲ್ಲೂಕು ಅಭಿವೃದ್ಧಿ ಮಂಡಳಿಗಳು ಮತ್ತು ಜಿಲ್ಲೆಗೆ ಒಂದರಂತೆ 
ಜಿಲ್ಲಾಭಿವೃದ್ಧಿ ಸಮಿತಿಗಳು. ಗ್ರಾಮಪಂಚಾಯಿತಿ ಮತ್ತು ತಾಲ್ಲೂಕು ಅಭಿವೃದ್ಧಿ ಮಂಡಳಿಗಳು ಮಾತ್ರ ಚುನಾಯಿತ ಪ್ರತಿನಿಧಿಗಳನ್ನು 
ಒಳಗೊಂಡ ಸಂಸ್ಥೆಗಳಾಗಿದ್ದವು. ಜಿಲ್ಲಾಭಿವೃದ್ಧಿ ಸಮಿತಿ ಕೇವಲ ಅಧಿಕಾರಿಗಳಿಂದ ಕೂಡಿದ ಸಲಹಾ ಸಮಿತಿಯಾಗಿತ್ತು. ಸರ್ಕಾರದ 
ಬಹುಪಾಲು ಗ್ರಾಮೀಣ ಅಭಿವೃದ್ಧಿ ಚಟುವಟಿಕೆಗಳು ತಾಲ್ಲೂಕು ಮಂಡಳಿಗಳ ಮೂಲಕ ನಡೆಯುತ್ತಿದ್ದವು. ಈ ಬಗೆಯ ಸ್ಥಳೀಯ 
ಆಡಳಿತ ವ್ಯವಸ್ಥೆ 1983ರವರೆಗೆ ಮುಂದುವರೆಯಿತು. 


ಪಂಚಾಯಿತಿರಾಜ್‌ ಪರಿಕಲ್ಪನೆಯ ಮುಖ್ಯ ಉದ್ದೇಶ ಪ್ರಜೆಗಳಿಗೆ ಆಡಳಿತದಲ್ಲಿ ಹೆಚ್ಚಿನ ಅಧಿಕಾರ, ಆಡಳಿತದಲ್ಲಿ ವಿಕೇಂದ್ರೀಕರಣ 
ಮತ್ತು ಗ್ರಾಮೀಣ ಪ್ರದೇಶಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧನೆ. ಇದಕ್ಕಾಗಿ 1983ರಲ್ಲಿ ಸಮಗ್ರ ತಿದ್ದುಪಡಿಗಳೊಂದಿಗೆ ಹೊಸ 
ಪಂಚಾಯತಿರಾಜ್‌ ಕಾನೂನನ್ನು ತರಲಾಯಿತು. ಈ ಕಾನೂನಿನಂತೆ ಪಂಚಾಯತಿರಾಜ್‌ ವ್ಯವಸ್ಥೆಯನ್ನು ಇನ್ನೂ ಹೆಚ್ಚು ವ್ಯಾಪಕವಾಗಿ 
ಮತ್ತು ಪರಿಣಾಮಕಾರಿಯಾಗುವಂತೆ ಮಾಡುವುದು; ಆಡಳಿತದಲ್ಲಿ ವಿವಿಧ ಹಂತಗಳಲ್ಲಿ ವಿಕೇಂದ್ರೀಕರಣ, ಸ್ವಾಯತ್ತತೆ, 
ಸ್ವಾವಲಂಬನೆಗಳನ್ನು ಸಾಧಿಸುವುದು; ಸಾರ್ವಜನಿಕರು ಅಭಿವೃದ್ಧಿ ಚಟುವಟಿಕೆಯಲ್ಲಿ ಹೆಚ್ಚಿನ ಸಹಯೋಗ ನೀಡುವಂತೆ ಮಾಡುವುದು. 
ಈ ಕಾನೊನಿನ ಅನ್ವಯ ಮೂರು ಹಂತದ ಅಂದರೆ ಮಂಡಳ ಪಂಚಾಯತಿ, ತಾಲೂಕು ಪಂಚಾಯತ್‌ ಸಮಿತಿ ಮತ್ತು ಜಿಲ್ಲಾ 
ಪರಿಷತ್‌ಗಳು ರಚನೆಯಾದವು. ಹೊಸ ಕಾನೂನಿನಲ್ಲಿ ಅಡಕವಾಗಿದ್ದ ನ್ಯಾಯ ಪಂಚಾಯತಿ ವ್ಯವಸ್ಥೆಯು ಜಾರಿಯಲ್ಲಿ ಬರಲಿಲ್ಲ. 
ER ಜಿಲ್ಲೆಯನ್ನು ಒಳಗೊಂಡಂತೆ ಈ ಚುನಾಯಿತ ಸ್ಥಳೀಯ ಸಂಸ್ಥೆಗಳು 1987ರಿಂದ ರಾಜ್ಯಾದಂತ ಅಸ್ತಿತ್ವದಲ್ಲಿ ಬಂದವು. 

ಈ ವ್ಯವಸ್ಥೆಯ ಸೆಯಲ್ಲಿ ಮಂಡಳ ಪಂಚಾಯತಿಗಳು ಮತ್ತು ಪಟ ಹಿಮಾಗಟು ಮಾತ್ರ ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡ 
ಸಂಸ್ಥೆಗಳಾಗಿದ್ದವು; ತಾಲ್ಲೂಕು ಪಂಚಾಯತಿ ಸಮಿತಿಗಳಿಗೆ ಹೆಚ್ಚಿನ ಅಧಿಕಾರ ಮತ್ತು ಪ್ರತ್ಯೇಕ ಹಣಕಾಸಿನ ಅಧಿಕಾರ ಇರಲಿಲ್ಲ ಇವು 
ಕೇವಲ ಸಲಹಾ ಸಮಿತಿಗಳಂತೆ ಜಿಲ್ಲಾ ಪರಿಷತ್ತಿನ ಅಧೀನದಲ್ಲಿ ಉಸ್ತುವಾರಿ ಸಂಸ್ಥೆಗಳಂತೆ ಕಾರ್ಯ ನಿರ್ವಹಿಸುತ್ತಿದ್ದವು. ಜಿಲ್ಲಾ 
ಪರಿಷತ್‌ಗಳು ಜಿಲ್ಲಾ ಮಟ್ಟದಲ್ಲಿ “ಸಮಾಂತರ ಸರ್ಕಾರದಂತೆ” ವ್ಯಾಪಕ ಅಧಿಕಾರ ಹೊಂದಿ ಕಾರ್ಯನಿರ್ವಹಿಸುತ್ತಿದ್ದವು. ರಾಜ್ಯದ 
ಬಹುಪಾಲು ಅಭಿವೃದ್ಧಿ ಕಾರ್ಯಗಳು ಜಿಲ್ಲಾ ಪರಿಷತ್‌ ಮತ್ತು ಮಂಡಳ ಪಂಚಾಯತ್‌ಗಳ ಮೂಲಕ ನಡೆಸಲ್ಪಡುತ್ತಿದ್ದವು. ಮಂಡಳ 
ಪಂಚಾಯತಿಗಳು ಮತ್ತು ಜಿಲ್ಲಾ ಪರಿಷತ್‌ಗಳು ಪ್ರತ್ಯೇಕವಾದ ಅಭಿವೃದ್ಧಿ ಯೋಜನೆಗಳನ್ನು ಸ್ವತಂತ್ರವಾಗಿ. ಕೈಗೊಳ್ಳಲು ಅವಕಾಶ 
ಇತ್ತು. ಮಂಡಳ ಪಂಚಾಯತಿಗಳು ಗಾತ್ರದಲ್ಲಿ ಹಿಂದಿನ ಗ್ರಾಮಪಂಚಾಯತಿಗಿಂತ ಬಹುದೊಡ್ಡದಾಗಿದ್ದವು, ಮತ್ತು ವ್ಯಾಪಕ 
ಅಧಿಕಾರವನ್ನು ಹೊಂದಿದ್ದವು. ಸಾಮಾನ್ಯವಾಗಿ 8 ರಿಂದ 12 ಸಾವಿರ ಮೀರದ ಜನಸಂಖ್ಯೆ ಇರುವ ಗ್ರಾಮ ಅಥವಾ ಗ್ರಾಮಗಳ 
ಗುಂಪಿಗೆ ಒಂದು ಮಂಡಳ ಪಂಚಾಯತಿಯನ್ನು ರಚಿಸಲಾಗಿತ್ತು. ರಾಜ್ಯದಲ್ಲಿ ಸುಮಾರು 2.500 ಮಂಡಳ ಪಂಚಾಯತಿಗಳು ಕಾರ್ಯ 
ನಿರ್ವಹಿಸುತ್ತಿದ್ದವು. ಈ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರ ಅಧಿಕಾರದ ಅವಧಿ "5 ವರ್ಷಗಳಾಗಿದ್ದವು. ಈ ಕಾನೂನಿನ 
ಅನ್ವಯ ಸ್ಥಳೀಯ ಸಂಸ್ಥೆಗಳ ಮತದಾರರ ವಯಸ್ಸನ್ನು 21 ರಿಂದ 18ಕ್ಕೆ ಇಳಿಸಲಾಯಿತು. ಒಟ್ಟು ಸದಸ್ಯರ ಪೈಕಿ ಶೇ.25ರಷ್ಟು 
ಸ್ಥಾನಗಳನ್ನು ಮಹಿಳೆಯರಿಗೆ ಶೇ.18ರಷ್ಟು ಜಾಗಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರಿಗೆ ಕಾಯ್ದಿಡಲಾಗಿತ್ತು. ಹಿಂದುಳಿದ 
ವರ್ಗದ ಜನರಿಗೆ ಜಿಲ್ಲಾ ಪರಿಷತ್‌ ಮತ್ತು ಮಂಡಳ ಪಂಚಾಯತಿಗಳಲ್ಲಿ ನಾಮಕರಣ ಮಾಡಬಹುದಾಗಿತ್ತು. ಈ ಆಡಳಿತ ವ್ಯವಸ್ಥೆಯು 


ಸುಮರು ಐದು ವರ್ಷಗಳ ಕಾಲ ಅಂದರೆ 1992ರವರೆಗೆ ಮುಂದುವರೆಯಿತು. 


618 ಧಾರವಾಡ ಜಿಲ್ಲೆ 


ಕರ್ನಾಟಕ ಪಂಚಾಯತಿ ಕಾನೂನು 1993 


ಪಂಚಾಯತಿರಾಜ್‌ ಸಂಸ್ಥೆಗಳನ್ನು ಇನ್ನೂ ಹೆಚ್ಚು ಬಲಪಡಿಸುವ ಮತ್ತು ಆಡಳಿತದಲ್ಲಿ ಆಯಾ ಹಂತಗಳಲ್ಲಿ ವಿಕೇಂದ್ರೀಕರಣ, 
ದಕ್ಷತೆ, ಹಿಂದುಳಿದವರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿ ಸೌಲಭ್ಯ, ಮೂರೂ ಹಂತಗಳಲ್ಲಿ ಚುನಾಯಿತ ಮಂಡಳಿಯ: 
ರಚನೆ ಒಳಗೊಂಡಂತೆ ವ್ಯಾಪಕ ಬದಲಾವಣೆಗಳೊಂದಿಗೆ ಹೊಸದಾಗಿ ಕರ್ನಾಟಕ ಪಂಚಾಯತಿರಾಜ್‌ ಕಾನೂನು 1993ನ್ನು ಮೇ 
ತಿಂಗಳಲ್ಲಿ ಜಾರಿಯಲ್ಲಿ ತರಲಾಯಿತು. ಇದರಿಂದ ಈ ಮೊದಲು ಕಾರ್ಯನಿರ್ವಹಿಸುತ್ತಿದ್ದ ಮಂಡಳ ಪಂಚಾಯತಿಗಳು, ತಾಲ್ಲೂಕು 
ಪಂಚಯತ್‌ ಸಮಿತಿಗಳು ಹಾಗೂ ಜಿಲ್ಲಾ ಪರಿಷತ್‌ಗಳು ರದ್ದಾದವು. 


ಸದ್ಯದ 1993 ಕರ್ನಾಟಕ ಪಂಚಾಯತಿರಾಜ್‌ ಕಾನೂನಿನ ಅನ್ವಯ ಮೂರು ಹಂತದ ಅಂದರೆ ಗ್ರಾಮಮಟ್ಟದಲ್ಲಿ 
ಗ್ರಾಮಪಂಚಾಯತಿ, ಪ್ರತಿ ತಾಲೂಕಿಗೆ ಒಂದರಂತೆ ತಾಲ್ಲೂಕು ಪಂಚಾಯತಿ ಮತ್ತು ಜಿಲ್ಲೆಗೆ ಒಂದರಂತೆ' ಜಿಲ್ಲಾ ಪಂಚಾಯತಿ ರಚನೆಗೆ 


ಅವಕಾಶ ಇರುವುದು. 


ಗ್ರಾಮ ಪಂಚಾಯತಿ 


ಪಂಚಾಯತಿರಾಜ್‌ ಸಂಸ್ಥೆಗಳಲ್ಲಿ ಗ್ರಾಮಪಂಚಾಯತಿಯು ಬಹುಮುಖ್ಯವಾದ ಮತ್ತು ಬಹುಹಿಂದಿನಿಂದಲೂ ರೂಢಿಯಲ್ಲಿದ್ದ 
ಮೂಲಭೂತವಾದ ಸಂಸ್ಥೆ "ಗ್ರಾಮ ಸ್ವರಾಜ್ಯ' ಮತ್ತು “ಸುರಾಜ್ಯ' ಸ್ಥಾಪಿಸುವಲ್ಲಿ ಈ ಸಂಸ್ಥೆಗೆ ಹೆಚ್ಚಿನ ಮಹತ್ವ ಉಂಟು. ಪ್ರಚಲಿತ 
ಕಾನೂನಿನ ಪ್ರಕಾರ ಐದರಿಂದ ಏಳುಸಾಎರ ಪ್ರಜಾಸಂಖ್ಯೆಯುಳ್ಳ ಗ್ರಾಮ ಅಥವಾ ಅಕ್ಕಪಕ್ಕದಲ್ಲಿ ಹೊಂದಿಕೊಂಡಿರುವ ಹಲವಾರು 
ಚಿಕ್ಕ ಚಿಕ್ಕ ಗ್ರಾಮಗಳನ್ನು ಸೇರಿಸಿ ಒಂದು "ಗ್ರೂಪ್‌' ಗ್ರಾಮಪಂಚಾಯತಿಯನ್ನು ರಚಿಸಲು ಅವಕಾಶವಿದೆ. ವಿಶೇಷ ಸಂದರ್ಭಗಳಲ್ಲಿ 
ಅಂದರೆ ಮಲೆನಾಡು ಮತ್ತು ಬೆಟ್ಟ ಪ್ರದೇಶಗಳಲ್ಲಿ 2,500 ಜನಸಂಖ್ಯೆ ಯನ್ನು ಒಳಗೊಂಡಂತೆ ಸೀಮಿತ ಪ್ರದೇಶಕ್ಕೆ ಸಹ ಒಂದು 
ಗ್ರಾಮಪಂಚಾಯತಿಯನ್ನು ರಚಿಸಬಹುದಾಗಿದೆ. ಹೊಸ ಕಾನೂನಿನ ಅನ್ವಯ ರಾಜ್ಯದಲ್ಲಿ ಸುಮಾರು 5,645 ಗ್ರಾಮ ಪಂಚಾಯತಿಗಳು 
ರಚನೆಯಾಗಿವೆ. ಮೊದಲಿಗೆ ಇದ್ದ ಮಂಡಳ ಪಂಚಾಯತಿಗಳ ಸಂಖ್ಯೆ ಸುಮಾರು 2,500. ಗ್ರಾಮಪಂಚಾಯತಿಸೆಳಿಗೆ ಪ್ರತಿ ನಾಲ್ಕು 
ನೂರು ಜನಸಂಖ್ಯೆಗೆ ಒಬ್ಬರಂತೆ ಪ್ರತಿನಿಧಿಗಳ ಆಯ್ಕೆ ಮಾಡಲಾಗುವುದು. ಚುನಾಯಿತ ಸದಸ್ಯರ ಅಧಿಕಾರ ಅವಧಿ ಐದು ವರ್ಷಗಳು. 
ಗ್ರಾಮಪಂಚಾಯತಿಯ ಮಟ್ಟದಲ್ಲಿ ನಡೆಯುವ ಚುನಾವಣೆಗಳು ಪಕ್ಷರಹಿತವಾಗಿರುವುದು ಈ ಹೊಸಕಾನೂನಿನ ವೈಶಿಷ್ಟ್ಯ, ಇದರಿಂದ 
ಗ್ರಾಮದಲ್ಲಿ ರಾಜಕೀಯ ಅಸೂಯೆ, ದ್ವೇಷ, ಅಶಾಂತಿ, ಬೆಳೆಯಲು ಅವಕಾಶವಾಗುವುದಿಲ್ಲ ಎಂದು ನಂಬಲಾಗಿದೆ. ಹರ ಅಲ್ಲದೇ 
ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಎಲ್ಲಾ ವರ್ಗಗಳಲ್ಲಿ ಮೂರನೇಯ ಒಂದರಷ್ಟು ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಾಗಿಡಬೇಕು, 
ಅಲ್ಲದೇ ಇತರೇ ಹಿಂದುಳಿದವರಿಗೆ ಸಹ ಮೂರನೇಯ ಒಂದರಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ. ಹೊಸ ವ್ಯವಸ್ಥೆಯಲ್ಲಿ ಗ್ರಾಮ 
ತಾಲ್ಲೂಕು ಜಿಲ್ಲೆಯ ಪಂಚಾಯತಿಗಳ ಅಧ್ಯಕ್ಷ ಉಪಾಧ್ಯಕ್ಷ ಮುಂತಾದ ಹುದ್ದೆಗಳಿಗೂ ಮೀಸಲಾತಿಯ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 
ಈ ಹಿಂದೆ ರೂಢಿಯಲ್ಲಿದ್ದ ಸದಸ್ಯರ ನಾಮಕರಣ ಪದ್ಧತಿಯನ್ನು ತೆಗೆದುಹಾಕಲಾಗಿದೆ. 


ಗ್ರಾಮಸಭೆ 


ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮಸಭೆಗೆ ಹೆಚ್ಚಿನ ಮಹತ್ವ ಉಂಟು. ಸಮಗ್ರ ಗ್ರಾಮದ ಮತದಾರರನ್ನು 
ಒಳಗೊಂಡ ಸಭೆಯೇ ಗ್ರಾಮಸಭೆಯು. ಈ ಸಭೆಯು ಕನಿಷ್ಟ ಆರು ತಿಂಗಳಿಗೆ ಒಮ್ಮೆಯಾದರೂ ಸೇರಲೇಬೇಕು. ಇದು ಗ್ರಾಮದ 
ಸರ್ವಸದಸ್ಕರ ಸಭೆ. ಇದರ ಅಧ್ಯಕ್ಷತೆಯನ್ನು ಹಂಚಾಯತಿಯ ಅಧ್ಯಕ್ಷರು ವಹಿಸುವರು. ಈ ಸಭೆಗೆ ಗ್ರಾಮಪಂಚಾಯತಿಯ ಆಡಳತ 
ವರದಿ, ಅಭಿವೃದ್ಧಿ ಕಾರ್ಯಗಳ ಯೋಜನಾ ವರದಿ, ಗ್ರಾಮಕ್ಕೆ ಆಗಬೇಕಾದ ಸೌಕರ್ಯಗಳು, ಜನರ ಸಮಸ್ಯೆಗಳು ಮುಂತಾದ 
ಹಲವಾರು ಮಹತ್ವದ ವಿಷಯಗಳನ್ನು ಚರ್ಚೆಸುವ ಮತ್ತು ನಿರ್ಣಯಿಸುವ ಅಧಿಕಾರ ಉಂಟು. ಈ ಸಭೆಯು ಗ್ರಾಮದ ಸಮಸ್ಯೆಗಳನ್ನು 
ಚರ್ಚೆಸಲು, ಪರಿಹಾರ ಕಂಡು ಹಿಡಿಯಲು ಸಹಾಯಕವಾಗುವ ಸಾರ್ವಜನಿಕ ವೇದಿಕೆಯಂತೆ ಕೆಲಸ ಮಾಡಬೇಕು. ಸರ್ಕಾರ ನೀಡುವ 
ಎವಿಧ ಸವಲತ್ತುಗಳನ್ನು ಪಡೆಯಲು ಫಲಾನುಭವಿಗಳನ್ನು ಆಯ್ಕೆಮಾಡುವ ಅಧಿಕಾರವೂ ಗ್ರಾಮಸಭೆಗೆ ಉಂಟು. ಗ್ರಾಮದಲ್ಲಿ ಶಾಂತಿ, 
ಸುವ್ಯವಸ್ಯಿ ಪರಸ್ಪರ ಸಹಬಾಳುವೆ ಮುಂತಾದವುಗಳನ್ನು ಉಂಟುಮಾಡುವುದು, ವಯಸ್ಕರ ಶಿಕ್ಷಣ ಯೋಜನೆಯನ್ನು 
ಜಾರಿಗೊಳಿಸುವುದು ಗ್ರಾಮ ಸಭೆಯ ಹೊಣೆಗಾರಿಕೆಯಾಗಿರುವುದು. ಗ್ರಾಮಸಭೆಯ ನಿರ್ಣಯಗಳನ್ನು ಕಾರ್ಯ ರೂಪದಲ್ಲಿ ತರುವುದು 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 679 


ಗ್ರಾಮಪಂಚಾಯತಿ ಕರ್ತವ್ಯ. ಪಂಚಾಯತಿಯು ಕನಿಷ್ಟ ಪಕ್ಷ ಎರಡು ತಿಂಗಳಿಗೆ ಒಮ್ಮೆಯಾದರೂ ಸಭೆ ಸೇರಿ ತನ್ನ ಕಾರ್ಯಕಲಾಪಗಳನ್ನು 
ನಡೆಸಬೇಕು. ಪಂಚಾಯತಿಯ ಆಡಳಿತ ಸಮರ್ಪಕವಾಗಿ ನಡೆಯಲು ಸಹಾಯಕವಾಗುವಂತೆ ಹಲವಾರು ಉಪಸಮಿತಿಗಳನ್ನು 
ರಚಿಸಬಹುದಾಗಿದೆ. ಪ್ರತೀ ಒಂದು ಗ್ರಾಮಪಂಚಾಯತಿಗೆ ಸರ್ಕಾರವು ಒಂದು ಲಕ್ಷ ರೂಪಾಯಿ ಅನುದಾನ ನೀಡುವುದು. ಈ 
ಅನುದಾನವನ್ನು ಕೇವಲ ಅತ್ಯವಶ್ಯಕ ವೆಚ್ಚಗಳಾದ ವಿದ್ಯುತ್‌ ಪೂರೈಕೆ, ನೀರು ಸರಬರಾಜು, ಗ್ರಾಮ ನೈರ್ಮಲ್ಯ ಮುಂತಾದವುಗಳಿಗೆ 
ಮಾತ್ರ ಖರ್ಚು ಮಾಡುವುದು. ಗ್ರಾಮಪಂಚಾಯತಿಯ ಕೆಲಸ ಕಾರ್ಯಗಳನ್ನು ಪಂಚಾಯತಿ ಕಾರ್ಯದರ್ಶಿ ನಿರ್ವಹಿಸುವರು. 


ಕರ್ತವಗಳು : ಗ್ರಾಮಪಂಚಾಯತಿಗಳು ನಿರ್ವಹಿಸಬೇಕಾದ ಕರ್ತವ್ಯಗಳು ವ್ಯಾಪಕವಾಗಿದ್ದು ಹೊಸ ಕಾನೂನಿನ ಅನ್ವಯ 
ಸುಮಾರು 30 ವಿವಿಧ ಬಗೆಯ ಅಭಿವೃದ್ಧಿ , ಕಾರ್ಯಗಳನ್ನು ಪಂಚಾಯತಿಗಳು ಕೈಗೊಳ್ಳಬಹುದಾಗಿದೆ. ಅವುಗಳಲ್ಲಿ 
ಬಹುಮುಖ್ಯವಾದವುಗಳು: 1) ಗ್ರಾಮ ನೈರ್ಮಲ್ಯ ಮತ್ತು ಆರೋಗ್ಯಪಾಲನೆ, (2) ಶುದ್ಧವಾದ ಕುಡಿಯುವ ನೀರಿನ ಪೂರೈಕೆ 3) 
ಬೀದಿ ದೀಪದ ವ್ಯವಸ್ಥೆ ಚರಂಡಿಗಳ ವ್ಯವಸ್ಥೆ (4) ವ್ಯವಸಾಯ ಅಭಿವೃದ್ಧಿ (5) ಹಶುಸಂಗೋಪನೆ, (6) ಸಾಮಾಜಿಕ ಅರಣ್ಯೀಕರಣ, 
(7) ಗ್ರಾಮವಸತಿ, (8) ಖಾದೀ ಮತ್ತು ಗ್ರಾಮೋದ್ಯೋಗ ಕೈಗಾರಿಕೆಗಳ ಅಭಿವೃದ್ಧಿ (9) ರಸ್ತೆ ಕಟ್ಟಡ ಮುಂತಾದವುಗಳ ಅಭಿವೃದ್ಧಿ 
(10) ಪ್ರಾಥಮಿಕ ಶಿಕ್ಷಣ, (11) ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, (12) ಸಂತೆ ಮಾರುಕಟ್ಟೆಗಳ ಅಭಿವೃದ್ಧಿ (13) 
ಮಹಿಳಾ ಮತ್ತು ಮಕ್ಕಳ” ಕಲ್ಯಾಣ, (14) ನಾಗರಿಕ ಪೂರೈಕೆ, (15) ಪರಿಶಿಷ್ಟ ಜಾತಿ/ ಪಂಗಡ ಮತ್ತು ಹಿಂದುಳಿದವರ ಅಭಿವೃದ್ಧಿ 
ಮತ್ತು (16) ಸರ್ಕಾರದಿಂದ ಕಾಲಕಾಲಕ್ಕೆ ನಿರ್ದೇಶಿಸಲ್ಪತುವ ಇತರೇ ಅಭಿವೃದ್ಧಿ ಕಾರ್ಯಗಳು. 


ಹಣಕಾಸು : ಗ್ರಾಮಪಂಚಾಯತಿಯು ತನ್ನ ಆಡಳಿತ ವ್ಯಾಪ್ತಿಯಲ್ಲಿ ಹಲವಾರು ತೆರಿಗೆಗಳನ್ನು ವಿಧಿಸಬಹುದಾಗಿದೆ. ಅವುಗಳೆಂದರೆ 
ಮನೆ ಕಂದಾಯ, ಖಾಲಿ ಇರುವ ನಿವೇಶನಗಳ ಮೇಲಿನ ಕಂದಾಯ, ನೀರಿನ ತೆರಿಗೆ, ಮನರಂಜನಾ ತೆರಿಗೆ, ಮೋಟಾರು ವಾಹನಗಳನ್ನು 
ಹೊರತು ಇತರೇ ವಾಹನಗಳ ಮೇಲಿನ, ತೆರಿಗೆ, ಜಾತ್ರೆಯ ಸಮಯದಲ್ಲಿ ಯಾತ್ರಿಕರ ಮೇಲಿನ ಅಭಿವೃದ್ಧಿ ತೆರಿಗೆ, ಮಾರುಕಟ್ಟೆಯ 
ಸುಂಕ, ಇತ್ಯಾದಿಗಳು. ಸರ್ಕಾರವು ಭೂಕಂದಾಯದ ಮೇಲೆ ವಿಧಿಸುವ ಸ್ಥಳೀಯ ಉಪತೆರಿಗೆ (ಸೆನ್ಸ್‌ಗಳ ಸಂಪೂರ್ಣ ಮೊತ್ತವನ್ನು 
ಸಂಬಂಧಪಟ್ಟ ಗ್ರಾಮಪಂಚಾಯತಿಗಳಿಗೆ ವರ್ಗಾಯಿಸುವುದು. ವಿಶೇಷ ಸಂದರ್ಭಗಳಲ್ಲಿ ಸರ್ಕಾರವು ಪಂಚಾಯತಿಗಳಿಗೆ ಅನುದಾನವ 
ನೀಡುವುದು. ಪ್ರತಿ ಗ್ರಾಮಪಂಚಾಯತಿಯು ತನ್ನದೇ ಆದ ಗ್ರಾಮಪಂಚಾಯತಿಯ ಫಂಡನ್ನು ಓಧಿ) ಹೊಂದಿರಬಹುದಾಗಿದೆ. 


ತಾಲೂಕು ಹಂಚಾಯಿತಿ' 


ಪ್ರತಿಯೊಂದು ಕಂದಾಯ ತಾಲ್ಲೂಕಿಗೆ ಒಂದರಂತೆ ಈ ಪಂಚಾಯತಿಗಳು ರಚನೆಗೊಂಡಿರುವವು. ತಾಲ್ಲೂಕು ಪಂಚಾಯತಿಯು 
ಹಿಂದಿನ ತಾಲ್ಲೂಕು ಅಭಿವೃದ್ಧಿ ಮಂಡಳಿಯಂತೆ ಸಂಪೂರ್ಣವಾಗಿ ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡಿದ್ದು ಅದರ ಕಾರ್ಯ 
ವ್ಯಾಪ್ತಿಯು ಆಯಾ ತಾಲ್ಲೂಕಿನಲ್ಲಿ ಬರುವ ನಗರಸಭೆ, ಪುರಸಭೆ, ಮಹಾನಗರಪಾಲಿಕೆ ಇವುಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮಿಣ 
ಪ್ರದೇಶಕ್ಕೆ ಸೀಮಿತವಾಗಿರುವುದು. ತಾಲ್ಲೂಕು ಪಂಚಾಯತಿಯು ಪ್ರತಿ ಹತ್ತು ಸಾವಿರ ಜನಸಂಖ್ಯೆಗೆ ಒಬ್ಬರಂತೆ (ನಿಷ್ಟ ಪಕ್ಷ 11 
ಜನ ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡಿರುವುದು). ಚುನಾಯಿತರಾದ ಜನತಾ ಪ್ರತಿನಿಧಿಗಳು, ಆಯಾ ತಾಲ್ಲೂಕುಗಳನ್ನು 
ಸಂಪೂರ್ಣ ಅಥವಾ ಭಾಗಶಃ ಪ್ರತಿನಿಧಿಸುವ ವಿಧಾನಸಭೆ ಮತ್ತು ವಿಧಾನಪರಿಷತ್ತಿನ ಸದಸ್ಯರು, ಆಯಾ ತಾಲ್ಲೂಕಿನಲ್ಲಿ ಮತದಾರರೆಂದು 
ನೊಂದಾಯಿಸಲ್ಪಟ್ಟ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನು ಸಹ ಒಳಗೊಂಡಿರುವುದು. ತಾಲ್ಲೂಕು ಪಂಚಾಯತಿಯು 
ತಾಲ್ಲೂಕಿನಲ್ಲಿರುವ ಗ್ರಾಮಪಂಚಾಯತಿಗಳ 1/5 ಭಾಗದಷ್ಟು ಅಧ್ಯಕ್ಷರುಗಳನ್ನು ಸಹ ಸರತಿಯ ಪ್ರಕಾರ. ಒಂದು ವರ್ಷದ ಅವಧಿಗೆ 
ಒಳಗೊಂಡಿರುವುದು. ತಾಲೂಕು ಪಂಚಾಯತಿಯಲ್ಲಿ ಕನಿಷ್ಟ ಶೇ. 18ರಷ್ಟು ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, 
ಒಟ್ಟು ಸ್ಥಾನಗಳ ಪೈಕಿ ಶೇ. 33/3 ಮಹಿಳೆಯರಿಗೆ ಮತ್ತು ಹಿಂದುಳಿದವರಿಗೆ ಪ್ರತ್ಯೇಕವಾಗಿ ಕಾಯ್ದಿರಿಸಲಾಗುವುದು. 


ತಾಲೊಕು. ಪಂಚಾಯತಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ 
ತಪಾಸಣೆ ಮತ್ತು ಯೋಜನಾ ಸಮಿತಿ, ಮತ್ತು ಸಾಮಾಜಿಕ ನ್ಯಾಯ ಸಮಿತಿಗಳನ್ನು ರಚಿಸಿಕೊಳ್ಳಬಹುದಾಗಿದೆ. ಗ್ರಾಮ ಪಂಚಾಯತಿಗಳ 
ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹತೆ ಪಡೆದವರೆಲ್ಲರೂ ತಾಲೂಕು ಪಂಚಾಯತಿಯ ಚುನಾವಣೆಯಲ್ಲಿ ಭಾಗಮಿಸಬಹುದು 
ಮತ್ತು ಆಯಾ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದವರು ಚುನಾವಣೆಯಲ್ಲಿ ಪ್ರತಿನಿಧಿಗಳಾಗಬಹುದು. ಚುನಾಯಿತ 


ಒಟ 


680 ಧಾರವಾಡ ಜಿಲ್ಲೆ 


ಪ್ರತಿನಿಧಿಗಳ ಅಧಿಕಾರದ ಅವಧಿ ಐದು ವರ್ಷಗಳು, ಚುನಾಯಿತ ಸದಸ್ಯರು ತಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನಾಗಿ . 
ಆರಿಸುವರು. ತಾಲೂಕು ಪಂಚಾಯತಿಯು ಕನಿಷ್ಟ ತಿಂಗಳಿಗೆ ಒಮ್ಮೆಯಾದರೂ ಸಭೆ ಸೇರಿ ತನ್ನ ಕಾರ್ಯಕಲಾಪಗಳನ್ನು ನಡೆಸಬೇಕು. 
ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಪಂಚಾಯತಿಯ ಎಲ್ಲಾ ವಿಧವಾದ ಅಭಿವೃದ್ಧಿ ಯೋಜನೆಗಳ ಅನುಷ್ಟಾನ, -ಸಿಬ್ಬಂದಿಯ 
ನಿಯಂತ್ರಣ, ಆಡಳಿತಾತಕ ಮತ್ತು ಹಣಕಾಸಿನ ನಿರ್ವಹಣೆ ಗೊತ್ತುವಳಿಗಳ ನಿರ್ಣಯ, ಸ್ಥಾಯೀಸಮಿತಿಗಳ ನಿರ್ವಹನೆ, ಮುಂತಾದ 
ಅಧಿಕಾರಗಳನ್ನು ಕಾನೂನುದತ್ತವಾಗಿ ಹೊಂದಿರುವರು. ತಾಲ್ಲೂಕು ಪಂಚಾಯತಿಯ ಸಿಬ್ಬಂದಿ ವೆಚ್ಚವನ್ನು ಭರಿಸಲು ಸರ್ಕಾರವು 
ಗೊತ್ತಾದ ಪ್ರಮಾಣದಲ್ಲಿ ಅನುದಾನವನ್ನು ನೀಡುವುದು. 

ಧಾರವಾಡ ಜಿಲ್ಲೆಯಲ್ಲೂ 17 ತಾಲ್ಲೂಕು ಪಂಚಾಯತಿಗಳಿಗೆ ಮಾರ್ಚ್‌ 1995ರಲ್ಲಿ ಚುನಾವಣೆಗಳನ್ನು ನಡೆಸಲಾಯಿತು. 
ತಾ.ಪ.ಗಳ ಒಟ್ಟು ಸದಸ್ಯರ ಸಂಖ್ಯೆ 248. 

ಕರ್ತವ್ಯಗಳು : ತಾಲೂಕು ಪಂಚಾಯತಿಯು ಕಾಲಕಾಲಕ್ಕೆ ಸರ್ಕಾರವು ಸೂಚಿಸುವ ಯಾವುದೇ ಕರ್ತವ್ಯಗಳನ್ನು ನಿರ್ವಹಿಸ 
ಬೇಕಾಗುವುದು. ಹೊಸ ಪಂಚಾಯತಿ ಕಾನೂನಿನಲ್ಲಿ ತಾಲೂಕು ಪಂಚಾಯತಿಗೆ ಸರ್ಕಾರವು 27ವಿವಿಧ ಬಗೆಯ ಅಭಿವೃದ್ಧಿ ಕಾರ್ಯಗಳ 
ನಿರ್ವಹಣೆಯನ್ನು ವಹಿಸಿ ಕೊಟ್ಟಿದೆ. ಅವುಗಳೆಂದರೆ : 1) ರಾಜ್ಯ ಸರ್ಕಾರ ಅಥವಾ ಜಿಲ್ಲಾ ಪಂಚಾಯತಿ ಸೂಚಿಸಿದ ವಾರ್ಷಿಕ 
ಯೋಜನೆಯ ಕರಡು ತಯಾರಿಕೆ ಮತ್ತು ತಾಲೂಕಿನ ಆಯವ್ಯಯ ಪತ್ರ ತಯಾರಿಕೆ; 2) ವ್ಯವಸಾಯ ಮತ್ತು ವ್ಯವಸಾಯ ವಿಸ್ತರಣಾ 
ಯೋಜನೆಗಳು, (3) ಜಮೀನು ಅಭಿವೃದ್ಧಿ ಮತ್ತು ಭೂ ಸಂರಕ್ಷಣೆ, (4) ಚಿಕ್ಕ ನೀರಾವರಿ ಯೋಚನೆಗಳ ನಿರ್ಮಾನ ನೀರಿನ, ಸಮರ್ಪಕ 
ಬಳಕೆ ಮತ್ತು ನಿರ್ವಹಣೆ, (5) ಪಶುಪಾಲನೆ, ಹೈನು ಅಭಿವೃದ್ಧಿ, ಮೀನುಗಾರಿಕೆ ಅಭಿವೃದ್ಧಿ (6) ಗೃಹಕೈಗಾರಿಕೆ ಮತ್ತು ಗ್ರಾಮೀಣ 
ವಸತಿ ಯೋಜನೆ, (7) ಗ್ರಾಮಾಂತರ ಕುಡಿಯುವ ನೀರಿನ ಯೋಜನೆ, (8) ಸಾಂಪ್ರದಾಯಿಕವಲ್ಲದ ಇಂಧನ ಶಕ್ತಿಯ ಬಳಕೆ, (9) 
ಗ್ರಾಮೀಣ ನೈರ್ಮಲ್ಯ, (10) ರಸ್ತೆ, ಚರಂಡಿಗಳ ನಿರ್ಮಾಣ, (11) ತಾಲೂಕು ಪಂಚಾಯತಿಯ ಆಸ್ತಿಗಳ ನಿರ್ವಹಣೆ ಮತ್ತು ರಕ್ಷಣೆ, 
(12) ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ - ತಾಂತ್ರಿಕ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣ, (13) ಸಾಮಾಜಿಕ ಮತ್ತು ಸಾಂಸ್ಕತಿಕ 
ಚಟುವಟಿಕೆಗಳ ಅಭಿವೃದ್ಧಿ (14) ಸಮಾಜ ಕಲ್ಯಾಣ (15) ಗ್ರಾಮೀಣ ವಿದ್ಯುತ್ತಿಕರಣ (16) ಸಹಕಾರಿ ಚಟುವಟಿಕೆಗಳ ಅಭಿವೃದ್ಧಿ 
ಮುಂತಾದವುಗಳು. : 


ಜಿಲ್ಲಾ ಪಂಚಾಯತ್‌ 


ಹಿಂದಿನ ಜಿಲ್ಲಾ ಬೋರ್ಡ್‌, ಜಿಲ್ಲಾ ಪರಿಷತ್‌ ಬದಲಿಗೆ ಹೊಸ ಕಾನೂನಿನಲ್ಲಿ ಜಿಲ್ಲಾ ಪಂಚಾಯತ್‌ ಎಂಬ ಸ್ವಯಂ ಆಡಳಿತ 
ಸಂಸ್ಥೆಯನ್ನು ರಚಿಸಲು ಅವಕಾಶ ಇರುವುದು. ಪಂಚಾಯತಿರಾಜ್ಯ ಸಂಸ್ಥೆಗಳಲ್ಲಿ ಜಿಲ್ಲಾಮಟ್ಟದಲ್ಲಿ ಇದು ಅತ್ಯಂತ ಪ್ರಮುಖವಾದುದು 
ಮತ್ತು ಹೆಚ್ಚು ಅಧಿಕಾರಯುತವಾದದ್ದು ಬಹುಪಾಲು ರಾಜ್ಯದ ಗ್ರಾಮೀಣ ಅಭಿವೃದ್ದಿ ಯೋಜನೆಗಳು ಈ ಸಂಸ್ಥೆಯ ಮೂಲಕ 
ಗ್ರಾಮಸ್ಥರಿಗೆ ತಲುಪುವವು. ಜಿಲ್ಲಾ ಪಂಚಾಯತಿಯ ಆಡಳಿತ ವ್ಯಾಪ್ತಿಯು ಆ ಜಿಲ್ಲೆಯಲ್ಲಿ ಇರುವ ನಗರಸಭೆ, ಪುರಸಭೆ, ಮಹಾನಗರ 
ಪಾಲಿಕೆ, ಅಧಿಸೂಚಿತ ಪ್ರದೇಶ, ನೈರ್ಮಲ್ಯ ಮಂಡಳಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರಗಳನ್ನು ಹೊರತುಪಡಿಸಿ ಗ್ರಾಮೀಣ ಪ್ರದೇಶಗಳಿಗೆ 
ವ್ಯಾಪಿಸಿರುವುದು. ಜಿಲ್ಲಾ ಪಂಚಾಯತಿಯು ಚುನಾಯಿತ ಸದಸ್ಕರಲ್ಲದೇ ಆ ಜಿಲ್ಲೆಯನ್ನು ಪ್ರತಿನಿಧಿಸುವ ಲೋಕಸಭೆ ಮತ್ತು ರಾಜ್ಯ 
ಸಭೆಯ ಸದಸ್ಯರು, ರಾಜ್ಯ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರನ್ನೂ ಸಹ ಒಳಗೊಂಡಿರುವುದು ಎಲ್ಲಾ ತಾಲೂಕು 
ಪಂಚಾಯತಿಗಳ ಅಧ್ಯಕ್ಷರೂ ಸಹ ಈ ಸಭೆಯ ಸದಸ್ಯರಾಗಿರುವರು. 


ಜಿಲ್ಲಾ ಪಂಚಾಯತಿಗೆ ಪ್ರತಿ 40 ಸಾವಿರ ಜನಸಂಖ್ಯೆಗೆ ಒಬ್ಬರಂತೆ ಚುನಾಯಿತ ಸದಸ್ಕರು ಇರುವರು. ಆದರೆ ಕೊಡಗು, 
ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಪ್ರತಿ 30,000 ಜನಸಂಖ್ಯೆಗೆ ಒಬ್ಬರಂತೆ ಸದಸ್ಯರನ್ನು ಆಯ್ಕೆ ಮಾಡಬಹುದು. 
ಪರಿಶಿಷ್ಟಜಾತಿ, ಪಂಗಡ ಹಿಂದುಳಿತ ವರ್ಗದವರಿಗೆ ಕಾನೂನುರೀತ್ಯಾ ಮೀಸಲಾತಿ ಉಂಟು. ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆಯಲ್ಲಿ 
ಎಲ್ಲಾ ವರ್ಗಗಳಿಗೂ ಅನ್ವಯವಾಗುವಂತೆ ಮೂರನೇಯ ಒಂದು ಭಾಗದಷ್ಟು ಸ್ಥಾನಗಳು ಮಹಿಳೆಯರಿಗೆ. ಮೀಸಸಲಾಗಿರವವು. 
ಚುನಾಯಿತ ಸದಸ್ಯರ: ಅಧಿಕಾರ ಅವಧಿಯು ಐದು ವರ್ಷಗಳು. 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 681 


ಅಧಕ್ಷರು ಮತ್ತು ಉಪಾಧ್ಯಕ್ಷರು : ಜಿಲ್ಲಾ ಪಂಚಾಯತಿಯ ಚುನಾಯಿತ ಸದಸ್ಯರು ತಮಲ್ಲಿಯೇ ಒಬ್ಬರನ್ನು ಅಧ್ಯಕ್ಷ ಮತ್ತು 
ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವರು. ಇವರಿಗೆ ನೀಡುವ ಸಂಬಳ, ಸಾರಿಗೆ, ಅನುಕೂಲ, ಭತ್ಯೆಗಳು ಮತ್ತು ಇತರೇ ಸೌಲಭ್ಯಗಳನ್ನು 
ಸರ್ಕಾರವು ಗೊತ್ತು ಮಾಡುವುದು. "ಹ 


ಆಡಳಿತ : ಪ್ರಚಲಿತೃ ಕಾನೂನಿನ ಅನ್ಹಯ ಜಿಲ್ಲಾ ಪಂಚಾಯತಿಯು ಕನಿಷ್ಟ ಎರಡು ತಿಂಗಳಿಗೆ ಒಮ್ಮೆಯಾದರೂ ಸಭೆ 
ನಡೆಸಬೇಕು. ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ವಹಿಸುವರು. ಪಂಚಾಯತಿಯ ಸಭೆಯಲ್ಲಿ ಮಂಡಿಸಿ 
ಒಪ್ಪಿಗೆಯಾದ ಪ್ರತೀ ಒಂದು ಗೊತ್ತುವಳಿಯ ನಕಲನ್ನು ವಿಭಾಗೀಯ ಕಮಿಶನರ್‌ ಅವರಿಗೆ ಕಳುಹಿಸಿಕೊಡಬೇಕು. ಪಂಚಾಯತಿಯ 
ಆಡಳಿತವು ಸುಗಮವಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೆಯಲು ಸಹಾಯಕವಾಗುವಂತೆ ಚುನಾಯಿತ ಸದಸ್ಯರನ್ನು ಒಳಗೊಂಡ 
ಸ್ಥಾಯೀ ಸಮಿತಿಗಳನ್ನು ರಚಿಸಲು ಕಾನೂನಿನಲ್ಲಿ ಅವಕಾಶ ಇರುವುದು. ಅವುಗಳೆಂದರೆ (1) ಸಾಮಾನ್ಯ (ಜನರಲ್‌) ಸಮಿತಿ, (2) 
ಹಣಕಾಸು ಲೆಕ್ಕ ತಪಾಣೆ ಮತ್ತು ಯೋಜನೆ, (3) ಸಾಮಾಜಿಕ ನ್ಯಾಯ,(4) ಶಿಕ್ಷಣ ಮತ್ತು ಆರೋಗ್ಯ, (5) ವ್ಯವಸಾಯ ಮತ್ತು 
ಕೈಗಾರಿಕಾ ಸಮಿತಿ. | 


ಜಿಲ್ಲಾ ಪಂಚಾಯತಿಯ ಆಡಳಿತದ ಪ್ರತಿ ಒಂದು ವಿಭಾಗ, ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಆಡಳಿತಾತಕ್ರ ಮತ್ತು 
ಹಣಕಾಸಿನ ನಿರ್ವಹಣೆ, ಸಿಬ್ಬಂದಿಯ ನಿಯಂತ್ರಣ ಮುಂತಾದವುಗಳ ಮೇಲೆ ಅಧ್ಯಕ್ಷರ ಪರಮಾಧಿಕಾರ ಇರುವುದು. ನೈಸರ್ಗಿಕ ವಿಪತ್ತು 
ಮುಂತಾದ ಸಂದರ್ಭಗಳಲ್ಲಿ ಅವುಗಳ ಪರಿಹಾರ ಕ್ರಮಕ್ಕಾಗಿ ಅಧ್ಯಕ್ಷರು ಒಂದು ಲಕ್ಷ ರೂಪಾಯಿ ಹಣವನ್ನು ಮಂಜೂರು 
ಮಾಡಬಹುದು. ಜಿಲ್ಲಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ಸರ್ಕಾರವು ಜಿಲ್ಲಾಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ 
ಎಂದು ನಿಯಮಿಸುವುದು. ಹೊಸ ಕಾನೂನಿನ ಅನ್ವಯ ಜಿಲ್ಲೆಗೆ ಪ್ರತ್ಯೇಕವಾದ ಜಿಲ್ಲಾ ಯೋಜನಾ ಸಮಿತಿಯನ್ನು ನಿಯಮಿಸಲು 
ಅವಕಾಶ ಇರುವುದು. ಇದು ಜಿಲ್ಲೆಯ ನಗರಸಭೆಗಳ, ಪುರಸಭೆಗಳ ಪ್ರತಿನಿಧಿಗಳನ್ನು ಜಿಲ್ಲೆಯ ಶಾಸಕರನ್ನು ಲೋಕಸಭೆ, ರಾಜ್ಯ 
ಸಭೆಯ ಸದಸ್ಯರನ್ನು ಒಳಗೊಂಡಿರುವುದು. ಇದರಿಂದ ಯೋಜನೆಯ ಪರಿಣಾಮಕಾರಿಯಾದ ಅನುಷ್ಠಾನ ಮತ್ತು ಯೋಜನೆಯ 
ಗುಣಮಟ್ಟದಲ್ಲಿ ಸುಧಾರಣೆ ಕಂಡುಬರುವ ಸಾಧ್ಯತೆಗಳುಂಟು. ಗ್ರಾಮಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ 
ಪಂಚಾಯತಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇದ್ದಲ್ಲಿ ಪಂಚಾಯತಿಯ ಕಾನೂನು ಅಥವಾ ಸರ್ಕಾರದ ಇನ್ನಾವುದೇ 
ಆಜ್ಞೆಗಳನ್ನು ಪಾಲಿಸದೇ ಇದ್ದಲ್ಲಿ, ಸರ್ಕಾರವು ಅಂತಹ ಪಂಚಾಯತಿಗಳನ್ನು ವಿಸರ್ಜಿಸುವ ಅಧಿಕಾರ ಹೊಂದಿರುವುದು. 


ಗ್ರಾಮ ಪಮಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯ ಚುನಾವಣೆಗಳನ್ನು ಕುರಿತಂತೆ ರಾಜ್ಯಸರ್ಕಾರವು 
ಪ್ರತ್ಯೇಕವಾದ ಚುನಾವಣಾ ಆಯೊಗವನ್ನು ರಚಿಸಿದೆ. ಡಿಸೆಂಬರ್‌ 1993ರಲ್ಲಿ ಗ್ರಾಮಪಂಚಾಯತಿಗಳಿಗೆ ಹೊಸ ಕಾನೂನಿನ ಅನ್ವಯ 
ಮೊದಲನೆಯ ಚುನಾವಣೆಗಳನ್ನು ನಡೆಸಲಾಯಿತು. ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳಿಗೆ 1995 ಮಾರ್ಚ್‌ನಲ್ಲಿ ಚುನಾವಣೆಗಳು 
ನಡೆದವು. ಧಾರವಾಡ ಜಿಲ್ಲಾ ಪಂಚಾಯತಿಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 67. ಆ ಪೈಕಿ ಎಲ್ಲಾ ವರ್ಗದಲ್ಲೂ ಸೇರಿ 
ಮಹಿಳೆಯರ ಸಂಖ್ಯೆ 23. ಒಟ್ಟು ಮೀಸಲು ಸ್ಥಾನಗಳ ಸಂಖ್ಯೆ 37, ಆ ಪೈಕಿ 23 ಹಿಂದುಳಿದ ವರ್ಗ, 11 ಪ.ಜಾತಿ, 3 ಪಂ.ಗಳಿಗೆ 
ಕಾಯ್ದಿಡಲಾಗಿತ್ತು. 

ಜಿಲ್ಲಾ ಪಂಚಾಯತಿ ಕರ್ತವ್ಯಗಳು : ಜಿಲ್ಲಾ ಪಂಚಾಯತಿಯು ರಾಜ್ಯ ಸರ್ಕಾರದ ಮೇಲ್ವಿಚಾರಣೆಗೆ ಒಳಪಟ್ಟಿದೆ. ಜಿಲ್ಲೆಯ 
ಸರ್ವಾಂಗೀಣ ಅಭಿವೃದ್ಧಿಗೆ ಅಗತ್ಯ ಯೋಜನೆಗಳನ್ನು ರೂಪಿಸುವುದು, ಅವುಗಳ ಪರಿಣಾಮಕಾರಿ ಅನುಷ್ಠಾನ, ತಾಲೂಕು ಪಂಚಾಯತಿ 
ಮತ್ತು ಗ್ರಾಮಪಂಚಾಯತಿಗಳ ನಡುವೆ ಪರಸ್ಪರ ಸಾಮರಸ್ಯ ಉಂಟು ಮಾಡುವುದು, ಅವುಗಳು ಕೈಗೊಂಡ ಅಭಿವೃದ್ಧಿ ಯೋಜನೆಗಳ 
ಮೇಲ್ವಿಚಾರಣೆ, ಮಾರ್ಗದರ್ಶಣ ಮುಂತಾದವುಗಳು ಜಿಲ್ಲಾ ಪಂಚಯತಿಯ ಸಾಮಾನ್ಯ ಕೆಲಸಗಳು. 


ಕಾನೂನಿನ ಅನ್ವಯ ಜಿಲ್ಲಾಪಂಚಾಯತಿಯು ಕೈಗೊಳ್ಳಬೇಕಾದ ಕಾರ್ಯಗಳ ಪಟ್ಟಿಯು ಸುಮಾರು 30 ಎವಿಧ ಅಭಿವೃದ್ಧಿ 
ಕಾರ್ಯಗಳನ್ನು ಒಳಗೊಂಡಿರುವುದು. ಅವುಗಳಲ್ಲಿ ಬಹು ಮುಖ್ಯವಾದವುಗಳು : (1) ವ್ಯವಸಾಯ (ವಿಸ್ತರಣಾ ಯೋಜನೆಗಳು) 
ಮತ್ತು ತೋಟಗಾರಿಕೆ, (2) ಭೂ ಅಭಿವೃದ್ಧಿ ಮತ್ತು ಭೂಸಾರ ಸಂರಕ್ಷಣೆ, (3) ಚೆಕ್ಕ ನೀರಾವರಿ ಯೋಜನೆಗಳು, ನೀರಿನ ಸರಿಯಾದ 
ಬಳಕೆಯ ವ್ಯವಸ್ಥೆ (4) ಪಶುಸಂಗೋಪನೆ, ಹೈನಾಭಿವೃದ್ಧಿ ಕುಕ್ಕುಟ ಅಭಿವೃದ್ಧಿ ಯೋಜನೆ, (5) ಆಹಾರ ಸಂಸ್ಕರಣಾ ಘಟಕಗಳು 


682 ; ಧಾರವಾಡ ಜಿಲ್ಲೆ 


ಸೇರಿದಂತೆ' ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ (6) ಗ್ರಾಮೀಣ ಮಸತಿ, ಕುಡಿಯುವ ನೀರು ಪೂರೈಕೆ, ಗ್ರಾಮೀಣ ನೈರ್ಮಲ್ಯ (7) ರಸ್ತೆಗಳು, 
ಕಟ್ಟಡಗಳು, ಸೇತುವೆಗಳ ನಿಮಾಣ, ಜಲಮಾರ್ಗ, ಹರಿಗೋಲು ಮುಂತಾದ ಸಂಪರ್ಕಮಾದ್ಯಮಗಳ ಅಭಿವೃದ್ಧಿ (8) 
ಸಾಂಪ್ರದಾಯಕವಲ್ಲದ ಇಂಧನ ಮೂಲಗಳ ಅಭಿವೃದ್ಧಿ ಮತ್ತು ಬಳಕೆ (9) ರಾಜ್ಯಸರ್ಕಾರ, ಕೇಂದ್ರಸರ್ಕಾರದ ವಿವಿಧ ಬಡತನ 
ನಿರ್ಮೂಲನಾ ಯೋಜನೆಗಳ ಅನುಷ್ಠಾನ, (10) ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಗಳ ನಿರ್ವಹಣೆ, 
(11) ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, (12) ಸಮಾಜ ಕಲ್ಯಾಣ (ಅಂಗವಿಕಲರು ಮತ್ತು ಬುದ್ಧಿಮಾಂದ್ಯರ ಅಭಿವೃದ್ಧಿ ಸೇರಿದಂತೆ), 
(13) ಪರಿಶಿಷ್ಟ ಜಾತಿ/ಪಂಗಡ ಒಳಗೊಂಡಂತೆ ದುರ್ಬಲ ವರ್ಗದವರ ಕಲ್ಯಾಣ ಅಭಿವೃದ್ಧಿ ಯೋಜನೆಗಳು, (14) ಸಾರ್ವಜನಿಕ 
ಹಾಗೂ ಸರ್ಕಾರದ ಆಸ್ತಿ ಪಾಸ್ತಿಗಳು ರಕ್ಷಣೆ. (15) ಸಾರ್ವಜನಿಕ ವಿತರಣೆ (16) ಗ್ರಾಮೀಣ ವಿದ್ಯುಧೀಕರಣ (17) ಸಹಕಾರ, (18) 
ವಾಚನಾಲಯ ಗ್ರಂಥಾಲಯಗಳ ಅಭಿವೃದ್ಧಿ - ಮುಂತಾದವುಗಳು. 


ಹಣಕಾಸು : ಜಿಲ್ಲಾ ಪಂಚಾಯತಿಗೆ ತನ್ನದೇ ಆದ ಪ್ರತ್ಯೇಕವಾದ "ಪಂಚಾಯತ್‌ ಫಂಡ್‌' ಇರುವುದು. ಇದು (1) ರಾಜ್ಯ 
ಸಂಚಿತ ನಿಧಿಯಿಂದ ವರ್ಗಾಯಿಸಲಾದ ಹಣ, (2) ಸರ್ಕಾರ ನೀಡುವ ಅನುದಾನ, (3) ಸಾಲಗಳು, (4) ಮುಂಗಡಗಳು, (5) 
ವಂತಿಕೆಗಳು , (6) ಆಸ್ತಿಗಳಿಂದ ಬರುವ ಬಾಡಿಗೆ, (7) ವಿವಿಧ ಸೇವೆಗಳ ಶುಲ್ಕಗಳು, (8) ಬಡ್ಡಿಯ ಹಣ - ಮುಂತಾದವುಗಳನ್ನು 
ಒಳಗೊಂಡಿರುವುದು. ಜಿಲ್ಲಾ ಪಂಚಾಯತಿಯು ತನ್ನ ಆದಾಯದಲ್ಲಿ ಶೇ.20ಕ್ಕೆ ಕಡಿಮೆ ಇಲ್ಲದಷ್ಟು ಹಣವನ್ನು ಪರಿಶಿಷ್ಟ ಜಾತಿಪರಿಶಿಷ್ಟ 
ಪಂಗಡಗಳ ಅಭಿವೃದ್ಧಿಗೆ ವಿನಿಯೋಗಿಸಬೇಕು. 
ಧಾರವಾಡ ಜಿಲ್ಲಾ ಪರಿಷತ್‌ 


ಪಂಚಾಯತಿ ರಾಜ್‌ ಆಡಳಿತ ವ್ಯವಸ್ಥೆಯಲ್ಲಿ ಉಂಟಾದ ವ್ಯಾಪಕ ಬದಲಾವಣೆಯಿಂದ ಜಿಲ್ಲಾ ಪರಿಷತ್‌, ತಾಲೂಕು ಪಂಚಾಯತಿ 
ಸಮಿತಿ, ಮಂಡಳ ಪಂಚಾಯತಿ ಮತ್ತು ನ್ಯಾಯ ಪಂಚಾಯತಿ ಅಧಿನಿಯಮ 1983ರ ಅನ್ವಯ ಜಿಲ್ಲಾ ಪಂಚಾಯತಿಗಳು ರಾಜ್ಯಾದಂತ 
1987ರಲ್ಲಿ ರಚನೆಗೊಮಡವು. 1959ರ ಕರ್ನಾಟಕ ಪಂಚಾಯತಿ ರಾಜ್‌ ಕಾನೂನು ಜಾರಿಯಲ್ಲಿ ಬಂದ ನಂತರ 28 ವರ್ಷಗಳು 
ಗತಿಸಿದ ಮೇಲೆ ಈ ಹೊಸ ಪಂಚಾಯತಿ ರಾಜ್ಯ ಸಂಸ್ಥೆಗಳು ರೂಢಿಯಲ್ಲಿ ಬಂದವು. ಆಡಳಿತದಲ್ಲಿ ವಿಕೇಂದ್ರಿಕರಣ, ಪ್ರಜೆಗಳಿಗೆ 
ಹೆಚ್ಚಿನ ಅಧಿಕಾರ, ಸ್ವಾಯತ್ತತೆ, ಸ್ವಾವಲಂಬನೆ, ಸಾಮಾಜಿಕ ನ್ಯಾಯ, ಮುಂತಾದವುಗಳನ್ನು ದೊರಕಿಸಿಕೊಡುವಲ್ಲಿ ಈ ಹೊಸ ಸಂಸ್ಥೆಗಳ 
ಪಾತ್ರ ಗಮನಾರ್ಹವಾಗಿತ್ತು. ತಾಲೂಕು ಅಭಿವೃದ್ಧಿ ಮಂಡಳಿಗಳು ಇದರಿಂದ ರದ್ದಾದವು. 


ದಿನಾಂಕ 2.1.1987ರಂದು ಈ ಸಂಸ್ಥೆಗಳಿಗೆ ಚುನಾವಣೆಗಳು ನಡೆದು ಚುನಾವಣೆಯ ನಂತರ ಜಿಲ್ಲಾ ಪರಿಷತ್ತುಗಳು ಅಸ್ತಿತ್ವದಲ್ಲಿ 
ಬಂದವು. ಜಿಲ್ಲಾ ಪರಿಷತ್ತಿನ ಕ್ಷೇತ್ರವ್ಯಾಪ್ತಿ ಜಿಲ್ಲೆಯ ನಗರ ಪ್ರದೇಶಗಳನ್ನು ಹೊರತುಪಡಿಸಿ 13,199.99 3.8.ಮಿ.ಗಳಿಗೆ ವ್ಯಾಪಿಸಿತ್ತು. 
ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ಭಾಗದ ಜನಸಂಖ್ಯೆ 22.94 ಲಕ್ಷ (1991)ವಾಗಿತ್ತು. ಜಿಲ್ಲಾ ಪರಿಷತ್‌ 
08 ಜನ ಚುನಾಯಿತ ಸದಸ್ಯರು, 16 ಜನ ವಿಧಾನಸಭೆಯ ಸದಸ್ಯರು, ನಾಲ್ಕು ಜನ ಸಂಸತ್‌ ಸದಸ್ಯರು, ನಾಲ್ವರು ವಿಧಾನಪರಿಷತ್‌ 
ಸದಸ್ಯರು, ಮತ್ತು ಒಬ್ಬ ಸಹ ಸದಸ್ಯರನ್ನು ಒಳಗೊಂಡಿತ್ತು. ಜಿಲ್ಲಾ ಪರಿಷತ್ತಿನ ಅಧೀನದಲ್ಲಿ 17ತಾಲ್ಲೂಕು ಪಂಚಾಯತಿ ಸಮಿತಿಗಳು, 
166 ಮಂಡಳ ಪಂಚಾಯತಿಗಳು ಕಾರ್ಯ ನಿರ್ವಹಿಸುತ್ತಿದ್ದವು. ಜಿಲ್ಲಾ ಪರಿಷತ್ತಿನ ಆಡಳಿತವು ಸುಗಮವಾಗಿ ನಡೆಯಲು 
ಸಹಾಯಕವಾಗುವಂತೆ 9 ಸ್ಥಾಯಿ ಸಮಿತಿಗಳಲ್ಲದೇ ಮಹಿಳೆಯರು ಮತ್ತು ಮಕ್ಕಳ ಕಲ್ಕಾಣಕ್ಕಾಗಿ ವಿಶೇಷ ಸಮಿತಿಯನ್ನು 
ನಿಯಮಿಸಲಾಗಿತ್ತು. 

ಐದು ವರ್ಷಗಳ ಆಡಳಿತದ ನಂತರ 1992 ಜನವರಿಯಲ್ಲಿ ಜಿಲ್ಲಾ ಪರಿಷತ್ತುಗಳನ್ನು ತಾಲ್ಲೂಕು ಪಂಚಾಯತಿ ಸಮಿತಿಗಳನ್ನು 
ಮಂಡಳ ಪಂಚಾಯತಿಗಳನ್ನು ರದ್ದುಪಡಿಸಲಾಯಿತು. ಚುನಾಯಿತ ಪ್ರತಿನಿಧಿಗಳ ಬದಲಿಗೆ 14 1 02೦0ದ ಅಢಳಿತಾಧಿಕಾರಿಗಳನ್ನು 
ನೇಮಿಸಲಾಯಿತು. 


ಈ ಜಿಲ್ಲಾ ಪರಿಷತ್ತಿನ ಇತ್ತೀಚಿನ ಎರಡು ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಸಾರಾಂಶ ಮುಂದೆ ಏವರಿಸಲಾಗಿದೆ. ಸಮಗ್ರ 
ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಅನ್ವಯ ಬಡತನ ರೇಖೆಯ ಕೆಳಗಿರುವ ಕುಟುಂಬಗಳನ್ನು ಮೇಲೆತ್ತುವ ಉದ್ದೇಶದಿಂದ 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 683 


1991-92ನೇ ಸಾಲಿನಲ್ಲಿ ರೂ. 150.952ಲಕ್ಷಗಳನ್ನು ಫಲಾನುಭವಿಗಳಿಗೆ ಸಹಾಯ ಧನವನ್ನಾಗಿ ಒದಗಿಸಲಾಯಿತು. ಒಟು 
ಫಲಾನುಭವಿಗಳು 6,271, ಇವರಲ್ಲಿ 2459 ಪ.ಜಾತಿ ಮತ್ತು 413 ಪ.ವರ್ಗಗಳಿಗೆ ಸೇರಿದವರಾಗಿದ್ದರು. ಜವಾಹರ ತು 
ಯೋಜನೆಯ ಅಡಿಯಲ್ಲಿ ಪ.ಜಾಗಪ.ವ.ಗಳಿಗೆ ಗುಂಪು ಮನೆಯನ್ನು ಒದಗಿಸುವ ಸಲುವಾಗಿ 8,103 ಕೆಲಸಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು. 
ಆ ಪೈಕಿ 3,659 ಕೆಲಸಗಳನ್ನು ಪೂರೈಸಲಾಯಿತು. ಈ ಎಲ್ಲಾ ಕೆಲಸಗಳಿಂದ 1991-92 ವರ್ಷದಲ್ಲಿ 19,222 ಲಕ್ಷ ಮಾನವ 
ದಿನಗಳನ್ನು ಸೃಷ್ಟಿಸಲಾಯಿತು. ಡಿ.ಪಿ.ಎ.ಪಿ. (ಛರಸಂಭವ ಪ್ರದೇಶ ಕಾರ್ಯಕ್ರಮ) ಕೇಂದ್ರ ಯೋಜನೆಯನ್ನು ಜಿಲ್ಲೆಯ 14 
ತಾಲ್ಲೂಕುಗಳಲ್ಲಿ ಅನುಷ್ಟಾನಗೊಳಿಸಲಾಯಿತು. 1991-92ನೇ ಸಾಲಿನಲ್ಲಿ ರೂ.252.628 ಲಕ್ಷ ಅನುದಾನದಲ್ಲಿ ರೂ.191 244 
ಲಕ್ಷ ಮಾತ್ರ ಖರ್ಚಾಯಿತು. 


ನೂರು ಬಾವಿಯ ಯೋಜನೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಯಾಗಿದ್ದು ಈ ಯೋಜನೆಯು ಚಿಕ್ಕ ಮತ್ತು ಅತೀ ಚಿಕ್ಕ 
ರೈತರು ಕೊಳವೆ ಬಾವಿಯ ಮೂಲಕ ನೀರಾವರಿ ಸೌಲಭ್ಯ ಪಡೆದುಕೊಳ್ಳಲು ಸಹಾಯಕವಾಗಿದೆ. 1991-92ನೇ ಸಾಲಿನಲ್ಲಿ ನೀಡಲಾದ 
ರೂ. 25.602 ಲಕ್ಷ ಅನುದಾನದಲ್ಲಿ 338 ಫಲಾನುಭವಿಗಳಿಗೆ ರೂ. .24.668 ಲಕ್ಷ ಸಹಾಯಧನದ ರೂಪದಲ್ಲಿ ನೀಡಲಾಯಿತು. 
ಈ ಫಲಾನುಭವಿಗಳಲ್ಲಿ 15 ಜನರು 'ಪ.ಜಾತಿಯವರಾಗಿದ್ದರು. ಜಿಲ್ಲಾ ಪರಿಷತ್ತಿನ ಗ್ರಾಮೀಣ ಮತ್ತು ಸಣ್ಣ ಉದ್ಯಮ ವಿಭಾಗದಿಂದ 
ಜೇನು ಕೃಷಿ ಯೋಜನೆ, ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯಮಶೀಲ ತರಬೇತಿ ಕಾರ್ಯಕ್ರಮ, ಟ್ರೈಸಂ (ಗ್ರಾಮೀಣ ತರುಣರಿಗೆ 
ಸ್ವಯಂ ಉದ್ಯೋಗ ತರಬೇತಿ) ಮುಂತಾದ ಗ್ರಾಮೀಣ ಮತ್ತು ಸಣ್ಣ ಉದ್ಯಮಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು 
ಹಮಿಕ್ಷೊಳ್ಳಲಾಗಿದ್ದು ವರದಿ ವರ್ಷದಲ್ಲಿ ಈ ಕಾರ್ಯಕ್ರಮಗಳಿಗೆ ರೂ.42.90 ಲಕ್ಷ ಖರ್ಚುಮಾಡಲಾಯಿತು. ವಯಸ್ಕರ ಶಿಕ್ಷಣ 
ಯೋಜನೆಯಲ್ಲಿ 1992-92ರಲ್ಲಿ 300 ವಯಸ್ಕರ ಶಿಕ್ಷಣ ಕೇಂದ್ರಗಳಲ್ಲಿ 8,790 ಅನಕ್ಷರಸ್ಥರನ್ನು ದಾಖಲು ಮಾಡಿಕೊಳ್ಳಲಾಯಿತು. 
ಈ ಕೇಂದ್ರಗಳಲ್ಲಿ 61 ಕೇಂದ್ರಗಳು ಪ.ಜಾತಿಯವರಿಗೆ ಮೀಸಲಾದ ಕೇಂದ್ರಗಳಾಗಿದ್ದವು. ಈ 61 ಕೇಂದ್ರಗಳಲ್ಲಿ 4,030 ಅನಕ್ಷರಸ್ಥರನ್ನು 
ದಾಖಲುಮಾಡಲಾಯಿತು. ಈ ಯೋಜನೆಯ ಅನ್ವಯ ಒಟ್ಟು 3,781 (1,742 ಪುರುಷರು, 2,039 ಮಹಿಳೆಯರು) ಜನರನ್ನು 
ಸಾಕ್ಷರರನ್ನಾಗಿ ಮಾಡಲಾಯಿತು. 1991-92ನೇವರ್ಷದಲ್ಲಿ ಈ ಯೋಜನೆಗೆ ರೂ.13.89 ಲಕ್ಷ ಅನುದಾನದಲ್ಲಿ ರೂ.7.74 ಲಕ್ಷ 
ಮಾತ್ರ ಖರ್ಚುಮಾಡಲಾಯಿತು. ಪಶುಪಾಲನೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿನ ಯೋಜನೆಗಳನ್ನು ಅನುಷ್ಟಾನಗೊಳಿಸಲು ರೂ.71.46 
ಲಕ್ಷ ವೆಚ್ಚಮಾಡಲಾಯಿತು. ನೀರಿನ ತಾಂತ್ರಿಕ ನಿಯೋಗದ ಯೋಜನೆಯ ಅಡಿಯಲ್ಲಿ 349 ಸಮಸ್ಕಾತಕ್ರ ಗ್ರಾಮಗಳಲ್ಲಿ ಶುದ್ಧವಾದ 
ಕುಡಿಯುವ ನೀರನ್ನು ಪೂರೈಸಲು ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಲಾಯಿತು. 


ಗ್ರಾಮಿಣ ನೀರು ಪೂರೈಕೆಯ ಯೋಜನೆಯ ಅನ್ವಯ 1992ರ ಅಂತ್ಯದವರೆಗೆ 202 ಗ್ರಾಮಗಳಲ್ಲಿ ಯೋಜನೆಯನ್ನು 
ಅನುಷ್ಟಾನಗೊಳಿಸಲಾಯಿತು. 


೦ 


1992-93ರ ಪುಗತಿ 


ವರದಿ ವರ್ಷದಲ್ಲಿ 2079 ಪ.ಜಾ ಮತ್ತು 823 ಪ.ವರ್ಗಗಳ ಕುಟುಂಬಗಳನ್ನು ಬಡತನದ ರೇಖೆಯಿಂದ ಮೇಲೆತ್ತುವ ಪ್ರಯತ್ನ 
ಮಾಡಲಾಯಿತು. ಈ ಯೋಜನೆಯ ಅಡಿ ರೂ.160.436 ಲಕ್ಷ ಹಣ ಖರ್ಚುಮಾಡಲಾಯಿತು. ಜವಾಹರ ರೋಜಗಾರ 
ಯೋಜನೆಯ ಅಡಿಯಲ್ಲಿ 10,082 ಕೆಲಸಗಳನ್ನು ಕೈಗೊಳ್ಳಲಾಗಿತ್ತು. ಹಿಂದಿನ ವರ್ಷದ ಬಾಕಿ ಕಾಮಗಾರಿಗಳನ್ನು ಸಂಪೂರ್ಣ 
ಗೊಳಿಸಲಾಯಿತು. ಈ ಎಲ್ಲಾ ಕೆಲಸಗಳಿಂದ 24.673 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸಲಾಯಿತು ಎಂದು ವರದಿಯಾಗಿದೆ. 
ಡಿ.ಪಿ.ಎ.ಪಿ. ಕಾರ್ಯಕ್ರಮದ ಅನ್ವಯ ಕೇಂದ್ರದ ಅನುದಾನ ರೂ.330 ಲಕ್ಷ ಪೈಕಿ ರೂ. 311.325 ಲಕ್ಷ ಖರ್ಚುಮಾಡಲಾಯಿತು. 
ನೂರು ಬಾವಿಯ ಯೋಜನೆಯ ಅನ್ವಯ 92-93 ನೇ ಸಾಲಿನಲ್ಲಿ 388 ಫಲಾನುಭವಿಗಳಿಗೆ ರೂ. 29.72 ಲಕ್ಷ ಸಹಾಯ ಧನದ 
ರೂಪದಲ್ಲಿ ನೀಡಲಾಯಿತು. ಫಲಾನುಭವಿಗಳಲ್ಲಿ 35ಜನ ಪ.ಜಾತಿ ಪ.ವರ್ಗದವರು ಇದ್ದರು. ಗ್ರಾಮೀಣ ಸಣ್ಣ ಉದ್ಯಮ ವಿಭಾಗದಲ್ಲಿ 
ರೂ.108.11 ಲಕ್ಷ ಅನುದಾನ ಬಿಡುಗಡೆಯಗಿದ್ದು ಆ ಪೈಕಿ ರೂ. 102.82 ಲಕ್ಷ ಖರ್ಚಾಗಿರುವುದು. ಜೈವಿಕ sky ಘ್‌ 
ಯೋಜನೆ ಅಡಿ ಗ್ರಾಮಾಂತರ ಪ್ರದೇಶದಲ್ಲಿ ನೈಸರ್ಗಿಕ ಮೂಲಗಳಿಂದ ಇಂಧನ ಉತ್ಪಾದನೆ ಮತ್ತು ಹ: ಹ ಸ್ವಾ 
ರೂ. 75.49 ಲಕ್ಷ ಖರ್ಚುಮಾಡಲಾಯಿತು. ವಯಸ್ಕರ ಶಿಕ್ಷಣ ಯೋಜನೆಯ ಅಡಿಯಲ್ಲಿ 1992-93ನೇ ಸಾಲಿಗೆ ಸರ್ಕಾರದಿಂದ 


684 ಧಾರವಾಡ ಜಿಲ್ಲೆ 


ಮಂಜೂರಾದ ಹಣ ರೂ. 3.35 ಲಕ್ಷ, ಅದರಲ್ಲಿ ಜಿಲ್ಲಾ ಪರಿಷತ್ತಿನ ವಂತಿಗೆ ರೂ. 3.25 ಲಕ್ಷ ಈ ಪೈಕಿ ರೂ. 3.24 ಲಕ್ಷ 
ಹಣವನ್ನು ಖರ್ಚುಮಾಡಲಾಯಿತು. ಗ್ರಾಮಾಂತರ ಪ್ರದೇಶದ ಶುದ್ಧ ಕುಡಿಯುವ ನೀರಿನ ಯೋಜನೆಗೆ ಸರ್ಕಾರ ನೀಡಿದ ರೂ. 
487.62 ಲಕ್ಷ ಅನುದಾನವನ್ನು ಸಂಪೂರ್ಣವಾಗಿ ವಿನಿಯೋಗಿಸಲಾಯಿತು. ಈಗ ಜಿಲ್ಲೆಯಲ್ಲಿ 250 ಜನರಿಗೆ ಒಂದರಂತೆ, ಒಂದಲ್ಲಾ 
ಒಂದು ರೀತಿಯಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಮೂಲವನ್ನು ಒದಗಿಸಲಾಗಿದೆ. 


1992-93ರ ಆಡಳಿತ ವರದಿ ತಿಳಿಸುವಂತೆ ಜಿಲ್ಲಾ ಪರಿಷತ್‌ ನಿಯಂತ್ರಣಕ್ಕೆ ಒಳಪಟ್ಟ ಒಟ್ಟು ರಸ್ತೆಗಳ ಉದ್ದ 5,635 ಕಿ.ಮಿ, 
ಆ ಪೈಕಿ 250.10 ಕಿ.ಮ ಉದ್ದದ ಡಾಂಬರ ರಸ್ತೆ ಇತ್ತು. ಅದರ ಹಿಂದಿನ ವರ್ಷದಲ್ಲಿ ಇದ್ದ ಒಟ್ಟ ರಸ್ತೆಗಳ ಉದ್ದ 6,308 ಕಿ.ಮಿ. 
(1992-93ರಲ್ಲಿ ಜಿಲ್ಲಾ ಪರಿಷತ್‌ ಅಧಿಕಾರದಲ್ಲಿದ್ದ ಕೆಲವು ರಸ್ತೆಗಳನ್ನು ಲೋಕೋಪಯೋಗಿ ಇಲಾಖೆಗೆ ವರ್ಗಾಯಿಸಿದ್ದರಿಂದ 
1992-93ರಲ್ಲಿ ರಸ್ತೆಯ ಉದ್ದ ಕಡಿಮೆ ಆಗಿದೆ) 1992-93ರಲ್ಲಿ ಪ್ರತಿ ಕಿ.ಮಿ. ರಸ್ತೆ ನಿರ್ವಹಣೆಗೆ ಆದ ವೆಚ್ಚ ರೂ. 2,965 
ಎಂದು ತಿಳಿದುಬರುವುದು. 


ಹಣಕಾಸು : 1992-93ರಲ್ಲಿ ಜಿಲ್ಲಾ ಪರಿಷತ್‌ಗೆ ಸಂದಾಯವಾದ ಸಾಮಾನ್ಯ ಆದಾಯ ರೂ. 28.72 ಕೋಟಿ, ಸರ್ಕಾರದ 
ಅನುದಾನ ರೂ. 125.52 ಕೋಟಿ, ಆರಂಭದ ಶಿಲ್ಕು ರೂ. 12.23 ಕೋಟಿ ಸೇರಿದಂತೆ ಒಟ್ಟು ಆದಾಯ ರೂ. 166.49 
ಕೋಟಿಯಾಗಿತ್ತು. ಸದರಿ ವರ್ಷ ಮಾಡಲಾದ ಒಟ್ಟು ವೆಚ್ಚ ರೂ. 153.24 ಕೋಟಿ ಎಂದು ತಿಳಿದುಬರುವುದು. | 


1992-93ನೇ ಸಾಲಿಗೆ ಸಂಬಂಧಪಟ್ಟಂತೆ 166 ಮಂಡಳ ಪಂಚಾಯತಿಗಳ ಕ್ರೋಢಿಕೃತಜಮಾ ಖರ್ಚಿನ ವಿವರ ಈ ರೀತಿ 
ಇತ್ತು. 


ದದ 


ಜಮಾ ವಿವರ : ಆರಂಭದ ಶಿಲ್ಕು ರೂ. 54.49 ಲಕ್ಷ, ಸರ್ಕಾರದ ತಲಾ ಅನುದಾನ ರೂ. 154.08 ಲಕ್ಷ್ಯ, ಕಂದಾಯ 
ವಸೂಲಿ ರೂ. 133.81 ಲಕ್ಷ, ಇತರೇ ಜಮಾ ರೂ. 2.06 ಲಕ್ಷ, ಒಟ್ಟು ಜಮಾ 344.44 ಲಕ್ಷ ರೂ. 


ಖರ್ಚು ವಿವರ : ವಿದ್ಯುತ್‌ ವೆಚ್ಚ ರೂ. 30.75 ಲಕ್ಷ ಚುನಾಯಿತ ಸದಸ್ಯರ ವೇತನ ಇತ್ಯಾದಿ ರೂ. 3.34 ಲಕ್ಷ, ಸಭೆಯ 
ವೆಚ್ಚ ರೂ. 4,606, ಸಾದಿಲ್ವಾರ ವೆಚ್ಚ ರೂ. 95.48 ಲಕ್ಷ, ಇತರ ಸಿಬ್ಬಂದಿಗಳ ವೇತನ ರೂ. 111.43 ಲಕ್ಷ, ಕಾಮಗಾರಿ ವೆಚ್ಚ 
ರೂ. 59.68 ಲಕ್ಷ, ಒಟ್ಟು ಖರ್ಚು ರೂ. 300.73 ಲಕ್ಷ 


ಕರ ವಸೂಲಾತಿ : 1992-93 ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಮಂಡಳ ಪಂಚಾಯತಿಗಳಿಗೆ ಬರಬೇಕದ ಕರದ ಬಾಕಿ '(ಲೇಡಿಕೆ, 
ವಸೂಲಾತಿ, ಮತ್ತು ಬಾಕಿ ವಿವರ) ಈ ಮುಂದಿನಂತೆ ಇರುವುದು. ಹಿಂದಿನ ವರ್ಷದ ಬಾಕಿ ರೂ. 223.31 ಲಕ್ಷ, 1992-93ನೇ 
ವರ್ಷದ ಬೇಡಿಕೆ ರೂ. 115.65 ಲಕ್ಷ ಒಟ್ಟು ಬೇಡಿಕೆ ರೂ. 33897 ಲಕ್ಷ. 1992-93ರಲ್ಲಿ ವಸೂಲಾದ ಒಟ್ಟು ಸಾಲ 
ರೂ.108.86 ಲಕ್ಷ, ವರ್ಷದ ಕೊನೆಗೆ ಬಾಕಿ ರೂ. 230.11 ಲಕ್ಷ. (ಮೇಲಿನ ಅಂಕಿ ಅಂಶಗಳಲ್ಲಿ ಎರಡು ತಾಲ್ಲೂಕುಗಳ ಮಾಹಿತಿ 
ಸೇರಿರುವುದಿಲ್ಲ. 


೯ 


ಗ್ರಾಮ ಪಂಚಾಯತಿಗಳು 


ಪಂಚಾಯತಿ ರಾಜ್‌ ಸಂಸ್ಥೆಗಳಲ್ಲಿ ವಿಕೇಂದ್ರಿಕೃತ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಹಂತದ ಸಂಸ್ಥೆಯಾದ ಗ್ರಾಮ 
ಪಂಚಾಯತಿಗಳು "ಗ್ರಾಮಸ್ವರಾಜ್‌' "ಗ್ರಾಮ ಸುರಾಜ್‌' ಪರಿಕಲ್ಪನೆಯನ್ನು ಕಾರ್ಯರೂಪದಲ್ಲಿ ತರುವಲ್ಲಿ ಬಹು ಮಹತ್ವದ ಪಾತ್ರವನ್ನು 


ಮಿಸುವವು. 
ಮುಂಬಯಿ ಗ್ರಾಮ ಪಂಚಾಯತಿ ಕಾಯಿದೆ 1933ರ ಅನ್ವಯ ಮೊದಲಿಗೆ ಶಾಸನಬದ್ಧ ಗ್ರಾಮಪಂಚಾಯತಿಗಳನ್ನು ಕನಿಷ್ಟ 


2000 ಕ್ಕಿಂತ ಕಡಿಮೆ ಜನಸಂಖ್ಯೆ ಇರದ ಗ್ರಾಮಗಳಿಗೆ ರಚಿಸಲಾಯಿತು. ಸ್ಥಳೀಯ ಜನರು ಒತ್ತಾಯಿಸಿದರೆ ಕನಿಷ್ಟ 1000 ಜನಸಂಖ್ಯೆ 
ಇರುವ ಗ್ರಾಮಗಳಿಗೂ ಪಂಚಾಯತಿಯನ್ನು ರಚಿಸಲು ಕಾನೂನಿನಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಗ್ರಾಮ ಪಂಚಾಯತಿಯ ಗರಿಷ್ಟ 


aa SN ak 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 685 


ಮತ್ತು ಕನಿಷ್ಟ ಸದಸ್ಕರ ಸಂಖ್ಯೆ ಅನುಕ್ರಮವಾಗಿ 15 ಮತ್ತು 7 ಎಂದು ಕಾನೂನಿನಲ್ಲಿ ನಿರ್ದೇಶಿಸಲಾಗಿತ್ತು. ಮಹಿಳೆಯರಿಗೆ, 
ಪ.ಜಾ|ಪ.ಪಂದವರಿಗೆ ಸ್ಥಾನಗಳ ಮೀಸಲಾತಿಯನ್ನು ಒದಗಿಸಲಾಗಿತ್ತು. ಸಾಮಾನ್ಯವಾಗಿ ಪಂಚಾಯತಿಯ ಅಧಿಕಾರದ ಅವಧಿ ಮೂರು 
ವರ್ಷಗಳಾಗಿದ್ದು ವಿಶೇಷ ಸಂದರ್ಭಗಳಲ್ಲಿ ಜಿಲ್ಲಾಧಿಕಾರಿಯು 5 ವರ್ಷಗಳವರೆಗೆ ವಿಸ್ತರಿಸಬಹುದಾಗಿತ್ತು. ಚುನಾಯಿತ ಪ್ರತಿನಿಧಿಗಳಿಂದ 
ಸರಪಂಚ, ಉಪಸರಪಂಚರ ಆಯ್ಕೆ ಆಗುತ್ತಿತ್ತು. ಸರಪಂಚರು ಪಂಚಾಯತಿಯ ಮುಖ್ಯಸ್ಥರಲ್ಲದೇ ಮುಖ್ಯ ನಿರ್ವಾಹಕರೂ 
ಆಗಿರುತ್ತಿದ್ದರು, ಪ್ರತಿ ಒಂದು ಪಂಚಾಯತಿಗೆ ಕಾರ್ಯದರ್ಶಿ ಇದ್ದು ಅವರ ಪಗಾರದ ಮುಕ್ಕಾಲು. ಭಾಗವನ್ನು ಸರ್ಕಾರ ಕೊಡುತ್ತಿತ್ತು. 
ಪಂಚಾಯತಿಯ ಹಣಕಾಸಿನ ನಿರ್ವಹಣೆಯ ವಿಷಯದಲ್ಲಿ ಜಿಲ್ಲಾ ಬೋರ್ಡುಗಳು ಹೆಚ್ಚಿನ ಅಧಿಕಾರ ಹೊಂದಿದ್ದವು. ಕಾನೂನಿನ 
ಅನ್ವಯ ಪಂಚಾಯತಿಗಳು ಹಲವಾರು ಅತ್ಯಾವಶ್ಯಕ _ಕಾರ್ಯಗಳನ್ನು ಮಾಡಲೇಬೇಕಾಗಿತ್ತು. ಹಣಕಾಸಿನ ಅನುಕೂಲ ಇದ್ದಲ್ಲಿ 
ಕಾನೂನಿನಲ್ಲಿ ನಮೂದಿಸಿದ ಇತರೇ ಜನೋಪಯೋಗಿ ಕಾರ್ಯಗಳನ್ನು ಕೈಗೊಳ್ಳಬಹುದಾಗಿತ್ತು. ಸುಮಾರು 10 ಬಗೆಯ ವಿವಿಧ 
ಕಂದಾಯಗಳನ್ನು ಪಂಚಾಯತಿಯು ವಿಧಿಸಲು ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು. ರಾಜ್ಯ ಸರ್ಕಾರ ವಿಧಿಸುವ ಯಾವುದೇ 
ಕಂದಾಯವನ್ನು ಲೋಕಲ್‌ ಬೋರ್ಡಿನ ಒಪ್ಪಿಗೆಯಿಂದ ಪಂಚಾಯತಿಯೂ ವಿಧಿಸಬಹುದಾಗಿತ್ತು. 


ಪ್ರತಿ ಪಂಚಾಯತಿಗೆ .ಸರ್ಕಾರವು ಶೇ. 15 ರಷ್ಟು ಸಾಮಾನ್ಯ ಭೂ ಕಂದಾಯ ಅಥವಾ ಶೇ 25 ರಷ್ಟು, ಲೋಕಲ್‌ಫಂಡಿನ 
ಉಪಕರ (ಜಸ್‌), ಯಾವುದು ಹೆಚ್ಚಾಗುವುದೋ ಅದನ್ನು ಅನುದಾನ ರೂಪದಲ್ಲಿ ನೀಡುತ್ತಿತ್ತು. ಧಾರವಾಡ ಜಿಲ್ಲೆಯಲ್ಲಿ 1953ರ 
ಮಾರ್ಚ್‌ ಕೊನೆಯಲ್ಲಿ 242 ಗ್ರಾಮ ಪಂಚಾಯತಿಗಳು ಇದ್ದವು. ಗ್ರಾಮ ಪಂಚಾಯತಿಗಳ ಮೇಲೆ ಲೋಕಲ್‌ಬೋರ್ಡ್‌ ಮತ್ತು 
ಕಲೆಕ್ಟರ ಪರಮಾಧಿಕಾರ ಹೊಂದಿದ್ದರು, ಪ್ರತೀ ಪಂಚಾಯತಿಯ ಲೆಕ್ಕಪತ್ರಗಳನ್ನು ಜಿಲ್ಲಾ ಬೋರ್ಡು ಪರಿಶೋಧನೆ ಮಾಡುವುದು 
ಕಡ್ಡಾಯವಾಗಿತ್ತು. ಸರಿಯಾಗಿ ಕಾರ್ಯನಿರ್ವಹಿಸದ ಪಂಚಾಯತಿಯನ್ನು ರದ್ದುಪಡಿಸುವ, ಸದಸ್ಯರನ್ನು ತೆಗೆದುಹಾಕುವ ಅಧಿಕಾರ 
ಸರ್ಕಾರಕ್ಕೆ ಇತ್ತು. ಗ್ರಾಮ ಪಂಚಾಯತಿಗಳ ಆಡಳಿತವನ್ನು ಬಲಪಡಿಸಲು ಸೂಕ್ತಮಾರ್ಗದರ್ಶನ ನೀಡಲು ಮತ್ತು ಮಹಿಳೆಯರಿಗೆ 
ಪಂಚಾಯತಿಯ ಆಡಳಿತದಲ್ಲಿ ಭಾಗವಹಿಸಲು ಮನ ಒಲಿಸಲು ಸಹಾಯಕವಾಗುವಂತೆ 1950ರಲ್ಲಿ ಒಬ್ಬ ವಿಶೇಷಾಧಿಕಾರಿಯನ್ನು 
ಧಾರವಾಡ ಜಿಲ್ಲೆಗೆ ನೇಮಿಸಲಾಯಿತು. 


ನ್ಯಾಯಪಂಚಾಯತಿಗಳು 


1933ರ ಗ್ರಾಮ ಪಂಚಾಯತಿ ಕಾನೂನಿನ ಅನ್ಹಯ ಪ್ರತಿ ಒಂದು ಗ್ರಾಮ ಪಂಚಾಯತಿಯು ತನ್ನದೇ ಆದ ನ್ಯಾಯ 
ಪಂಚಾಯತಿಯನ್ನು ರಚಿಸಲು ಕಾನೂನಿನಲ್ಲಿ ಅವಕಾಶ ಇತ್ತು. ಈ ನ್ಯಾಯ ಪಂಚಾಯತಿಯು ಸಣ್ಣಪುಟ್ಟ ಸಿವಿಲ್‌ ಮತ್ತು ದಿವಾಣಿ 
(ಕ್ರಿಮಿನಲ್‌) ವ್ಯಾಜ್ಯಗಳನ್ನು ವಿಚಾರಿಸಿ ನ್ಯಾಯ ತೀರ್ಮಾಣ ಕೊಡಬಹುದಾಗಿತ್ತು. ನ್ಯಾಯ ಪಂಚಾಯತಿಯು ಐವರು ಗ್ರಾಮ 
ಪಂಚಾಯತಿಯ ಸದಸ್ಯರನ್ನು ಒಳಗೊಂಡ ಸಮಿತಿಯಗಿದ್ದು ಅದನ್ನು ಗ್ರಾಮ ಪಂಚಾಯತಿಯ ಮೊದಲನೆಯ ಸಭೆಯಲ್ಲಿಯೇ 
ರಚಿಸಬಹುದಾಗಿತ್ತು. ನ್ಯಾಯ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರಲ್ಲಿ ಒಬ್ಬರನ್ನು ಅದರ ಅಧ್ಯಕ್ಷರನ್ನಾಗಿ ಆರಿಸಲಾಗುತ್ತಿತ್ತು. ನ್ಯಾಯ 
ಪಂಚಾಯತಿಯ ಸದಸ್ಯರ ಅಧಿಕಾರದ ಅವಧಿಯು, ಗ್ರಾಮ ಪಂಚಾಯತಿಯ ಅಧಿಕಾರ ಅವಧಿಯೊಂದಿಗೆ ಸಮಾಸ್ತಿಯಾಗುತ್ತಿತ್ತು. 
ನ್ಯಾಯ ಪಂಚಾಯತಿಯ ಸದಸ್ಯನು ಅನುಚಿತವಾಗಿ ವರ್ತಿಸಿಸಿದಲ್ಲಿ ಕಾರ್ಯನಿರ್ವಹಣೆಯಲ್ಲಿ ಅಲಕ್ಷ್ಯ ತೋರಿದಲ್ಲಿ, ಅಸಮರ್ಥನಾದಲ್ಲಿ 
ಭ್ರಷ್ಟನಾದಲ್ಲಿ ಅಂತಹವರನ್ನು ತೆಗೆದುಹಾಕಲು ಕಾನೂನಿನಲ್ಲಿ ಅವಕಾಶ ಇತ್ತು. ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಯು ನ್ಯಾಯಾಂಗ 
ಗುಮಾಸ್ತನ (ಜುಡಿಸಿಯಲ್‌ ಕ್ಲಾರ್ಕ್‌) ಕಾರ್ಯವನ್ನು ನಿರ್ವಹಿಸುತ್ತಿದ್ದನು. 


1942ರ ಮುಂಬಯಿ ಸರ್ಕಾರದ ಗೃಹ ಇಲಾಖೆಯ ಆಜ್ಞೆಯಂತೆ ಧಾರವಾಡ ಜಿಲ್ಲೆಯಲ್ಲಿ 88 ಪಂಚಾಯತಿಗಳು ಮೊದಲನೇಯ 
ಹಂತವಾಗಿ ಈ ಮುಂದಿನ ಅಪರಾಧಗಳನ್ನು ವಿಚಾರಿಸಲು ಅಧಿಕಾರವನ್ನು ಹೊಂದಿದ್ದವು. ಅವುಗಳೆಂದರೆ, ಮುಂಬಯಿ 
ಗ್ರಾಮಪಂಚಾಯತಿ ಕಾನೂನಿನ 39ನೇ ಪರಿಚ್ಛೇದದ ಉಪ ಪರಿಚ್ಛೇದ ಸಂಖ್ಯೆ | ಮತ್ತು 2ರಲ್ಲಿ ಹೇಳಿದ ಅಪರಾಧಗಳು. (ಇಂಡಿಯನ 
ಪೀನಲ್‌ಕೋಡಿನ) ಭಾರತೀಯ ದಂಡಸಂಹಿತೆ ಕಾನೂನು ಪರಿಚ್ಛೇದ 269,'277 ಮತ್ತು 283ರ ಅನ್ವಯ ಮಾಡಬಹುದಾದದ 
ಅಪರಾಧಗಳ ವಿಚಾರಣೆ ಮತ್ತು ದನಗಳ ಅತೀಕ್ರಮಣ ಪ್ರವೇಶ ಅಧಿನಿಯಮದ ನಿಬಂಧನೆ 24ರ ಪ್ರಕಾರ ಸಂಭವಿಸುವ ಅಪರಾಧ 
ಮತ್ತು ಗ್ರಾಮ ಪಂಚಾಯತಿಯ ನಿಯಮಾವಳಿಗಳನ್ನು ಉಲ್ಲಂಘಿಸುವುದರಿಂದ ಉಂಟಾಗುವ ಅಪರಾಧ ಇವೇ ಮುಂತಾದವುಗಳನ್ನು 
ವಿಚಾರಿಸುವ ಮತ್ತು ದಂಡ ವಿಧಿಸುವ ಅಧಿಕಾರ ನ್ಯಾಯ ಪಂಚಾಯತಿಗಳಿಗೆ ಇತ್ತು. ವಕೀಲರು, ನ್ಯಾಯವಾದಿಗಳು ಯಾವುದೇ 


080 ಧಾರವಾಡ ಜಿಲ್ಲೆ 


ರೀತಿಯಲ್ಲಿ ನ್ಯಾಯಪಂಚಾಯತಿಯ ನಡುವಳಿಕೆಯಲ್ಲಿ ಪ್ರವೇಸಿಸದಂತೆ ನಿರ್ಬಂಧ ಇತ್ತು. ನ್ಯಾಯಪಂಚಾಯತಿಯ ತೀರ್ಪಿನ ವಿರುದ್ಧ 
ಮರುಪರಿಶೀಲನಾ (ಅಪೀಲ್‌) ಅರ್ಜಿಯನ್ನು ಜಿಲ್ಲಾ ಮತ್ತು ಸೆಸೆನ್ನ ಕೋರ್ಟುಗಳಿಗೆ ಸಲ್ಲಿಸಲು ಅವಕಾಶ ಇತ್ತು. ಈ ಒಂದು 
ನ್ಯಾಯಾಧಿಕರಣದ ವ್ಯವಸ್ಥೆಯನ್ನು 1983ರ ಜಿಲ್ಲಾ ಪರಿಷತ್‌, ಮಂಡಳಪಂಚಾಯತಿ ಕಾನೂನಿನಲ್ಲಿ ಅಳವಡಿಸಲಾಗಿತ್ತು. ಆದರೆ 
ನ್ಯಾಯ ಪಂಚಾಯತಿಗಳು ಕಾರ್ಯರೂಪದಲ್ಲಿ ಬರಲಿಲ್ಲ 


1956ರ ನಂತರ : ಏಕೀಕೃತ ಕರ್ನಾಟಕದ ರಚನೆಯ ನಂತರ 1960ರಲ್ಲಿ ಕರ್ನಾಟಕ ಲೋಕಲ್‌ ಬೋರ್ಡ್‌ ಮತ್ತು ಗ್ರಾಮ 
ಪಂಚಾಯತಿ ಕಾನೂನನ್ನು ಜಾರಿಯಲ್ಲಿ ತಲಾಯಿತು. ಇದರ ಅನ್ವಯ ಕನಿಷ್ಠ 1,500 ಜನಸಂಖ್ಯೆಯನ್ನು ಒಳಗೊಂಡ ಒಂದೇ ಗ್ರಾಮ 
ಅಥವಾ ಗ್ರಾಮ ಸಮೂಹಕ್ಕೆ ಒಂದರಂತೆ ಗ್ರಾಮ ಪಂಚಾಯತಿಗಳನ್ನು ರಚಿಸಲಾಯಿತು. ಗ್ರಾಮ ಪಂಚಾಯತಿಗಳು ತಾಲೂಕು 
ಅಭಿವೃದ್ಧಿ ಮಂಡಳಿಗಳ ನೇರ ಆಡಳಿತಕ್ಕೆ ಒಳಪಟ್ಟಿದ್ದವು. ಸರ್ಕಾರವು ಪಂಚಾಯತಿಗಳಿಗೆ ಭೂಕಂದಾಯದ ಶೇ. 30ರಷ್ಟು ಹಣವನ್ನು 
ಅಭಿವೃದ್ಧಿ ವೆಚ್ಚಗಳ ನಿರ್ವಹಣೆಗೆ ನೀಡುತ್ತಿತ್ತು. ಈ ವ್ಯವಸ್ಥೆ 1987ರವರಗೆ ಅಂದರೆ ಜಿಲ್ಲಾ ಪರಿಷತ್‌ ಮತ್ತು ಮಂಡಳ ಪಂಚಾಯತಿಗಳು 
ಬರುವವರೆಗೆ ಮುಂದುವರೆಯಿತು. ಧಾರವಾಡ ಜಿಲ್ಲೆಯಲ್ಲಿ 1959ರ ಲೋಕಲ್‌ ಬೋರ್ಡ್‌ ಮತ್ತು ಗ್ರಾಮ ಪಂಚಾಯತಿ ಕಾನೂನಿನ 
ಅನ್ವಯ ಇದ್ದ ಗ್ರಾಮ ಪಂಚಾಯತಿಗಳ ಸಂಖ್ಯೆ 594. ಹಳೆಯ ವ್ಯವಸ್ಥೆಯಲ್ಲಿ ಅತೀ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯತಿಗಳನ್ನು 
ಹೊಂದಿದ ತಾಲ್ಲೂಕುಗಳ ವಿವರ ಈ ರೀತಿ ಇತ್ತು: ರೋಣ (58), ರಾಣೆಬೆನ್ನೂರು (50). ನವಲಗುಂದ (49), ಹಾನಗಲ್‌ 
(48), ಅತೀ ಕಡಿಮೆ ಸಂಖ್ಯೆಯ ಪಂಚಾಯತಿಗಳು (12) ನರಗುಂದ ತಾಲ್ಲೂಕಿನಲ್ಲಿ ಇದ್ದವು 


ಜಿಲ್ಲಾ ಪರಿಷತ್‌, ಮಂಡಳ ಪಂಚಾಯತಿ ಕಾನೂನು 1983ರ ಅನ್ವಯ ಗ್ರಾಮ ಪಂಚಾಯತಿಗಳ ಸ್ಥಾನದಲ್ಲಿ ಪುನರ್‌ 
ರಚಿತಗೊಂಡ ಮಂಡಳ ಪಂಚಾಯತಿಗಳು ಜಾರಿಯಲ್ಲಿ ಬಂದವು. ಬಹುತೇಕ ಮಂಡಳ ಪಂಚಾಯತಿಗಳು ಸಮೂಹ ಗ್ರಾಮಗಳ 
ಪಂಚಾಯತಿಗಳಾಗಿದ್ದರಿಂದ ಮೊದಲಿದ್ದ ಗ್ರಾಮ ಪಂಚಾಯತಿಗಳ ಸಂಖ್ಯೆ ಬಹುಮಟ್ಟಿಗೆ ಕಡಿಮೆ ಆಯಿತು. ಹಿಂದಿನ ಗ್ರಾಮ 
ಪಂಚಾಯತಿಗಳಿಗಿಂತ ಹೊಸ ವ್ಯವಸ್ಥೆಯ ಮಂಡಳ ಪಂಚಾಯತಿಗಳು ಬಹು ಪ್ರಭಾವಶಾಲಿಗಳು ಆಗಿದ್ದವು. ಆಡಳಿತ ವಿಕೇಂದ್ರಿಕರಣ 
ಬಹು ಮಟ್ಟಿಗೆ ಸಾಧ್ಯವಾಗಿತ್ತು. 1983ರ ಕಾಯಿದೆ ಪ್ರಕಾರ, 1987ರಲ್ಲಿ ಪುನರ್‌ ರಚನೆಗೊಂಡ ಮಂಡಳ ಪಂಚಾಯತಿಗಳ ಸಂಖ್ಯೆ 
106ಕ್ಕೆ ಇಳಿಯಿತು. 1992ರಲ್ಲಿ ಸದರಿ ಮಂಡಳಿಗಳ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ 4279 ಆಗಿತ್ತು ಈ ವ್ಯವಸ್ಥೆ 
1992ರವರೆಗೆ ಮುಂದುವರಿಯಿತು. 1993ರಲ್ಲಿ ಜಾರಿಗೆ ಬಂದ ಹೊಸ ಪಂಚಾಯತಿ ರಾಜ್‌ ಕಾನೂನಿನ ಅನ್ವಯ ಮಂಡಳ 
ಪಂಚಾಯತಿಗಳು ಪುನರ್‌ ರಚನೆಗೊಂಡು, ಗಾತ್ರದಲ್ಲಿ ಅವುಗಳನ್ನು ಕುಗ್ಗಿಸಿ, ಪುನಃ ಗ್ರಾಮಪಂಚಾಯತಿಗಳೆಂದು ನಾಮಕರಣ 
ಮಾಡಲಾಯಿತು. ಈ ರೀತಿ ಜಿಲ್ಲೆಯಲ್ಲಿ ಪುನರ್‌ರಚನೆಗೊಂಡ ಗ್ರಾಮ ಪಂಚಾಯತಿಗಳ ಸಂಖ್ಯೆ 439 ಆಗಿದ್ದರೆ ಚುನಾಯಿತ 
ಪ್ರತಿನಿಧಿಗಳ ಸಂಖ್ಯೆ 5,832 ಎಂದು ತಿಳಿದುಬರುವುದು. ಒಟ್ಟು ಸ್ಥಾನಗಳಲ್ಲಿ ಎಲ್ಲಾ ವರ್ಗದಲ್ಲಿ ಸೇರಿ ಮಹಿಳೆಯರಿಗೆ ಮೀಸಲಾದ 
ಸ್ಥಾನಗಳ ಸಂಖ್ಯೆ 2,562. ಚುನಾಯಿತ ಪ್ರತಿನಿಧಿಗಳಲ್ಲಿ ಪ.ಜಾ!ಪ.ವರ್ಗ, ಹಿಂದುಳಿದ ವರ್ಗಗಳಿಗೆ ನೀಡಿದ ಮೀಸಲಾತಿ ಸ್ಥಾನಗಳ 
ಸಂಖ್ಯೆ ಅನುಕ್ರಮವಾಗಿ 1,176, 492 ಮತ್ತು 1,947 ಎಂದು ತಿಳಿದು ಬರುವುದು. 


ಪುನರ್‌ ರಚಿತ ಗ್ರಾಮ ಪಂಚಾಯತಿಗಳಿಗೆ ಪ್ರಥಮ ಚುನಾವಣೆಗಳು 1993 ಡಿಸೆಂಬರ್‌ನಲ್ಲಿ ನಡೆದವು ; ಈ ಚುನಾವಣೆಗಳು 
ಪಕ್ಷಾತೀತವಾಗಿದ್ದವು. 
ಗ್ರಾಮಾಂತರ ನೀರು ಸರಬರಾಜು ಮತ್ತು ನೈರ್ಮಲ್ಮ 


1947ರಲ್ಲಿ ಅಂದಿನ ರಾಜ್ಯ ಸರ್ಕಾರವು 200 ಜನಸಂಖ್ಯೆಗಿಂತ ಹೆಚ್ಚಿನ ಜನವಸತಿಯ ಗ್ರಾಮಗಳಿಗೆ ಹಾಗೂ ಹಿಂದುಳಿದ 
ಪ್ರದೇಶಗಳಲ್ಲಿನ 100 ಜನಸಂಖ್ಯೆ ಇರುವ ಪ್ರತಿ ಒಂದು ಹಳ್ಳಿಗೂ ಕುಡಿಯುವ ನೀರನ್ನು ಪೂರೈಸುವ ಯೋಜನೆಯನ್ನು ಹಾಕಿಕೊಂಡಿತ್ತು. 
ಅದರ ಅನ್ವಯ ಜಿಲ್ಲೆಯಲ್ಲಿ 1,273 ಜನ ವಸತಿ ಗ್ರಾಮಗಳ ಪೈಕಿ 1,026 ಗ್ರಾಮಗಳ ಜನಸಂಖ್ಯೆ 200 ಕ್ಕಿಂತ ಹೆಚ್ಚಾಗಿತ್ತು. ಆ 
ಪೈಕಿ 482 ಹಳ್ಳಿಗಳು ತಕ್ಕಮಟ್ಟಿಗೆ ಕುಡಿಯುವ ನೀರಿನ ಸೌಲಭ್ಯ ಹೊಂದಿದ್ದರೆ 303 ನೀರಿನ ಕೊರತೆಯ ಹಳ್ಳಿಗಳಾಗಿದ್ದವು. 241 


ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು 687 


ಹಳ್ಳಿಗಳಿಗೆ ಯಾವುದೇ ಅನುಕೂಲ ಇರಲಿಲ್ಲ. 1947ರಿಂದ 1951ರ ಅವಧಿಯ 


ಲ್ಲಿ ಧಾರವಾಡ ಜಿಲ್ಲೆಯ 9 ತಾಲ್ಲೂಕುಗಳಲ್ಲಿ 
111 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬಾವಿಗಳನ್ನು ತೋಡಲಾಗಿತ್ತು ಚೆ 


ಸ್ವಾತಂತ್ರಾ ನಂತರದ ದಶಕಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಶುದ್ಧವಾದ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸಲು 
ಮತ್ತು ಗ್ರಾಮ ನೈರ್ಮಲ್ಯ ಸುಧಾರಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ರೂಪಿಸಿ ಜಾರಿಯಲ್ಲಿ 
ತಂದಿವೆ. ನಗರಗಳಿಗೆ ಸುರಕ್ಷಿತ ಕುಡಿಯುವ ನೀರು ಮತ್ತು ಒಳಚರಂಡಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಪ್ರತ್ಯೇಕವಾದ ರಾಜ ಮಟ್ಟದ 
ಮಂಡಳಿ ರಚನೆಯಾದ ನಂತರ, ಗ್ರಾಮೀಣ ನೀರು ಪೂರೈಕೆ ಯೋಜನೆಯನ್ನು ನೋಡಿಕೊಳ್ಳಲು ಸಾರ್ವಜನಿಕ ಆರೋಗ್ಯ ಮತ್ತು 
ಇಂಜಿನಿಯರಿಂಗ್‌ (ಪಿ.ಎಚ್‌.ಇ) ವಿಬಾಗಗಳು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. (1965). ಈಗ ಈ ಇರ 
ಜಿಲ್ಲಾ ಪಂಚಾಯತಿಗಳಿಗೆ ವಹಿಸಿಕೊಡಲಾಗಿದೆ. 


ಗ್ರಾಮೀಣ ನೀರು ಪೂರೈಕೆ ಯೋಜನೆಯನ್ನು ರಾಜ್ಯವಲಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ನೀರು ಪೂರೈಕೆ ಯೋಜನೆ 
ಮತ್ತು ತ್ವರಿತ ಗ್ರಾಮೀಣ ನೀರು ಪೂರೈಕೆ ಯೋಜನೆ (ಕೇಂದ್ರವಲಯ) ಎಂದು ಎರಡು ಪ್ರಮುಖ ವಲಯಗಳಾಗಿ ವಿಂಗಡಿಸಲಾಗಿದ್ದು 
1975-77ರಂದ ಕೇಂದ್ರವಲಯದ ತ್ಹರಿತ ನೀರು ಪೂರೈಕೆ ಯೋಜನೆಗಳ ಸಂಪೂರ್ಣವೆಚ್ಚವನ್ನು ಕೇಂದ್ರ ಸರ್ಕಾರವೇ ಭರಿಸುವುದು. 
ಈ ಪ್ರಮುಖ ಯೋಜನೆಗಳಲ್ಲದೇ ಜಿಲ್ಲಾ ಯೋಜನೆಯ ಅಂತರ್ಗತ ಕಿರು ನೀರು ಸರಬರಾಜು ಯೋಜನೆ, ತೆರೆದ ಬಾವಿಗಳ 
ಯೋಜನೆ, ಮುಂತಾದ ಹಲವಾರು ಯೋಜನೆಗಳನ್ನು ರಾಜ್ಯ ಮತ್ತು ಕೇಂದ್ರ ವಲಯದಲ್ಲಿ ಅಳವಡಿಸಲಾಗಿದೆ, ಪ.ಜಾ/ಪ.ವರ್ಗಗಳ 
ವಸತಿ ಪ್ರದೇಶಗಳಲ್ಲಿ ಪ್ರತ್ಯೇಕವಾದ ಕುಡಿಯುವ ನೀರಿನ ಯೋಜನೆಗಳನ್ನು ಕೇಂದ್ರ ವಲಯ ಮತ್ತು ರಾಜ್ಯ ವಲಯದ ಯೋಜನೆಗಳಲ್ಲಿ 
ವಿಶೇಷ ಘಟಕ ಯೋಜನೆಗಳನ್ನಾಗಿ ಅಳವಡಿಸಲಾಗಿದೆ. | 


ಜಿಲ್ಲೆಯಾದ್ಯಂತ ಮಾರ್ಚ್‌ 1993ರವರೆಗೆ ಪೂರ್ತಿಗೊಂಡ ಗ್ರಾಮೀಣ ಸುರಕ್ಷಿತ ನೀರು ಪೂರೈಕೆ ಯೋಜನೆಗಳ ಸಂಖ್ಯೆ 149, 
ಮತ್ತು ಇವುಗಳಿಗೆ ಮಾಡಲಾದ ವೆಚ್ಚ ರೂ. 555.892 ಲಕ್ಷ ಸಂಪೂರ್ಣಗೊಂಡ ಕಿರು ನೀರಾವರಿ ಯೋಜನೆಗಳ ಹಂಖ್ಯೆ 145 
ಆಗಿದ್ದರೆ ಅವುಗಳಿಗೆ ಮಾಡಲಾದ ವೆಚ್ಚ ರೂ. 110.78 ಲಕ್ಷ ಎಂದು ತಿಳಿದು ಬರುವುದು. ಜಿಲ್ಲೆಯಲ್ಲಿ ಮಾರ್ಚ್‌ 1993ರ ವರೆಗೆ 
ಕೊರೆಯಲಾದ ಕೊಳವೆ ಬಾವಿಗಳ ಸಮಖ್ಯೆ 2347; ವೆಚ್ಚ ರೂ 90.967 ಲಕ್ಷ ಎಂದು ತಿಳಿದು ಬರುವುದು. 


ವಸತಿ ಯೋಜನೆ 

ಇಂದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಹತ್ತು ಹಲವಾರು ಸಮಸ್ಯೆಗಳಲ್ಲಿ ವಸತಿಯ ಸಮಸ್ಯೆಯು ಬಹು 
ಮುಖ್ಯವಾದುದು. ಬೆಳೆಯುತ್ತಿರುವ ನಗರೀಕರಣ, ಕೈಗಾರಿಕಾಕರಣ, ದೊಡ್ಡ ಪ್ರಮಾಣದಲ್ಲಿ ನಗರಕ್ಕೆ ವಲಸೆ, ಮುಂತಾದವುಗಳಿಂದ 
ನಗರ, ಅರೆ ನಗರಪ್ರದೇಶಗಳಲ್ಲಿ ಬೇಡಿಕೆಗೆ ಪೂರಕವಾಗಿ ಸೂಕ್ತ ವಸತಿಯ ವ್ಯವಸ್ಥೆ ಇಲ್ಲದೇ ಇರುವ ಕೊರತೆ ಈ ಜಿಲ್ಲೆಯ ನಗರ 
ಪ್ರದೇಶಗಳಲ್ಲಿ ವಿಶೇಷವಾಗಿ ಕಂಡುಬರುವುದು. 

ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿತ್ತಿರುವ ನಿರ್ಮಾಣದ ವೆಚ್ಚ ಅಭಿವೃದ್ದಿ ಹೊಂದಿದ ನಿವೇಶನಗಳ ಕೊರತೆ ಮತ್ತು ಭಾರೀ ಬೆಲೆ 
ಹಾಗೂ ನಗರಗಳಿಗೆ ಕಾರ್ಮಿಕರ ವಲಸೆ ವಸತಿಯ ಸಮಸ್ಯೆಯನ್ನು ಇನ್ನೂ ಹೆಚ್ಚು ತೀವ್ರಗೊಳಿಸಿವೆ. ಇತ್ತೀಚಿನ ದಶಕಗಳಲ್ಲಿ ಈ 
ಸಮಸ್ಯೆಯನ್ನು ನಿವಾರಿಲು ಸರ್ಕಾರ, ಸರ್ಕಾರೇತರ ಸಂಸ್ಥೆಗಳಾದ ಗೃಹಮಂಡಳಿ, ನಗರಸಭೆಗಳು, ನಗರಾಭಿವೃದ್ಧಿ ಪ್ರಾಧಿಕಾರ, ಕೊಳಚೆ 
ನಿರ್ಮೂಲನಾ ಮಂಡಳಿ, ಸಹಕಾರಿ ಗೃಹ ನಿರ್ಮಾಣ ಸಂಘಗಳು, ಜೀವ ವಿಮಾ ಸಂಸ್ಥೆ ಹುಡಕೋ ಮತ್ತು ಇತರೇ ಹಣಕಾಸು 
ಸಂಸ್ಥೆಗಳು ಆರ್ಥಿಕ ನೆರವನ್ನು ನೀಡುತ್ತಿರುವವು. 

ಕರ್ನಾಟಕ ಗೃಹ ಮಂಡಳಿ (1956) : ರಾಜ್ಯ ವ್ಯಾಪ್ತಿಯ ಕರ್ನಾಟಕ ಗೃಹ ಮಂಡಳಿಯು ಧಾರವಾಡ ಜಿಲ್ಲೆಯನ್ನು 
ಒಳಗೊಂಡಂತೆ ಹುಬ್ಬಳ್ಳಿಯಲ್ಲಿ ತನ್ನ ವಲಯ ಕಛೇರಿಯನ್ನು ಹೊಂದಿರುವುದು. 1965-66ರಿಂದ 1989-90ರ ಸುಮಾರು 25 
ವರ್ಷಗಳ ಅವಧಿಯಲ್ಲಿ ಗೃಹಮಂಡಳಿಯು ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ರಾಜ್ಯ ಯೋಜನೆ ಮತ್ತು ಹುಡಕೊ ಯೋಜನಿಯ 


088 ಧಾರವಾಡ ಜಿಲ್ಲೆ 


ಅನ್ನಯ ಬೇರೆ ಬೇರೆ ಆರ್ಥಿಕ ವಲಯದವರಿಗೆ ನಗರ, ಅರೆನಗರ ಪ್ರದೇಶಗಳಲ್ಲಿ ಒಟ್ಟು 3,876 ಮನೆಗಳನ್ನು ನಿರ್ಮಾಣಮಾಡಿದೆ. 
ನಿರ್ಮಾಣ ಯೋಜನೆಯ ಒಟ್ಟು ವೆಚ್ಚ ರೂ. 785.50 ಲಕ್ಷ ಎಂದು ತಿಳಿದು ಬರುವುದು. | 


ಜನತಾಮನೆಗಳ ಯೊಜನೆ : ಇತ್ತೀಚಿನ ದಶಕಗಳಲ್ಲಿ ಸರ್ಕಾರವು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿನ ಮನೆ ಮತ್ತು 
ನಿವೇಶನ ರಹಿತ ಎಲ್ಲಾ ವರ್ಗದ ಜನರನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ಮನೆ ನಿವೇಶನ ಒದಗಿಸುವುದಲ್ಲದೇ ಕಡಿಮೆ ವೆಚ್ಚದಲ್ಲಿ 
ಮನೆಕಟ್ಟಲು ಸಾಲ ಸಹಾಯ ಧನ ಮತ್ತು ಇತರೇ ಹಣಕಾಸಿನ ನೆರವು ನೀಡುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಪ್ರಚಲಿತ 
ಇರುವ ಜನತಾ ಮನೆ ಯೋಜನೆ ಮೊದಲಿಗೆ 1973-74ರಲ್ಲಿ ಪ್ರಾರಂಭವಾಯಿತು. ಕೇಂದ್ರ ಸರ್ಕಾರವು ಇತ್ತಿಚೆಗೆ “ಇಂದಿರಾ 
ಆವಾಸ' ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ರಾಜ್ಯ ಸರ್ಕಾರದ ಜನಪ್ರಿಯ ಯೋಜನೆಯಾದ "ಆಶ್ರಯ' ಯೋಜನೆಯಲ್ಲಿ 
ಆರ್ಥಿಕವಾಗಿ ಹಿಂದುಳಿದವರಿಗೆ ಗೃಹ ನಿವೇಶನಗಳನ್ನು ಒದಗಿಸಲಾಗುವುದು. ಜಿಲ್ಲಾ ಪಂಚಾಯತ್‌ ರಚನೆಗೊಂಡ ನಂತರ (1987) 
ಗ್ರಾಮೀಣ ಮಾತಿ ವ್ಯವಸ್ಥೆಯನ್ನು ಜಿಲ್ಲಾ ಪರಿಷತ್‌ ಮತ್ತು ತಾಲ್ಲೂಕು ಪಂಚಾಯತಿಗಳಿಗೆ ವಹಿಸಲಾಗಿದೆ. 

ನಗರ ಸಭೆ ಪ್ರದೇಶಗಳಲ್ಲಿ ಭಾಗ್ಯಮಂದಿರ ಯೋಜನೆಯ ಅಡಿಯಲ್ಲಿ ಕಡುಬಡವರಿಗೆ ಮನೆಗಳ ನಿರ್ಮಾಣಕ್ಕೆ ದುರಸ್ತಿಗೆ ಸರ್ಕಾರ 
ಸಹಾಯ ಮಾಡುತ್ತಿದೆ. ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ನಗರಸಭೆಗಳು ಪೌರಕಾರ್ಮಿಕರಿಗೆ ಮತ್ತು ತಮ್ಮ ಸಿಬ್ಬಂದಿಗೆ ಮನೆಗಳನ್ನು 


ಒದಗಿಸಿವೆ. ಧಾರವಾಡ ಜಿಲ್ಲೆಯಲ್ಲಿರುವ 260 ನೋಂದಾಯಿತ ಗೃಹನಿರ್ಮಾಣ ಸಹಕಾರಿ ಸಂಘಗಳು ಸದಸ್ಯರ ಈ ಸಮಸ್ಯೆಯನ್ನು 
ತಕ್ಕಮಟ್ಟಿಗೆ ಪರಿಹರಿಸಿವೆ. 


ಅಧ್ಯಾಯ - 13 


ಶಿಕ್ಷಣ ಮತ್ತು ಕ್ರೀಡೆ 


ಪ್ರಾ ಚೇನ ಕರ್ನಾಟಕದಲ್ಲಿ ಇತರೆಡೆ ಇದ್ದಂತೆ ಮಠಗಳು, ಘಟಿಕಾಸ್ಥಾನಗಳು, ಬ್ರಹಪುರಿಗಳು ಮತ್ತು ಅಗ್ರಹಾರಗಳು ಶಿಕ್ಷಣ 

ಕೇಂದ್ರಗಳಾಗಿದ್ದವು. ಅಗ್ರಹಾರಗಳು ಸ್ವತಂತ್ರವಾದ ವಿಭಿನ್ನ ಊರುಗಳೇ ಆಗಿದ್ದವು. ರಾಜ ರಾಣಿಯರು, ಉನ್ನತ ಅಧಿಕಾರಿಗಳು, 
ಹಾಗೂ ಶ್ರೀಮಂತರು ವಿದ್ಯಾಪ್ರಸಾರಕ್ಕಾಗಿ ಈ ಅಗ್ರಹಾರಗಳನ್ನು ಸ್ಥಾಪಿಸುತ್ತಿದ್ದರು. ಇದಕ್ಕಾಗಿ ಇತರ ಪ್ರದೇಶಗಳಿಂದ. ವಿದ್ವಜ್ಜನರನ್ನು 
ಕರೆತಂದು, ಅವರಿಗೆ ಜೀವನೋಪಾಯಕ್ಕಾಗಿ ಭೂದಾನ ನೀಡಿ ಒಂದು ಹಳ್ಳಿಯಲ್ಲಿ ನೆಲೆಗೊಳಿಸುತ್ತಿದ್ದರು. ಅಗ್ರಹಾರಗಳು 
ಬ್ರಾಹಣರಿಗಾಗಿಯೇ ದಾನಮಾಡಲ್ಪಟ್ಟ ಹಳ್ಳಿಗಳಾಗಿದ್ದರೂ, ಇಲ್ಲಿ ಇತರೆ ಜನರೂ ವಾಸಿಸುತ್ತಿದ್ದರು. ಇಲ್ಲವೇ ಅಗ್ರಹಾರ ಮಹಾಜನಗಳಿಗೆ 
ನೀಡಿದ ಭೂಮಿಯಿಂದ ಉಪಗ್ರಾಮ (ಕಾಲುವಳ್ಳಿ)ಗಳಲ್ಲಿ ಇರುತ್ತಿದ್ದರು. ಅಗ್ರಹಾರಗಳು ಉನ್ನತ ಶಿಕ್ಷಣ ಹಾಗೂ ಧಾರ್ಮಿಕ 
ಚಟುವಟಿಕೆಯ ಕೇಂದ್ರಗಳಾಗಿ ಅಲ್ಲಿಯ ಬ್ರಾಹ್ಮಣರು, ಷಟ್ಯರ್ಮ (ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತೀಗ್ರಹ) 
ನಿರತರಾಗಿದ್ದು ವೇದಾದಿ 14 ವಿದ್ಯೆಗಳಲ್ಲಿ ಪಾರಂಗತರಾಗಿರಬೇಕೆಂದು ಇತ್ತು. ಇಂತಹ ಅಗ್ರಹಾರಗಳು ನಾಡಿನಾದ್ಕಂತ ಇದ್ದವು. ಅಗ್ರ 
+ ಆಹಾರ ಎಂದರೆ ಗಣ್ಯರ ವಾಸಸ್ಥಳ ಎಂದು ಅವುಗಳ ಬಗ್ಗೆ ಅರ್ಥ ತಿಳಿದುಕೊಳ್ಳಬಹುದು. ಅಗ್ರಹಾರಗಳಲ್ಲಿ ಶಿಕ್ಷಣ ಪಡೆದ 
ಗಣ್ಯನಿಗೆ ಪರೀಕ್ಷೆ ನಡೆಸುವ ಕೇಂದ್ರಗಳು ಘಟಿಕಾಸ್ಥಾನಗಳು. ಗದಗು, ಲಕ್ಷೇಶ್ವರ, ಪೊಟ್ಟೆಯೂರು (ಹೊಟ್ಟೂರು), ಕೊಟ್ಟುಮಚಿಗೆ 
ಮುಂತಾದವಲ್ಲಿ ಇಂಥ ಘಟಿಕಾಸ್ಥಾನಗಳು ಇದ್ದವು. ಅಲ್ಲಿ ವಿಶೇಷವಾಗಿ ತ್ರೈಪುರುಷ ದೇವಾಲಯಗಳು ಇದ್ದವು. 


ಅಗ್ರಹಾರಗಳು ಸ್ವತಂತ್ರ ಗ್ರಾಮಗಳಾಗಿದ್ದರೆ, ಬ್ರಹಪುರಿ ಒಂದು ದೊಡ್ಡ ಊರಲ್ಲಿ ಅಗ್ರಹಾರದ ಬ್ರಾ ಬ್ರಹ್ಮರು ಮಾಡುವ ಕೆಲಸ ವನ್ನೇ . 
ಮಾಡುವ, ವಿದ್ವಾಂಸರು ವಾಸವಾಗಿದ್ದ ಬ್ರಾಹ್ಮಣರ ಬೀದಿಗಳಾಗಿದ್ದವು. ದೇವಾಲಯಗಳ ಪರಿಸರದಲ್ಲಿ ಮಠಗಳಿದ್ದು ಅಲ್ಲಿ ಗುರುವೂ 
ಶಿಷ್ಯರೂ ಕೂಡಿಯೇ ಇರುತ್ತಿದ್ದರು. ಅಗ್ರಹಾರದ ಬ್ರಾಹ್ಮಣರಲ್ಲಿ ಒಬ್ಬನಿಗೆ "ಅಕ್ಕರಿಗೆ ವೃತ್ತಿ' ನೀಡಿ ಬಾಲಕರ ಶಿಕ್ಷಣಕ್ಕೆ ನೇಮಿಸುತ್ತಿದ್ದರು. 

ಶೈವಧರ್ಮದ ಪ್ರಭಾವ ಹೆಚ್ಚಿದಾಗ ಶಿವಪುರಿಗಳೆಂದೂ ಅಗ್ರಹಾರಗಳನ್ನು ಸ್ಥಾಪಿಸಿದರು. ವೀರಶೈವ ಧರ್ಮವು ಪ್ರಸಾರಕ್ಕೆ ಬಂದು 
ಎಲ್ಲಿಡೆ ಮೂಡಿದ ಮಠಗಳು ಪ್ರಾಥಮಿಕ ಶಿಕ್ಷಣದ ಕೇಂದ್ರಗಳೂ ಆಗಿ ಬೆಳೆದು ಈ ಶತಮಾನದ ಆರಂಭಕ್ಕೂ ಇದ್ದವು. ಇದಲ್ಲದೆ 
ಹಿಂದೆ ಆರಂಭವಾದ ಖಾಸಗಿ ಶಾಲೆಗಳಿಗೂ ಓದಿಸುವ ಮಠ, ಸಾಲಿಮಠ, ಕೂಲಿ ಮಠಗಳೆಂದೂ ಕರೆಯುತ್ತಿದ್ದರು. 


ಧಾರವಾಡ ಜಿಲ್ಲೆಯಲ್ಲಿ ಬಾದಾಮಿ ಚಾಳುಕ್ಕರ ಕಾಲದಿಂದ ಲಕ್ಷೇಶ್ವರ ಮುಂತಾದ ಊರುಗಳಲ್ಲಿ ಅಗ್ರಹಾರಗಳಿದ್ದು ರಾಷ್ಟ್ರಕೂಟರ 
ಕಾಲದ ಕಾಡಿಯೂರು 6ಳಸ), ಮಂತ್ರವಾಡಿ, ಶಿಗ್ಗಾಂವಿ, ಶಿಶುವಿನಹಳ್ಳಿ, ನೀರ್ಗುಂದ (ನೀಲಗುಂದ), ಚಿಂಚಿಲು, ಕಿಮುಳೆ, ಮುಂತಾದೆಡೆ 
ಇದ್ದ ಅಗ್ರಹಾರಗಳ ಉಲ್ಲೇಖವಿದೆ. ಗದಗು ಅಗ್ರಹಾರದಲ್ಲಿ 72, ನನಗುಂದದಲ್ಲಿ 200 ಮಹಾಜನರೂ, ಪುಲಿಗೆರೆಯಲ್ಲಿ 120 
ಜನರೂ ಇದ್ದುದೂ ತಿಳಿಯುತ್ತದೆ. ಕಲ್ಯಾಣದ ಚಾಳುಕ್ಕರ ಕಾಲದಲ್ಲಿ ಹೊಂಬಳ (200 ಮಹಾಜನರು), ಜಕ್ಕಲಿ (200), ತಿಳಿವಳ್ಳಿ 


690 ಧಾರವಾಡ ಜಿಲ್ಲೆ 


(1000), ಚಿಕ್ಕೆರೂರು (1000), | ಇದು "ಅನಾದಿ' ಅಗ್ರಹವಾರವೆಂದು 1408ರ ಶಾಸನ ಹೇಳುತ್ತಿದ್ದು ಮಹಾಜನರನ್ನು "ಸರ್ವಜ್ಞ' ' 
ರೆಂದಿದೆ], ಹಾವೇರಿ (400), ಡೋಣಿ (60), ಲೊಕ್ಕಿಗುಂಡಿ (ಲಕ್ಕುಂಡಿ) 1000, ಬೆಂತೂರು (60), ಅಮಿನಭಾವ (400), 
ನವಿಲೂರು, ಹುಬ್ಬಳ್ಳಿ (ಎಲೆಯ ಪೂರ್ವಹಳ್ಳಿ), ಸೊರಟೂರು ಈ ಎಲ್ಲ ಅಗ್ರಹಾರಗಳಲ್ಲಿ ಚತುರ್ದಶ ವಿದ್ಯಾನಿಪುಣರಾದ ಬ್ರಾಹ್ಮಣ 
ವಿದ್ವಾಂಸರಿದ್ದುದು ತಿಳಿಯುತ್ತದೆ. 8299 ಚಾಳುಕ್ಯ ಆರನೇಯ ವಿಕ್ರಮಾದಿತ್ಯನ ದಂಡನಾಯಕ ಸೋಮೇಶ್ವರ ಚಟ್ಟೋಪಾಧ್ಯಾಯನು 
ಲಕ್ಕುಂಡಿಯಲ್ಲಿ ಪ್ರಭಾಕರ ವ್ಯಾಖ್ಯಾನ ಶಾಲೆಯ ನಿರ್ಮಾಣಕ್ಕೆ ದಾನ ನೀಡಿದ ವಿವರ ಗದುಗಿನ ಶಾಸನದಲ್ಲಿ ಇದೆ. ಇಲ್ಲಿ ಕೆಲವೇ 
ಅಗ್ರಹಾರಗಳ ಹೆಸರು ಹೇಳಿದ್ದು ಈಗಿನ ಪ್ರತೀ ತಾಲೂಕಿನಲ್ಲೂ ಸರಾಸರಿ 10 ರಿಂದ 15 ಅಗ್ರಹಾರಗಳು ಆಗ ಇದ್ದಿರಬಹುದು. . 
ಅಗ್ರಹಾರಗಳು ವೇದ, ವೇದಾಂಗ, ತರ್ಕ, ವ್ಯಾಕರಣಗಳ. ಜೊತೆ ಆಯುರ್ವೇದ, ಜ್ಯೋತಿಷ್ಯ ನಾಟ್ಯಶಾಸ್ತ್ರ ಮುಂತಾದ `ಲೌಕಿಕ 
ವಿದ್ಯೆಗಳ ಅಧ್ಯಯನ ಕೇಂದ್ರಗಳೂ ಆಗಿದ್ದವು. ಕೃಷಿ ಹಾಗೂ ಬಡಗಿತನ, ಕುಂಬಾರಿಕೆ ಮುಂತಾದ ವೃತ್ತಿಗಳಿಗೂ ಸಂಬಂಧಿಸಿದ ವಿವರ 
ನೀಡುವ ವರಾಹಮಿಹಿರನ "ಬೃಹತ್‌ಸಂಹಿತೆ' ಹಾಗೂ ಕ್ಷೇಮೇಂದ್ರನ "ಲೋಕೋಪಕಾರ' ಮುಂತಾದ ವಿಶ್ವಕೋಶಗಳನ್ನೂ ಅಗ್ರಹಾರ 
ಪಂಡಿತರು ತಿಳಿದವರಾಗಿ, ನೆರೆಹೊರೆಯ ಜನರಿಗೆ ಮಾರ್ಗದರ್ಶನ ನೀಡಲು ಸಮರ್ಥರಾಗಿದ್ದರು. ಈ ಅಗ್ರಹಾರಗಳಲ್ಲಿ ಎಳೆಯ 
ಮಕ್ಕಳಿಗೆ ಅಕ್ಷರ, ಗಣಿತದ ಶಿಕ್ಷಣ ನೀಡಲು ಪ್ರತ್ಯೇಕ ವ್ಯವಸ್ಥೆಯಿತ್ತು. ಮಠಗಳನ್ನೂ ಶಾಲೆಗಳನ್ನೂ ಇದಕ್ಕಾಗಿ ಸ್ಥಾಪಿಸುತ್ತಿದ್ದರು. ಲಕ್ಷ್ಮೇಶ್ವರ 
(ಪುಲಿಗೆರ)ದ ರಾಮೇಶ್ವರ ದೇವಾಲಯದಲ್ಲಿ ಕೌಮಾರ ವ್ಯಾಕರಣ ಓದಿಸುವ "ಉಪಾಧ್ಯಾಯ'ನಿಗೆ ದಾನ ನೀಡಿದ ವಿಚಾರ 1127 
ರ ಶಾಸನದಲ್ಲಿ ಇದೆ. ಇಲ್ಲಿ ಪ್ರಾಥಮಿಕಕ್ಕಿಂತ ಸ್ವಲ್ಪ ಮೇಲ್ಪಟ್ಟದ ಶಿಕ್ಷಣದ ಸೂಚನೆ ಇದೆ. ಉಪಾಧ್ಯಾಯನ ಉಲ್ಲೇಖವೂ ಇದೆ. 
ಎಲೆಯ ಪೂರ್ವಹಳ್ಳಿಯ (ಹುಬ್ಬಳ್ಳಿ) 200ಮಹಾಜನರೂ ನವಿಲೂರ ಕುರುಬಸೇಣಿಗೂ (ಕುರುಬರ ಶ್ರೇಣಿ) ಶಾಲೆಯ ಕಟ್ಟಡವೊಂದನ್ನು 
ಕಟ್ಟಿದ ವಿಚಾರ 1189 ರ ಒಂದು ಶಾಸನ ಹೇಳುತ್ತದೆ. ಪ್ರಾಚೀನ ಕಾಲದಲ್ಲಿ ಈ ಭಾಗದಲ್ಲಿ ಪ್ರಬಲರಾಗಿದ್ದ ಜೈನರೂ ತಮ್ಮ ಬಸದಿ 
ಮಠಗಳಲ್ಲಿ ಶಿಕ್ಷಣ ನೀಡುತ್ತಿದ್ದಿರಬೇಕು. ಕಾಳಾಮುಖ ಮಠಗಳಂತೂ ಶಿಕ್ಷಣದ ಗಣ್ಯಕೇಂದ್ರಗಳಾಗಿದ್ದು ಮಂತ್ರವಾಡಿ, ಚಿಕ್ಕೆರೂರು 
ಮುಂತಾದ ಅನೇಕ ಕಾಳಾಮುಖ ಕೇಂದ್ರಗಳು ಜಿಲ್ಲೆಯಲ್ಲಿ ಇದ್ದವು. ' 


ಅಗ್ರಹಾರಗಳು, ಬ್ರಹಪುರಿಗಳು ಧಾರ್ಮಿಕ ಶಿಕ್ಷಣಕ್ಕೆ ಮೀಸಲಾಗಿದ್ದರೂ, ಇತರ ಶಿಕ್ಷಣಕ್ಕೂ ಇಲ್ಲಿ ವ್ಯವಸ್ಥೆ ಇತ್ತು. ಶಿಕ್ಷಣವು 
ಬ್ರಾಹಣರಿಗೆ ಮೀಸಲಾಗಿತ್ತು ಎಂದು ಹೇಳಿದಲ್ಲಿ ಅದು ಪೂರ್ಣ ಸತ್ಯವಾಗಲಾರದು. ವೃತ್ತಿ ಶಿಕ್ಷಣವು ಪ್ರತೀ ವೃತ್ತಿಯವರಲ್ಲೂ 
ಪರಂಪರಾಗತವಾಗಿ ಇರುತ್ತಿತ್ತು. ಓದು, ಬರಹ, ಲೆಕ್ಕ ಅರಿಯಬೇಕಾದ. ಆಡಳಿತ ವರ್ಗಕ್ಕೆ ಸೇರಿದವರೂ, ವ್ಯಾಪಾರಿಗಳೂ 
ಬ್ರಾಹ್ಮಣರಲ್ಲದಿದ್ದರೂ, ಮೇಲೆ ಹೇಳಿದ ಮಠಗಳ ಮೂಲಕ ಇಲ್ಲವೇ ಸ್ವತಃ ಅಧ್ಯಾಪಕರನ್ನು ನೇಮಿಸಿ ಖಾಸಗಿ ಶಿಕ್ಷಣಕ್ಕೆ ವ್ಯವಸ್ಥೆ 
ಮಾಡಿರುತ್ತಿದ್ದರು. ಇಲ್ಲವೇ ಊರ ಸಾರ್ವಜನಿಕ ಸ್ಥಳದಲ್ಲಿ ಕೂಲಿಮಠಗಳು ಬಲು ಹಿಂದಿನಿಂದಲೂ ರೂಢಿಗೆ ಬಂದು, ಕಲಿಯುವ” 
ಮಕ್ಕಳಿಂದ ನಿಯಮಿತ ಕೂಲಿ ಅಥವಾ ಕಾಣಿಕೆ ಪಡೆದು ಶಿಕ್ಷಣ ನೀಡುತ್ತಿದ್ದಿರಬೇಕು. ಖಾಸಗಿಯಾಗಿ ಮನೆಯಲ್ಲೇ ಉಪಾಧ್ಯಾಯರನ್ನು 
ನೇಮಿಸಿಕೊಂಡವರು ಮಹಿಳೆಯರಿಗೂ ಶಿಕ್ಷಣ ನೀಡುತ್ತಿದ್ದಿರಬಹುದು. 


ರಾಜವಂಶೀಯರಾದ ಚಾಳುಕ್ಯ ಕುವರಿಯರಾದ ಅಕ್ಕಾದೇವಿ, ಮೈಳಲದೇವಿಯರೇ ಅಲ್ಲದೆ, ಗುತ್ತವಂಶದ ಮಲ್ಲದೇವನ ಅರಸಿ 
ಪದುಮಲದೇವಿ, ಕೋಣವಂತಿ (ಹಿರೇಕೊಣತಿ)ಿಯ ಸಾವಂತ ಕಾಮಿಸೆಟ್ಟಿಯ ಪತ್ನಿ ವೆಣ್ಣೆಲೆ ಸೆಟ್ಟಿಕಟ್ಟಿ ಮುಂತಾದ ವಿದ್ಯಾವಂತ 
ಮಹಿಳೆಯರ ಉಲ್ಲೇಖವಿದೆ. ಅದೇ ರೀತಿ ಖ್ಯಾತ ಚಾಳುಕ್ಯ ಸೇನಾನಿಯ ಪತ್ನಿ ಅತ್ತಿಮಬ್ಬೆ ವಿದ್ಯಾವಂತಳೂ ಗ್ರಂಥ ದಾನಮಾಡಿದವಳೂ 
ಆಗಿ ಪ್ರಸಿದ್ಧಾಗಿದ್ದಾಳೆ. ಶಾಸನೋಲ್ಲೇಖಿತರಾಗದ ವಿದ್ಯಾವಂತ ಮಹಿಳೆಯರ ಹೆಸರುಗಳು ಶಾಸನಗಳಲ್ಲಿ ಮಿಂಚಿವೆ. ನಮಗೆ ವವರ 
ತಿಳಿಯದ ವಿದ್ಯಾವಂತ ಮಹಿಳೆಯರೂ ಇದ್ದಿರಬೇಕು. ಆದರೆ ಸ್ತ್ರೀಯರ ಶಿಕ್ಷಣಕ್ಕೆ ಪುರುಷರಷ್ಟೇ ಪ್ರಾಧಾನ್ಯವಿರಲಿಲ್ಲ. 


ಅಗ್ರಹಾರಗಳಲ್ಲಿ ವಿದ್ಯಾರ್ಥಿಗಳಿಗಾಗಲೀ, ಬೋಧಕರಿಗಾಗಲೀ, ಯಾವುದೇ ಕೊರತೆ ಇರಲಿಲ್ಲ ಹಲವಾರು ಶಾಸನಗಳಲ್ಲಿ 
ಎದ್ಯಾರ್ಥಿಗಳಿಗೆ ದೊರೆಯುತ್ತಿದ್ದ "ಭೈಷಜ್ಯ' ಅಂದರೆ ವೈದ್ಯಕೀಯ ಸೌಲಭ್ಯಗಳ ಉಲ್ಲೇಖವಿದೆ. ಇಲ್ಲಿ ಶಿಸ್ತಿಗೆ ಆದ್ಯತೆ ಇದ್ದು ಅಶಿಸ್ತಿನ ' 
ಎದ್ಯಾರ್ಥಿಗಳಿಗೆ ಪ್ರವೇಶ ನಿರಾಕರಿಸಲಾಗುತ್ತಿತ್ತು ಎಂದು ರೋಣ ತಾಲೂಕಿನ ಸೂಡಿ ಶಾಸನ ತಿಳಿಸುತ್ತದೆ. 


ಪಠ್ಯಕ್ರಮದ ಪ್ರಾಥಮಿಕ ಹಂತದಲ್ಲಿ ಬಾಲಶಿಕ್ಷೆ, ಕರ್ನಾಟಬಾಲಶಿಕ್ಷೆ ಹಾಗೂ ಕನ್ನಡ ಅಕ್ಷರಗಳ ಅಭ್ಯಾಸ, ಉನ್ನತ ಹಂತದಲ್ಲಿ 
ನ್ಯಾಯ, ತರ್ಕ, ಮೀಮಾಂಸೆ, ಪ್ರಭಾಕರ ಹಾಗೂ ವ್ಯಾಕರಣಗಳು ಬೋಧಿಸಲ್ಪಡುತ್ತಿದ್ದುವೆಂದು ತಿಳಿದು ಬರುತ್ತದೆ. 


ಶಿಕ್ಷಣ ಮತ್ತು ಕ್ರೀಡೆ 691 


 ಅಗ್ರಹಾರಗಳ ಮೇಲ್ಪಿಚಾರಕರನ್ನು ಮಹಾಜನಗಳೆಂದು ಕರೆಯಲಾಗುತ್ತಿದ್ದು ಗ್ರಾಮದ ಆಡಳಿತ, ಶಾಂತಿ, ಸುವ್ಯವಸ್ಥೆ ಕಾಪಾಡುವುದು 
ಊರಿಗೆ ಬೇಕಾದ ಸಾರ್ವಜನಿಕ ಸವಲತ್ತು ಒದಗಿಸುವುದು, ಇವರ ಕರ್ತವ್ಯವಾಗಿತ್ತು. ಮಹಾಜನರು ಅಗ್ರಹಾರಗಳನ್ನೇ ಅಲ್ಲದೆ ಹಾಂ 
ಶೈಕ್ಷಣಿಕ ಸಂಸ್ಥೆಗಳನ್ನೂ ನಡೆಸುತ್ತಿದ್ದರೆದು ಮುಂಡರಗಿ ತಾಲೂಕಿನ ಕ್ರಿ.ಶ. 1124 ರ ಆಲೂರು ಶಾಸನ ತಿಳಿಸುತ್ತದೆ. ಅ 
ಗ್ರಾಮಗಳಲ್ಲಿ "ಮಹಾಜನರು ಆಯಾ ಊರಿನ ಸ್ಥಳೀಯ ಆಡಳಿತಕ್ಕೆ ಜವಾಬ್ದಾರರಾಗಿದ್ದು ಬ್ರಹಪುರಿಗಳಲ್ಲಿ ಇರುವವರು ಬ್ರಹಪುರಿ 
ಇರುವ ಊರ ಇತರ ಗ್ರಾಮ ಸಮುದಾಯದೊಂದಿಗೆ ಊರ ಆಡಳಿತದಲ್ಲಿ ಸಹಕರಿಸುತ್ತಿದ್ದರು. 


' ಮುಸಲಾನರ ಆಡಳಿತ ಬಂದಾಗ ಮಸೀದಿಗಳಿಗೆ ಹೊಂದಿ ಮುಖ್ತಬಾ ಅಥವಾ ಮದ್ರಸಾಗಳಿದ್ದು ಅಲ್ಲಿ ಅಕ್ಷರಾಭ್ಯಾಸದ ಜೊತೆ 
ಧಾರ್ಮಿಕ ಶಿಕ್ಷಣ ನೀಡುತ್ತಿದ್ದರು. ಆಗಲೇ ಅಗ್ರಹಾರದಲ್ಲಿದ್ದ ಅನೇಕ ಬ್ರಾಹ್ಮಣರು ಲೌಕಿಕ ಉದ್ಯೋಗಗಳಲ್ಲಿ - ಸೈನಿಕರಾಗಿ, 
ಆಡಳಿತಗಾರರಾಗಿ, ಕಾರಕೂನರಾಗಿ, ವ್ಯಾಪಾರಿಗಳಾಗಿ ತಮ್ಮಮೂಲ ಕರ್ತವ್ಯ ತ್ಯಜಿಸಲು ಆರಂಭಿಸಿದ್ದರು. ವಿಜಯನಗರ ಕಾಲದಿಂದಲೇ 
ಇದು ಹೆಚ್ಚಾಗಿ ಆರಂಭವಾಗಿ ಮುಸಲ್ಮಾನರ ಆಡಳಿತ ಕಾಲದಲ್ಲಿ ಅಗ್ರಹಾರಗಳ ಸ್ಥಾಪನೆ, ಅವುಗಳಿಗೆ ಪ್ರೋತ್ಸಾಹ ನಿಂತಿತು. ಅಗ್ರಹಾರದ 
ಮಹಾಜನರಿಗೆ ಕೊಟ್ಟ ಭೂಮಿ ಮೂರು ನಾಲ್ಕು ತಲೆಮಾರುಗಳಲ್ಲೇ ಕುಟುಂಬಕ್ಕೆ ಸಾಲದಾಗಿ, ಭೂಮಿ ಛೇದನವಾಗುವ, ಇಲ್ಲವೇ 
ಸಾಲದಾಗುವ ಪ್ರಸಂಗ ಬಂದಾಗ "ಮಹಾಜನ'ರ ವಂಶಜರು ಅನ್ಕ್ಯೋದ್ಯೋಗಗಳಿಗೆ ಹೋಗುವುದು ಸಹಜವಾಯಿತು. ಆದರಲ್ಲಿ 
ಉಪಾಧ್ಯಾಯರಾಗಿ ಕೂಲಿಮಠಕ್ಕೆ ಹೋದವರು ಇರಬಹುದು, ಸರಕಾರೀ ನೌಕರಿಗಾಗಿ ಪರ್ಶಿಯನ್‌, ಮರಾಠಿ ಕಲಿತವರೂ ಉಂಟು. 


ಮರಾಠರ ಆಗಮನವಾದಾಗ ಆಡಳಿತ ಮಠಾಠಿಯಲ್ಲಿ ಆಗಲು ಮರಾಠಿ ಕಲಿಸುವ ಕೂಲಿಮಠದ ಉಪಾಧ್ಯಾಯರಿಗೆ "ಪಂತೋಜಿ' 
ಎನ್ನುತ್ತಿದ್ದರು. ಹಳೇ: ಮೈಸೂರಲ್ಲೂ ಈ ಶಬ್ದ ರೂಢಿಯಲ್ಲಿತ್ತು. ಬ್ರಿಟಿಷರ ಆಗುಮನವಾಗುವ ತನಕ ಶಿಕ್ಷಣವೆಲ್ಲ ಕೂಲಿಮಠಗಳಲ್ಲೂ 


ಇಮಂ" ೨ ೨೦ 


ಲಿಂಗಾಯಿತರ ಮಠಗಳಲ್ಲೂ ನಡೆಯುತ್ತಿತ್ತು. 


ಈ ಶತಮಾನದ ಆರಂಭಕ್ಕೆ ಆಗಿ ಹೋದ ಅನೇಕ ಗಣ್ಯರು, ವಿದ್ವಾಂಸರ: ತಮ್ಮ ಶಿಕ್ಷಣ ಸಾಲಿಮಠ ಅಥವಾ ಕೂಲಿಮಠದಲ್ಲಿ 
ಆರಂಭವಾಯಿತೆಂದು ಹೇಳಿದ್ದಾರೆ. ಡೆಪ್ಯೂಟಿ ಚನ್ನಬಸಪ್ಪನವರ ಬಾಲ್ಯದ ಗುರುಗಳು "ಸಾಲಿಮಠ' ಎಂಬವರೆಂದು ಡಾ|| ಸೀಗೀಹಳ್ಳಿ 
ಹೇಳಿದ್ದಾರೆ. "ಸಾಲಿ' ಎಂಬ ಅಡ್ಡ ಹೆಸರಿನವರೂ ಉಪಾಧ್ಯಾಯರಾಗಿದ್ದವರೆಂದು ತಿಳಿಯುತ್ತದೆ. ಮುಂದೆ ಗಾಂವಡಿಶಾಲೆಗಳೆಂಬ 
' ವ್ಯವಸ್ಥೆಯು ರೂಢಿಗೆ ಬಂತು. ಬ್ರಿಟಿಷ್‌ ಸರಕಾರವೇ ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸಿದಾಗಲೂ ಈ ಗಾಂವಠಿ ಶಾಲೆಗಳು ಮುಂದುವರಿದವು. 
1882-83 ರಲ್ಲಿ ಜಿಲ್ಲೆಯಲ್ಲಿ 36 ಖಾಸಗಿ ಶಾಲೆಗಳಿದ್ದವೆಂದು ಜಿಲ್ಲಾ ಗ್ಯಾಸೆಟಿಯರ್‌ (1884) ಹೇಳುತ್ತದೆ. ಇವುಗಳಲ್ಲಿ 21 
ಜಾಗೀರ್ದಾರರು (ಸಂಸ್ಥಾನಿಕರು) ನಡೆಸುತ್ತಿದ್ದ ಶಾಲೆಗಳು. ಸವಣೂರು ಸಂಸ್ಥಾನದಲ್ಲೇ ಆರು ಶಾಲಿಗಳಿದ್ದವೆಂದು ಹೇಳಿದೆ. 


ಗಾಂವಠಿ ಶಾಲೆಗಳಲ್ಲಿ ಬರವಣಿಗೆ "ಧೂಳಾಕ್ಷರ', ಎಂದರೆ ಬೆರಳಿನಿಂದ ಎದುರು ಹಾಸಿದ ಮಣ್ಣಿನ ಮೇಲೆ ಬರೆಯುವ ಪದ್ಧತಿ 
ರೂಢಿಯಲ್ಲಿತ್ತು. ಇದಕ್ಕೆ "ಬಾರಾಖಡಿ' ಎಂಬ ಮರಾಠಿ ಶಬ್ದ ರೂಢಿಯಲ್ಲಿ ಇದೆ. ಶಾಲೆಗೆ. ಹೋಗುವ ವಿದ್ಯಾರ್ಥಿ ಮಣ್ಣಿನ ಗಂಟು 
ಒಯ್ಯಬೇಕಿತ್ತು. ಅದಕ್ಕೆ "ಸಾಲೆಗೆ ಮಣ್ಣು ಹೊತ್ತಿದ್ದೆ' ಎಂಬ ಮಾತು ರೂಢಿಯಲ್ಲಿದೆ). ಅಕ್ಷರಾಭ್ಯಾಸವಾದ ಮೇಲೆ ಹಲಗೆ ಬಳಪ 
ಬಳಕೆಗೆ ಅವಕಾಶವಿತ್ತು. ಮುಸಲಾನರ ಕಾಲಕ್ಕೆ ಮೊದಲು ಕಾಗದವಿರದೇ ಇದ್ದಾಗ ಓಲೆಯ ಮೇಲೆ ಕಂಟದಿಂದ ಬರೆಯುತ್ತಿದ್ದು 
ಮುಂದೆ ಕಾಗದ ಬಳಕೆಗೆ ಬಂತು. ಧಾರವಾಡ ಜಿಲ್ಲೆಯಲ್ಲಿ ಕೋರೀಕಾಗದ ತಯಾರಿಸುವ ಕೇಂದ್ರಗಳು 16ನೇಯ ಶತಮಾನದಿಂದಲೂ 


ಇದ್ದವು. 


ಪೂರ್ವ ಪ್ರಾಥಮಿಕ ಶಿಕ್ಟಣ 


ಜಿಲ್ಲೆಯ ಹಲವೆಡೆ ಕೈಸ್ತ ಮಿಷನರಿಗಳಿಂದಲೂ, ಇತರೆ ಖಾಸಗಿ ಸಂಸ್ಥೆಗಳಿಂದಲೂ ಈ ಶತಮಾನದ ಆರಂಭದ ವೇಳೆಗೆ 
ಕಿಂಡರ್‌ಗಾರ್ಟನ್‌ ಅಥವಾ ಎಲ್‌.ಕೆ.ಜಿ. ಹಾಗೂ ಯು.ಕೆ.ಜಿ. ಶಿಕ್ಷಣ ಪ್ರಾರಂಭವಾಗಿತ್ತು. ಇವು ಸಾಮಾನ್ಯವಾಗಿ ಆಂಗ್ಲೋ 
ವರ್ನ್ಯಾಕ್ಯುಲರ್‌ ಶಾಲೆಗಳಲ್ಲಿ ಕಂಡುಬರುತ್ತಿತ್ತು. ಪ್ರಾಥಮಿಕ ಶಾಲೆಗಳಲ್ಲೂ ಭಿನ್ನ ಇಯತ್ತೆ ಅರ್ಧ ಭಿನ್ನ ಇಯತ್ತೆ ಎಂಬ ಆರಂಭಿಕ 
ವರ್ಗಗಳಿದ್ದವು. ಪ್ರಾಥಮಿಕ ಶಿಕ್ಷಣದ ಮೊದಲನೇ ಇಯತ್ತೆಗೆ ಪೂರ್ವಭಾವಿಯಾಗಿ ಮಕ್ಕಳಿಗೆ ಶಾಲೆಗೆ ಹಾಜರಾಗುವ ಅಭ್ಯಾಸ 
ಮಾಡಿಸುವುದೇ ಇದರ ಉದ್ದೇಶ; ಇದಲ್ಲದೆ, ಮಕ್ಕಳಿಗೆ ಕಿಂಡರ್‌ಗಾರ್ಟನ್‌ ತರಬೇತಿಯ ನಂತರ ಪ್ರಾಥಮಿಕ ಶಿಕ್ಷಣದಲ್ಲಿ ತೊಡಗುವುದಕ್ಕೆ 


ಯಾವುದೇ ಅಡೆತಡೆ ಇರುವುದಿಲ್ಲ 


692 ಧಾರವಾಡ ಜಿಲ್ಲೆ 


ಪೂರ್ವ ಪ್ರಾಥಮಿಕ ಶಿಕ್ಷಕರ ತರಬೇತಿಗೆ ಜಿಲ್ಲೆಯಲ್ಲಿ ಮೂರು ಪ್ರಶಿಕ್ಷಣ ಸಂಸ್ಥೆಗಳಿದ್ದು ಅವುಗಳಲ್ಲಿ ಧಾರವಾಡದಲ್ಲಿರುವ ಸಂಸ್ಥೆ 
ಸರಕಾರಿ ಸಂಸ್ಥೆಯಾಗಿರುತ್ತದೆ. ಹುಬ್ಬಳ್ಳಿಯ ಮಹಿಳಾ ವಿದ್ಯಾಪೀಠ ಮತ್ತು ಗದುಗಿನ ಜೆ.ಎನ್‌. ಪ್ರಶಿಕ್ಷಣ ಸಂಸ್ಥೆ ಖಾಸಗೀ ಸಂಸ್ಥೆಗಳು. | 
ಇದಕ್ಕೆ ಸರಕಾರದ ಅನುದಾನವಿರುವುದಿಲ್ಲ ಈ ಮೂರು ಸಂಸ್ಥೆಗಳಲ್ಲಿ 1991-92 ನೇ ಸಾಲಿಗೆ ಒಟ್ಟು 535 (376 ಗಂಡು, 159 
ಹೆಣ್ಣು) ವಿದ್ಯಾರ್ಥಿಗಳೂ, 1992-93 ನೇ ಸಾಲಿಗೆ 520 (372 ಗಂಡು, 148 ಹೆಣ್ಣು ವಿದ್ಯಾರ್ಥಿಗಳೂ ವ್ಯಾಸಂಗ ಮಾಡುತ್ತಿದ್ದರು. 
ಈ ಸಂಸ್ಥೆಗಳಲ್ಲಿ 1991-92 ನೇ ಸಾಲಿಗೆ 109 ಮಂದಿ ಪರೀಕ್ಷೆಗೆ ಹಾಜರಾಗಿ 70 ಮಂದಿ (ಶೇಕಡಾ 64.22) ತೇರ್ಗಡೆಯಾದರೆ, 
1992-93ನೇ ಸಾಲಿಗೆ 131ಮಂದಿ ಹಾಜರಾಗಿ, 106 ಮಂದಿ (80.92 ಶೇ) ತೇರ್ಗಡೆಯಾದರು. ಮೇಲಿನ ಎರಡು ವರ್ಷಗಳಿಗೆ. 
ಮೂರೂ ಸಂಸ್ಥೆಗಳಲ್ಲಿ ಕ್ರಮವಾಗಿ ಒಟ್ಟು 13 ಮತ್ತು 20 ಪರಿಶಿಷ್ಟ ಜಾತಿ ಹಾಗೂ ಆರು ಮತ್ತು ನಾಲ್ಕು ಪರಿಶಿಷ್ಟ ವರ್ಗದ 
ಎದ್ಯಾರ್ಥಿನಿಯರಿದ್ದರು. ಹಾಗೆಯೇ ಮೇಲ್ಕಂಡ ವರ್ಷಗಳಿಗೆ ಕ್ರಮವಾಗಿ 25 ಮತ್ತು 24 ಮಂದಿ ಒಟ್ಟು ಸಿಬ್ಬಂದಿ ವರ್ಗದವರಿದ್ದರು. 


ಪ್ರಾಥಮಿಕ ಶಿಕ್ಷಣ 


ಮುಂಬೈ ಕರ್ನಾಟಕದ ಭಾಗವಾಗಿದ್ದ ಧಾರವಾಡದಲ್ಲಿ ಮೊದಲಿಗೆ ಮರಾಠಿ ಪ್ರಾಬಲ್ಯ ಹೆಚ್ಚಾಗಿ ಇದ್ದುದರಿಂದ, ಮರಾಠಿ ಶಾಲೆಗಳ 
ಸಂಖ್ಯೆಯೂ ಅಧಿಕವಾಗಿತ್ತು. ವೀರಶೈವ ಮಠಗಳಲ್ಲಿ ಮಾತ್ರ ಕನ್ನಡ ಬಳಕೆಯಲ್ಲಿತ್ತು. ಇಲ್ಲಿ ಕನ್ನಡ, ಸಂಸ್ಕೃತ, ಮರಾಠಿ ಹಾಗೂ 
ಗಣಿತಗಳನ್ನು ಬೋಧಿಸಲಾಗುತ್ತಿತ್ತು. 


“ಬಾಂಬೆ ನೇಟಿವ್‌ ಎಜುಕೇಶನ್‌ ಸೊಸೈಟಿ' ಎಂಬ ಅರೆಸರಕಾರಿ ಸಂಸ್ಥೆ 1826 ರಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿಗಳಲ್ಲಿ 
ಒಂದೊಂದು ಮರಾಠಿ ಶಾಲೆ ಆರಂಭಿಸಿ, ಸರಕಾರ ಶಿಕ್ಷಣ ಕ್ಷೇತ್ರ ಪ್ರವೇಶ ಮಾಡಿತು. 1855 ರಲ್ಲಿ ಶಿಕ್ಷಣ ಇಲಾಖೆ ರೂಪುಗೊಂಡಿತು. 
ಈ ವರ್ಷ ಧಾರವಾಹದಲ್ಲಿ 12 ಕನ್ನಡ ಶಾಲೆಗಳಿದ್ದು ಅವುಗಳಲ್ಲಿ 1341 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದರು. 1882 ನೇ ವರ್ಷಕ್ಕೆ 
ಇವುಗಳ ಸಂಖ್ಯೆ 341 ಆಗಿ, ಮಕ್ಕಳ ಸಂಖ್ಯೆ 29,711 ಕೈ ಏರಿತು. 1842 ರಲ್ಲಿ ರೋಣದಲ್ಲಿ ಎರಡು-ಸ್ಥಳೀಯ ಶಾಲೆಗಳು 
(ಲೋಕಲ್‌ ಶಾಲೆಗಳು) ಇದ್ದುವೆಂದೂ, ಅವುಗಳಲ್ಲಿ 'ಒಟ್ಟು ಅರವತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ದಶಾಜ್ಞೆಗಳು * 
(ಟೆನ್‌ ಕಮಾಂಡ್‌ಮೆಂಟ್ಸ್‌) ಕಂಠಸ್ಥದಾಗಿದ್ದುವೆಂದೂ ಬೆಳಗಾವಿಯ ಕಲೆಕ್ಟರನಾಗಿದ್ದ ಟ್‌ನ್‌ಸೆಂಡ್‌ ವರದಿ ಮಾಡಿದ್ದಾನೆ. 


1848 ರಲ್ಲಿ ಧಾರವಾಡದಲ್ಲಿ ಒಂದು ಇಂಗ್ಲಿಷ್‌ ಶಾಲೆ ಮತ್ತು 1867 ರಲ್ಲಿ ಹೆಣ್ಣುಮಕ್ಕಳ ಶಾಲೆ ಪ್ರಾರಂಭವಾದವು. 1873 
ರ ವೇಳೆಗೆ ಹೆಣ್ಣುಮಕ್ಕಳ ಶಾಲೆಗಳ ಒಟ್ಟು ಸಂಖ್ಯೆ 11 ಆಗಿತ್ತು. 1881 ರ ದಶಕದಲ್ಲಿ ಜಿಲ್ಲೆಯ ಸಾಕ್ಷರತಾ ಪ್ರಮಾಣ ಶೇ.6.19 
ಆಗಿತ್ತು. 


1882 ರಲ್ಲಿ ಜಿಲ್ಲೆಯ ನಾಲ್ಕು ಹಳ್ಳಿಗಳಿಗೆ ಒಂದರಂತೆ ಒಟ್ಟು 356 ಸರಕಾರಿ ಶಾಲೆಗಳಿದ್ದು, ಒಟ್ಟು ಶಿಕ್ಷಕರ ಸಂಖ್ಯೆ 960 
ಆಗಿತ್ತು. ಇವಲ್ಲದೆ ಜಿಲ್ಲೆಯಲ್ಲಿ 36 ಇತರೆ ಶಾಲೆಗಳಿದ್ದು ಇವುಗಳಲ್ಲಿ 20 ಜಹಗೀರ್‌ (ಸಂಸ್ಥಾನೀ) ಶಾಲೆಗಳು ಮತ್ತು ಉಳಿದ: 16 
ಸರಕಾಠದ ಧನಸಹಾಯದಿಂದ ನಡೆಯುವ ಶಾಲೆಗಳಾಗಿದ್ದವು. ಈ 16 ಶಾಲೆಗಳಲ್ಲಿ ಎಂಟು (ಐದು ಬಾಲಕರು ಮತ್ತು ಮೂರು 
ಬಾಲಕಿಯರ) ಶಾಲೆಗಳು ಬಾಸೆಲ್‌ ಮಿಷನ್‌ ಆಡಳಿತದಲ್ಲಿದ್ದವು. ಇಲಾಖಾ ತಪಾಸಣೆಗೆ ಒಳಪಟ್ಟಿದ್ದ ಉಳಿದ 20 ಶಾಲೆಗಳ ಪೈಕಿ 
ಆರು ಶಾಲೆಗಳು ಸವಣೂರು ಠಾಜ್ಯದಲ್ಲಿ ಹತ್ತು ಶಾಲೆಗಳು ಮೀರಜ್‌ನ ಲಕ್ಷ್ಮೇಶ್ವರ ವಿಭಾಗದಲ್ಲಿ ಹಾಗೂ ಉಳಿದ ಶಾಲೆಗಳು 
ಮೀರಜ್‌ ರಾಜ್ಯದಲ್ಲಿ ಇದ್ದವು. ನಿಮ್ನ ವರ್ಗದವರಿಗಾಗಿ 1882 ರಲ್ಲಿ ಧಾರವಾಡದಲ್ಲಿ 105 ಮಕ್ಕಳಿದ್ದ ಮತ್ತು ಹುಬ್ಬಳ್ಳಿಯಲ್ಲಿ 50 
ಮಕ್ಕಳಿದ್ದ ಎರಡು ಶಾಲೆಗಳು ಪ್ರಾರಂಭವಾದವು. 


ಧಾರವಾಡದಲ್ಲಿ ಮೊಟ್ಟಮೊದಲ ಬಾಲಕಿಯರ ಶಾಲೆ 1867 ರಲ್ಲಿ ಪ್ರಾರಂಭವಾಯಿತು. ಮುಂದಿನ ಆರು ವರ್ಷಗಳಲ್ಲಿ 
ಬಾಲಕಿಯರ ಶಾಲೆಗಳ ಸಂಖ್ಯೆ 11 ಆಗಿ, ಒಟ್ಟು ವಿದ್ಯಾರ್ಥಿನಿಯರ ಸಂಖ್ಯೆ 429 ಆಯಿತು. 1880 ರಲ್ಲಿ ಶಾಲೆಗಳ ಸಂಖ್ಯೆ 20 
ಪುತ್ತು ವಿದ್ಯಾರ್ಥಿನಿಯರ ಸಂಖ್ಯೆ 979 ಆಗಿ, 1883 ರಲ್ಲಿ ಒಟ್ಟು ಬಾಲಕಿಯರ ಶಾಲೆಗಳು 24 ಆದವು ಹಾಗೂ ಇವುಗಳಲ್ಲಿ 17 
ಸರಕಾರಿ, ಮೂರು ಮಿಷನ್‌ ಮತ್ತು ನಾಲ್ಕು ಎಸ್ಟೇಟ್‌ ಶಾಲೆಗಳಾಗಿದ್ದವು. 


ಶಿಕ್ಷಣ ಮತ್ತು ಕ್ರೀಡೆ ' 693 


ಗ್ರಾಮೀಣ ಶಾಲೆಗಳು : ವ್ಯವಸ್ಥಿತ ಶಿಕ್ಷಣ ನೀತಿ ಜಾರಿಗೆ ಬರುವ ಮೊದಲು ಅಸ್ತಿತ್ವದಲ್ಲಿದ್ದ ಈ ಶಾಲೆಗಳು ಸರಕಾರಿ ಆಡಳಿತಕ್ಕೆ 
ಒಳಪಟ್ಟಿರಲಿಲ್ಲ ಇವುಗಳಲ್ಲಿ ಕೈ ಬರಹದ ಕಾಗದ ಓದುವುದು, ಕರಡು ಬರೆಯುವುದು, ಬಸ ಅಂಕಗಣಿತ ಹಾಗೂ hile 
ಲೆಕ್ಕಗಳನ್ನು ಮಾತ್ರ ಕಲಿಸಲಾಗುತ್ತಿತ್ತು. ವಿದ್ಯಾರ್ಥಿಗಳಿಂದ ವಸೂಲು ಮಾಡುತ್ತಿದ್ದ ಎರಡರಿಂದ ಆ. ಆಣೆಗಳ ಶುಲ್ಕ ಈ ಶಾಲೆಗಳ 
ಮಾಸ್ತರರ ಆದಾಯವಾಗಿತ್ತು. ಇದಲ್ಲದೆ ಹಲಗೀ ಪೂಜೆಯ ದಿನ (ಚತುರ್ದಶಿ) ಮಾಸ್ತರರಿಗೆ ಕಾಳುಗಳನ್ನೂ ನಯ ದುಡ್ಡನ್ನೂ 
ನೀಡಲಾಗುತ್ತಿತ್ತು. ಮಾಸ್ತರರು ವಿದ್ಯಾರ್ಥಿಗಳ ಮನೆಯಲ್ಲಿ ವಾರಕ್ಕೊಮ್ಮೆ ಊಟ ಮಾಡುತ್ತಿದ್ದರು. ಈ ಶಾಲೆಗಳಲ್ಲಿ 1882 ರ ವೇಳೆಗೆ. 
ಸುಮಾರು 150 ನಿಮ್ನವರ್ಗದ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದರು. ಈ ಗಾಂವಠಿ ಶಾಲೆಗಳಿದ್ದ ಹಳ್ಳಿಗಳಲ್ಲಿ ಇಂಕು ಶಾಲೆಗಳು 
ಪ್ರಾರಂಭವಾದಾಗ ಇವುಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಯಿತು. 


| ಧಾರವಾಡದಲ್ಲಿ 1848 ರಲ್ಲಿ ಸರಕಾರೀ ಇಂಗ್ಲಿಷ್‌ ಶಾಲೆ ಪ್ರಾರಂಭವಾಗಿ ಜಿಲ್ಲೆಯಲ್ಲಿ ಇಂಗ್ಲಿಷ್‌ ಶಿಕ್ಷಣಕ್ಕೆ ನಾಂದಿ ಹಾಡಿತು. 
ಧಾರವಾಡ ವಿಭಾಗದ ಅಸಿಸ್ಟಂಟ್‌ ಕಲೆಕ್ಟರನಾಗಿದ್ದ ವಾಲ್ಬರ್‌ ಎಲಿಯಟ್‌ ಮರಾಠಿ ಶಾಲೆಗಳನ್ನು ಇಲ್ಲಿ ಆರಂಭಿಸಿದ್ದು (1826) 
ಸೂಕ್ತವಲ್ಲವೆಂದು ವಾದಿಸಿ, 183 1 ರಲ್ಲಿ ಧಾರವಾಡದಲ್ಲಿ ಒಂದು ಕನ್ನಡ ಶಾಲೆಯನ್ನು ಪ್ರಾರಂಭಿಸಿ ಮೂರು ವರ್ಷಗಳ ಕಾಲ 
ಒಬ್ಬನೇ ಅದರ ವೆಚ್ಚವನ್ನು ಭರಿಸಿ, ನಡೆಸಿದನು. ಕನ್ನಡ ಶಿಕ್ಷಣ ಹಾಗೂ ಪಠ್ಯಪುಸ್ತಕಗಳ ರಚನೆ ಕುರಿತಂತೆ ಎಲಿಯಟ್‌ನ ಸೂಚನೆಗಳು 
ಸ್ವೀಕೃತವಾಗಿ, ಅವನ ನೇತೃತ್ವದಲ್ಲಿಯೇ “ಈಸೋಪನ ನೀತಿ ಕಥೆಗಳು' "ಗಣಿತ ಪುಸ್ತಕ ಪೂರ್ಣಾಂಕ' ಮತ್ತು "ಶಾಲಾ ಪದ್ಧತಿ' ಎಂಬ 
ಮೂರು ಪುಸ್ತಕಗಳು ಬಳ್ಳಾರಿಯ ಮಿಷನ್‌ ಪ್ರೆಸ್‌ನಲ್ಲಿ ಮುದ್ರಿತವಾಗಿ ಮುಂಬಯಿ ರಾಜ್ಯದ ಮೊಟ್ಟಮೊದಲ ಕನ್ನಡ ಪುಸ್ತಕಗಳಾದವು. 
1882ರ ಮುಂಬೈ ಪ್ರಾಂತ್ಯದ ಆಡಳಿತ ವರದಿಯ ಪ್ರಕಾರ ದಕ್ಷಿಣದ ಪ್ರಾಂತ್ಯಗಳ ಪೈಕಿ ಧಾರವಾಡ ಜಿಲ್ಲೆ ಶೈಕ್ಷಣಿಕವಾಗಿ 
ಮುಂದುವರೆದಿತ್ತು. ಈ ವರ್ಷ ಧಾರವಾಡ, ಲಕ್ಷೇಶ್ವರ, ಸವಣೂರುಗಳಲ್ಲಿ 150 ವಿದ್ಯಾರ್ಥಿನಿಯರ ಮೂರು ಹೆಣ್ಣುಮಕ್ಕಳ 
ಶಾಲೆಗಳಿದ್ವು ಇಡೀ ಪ್ರಾಂತ್ಯಕ್ಕೆ ಇವು ಉತ್ತಮ ಶಾಲೆಗಳಾಗಿದ್ದವು. "ಸದರ್ನ್‌ ಮರಾಠಾ' ಪ್ರದೇಶದ ಜನರ ಭಾಷೆ ಕನ್ನಡವಾದುದರಿಂದ 
ಕನ್ನಡದಲ್ಲಿಯೇ ಆಡಳಿತ ಮತ್ತು ಶಿಕ್ಷಣ ಕಾರ್ಯ ನಡೆಯಬೇಕೆಂಬ ಮಹತ್ವಪೂರ್ಣ ನಿರ್ಣಯವನ್ನು ಮುಂಬಯಿ ಸರಕಾರ 1835 
ರಲ್ಲಿ ಕೈಗೊಂಡಿತು. ಇದರಿಂದ ಸರಕಾರಿ ಕನ್ನಡ ಶಾಲೆಗಳ ಸಂಖ್ಯೆ ಬೆಳೆಯಿತು. 


ಮುಂಬೈ ಶಿಕ್ಷಣ ಇಲಾಖೆ 1840 ರಿಂದ 1855 ರ ವರೆಗೆ "ಬೋರ್ಡ್‌ ಆಫ್‌ ಎಜುಕೇಷನ್‌' ಆಡಳಿತದಲ್ಲಿತ್ತು. 
ಆಡಳಿತಾನುಕೂಲಕ್ಕಾಗಿ ಇಡೀ ಪ್ರಾಂತ್ಯವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು. ಕರ್ನಾಟಕದ ನಾಲ್ಕು ಜಿಲ್ಲೆಗಳನ್ನೊಳಗೊಂಡ 
ಸದರ್ನ್‌ ವಿಭಾಗಕ್ಕೆ 1864 ರಲ್ಲಿ ಆಲನ್‌ ವಿಲಿಯಂ ರಸೆಲ್‌ ಇನ್ಸ್‌ಪೆಕ್ಟರನಾಗಿ ನೇಮಕಗೊಂಡು, ಪ್ರಾದೇಶಿಕ ಭಾಷೆಯಾದ ಕನ್ನಡದ 
ಸ್ಥಾನ ಕಾಪಾಡಲು ಆಸ್ಥೆ ವಹಿಸಿದನು. ಕನ್ನಡ ಬಲ್ಲ ಶಿಕ್ಷಕರ ನೇಮಕಾತಿ ಹಾಗೂ ಕನ್ನಡ ಪಠ್ಯಗಳ ಪೂರೈಕೆಯ ಬಗ್ಗೆ ವಿಶೇಷ ಆಸಕ್ತಿ 
ವಹಿಸಿದನು. ಸವಣೂರಿನ ಪ್ರಾಥಮಿಕ ಶಾಲೆಯಲ್ಲಿ 1912 ರ ವೇಳೆಗೆ ಐದರವರೆಗೆ ಮಾತ್ರ ಇಯತ್ತೆಗಳಿದ್ದವು. ಮುಂದಿನ ಶಿಕ್ಷಣಕ್ಕೆ 
ಮಕ್ಕಳು ಹುಬ್ಬಳ್ಳಿ, ಧಾರವಾಡಗಳಿಗೆ ಹೋಗಬೇಕಿತ್ತು. ಈ ತೊಂದರೆ ತಪ್ಪಿಸಲು ನವಾಬರು 1917 ರಲ್ಲಿ ಈ ಶಾಲೆಯನ್ನು 
ಪ್ರೌಢಶಾಲೆಯಾಗಿ ಪರಿವರ್ತಿಸಿ, "ಮಜೀದ್‌ ಹೈಸ್ಕೂಲ್‌' ಎಂದು ಹೆಸರಿಟ್ಟರು. ಇಲ್ಲಿ 1919ರಲ್ಲಿ ಮೊದಲ ಮೆಟ್ರಿಕ್‌ ಪರೀಕ್ಷೆಯಾಯಿತು. 
ರಸೆಲ್‌ನ ಮಾರ್ಗದರ್ಶನದಲ್ಲಿ ವೆಂಕಟರಂಗೋ ಕಟ್ಟೆ ಹಾಗೂ ಮಡಿವಾಳೇಶ್ವರ ತುರಮರಿಯವರು ಕನ್ನಡ ಪಠ್ಯಪುಸ್ತಕಗಳನ್ನು 
ತಯಾರಿಸಿದರು. 

ರಾಷ್ಟ್ರೀಯ ಶಾಲೆಗಳು : ವಂಗಭಂಗ ಚಳುವಳಿಯ ಕಾಲಕ್ಕೆ ಧಾರವಾಡದಲ್ಲಿ ಆಲೂರು ವೆಂಕಟರಾಯರ ಯತ್ನದಿಂದ ರಾಷ್ಟ್ರೀಯ 
ಶಾಲೆ ಆರಂಭವಾಯಿತು. ಹುಬ್ಬಳ್ಳಿಯಲ್ಲಿ ಬುರ್ಸೆ ಎಂಬವರು ಇದೇ ರೀತಿ ರಾಷ್ಟ್ರೀಯ ಶಾಲೆ ಆರಂಭಿಸಿದರು. ನವಲಗುಂದ, ಅಗಡಿ, 
ನರಗುಂದಗಳಲ್ಲೂ ಇಂಥ ಶಾಲೆಗಳಿದ್ದವು. ಪರ್ನೀಶಿಯಸ್‌ ಎಜುಕೇಶನ್‌ ಎಂದು 1910 ರಲ್ಲಿ ಸರಕಾರ ಅದನ್ನು ಪ್ರತಿಬಂಧಿಸಲು, 
ಅವು ಮುಚ್ಚಿದವು. 

ಮುಂದೆ ಅಸಹಕಾರ ಪರ್ವದಲ್ಲಿ ಧಾರವಾಡ, ಗದಗ, ಹಾವೇರಿ, ಮಿಶ್ರಿಕೋಟಿ ಮುಂತಾದಲ್ಲಿ ಇಂಥ ಶಾಲೆಗಳು ಮತ್ತೆ 
ಹುಟ್ಟಿದವು. ಗದಗಿನಲ್ಲಿ ಮೊರಬ್‌ ಎಂಬವರ ಮನೆಯಲ್ಲಿಯೇ ಇಂತಹ ಒಂದು ಶಾಲೆ ಪ್ರಾರಂಭವಾಯಿತು. ನಂತರದಲ್ಲಿ ಇಲ್ಲಿ 
- ಹೈಸ್ಕೂಲು ಸಹ ಪ್ರಾರಂಭವಾಯಿತು. ಇಲ್ಲಿ ಡಂಬಳ ವೆಂಕಟರಾವ್‌, ಡಂಬಳ ನಾರಾಯಣರಾವ್‌, ಎಸ್‌.ವಿ. ಮಳಗಿ ಜಾತಾ 
ಶಿಕ್ಷಕರಾಗಿದ್ದರು. ಈ ಶಾಲೆಗಳಲ್ಲಿನ ವಿದಾರ್ಥಿಗಳಿಗೆ ಕನ್ನಡ ಜೈಮಿನಿ ಭಾರತ, ಕುಮಾರವ್ಯಾಸಭಾರತ, ಗಿರಿಜಾಕಲ್ಯಾಣ, ಸೋಮೇಶ್ವರ 


694 ಧಾರವಾಡ ಜಿಲ್ಲೆ 


ಶತಕ, ರಾಜಶೇಖರ ವಿಲಾಸ ಇವೆಲ್ಲ ಮುಖೋದ್ಗತವಾಗಿದ್ದವು. ಅಲ್ಲದೆ ಇಂಗ್ಲಿಷ್‌ ಮತ್ತು ಸಂಸ್ಕೃತದ ಪ್ರಮುಖ ಕೃತಿಗಳ ಪರಿಚಯವೂ 
ಇದ್ದಿತು. ಈ ಶಾಲೆಗಳು ಧಾರವಾಡ ಕರ್ನಾಟಕ ರಾಷ್ಟ್ರೀಯ ವಿದ್ಯಾಪೀಠದಿಂದ ನಡೆಯುತ್ತಿದ್ದವು. ಇವುಗಳ ಪರೀಕ್ಷೆಯನ್ನು 
ಶಿಕ್ಷಣಾಧಿಕಾರಿಗಳಾಗಿದ್ದ ವಿನಾಯಕ ಬಾಬಾ ಜೋಷಿ ನಡೆಸುತ್ತಿದ್ದರು. ಇದೇ ವೇಳೆಗೆ ಗದಗ ಬೆಟಗೇರಿಯಲ್ಲಿ ಐದು ರಾಷ್ಟ್ರೀಯ 
ಪ್ರಾಥಮಿಕ ಶಾಲೆಗಳು ಪ್ರಾರಂಭವಾದವು. ಮುಷ್ಟಿಫಂಡ್‌ ಮೂಲಕ ನಡೆಯುತ್ತಿದ್ದ ಈ ಶಾಲೆಗಳ ಧಾನ್ಯ ಸಂಗ್ರಹಣಾ ಕಾರ್ಯವನ್ನು 
ವೈದ್ಯ ನಾರಾಯಣರಾವ್‌, ಉಮಚಗಿ ಗೋಪಾಳರಾವ್‌ ಮುಂತಾದವರು ನಡೆಸುತ್ತಿದ್ದರು. .ಧಾರವಾಡದಲ್ಲಿ ಆರಂಭವಾದ 
ಪ್ರೌಢಶಾಲೆಯಲ್ಲಿ ಬೇಂದ್ರೆ, ದಿವಾಕರ, ಶಂ.ಬಾ.ಜೋಷಿ ಮುಂತಾದವರು ಅಧ್ಯಾಪಕರಾಗಿದ್ದರು. 


ಮುಂಬೈ ಸರಕಾರದ ವಿದ್ಯಾಖಾತೆಯಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿದ ಕನ್ನಡಿಗ ಡೆಪ್ಪುಟಿ. ಶಿಕ್ಷಣಾಧಿಕಾರಿ ಚೆನ್ನಬಸಪ್ಪ - ಪ್ರಾಥಮಿಕ 
ಶಿಕ್ಷಣ ಮತ್ತು ಕನ್ನಡದ ಏಳ್ಗೆಗಾಗಿ ಶ್ರಮವಹಿಸಿದರು. ಇವರ ಕಾಲದಲ್ಲಿ ಕನ್ನಡ ಶಾಲೆಗಳ ಸಂಖ್ಯೆಯಲ್ಲಿ" ಸಾಕಷ್ಟು ಹೆಚ್ಚಳವಾಯಿತು. 
ಜನಸಾಮಾನ್ಯರು ಕನ್ನಡವನ್ನೇ ಬಳಸಬೇಕೆಂದು ಇವರು ತಾಕೀತು ಮಾಡಿದರಲ್ಲದೆ, ಶಿಕ್ಷಕರು ಶಾಲೆಗಳಲ್ಲಿ ಕನ್ನಡದ ಅಂಕಿ ಮತ್ತು 
ಮಗ್ಗಿಯನ್ನು ಮಕ್ಕಳಿಗೆ ಕಲಿಸುವಂತೆ ಆದೇಶವಿತ್ತರು. ಕನ್ನಡ ಬಳಕೆಯನ್ನು ಆಚರಣೆಗೆ ತರದ ಶಿಕ್ಷಕರಿಗೆ ಒಂದೆರಡು ಆಣೆಗಳ ದಂಡವನ್ನೂ 
ವಿಧಿಸಿದ್ದರು. ಧಾರವಾಡದಲ್ಲಿ ಆರಂಭವಾದ ನಾರ್ಮಲ್‌ (ಶಿಕ್ಷಕರ) ತರಬೇತಿ ಶಾಲೆಗೆ (1856) ಇವರು ಪ್ರಿನ್ಸಿಪಾಲ್‌ ಆಗಿ, ಮುಂದೆ 
ಶಿಕ್ಷಣಾಧಿಕಾರಿಗಳೂ ಆದರು. ನಾರ್ಮಲ್‌ ಶಾಲೆ ಮುಂದೆ ಕಾಲೇಜಾಗಿ' ಶೈಕ್ಷಣಿಕ ಪ್ರಗತಿಗೆ ಬಹಳ ಸಾಧಕವಾಯಿತು. ಎಲಿಯಟ್‌ 
ಅವರು ಆರಂಭಿಸಿದ ಕಾರ್ಯ ತೀವ್ರಗತಿಯಿಂದ ಮುಂದುವರಿಯಲು' ಇವರು ಮುಖ್ಯ ಕಾರಣಕರ್ತರು. 


ರೋಣ ತಾಲೂಕಿನ ಜಕ್ಕಲಿಯಲ್ಲಿ 1867ರಲ್ಲಿ 25 ಗಂಡು ಮಕ್ಕಳ ಸರಕಾರಿ ಕನ್ನಡ ಶಾಲೆ ಪ್ರಾರಂಭವಾಯಿತು. 1882 ರಲ್ಲಿ 
ಮಕ್ಕಳ ಸಂಖ್ಯೆ 100 ಕ್ಕಿ ಏರಿ, 1893 ರಲ್ಲಿ ಇಲ್ಲಿಗೆ ಹೆಣ್ಣು ಮಕ್ಕಳ ಸೇರ್ಪಡೆಯಾಯಿತು. 1911 ರಲ್ಲಿ ಈ ಶಾಲೆಯಲ್ಲಿ 143 
ಗಂಡು ಹಾಗೂ 13 ಹೆಣ್ಣು ಮಕ್ಕಳಿದ್ದು ಇವರ ಪೈಕಿ ಮೂರು ಗಂಡು ಮಕ್ಕಳು ಮುಲ್ಕಿ ಪರೀಕ್ಷೆಗೆ' ಹಾಜರಾಗಿ ಅದರಲ್ಲಿ ಇಬ್ಬರು 
ಉತ್ತೀರ್ಣರಾದರು. (ಏಳನೇಯ ತರಗತಿಯ ಕೊನೆಗೆ ಮುಲ್ಕಿಪರೀಕ್ಷೆ ಎಂಬ ಸಾರ್ವತ್ರಿಕ ಪರೀಕ್ಷೆ ಆಗ ಇತ್ತು). ಗದಗ-ಬೆಟಗೇರಿಯ 
ಮುನಿಸಿಪಲ್‌ ಸ್ಕೂಲ್‌ ಬೋರ್ಡ್‌ 1925 ರಲ್ಲಿ ಸ್ಥಾಪನೆಯಾಯಿತು. | 


ಆಡಳಿತ :' ರಾಜ್ಯದ ಏಕೀಕರಣ ಕಾಲಕ್ಕೆ ಜಿಲ್ಲೆಯ ಶೈಕ್ಷಣಿಕ ಆಡಳಿತ ಮುಂಬೈ ಡಿ.ಇ.ಓ. ಅವರಿಂದ ನಡೆಸಲ್ಪಡುತ್ತಿತ್ತು. 
ಪ್ರಾಥಮಿಕ ಶಿಕ್ಷಣದ ಮೇಲ್ವಿಚಾರಣೆ, ಇಲಾಖೆಯ ಸರಕಾರಿ ಪ್ರಾಥಮಿಕ ಶಾಲೆಗಳ ಹಾಗೂ ತರಬೇತಿ ಸಂಸ್ಥೆಗಳ ಆಡಳಿತ, ಇಲಾಖೆಯ 
ಹತೋಟಿಯಲ್ಲಿದ್ದ ಇತರೆ ಪ್ರೌಢಶಾಲೆಗಳ, ಕೃಷಿ, ವಾಣಿಜ್ಯ ತಾಂತ್ರಿಕ ಶಾಲೆಗಳ ಆಡಳಿತ ಇವೆಲ್ಲವನ್ನೂ ಡಿ.ಇ.ಓ. ನಿರ್ವಹಿಸಬೇಕಿತ್ತು 
ಇವರ ಸಹಾಯಕ್ಕಾಗಿ ಹಲವಾರು ಇನ್ಸ್‌ಪೆಕ್ಟರುಗೆಳಿದ್ದು ಅವರು ದೈಹಿಕ ಶಿಕ್ಷಣ, ದೃಶ್ಯ ಶಿಕ್ಷಣ, (ಈಗಿನ ವಾಕ್‌-ಶ್ರವಣ ಶಿಕ್ಷಣ) 


ವಾಣಿಜ್ಯ ಶಿಕ್ಷಣಗಳ ವವಸೆ ನೋಡಿಕೊಳ್ಳುತಿದರು. 
೨. ಸ - ತ್‌ ಬ್‌ 3 sy _ 


ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡದ ಡೆಪೃುಟಿ ಎಜುಕೇಷನ್‌ ಆಫೀಸರ್‌ ಸರಕಾರದ ಮುಖ್ಯ ತನಿಖಾ 
ಥಿಕಾರಿಯಾಗಿದ್ದರು. ಇಂಥ ಹುದ್ದೆಯಲ್ಲಿದ್ದು ಬಿರುಸಾಗಿ ದುಡಿದವರು ಚೆನ್ನಬಸಪ್ಪನವರು. ಖಾಸಗಿ ಪ್ರಾಥಮಿಕ ಶಾಲೆಗಳಿಗೆ ಇವರೇ 
ಮಾನ್ಯತೆ ನೀಡುತ್ತಿದ್ದರು. 1900-01 ರಲ್ಲಿ ಜಿಲ್ಲೆಯಲ್ಲಿದ್ದ ಪ್ರಾಥಮಿಕ ಶಾಲೆಗಳ ಸಂಖ್ಯೆ 549. ಇವುಗಳಲ್ಲಿನ ಒಟ್ಟು ವಿದ್ಯಾರ್ಥಿಗಳ 
ಸಂಖ್ಯೆ 23,330 ಆಗಿತ್ತು. ಅವರಲ್ಲಿ 1826 ಹೆಣ್ಣುಮಕ್ಕಳಿದ್ದರು. 1920-21 ರಲ್ಲಿ ಶಾಲೆಗಳ ಸಂಖ್ಯೆ 764 ಆಗಿ ಒಟ್ಟು ವಿದ್ಯಾರ್ಥಿಗಳ 
ಸಂಖ್ಯೆ 44,005 ಆಯಿತು. ಹೆಣ್ಣು ಮಕ್ಕಳ ಸಂಖ್ಯೆ 12,303 ಆಯಿತು. ಜಿಲ್ಲೆಯಲ್ಲಿ 1952-53 ರಲ್ಲಿ 1 ರಿಂದ 7 ರವರೆಗೆ 
ತರಗತಿಗಳನ್ನು ಹೊಂದಿದ್ದ ಒಟ್ಟು 1,554 ಪ್ರಾಥಮಿಕ ಶಾಲೆಗಳಿದ್ದವು. ಇವುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ 151 ಶಾಲೆಗಳಿದ್ದವು. 
ಒಂದರಿಂದ ನಾಲ್ಕನೇ ತರಗತಿಗಳಲ್ಲಿ 82,533 ಗಂಡು ಮತ್ತು 50,615 ಹೆಣ್ಣುಮಕ್ಕಳು ಹಾಗೂ ಐದರಿಂದ ಏಳನೇ ತರಗತಿಗಳಲ್ಲಿ 
19,697 ಗಂಡು ಮತ್ತು 3,536 ಹೆಣ್ಣು ಮಕ್ಕಳು - ಹೀಗೆ ಒಟ್ಟು 1,56,381 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದರು. ಇವುಗಳಲ್ಲಿನ 
ಒಟ್ಟು ಶಿಕ್ಷಕರ ಸಂಖ್ಯೆ 4,227 ಆಗಿದ್ದು ಇವರಲ್ಲಿ 593 ಮಂದಿ ಮಹಿಳೆಯರಾಗಿದ್ದರು. ಒಟ್ಟು ಶಿಕ್ಷಕ ವೃಂದದಲ್ಲಿ 1,979 ಗಂಡಸರು 
ಮತ್ತು 390 ಹೆಂಗಸರು ಮಾತ್ರ ಶಿಕ್ಷಕ ತರಬೇತಿ ಹೊಂದಿದ್ದರು. ಈ ವರ್ಷ ಜಿಲ್ಲೆಯಲ್ಲಿ ಒಟ್ಟು 10 ತರಬೇತಿ ಕೇಂದ್ರಗಳಿದ್ದು 
ಇವುಗಳಲ್ಲಿ ಏಳು (ಓಂದು ಸರಕಾರಿ ಮತ್ತು ಆರು ಖಾಸಗಿ) ಕೇಂದ್ರಗಳು ಗಂಡಸರಿಗೂ, ಮೂರು (ಓಂದು ಸರಕಾರಿ ಮತ್ತು ಎರಡು 
ಖಾಸಗಿ) ಕೇಂದ್ರಗಳು ಹೆಂಗಸರಿಗೂ ಇದ್ದು ಒಟ್ಟು 618 (371 ಗಂಡಸರು, 247 ಹೆಂಗಸರು) ಇವುಗಳಲ್ಲಿ ತರಬೇತಿ ಪಡೆದರು. 


ಶಿಕ್ಷಣ ಮತ್ತು ಕ್ರೀಡೆ . 695 


ಈ ವರ್ಷ ಧಾರವಾಡ, ಗದಗ ಮತ್ತು ಹುಬ್ಬಳ್ಳಿ ಮುನಿಸಿಪಾಲಿಟಿಗಳ ಹತೋಟಿಯಲ್ಲಿ ಒಟ್ಟು 107 ಪ್ರಾಥಮಿಕ ಶಾಲೆಗಳಿದವು. 
ಇವಲ್ಲದೆ ಮುನಿಸಿಪಾಲಿಟಿ ಸರಹದ್ದಿನಲ್ಲಿ 28 ಖಾಸಗಿ ಶಾಲೆಗಳದ್ದವು. ಈ ಎರಡು ರೀತಿಯ ಶಾಲೆಗಳಲ್ಲಿ ಕ್ರಮವಾಗಿ 25,475 
ಮತ್ತು 5,353 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದರು. ಮುಂಬೈ ಜಿಲ್ಲಾ ಲೋಕಲ್‌ ಬೋರ್ಡ್‌ ಕಾನೂನಿನಂತೆ (1923) ಜಿಲ್ಲಾ 
ಸ್ಕೂಲ್‌ ಬೋರ್ಡ್‌ಗಳೂ ಚುನಾಯಿತ ಸದಸ್ಯರನ್ನು ಒಳಗೊಂಡು ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿ ವಹಿಸಿಕೊಂಡಪು. 


ಧಾರವಾಡದ ಡಿಸ್ಟಿಕ್ಟ್‌ ಸ್ಕೂಲ್‌ ಬೋರ್ಡ್‌ ಬ್ಯಾಡಗಿ, ಹಾವೇರಿ ಮತ್ತು ರಾಣೆಬೆನ್ನೂರು ಮುನಿಸಿಪಾಲಿಟಿಗಳಲ್ಲಿ 1943 ನೇ 
ಜೂನ್‌ ತಿಂಗಳಲ್ಲಿ ಕಡ್ಡಾಯ ಶಿಕ್ಷಣವನ್ನು 6ರಿಂದ 11 ವರ್ಷದ ಮಕ್ಕಳಿಗೆ ಜಾರಿಗೆ ತಂದಿತು. ಈ ವರ್ಷ ಮೇಲಿನ ಮುನಿಸಿಪಾಲಿಟಿಗಳಲ್ಲಿ 
ಶಾಲೆಗೆ ದಾಖಲಾಗಬೇಕಾದ ವಯಸ್ಸಿನ ಮಕ್ಕಳ ಸಂಖ್ಯೆ 23:738 (13,143 ಗಂಡು, 10,595 ಹೆಣ್ಣು ಇದ್ದರೂ, ಇವರಲ್ಲಿ ಒಟ್ಟು 
18,653 ಮಂದಿ ಮಾತ್ರ ಶಾಲೆಗಳಲ್ಲಿ ದಾಖಲಾಗಿದ್ದರು. 


ಪ್ರಾಥಮಿಕ ಶಿಕ್ಷಣ ಸುಧಾರಣೆಗೆ ಮುಂಬೈ ರಾಜ್ಯದ ಡಿ.ಪಿ.ಐ. ಆಗಿದ್ದ ಡಿ.ಸಿ.ಪಾವಟೆಯವರು ಮಹತ್ವದ ಕಾಣಿಕೆ ನೀಡಿದರು. 
ಶಿಕ್ಷಕರ ಆಯ್ಕೆಗೆ ಒಂದು ಆಯ್ಕೆ ಸಮಿತಿ ರಚನೆ, ಅವರ ಅರ್ಹತೆ ಹೆಚ್ಚಿಸಿಕೊಳ್ಳಲು ಅವಕಾಶಗಳ ಕಲ್ಪನೆ, ಸಂಬಳ ಹೆಚ್ಚಳ, ಉತ್ತಮ 
ಪಠ್ಯಪುಸ್ತಕಗಳ ಆಯ್ಕೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭಿರುಚಿ ಬೆಳೆಸಿಕೊಳ್ಳಲು" ಉಚಿತ ಊಟ, ಪುಸ್ತಕ ಮತ್ತು ಬಟ್ಟೆ ವಿತರಣೆ, ಮಾಧ್ಯಮಿಕ 
ಶಾಲೆಗಳಲ್ಲಿ ರದ್ದುಗೊಳಿಸಿದ್ದ ಇಂಗ್ಲಿಷ್‌ ಅಭ್ಯಾಸದ ಪುನರಾರಂಭ - ಇವೇ ಮುಂತಾದ ನಿರ್ಧಾರಗಳನ್ನು ಕೈಗೊಂಡರು. 


ನಿರ್ದಿಷ್ಟ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಹಂತಹಂತವಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಜಾರಿಗೆ ಮುಂಬೈ ಸರ್ಕಾರ 1947 
ರಲ್ಲಿ ಕಡ್ಡಾಯ ಶಿಕ್ಷಣ ನೀತಿ ಜಾರಿಗೆ ತಂದಿತು. ಪ್ರತೀ ಮಗುವಿಗೆ ಕನಿಷ್ಠ ಏಳು ವರ್ಷಗಳ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿ 
ನೀಡುವುದೇ ಇದರ ಉದ್ದೇಶವಾಗಿತ್ತು. ಈ ಕೆಲಸವನ್ನು ದಿಸ್ಟಿಕ್ಟ್‌ ಸ್ಕೂಲ್‌ ಬೋರ್ಡ್‌ಗಳಿಗೆ ಮತ್ತು ಅಧಿಕೃತ ಮುನಿಸಿಪಾಲಿಟಿಗಳಿಗೆ 


ವಹಿಸಲಾಯಿತು. ಆಗ ಧಾರವಾಡ, ಹುಬ್ಬಳ್ಳಿ, ಗದಗ್‌-ಬೆಟಗೇರಿ ' ಮುನಿಸಿಪಾಲಿಟಿಗಳು ಅಧಿಕೃತ ಮುನಿಸಿಪಾಲಿಟಿಗಳಾಗಿದ್ದವು. 


ಜಿಲ್ಲೆಯಲ್ಲಿ 1958 ರಲ್ಲಿ ಒಂದರಿಂದ ಏಳನೇ ತರಗತಿಯಳ್ಳ ಒಟ್ಟು 1,554 ಪ್ರಾಥಮಿಕ ಶಾಲೆಗಳಿದ್ದವು: ಇವುಗಳಲ್ಲಿ 151 
ಹೆಣ್ಣು ಮಕ್ಕಳ ಶಾಲೆಗಳಾಗಿದ್ದವು. ಜಿಲ್ಲಾ ಶಾಲಾ ಮಂಡಳಿ ಶಾಲೆಗಳು 697, ಅನುದಾನಿತ ಶಾಲೆಗಳು ನಾಲ್ಕು ಮುನಿಸಿಪಲ್‌ 
ಶಾಲೆಗಳು 149, ಶಾಲಾ ಮಂಡಳಿಗಳಿಂದ ಅನುದಾನ ಪಡೆದ ಶಾಲೆಗಳು 676, ಮುನಿಸಿಪಾಲಿಟಿಯಿಂದ ಅನುದಾನ ಪಡೆದ 
ಶಾಲೆಗಳು 27, ಹಾಗೂ ಅನುದಾನ ರಹಿತ ಶಾಲೆ ಒಂದು - ಹೀಗೆ ಹಂಚಿದ್ದವು. ಮೇಲ್ಕಂಡ ಒಟ್ಟು 1,554 ಶಾಲೆಗಳಲ್ಲಿ ಭಾಷಾವಾರು 
“ ಹಂಚಿಕೆ ಈ ರೀತಿ ಇದ್ದಿತು: ಕನ್ನಡ ಶಾಲೆಗಳು 1,359 (711 ಸಾರ್ವಜನಿಕ 648 ಖಾಸಗಿ); ಉರ್ದು ಶಾಲೆಗಳು 173 (127 
ಸಾರ್ವಜನಿಕ, 46 ಖಾಸಗಿ); ಮರಾಠಿ ಶಾಲೆಗಳು 12 (ಒಂಬತ್ತು ಸಾರ್ವಜನಿಕ, ಮೂರು ಖಾಸಗಿ); ಇಂಗ್ಲಿಷ್‌ ಶಾಲೆಗಳು ಮೂರು 
(ಖಾಸಗಿ); ತೆಲುಗು ಶಾಲೆಗಳು ಎರಡು (ಖಾಸಗಿ); ತಮಿಳು ಶಾಲೆಗಳು ಮೂರು (ಓಂದು ಸಾರ್ವಜನಿಕ, ಎರಡು ಖಾಸಗಿ) ಹಾಗೂ 
ಗುಜರಾತಿ ಶಾಲೆಗಳು ಎರಡು (ಯಾಗಿ). | 


ಟೈನಿಂಗ್‌ ಕಾಲೇಜು: ಧಾರವಾಡ 


ಮರಾಠೀ ಪ್ರಭಾವಕ್ಕೆ ಒಳಗಾಗಿದ್ದ ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳ ಅವಶ್ಯಕತೆ ಹೆಚ್ಚಾಗಿತ್ತು. ಕನ್ನಡ ಶಾಲೆಗಳಲ್ಲಿ ಪಾಠ 
ಹೇಳಲು ಶಿಕ್ಷಕರನ್ನು ತರಬೇತಿಗೊಳಿಸುವುದಕ್ಕಾಗಿ ಈ ಸಂಸ್ಥೆ 1856ರಲ್ಲಿ “ನಾರ್ಮಲ್‌ ಸ್ಕೂಲ್‌' ಎಂಬ ಹೆಸರಿನಲ್ಲಿ ಪ್ರಾರಂಭವಾಯಿತು. 
ಇದರ ಪ್ರಥಮ ಮುಖ್ಯಸ್ಥರಾಗಿ ಡೆಪ್ಪುಟಿ ಚೆನ್ನಬಸಪ್ಪ ಕಾರ್ಯ ನಿರ್ವಹಿಸಿ, ಶಿಕ್ಷಕರ ತರಬೇತಿಗೆ ಹೊಸ ಆಯಾಮ ತಂದುಕೊಟ್ಟರು. 
ದಕ್ಷಿಣ ವಿಭಾಗದ ವಿದ್ಯಾ ಇಲಾಖೆಯ ಇನ್ಸ್‌ಪೆಕ್ಟರ್‌ ಕಛೇರಿ ಬೆಳಗಾವಿಯಲ್ಲಿ ಇದ್ದುದರಿಂದ, ಈ ಶಾಲೆ 1861 ರಲ್ಲಿ ಬೆಳಗಾವಿಗೆ 
ಸ್ಥಳಾಂತರಿಸಲ್ಪಟ್ಟಿತು. ಬೆಳಗಾವಿಯಲ್ಲಿದ್ದಾಗ ನಾರ್ಮಲ್‌ ಸ್ಕೂಲ್‌ ಟ್ರೇನಿಂಗ್‌ ಕಾಲೇಜಾಗಿ (1864), ಅದಕ್ಕೆ ಚೆನ್ನಬಸಪ್ಪನವರೇ' 
ಫ್ರಿದ್ದಿಪಾಲರಾದರು. ಮುಂದೆ 1866 ರಲ್ಲಿ ಚೆನ್ನಬಸಪ್ಪನವರು ಡೆಪ್ಪುಟಿ ಇನ್ಸ್‌ಪೆಕ್ಟರ್‌ ಆದಾಗ ವೆಂಕಟ ರಂಗೋಕಟ್ಟೆ ಎಂಬ ಖ್ಯಾತ 
ವಿದ್ವಾಂಸರು ಇದರ ಪ್ರಿನ್ಸಿಪಾಲರಾದರು (1866). ಈ ಸಂಸ್ಥೆ 1875 ರಲ್ಲಿ ಪುನಃ ಧಾರವಾಡಕ್ಕೆ ವರ್ಗಾವಣೆಗೊಂಡಿತು. ಇನ್ನೊಬ್ಬ 
ಪ್ರಸಿದ್ಧ ಲೇಖಕ ಗಂಗಾಧರ ಮಡಿವಾಳೇಶ್ವರ ತುರಮರಿ 1848 ರಿಂದ 1877 ರ ವರೆಗೆ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಶಿಕ್ಷಕರಾಗಿದ್ದು 


090 ಧಾರವಾಡ ಜಿಲ್ಲೆ 


ಸ್ವಪ್ರಯತ್ನದಿಂದ ಇಂಗ್ಲಿಷ್‌ ಕಲಿತು, 1865 ರಲ್ಲಿ ಸರಕಾರೀ ಭಾಷಾಂತರಕಾರರಾದರು. ಇವರ ಪಾಂಡಿತ್ಯವನ್ನು ಗುರ್ತಿಸಿ 1872 ರಲ್ಲಿ 
ಇವರನ್ನು ಟ್ರೈನಿಂಗ್‌ ಕಾಲೇಜಿನ ಉಪಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಸರಕಾರದ ಧನಸಹಾಯದಿಂದ ಇವರು "ಶಬ್ದಮಂಜರಿ' 
ಎಂಬ ಕನ್ನಡ ಕೋಶವನ್ನು ರಚಿಸಿದರು. ಇದೇ ಕಾಲಕ್ಕೆ ಶಾ.ರಾ. ಕಿತ್ತೂರರು ಬೆಳಗಾವಿಯ ಸರ್ದಾರ್‌ ಹೈಸ್ಕೂಲಿನಿಂದ ಇಲ್ಲಿಗೆ ಕನ್ನಡ 
ಶಿಕ್ಷಕರಾಗಿ ವರ್ಗಾಯಿಸಲ್ಪಟ್ಟರು. ಇವರಿಂದ ಖ್ಯಾತ ಜರ್ಮನ್‌ ಮಿಷನರಿಗಳಾದ ಕಿಟ್ಟೆಲ್‌ ಮತ್ತು ವರ್ಥ್‌ ಅವರುಗಳು ಕನ್ನಡ 
ಕಲಿತರೆಂದು ತಿಳಿದುಬರುತ್ತದೆ. 1864ರ ವೇಳೆಗೆ ಬೆಳಗಾವಿಯ ಕಾಲೇಜಿನಲ್ಲಿ 12 ಮತ್ತು 14 ವಿದ್ಯಾರ್ಥಿಗಳ ಎರಡು ವರ್ಗಗಳಿದ್ದವು. 
ಇವರಲ್ಲಿ ಅರ್ಧದಷ್ಟು ಮಂದಿ ಕೊಂಕಣಿಗಳಾಗಿದ್ದರು. ಈ ವರ್ಷ ಹುಯಿಲಗೋಳ ಭುಜಂಗರಾಯರು, ರೊದ್ದ ಶ್ರೀನಿವಾಸರಾಯರು, 
ವೆಂಕಟರಂಗೋಕಟ್ಟೆಯವರಂತಹ ಖ್ಯಾತನಾಮರು ಇದರ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಗ್ವಾಲಿಯರ್‌, ಜೈಪುರ ಮತ್ತು ಆಗ್ರಾ 
ಘರಾನಾಗಳ ಸಂಗಮ ಹೊಂದಿದ್ದ ಭಾಸ್ಕರ ಬುವಾ ಬಖಲೆ 1908 ರಲ್ಲಿ ಇಲ್ಲಿ ಸಂಗೀತ ಶಿಕ್ಷಕರಾಗಿದ್ದರು. ಟ್ರೇನಿಂಗ್‌ ಕಾಲೇಜು ಆ 
ಕಾಲದಲ್ಲಿ ಇಂದಿನ ವಿಶ್ವವಿದ್ಯಾಲಯದಂತೆ ಕಾರ್ಯ ನಿರ್ವಹಿಸಿ ಧಾರವಾಡ ಜಿಲ್ಲೆಯ ಸಕಲವಿಧ ಶೈಕ್ಷಣಿಕ, ಸಾಂಸ್ಕೃತಿಕ ಪ್ರಗತಿಗೆ 
ಕಾರಣವಾಯಿತು. 


ಕರ್ನಾಟಕದಲ್ಲಿ ಕನ್ನಡ ಚಳವಳಿ ಪ್ರಾರಂಭಿಸಿದ ಡೆಪ್ಪುಟಿ ಚೆನ್ನಬಸಪ್ಪನವರು ಮುಖ್ಯಸ್ಥರಾಗಿದ್ದಾಗ ಪ್ರಾರಂಭಗೊಂಡ, ಅತ್ಯಂತ 
ದೀರ್ಫಕಾಲ ಬದುಕಿ ಉಳಿದಿರುವ ಶೈಕ್ಷಣಿಕ ಪತ್ರಿಕೆಯಾದ "ಮಠ ಪತ್ರಿಕೆ' (1865)ಯು ಸಂಸ್ಥೆಯ ಒಂದು ಅಂಗವಾಗಿ ಈಗಲೂ 
“ಜೀವನ ಶಿಕ್ಷಣ' ಎಂಬ ಹೆಸರಿನಲ್ಲಿ ಸಂಸ್ಥೆಯ ಸ್ವಂತ ಮುದ್ರಣಾಲಯದಲ್ಲಿ ಪ್ರಕಟಗೊಳ್ಳುತ್ತಿದೆ. ಮಾಸಿಕ ' 10,000 ಪ್ರತಿಗಳು 
ಮುದ್ರಿಸಲ್ಪಡುತ್ತಿದ್ದು ಎಲ್ಲಾ ಶಾಲೆಗಳಿಗೂ ತಲುಪುತ್ತಿವೆ. ಈ "ಮಠ ಪತ್ರಿಕೆ' ಶಿಕ್ಷಣ ಇಲಾಖೆಯ ಗೆಜೆಟ್‌ನಂತಿದ್ದು ಶಿಕ್ಷಕರಿಗೆ 
ಮಾರ್ಗದರ್ಶನ, ಸೂಚನೆ ಸ್ಫೂರ್ತಿ ನೀಡುತ್ತಿತ್ತು. | 


ಸಂಸ್ಥೆಗೆ ಹೊಂದಿಕೊಂಡಂತೆ 1875 ರಲ್ಲಿ ಪ್ರಾರಂಭಗೊಂಡ ಪಾಠಾಭ್ಯಾಸ ಶಾಲೆ ಛ್ರಾಕ್ಟಿಸಿಂಗ್‌ ಸ್ಕೂಲ್‌) ಕೆಲಸ ಮಾಡುತ್ತಿದೆ. 
ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಕೇಂದ್ರ ಹಾಗೂ ರಾಜ್ಯ ಸರಕಾರಗಳ ಮೂಲಕ ಸಂಪೂರ್ಣ ಕೇಂದ್ರಸರ್ಕಾರದ ಅನುದಾನ 
ಪಡೆಯುತ್ತಿರುವ ಈ ಸಂಸ್ಥೆಗೆ ಮುಖ್ಯಸ್ಥರಾಗಿ ಉಪನಿರ್ದೇಶಕರ ದರ್ಜೆಯ ಪ್ರಾಚಾರ್ಯರು, ಏಳು ವಿವಿಧ ವಿಭಾಗಗಳ ಸ್ವತಂತ್ರ 
ವಿಭಾಗೀಯ ಮುಖ್ಯಸ್ಥರೂ ಕಾರ್ಯ ನಿರ್ವಹಿಸುತ್ತಿದ್ದಾರೆ. 


ಶಾಲೆಗಳಲ್ಲಿ ಹಾಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಮಾತ್ರ ಪ್ರವೇಶಾವಕಾಶವಿರುವ ಈ ಸಂಸ್ಥೆ ಸುಮಾರು 25 ಮಂದಿ ಶಿಕ್ಷಕರನ್ನು 
ಹೊಂದಿದೆ. ವಿವಿಧ ಶಾಲೆಗಳಿಂದ ನಿಯೋಜನೆ ಮೇರೆಗೆ ಕಳುಹಿಸಲ್ಪಟ್ಟ ಶಿಕ್ಷಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇಲ್ಲಿ ವಿವಿಧ 
ಶಿಸ್ತುಗಳಲ್ಲಿ ತರಬೇತಿ ನೀಡಲಾಗುತ್ತದೆ. ತರಬೇತಿಯ 'ಪಠ್ಯಕ್ರಮವೂ ಇಲ್ಲಿ ತಯಾರಿಸಲ್ಪಡುತ್ತದೆ. ಇದಕ್ಕೆ ಹೊಂದಿಕೊಂಡಂತೆ 120 
ವಿದ್ಯಾರ್ಥಿಗಳಿರುವ ಒಂದು ಪ್ರಾಥಮಿಕ ಶಿಕ್ಷಣ ತರಬೇತಿ ಕೇಂದ್ರ, 800 ಮಕ್ಕಳ ಒಂದು ಪ್ರಾಥಮಿಕ ಶಾಲೆ, ಒಂದು ಚಿತ್ರ ಕಲಾ 
ಶಾಲೆ ಇವೆ. ತನ್ನದೇ ಆದ ವಿದ್ಯಾರ್ಥಿನಿಲಯ ಹೊಂದಿರುವ ಈ ಸಂಸ್ಥೆ 180 ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುತ್ತದೆ. ಇದರ 
ಆಡಳಿತಕ್ಕೆ ಒಳಪಡುವ ಈ ಚೆನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ದತ್ತಿ ಈವರೆಗೆ ಸುಮಾರು 30 ಶೈಕ್ಷಣಿಕ ಪುಸ್ತಕಗಳನ್ನು ಪ್ರಕಟಿಸಿದೆ. 


ಸಂಸ್ಥೆ 1993-94 ರ ವೇಳೆಗೆ 80 ತರಬೇತಿ ಹ್‌ ನಡೆಸಿದ್ದು 3,600 ಸೇವಾನಿರತ ಶಿಕ್ಷಕರಿಗೆ ತರಬೇತಿ 
ನೀಡಿತ್ತು. "ಪ್ರಸ್ತುತ ಶಾಲೆಯ, ಆವರಣವನ್ನು "ಶಿಕ್ಷಣ ಸಂತಸ' - ಅಂದರೆ ಶಿಕ್ಷಣ ಸಂಪನೂಲ ತರಬೇತಿ ಸಮುದಾಯ ಎಂದು 
ಕರೆಯಲಾಗಿದೆ. 


ರಾಷ್ಟ್ರೀಯ ಶಿಕ್ಷಣ ನೀತಿಯಡಿ 1993 ರಿಂದ ಸಂಸ್ಥೆಯನ್ನು “ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ' ಎಂದು ಹೆಸರಿಸಲಾಗಿದೆ. ಖಾಸಗಿ 
ಸಂಸ್ಥೆಗಳಿಗೂ ಶಿಕ್ಷಣ ಸಂಸ್ಥೆ ತೆರೆಯಲು ಸರಕಾರ ಅನುಮತಿ ನೀಡಿದ ನಂತರ 1944ರಲ್ಲಿ ನವಲಗುಂದ ಟ್ರೈನಿಂಗ್‌ ಕಾಲೇಜು ಮತ್ತು 
1947 ರಲ್ಲಿ ಬಾಸೆಲ್‌ಮಿಷನ್‌ ಟ್ರೈನಿಂಗ್‌ ಕಾಲೇಜುಗಳು ಪ್ರಾರಂಭವಾದವು. 


ಶಿಕ್ಷಕಿಯರ ತರಬೇತಿ ಸಂಸ್ಥೆ ಧಾರವಾಡ: ಇದು ರಾಜ್ಯದ ಪ್ರಪ್ರಥಮ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಾಗಿದ್ದು ಧಾರವಾಡದಲ್ಲಿ 
1895ರಲ್ಲಿ ಒಂಬತ್ತು ವಿದ್ಯಾರ್ಥಿನಿಯರೊಂದಿಗೆ ಪ್ರಾರಂಭವಾಯಿತು. ಸ್ತೀ ಶಿಕ್ಷಣ ಹೆಚ್ಚು ಜನಪ್ರಿಯಗೊಂಡಂತೆ ತರಬೇತಿ ಹೊಂದಿದ 
ಶಿಕ್ಷಕಿಯರ ಕೊರತೆಯೂ ಕಂಡು, ಇವರಿಗಾಗಿಯೇ ಈ ತರಬೇತಿ ಶಾಲೆ ಪ್ರಾರಂಭಗೊಂಡಿತು. ಜಿಲ್ಲೆಯ ಶಿಕ್ಷಣಾಧಿಕಾರಿಗಳಾಗಿದ್ದ 


Ww 


ಶಿಕ್ಷಣ ಮತ್ತು ಕ್ರೀಡೆ 697 


ರೊದ್ದ ಶ್ರೀನಿವಾಸರಾಯರು ಮತ್ತು ಸಹಸ್ರಬುದ್ಧೆಯವರ ಮಾರ್ಗದರ್ಶನದಲ್ಲಿ "ಟ್ರೈನಿಂಗ್‌ ಕ್ಲಾಸ್‌' ಎಂಬ ಹೆಸರಿನಿಂದ ಪ್ರಾರಂಭವಾಗಿ 
1903ರಲ್ಲಿ "ಫೀಮೇಲ್‌ ನಾರ್ಮಲ್‌ ಸ್ಕೂಲ್‌' ಎಂಬ ಹೆಸರು ಹೊಂದಿತು. ಸ್ವಾತಂತ್ರ್ಯ ಕಾಲದವರೆಗೂ ಇಲ್ಲಿ ಬ್ರಿಟಿಷ್‌ ಮಹಿಳೆಯರೇ 
ಪ್ರಿನ್ಸಿಪಾಲರಾಗಿದ್ದರು. ಬಾಲಕೃಷ್ಣ ರಂಗೋ ಕದಡಿ ಇಲ್ಲಿನ ಪ್ರಥಮ ಭಾರತೀಯ ಪ್ರಾಚಾರ್ಯರು. ಇದಕ್ಕೆ 1908 ರಲ್ಲಿ “ಮಹಿಳೆಯರ 
ಸರ್ಕಾರಿ ತರಬೇತಿ ಸಂಸ್ಥೆ' ಎಂಬ ಹೆಸರಿಡಲಾಯಿತು. 1958 ರಲ್ಲಿ ಪೂರ್ವ ಪ್ರಾಥಮಿಕ ಶಿಕ್ಷಕಿಯರ ತರಬೇತಿ ಎರಗು 15 
ಶಿಕ್ಷಕ ವಿದ್ಯಾರ್ಥಿನಿಯರೊಂದಿಗೆ ಪ್ರಾರಂಭಿಸಿ, ಪೂರ್ವ ಪ್ರಾಥಮಿಕ ವಲಯಕ್ಕೂ ವಿಸ್ತಾರಮಾಡಲಾಯಿತು. ಈ ಭಾಗದ ಹಿಕ 
ಶಿಕ್ಷಕಿಯರು ತರಬೇತಿಗಾಗಿ ಪುಣೆಗೆ ಹೋಗಬೇಕಾಗಿತ್ತು. ಈ ತೊಂದರೆ ನಿವಾರಿಸಲು ಇಲ್ಲಿ ಉರ್ದು ಶಿಕ್ಷಕಿಯರಿಗಾಗಿ ತರಬೇತಿ 
ವರ್ಗವನ್ನು ತೆರೆಯಲಾಯಿತು. ಈವರೆಗೆ ಸಂಸ್ಥೆ 6,000 ಕ್ಕೂ ಹೆಚ್ಚಿನ ಶಿಕ್ಷಕಿಯರಿಗೆ ತರಬೇತಿ ನೀಡಿರುತ್ತದೆ. ಪ್ರಸ್ತುತ ಸಂಸ್ಥೆಯಲ್ಲಿ 
ಟಿ.ಸಿ.ಎಚ್‌. ಕನ್ನಡ ಮತ್ತು ಉರ್ದು ತರಬೇತಿ, ಪೂರ್ವ ಪ್ರಾಥಮಿಕ ಶಿಕ್ಷಕಿಯರ ತರಬೇತಿ ಹಾಗೂ ಪೂರ್ವ 
ತರಗತಿಗಳನ್ನೊಳಗೊಂಡ ಮಾದರಿ ಪ್ರಾಯೋಗಿಕ ಪ್ರಾಥಮಿಕ ಶಾಲೆ ಎಂಬ ಮೂರು ವಿಭಾಗಗಳಿದ್ದು 170ಶಿಕ್ಷಕ ವಿದ್ಯಾರ್ಥಿನಿಯರೂ, 
ಎರಡೂ ಶಾಲೆಗಳಲ್ಲಿ ಒಟ್ಟು 800 ಮಕ್ಕಳೂ ವ್ಯಾಸಂಗ ಮಾಡುತ್ತಿದ್ದಾರೆ. 


ಪ್ರಾಥಮಿಕ ಶಿಕ್ಷಕರ ತರಬೇತಿ 


1856ರಲ್ಲಿ ಸ್ಥಾಪನೆಗೊಂಡ "ನಾರ್ಮಲ್‌ ಸ್ಕೂಲ್‌' ಟ್ರೇನಿಂಗ್‌ ಕಾಲೇಜಾದುದು, ಮಹಿಳೆಯರ ಟ್ರೇನಿಂಗ್‌ ಕಾಲೇಜ್‌ ಹಾಗೂ 
ಉರ್ದು ಶಿಕ್ಷಕರ ತರಬೇತಿ ವಿಭಾಗ ಆರಂಭಗೊಂಡ ಬಗ್ಗೆ ಹಿಂದೆ ಹೇಳಿದೆ. ಇದಲ್ಲದೆ ಹಲವಾರು ಖಾಸಗಿ ಸಂಸ್ಥೆಗಳೂ ಪ್ರಾಥಮಿಕ 
ಪ್ರಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸುವುದರ' ಮೂಲಕ ಶಿಕ್ಷಕರ ತರಬೇತಿಗೆ ಉತ್ತಮ ಪ್ರೋತ್ಸಾಹ ನೀಡಿವೆ. ಹುಬ್ಬಳ್ಳಿಯಲ್ಲಿ 
ಸ್ವಾತಂತ್ರಯೋಧ ಸರದಾರ್‌ ವೀರಣಗೌಡ ಪಾಟೀಲರು ಆರಂಭಿಸಿದ ಮಹಿಳಾ ವಿದ್ಯಾಪೀಠ ಇಲ್ಲಿ ಉಲ್ಲೇಖನೀಯ. ಇದರ ಆಶ್ರಯದಲ್ಲಿ 
ಅಕ್ಕಮಹಾದೇವಿ ಟ್ರೇನಿಂಗ್‌ ಕಾಲೇಜ್‌ ಆರಂಭವಾಯಿತು (1949). ಉಳಿದ ಎಂಟು ಖಾಸಗಿ ಸಂಸ್ಥೆಗಳ ಪೈಕಿ ಐದು ಅನುದಾನಿತ 
ಮತ್ತು ಮೂರು ಅನುದಾನ ರಹಿತ ಸಂಸ್ಥೆಗಳಾಗಿವೆ. ಎಲ್ಲಾ ಹತ್ತು ಸಂಸ್ಥೆಗಳಲ್ಲಿ 1991-92 ನೇ ಸಾಲಿಗೆ 1,056 ಮಂದಿ (439 
ಗಂಡು, 617 ಹೆಣ್ಣು) ವ್ಯಾಸಂಗ ಮಾಡುತ್ತಿದ್ದರು. 1992-93 ನೇ ಸಾಲಿಗೆ ಈ ಸಂಖ್ಯೆ ಒಟ್ಟು 1,319 (437 ಗಂಡು, 882 
ಹೆಣ್ಣು) ಆಯಿತು. ಪರೀಕ್ಷೆಗೆ ಹಾಜರಾದವರಲ್ಲಿ 1991-92 ನೇ ಸಾಲಿನ 45 1 ಮೊದಲ ವರ್ಷದ ವಿದ್ಯಾರ್ಥಿಗಳಲ್ಲಿ 177 ಮಂದಿ 
ಛೇ. 72.24) ತೇರ್ಗಡೆಯಾದರೆ, ಎರಡನೇ ವರ್ಷದ 381 ಮಂದಿಯಲ್ಲಿ 214 (ರೇ. 56.17) ಮಂದಿ ತೇರ್ಗಡೆಯಾದರು. 
1992-93 ನೇ ಸಾಲಿಗೆ ಮೊದಲ ವರ್ಷ 439 ಮಂದಿ ಹಾಜರಾಗಿ 258 ಮಂದಿ (ಠೇ. 58.77) ತೇರ್ಗಡೆಯಾದರೆ, ಎರಡನೇ 
ವರ್ಷ 437 ಮಂದಿಯಲ್ಲಿ 327 ಛೇ. 74.83) ಮಂದಿ ಉತ್ತೀರ್ಣರಾದರು. ಇವರಲ್ಲಿ 92-93ನೇ ಸಾಲಿಗೆ ಕನ್ನಡ ಮಾಧ್ಯಮದವರು 
330, ಇಂಗ್ಲಿಷ್‌ ಮಾಧ್ಯಮದವರು 86 ಮತ್ತು ಉರ್ದು ಮಾಧ್ಯಮದವರು 29 ಮಂದಿ ಮೊದಲನೇ ವರ್ಷದಲ್ಲಿದ್ದರೆ, ಎರಡನೇ 
ವರ್ಷಕ್ಕೆ 320 ಕನ್ನಡ, 88 ಇಂಗ್ಲಿಷ್‌ ಮತ್ತು 29 ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಿದ್ದರು. 


1991-92 ನೇ ಸಾಲಿಗೆ ಮೊದಲ ವರ್ಷದ ತರಗತಿಯಲ್ಲಿ 37 ಪರಿಶಿಷ್ಟ ಜಾತಿ ಗಂಡು, 15 ಪರಿಶಿಷ್ಟ ಜಾತಿ ಹೆಣ್ಣು 13 
ಪರಿಶಿಷ್ಟ ವರ್ಗದ ಗಂಡು, 14 ಪರಿಶಿಷ್ಟ ವರ್ಗದ ಹೆಣ್ಣು ಶಿಕ್ಷಕ ವಿದ್ಯಾರ್ಥಿಗಳು ಇದ್ದರೆ, ಎರಡನೇ ವರ್ಷಕ್ಕೆ 25 ಪರಿಶಿಷ್ಟ ಜಾತಿ 
ಗಂಡು, 22 ಪರಿಶಿಷ್ಟ ಜಾತಿ ಹೆಣ್ಣು 13 ಪರಿಶಿಷ್ಟ ವರ್ಗದ ಗಂಡು, 12 ಪರಿಶಿಷ್ಟ ವರ್ಗದ ಹೆಣ್ಣು ಇದ್ದರು. ಮರುಸಾಲಿಗೆ (92-93) 
ಈ ಸಂಖ್ಯೆ - ಮೊದಲನೇ ವರ್ಷಕ್ಕೆ 19 ಪರಿಶಿಷ್ಟ ಜಾತಿ ಗಂಡು, 22 ಪರಿಶಿಷ್ಟ ಜಾತಿ ಹೆಣ್ಣು ಆರು ಪರಿಶಿಷ್ಟ ವರ್ಗದ ಗಂಡು, 
ಆರು ಪರಿಶಿಷ್ಟ ವರ್ಗದ ಹೆಣ್ಣು ಎರಡನೇ ವರ್ಷಕ್ಕೆ 23 ಪರಿಶಿಷ್ಟ ಜಾತಿ ಗಂಡು, 17 ಪರಿಶಿಷ್ಟ ಜಾತಿ ಹೆಣ್ಣು ಐದು ಪರಿಶಿಷ್ಟ 
ವರ್ಗದ ಗಂಡು, ಒಂಬತ್ತು ಪರಿಶಿಷ್ಟ ವರ್ಗದ ಹೆಣ್ಣು ಆಗಿತ್ತು. ಎಲ್ಲಾ ಸಂಸ್ಥೆಗಳಲ್ಲಿ ಒಟ್ಟು 113 ಶಿಕ್ಷಕ ಸಿಬ್ಬಂದಿ 91-92 ನೇ 
ಸಾಲಿಗೂ, 108 ಮಂದಿ 92-93 ನೇ ಸಾಲಿಗೂ ಇದ್ದರು. 


698 ಧಾರವಾಡ ಜಿಲ್ಲೆ 


ಪ್ರಾಥಮಿಕ ಶಿಕ್ಷಣ ಪ್ರಗತಿ 


1960 ರಿಂದ 1990 ಮೂರು ದಶಕಗಳ ಅವಧಿಯಲ್ಲಿ ಜಿಲ್ಲೆಯ ಶೈಕ್ಷಣಿಕ ರಂಗದಲ್ಲಿ ಮಹತ್ವಪೂರ್ಣ ಅಭಿವೃದ್ಧಿಯಾಗಿದೆ. 


ಜಿಲ್ಲೆಯ 11 ತಾಲೂಕುಗಳಲ್ಲದೆ, ಶೈಕ್ಷಣಿಕ ಆಡಳಿತಕ್ಕಾಗಿ ಹುಬ್ಬಳ್ಳಿ ಶಹರ ವಲಯ ಮತ್ತು ಗದಗ ಶಹರ ವಲಯಗಳನ್ನು : 


ನಿರ್ಮಿಸಲಾಗಿದ್ದು ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ನೋಡಿಕೊಳ್ಳುತ್ತಾರೆ. 1960ರಲ್ಲಿ ಜಾರಿಯಾದ 
ಕರ್ನಾಟಕ ಲೋಕಲ್‌ ಬೋರ ಮತ್ತು ವಿಲೇಜ್‌ ಪಂಚಾಯತ್‌ ಆಕ್ಟ್‌ (1959) ನಂತೆ ಜಿಲ್ಲಾ ಸ್ಕೂಲ್‌ ಬೋರ್ಡ್‌ಗಳು ರದ್ದಾಗಿ, 
ಪ್ರಾಥಮಿಕ ಶಿಕ್ಷಣ ಸರಕಾರದ ನೇರ ವ್ಯಾಪ್ತಿಗೆ ಬಂತು. 


1991-92 ನೇ ಸಾಲಿಗೆ ಜಿಲ್ಲೆಯಲ್ಲಿ 2,149 ಪ್ರಾಥಮಿಕ ಶಾಲೆಗಳಿದ್ದು, ಅವುಗಳಲ್ಲಿ 902 ಕಿರಿಯ ಪ್ರಾಥಮಿಕ ಶಾಲೆಗಳು, 
(ವರ್ಗ 1 ರಿಂದ 4) ಮತ್ತು 1,247 ಹಿರಿಯ (ಏಳನೇಯ ತರಗತಿವರೆಗೆ). ಪ್ರಾಥಮಿಕ ಶಾಲೆಗಳು ಸೇರಿವೆ. ಕಿರಿಯ ಪ್ರಾಥಮಿಕ 
ಶಾಲೆಗಳಲ್ಲಿ 834 ಸರಕಾರಿ ಶಾಲೆಗಳಾಗಿದ್ದು ಉಳಿದ 68 ಖಾಸಗಿ ಶಾಲೆಗಳಾಗಿದ್ದವು. ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 1,162 
ಸರಕಾರಿ ಶಾಲೆಗಳಾಗಿದ್ದರೆ, ಉಳಿದ 85 ಖಾಸಗಿ ಶಾಲೆಗಳಾಗಿರುತ್ತವೆ. ಒಟ್ಟು 902 ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 777 ಶಾಲೆಗಳು 
ಗ್ರಾಮಾಂತರ ಪ್ರದೇಶಗಳಲ್ಲಿದ್ದು ಉಳಿದ 125 ಶಹರ ಪ್ರದೇಶದಲ್ಲಿದ್ದವು. ಒಟ್ಟು 1,247 ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 895 
ಗ್ರಾಮಾಂತರ ಪ್ರದೇಶದಲ್ಲಿದ್ದು ಉಳಿದ 352 ಶಾಲೆಗಳು ಶಹರ ಪ್ರದೇಶದಲ್ಲಿದ್ದವು. ಮೇಲ್ಕಾಣಿಸಿದ 2,149 ಪ್ರಾಥಮಿಕ ಶಾಲೆಗಳಲ್ಲಿ 
5,65,868 ಮಕ್ಕಳು ದಾಖಲಾಗಿದ್ದು ಅವರಲ್ಲಿ 3,05,059 ಗಂಡು ಮಕ್ಕಳು ಹಾಗೂ 2,60,809 ಹೆಣ್ಣುಮಕ್ಕಳು ಸೇರಿದ್ದರು. 
ಒಟ್ಟು ದಾಖಲಾತಿಯಲ್ಲಿ 65,893 ಪರಿಶಿಷ್ಟ ಜಾತಿಯವರು ಮತ್ತು 23,425 ಪರಿಶಿಷ್ಟ ವರ್ಗದ ಮಕ್ಕಳು ಇದ್ದರು. ಜಿಲ್ಲೆಯ ಒಟ್ಟು 
1,672 ಗ್ರಾಮಾಂತರ ಪ್ರಾಥಮಿಕ ಶಾಲೆಗಳಲ್ಲಿ 3,64,510 ಮಕ್ಕಳು ದಾಖಲಾಗಿದ್ದು ಅವುಗಳಲ್ಲಿ 45,000 ಮಕ್ಕಳು ಪರಿಶಿಷ್ಟ 
ಜಾತಿಗೂ 17,536 ಮಕ್ಕಳು ಪರಿಶಿಷ್ಟ ವರ್ಗಕ್ಕೂ ಸೇರಿದ್ದರು. 


ಒಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆ ಮೇಲಿನ ಸಾಲಿಗೆ 9,529 ಆಗಿದ್ವು ಅವರಲ್ಲಿ 6,583 ಪುರುಷರು, 2,946 
ಸ್ತ್ರೀಯರು ಇದ್ದರು. ಇವರಲ್ಲಿ 1,037 ಪರಿಶಿಷ್ಟ ಜಾತಿಗೂ, 136 ಪರಿಶಿಷ್ಟ ವರ್ಗಕ್ಕೂ ಸೇರಿದ್ದರು. ಒಟ್ಟು ಶಿಕ್ಷಕರಲ್ಲಿ 1,814 ಮಂದಿ 


ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲೂ 7,715 ಮಂದಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲೂ ಕೆಲಸ ಮಾಡುತ್ತಿದ್ದರು. ಕಿರಿಯ ಪ್ರಾಥಮಿಕ 


ಶಿಕ್ಷಕರ ಪೈಕಿ 1,774 ಮಂದಿ ತರಬೇತಿ ಹೊಂದಿದ್ದರೆ, ಹಿರಿಯ ಪ್ರಾಥಮಿಕ ಶಿಕ್ಷಕರ ಪೈಕಿ 7,586 ಮಂದಿ ತರಬೇತಿ ಹೊಂದಿದ್ದರು. 
ಅಂದರೆ, ಜಿಲ್ಲೆಯ ಒಟ್ಟು ಶಿಕ್ಷಕರಲ್ಲಿ ಶೇ 98.2 ರಷ್ಟು ತರಬೇತಿ ಹೊಂದಿದ ಶಿಕ್ಷಕರಾಗಿದ್ದರು. ಜಿಲ್ಲೆಯ ಒಟ್ಟು 1996 ಸರಕಾರಿ 
ಪ್ರಾಥಮಿಕ ಶಾಲೆಗಳಲ್ಲಿ 1691 ಶಾಲೆಗಳು ಸ್ವಂತ ಕಟ್ಟಡಗಳನ್ನು ಹೊಂದಿದ್ದವು. ಹಾಗೆಯೇ 153 ಖಾಸಗಿ ಪ್ರಾಥಮಿಕ ಶಾಲೆಗಳಲ್ಲಿ 
58 ಶಾಲೆಗಳು ಸ್ವಂತ ಕಟ್ಟಡಗಳನ್ನು ಹೊಂದಿದ್ದವು. 


ಮುಂದಿನ ಕೋಷ್ಟಕಗಳಲ್ಲಿ (ಪು. 700 ರಿಂದ 705ರ ವರೆಗೆ) 1991-92 ರಿಂದ 1993-94 - ಈ ಮೂರು ವರ್ಷಗಳಿಗೆ 
ಶಾಲೆ ಬಿಟ್ಟ ಮಕ್ಕಳ ವಿವರ, ಪ್ರಾಥಮಿಕ ಶಿಕ್ಷಕರ ವಿವರ, ಮಧ್ಯಾಹ್ನ ಭೋಜನದ ಫಲಾನುಭವಿಗಳ ವಿವರ, ಉಚಿತ ಪಠ್ಯ ಹಾಗೂ 
ಸಮವಸ್ತ್ರದ ಹಂಚಿಕೆಯ ವಿವರ ಮತ್ತು 1993-94 ನೇ ಸಾಲಿಗೆ ಒಂದರಿಂದ ಏಳನೇ ತರಗತಿಯವರೆಗೆ ತಾಲೂಕುವಾರು ಮಕ್ಕಳ 
ಸಂಖ್ಯೆಯನ್ನು ನೀಡಲಾಗಿದೆ. ಇದು ಜಿಲ್ಲಾ ಶಿಕ್ಷಣ ಅಧಿಕಾರಿಗಳು ನೀಡಿದ ಮಾಹಿತಿಯಾಗಿದೆ. 


ಮಾಧ್ಯಮಿಕ ಶಿಕ್ಷಣ : ಪ್ರಾಥಮಿಕ ಶಿಕ್ಷಣದ ಎರಡನೇ ಹಂತವಾದ ಮಾಧ್ಯಮಿಕ ಶಿಕ್ಷಣಕ್ಕೆ ಸಾಕಷ್ಟು ಪ್ರಾಧಾನ್ಯತೆ ಇದ್ದಿತು. 
1848ರಲ್ಲಿ ಆರಂಭವಾದ ಧಾರವಾಡ ಇಂಗ್ಲೀಷು ಶಾಲೆ ಇದೇ ಗುಂಪಿನದು. ಕ್ರೈಸ್ತ ಪಾದ್ರಿಗಳೂ ಹಲವಾರು ಮಾಧ್ಯಮಿಕ ನಾಲೆಗಳನ್ನು 
ಜಿಲ್ಲೆಯ ಹಲವೆಡೆ ಸ್ಥಾಪಿಸಿದ್ದರು. ಈಗ ಈ ಶಾಲೆಗಳು ಅಸ್ತಿತ್ವದಲ್ಲಿ ಇಲ್ಲ ಅವು ಪ್ರೌಢಶಾಲೆಗಳಾಗಿ ಮಾರ್ಪಟ್ಟಿವೆ. ಇವುಗಳಲ್ಲಿ 
ಹಾವೇರಿಯ ಪುರಸಭೆ ಮಾಧ್ಯಮಿಕ ಶಾಲೆ ಮೂರು ವರ್ಗಗಳೊಡನೆ 1892 ರಲ್ಲಿ ಸ್ಥಾಪಿಸಲ್ಪಟ್ಟಿತು. 1922 ರಲ್ಲಿ ಆಂಗ್ಲೋ- 
ವರ್ನಾಕ್ಕುಲರ್‌ ಶಾಲೆಯಾಗಿ ನಗರ ಸಭೆಯ ಆಡಳಿತಕ್ಕೊಳಪಟ್ಟಿತು. ನಂತರದಲ್ಲಿ ಈ ಮೂರು ವರ್ಗಗಳು ಡಿಸ್ಟಿಕ್ಟ್‌ ಲೋಕಲ್‌ 
ಬೋರ್ಡ್‌ ಆಡಳಿತಕ್ಕೂ ಹೊಸದಾಗಿ ಸ್ಥಾಪನೆಯಾದ ನಾಲ್ಕು ಹಾಗೂ ಐದನೇ ತರಗತಿಗಳು ನಗರ ಸಭೆಯ ಆಡಳಿತಕ್ಕೂ ಒಳಪಟ್ಟವು. 


a 


ಶಿಕ್ಷಣ ಮತ್ತು ಕ್ರೀಡೆ 699 


1924 ಹಾಗೂ 1925 ರಲ್ಲಿ ಕ್ರಮವಾಗಿ ಆರು ಮತ್ತು ಏಳನೇ ತರಗತಿಗಳು ಪ್ರಾರಂಭಿಸಲ್ಪಟ್ಟವು. ಈ ಶತಮಾನದ ಆರಂಭದಲ್ಲಿ 
ಜಿಲ್ಲೆಯಲ್ಲಿ ಇಂಗ್ಲಿಷ್‌ ಕಲಿಸುವ ಐದು ಮಿಡ್ಜ್‌ಸ್ಕೂಲ್‌ಗಳಿದ್ದು ಅವುಗಳಲ್ಲಿ ಒಟ್ಟು 203 ಗಂಡು ಮತ್ತು 85 ಹೆಣ್ಣು ಮಕ್ಕಳು ವ್ಯಾಸಂಗ 
ಮಾಡುತ್ತಿದ್ದರು. ಸ್ಥಳೀಯ ಭಾಷೆ ಕಲಿಸುವ ವರ್ನ್ಯಾಕ್ಯುಲರ್‌ ಮಿಡ್ಲ್‌ ಸ್ಕೂಲ್‌ಗಳು ಅರು ಇದ್ದು ಇವುಗಳಲ್ಲಿ ಒಟ್ಟು 352 ಮಕ್ಕಳಿದ್ದರು. 
ಮೊದಲ ಗುಂಪಿನ ಶಾಲೆಗಳ ಸಂಖ್ಯೆ 1921 ರಲ್ಲಿ ಅಷ್ಟೇ ಇದ್ದು ಮಕ್ಕಳ ಸಂಖ್ಯೆ 424 ಕ್ಕೆ ಏರಿತು. ಎರಡನೇ ಗುಂಪಿನ ಶಾಲೆಗಳ 
ಸಂಖ್ಯೆ ಒಂಬತ್ತು ಆಗಿ, ಮಕ್ಕಳ ಸಂಖ್ಯೆ 404 ಆಯಿತು. 


ಗದಗಿನಲ್ಲಿ ನಗರ ಸಭೆ 1885 ರಲ್ಲಿ ಒಂದು ಇಂಗ್ಲಿಷ್‌ ಮಾಧ್ಯಮಿಕ ಶಾಲೆ ಆರಂಭಿಸಿತು. ಇಲ್ಲಿ 1900 ರಲ್ಲಿ ವಿದ್ಯಾದಾನ 
ಸಮಿತಿಯ ಮಾಧ್ಯಮಿಕ ಶಾಲೆ ಪ್ರಾರರಭವಾಗಿ, ಬೇಂದ್ರೆ, ಗಜೇಂದ್ರಗಡ್ಕರ್‌, ಅಡವಿ ಹಾಗೂ ಹುನಗುಂದ್‌ ಮುಖ್ಯೋಪಾಧ್ಯಾಯರಾಗಿ . 
ಸೇವೆ ಸಲ್ಲಿಸಿದರು. 1946 ರಲ್ಲಿ ಇಲ್ಲಿ ಪ್ರಾರಂಭವಾದ ಮಾಡೆಲ್‌ ಸೆಕೆಂಡರಿ ಮಿಡ್ಸ್‌ ಸ್ಕೂಲ್‌ 1952 ರಲ್ಲಿ ಪ್ರೌಢಶಾಲೆಯಾಯಿತು. 


ಶಿಕ್ಷಣ ಕ್ಷೇತ್ರಕ್ಕೆ ಮಿಷನರಿಗಳ ಸೇವೆ 


ಬಾಸೆಲ್‌ ಮಿಷನ್ನಿನ ಕಾರ್ಯಾಚರಣೆ ಧಾರವಾಡದಲ್ಲಿ 1836 ರಲ್ಲಿ ಪ್ರಾರಂಭವಾಯಿತು. ಇವರ ಮೂಲೋದ್ದೇಶ 
ಧರ್ಷೊೋಪದೇಶವಾದರೂ, ಇವರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ತರ ಕಾಣಿಕೆ ದೊರೆಯಿತು. ಧಾರವಾಡದಲ್ಲಿ ಮಿಷನರಿ ಕಾರ್ಯಾಚರಣೆಗಾಗಿ 
ಮೊದಲು ಸಾಮ್ಯೂಯಲ್‌ ಹೆಬಿಕ್‌ ಹಾಗೂ ರೆ. ಮೊಗ್ಗಿಂಗ್‌ರನ್ನು ನೇಮಿಸಲಾಯಿತು. 1837 ರಲ್ಲಿ ಧಾರವಾಡ ಮತ್ತು 1839 
ರಲ್ಲಿ ಹುಬ್ಬಳ್ಳಿ ಪಟ್ಟಣಗಳು ಬಾಸೆಲ್‌ ಮಿಷನ್ನಿನ ಅಧಿಕೃತ ಠಾಣ್ಯಗಳೆಂದು ಪರಿಗಣಿಸಲ್ಪಟ್ಟವು. ಬಾಸೆಲ್‌ ಮಿಷನ್ನಿನಿಂದ ಪ್ರಾರಂಭಿಸಲ್ಪಟ್ಟ 
ಮೊದಲ ಶಾಲೆಗಳು ಬೆಟಗೇರಿ, ಉಣಕಲ್‌, ಹಾವೇರಿ, ಇಟಗಿ, ಕಲಘಟಗಿ, ರಾಣೆಬೆನ್ನೂರ, ಮೋಟೆಬೆನ್ನೂರ ಮತ್ತು 
ಚಳಗೇರಿಗಳಲ್ಲಿದ್ದವು. ಬಾಸೆಲ್‌ ಮೆಷನ್ನಿನ ಶಾಲೆಗಳಲ್ಲಿ ಕೈಸ್ತ ಮಕ್ಕಳಿಗೆ ಶಿಕ್ಷಣ ಉಚಿತವಾಗಿತ್ತು. ಮೊಗ್ಗಿಂಗ್‌ 1838ರಲ್ಲಿ ಧಾರವಾಡದ 
ಬಜಾರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆ ಬಾಡಿಗೆಗೆ ಪಡೆದು ಅಲ್ಲಿ ಇಂಗ್ಲಿಷ್‌ ಶಾಲೆಯೊಂದನ್ನು ಪ್ರಾರಂಭಿಸಿದನು. ಇದರಲ್ಲಿ ಕೆಲವು . 
'ಯೂರೋಪಿಯನ್‌ ಮತ್ತು ತಮಿಳು ಕೈಸ್ತ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದರು. ಹಾಗೆಯೇ 1846 ರಲ್ಲಿ ಒಂದು ಹೆಣ್ಣು ಮಕ್ಕಳ 
ಬೋರ್ಡಿಂಗ್‌ ಶಾಲೆ ಪ್ರಾರಂಭವಾಗಿ ಅದರಲ್ಲಿ ಒಟ್ಟು 14 ಬಾಲಕಿಯರು ವ್ಯಾಸಂಗ ಮಾಡುತ್ತಿದ್ದರು. ರೆ.ಮೊಗ್ಗಿಂಗ್‌ ಪ್ರಾರಂಭಿಸಿದ 
ಇಂಗ್ಲಿಷ್‌ ಶಾಲೆಯ ಹೊರತಾಗಿ, ಎಲ್ಲ ಮಿಷನರಿಗಳೂ ಕನ್ನಡ ಶಾಲೆಗಳನ್ನೇ ತೆರೆದು ಅವುಗಳಲ್ಲಿ ತಾವೂ ಬೋಧನೆ ಮಾಡುತ್ತಿದ್ದರು. 
1837 ರಲ್ಲಿ ರೆ.ಲೆಹ್ನರ್‌ ದಂಪತಿಗಳು ಧಾರವಾಡದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕನ್ನಡ ಶಾಲೆಗಳನ್ನು ಸ್ಥಾಪಿಸಿದರು. ಶ್ರೀಮತಿ ಲೆಹ್ನರ್‌ 
ಬಾಲಕಿಯರ ಬೋರ್ಡಿಂಗ್‌ ಶಾಲೆಗಳ ಮೇಲ್ವಿಚಾರಣೆ ಮಾಡುವುದರೊಂದಿಗೆ ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್‌ ಮತ್ತು ಹೊಲಿಗೆ ಕೆಲಸಗಳನ್ನು 
ಕಲಿಸುತ್ತಿದ್ದರು. 


ಹುಬ್ಬಳ್ಳಿಯ ಬಜಾರಿನ ಸಮೀಪ 1839 ರಲ್ಲಿ 50 ಮಕ್ಕಳಿದ್ದ ಕನ್ನಡ ಶಾಲೆಯೊಂದು ರೆಸುಪ್ಪರ್‌ನ ಮೇಲ್ವಿಚಾರಣೆಯಲ್ಲಿ . 
ನಡೆಯುತ್ತಿತ್ತು. ಇದರಲ್ಲಿ ಲಿಂಗಾಯಿತ ಶಿಕ್ಷಕರು ಪಾಠ ಹೇಳುತ್ತಿದ್ದರು. ಏಪ್ರಿಲ್‌ 1842 ರಲ್ಲಿ ಹೊಸ ಹುಬ್ಬಳ್ಳಿಯಲ್ಲಿ ರೆ.ಸುಪ್ಪರ್‌ 
ಮೊಟ್ಟಮೊದಲ ಬಾಲಕಿಯರ ಪ್ರಾಥಮಕ ಶಾಲೆಯನ್ನು ಪ್ರಾರಂಭಿಸಿದರೆಂದೂ, ಆಗಸ್ಟ್‌ನಲ್ಲಿ ಹಳೇ ಹುಬ್ಬಳ್ಳಿಯಲ್ಲಿ ಇಂತಹ ಮತ್ತೊಂದು 
ಶಾಲೆಯನ್ನು ಸ್ಥಾಪಿಸಿದನೆಂದೂ, ಇವುಗಳಲ್ಲಿ ತಲಾ 12 ಮಕ್ಕಳಿದ್ದರೆಂದೂ ತಿಳಿದು ಬರುತ್ತದೆ. 1844 ರ ವೇಳೆಗೆ ಈ ಶಾಲೆಗಳ 
ಸಂಖ್ಯೆ ಜಿಲ್ಲೆಯಲ್ಲಿ 13 ಆಗಿತ್ತು. 1880 ರಲ್ಲಿ ಗದಗ ಬೆಟಗೇರಿ, ಸಿದ್ದನಭಾವಿ, ಗಮಗೋಳಗಳಲ್ಲಿ ಕೃಷಿ ತರಬೇತಿ ಕೇಂದ್ರಗಳು 
ಸ್ಥಾಪಿಸಲ್ಪಟ್ಟು, ಇವುಗಳಲ್ಲಿ ಪೋಲ್ಬರ್‌, ಜಾನ್‌ ಸ್ಟಾಹೆಲಿನ್‌ ಮುಂತಾದ ಬಾಸೆಲ್‌ ಮಿಷನ್‌ ತಜ್ಞರು ಅಧ್ಯಾಪಕರಾಗಿದ್ದರು. ರೆ.ಹರ್ಮನ್‌ 
ರೀಷ್‌ ಶಾಲಾ ಇನ್ಸ್‌ಪೆಕ್ಟರಾಗಿ 1895 ರಲ್ಲಿ ನೇಮಕಗೊಂಡನು.. ಇದೇ ವರ್ಷ ರೆ. ಚೆನ್ನಪ್ಪಹಳ್ಳಿ ಬೆಟಗೇರಿ ಶಾಲೆಗಳ 
ಮೇಲ್ವಿಚಾರಕನಾದನು. 1914ರಲ್ಲಿ ಬಾಸೆಲ್‌ ಮಿಷನ್‌ ಧಾರವಾಡದಲ್ಲಿ ಪ್ರಾರಂಭಿಸಿದ ಸ್ಟೂಡೆಂಟ್ಸ್‌ ಹೋಂಗೆ ರೆ.ನಿಧಾನಪ್ಪ ರಾಮತಾಳ 
ಹೌಸ್‌ಫಾದರ್‌ ಆಗಿ 1925 ರ ವರೆಗೆ ಸೇವೆ ಸಲ್ಲಿಸಿದನು. 1906 ರಲ್ಲಿ ಬಾಸೆಲ್‌ ಮಿಷನ್‌ ವತಿಯಿಂದ ಬೆಟಗೇರಿಯಲ್ಲಿ ಎರಡು 
ಶಿಶುವಿಹಾರಗಳು, ಒಂದು ಪ್ರೌಢಶಾಲೆ ಹಾಗೂ ಒಂದು ಅನಾಥಾಶ್ರಮ ಪ್ರಾರಂಭವಾಯಿತು. ಧಾರವಾಡ ಜಿಲ್ಲೆಯಲ್ಲಿ ಪ್ರಥಮ 
ಹೈಸ್ಕೂಲನ್ನು 1863 ರಲ್ಲಿ ಈ ಸಂಸ್ಥೆ ಧಾರವಾಡದಲ್ಲಿ ಆರಂಭಿಸಿತು. ಧಾರವಾಡ ಜಿಲ್ಲೆಯಲ್ಲಿ ಶಿಕ್ಷಣಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ 
ಮಿಷನರಿಗಳಲ್ಲಿ ಖ್ಯಾತ ವಿದ್ವಾಂಸರಾದ ವೈಗೆಲ್‌, ಜಿಗರ್‌, ಮೋಗ್ಲಿಂಗ್‌ ಹಾಗೂ ಕಿಟೆಲ್‌ ಉಲ್ಲೇಖನೀಯರು. ಜಿಗ್ಗರ್‌ ಧಾರವಾಡ 


ON 


ಧಾರವಾಡ ಜಿಲ್ಲೆ 


60-11 12-6£ ೭£-8$ ೭1-80 £₹1-೭£ (೭೫9 60-£0 91-12 8% -9( fer |... 
oe 81 
611-611... 0€1-£02 006-09 S11-61 €(1-€೫೭ 018-£09 €( 86 011 -00£ €11-08( eve (| 
ಓ1-€! €1-€2 001-011 ೯1-01 ೯1-02 0€1-091 01-01 01-0£ 091 - 001 ಊಳಧp 9 
88-96 €೭1-€(1 2991-18! 082-೯೪೫ 0881-0೫32 ೨£ - 968 066 - $89 ೯262 -0%£ ಪೊಸ. 1 
- RRs eRe - ಐಂಬಂe “yp 
೪0-60 80°L0 69-16 £0-0 ಓ0-01 LT-9¢ ೪0-90 $0 - 60 ೫-69 ರು 002] 
| NRE CO - vanes TI 
- NDR ಇಇಲು - ನೀಗಿ 11 
- ಓಳು - 01೭1-1911 -ುಜ- 9೬91161 - ಔಳುಲ- 2991- 1781 ve 01 
092-062. 00£0೬2 €(91-001 ೪೭-092 0££- SLT (1(1-9061 062 - 0(2 0s - 00€ OSLI - 0511 we ¥he 6 
- ಔಟಇಂೂ Qe ೫ Aree ಉ-ಜ. 7 
೭-8 ೪9-೪8 62-9೪ 001-0£1 861 -002 ೭೭$ - 089 ೯8-8೭1 811 -18(1 8£6 - €(€ ಉಲ್ಭಣ ('( 
£11-96 81-012 62-೪1 ೪61-901 6£2 -912 ££೨ - 89; ಓ0೭ - ೭೭1 96£ - STE 81L “919 ಧೀ 9 
- ಳು - LELI-L€TT - ಹಂ - 9082-£00£ - ಳು - 200£ - 0002 ಸಂಜ (3 
8-95 6-೭£ 88೭2-೫1 86 (11 ೪11-011 I1€ - 09L €1-€£ ೭೯-೩8 26 -0££ ಕಬ |. 
20-10 - ಔಟ - T81 - ಹ - 2010 1-61 - ಔಟ- 20-80 ೭1-86 ನಾನ ಇವೂ |] 
Boag ೪ಇಲ್ಲೂ ಬಂ ಎಂಎ ಂ 46, 
061-0£1.. 0£1-091 096-882 00೭2-01 010/1 086 -00£ 1೭-8೫1 01-60... 219-81£ ಬಮ | 
ಇ 0 ೫ "ow ೫ "Ww ೫ "ow pS ೫ 'ಊwಊ "ಇ "ಊ Ee ತಟ ಜಾ ದ್‌್‌ ಉಂ : SORE 
೨.೦೫ ಇಇ ೫ EV) ಇಲಾ ೫ ೨೬೦೫, ಇಲಾ ಔಣ 
i ಯ ಮುತ ಸಕ್‌ ಗಂ ತ್ಸು 


26-1661 


¥6-£661 £6-T661 
————————— ಪಾಸ್ಪಾಷ್ಟ ಸ ಪಾಸಾಸಾತಾ ಇಷ್ಟ ಅವ ರಾ ಪ ಲ ಅ 


೦890೧ 801 Bo Pe Houses cons Lede: Pel orp 


701 


70-€2 80-89 (6-€1£ €0-£2 60-90 6/-60£ 10-61 01-€ 9(-£1 Recs 61 
sue 81 
20-11 11/2 ೫9-90೭ 20-01 602 ೦-೯12 ಇಟ -60 10-92 ೫ಬ evar 1 
(18 11-೭£ €6-619 9೯-೦8 01-0£ 1619 ೭-8 01-0£ 16-665 ಲುಉ 91 
91-8೪ €1-೭£ 6(1-6$ (0-91 1-0 ' 9೫1-98€6 © 90102 ©. Ish 01-0£€ ಜ್‌ 61 
90-22 90-(£ €8-29£ 90-12 60-೬2 8L-6ve £0-<0 0-8 €9-89£ ಜ್‌ 60್ಪ್ಪ 
10-91 €0-0೭ 41. £0°11 90°00 9T-€81 €0-01 ೪0-91 ೫-61 ರ £1 
50-21 ೭೨£ z9-261 ¥0-€1 ೭1-62 15-861 : $0-80 £1£ 19-812 Uae TI 
10-11 80-12 96-1೭ ಔ-। ' 60% ೨01-662 €0-11 60-2£ 601-ಒ2೭ ಹಗ್ರಬಂಛಾ “11 
20-01 01-೭2 86-991 * 100 90-(2 8-£91 10-90 £1-92 16-281 ಬ 68 
50-21 01-61 81-೫೭ 60-11 £1-(1 ಬ | 80-01 ೯91-91೭ ce ಜೆಇಇ. 16 
೫6! ಒ-ಈ ೫801-26 9111 90೫ €011-(/£ 91-£1 U-he 0£0l-evh Aer Ee ಆಟ 
£0-1 ೪0-69 £11-225 2-01 ೪0-85 11-06 2-2 £0-99 25-985 ಐಳಂಭಧಣ (1 
60-60 ೭1-1೪ 681-2೭1 ೪0/0 80-8£ " LEVTLE 20-80 60-1£ 8£1-((£ ಉರ. 9 
ಧರ ets ೦6-19 ಲುಆ ೪1-6£ 09-8£ ರಲ 80-0£ ((8-86£ ಹ 1 
602 601 ೪೨೨೯ £0“ 07 01 -2w. zs -1s¢ 90 - Sz €1-ಣ 6b -Lve ui ಧು 
£0-b1 12-41 0£2-%2 ಗ. 61-61 LTT-6€T £0-೭ 61-£! ೪೦೭ - LET ಯಾ ಟುಟ ೮ 
40-60 LT-LT 91Z - £8 Wel pee 60೭-40£ 60-91 82-€£ ೫12-80೯ 1೫ ಖಜಂಯೆ 7 
2-80 ೪1-೪೫೪ ೫9-192 20-/0 : 01-0$ 2-092 2-೭ 60- sb ov - 082 ud 1 
೫ `೦ ಇ "ಯ ಇಂಟ “೫.704 ಇಂಟ ಇಂಟ ಜಾ ಬ ಇ ಇಂ ಉಂ : ಆಲ 
ರ್‌ಂ ಇಂ ೫ ೨.೦೫೩ ಕಲಾಣ ೩ ತಟ. ೪೬೯ ಇ 
೪6-666 £6-2661 26-1661 


"೦80290೧ ೧8% acct CPR pauses cone: TE] shore 


ಧಾರವಾಡ ಜಿಲ್ಲೆ 


702 


- ಔಟ ಭಯಂ ಓಣೀ - 


- ಔಟ ಭಜಾಉು - | 80-02 801-(1 168-611 9೫೭೬೭ 882-88£ 
6691-(91 ೬98-9001 0111-೫6! 89-001 8(£-00£ 008-0001 89-001 8(£-00£ 
9002-968೭ 0612-0೭2£ £₹11೭1-081 911£-098£ 012£-082.... 00611-0010ಓ... 0182-969£ 801£-೭€೫ 
1€(-08 299-1€( 6298-06. £07-೫$ ೯೯-೨೪೪ 6981-£(02 107-6£ 808-0011 
802-04೭ ಟಿ£0(€ 686೯೯1೫ 9೪1-802 ೪0£-೫% 1021-6(1 ೫1-682 ೪92-016 
- ಔಣ ಇಲದ - 

೪09-0611 1೭೫ I6LL-SL88 089-906 8£5-895 0೫೭-0862 0£€-(9( 09S-STL 
'ಓಲಂ೧ ಇ - 

20೫-609 : 1€9-028 1818-6896 $9-€L 6(-£( (೪6-001 ೪1-82 9-೭€ 

- ಔಟ ಭೀರ - 8LS-9LS ೪1೪1-8061 6191-1861 89-901 029-9161 

- ಔಟ ಭಜನ ೨ 6£1-081 ೪8£1€ 6092-16££ 861-992 006-€29 

- ಔಟ ಭನುಉು - 962-(1£ ೪9£-೨1೪ 826-2901 092-0€£ €€(-068 
ಳು £81-702 £0(1-(661 ಳು 91೫-016 1€£2-699೭ ಲತ 91L1-0851 

- $€-19 18೭-ಣ$ 
| - ಔಟ ಭಮೋಗ್ಯಂ ಎಂ - 
20೭ 9602 88892 ೭6 0611 Ops £9 S111 
€LOL-LT0L SPL-L96 9€99-1289 EST-LIL 169-1€01 $622-40(£ 09T-0€L €(೨-0£01 
6%. 'ಊ ಇ `ಂಟ ‘ಇ ಇ 0೬ ೫ "w ೫ ow ಇ "ಯ ಸ") 
೨೫೫ ಖಡ ೫ ೨.೦೫೩ ಧೀ [a 3 ಇಲ್ಲಾ 
೪6-6661 £6-2661 26-1661 


೫0038೫ ೮೧೮೦೫ - Geox ಫಿಟಿಆಗಿಂಯಲಾಹಿ ಭಲ್ಲಾ ನಂಜ ಯೇಲ ಕಾಣ : ೯] 


0921-06(1 
008-0021 


00721-00961 
981-92೭ ' 


€₹612-(28£ 


662£-18(£ 


9-0೫6 
281-808 
00೭£-0೭೫ 
€881-LILT 
9992102೭ 
890T-TEST 


0995 
9೫1€68£ 


೫೭0; 


os 
ಆಧ 
ಛರ್ಶಿೀಗಟಲು 
ous 
ವಂ 


Woo 


703 


192-6ಳ£ (02-606 

೭೯೫-109 0£8-6/02 

೭1೫-099 ೬991-19/1 
- ಇಳು - 


9861-0892 SLT-0ITE 


9೭೭-49೫ 619-81( 


60S-LTL 068-9201 


೭೬೦1-0161 68(1-690£ 


6£1-98£ 691-28£ 
861-190 €(01-8811 
106-8711 0911-2611 
9901-8£11 266-9001 
rm ಇಇ'ಇ 
v6-£661 


eee SS SSE ES AER ಯ... 7 


ಓ19(-6896 


€9೫1-ರ೯£! 
€(0ಓ9692 26£-೭1€ 
8೭1-1ಔ72 ೭1೪-909 
೦8£-€9£ - 'ಔಿನುಃ- 


01£01-06821 6981-0802 


೪6(1-26೭೭ €1೧೫ 
“ಇಂ 9(2-0೭£ 
LSVL-LY80l LOOv-€91€ 
6£S€1-8S681 681-(6£ 
ಓಳು €9T-8Sz 
ಓಳು SL8-LvIl- 
8102-೫£2 (111-60೭1 
ಆ "ಯ "6... “OU 
ಇಇ EU 
£6-2661 


೦8190೧ ಉಂಟನ೮ A oe ಣಂ apse ೦೧೮೦೫ bebe: pel seg 


೫611-1102 0626-6809 ೯68-118 1€01-18(1 
ಓ(0111£1 0111-91 ೫8-601 £8£-(2$ 
01-೧9 ೭೭8-8601 LLS006 £05-£06 
ZL6T-0she - ಓಳ - 
0982-090£ 00601-00011 0೯12-0082 0662-091£ 
"ಜುಲ ಟಂ CR - 
809-1£/ £26821 1೯825 €89-868 
- BOG Veo eRe - 
- 'ಔಲುಟ oar ದ - 
- ಔಲುಲ ಟೀಯ 9 - 
£26-996 "ಲಾಲ 0S€-T0S 9LL-096 
- ಔಳಾಲ - - ಳು - 96£2-೯೭1£ - ಔರ 
ROU Veo ಇಇಯಾ್‌ - 
8118-0೯09 €೭19-9616 €961-61/2 81(£-9906 
- ಔಲುಲ ಓಯ್‌ ದ - 

೭61-169 €£££1-(£281 82೭1-9೧ 1-೫ 
೫£01-೭11 8611-81 *ಔ-8(1 686-8611 
011-0೯1 ಮುಲ 011-001 01€1-0261 
876-601 €902-092 8001-0001 0001-(102 

ಇಡಾ ಸ್‌ ಡ್ಡ ರ್ಯಾ 

ಇಲಯ ಹಾ ತರಣಿ ಇಲ್ಲ 
26-1661 


SIvE-SELY ಬು 61 

688-(1£1 hue 1 

0911-5081 ಎಟ LI 

0202-020£ ಆಧ ೧ 91 

08611-060901 ಬಳಿ ‘<1 

Pours wl 

೭61-9602 ಬಂಬಂe 6] 

Wooo 4. 

ವನು "1 

ve 01 

"ಇಲರಾಜ 2೬ ¥he 16 

8(11-8(6 ಇಬಜಾಲರಾ ee 

ಬಮ ್ಳ] 

928-1901 oO 79 

ತಾರು ಸಲ 

೪6611-೧0/(1 ನಾ ದವಾ (| 

0091-91 ೧೫2 ಓದ. '೯€ 

ಓಲ 2 ಐೀಣದೀರಿ 7) 

800Z-L10€ ಬ | 
ಆಜ ಉಂಟ : ಆಂ೧೬ 


704 


ಕೆ 


1೪01-1%(1 


192-66£ (02-606 LI9L-6Y96 S9PL-ThEl ೫611-1102 0677-6809 €£8-118 SIvE-SELY 
- ಔಳಾರ ೯ಇಇಜು - 
00-099 2೭8£1-೭೭1 ೭€81-78£೭ 0$-0£6 099-558 O€TI-S8L1 06-066 099-008 0121-06(1 
- ಓಳ - 0111-0691 - ಜುಲ - 061೭1-09೭£1 - ಔರು - 06¥6-0011 
09££-0೦€೫1 0292-081೯. LISELI OO OLII-0891 060T-0sTe 98611-00891 01೭1-0£(1 0112-6868 00821-006991 
€9$-89 16691 $61€-09Tp 09£-೫ 9೭-001 0191-080೭ 100-96£ 808-0011 6621-21 
8620೭... ೫1£-61£ ೪19-(೭( 0೭-೫೭ 10೨೦ 901-001 £-9(£ 686-96 1291-9182 
- ಔರ ಇಇಜು - 
- ಔಳುಜ ಇಯು - 
- ಔರ ಇಇಜು - 
0-01€ ೪೯8-006 "ಜಾಂ [a dS 0€8-1L8 - ಧುರ - - BURY - 
- ಓಳು - 09£1-€06£ - ಓಳು - ೪8(£-820% - ಔರು - 0((9-0£09 
6991-2681 ೭೭1-661 ೯€1£6£ ೪061-0112 ೫261-6002 8೫3೯11 29-69 9192-(9೭£ 00£-0೦96£ 
-ಟ- 9೫1-811 ೪೭1-(81£ 069-089 ೭9291112 £€22-9462೭ 088£-0L0S 
- `ಔಲಾಲ evo CR - 
- ಳುಲ - ೪೦£1££ €(£-69( 2೫೭ 1082 862-69£ 8££-8£೧೨ 
851-951  £(01-898 'ಳುಆ £9T-£91 ೪೯01798 2೫1-9€11 *ಔ-ಡ1 686£8 0091-6601 
"ಳಾ! (8-11 011-001 'ಔಳಾಲ 011-001 0161-0261 ಕಾಲ 
- ROO - (111-6001 896-€೫1 $902-0992 0001-0001 8001-೭001 8002-೭00೭ 
೫. OM ಇ. "Ww ಇ "Ww ೫ "ow ೫ 10೬ ೫ "Ww 6. “ಊ We ಜ್‌ 
೨.೦೫% ಣಿ ೬ ೨೦% ಇ೮ಾ“ಇ ೩ ೨೬೫೧೫ ಇರಾ ಔ 
೪೫6-6661 £6"2661 26-1661 


‘pee ಉಂಟಂ8೮ Frecer ಓಣೀ pauses ೦೧೮೦೩ ಯಾಣ :c'el ೫೬೮೪ 


ಇಂತ : ಆಂಗ 


705 


11(81 80152 IL€€T ೫1762 6900 88೬ 72೭0 ` 01(9% 9988 88876 ೭೬016 60166 18೭5 0L89< ಆಇ 
818 8601 £6 90೬೭1 SLI 1881 ಓ6(1 69೫೭೭ ೮612 8292 ೫೨9೫೭ 81/೭ 6682 ₹೭0£ feo '61 
889 £18 $96 101 011 2901 0೭41 ೭081 9902 6912 8192೭ 0(1೭ ೫0೫2 91೭ 6೬ 81 
[4-13 099 809 £28 SSL 1601 6811 44) I 9191 6002 ೭691 (002 1712 98£2 over '(| 
98 86£1 1901 0061 96ಓ1 tec 6L9T 9(0£ ೫682 192 201£ 01€€ S43 €8€€ ಲು? 9 
9621 | 8602 ೭೬! 9೨೭ ೫೭೭೭ (882 ೫62 €29£ 661% 0615 996£ ಟಿ0೦ 1906 615 ಬಲು "$1 
£69 $01 816 <0€1 610! ೭0 $€81 8912 6612 IL€T [43 (4 0292 9೭೭೭ ೫812 ವಂಬಣeE 'ಥ][ 
ಕ Ize 296 66€ 999 886 9೭8 ೭18 886 €(01 0821 98೭1 86£1 $£೭1 $9ಓ| '€1 
99 8LL 0%6 $69 LIL 686 [448 | ೪9೬! 011 1791 6991 ೫961 ೫1£[ ell ಬoಐಂ್‌ FT| 
LSL ೩6 606 8611 ೫1೫1 VLSI 06(1 6802 9೨02೭ ೪1೭ 00೭೭ SLTT LSIT 69££ ಡಾೀಗಐಂಂಇ 11 
Ip 00L 86 88 ILL L€ll 1811 6991 10೮61 1691 £/81 ೫2೭0೭ 7೭೭ ೫0೫2 ಆಣ "01 
9701 6661 081 0741 1761 0002 1622 007೭ [4 44 00೭2 6962 ೮೭೬೭ 9೫52 1952 se ೫೧೫ 6 
೭69೫7 pls 6628 16(5 ೬೭09 8699 6169 ¥rOL 1689 0288 6€89 OSL 969 ₹0((ಓ.. ಔಟಿಣರಾಯಾಯ-ಆಇ 1 
2911 (9೪! Llvl 1€LI L€38l £612 8262 | 692೭ 882 8616 ಓ00ಓ 901£ 090ಓ ೬0 ಲವ; '( 
೫911 sv ೭611 €961 ೭೩! 1೭೭ ೫೭ 680£ 90೭£ 1೭(॥ 8£££ L09€ 168£ 626£ ಭಜ 19 
೭£6 001 0121 £₹£21 96£1 2081 6092 ೫992 ಓ1|1€ 81೭£ 8662 ೫೫೫೬ 601£ 908£ ಖರೀ ೯ 
69 ೫1! £98 9೫1 0೭! 9881 0831 91೭೭ 0622 892೭ (4 SELT 9092 9೭ ಜಾ ಇದ py 
ಓ೭01 (611 6೭೭1 . 08£1 vol 99೭1 601 1261 ೭೬1 $€61 1881 ೪60೭ 6891 ಓ661 ೧೫ ಇದೂ (3 
928 08£1 Lell 8961 (₹೭೪! ೭೭1೭ 1812 81/2 0€1£ 158 9(6£ 689£ 108 ೪೨೦ ಜಾ ಬಮ (1. 
೫09 68 899 ೫201 ೯06 [4X4 | 0161 001 1691 ೫981 ೫! 80(1 ೨98೭1 68೭1 ಮ "| 
"ಹ "Ww "೫ "0 ಬ “ou "ಇ "ow "೫ “ou ೫ “೦ "0೫ "ಯ ಆಟಯಾಂ 
L° ws 9 -euce $ - He b - ewe €- Ne T- We | - We ೮೯೧೫ 


“eos Hace 1509108 28 ( ಐಂ೦ 1 you 2೫76-೯661 Bebe: 9೯1 seg 


706 ಧಾರವಾಡ ಜಿಲ್ಲೆ 


ಹೈಸ್ಕೂಲ್‌ ಪ್ರಿನ್ಸಿಪಾಲರಾಗಿ (1870-83) ಸೇವೆ ಸಲ್ಲಿಸುವುದರ ಜೊತೆ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರೂ ಆಗಿದ್ದರು. 1883-84 
ರಲ್ಲಿ ಕಿಟೆಲ್‌ ಇದರ ಪ್ರಿನ್ನಿಪಾಲರಾಗಿದ್ದರು. ಟಿ.ಎಸ್‌. ವೆಂಕಟಯ್ಯನವರು ಮುಂದೆ ಈ ಶಾಲೆಯಲ್ಲಿ ಕೆಲಕಾಲ ಕನ್ನಡ ಅಧ್ಯಾಪಕರಾಗಿ 
ದುಡಿದರು. ಇದಲ್ಲದೆ 1945 ರಲ್ಲಿ ಧಾರವಾಡದಲ್ಲಿ ಬಾಲಕಿಯರ ಪ್ರೌಢಶಾಲೆ, 1947 ರಲ್ಲಿ ಟ್ರೇನಿಂಗ್‌ ಶಾಲೆಯನ್ನೂ ಇವರು 
ತೆರೆದರು. 


ಪ್ರೌಢ ಶಿಕ್ಷಣ 


ಬಾಸೆಲ್‌ಮಿಷನ್‌ ಜಿಲ್ಲೆಯ ಪ್ರಥಮ ಪ್ರೌಢಶಾಲೆಯನ್ನು 1863 ರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸಿತು. ಜಮಖಂಡಿ ಸಂಸ್ಥಾನಕ್ಕೆ 
ಸೇರಿದ ಕುಂದಗೋಳದಲ್ಲಿ 1877 ರಲ್ಲಿ ಹರಭಟ್‌ ಪ್ರೌಢಶಾಲೆ ಸ್ಥಾಪನೆಯಾಯಿತು. ಮುಂದೆ ಧಾರವಾಡದ ಕಾಮನಕಟ್ಟೆಯಲ್ಲಿ 
1882ರಲ್ಲಿ ವಿಕ್ಟೋರಿಯಾ ಹೈಸ್ಕೂಲು ಆರಂಭವಾಯಿತು. (ಸ್ವಾತಂತ್ರ್ಯಾನಂತರ ಇದರ ಹೆಸರು "ವಿದ್ಯಾರಣ್ಯ ಹೈಸ್ಕೂಲು' ಎಂದಾಯಿತು). 
ಇದರ ಪ್ರಾರಂಭಿಕ ಸದಸ್ಯರಾದ ಶಂಭುರಾವ್‌ ಕಿರ್ಲೊಸ್ಕರ್‌, ಕೃಷ್ಣರಾವ್‌ ಗದಗ್‌ಕರ್‌ ಹಾಗೂ ಹನುಮಂತಾಚಾರ್ಯ ಮೊರಬ 
ಇವರು ಸೇರಿ, 1901 ರಲ್ಲಿ "ಕರ್ನಾಟಕ ಎಜುಕೇಷನ್‌ ಸೊಸೈಟಿ' ಸ್ಥಾಪಿಸಿ, ವಿಕ್ಟೋರಿಯಾ ಹೈಸ್ಕೂಲನ್ನು ಇದರ ಆಡಳಿತಕ್ಕೆ 
ಒಳಪಡಿಸಿಕೊಂಡರು. 1912ರಲ್ಲಿ ಹುಕ್ಕೇರಿಕರ್‌ ರಾಮರಾಯರು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದರು. ಬೇಂದ್ರೆ, ದಿವಾಕರ್‌, 
ಶಂ.ಬಾ.ಜೋಶಿ ಇಲ್ಲಿ ಅಧ್ಯಾಪಕರಾಗಿ ಇದ್ದರು. ಹುಬ್ಬಳ್ಳಿಯಲ್ಲಿ ಸೆಂಟ್‌ ಮೇರಿಸ್‌ ಪ್ರೌಢಶಾಲೆ 1890 ರಲ್ಲಿ ಹಾವೇರಿಯಲ್ಲಿ 
ಮುನಿಸಿಪಲ್‌, ಧಾರವಾಡದಲ್ಲಿ ವಿದ್ಯಾರಣ್ಯ, ಕರ್ನಾಟಕ ಹಾಗೂ ಕೆ.ಇ. ಬೋರ್ಡ್‌ ಹೈಸ್ಕೂಲು ಹೀಗೆ ಮೂರು ಶಿಕ್ಷಣ ಸಂಸ್ಥೆಗಳು 
ಕೆ.ಇ. ಬೋರ್ಡ್‌ನ ಆಡಳಿತಕ್ಕೆ ಸೇರಿದ್ದು ಸ್ವಾತಂತ್ರಯೋಧ ಡಾ| ಎನ್‌.ಬಿ. ಕಬ್ಬೂರರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ದೀರ್ಫಕಾಲ 
ದುಡಿದರು. ತದನಂತರ ರಾಜ್ಯ ಪುನರ್ವಿಂಗಡಣೆಯವರೆಗೆ ಪ್ರಾರಂಭವಾದ ಪ್ರೌಢಶಾಲೆಗಳೆಂದರೆ - ಲ್ಯಾಮಿಂಗ್‌ಟನ್‌ ಹೈಸ್ಕೂಲು 
ಹುಬ್ಬಳ್ಳಿ (1904), ನ್ಯೂ ಇಂಗ್ಲಿಷ್‌ ಪ್ರೌಢಶಾಲೆ, ಹುಬ್ಬಳ್ಳಿ (1909), ಕಾನ್ವೆಂಟ್‌ ಪ್ರೌಢಶಾಲೆ, ಹುಬ್ಬಳ್ಳಿ (1911), ಆಂಗ್ಲೋ-ಉರ್ದು 
ಹೈಯರ್‌ ಸೆಕೆಂಡರಿ ಶಾಲೆ, ಹುಬ್ಬಳ್ಳಿ (1917), ಆರ್‌.ಎಲ್‌.ಎಸ್‌. ಹೈಸ್ಕೂಲು ಧಾರವಾಡ (1922), ಕೆ.ಇಇ ಬೋರ್ಡ್‌ ಪ್ರೌಢಶಾಲೆ, : 
ಧಾರವಾಡ (1936),ಸಿಟಿ ಹೈಸ್ಕೂಲ್‌, ಹುಬ್ಬಳ್ಳಿ (1937), ಕಲ್ಮೇಶ್ವರ ಪ್ರೌಢಶಾಲೆ, ಹೊಳೆ ಆಲೂರು (1941), ಮಾಮಲೆದೇಸಾಯಿ 
ಪ್ರೌಢಶಾಲೆ, ಶಿಗ್ಗಾಂವಿ (1946), ಪಿ.ಎಸ್‌.ಬಿ.ಡಿ. ಹೆಣ್ಣು ಮಕ್ಕಳ ಪ್ರೌಢಶಾಲೆ, ಲಕ್ಷ್ಮೇಶ್ವರ (1946), ಆರ್‌.ಎ. ಪ್ರೌಢಶಾಲೆ, ನರೇಗಲ್‌ 
(1946), ಜಗದ್ಗುರು ಗಂಗಾಧರ ಪ್ರೌಢಶಾಲೆ, ಹುಬ್ಬಳ್ಳಿ (1946), ಮಾಡೆಲ್‌ ಪ್ರೌಢಶಾಲೆ, ಗದಗ-ಬೆಟಗೇರಿ (1946), ಫಾತಿಮಾ 
ಪ್ರೌಢಶಾಲೆ, ಹುಬ್ಬಳ್ಳಿ (1948), ಡಿ.ಆರ್‌. ತಂಬಾಕದ ಪ್ರೌಢಶಾಲೆ, ಹಿರೇಕೆರೂರು (1952), ಬಾಸೆಲ್‌ ಮಿಷನ್‌ ಹೈಯರ್‌ ಸೆಕೆಂಡರಿ 
ಸ್ಕೂಲ್‌,ಹುಬ್ಬಳ್ಳಿ (1953), ಹಾಗೂ ಸರಕಾರಿ ಪ್ರೌಢಶಾಲೆ, ಕರಜಗಿ (1955). (ಮೇಲ್ಕಂಡ ಪಟ್ಟಿಯಲ್ಲಿ ತಮ್ಮ ಶಾಲೆಯ ಸ್ಥಾಪನಾ 
ವರ್ಷವನ್ನು ಅಥವಾ ಯಾವುದೇ ಮಾಹಿತಿಯನ್ನು ಕಳುಹಿಸದ ಶಾಲೆಗಳನ್ನು ಸೇರಿಸಿಲ್ಲ). ಈ ಶತಮಾನದ ಆರಂಭಕ್ಕೆ ಜಿಲ್ಲೆಯ 
ಮೂರು ಬ್ರಿಟಿಷ್‌ ತಾಲೂಕುಗಳಲ್ಲಿ ಪ್ರೌಢಶಾಲೆಗಳಿದ್ದು ಅವುಗಳಲ್ಲಿ ಒಟ್ಟು 637 ವಿದ್ಯಾರ್ಥಿಗಳಿದ್ದರು. ಈ ಶಾಲೆಗಳ ಪೈಕಿ ಒಂದು 
ಸರಕಾರಿ ಶಾಲೆಯಾಗಿದ್ದು (ಧಾರವಾಡ) ಅದರಲ್ಲಿ 247 ವಿದ್ಯಾರ್ಥಿಗಳಿದ್ದರು. ಉಳಿದ ಎರಡು ಶಾಲೆಗಳಲ್ಲಿ ಒಂದು ಅನುದಾನಿತ 
ಶಾಲೆಯಾಗಿದ್ದರೆ ಮತ್ತೊಂದು ಅನುದಾನರಹಿತ ಶಾಲೆಯಾಗಿತ್ತು. 1913, 1917, 1919 ಹಾಗೂ 1920ರಲ್ಲಿ ತಲಾ ಒಂದೊಂದು 
ಪ್ರೌಢಶಾಲೆ ಪ್ರಾರಂಭವಾಗಿ, ಅವುಗಳಲ್ಲಿ 1920ರಲ್ಲಿ ಒಟ್ಟು 2,604 ವಿದ್ಯಾರ್ಥಿಗಳಿದ್ದರು. ಧಾರವಾಡದ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್‌.ಎಸ್‌. 
ಬಸವನಾಳರು ಸಲ್ಲಿಸಿದ ಸೇವೆ ಗಣ್ಯವಾದುದು. ದೀರ್ಫಕಾಲ ಅವರು ಧಾರವಾಡದ ಆರ್‌.ಎಲ್‌.ಎಸ್‌. ಹೈಸ್ಕೂಲಿನ ಪ್ರಿನ್ನಿಪಾಲರಾಗಿದ್ದು 
ಸಾಹಿತ್ಯ ಸಹಕಾರ ರಂಗಗಳಲ್ಲೂ ದುಡಿದರು. 


ರಾಜ್ಯ ಏಕೀಕರಣಕ್ಕೆ ಮೊದಲು ಪ್ರೌಢಶಿಕ್ಷಣದ ಪರೀಕ್ಷಾ ಮಂಡಳಿಯ ಕಾರ್ಯಾಲಯ ಪುಣೆಯಲ್ಲಿ ಇತ್ತು. ಪ್ರೌಢಶಾಲೆಗಳಲ್ಲಿ 
ಒಂದರಿಂದ ಏಳರವರೆಗೆ ತರಗತಿಗಳಿದ್ದು ಮೊದಲ ಮೂರು ತರಗತಿಗಳನ್ನು ಮಾಧ್ಯಮಿಕ ಎಂದೂ, ನಂತರದ ನಾಲ್ಕನ್ನು ಪ್ರೌಢ 
ತರಗತಿಗಳೆಂದೂ ಪರಿಗಣಿಸಲಾಗುತ್ತಿತ್ತು. 1938 ರ ವರೆಗೆ ಶಿಕ್ಷಣ ಮಾಧ್ಯಮದ ಭಾಷೆ ಇಂಗ್ಲಿಷ್‌ ಆಗಿದ್ದು ನಂತರ ಪ್ರಾಂತೀಯ 
ಭಾಷೆಗಳೂ ಮಾಧ್ಯಮ ಭಾಷೆಗಳಾದವು. ಶಿರಹಟ್ಟಿಯಲ್ಲಿ 1954 ರಲ್ಲಿ ಡಬಾಲಿ ಹೈಸ್ಕೂಲು ಸ್ಥಾಪನೆಯಾಗಿ, 1958 ರಲ್ಲಿ ಅದು 
ಕೃಷಿ ವಿಷಯ ಬೋಧಿಸಲ್ಪಡುವ ವಿವಿಧೋದ್ದೇಶ ಶಾಲೆಯಾಯಿತು. 


ಶಿಕ್ಷಣ ಮತ್ತು ಕ್ರೀಡೆ | 707 


ತಾಂತ್ರಿಕ ಪ್ರೌಢಶಾಲೆಯೂ ಸೇರಿತ್ತು. ಮುಂಬೈ ರಾಜ್ಯದಲ್ಲಿ ಎಂಟರಿಂದ ಹನ್ನೊಂದನೇಯ ತರಗತಿಗಳು ಹೈಸ್ಕೂಲ್‌ ಸಂಣಸಿಕನಾಗಿದ್ದವು 
ಏಳನೇಯ ತರಗತಿಯ ಮೂಲ್ಕಿ ಪರೀಕ್ಷೆ ಪಾಸಾದವರು ಹೆಸ ಲು ಸೇರಿ ಮುಂದೆ ನಾಲ್ಕು ವರ್ಷದಲ್ಲಿ ಎಸ್‌.ಎಸ್‌.ಸಿ. ಪರೀಕ್ಷೆಗೆ 
ಹಾಜರಾಗುತ್ತಿದ್ದರು. ರಾಜ್ಯ ಪುನರ್ಫಟನೆಯ ನಂತರ, 1970-71 ರಿಂದ ಹೈಸ್ಕೂಲು ವರ್ಗಗಳು 8,9 ಮತ್ತು 10ಕ್ಕೆ ಮಿತವಾಗಿ, 
ಎರಡು ವರ್ಷದ ಕಾಲೇಜ್‌ ಪೂರ್ವ ತರಗತಿಗಳನ್ನು (ಪಿ.ಯು) ಜಾರಿ ಮಾಡಿದರು. ಜಿಲ್ಲೆಯಲ್ಲಿ 1993-94 ನೇ ಸಾಲಿಗೆ ಒಟ್ಟು 


480 ಪ್ರೌಢಶಾಲೆಗಳಿದ್ದವು. ಈ ಶಾಲೆಗಳಿಂದ ಇತ್ತೀಚಿನ ವರ್ಷಗಳಲ್ಲಿ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಗೆ ಕುಳಿತ ವಿದ್ಯಾರ್ಥಿಗಳ ಸಂಖ್ಯೆ 
ಮತ್ತು ಫಲಿತಾಂಶಗಳನ್ನು ಮುಂದಿನ ಕೋಷ್ಟಕದಲ್ಲಿ ನೀಡಲಾಗಿದೆ. 


ಕೋಷ್ಟಕ 13.7; 1990ರಿಂದ 1994 ರವರೆಗೆ ಧಾರವಾಡ ಜಿಲ್ಲೆಯ ನಾಲ್ಕು ವರ್ಷಗಳ ಎಸ್ಸೆಸ್ಸೆಲ್ಸಿ ಫಲಿತಾಂಶ ವಿವರ. 


ವರ್ಷ ಪರೀಕ್ಷೆಗೆ ಕುಳಿತವರು ತೇರ್ಗಡೆಯಾದವರು 


ಶೇಕಡಾ 

ಗಂಡು ಹೆಣ್ಣು ಒಟ್ಟು ಗಂಡು ಹೆಣ್ಣು ಒಟ್ಟು ಫಲಿತಾಂಶ 
1990-91 21,819 10,248 32.067 15,243 7,591 22,834 71.20 
ಏಪ್ರಿಲ್‌ 
1990-91 3.169 1,073 4.242 634 283 917 21.61 
ಅಕ್ಟೋಬರ್‌ ' 
1991-92 23,293 BLO ಲಿ 16,777 8,412 25,189 73.42 
1991-92 ೩೦6. wi. 882 3.487 746 302 1,048 30.05 
ಅಕ್ಟೋಬರ್‌ 
1992-93 . 
ಏಪ್ರಿಲ್‌ ಓಲ್ಡ್‌ ಸ್ಕೀಂ 21,725 11.288 33,013 14,727 8,434 23,070 69.88 
ನ್ಯೂ ಸ್ಕೀಂ 4,411 1378 5787 1,238 627 1,865 21.58 
1992-93 | 
ಅಕ್ಟೋಬರ್‌ ಓಲ್ಡ್‌ ಸ್ಕೀಂ 2,463 884 3,347 403 175 578 17.26 
ನ್ಯೂ ಸ್ಕೀಂ 1,381 395 1,776 234 72 306 17.22 
1993-94 
ಬಿಪ್ರಿಲ್‌ ಓಲ್ಡ್‌ ಸ್ಕೀಂ 26,535 13,048 39,583 15,892 8.607 24,499 61.89 
ನ್ಯೂ ಸ್ಕೀಂ 2,232 674 2.906 613 229 842 29.97 
1993-94 
ಅಕ್ಟೋಬರ್‌ ಓಲ್ಡ್‌ ಸ್ಲಂ 4574 1.748 6,322 1.168 563 1.731 27.38 
ನ್ಯೂ ಸ್ಕೀಂ 741 243 984 193 73 266 27.03 


ನವೋದಯ ವಿದ್ಯಾಲಯ : ಕೇಂದ್ರ ಸರಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ವತಿಯಿಂದ ನೂತನ ಶಿಕ್ಷಣ 
ನೀತಿಯಡಿ 1986 ರಲ್ಲಿ ನವೋದಯ ವಿದ್ಯಾಲಯಗಳು ಜಿಲ್ಲೆಗೊಂದರಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರಾರಂಭವಾದವು. 


708 ಧಾರವಾಡ ಜಿಲ್ಲೆ 


ಧಾರವಾಡದಲ್ಲಿ ಈ ಸಂಸ್ಥೆ 1987ರಲ್ಲಿ 63 ವಿದ್ಯಾರ್ಥಿಗಳು ಮತ್ತು ಐದು ಮಂದಿ ಬೋಧಕ ಸಿಬ್ಬಂದಿಯೊಂದಿಗೆ ಪ್ರಾರಂಭವಾಯಿತು. 
ಸಹ ಶಿಕ್ಷಣ ನೀಡುವ ಈ ಶಾಲೆಗಳಲ್ಲಿ ವಸತಿ ಸೌಕರ್ಯ ಸಹ ಲಭ್ಯವಿದ್ದು ಆರರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ 
ನೀಡಲಾಗುವುದು. ಗ್ರಾಮೀಣ ಮಕ್ಕಳಿಗೆ ಪ್ರವೇಶದಲ್ಲಿ ಆದ್ಯತೆ ಇದ್ದು ಪ್ರವೇಶ ಬಯಸುವ ಮಕ್ಕಳು ಒಂದು ಪ್ರವೇಶ ಪರೀಕ್ಷೆ ಪಾಸು 
ಮಾಡಬೇಕಾಗುವುದು. ಮಕ್ಕಳ ಅನುಕೂಲಕ್ಕಾಗಿ ಮೊದಲೆರಡು ವರ್ಷ ಅವರ ಪ್ರಾಂತೀಯ ಭಾಷೆಯಲ್ಲಿ ಶಿಕ್ಷಣ ನೀಡಲಾಗುವುದು. 
ನಂತರ ಹಿಂದಿ ಮತ್ತು ಇಂಗ್ಲಿಷ್‌ ಮಾಧ್ಯಮದಲ್ಲಿ ಶಿಕ್ಷಣ ಮುಂದುವರೆಯುವುದು. ಧಾರವಾಡದ ಸರ್ವೋದಯ ಶಾಲೆಯಲ್ಲಿ 
1993-94ನೇ ಸಾಲಿಗೆ ಒಟ್ಟು 475 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಅವರಲ್ಲಿ 143 ಹೆಣ್ಣು ಮಕ್ಕಳಿದ್ದರು. ಇವರಲ್ಲಿ 78 ಪರಿಶಿಷ್ಟ 
ಜಾತಿ ಮತ್ತು 33 ಪರಿಶಿಷ್ಟ ವರ್ಗ ಹೆಣ್ಣು ಮಕ್ಕಳಿದ್ದು ಈ ವರ್ಗಗಳ ಗಂಡು ಮಕ್ಕಳಿರಲಿಲ್ಲ ಇದೇ ವರ್ಷಕ್ಕೆ ಬೋಧಕ ಸಿಬ್ಬಂದಿ 
ಸಂಖ್ಯೆ ಒಟ್ಟು 20 ಆಗಿದ್ದು ಇದರಲ್ಲಿ ಒಟ್ಟು ಒಂಬತ್ತು ಮಹಿಳೆಯರಿದ್ದರು. 


ಸ್ತ್ರೀ ಶಿಕ್ಷಣ 
ಕಳೆದ ಶತಮಾನದ ಅಂತ್ಯಕ್ಕೆ ಶೇಕಡಾ ತೊಂಬತ್ತೈದು ಮಂದಿ ಹೆಣ್ಣುಮಕ್ಕಳಿಗೆ ಸಾಂಸಾರಿಕ ಮತ್ತು ಸಾಮಾಜಿಕ ಕಾರಣಗಳಿಂದ 
ಶಿಕ್ಷಣ ದೊರೆಯುತ್ತಿರಲಿಲ್ಲ. ಉಳಿದ ಶೇಕಡಾ ಐದರಷ್ಟು ಮಂದಿಗೆ ದೊರೆತ ಶಿಕ್ಷಣ ಸಾಮಾನ್ಯವಾಗಿ ಪ್ರಾಥಮಿಕ ಹಂತಕ್ಕೆ 
ಸೀಮಿತವಾಗುತ್ತಿತ್ತು. ಈ ಶತಮಾನದ ಆದಿಯಲ್ಲಿ ಪಾಶ್ಚಿಮಾತ್ಯ ಪ್ರಭಾವದಿಂದ ಶಿಕ್ಷಣದ ಪ್ರಾಮುಖ್ಯತೆಯ ಅರಿವಾಗಿ, ಪಾಶ್ಚಿಮಾತ್ಯ 
ಶಿಕ್ಷಣದೆಡೆಗೆ ಒಲವು ಮೂಡಿತು. ಹೆಣ್ಣು ಮಕ್ಕಳಿಗಾಗಿಯೇ ಪ್ರಾಥಮಿಕ ಹಂತದಿಂದ ಪ್ರೌಢ ಹಂತದವರೆಗೆ ಪ್ರತ್ಯೇಕ ಶಾಲೆಗಳು 
ತೆರೆಯಲ್ಪಟ್ಟವು. ಪ್ರಾರಂಭದಲ್ಲಿ ಪ್ರತೀ ಶಾಲೆಯಲ್ಲಿ ಐದರಿಂದ ಹತ್ತು ಹೆಣ್ಣು ಮಕ್ಕಳು ಮಾತ್ರ ದಾಖಲಾಗಿ, 1930 ರ ನಂತರ ಇವರ 
ಸಂಖ್ಯೆಯಲ್ಲಿ ಹೆಚ್ಚಳ ಕಂಡಿತು. ಸಹ ಶಿಕ್ಷಣಕ್ಕೆ ಹಲವಾರು ಮಂದಿ ವಿರೋಧ ವ್ಯಕ್ರಪಡಿಸುತ್ತಿದ್ದದೂ : ಈ ಶಾಲೆಗಳ ಜನಪ್ರಿಯತೆಗೆ 
ಪ್ರಮುಖ ಕಾರಣವಾಗಿತ್ತು. ಸ್ವೀ ಶಿಕ್ಷಣದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಉಂಟಾದ ಮೇಲೆ ಇವರಿಗಾಗಿ ಕಾಲೇಜುಗಳೂ ಪ್ರಾರಂಭವಾದವು. 


ಜಿಲ್ಲೆಯಲ್ಲಿ ಬಾಸೆಲ್‌ ಮಿಷನ್ನಿನ ಪಾದ್ರಿಗಳು ಹೆಣ್ಣು ಮಕ್ಕಳಿಗಾಗಿಯೇ ಪ್ರಾರಂಭಿಸಿದ ಪ್ರಾಥಮಿಕ, ಮಾಧ್ಯಮಿಕ ಹಾಗೂ 
ಪ್ರೌಢಶಾಲೆಗಳು ಸ್ತ್ರೀ ಶಿಕ್ಷಣಕ್ಕೆ ಉತ್ತೇಜನ ನೀಡಿದವು. ಧಾರವಾಡದಲ್ಲಿ ಮೊಟ್ಟಮೊದಲ ಬಾಲಕಿಯರ ಶಾಲೆ 1867 ರಲ್ಲಿ 
ಪ್ರಾರಂಭವಾಯಿತು. ಇದೇ ವರ್ಷ ಹಾನಗಲ್‌ನಲ್ಲಿಯೂ ಹೆಣ್ಣುಮಕ್ಕಳ ಪ್ರಾಥಮಿಕಶಾಲೆ ಪ್ರಾರಂಭವಾಯಿತು. ಮುಂದಿನ ಆರು 
ವರ್ಷಗಳಲ್ಲಿ ಬಾಲಕಿಯರ ಶಾಲೆಗಳ ಸಂಖ್ಯೆ 11 ಕ್ಕೆ ಏರಿ, ಇವುಗಳಲ್ಲಿ ಒಟ್ಟು 429 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದರು. ಇವುಗಳಲ್ಲಿ 
ಎರಡು ಬಾಸೆಲ್‌ ಮಿಷನ್ನಿನಿಂದ ನಡೆಸಲ್ಪಡುತ್ತಿದ್ದು ಉಳಿದವು ಸರಕಾರೀ ಶಾಲೆಗಳಾಗಿದ್ದವು. 1880 ರ ವೇಳೆಗೆ ಶಾಲೆಗಳ ಸಂಖ್ಯೆ 
20 ಮತ್ತು ವಿದ್ಯಾರ್ಥಿನಿಯರ ಸಂಖ್ಯೆ 979 ಆಯಿತು. ಮೂರು ವರ್ಷಗಳ ತರುವಾಯ ಒಟ್ಟು ಶಾಲೆಗಳು 24 ಆಗಿದ್ದು ಇದರಲ್ಲಿ 
17 ಸರಕಾರಿ, ಮೂರು ಮಿಷನ್‌ ಹಾಗೂ ನಾಲ್ಕು ಎಸ್ಟೇಟ್‌ ಶಾಲೆಗಳಾಗಿದ್ದವು. 1882 ರಲ್ಲಿ ಸವಣೂರು ಮತ್ತು ಲಕ್ಷೇಶ್ವರಗಳಲ್ಲಿನ 
ಹೆಣ್ಣುಮಕ್ಕಳ ಶಾಲೆಗಳಲ್ಲಿ ತಲಾ 50 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು ಇವು ದಕ್ಷಿಣ ಪ್ರಾಂತ್ಯಕ್ಕೆ ಹೆಸರುವಾಸಿ ಶಾಲೆಗಳಾಗಿದ್ದವು. 
1895 ರ ವೇಳೆಗೆ 'ಉಪಾಧ್ಯಾಯಿನಿಯರ ತರಬೇತಿಗಾಗಿ ಹೆಣ್ಣು ಮಕ್ಕಳ ನಾರ್ಮಲ್‌ ಶಾಲೆಯಾಗಿ ಪ್ರಾರಂಭವಾದ ಹೆಣ್ಣುಮಕ್ಕಳ 
ಸರಕಾರಿ ಟ್ರೈನಿಂಗ್‌ ಕಾಲೇಜು ಇಂದಿಗೂ ಉತ್ತಮ ಸೇವೆ ಸಲ್ಲಿಸುತ್ತಿದೆ. ಈಗ ವಿಶ್ವವಿದ್ಯಾಲಯದ ಪಬ್ಲಿಕ್‌ ಸ್ಕೂಲ್‌ ಆಗಿರುವ 
ಸಂಸ್ಥೆಯೂ ದೀರ್ಫಕಾಲ ವಿದ್ಯಾರ್ಥಿನಿಯರಿಗೇ ಮೀಸಲಾದ ಆ್ಯಂಗ್ಲೋ-ಕರ್ನಾಟಕ್‌ ಗರ್ಲ್ಸ್‌ ಹೈಸ್ಕೂಲು ಎಂಬ ಹೆಸರಲ್ಲಿ (1977-78 
ರವರೆಗೆ) ಧಾರವಾಡದಲ್ಲಿ ನಡೆಯುತ್ತಿತ್ತು. ' ಇವಲ್ಲದೆ ಜಿಲ್ಲೆಯಲ್ಲಿ ಮಹಿಳಾ ಶಿಕ್ಷಣಕಾಗಿ ಪ್ರಶಿಕ್ಷಣ ಕೇಂದ್ರಗಳು, ವನಿತಾ ಸೇವಾ 
ಸಮಾಜದಂತಹ ಸಂಸ್ಥೆಗಳು, ಕರ್ನಾಟಕ ಟೈಲರಿಂಗ್‌ ಕಾಲೇಜು, ಮಾಡರ್ನ್‌ ಟೈಲರಿಂಗ್‌ ಕ್ಲಾಸ್‌ಗಳಂತಹ ವೃತ್ತಿ ಶಿಕ್ಷಣ ಕೇಂದ್ರಗಳು, 
ಕೈಗಾರಿಕಾ ತರಬೇತಿ ಕೇಂದ್ರಗಳು ಅಧಿಕ ಸಂಖ್ಯೆಯಲ್ಲಿ ಕಾರ್ಯ ಪ್ರವೃತ್ತವಾಗಿವೆ. ಅವುಗಳನ್ನು ಆಯಾಯ ವಿಭಾಗಗಳಡಿಯಲ್ಲಿ 
ಚರ್ಚೆಸಲಾಗಿದೆ. 


ಖಾಸಗಿ ಶಿಕ್ಷಣ ಸಂಸ್ಥೆಗಳು 


ಹಲವಾರು ಖಾಸಗಿ ಸಂಸ್ಥೆಗಳು ಶಾಲಾ ಕಾಲೇಜುಗಳನ್ನು ತೆರೆಯುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ತರ ಸೇವೆ ಸಲ್ಲಿಸಿವೆ. 
ಗಿಲಗಂಚೆ ಗುರುಸಿದ್ದಪ್ಪ ಹಾಗೂ ಅರಟಾಳ ರುದ್ರಗೌಡರು ಕೂಡಿ, 1883 ರಲ್ಲಿ ಧಾರವಾಡದಲ್ಲಿ ಲಿಂಗಾಯಿತ ವಿದ್ಯಾಭಿವೃದ್ಧಿ ಸಂಸ್ಥೆ 


ಶಿಕ್ಷಣ ಮತ್ತು ಕ್ರೀಡೆ 709 


ಪ್ರಾರಂಭಿಸಿದರು. ವೀರಶೈವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ, ವಿದೇಶವ್ಯಾಸಂಗ ವೇತನವನ್ನು ಇದು ಒದಗಿಸುತಿತ್ತು. ಈ ಸಂಸೆ 
1922 ರಲ್ಲಿ ಧಾರವಾ ಸ ಘೆ ನ 

ಲ್ಲಿ ಧಾರವಾಡದಲ್ಲಿ ಪ್ರಾರಂಭಿಸಿದ ಮಾಧ್ಯಮಿಕ ಶಾಲೆಯಲ್ಲಿ ಖ್ಯಾತ ವಿದ್ವಾಂಸ ಶಿ.ಶಿ. ಬಸವನಾಳರು ಪ್ರಥಮ 
ಮುಖ್ಯೋಪಾಧ್ಯಾಯರಾಗಿ, 1933 ರ ವರೆಗೆ ಮುಂದುವರೆದರು. ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭವಾದ ಈ ಶಾಲೆ ರಾಜಾ 
ಲಖುಮಗೌಡರಂತಹವರಿಂದ ಧನ ಸಹಾಯ ಪಡೆದು ಸ್ವಂತ ಕಟ್ಟಡ ಹೊಂದಿ, ರಾಜಾಲಖಮನಗೌಡ ಸರ್ದೇದಾಯಿ 
ಆರ್‌.ಎಲ್‌.ಎಸ್‌.) ಹೈಸ್ಕೂಲೆಂದು ಪ್ರಸಿದ್ಧವಾಯಿತು. "ಮರಾಠಾ ವಿದ್ಯಾ ಪ್ರಸಾರದ ಮಂಡಳ' ಮರಾಠರಿಗಾಗಿ ಶೈಕ್ಷಣಿಕ ಸೌಲಭ್ಯ 
ನೀಡುವ ಉದ್ದೇಶದಿಂದ 1893 ರಲ್ಲಿ ಪ್ರಾರಂಭವಾಯಿತು. ಮರುವರ್ಷ ಇದರ ವತಿಯಿಂದ ಒಂದು ಪ್ರಾಥಮಿಕ ಶಾಲೆ 
ಸ್ಥಾಪನೆಯಾಯಿತು. ಪ್ಲೇಗ್‌ನಿಂದ (1891) ಇದು ಸ್ಥಾಪಿಸಿದ್ದ ಶಾಲೆ ಮುಚ್ಚಿತು. 1919 ರಲ್ಲಿ ಮಂಡಳ ಸ್ಥಾಪಿಸಿದ ಶ್ರೀ ಸಾಹು 
ಛತ್ರಪತಿ ಮರಾಠಾ ಬೋರ್ಡಿಂಗ್‌ ಮರಾಠಾ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ವಸತಿ ನೀಡಿತು. 


“ಲಿಂಗಾಯಿತ ವಿದ್ಯಾಭಿವೃದ್ಧಿ ಸಂಸ್ಥೆ' 1883 ರಲ್ಲಿ ಪ್ರಾರಂಭವಾಯಿತು. 1983 ರಲ್ಲಿ ತನ್ನ ಶತಮಾನೋತ್ಸವ ಆಚರಿಸಿದ ಈ 
ಸಂಸ್ಥೆ ನೂರು ವರ್ಷಗಳ ಹಿಂದೆ ಧಾರವಾಡದಲ್ಲಿ ರಾವಬಹದ್ದೂರ್‌ ಗಿಲಗಂಜಿ ಮತ್ತು ರಾ.ಸಾ. ಅರಟಾಳರ 3,000ರೂಪಾಯಿಗಳ 
ಪ್ರಾರಂಭಿಕ ಠೇವಣಿಯಲ್ಲಿ ಪ್ರಾರಂಭವಾಯಿತು. ಜನತಾ ಶಿಕ್ಷಣ ಸಮಿತಿ ಧಾರವಾಡದಲ್ಲಿ 1947 ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಆಚಾರ್ಯ 
ಬಿ.ಎಂ.ಶ್ರೀ. ಇಲ್ಲಿ ಪ್ರಿನ್ನಿಪಾಲರಾಗಿದ್ದು ಇಲ್ಲೇ ದಿವಂಗತರಾದರು. ಕರ್ನಾಟಕದ ಎಜುಕೇಶನ್‌ ಬೋರ್ಡ್‌ (1944) ಆರಂಭಿಸಿದ್ದ ಈ 
ಕಾಲೇಜನ್ನು ಖ್ಯಾತ ಸ್ವಾತಂತ್ರಯೋಧ ರಾಮರಾವ್‌ ಹುಕ್ಕೇರಿಕರರ ಆಡಳಿತಕ್ಕೆ ಒಪ್ಪಿಸಲು ಅವರು ಜನತಾ ಶಿಕ್ಷಣ ಸಮಿತಿ ಆರಂಭಿಸಿ 
ವಿದ್ಯಾರಣ್ಯ ಹೈಸ್ಕೂಲಿನ ವಠಾರದಿಂದ ವಿದ್ಯಾಗಿರಿಗೆ (ಮೈಲಾರ ಲಿಂಗನ ಗುಡ್ಡಕ್ಕೆ ಕಾಲೇಜನ್ನು ವರ್ಗಾಯಿಸಿದರು. ಇದರ ವತಿಯಿಂದ 
ಒಂದು ಪದವಿ ಕಾಲೇಜು, ಒಂದು ತಾಂತ್ರಿಕ ಸಂಸ್ಥೆ (ಕಬ್ಬೂರ್‌ ಇನ್ಸ್‌ಟಿಟ್ಕೂಟ್‌) ಒಂದು ಆರ್ಥಿಕ ಸಂಶೋಧನಾ ಕೇಂದ್ರ, 
ಗ್ರಾಮೋದ್ಯೋಗ ಕೇಂದ್ರ, ಜನತಾ ಕರಕುಶಲ ಉತ್ಪಾದನಾ ಕೇಂದ್ರ, ಜನತಾ ಮುದ್ರಣಾಲಯ, ಉದ್ಯೋಗಸ್ಥ ಮಹಿಳೆಯರ ವಸತಿ 
ಗೃಹ, ಮಂಜುಶ್ರೀ ಶಿಶುವಿಹಾರ, ಮಹಿಳೆಯರ ಪುನರ್ವಸತಿ ಕೇಂದ್ರ - ನಡೆಯುತ್ತಿವೆ. ಹುಕ್ಕೇರಿಕರರು ಇದರ ಸರ್ವತೋಮುಖ 
ಪ್ರಗತಿಗೆ ದುಡಿದರು. ಅವರ ನಿಧನಾನಂತರ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್‌ ಇದನ್ನು ವಹಿಸಿಕೊಂಡಿದೆ. (1973). 


ಅಂಜುಮನ್‌ ಇಸ್ಲಾಂ ಸಂಸ್ಥೆ 1903 ರಲ್ಲಿ ಹುಬ್ಬಳ್ಳಿಯಲ್ಲಿ ಮೆಹಬೂಬ್‌ ಅಲಿಂಖಾನ್‌ರಿಂದ ಸ್ಥಾಪಿಸಲ್ಪಟ್ಟಿತು. ಮುಸ್ಲಿಂ 
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಶಾಲಾ ಶುಲ್ಕ ಮತ್ತು ಉಚಿತ ಪಠ್ಯಪುಸ್ತಕಗಳನ್ನು ಒದಗಿಸಿದ ಈ ಸಂಸ್ಥೆ 1917ರಲ್ಲಿ ಕರ್ನಾಟಕ 
ಉರ್ದು ಶಾಲೆಯನ್ನು ಪ್ರಾರಂಭಿಸಿತು. ಪ್ರಸ್ತುತ ಈ ಸಂಸ್ಥೆ ಆಂಗ್ಲೋ - ಉರ್ದು ಹೈಯರ್‌ ಸೆಕೆಂಡರಿ ಶಾಲೆ, ಆಂಗ್ಲೋ - ಉರ್ದು 
ಹೆಣ್ಣು ಮಕ್ಕಳ ಪ್ರೌಢಶಾಲೆ ಹಾಗೂ ನೆಹರು ಆರ್ಟ್ಸ್‌, ಸೈನ್ಸ್‌ ಮತ್ತು ಕಾಮರ್ಸ್‌ ಕಾಲೇಜುಗಳನ್ನು ನಡೆಸುತ್ತಿದೆ. ಮುಸ್ಲಿಂ ವಿದ್ಯಾರ್ಥಿಗಳೇ 
ಅಲ್ಲದೆ ಇತರರೂ ಸೇರಿದಂತೆ ಸುಮಾರು 3000 ಮಂದಿ ಸಂಸ್ಥೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರಲ್ಲದೆ, 
ಸಿಬ್ಬಂದಿ ವರ್ಗದಲ್ಲಿಯೂ, ಜಾತ್ಯತೀತತೆ ಕಾಣಿಸುತ್ತದೆ. 

ಗದುಗಿನ ಹುಲಕೋಟೆಯಲ್ಲಿ 1921 ರಲ್ಲಿ "ಹುಲಕೋಟಿ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಯಿತು. ಇದರ ವತಿಯಿಂದ ಗದಗ, 
ನವಲಗುಂದ, ರೋಣ ತಾಲೂಕುಗಳಲ್ಲಿ ಇಂಗ್ಲೀಷ್‌ ಮತ್ತು ಕನ್ನಡ ಮಾಧ್ಯಮಿಕ ಶಾಲೆಗಳೂ, ಒಂದು ಸಂಜೆ ಶಾಲೆ, ಹಿಂದಿ ವರ್ಗ 
ಮತ್ತು ಉಚಿತ ವಾಚನಾಲಯಗಳನ್ನು ತೆರೆಯಲಾಯಿತು. ಪ್ರಸ್ತುತ ಎರಡು ವಿದ್ಯಾರ್ಥಿನಿಲಯಗಳನ್ನೂ : ಬಾಲವಾಡಿ, ಮಾಧ್ಯಮಿಕ 
ಶಾಲೆ, ಹಿಂದುಳಿದ ವರ್ಗಗಳವರಿಗೆ ಉಚಿತ ಊಟ, ವಸತಿ ನಿಲಯಗಳನ್ನೂ ಒಂದು ಕಿರಿಯ ಕಾಲೇಜನ್ನೂ ಈ ಸಂಸ್ಥೆ ನಡೆಸುತ್ತಿದೆ. 
1958 ರಲ್ಲಿ ಮರಾಠಾ ವಿದ್ಯಾವರ್ಧಕ ಸಂಘ ಗದುಗಿನಲ್ಲಿ ಪ್ರಾರಂಭವಾಯಿತು. "ಕನಕದಾಸ ಸಹಕಾರಿ ಶಿಕ್ಷಣ ಸಮಿತಿ' ಇಲ್ಲಿನ 
ಪ್ರಮುಖ ಸಂಸ್ಥೆಯಾಗಿ ಸಂಗೊಳ್ಳಿ ರಾಯಣ್ಣ ಪದವಿಪೂರ್ವ ಕಾಲೇಜು 1965 ರಲ್ಲಿ ಸ್ಥಾಪಿತವಾಯಿತಲ್ಲದೆ, ಇದರ ಆಶ್ರಯದಲ್ಲಿ 
ಒಂದು ಶಿಕ್ಷಣ ಕಾಲೇಜು, ಒಂದು ಕಲಾ ಮತ್ತು ವಿಜ್ಞಾನ ಕಾಲೇಜು, 5 ype ಇತು ಜಾಪ್‌ 
ನಡೆಯುತ್ತಿದ್ದು ಮತಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತ ಊಟ ವಸತಿ ಕಲ್ಪಿಸುವ ಕನಕದಾಸ ಪ್ರಸಾದನಿಲಯ ಕಾರ್ಯ 
ನಿರ್ವಹಿಸುತ್ತಿವೆ. ಪ್ರೊ! ದಂಡಿನ ಇದರ ಹಿಂದಿರುವ ಶಕ್ತಿಯಾಗಿದ್ದಾರೆ. 


710 ಧಾರವಾಡ ಜಿಲ್ಲೆ 


ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿರುವ ಇತರ ಪ್ರಮುಖ ಖಾಸಗಿ ಸಂಸ್ಥೆಗಳೆಂದರೆ, ನ್ಯೂ ಎಜುಕೇಷನ್‌ ಸಂಸ್ಥೆ ಹುಬ್ಬಳ್ಳಿ; ಶಿಗ್ಗಾಂವಿ 
ತಾಲೂಕು ಶಿಕ್ಷಣ ಸಮಿತಿ ಶಿಗ್ಗಾಂವಿ; ಕೆ.ಕೆ. ಸಂಘ ಗದಗ; ಮತಂಗ ಮಹರ್ಷಿ ಜಾಗೃತ ವೇದಿಕೆ ರಾಣೆಬೆನ್ನೂರ; ಬಸವೇಶ್ವರ ವಿದ್ಯಾ 
ಸಂಸ್ಥೆ ಶಿಗ್ಗಾಂವಿ; ಭಾರತೀಯ ಶಿಕ್ಷಣ ಸಂಸ್ಥೆ ಸವಣೂರು; ಭಾರತೀಯ ಶಿಕ್ಷಣ ಪ್ರಸಾರ ಸಮಿತಿ ಗದಗ; ಜೆ.ಎ.ವಿ. ಸಮಿತಿ ಮುಂಡರಗಿ; 
ಸರ್ವೋದಯ ಶಿಕ್ಷಣ ಟ್ರಸ್ಟ್‌ ಅಳ್ನಾವರ; ಮಾರುತಿ ವಿದ್ಯಾಸಂಸ್ಥೆ ಗೊಡಚಿಕೊಂಡ; ಕಲ್ಮೇಶ್ವರ ವಿದ್ಯಾ ಪ್ರಸಾರಕ ಸಮಿತಿ ಹೊಳೆಆಲೂರ; 
ಆಜಾದ್‌ ಎಜುಕೇಷನ್‌ ಸೊಸೈಟಿ, ಹುಬ್ಬಳ್ಳಿ; ಮುರುಘ ರಾಜೇಂದ್ರ ವಿದ್ಯಾಪೀಠ ಚಿತ್ರದುರ್ಗ; ವೀರಭದ್ರೇಶ್ವರ ಶಿಕ್ಷಣ ಸಮಿತಿ 
ಕಾರಡಗಿ; ಭುವನೇಶ್ವರಿ ವಿದ್ಯಾವರ್ಧಕ ಸಮಿತಿ ಮಾಸೂರ; ತೋಂಟದಾರ್ಯ ವಿದ್ಯಾಪೀಠ ಗದಗ; ಎಚ್‌.ಟಿ.ಇ. ಸೊಸೈಟಿ, ಹಾವೇರಿ; 
ಚನ್ನಬಸವೇಶ್ವರ ಗ್ರಾಮೀಣ ವಿದ್ಯಾ ಸಂಸ್ಥೆ ಕಲಕೇರಿ; ಜನತಾ ಶಿಕ್ಷಣ ಸಮಿತಿ ಎಸ್‌.ಜೆ.ಎಂ.ವಿ. ಸಂಘ, ಹಾವೇರಿ; ಸಂತ ಕವಿ ಕನಕದಾಸ 
ವಿದ್ಯಾ ಸಂಘ ವರದಾಹಳ್ಳಿ, ಬೀರೇಶ್ವರ ವಿದ್ಯಾದಾನ ಸಮಿತಿ, ,ಹೊನ್ನಾಪುರ; ಶರಣ ಬಸವೇಶ್ವರ ವಿದ್ಯಾಪೀಠ, ಮೋಟೆಬೆನ್ನೂರ; 
ಎಸ್‌.ಎಸ್‌.ಎಸ್‌. ಎಜುಕೇಷನ್‌ ಟ್ರಸ್ಟ್‌ ಆನಂದವನ, ಅಗಡಿ; ಕೀರ್ತಿ ವಿದ್ಯಾ ಸಂಸ್ಥೆ ಬಂಕಾಪುರ; ವೀರಮಹೇಶ್ವರ ವಿದ್ಯಾವರ್ಧಕ 
ಸಂಘ, ಕುಡುಪಲಿ; ಲಯನ್ಸ್‌ ಎಜುಕೇಷನ್‌ ಸೊಸೈಟಿ; ಜಗದ್ಗುರು ಅಜಾತ ನಾಗಲಿಂಗ ವಿದ್ಯಾಪೀಠ ನವಲಗುಂದ; ಗ್ರಾಮ ಸೇವಾ 
ಮಂಟಪ ಹನುಮನಹಟ್ಟಿ; ಭಾರತೀ. ವಿಶ್ವ ಸ ಸನ ಸಮಾಪನ ರಾಷ್ಟ್ರೀಯ ಶಿಕ್ಷಣ ಸಮಿತಿ ವಡವಿ; ಯು.ಎಫ್‌.ಇ.ಸೊಸೈಟಿ 
ಹುಬ್ಬಳ್ಳಿ; ಸಮಾಜ ಪರಿವರ್ತನ ಅಭಿವೃದ್ಧಿ ಸಂಸ್ಥೆ ಮೆಡವೇರಿ; ದುರ್ಗಾದೇವಿ ಶಿಕ್ಷಣ ಸಮಿತಿ; ಜೀವೇಶ್ವರ ಶಿಕ್ಷಣ ಸಮಿತಿ ಹುಬ್ಬಳ್ಳಿ; 
ರೂರಲ್‌ ಎಜುಕೇಷನ್‌ ಸೊಸೈಟಿ ಸಂಗೂರ; ಮಹಾತ್ಮಾ ಗಾಂಧಿ ಎಜುಕೇಷನ್‌ ಸೊಸ್ಫೆಟಿ ರಾಣೆಬೆನ್ನೂರ; ಮಾತಾರವಿಂದ ಗ್ರಾಮೀಣ 
ವಿದ್ಯೋದಯ ಸಮಿತಿ ಬಿಲ್ಲಹಳ್ಳಿ; ಮಾಲತೇಶ ವಿದ್ಯಾವರ್ಧಕ ಸಂಘ ಬಾಳಂಬೀಡ; ಲಾಲ್‌ ಬಹದ್ದೂರ್‌ ಶಾಸ್ತ್ರಿ ಶಿಕ್ಷಣ ಸಮಿತಿ 
ಗರ್ಭಗುಡಿ, ಬಳ್ಳಾರಿ ಜಿ; ರೇಣುಕಾಂಬ ಶಿಕ್ಷಣ ಸಂಸ್ಥೆ ಕಿರವಾಡಿ; ವೇಮನ ವಿದ್ಯಾವರ್ಧಕ ಸಂಘ, ಹುಬ್ಬಳ್ಳಿ; ಗ್ರಾಮ ಭಾರತಿ ಶಿಕ್ಷಣ 
ಸಮಿತಿ ಶಿಗ್ಲಿ, ಶಿವಶರಣ ಹರಳಯ್ಯ ವಿದ್ಯಾಸಂಸ್ಥೆ ಡೊಂಬರಮತ್ತೂರ; ಕರ್ನಾಟಕ ಕೀರ್ತಿ ವಿದ್ಯಾ ಸಂಸ್ಥೆ ಬಂಕಾಪುರ; ಜ್ಞಾನಗಂಗಾಶಿಕ್ಷಣ 
ಸಮಿತಿ ಹಾವೇರಿ; ಭಾರತೀಯ ಶಿಕ್ಷಣ ಸಂಸ್ಥೆ ಹುಬ್ಬಳ್ಳಿ, ಕರ್ನಾಟಕ ಕುರುಬರ ಸಂಘ ಸಂಸ್ಥೆ ಕೊರ್ಲಹಳ್ಳಿ; ವೀರ ಮದಕರಿ ನಾಯಕ 
ಎದ್ಕಾಸಂಸ್ಥೆ ರಾಣೆಬೆನ್ನೂರ; ಹಾಲೇಶ್ವರ ವಿದ್ಯಾಪೀಠ ಯರೇಬೇರಿ; ಚಳಗೇರಿ ಶಿಕ್ಷಣ ಸಂಸ್ಥೆ ಚಳಗೇರಿ; ಗಜಾನನ ವಿದ್ಯಾವರ್ಧಕ ಸಂಘ 
ತುಮೀನಕಟ್ಟಿ; ಹೊನ್ನಮದೇವಿ ಮಹಿಳಾ ಮಂಡಳ ಹೊನ್ನತ್ತಿ; ಹಾಗೂ ತುಳಜಾ ಭವಾನಿ ಶಿಕ್ಷಣ ಸಮಿತಿ, ಹುಬ್ಬಳ್ಳಿ ಮುಂತಾದವು. 

ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ : ಮದ್ರಾಸ್‌ನ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಆಶ್ರಯದಲ್ಲಿ ಮೊದಲು 
ಸ್ಥಾಪನೆಗೊಂಡ ಈ ಸಂಸ್ಥೆ ಮುಂದೆ ಪ್ರತ್ಯೇಕವಾಗಿ ಕಾರ್ಯಾರಂಭಮಾಡಿತು. ಪ್ರಸ್ತುತ ಇದು ತನ್ನ ಕೇಂದ್ರಸ್ಥಾನವನ್ನು ಧಾರವಾಡದಲ್ಲಿ 
ಹೊಂದಿದ್ದು ಇದರ ವತಿಯಿಂದ ಮೊದಲನೆಯ ಬಿ.ಇಡಿ. ಕಾಲೇಜು ಬೆಂಗಳೂರಿನಲ್ಲಿಯೂ (1984), ಎರಡನೆಯ ಬಿ.ಇಡಿ. 
ಕಾಲೇಜು ಧಾರವಾಡದಲ್ಲಿಯೂ (1985) ಪ್ರಾರಂಭಗೊಂಡವು. ಇವಲ್ಲದೆ ರಾಜ್ಯದ ಇತರೆಡೆಗಳಲ್ಲಿ ಒಟ್ಟು 12 ಇಂತಹ ಕಾಲೇಜುಗಳನ್ನು 
ಸಂಸ್ಥೆ ಹೊಂದಿದೆ. ಇದರ ಇತ್ತೀಚಿನ ಕಾಲೇಜು 1991 ರಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಯಿತು. ಈ `ಎಲ್ಲಾ ಕೇಂದ್ರಗಳಲ್ಲಿಯೂ 
"ಶಿಕ್ಷಾಸ್ನಾತಕ್‌' ಪದವಿ ನೀಡಲಾಗುತ್ತದೆ. ಧಾರವಾಡದಲ್ಲಿ ಸಂಸ್ಥೆ 1987 ರಲ್ಲಿ ಸ್ಥಾಪಿಸಿದ ಸ್ನಾತಕೋತ್ತರ ಕೇಂದ್ರದಲ್ಲಿ ಹಿಂದಿ ಎಂ.ಎ. 
ಮತ್ತು ಎಂ.ಫಿಲ್‌ಗಳಿಗೆ ಶಿಕ್ಷಣ ನೀಡಲಾಗುತ್ತದೆ. ಇದೇ ವರ್ಷ ಇಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಾರಂಭವಾಯಿತು. 1990 ರಲ್ಲಿ 
ಈ ಕೇಂದ್ರಕ್ಕೆ ಡಿ.ಲಿಟ್‌. ಪದವಿ ನೀಡುವ ಕೇಂದ್ರವೆಂದು ಮಾನ್ಯತೆ ನೀಡಲಾಯಿತು. 1989-90 ನೇ ಸಾಲಿನಲ್ಲಿ ಎಂ.ಎಡ್‌. ಶಿಕ್ಷಣ 
ಪ್ರಾರಂಭವಾದರೂ ಮರು ವರ್ಷವೇ ತಾಂತ್ರಿಕ ತೊಂದರೆಗಳಿಂದಾಗಿ ಮುಚ್ಚಲ್ಪಟ್ಟಿತು. 1೨992 ರಿಂದ ಇಲ್ಲಿ ಪ್ರಾಥಮಿಕ, ಮಧ್ಯಮಾ 
ಹಾಗೂ ರಾಷ್ಟ್ರಭಾಷಾ ಪರೀಕ್ಷೆಗಲ್ಲದೆ, ಪ್ರವೇಶಿಕ ಪರೀಕ್ಷೆಯನ್ನೂ ಸಭೆ ನಡೆಸುತ್ತಿದೆ. 


ಜಿಲ್ಲಾ ಸಾಕ್ಷರದೀಪ ಸಮಿತಿ 


ಇದು "ರಾಷ್ಟ್ರೀಯ ಸಾಕ್ಷರತಾ ಮಿಷನ್‌'ನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವ ಒಂದು ನೋಂದಾಯಿತ ಸಂಸ್ಥೆಯಾಗಿದ್ದು 
1992 ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಶೋಕ ಶಿಕ್ಷಣ ಇಲಾಖೆಗೆ ಪೂರಕವಾಗಿ ಕೆಲಸ ಮಾಡುವ ಈ ಸಂಸ್ಥೆ 9 ರಿಂದ 
14 ಮತ್ತು 15 ರಿಂದ 37 ವರ್ಷದ ವಯೋಮಿತಿಯವರಿಗೆ ಸಾಕ್ಷರತೆಯನ್ನು ನೀಡುವ ಗುರಿ ಹೊಂದಿದೆ. ಜಿಲ್ಲಾಧಿಕಾರಿಯವರ 
ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡುವ ಇದರ ಕಾರ್ಯಾಧ್ಯಕ್ಷರು ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯದರ್ಶಿಯಾಗಿರುತ್ತಾರೆ. 


ಶಕ್ಷಣ ಮತ್ತು ಕ್ರೀಡೆ 711 


ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ, ಕಲಘಟಗಿ, ಶಿಗ್ಗಾಂವಿ, ಹಾನಗಲ್‌, ಹಾವೇರಿ, ರಾಣೆಬೆನ್ನೂರು, ಬ್ಹಾಡಗಿ ಹಾಗೂ' ಹಿರೇಕೆರೂರು- 
ಈ ಒಂಬತ್ತು ತಾಲೂಕುಗಳಲ್ಲಿ ಒಂಬತ್ತರಿಂದ 37 ವರ್ಷ ವಯೋಮಿತಿಯಲ್ಲಿನ ಸುಮಾರು "3,50,000 ಅನಕ್ಷರಸ್ವರನ್ನು 
ಕ್ರಿಯಾತಕ್ಷವಾಗಿ ಸಾಕ್ಷರರನ್ನಾಗಿ ಮಾಡುವ ಗುರಿ ಹೊಂದಿದೆ. ಇದರ ಅನುಷ್ಠಾನಕ್ಕಾಗಿ ಸ್ವಯಂಸೇವಾ ಸಂಸ್ಥೆಗಳ ಪ್ರತಿನಿಧಿಗಳ 
ಸಹಕಾರದೊಂದಿಗೆ ಸಂಪೂರ್ಣ ಸಾಕ್ಷರತಾ ಆಂದೋಲನದ ಪ್ರಾರಂಭೋತ್ಸವ 1993 ರ ಸೆಪ್ಟಂಬರ್‌ನಲ್ಲಿ ನದ 

ಇದೇ ಸಾಲಿನ ಸಾಕ್ಷರತಾ ಗಣತಿಯ ಕಾಲಕ್ಕೆ ಮೇಲ್ಕಂಡ ತಾಲೂಕುಗಳಲ್ಲಿ 31,320 ಉರ್ದು ಅನಕ್ಷರಸರನ್ನು ಗುರುತಿಸಿ 
ಇವರಲ್ಲಿ 11,000 ಮಂದಿಗೆ ಕನ್ನಡ ಪಠ್ಯಪುಸ್ತಕ ಓದಲು ತರಬೇತಿ ನೀಡಲಾಯಿತು. ಉಳಿದ ಸುಮಾರು 2,000 West: 
: ತರಬೇತಿ ಕೊಡಲು 43ಸಂಪನೂಖ ವ್ಯಕ್ತಿಗಳನ್ನೂ ಅಧಿಕ ಸಂಖ್ಯೆಯಲ್ಲಿ ಮುಖ್ಯ ತರಬೇತುದಾರರನ್ನೂ ಹಾಗೂ ಸ್ವಯಂ ಜಾ 
ಗುರುತಿಸಲಾಯಿತು. ಇದರೊಂದಿಗೆ ಒಂಬತ್ತರಿಂದ 12 ವರ್ಷ ವಯೋಮಿತಿಯ, ಓದಿನ ಮಧ್ಯದಲ್ಲಿ ಶಾಲೆ ಬಿಟ್ಟ ಒಟ್ಟು 54,567 
ಮಕ್ಕಳನ್ನು ಗುರ್ತಿಸಿ, ಅವರ ಮುಂದಿನ ಶಿಕ್ಷಣಕ್ಕೂ ತಕ್ಕ ಏರ್ಪಾಡು ಮಾಡಲಾಯಿತು. ಜಿಲ್ಲೆಯಲ್ಲಿ ಶೇ.70 ರಣ್ಟು ಅನಕ್ಷರಸ್ಥ 
ಮಹಿಳೆಯರಿದ್ದು ಇವರಿಗಾಗಿ ಒಂದು ಪ್ರತ್ಯೇಕ ಸಮಿತಿ ಇದೆ. ತಾಲೂಕು ಮತ್ತು ಮಂಡಲ ಮಟ್ಟಗಳಲ್ಲಿ ಮಹಿಳಾ ಕಲಾ ತಂಡಗಳು 
ರಚನೆಯಾಗಿವೆ. ಹಾಗೂ ತಾಲೂಕು ಮಟ್ಟದಲ್ಲಿ ಮಹಿಳಾ ಜಾಗೃತಿ ವೇದಿಕೆಗಳು ರಚಿತವಾಗಿವೆ. ಹಲವು ಕಲಿಕಾ ಕೇಂದ್ರಗಳಲ್ಲಿ ವೃತ್ತಿ 
ಶಿಕ್ಷಣ ಸಹ ಅಳವಡಿಸಲಾಗಿದೆ. 


ಸಮಿತಿಯು ಈವರೆಗೆ ಒಂಬತ್ತರಿಂದ 35 ವರ್ಷ ವಯೋಮಿತಿಯ ಒಟ್ಟು 3,72,121 ಮಂದಿ ಅನಕ್ಷರಸ್ಥರನ್ನು ಒಂಬತ್ತರಿಂದ 
14 ವರ್ಷ ವಯೋಮಿತಿಯ ಒಟ್ಟು 54,564 ಶಾಲೆ ಬಿಟ್ಟ ಮಕ್ಕಳು ಮತ್ತು ಬಾಲಕಾರ್ಮಿಕರನ್ನೂ ಗುರುತಿಸಿದೆ. ಹಾಗೂ ಒಟ್ಟು 
34,401 ಕಲಿಕಾ ಕೇಂದ್ರಗಳನ್ನು ಹೊಂದಿದೆ. ಆಂತರಿಕ ಮೌಲ್ಯಮಾಪನಕ್ಕೆ ಹಾಜರಾದ ಒಟ್ಟು 2,87,568 ಮಂದಿಯಲ್ಲಿ 2,74,049 
ಮಂದಿ ಶೇಕಡಾ 70 ಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿ ನವಸಾಕ್ಷರರೆಂದು ಘೋಷಿಸಲ್ಪಡಲು ತಾತ್ಕಾಲಿಕವಾಗಿ ಅರ್ಹತೆ ಪಡೆದಿದ್ದಾರೆ. 


ಪದವಿ ಪೂರ್ವ ಶಿಕ್ಬ್ಟಣ 


ರಾಜ್ಯದ ಎಲ್ಲೆಡೆಯಂತೆ ಜಿಲ್ಲೆಯ ಹಲವಾರು ಪ್ರೌಢಶಾಲೆಗಳು ಮೊದಲಿಗೆ ಹೈಯರ್‌ ಸೆಕೆಂಡರಿ ಶಾಲೆಗಳಾಗಿ ಮಾರ್ಪಟ್ಟು, 
ಹನ್ನೊಂದನೇ ತರಗತಿಯನ್ನು ಪ್ರಾರಂಭಿಸಿದವು. ಪದವಿ ಪೂರ್ವ ಶಿಕ್ಷಣ ಮೊದಲು ಒಂದೇ ವರ್ಷದ ಅವಧಿಯದಾಗಿದ್ವು 1972 
ರಲ್ಲಿ ಎರಡು ವರ್ಷದ ಪದವಿ ಪೂರ್ವ ಶಿಕ್ಷಣ ರೂಪುಗೊಂಡಿತು. ಈ ಶಿಕ್ಷಣವನ್ನು ಪ್ರೌಢಶಾಲೆಗಳಲ್ಲಿ ಹಾಗೂ ಪದವಿ 
ಕಾಲೇಜುಗಳಲ್ಲಿಯೂ ನೀಡಲಾಗುತ್ತಿದೆ. ಹಿಂದೆ ಮೆಟ್ರಿಕ್‌ ಪಾಸಾದವರು ಪಡೆಯಬೇಕಾಗಿದ್ದ ಇಂಟರ್‌ಮೀಡಿಯಟ್‌ ಶಿಕ್ಷಣಕ್ಕೆ ಇದು 
ಸಮನಾಗಿದೆ. ಇದಲ್ಲದೆ ಸರಕಾರ ಸ್ವತಂತ್ರ ಪದವಿ ಪೂರ್ವ ಕಾಲೇಜುಗಳನ್ನು ಪ್ರಾರಂಭಿಸಿ ಖಾಸಗಿ ಸಂಸ್ಥೆಗಳಿಗೂ ಇಂತಹ ಕಾಲೇಜುಗಳನ್ನು 
ಪ್ರಾರಂಭಿಸಲು ಅನುಮತಿ ನೀಡಿತು. ಜಿಲ್ಲೆಯಲ್ಲಿ 1994-95 ರಲ್ಲಿ ಒಟ್ಟು 164 ಪದವಿ ಪೂರ್ವ ಕಾಲೇಜುಗಳಿದ್ದು ಅವುಗಳಲ್ಲಿ 
ಖಾಸಗಿ ಸ್ವತಂತ್ರ ಕಾಲೇಜುಗಳು - 19, ಸರಕಾರೀ ಸ್ವತಂತ್ರ ಕಾಲೇಜುಗಳು - ಎರಡು, ಸರಕಾರಿ ಕಾಂಪೊಸಿಟ್‌ ಕಾಲೇಜುಗಳು - 
19, ಖಾಸಗಿ ಕಾಂಪೊಸಿಟ್‌ ಕಾಲೇಜುಗಳು - 105, ಖಾಸಗಿ ಪದವಿ ಕಾಲೇಜುಗಳಲ್ಲಿರುವ ಪದವಿ ಪೂರ್ವ ಕಾಲೇಜುಗಳು - 19 
ಹೀಗೆ ಹಂಚಿವೆ. ಜಿಲ್ಲೆಯಲ್ಲಿ 1992-93 ನೇ ಸಾಲಿನ ಏಪ್ರಿಲ್‌ನಲ್ಲಿ ಒಟ್ಟು 31,040 (22,887 ಗಂಡು, 8,153 ಹೆಣ್ಣ) ಮಕ್ಕಳು 
ಪದವಿ ಪೂರ್ವ ಪರೀಕ್ಷೆಗೆ ಹಾಜರಾಗಿದ್ದು ಅವರಲ್ಲಿ 12,148 (8,281 ಗಂಡು, 3,867 ಹೆಣ್ಣು ಮಕ್ಕಳು ಉತ್ತೀರ್ಣರಾದರು. 
ವಿದ್ಯಾರ್ಥಿಗಳಲ್ಲಿ ಶೇಕಡಾ 36.18 ಮತ್ತು ವಿದ್ಯಾರ್ಥಿನಿಯರಲ್ಲಿ ಶೇಕಡಾ 47.43 ಫಲಿತಾಂಶವಿತ್ತು. ಇದೇ ಸಾಲಿನ ಅಕ್ಟೋಬರ್‌ 
ಪರೀಕ್ಷೆಗೆ ಒಟ್ಟು 12,129 ಮಂದಿ (9,203 ಗಂಡು, 2,926 ಹೆಣ್ಣು ಹಾಜರಾಗಿ, ಒಟ್ಟು 2,618 ಮಂದಿ (1,880 ಗಂಡು, 
738 ಹೆಣ್ಣು ಉತ್ತೀರ್ಣರಾದರು. ವಿದ್ಯಾರ್ಥಿಗಳಲ್ಲಿ ಶೇಕಡಾ 20.43 ಮತ್ತು ವಿದ್ಯಾರ್ಥಿನಿಯರಲ್ಲಿ ಶೇಕಡಾ 25.22 ಫಲಿತಾಂಶವಿತ್ತು. 
1993-94 ನೇ ಸಾಲಿನ ಏಪ್ರಿಲ್‌ ಪರೀಕ್ಷೆಗೆ ಒಟ್ಟು 28,823 ಮಂದಿ (20,837 ಗಂಡು, 7,986 ಹೆಣ್ಣು ಹಾಜರಾಗಿ, ಅವರಲ್ಲಿ 
ಒಟ್ಟು 12,224 (8,350 ಗಂಡು, 3,874 ಹೆಣ್ಣು ಮಂದಿ ಉತ್ತೀರ್ಣರಾದರು. ಎದ್ಯಾರ್ಥಿಗಳ ಶೇಕಡಾ ಫಲಿತಾಂಶ 40.07 
ಮತ್ತು ವಿದ್ಯಾರ್ಥಿನಿಯರ ಶೇಕಡಾ ಫಲಿತಾಂಶ 48.51 ಆಗಿತ್ತು. ಇದೇ ಸಾಲಿನ ಅಕ್ಟೋಬರ್‌ನಲ್ಲಿ ನಡೆಹ ಪರೀಕ್ಷೆಗೆ ಒಟ್ಟು 10,338 
ಮಂದಿ (7,776 ಗಂಡು, 2,762 ಹೆಣ್ಣು ಹಾಜರಾಗಿದ್ದು ಅವರಲ್ಲಿ ಒಟ್ಟು 2,843 (1,937 ಗಂಡು, 906 ಹೆಣ್ಣು ಮಂದಿ 


712 ಧಾರವಾಡ ಜಿಲ್ಲೆ 


ಉತ್ತೀರ್ಣತೆ ಹೊಂದಿದರು. ವಿದ್ಯಾರ್ಥಿಗಳಲ್ಲಿ ಶೇಕಡಾ 24.91 ಮತ್ತು ವಿದ್ಯಾರ್ಥಿನಿಯರಲ್ಲಿ ಶೇಕಡಾ 32.80. ಫ್‌ 
ಬಂದಿತ್ತು (ಪದವಿಪೂರ್ವ ಶಿಕ್ಷಣ ಇಲಾಖೆ ನೀಡಿದ ಮಾಹಿತಿ). 


ವೃತ್ತಿ ಶಿಕ್ಷಣ : ವೃತಿಶಿಕ್ಷಣವನ್ನು ಪದವಿಪೂರ್ವ ವರ್ಗಗಳಲ್ಲಿ ಅಳವಡಿಸುವ ಕಾರ್ಯಕ್ರಮವು ರಾಜ್ಯದ 13 ಕೇಂದ್ರಗಳಲ್ಲಿ 
1977-78 ನೇ ಸಾಲಿನಿಂದ ಪ್ರಾರಂಭವಾಯಿತು. ಇವುಗಳ ಪೈಕಿ ನಾಲ್ಕು ಕೇಂದ್ರಗಳು ಧಾರವಾಡ ಜಿಲ್ಲೆಯಲ್ಲಿ ಇದ್ದವು. ಅವೆಂದರೆ, 
ಧಾರವಾಡದ ವಿದ್ಯಾರಣ್ಯ ಪದವಿ ಪೂರ್ವ ಕಾಲೇಜು, ಬಾಸೆಲ್‌ ಮಿಷನ್‌ ಪದವಿ ಪೂರ್ವ ಕಾಲೇಜು, ಜೆ.ಎಸ್‌.ಎಸ್‌. ಕಾಲೇಜು 
ಹಾಗೂ ಮುನಿಸಿಪಲ್‌ ಪದವಿ ಪೂರ್ವ ಕಾಲೇಜು, ಗದಗ. ಪ್ರಸ್ತುತ ಜಿಲ್ಲೆಯಲ್ಲಿ 38 ಕಾಲೇಜುಗಳಲ್ಲಿ 26 ವಿವಿಧ ವೃತ್ತಿ ಶಿಕ್ಷಣ 
ವಿಷಯಗಳಲ್ಲಿ ಕೋರ್ಸುಗಳು ನಡೆಯುತ್ತಿವೆ. ಪದವಿ ಪೂರ್ವ ಶಿಕ್ಷಣಕ್ಕೆ ಸಮಾನವಾದ ಈ ಶಿಕ್ಷಣ ಎರಡು ವರ್ಷ ಅವಧಿಯ ನಾಲ್ಕು 
ಸೆಮಿಸ್ಟರ್‌ಗಳನ್ನು ಉಳ್ಳದ್ದಾಗಿದ್ದು ಹತ್ತನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ ಕಲ್ಪಿಸುತ್ತದೆ. ಇತ್ತೀಚೆಗೆ ವೃತ್ತಿ ಶಿಕ್ಷಣ 
ನಿರ್ದೇಶನಾಲಯ ಒಂದು ಸ್ವತಂತ್ರ ಇಲಾಖೆಯಾಗಿ ಮಾರ್ಪಟ್ಟಿದೆ. ವೃತ್ತಿ ಶಿಕ್ಷಣವು ಜಿಲ್ಲೆಯಲ್ಲಿ ಒಬ್ಬ ಉಪ ನಿರ್ದೇಶಕರ 
ಮಾರ್ಗದರ್ಶನದಲ್ಲಿ ನಡೆಯುತ್ತಿದೆ. ಇವರ ವ್ಯಾಪ್ತಿಗೆ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳೂ ಒಳಪಡುತ್ತವೆ. ಧಾರವಾಡ ಜಿಲ್ಲೆಯಲ್ಲಿ 
ವೃತ್ತಿ ಶಿಕ್ಷಣಕ್ಕೆ ಪ್ರಾರಂಭದಿಂದಲೂ ಶೇ.50 ಕೇಂದ್ರ ಹಾಗೂ ಶೇ.50 ರಾಜ್ಯ ಸರಕಾರಗಳ ಅನುದಾನ ಸಂದಾಯವಾಗುತ್ತಿದೆ. ಜಿಲ್ಲೆಯ 
ಪದವಿ ಪೂರ್ವ ಕಾಲೇಜುಗಳಲ್ಲಿ ಸುಮಾರು 44 ವಿವಿಧ ವಿಷಯಗಳ ಕೋರ್ಸುಗಳು ಮತ್ತು ಪಾಲಿಟೆಕ್ನಿಕ್‌ಗಳಲ್ಲಿ 13 ಕೋರ್ಸುಗಳು 
ನಡೆಯುತ್ತಿದ್ದು ಎಲೆಕ್ಟ್ರಿಕಲ್‌ ವೈರಿಂಗ್‌ ಹಾಗೂ ಕ್ಲಾತಿಂಗ್‌ ಮತ್ತು ಎಂಬ್ರಾಯಿಡರಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಜನಪ್ರಿಯತೆ 
ಹೊಂದಿವೆ. 

ಎನ್‌.ಸಿ.ಸಿ. : “ಫಸ್ಟ್‌ ಬಾಂಬೆ ಯೂನಿವರ್ಸಿಟಿ ಟ್ರೈನಿಂಗ್‌ ಕೋರ್‌'' ಎಂಬ ಪದನಾಮದೊಂದಿಗೆ 1921 ರಲ್ಲಿ ಪ್ರಾರಂಭವಾದ 
ಜಿಲ್ಲೆಯ ಎನ್‌ಸಿಸಿ ದಳ, ಭಾರತದ ಅತೀ ಹಳೆಯ ಎನ್‌ಸಿಸಿ ದಳಗಳಲ್ಲಿ ಒಂದಾಗಿದೆ. ಪ್ರಾರಂಭಿಕ ವಿದ್ಯಾರ್ಥಿಗಳು ಧಾರವಾಡದ 
ಕರ್ನಾಟಕ ಕಾಲೇಜು ಮತ್ತು ಬೆಳಗಾವಿಯ ಲಿಂಗರಾಜ ಕಾಲೇಜಿನಿಂದ ಬಂದವರಿದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕಮಾಂಡೆಂಟರೆಂದು 
ಕರೆಯಲ್ಪಡುತ್ತಿದ್ದ ದಳದ ಆದೇಶಾಧಿಕಾರಿಗಳು (ಕಮಾಂಡಿಂಗ್‌ ಆಫೀಸರ್‌) ಬ್ರಿಟಿಷರೇ ಆಗಿದ್ದು 1940 ರಲ್ಲಿ ಲೆ॥॥ ಆರ್‌. 
ಕರಮರಕರ್‌ ಅವರು ಆ ಸ್ಥಾನಕ್ಕೆ ಮೊದಲ ಭಾರತೀಯರಾಗಿ ನೇಮಿಸಲ್ಪಟ್ಟರು. ಇವರು 1947 ರ ವರೆಗೆ ದಳದ ನಾಯಕತ್ವ 
ವಹಿಸಿದರು. 


, ಸ್ವಾತಂತ್ರ್ಯಾನಂತರ “ನ್ಯಾಷನಲ್‌ ಕೆಡೆಟ್‌ ಕೋರ್‌' ಪದನಾಮ ಬಳಕೆಯಲ್ಲಿ ಒಂದು ದಳ 15 ನೇ ಬಾಂಬೆ ಬೆಟ್ಕಾಲಿಯನ್‌ 
ಎನ್‌ಸಿಸಿ ಎಂದು ನಾಮಕರಣಗೊಂಡಿತು. ರಾಜ್ಯ ಪುನರ್‌ ಸಂಘಟನೆಯ ನಂತರ ಇದನ್ನು 3 ನೇ ಮೈಸೂರು ಬೆಟ್ಕಾಲಿಯನ್‌ 
ಎನ್‌ಸಿಸಿ ಎಂದು ಕರೆಯಲಾಯಿತು. ಚೀನಾ 'ದಾಳಿಯ ನಂತರ ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್‌ಸಿಸಿ ಕಡ್ಡಾಯಗೊಳಿಸಲಾಯಿತು. 
ಆ ಸಮಯದಲ್ಲಿ ಹುಬ್ಬಳ್ಳಿ, ಗದಗ ಹಾಗೂ ಬೆಳಗಾವಿಯಲ್ಲಿ ರಾಯಲ್‌ ಬೆಟ್ಕಾಲಿಯನ್‌ ಪ್ರಾರಂಭವಾಯಿತು. 1972 ರಲ್ಲಿ ರಾಜ್ಯಕ್ಕೆ 
ಕರ್ನಾಟಕ ಎಂದು ಹೆಸರಿಟ್ಟಾಗ ಮೈಸೂರು ಬೆಟ್ಯಾಲಿಯನ್‌ಗಳು ಕರ್ನಾಟಕ ಬೆಟ್ಕಾಲಿಯನ್‌ಗಳಾದವು. 


ಜಿಲ್ಲೆಯ ಎನ್‌ಸಿಸಿ ಬೆಳಗಾವಿಯ ಗ್ರೂಪ್‌ ಹೆಡ್‌ಕ್ವಾರ್ಟರ್ಸ್‌ ಆಡಳಿತಕ್ಕೆ ಒಳಪಟ್ಟಿದ್ದು ಧಾರವಾಡದ 24 ನೇ ಕರ್ನಾಟಕ 
ಬೆಟ್ಕಾಲಿಯನ್‌, ಹುಬ್ಬಳ್ಳಿಯ 27 ಮತ್ತು 28 ನೇ ಕರ್ನಾಟಕ ಬೆಟ್ಕಾಲಿಯನ್‌ಗಳು ಮತ್ತು ಧಾರವಾಡದ 5 ನೇ ಕರ್ನಾಟಕ ಹೆಣ್ಣು 
ಮಕ್ಕಳ ಬೆಟ್ಕಾಲಿಯನ್‌ಗಳು ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಕೆಡೆಟ್‌ಗಳನ್ನು ಹೊಂದಿ ಕಾರ್ಯ ನಿರ್ವಹಿಸುತ್ತಿವೆ. 5ನೇ 
ಕರ್ನಾಟಕ ಹೆಣ್ಣು ಮಕ್ಕಳ ಎನ್‌ಸಿಸಿ ಬೆಟ್ಕಾಲಿಯನ್‌ ಧಾರವಾಡದಲ್ಲಿ 1964 ರಲ್ಲಿ ಮೂಠು ಸೀನಿಯರ್‌ ಎಂಗ್‌ ಮತ್ತು ಆರು 
ಜ್ಯೂನಿಯರ್‌ ವಿಂಗ್‌ ಟ್ರೂಪ್‌ಗಳೊಂದಿಗೆ 2 ನೇ ಮೈಸೂರು ಹೆಣ್ಣುಮಕ್ಕಳ ಬೆಟ್ಕಾಲಿಯನ್‌ ಎಂದು ಪ್ರಾರಂಭವಾಯಿತು. ಪ್ರಸ್ತುತ 
ಧಾರವಾಡ, ಹುಬ್ಬಳ್ಳಿ, ಕಿತ್ತೂರು, ಬೆಳಗಾವಿ ಹಾಗೂ ದಾವಣಗೆರೆಯಲ್ಲಿನ ಏಳು ಕಾಲೇಜುಗಳಲ್ಲಿ ಹಾಗೂ ಧಾರವಾಡ, ಹುಬ್ಬಳ್ಳಿ, 
ಬೆಳಗಾವಿ ಮತ್ತು ಯಲ್ಲಾಪುರದ ಆರು ಶಾಲೆಗಳಲ್ಲಿ ಟ್ರೂಪ್‌ಗಳನ್ನೂ ಹೊಂದಿದೆ. 1993-94 ನೇ ಸಾಲಿಗೆ ಧಾರವಾಡದ ಕಿಟೆಲ್‌ 
ಕಾಲೇಜಿನಲ್ಲಿ 70, ಹುಬ್ಬಳ್ಳಿಯ ಪಿ.ಸಿ. ಜಬಿನ್‌ ಸೈನ್ಸ್‌ ಕಾಲೇಜಿನಲ್ಲಿ 65, ಧಾರವಾಡದ ಬಾಸೆಲ್‌ ಮಿಷನ್‌ ಹೈಸ್ಕೂಲಿನಲ್ಲಿ 100, 


ಶಿಕ್ಷಣ ಮತ್ತು ಕ್ರೀಡೆ 713 


ಹುಬ್ಬಳ್ಳಿಯ ಗರ್ಲ್ಸ್‌ ಇಂಗ್ಲಿಷ್‌ ಸ್ಕೂಲ್‌ನಲ್ಲಿ 100, ಧಾರವಾಡದ ವನಿತಾ ಹೈಸ್ಕೂಲಿನಲ್ಲಿ 50, ಕೆಎನ್‌ಕೆ ಗರ್ಲ್ಸ್‌ ಹೈಸ್ಕೂಲಿನಲ್ಲಿ 50, 
ಕೆ.ಇ. ಬೋರ್ಡ್‌ ಹೈಸ್ಕೂಲಿನಲ್ಲಿ 50, ಕೆಡೆಟ್‌ಗಳನ್ನು ಈ ಬೆಟ್ಕಾಲಿಯನ್‌ ಹೊಂದಿತ್ತು. 


ಆಂಧ್ರ, ಮಹಾರಾಷ್ಟ್ರ ಬರೋಡ, ಊಟಿ, ದೆಹಲಿ, ಉತ್ತರಕಾಶಿ, ಅಹಮದಾಬಾದ್‌, ಕೇರಳ ಹಾಗೂ ಬೆಂಗಳೂರಿನಲ್ಲಿ ನಡೆದ 
ವಿವಿಧ ಕ್ಕಾಂಪುಗಳಲ್ಲಿ ಈ ಬೆಟ್ಕಾಲಿನ್ನಿನ ಒಟ್ಟು 191 ಜ್ಯೂನಿಯರ್‌ ಹಾಗೂ 232 ಸೀನಿಯರ್‌ ವಿಂಗ್‌ಗಳ ಕೆಡೆಟ್‌ಗಳು 
ಭಾಗವಹಿಸಿರುತ್ತಾರೆ. ಸೀನಿಯರ್‌ ವಿಂಗ್‌ನ 23 ಮಂದಿ ಹಾಗೂ ಜ್ಯೂನಿಯರ್‌ ವಿಂಗ್‌ನ ಒಬ್ಬ ಕೆಡೆಟ್‌ ದೆಹಲಿಯ ಗಣರಾಜ್ಯೋತ್ಸವ 
ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಲೆಫ್ಟಿನೆಂಟ್‌ ಕರ್ನಲ್‌ ದರ್ಜೆಯ ಅಧಿಕಾರಿ ಇದರ ಆದೇಶಾಧಿಕಾರಿಯಾಗಿರುತ್ತಾರೆ. 


ಇಪ್ಪತ್ತನಾಲ್ಕನೇಯ ಕರ್ನಾಟಕ ಬೆಟ್ಯಾಲಿಯನ್‌ ದೇಶದ ಹಳೆಯ ಎನ್‌ಸಿಸಿ ದಳಗಳಲ್ಲಿ ಒಂದಾಗಿದ್ದು, ಧಾರವಾಡದಲ್ಲಿ ಬಾಂಬೆ 
ಯೂನಿವರ್ಸಿಟಿ ಟ್ರೈನಿಂಗ್‌ ಕೋರ್‌ ಎಂದು 1921 ರಲ್ಲಿ ಪ್ರಾರಂಭಗೊಂಡಿತು. 1993-94 ನೇ ಸಾಲಿಗೆ ಧಾರವಾಡದ ಕರ್ನಾಟಕ 
ಸೈನ್ಸ್‌ ಕಾಲೇಜ್‌, ಆರ್ಟ್ಸ್‌ ಕಾಲೇಜ್‌, ಕಿಟೆಲ್‌ ಕಾಲೇಜ್‌, ಕೃಷಿ ಕಾಲೇಜ್‌ ಹಾಗೂ ವಿದ್ಯಾರಣ್ಯ ಜ್ಯೂನಿಯರ್‌ ಕಾಲೇಜಿನಲ್ಲಿ ತಲಾ 
160 ಸೀನಿಯರ್‌ ವಿಂಗ್‌ ಕೆಡೆಟ್‌ಗಳನ್ನೂ ಧಾರವಾಡದ ಯು.ಪಿಶಾಲೆ, ಕರ್ನಾಟಕ ಹೈಸ್ಕೂಲ್‌, ಕೆ.ಇ. ಬೋರ್ಡ್‌ ಹೈಸ್ಕೂಲು, 
ಬಾಸೆಲ್‌ ಮಿಷನ್‌ ಹೈಸ್ಕೂಲ್‌, ವಿದ್ಯಾರಣ್ಯ ಹೈಸ್ಕೂಲ್‌, ಆರ್‌.ಎಲ್‌.ಎಸ್‌. ಹೈಸ್ಕೂಲ್‌ಗಳಲ್ಲಿ ತಲಾ 100 ಕೆಡೆಟ್‌ಗಳನ್ನು ಹೊಂದಿತ್ತು. 
ಜಿಲ್ಲೆಯ ಎಎಧೆಡೆ ನಡೆದ ವಾರ್ಷಿಕ ಕ್ಯಾಂಪುಗಳಲ್ಲಿ ಒಟ್ಟು 577 ಸೀನಿಯರ್‌ ಮತ್ತು 378 ಜ್ಯೂನಿಯರ್‌ ಎಂಗ್‌ಗಳ ಕೆಡೆಟ್‌ಗಳು 
ಪಾಲ್ಗೊಂಡಿದ್ದರು. ಮೇಜರ್‌ ದರ್ಜೆಯ ಅಧಿಕಾರಿ ಇದರ ಆಡಳಿತಾಧಿಕಾರಿಯಾಗಿರುತ್ತಾರೆ. 27 ನೇ ಕರ್ನಾಟಕ ಬೆಟ್ಕಾಲಿಯನ್‌ 
ಎನ್‌ಸಿಸಿ 1963ರಲ್ಲಿ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ 69ನೇ ಮೈಸೂರು ಎನ್‌ಸಿಸಿ ರೈಫಲ್‌ ಬೆಟ್ಕಾಲಿಯನ್‌ ಎಂದು ಪ್ರಾರಂಭವಾಯಿತು. 
ಹುಬ್ಬಳ್ಳಿಯ ಕೆ.ಎಸ್‌.ಆರ್ಟ್ಸ್‌ ಮತ್ತು ಎಚ್‌.ಎಸ್‌.ಕೆ. ಸೈನ್ಸ್‌ ಕಾಲೇಜಿನಲ್ಲಿ 160, ನೆಹರು ಆರ್ಟ್ಸ್‌ ಮತ್ತು ಸೈನ್ಸ್‌ ಕಾಲೇಜಿನಲ್ಲಿ 160, 
ಹಾವೇರಿಯ ಜಿ.ಎಚ್‌. ಕಾಲೇಜಿನಲ್ಲಿ 80, ಬ್ಯಾಡಗಿ ಸರ್ಕಾರಿ ಜ್ಯೂನಿಯರ್‌ ಕಾಲೇಜಿನಲ್ಲಿ 80, ರಾಣೆಬೆನ್ನೂರಿನ ಆರ್‌.ಟಿ.ಇ. ಸೈನ್ಸ್‌ 
ಮತ್ತು ಆರ್ಟ್ಸ್‌ ಕಾಲೇಜಿನಲ್ಲಿ 160, ಹಂಸಭಾವಿಯ ಮಹಾಂತಸ್ವಾಮಿ ಆರ್ಟ್ಸ್‌ ಮತ್ತು ಸೈನ್ಸ್‌ ಕಾಲೇಜಿನಲ್ಲಿ 160 ಸೀನಿಯರ್‌ ವಿಂಗ್‌ 
ಕೆಡೆಟ್‌ಗಳನ್ನೂ ಹುಬ್ಬಳ್ಳಿಯ ಎಸ್‌ .ಜೆ.ಜಿ.ಎಚ್‌. ಹೈಸ್ಕೂಲು, ಕುಂದಗೋಳದ ಹರಭಟ್‌ ಹೈಸ್ಕೂಲು, ಹುಬ್ಬಳ್ಳಿಯ ಆಂಗ್ಲೋ ಉರ್ದು 
ಹೈಸ್ಕೂಲು, ಹಾವೇರಿಯ ಮುನಿಸಿಪಲ್‌ ಹೈಸ್ಕೂಲು, ಬ್ಯಾಡಗಿಯ ಎಸ್‌.ಜೆ.ಜೆ.ಎಂ. ಹೈಸ್ಕೂಲು ಮತ್ತು ಹುಬ್ಬಳ್ಳಿಯ ಕೇಂದ್ರೀಯ 
ವಿದ್ಯಾಲಯ ಶಾಲೆಗಳಲ್ಲಿ ತಲಾ 100 ಕೆಡೆಟ್‌ಗಳನ್ನೂ ಈ ಬೆಟಾಲಿಯನ್‌ ಹೊಂದಿರುತ್ತದೆ. 1993-94 ನೇ ಸಾಲಿನ ವಾರ್ಷಿಕ 
ಕ್ಯಾಂಪಿನಲ್ಲಿ 486 ಸೀನಿಯರ್‌ ಡಿವಿಜನ್‌ ಕೆಡೆಟ್‌ಗಳು ಮತ್ತು 96 ಅಧಿಕಾರಿಗಳು ಜ್ಯೂನಿಯರ್‌ ಡಿವಿಷನ್ನಿನ 114 ಕೆಡೆಟ್‌ಗಳು 
ಮತ್ತು ಮೂರು ಮಂದಿ ಅಧಿಕಾರಿಗಳು ಭಾಗವಹಿಸಿದ್ದರು. 


ಇಪ್ಪತ್ತಎಂಟನೇಯ ಕರ್ನಾಟಕ ಬೆಟ್ಕಾಲಿಯನ್‌ ಎನ್‌ಸಿಸಿ 1969 ರಲ್ಲಿ ಎಂಟು ಸೀನಿಯರ್‌ ಮತ್ತು ಎರಡು ಜ್ಯೂನಿಯರ್‌ 
ಡಿವಿಜನ್ನಿನ ಟ್ರೂಪ್‌ಗಳೊಂದಿಗೆ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಯಿತು. ಪ್ರಸ್ತುತ 480 ಸೀನಿಯರ್‌ ಡಿವಿಜನ್ನಿನ ಪೂರ್ಣ ಕಂಪೆನಿಗಳನ್ನು 
320 ಸೀನಿಯರ್‌ ಡಿವಿಜನ್ನಿನ ಅರೆಕಂಪನಿಗಳನ್ನೂ 400 ಜ್ಯೂನಿಯರ್‌ ಡಿವಿಷನ್ನಿನ ಕೆಡೆಟ್‌ಗಳನ್ನೂ ಹೊಂದಿರುತ್ತದೆ. ಇತರ 
ಸೀನಿಯರ್‌ ಡಿವಿಷನ್‌ ಕೆಡೆಟ್‌ಗಳನ್ನು ಹೊಂದಿರುವ ಸಂಸ್ಥೆಗಳೆಂದರೆ ಹುಬ್ಬಳ್ಳಿಯ ಪಿ.ಸಿ. ಜಬಿನ್‌ ಸೈನ್ಸ್‌ ಕಾಲೇಜ್‌ (160), ಜೆ.ಜಿ. 
ಕಾಮರ್ಸ್‌ ಕಾಲೇಜ್‌ (160), ಜೆ.ಎಸ್‌.ಎಸ್‌. ಕಾಲೇಜ್‌, ಧಾರವಾಡ (80), ಪಿ.ಸಿ. ಜಬಿನ್‌ ಸೈನ್ಸ್‌ ಕಾಲೇಜ್‌, ಹುಬ್ಬಳ್ಳಿ (80), 
ಜ್ಯೂನಿಯರ್‌ ಡಿವಿಷನ್ನಿನ 100 ಕೆಡೆಟ್‌ಗಳನ್ನು ಹುಬ್ಬಳ್ಳಿಯ ಕೆ.ಎನ್‌.ಇ. ಹೈಸ್ಕೂಲು ಹೊಂದಿರುತ್ತದೆ. 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ : ಈ ಜಿಲ್ಲಾ ಸಂಸ್ಥೆ 1920 ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಇದೊಂದು ಸ್ವತಂತ್ರ 
ಸೇವಾ ಸಂಘಟನೆಯಾಗಿದ್ದು ಅಂತರ ರಾಷ್ಟ್ರೀಯ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಕಾರ್ಯ ನಿರ್ವಹಿಸುತ್ತದೆ. 
ಮಕ್ಕಳ ದೈಹಿಕ, ಸಾಮಾಜಿಕ, ಆಧ್ಯಾತಿಕ್ರ ಬೆಳವಣಿಗೆಯೇ ಅಲ್ಲದೆ, ಅವರಲ್ಲಿ ರಾಷ್ಟ್ರಪ್ರೇಮ, ಕೋಮುಸೌಹಾರ್ದ, ಗ್ರಾಮೀಣ ಸೇವೆ, 
ಶಾಂತಿ ಹಾಗೂ ಏಕತೆಗಳನ್ನು ಮೈಗೂಡಿಸಿಕೊಳ್ಳಲು ಸಹಾಯ ಮಾಡುವ ಮೂಲ ಉದ್ದೇಶಗಳನ್ನು ಮ ಸಂಸ್ಥೆ ಹೊಂದಿದೆ. 1952 
ರಲ್ಲಿ ಇದನ್ನು ಶೈಕ್ಷಣಿಕ ಸಂಸ್ಥೆ ಎಂದೂ ನೋಂದಾಯಿಸಲಾಗಿದೆ. 


714 ಧಾರವಾಡ ಜಿಲ್ಲೆ 


ಸ್ವಯಂಪ್ರೇರಿತರಾಗಿ ಸೇವಾಮನೋಭಾವದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ. ದುಡಿಯುವ ಹಲವಾರು ಅಧಿಕಾರಿ ಹಾಗೂ 
ಅಧಿಕಾರೇತರ ವ್ಯಕ್ತಿಗಳನ್ನು ಮಾರ್ಗದರ್ಶಕರನ್ನಾಗಿ ಹೊಂದಿರುವ ಈ ಸಂಸ್ಥೆ ತನ್ನ ಚಟುವಟಿಕೆಗಳನ್ನು ಸಾರ್ವಜನಿಕರ, ದಾನಿಗಳ, 
ಅಧಿಕಾರಿಗಳ ಮತ್ತು ಹಲವು ರಾಜ್ಯ ಸಂಸ್ಥೆಗಳ ಕಾಣಿಕೆಗಳಿಂದ ನಡೆಸುತ್ತದೆ. 


ಮಕ್ಕಳ ಆಸಕ್ತಿಗೆ ತಕ್ಕಂತೆ ವಿವಿಧ ಪರೀಕ್ಷಾ ತರಬೇತಿ, ನಾಯಕತ್ವ ತರಬೇತಿ, ರಾಜ್ಯಪಾಲರ ಹಾಗೂ ರಾಷ್ಟ್ರಪತಿಗಳ ಪದಕಕ್ಕೆ 
ತರಬೇತಿ, ಸಮುದಾಯ ಮತ್ತು ಗ್ರಾಮ ಸೇವಾ ಶಿಬಿರಗಳು, ವಾರ್ಷಿಕ ಮೇಳಗಳನ್ನು ನಡೆಸಲಾಗುತ್ತದೆ. ಶಿಕ್ಷಕರಿಗಾಗಿ ವಿವಿಧ ಹಂತಗಳ 
ಶಿಕ್ಷಕ ತರಬೇತಿ, ವಿಚಾರ ಸಂಕಿರಣಗಳು, ಸಮ್ಮೇಳನಗಳೂ ನಡೆಸಲ್ಪಡುತ್ತವೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ತಾಲೂಕುಮಟ್ಟದ 
ಸಂಸ್ಥೆಗಳನ್ನು ಪ್ರಾರಂಭಿಸಲಾಗಿದೆ ಹಾಗೂ ಆಸಕ್ತ ವ್ಯಕ್ತಿಗಳನ್ನು ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ರಾಷ್ಟ್ರಮಟ್ಟದ ಜಾಂಬೂರಿಗಳಲ್ಲಿಯೂ 
ಭಾಗವಹಿಸುವ ಈ ಸಂಸ್ಥೆಯಿಂದ 1993-94ಕ್ಕೆ 33 ಸ್ಕೌಟ್ಸ್‌ ಮತ್ತು 25 ಗೈಡ್ಸ್‌ಗಳು ರಾಷ್ಟ್ರಪ್ರಶಸ್ತಿ ಪಡೆದಿರುತ್ತಾರೆ. ಈ ಸಂಸ್ಥೆಯಿಂದ 
25 ಮಕ್ಕಳನ್ನು ಮತ್ತು ಶಿಕ್ಷಕರನ್ನು ಜಪಾನ್‌, ಅಮೇರಿಕಾ, ಕೆನಡಾ, ಶ್ರೀಲಂಕಾ, ಇರಾನ್‌ಗಳಲ್ಲಿ ನಡೆದ ಜಾಗತಿಕ ಮತ್ತು ಅಂತರರಾಷ್ಟ್ರೀಯ 
ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕಳುಹಿಸಲಾಗಿದೆ. 1995ಕ್ಕೆ ತನ್ನ ಅಮೃತ ಮಹೋತ್ಸವ ನಡೆಸಲಿರುವ ಈ ಸಂಸ್ಥೆಯ ಜಿಲ್ಲಾ 
ಕಾರ್ಯದರ್ಶಿಗಳಿಗೆ ಉತ್ತಮ ಸೇವೆಗಾಗಿ ರಾಷ್ಟ್ರಪತಿಗಳ "ರಜತ ನಕ್ಷತ್ರ' ದೊರೆತಿದೆ. | 


ಕಾಲೇಜು ಶಿಕ್ಷಣ 


ಮುಂಬೈ ಕರ್ನಾಟಕದ ಪ್ರಥಮ ಉಚ್ಚ ವ್ಯಾಸಂಗ ಸಂಸ್ಥೆಯಾದ ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ 1917 ರಲ್ಲಿ 
ಪ್ರಾರಂಭವಾಯಿತು. ರೊದ್ದ ಶ್ರೀನಿವಾಸರಾವ್‌, ಅರಟಾಳ ರುದ್ರಗೌಡ ಹಾಗೂ ಸಿದ್ದಪ್ರ ಕಂಬಳಿ ಇದರ ಸ್ಥಾಪನೆಗೆ ದುಡಿದವರು. 
ಇದಕ್ಕೆ ಮೊದಲು ಮೆಟ್ರಿಕ್‌ ಪಾಸಾದ ವಿದ್ಯಾರ್ಥಿಗಳು ಕಾಲೇಜು ಶಿಕ್ಷಣಕ್ಕೆ ಪುಣೆ, ಮುಂಬೈ ಅಥವಾ ಕೊಲ್ಲಾಪುರಗಳಿಗೆ ಹೋಗಬೇಕಿತ್ತು. 
ಅನೇಕ ಖ್ಯಾತ ವಿದ್ವಾಂಸ ಅಧ್ಯಾಪಕರನ್ನೂ ಮುಂದೆ 'ಗಣ್ಯರಾದ ವಿದ್ಯಾರ್ಥಿಗಳನ್ನೂ ಹೊಂದಿದ್ದ ಕರ್ನಾಟಕ ಕಾಲೇಜು ಒಂದು ಸುಸಜ್ಜಿತ 
ಕಾಲೇಜಾಗಿ ಬೆಳೆದು ಸ್ನಾತಕೋತ್ತರ ತರಗತಿಗಳನ್ನು ಹೊಂದಿತ್ತು. ಆಗಿನ ವಿಕ್ಟೋರಿಯಾ ಹೈಸ್ಕೂಲು 1920ರಲ್ಲಿ ಕರ್ನಾಟಕ ಎಜುಕೇಷನ್‌ 
ಸೊಸೈಟಿ ಕಾಲೇಜ್‌ ಎಂಬ ನಾಮಾಂಕಿತದಲ್ಲಿ ಕಾಲೇಜಾಗಿ ಮಾರ್ಪಟ್ಟಿತಾದರೂ, ಅಸಹಕಾರ ಚಳವಳಿಯ ಕಾರಣ ಮರುವರ್ಷವೇ 
ಮುಚ್ಚಲ್ಪಟ್ಟಿತು. ಜಿಲ್ಲೆಯ ನಂತರದ ಕಾಲೇಜುಗಳೆಂದರೆ, ಕೆ.ಇ. ಬೋರ್ಡ್‌ನ ಕಲಾ ಕಾಲೇಜು, ಧಾರವಾಡ (1944 ಇದೇ ಮುಂದೆ 
ಜನತಾ ಶಿಕ್ಷಣ ಸಮಿತಿಯು ಸಾಯನ್ಸ್‌ ಮತ್ತು ಬನಶಂಕರಿ ಆರ್ಟ್ಸ್‌ ಕಾಲೇಜಾಯಿತು), ಜಗದ್ಗುರು ಗಂಗಾಧರ ವಾಣಿಜ್ಯ ಕಾಲೇಜು, 
ಹುಬ್ಬಳ್ಳಿ (1947), ಕೃಷಿ ಕಾಲೇಜು, ಧಾರವಾಡ (1947) ಬಿವಿಬಿ ಇಂಜನೀಯರಿಂಗ್‌ ಕಾಲೇಜು ( 1948), ಜನತಾ ಸಾಯನ್ಸ್‌ 
ಕಾಲೇಜು, ಧಾರವಾಡ (1949), ಕಾಡಸಿದ್ದೇಶ್ವರ ಕಾಲೇಜು, ಹುಬ್ಬಳ್ಳಿ (1952) ಹಾಗೂ ಜನತಾ ಶಿಕ್ಷಣ ಸಮಿತಿಯ ಕಾನೂನು 
ಕಾಲೇಜು (1955), 


ಮರಾಠಿ ಪ್ರಾಬಲ್ಯದ ಆಗಿನ ದಿನಗಳಲ್ಲಿ ಬಿ.ಎ. ಪಾಸು ಮಾಡಿದ ಪ್ರಥಮ ಕನ್ನಡಿತ ಭಾಸ್ಕರರಾವ್‌ ಜಠಾರರನ್ನು ಬಿ.ಎ. 
ಜಠಾರರೆಂದೂ, ರೆವಿನ್ಯೂ ವಿಭಾಗದಲ್ಲಿ ಎಂ.ಎ. ಪಾಸು ಮಾಡಿದ ಪ್ರಥಮ ಕನ್ನಡಿಗ ರಾ.ಹ. ದೇಶಪಾಂಡೆಯವರನ್ನು ಎಂ.ಎ. 
ದೇಶಪಾಂಡೆ ಎಂದೇ ಕರೆಯುತ್ತಿದ್ದರು. ಉಚ್ಚ ಶಿಕ್ಷಣಕ್ಕಾಗಿ ಇಂಗ್ಲೆಂಡಿಗೆ ಪ್ರಯಾಣ ಮಾಡಿದ ಕರ್ನಾಟಕದ ಪ್ರಥಮ, ಮಹಿಳೆ 


1993-94ನೇ ಸಾಲಿಗೆ ಜಿಲ್ಲೆಯಲ್ಲಿ ಒಟ್ಟು 64 ಪ್ರಥಮ ದರ್ಜೆ ಕಾಲೇಜುಗಳಿದ್ದವು. ಇವುಗಳಲ್ಲಿ 10ಸರಕಾರಿ, 26 ಅನುದಾನಿತ 
ಮತ್ತು 28 ಅನುದಾನ ರಹಿತ ಕಾಲೇಜುಗಳಾಗಿದ್ದವು. ಸರಕಾರಿ ಕಾಲೇಜುಗಳಲ್ಲಿ ಒಟ್ಟು 2,593 ಮಂದಿ (1,945 ಗಂಡು, 648 
ಹೆಣ್ಣು) ವ್ಯಾಸಂಗ ಮಾಡುತ್ತಿದ್ದು ಅವರ ಪೈಕಿ 217 ಪ.ಜಾತಿ ವಿದ್ಯಾರ್ಥಿಗಳು, 43 ಪರಿಶಿಷ್ಟ ಜಾತಿ ವಿದ್ಯಾರ್ಥಿನಿಯರು, 140 
ಪರಿಶಿಷ್ಟ ವರ್ಗ ವಿದ್ಯಾರ್ಥಿಗಳು 10 ಪರಿಶಿಷ್ಟ ವರ್ಗ ವಿದ್ಯಾರ್ಥಿನಿಯರು ಸೇರಿದ್ದರು. ಅನುದಾನಿತ ಖಾಸಗಿ ಕಾಲೇಜುಗಳಲ್ಲಿ ಒಟ್ಟು 
28,874ಮಂದಿ (16,418ಗಂಡು, 12,456ಹೆಣ್ಣು) ವ್ಯಾಸಂಗ ಮಾಡುತ್ತಿದ್ದು ಇವರ ಪೈಕಿ 1099 ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು, 
869 ಪರಿಶಿಷ್ಟ ಜಾತಿ ವಿದ್ಯಾರ್ಥಿನಿಯರು, 613 ಪರಿಶಿಷ್ಟ ವರ್ಗ ಎದ್ಯಾರ್ಥಿಗಳು, 354 ಪರಿಶಿಷ್ಟ ವರ್ಗ ವಿದ್ಯಾರ್ಥಿನಿಯರು 
ಸೇರಿದ್ದರು. ಅನುದಾನ ರಹಿತ ಖಾಸಗಿ ಕಾಲೇಜುಗಳಲ್ಲಿ ಒಟ್ಟು 6,786 ಮಂದಿ (5,163 ಗಂಡು, 1,623 ಹೆಣ್ಣು) ವ್ಯಾಸಂಗ 


ಶಿಕ್ಷಣ ಮತ್ತು ಕ್ರೀಡೆ. ' 715 


ಮಾಡುತ್ತಿದ್ದು ಇವರ ಪೈಕಿ 475 ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು, 114 ಪರಿಶಿಷ್ಟ ಜಾತಿ ವಿದ್ಯಾರ್ಥಿನಿಯರು, 247 ಪರಿಶಿಷ್ಟ ವರ್ಗ 
ವಿದ್ಯಾರ್ಥಿಗಳು, 32 ಪ.ವರ್ಗ ವಿದ್ಯಾರ್ಥಿನಿಯರು ಸೇರಿದ್ದರು. ಜಿಲ್ಲೆಯ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಹಾಜರಾದ ಒಟ್ಟು 
ವಿದ್ಯಾರ್ಥಿಗಳ ಸಂಖ್ಯೆ 38,253 ಆಗಿತ್ತು. (ಅಂಕಿ ಅಂಶಗಳನ್ನು ಕಾಲೇಜು ಶಿಕ್ಷಣ ಇಲಾಖೆ ಒದಗಿಸಿದೆ). 


ಶಿಕ್ಷಕರ ತರಬೇತಿ ಕಾಲೇಜುಗಳು : ಜಿಲ್ಲೆಯಲ್ಲಿ ಒಟ್ಟು ಐದು ಶಿಕ್ಷಕರ ತರಬೇತಿ ಕಾಲೇಜುಗಳಿದ್ದು ಇವುಗಳಲ್ಲಿ ಒಂದು 


ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಒಳಪಟ್ಟರೆ, ಉಳಿದ ನಾಲ್ಕು ಖಾಸಗಿ ಅನುದಾನ ರಹಿತ ಸಂಸ್ಥೆಗಳಾಗಿರುತ್ತವೆ. ಅವೆಂದರೆ 
- ಜಗದ್ಗುರು ಪಂಚಾಚಾರ್ಯ ಶಿಕ್ಷಕರ ಕಾಲೇಜು ಗದಗ, ಕೆ.ಎಲ್‌.ಇ. ಸಂಸ್ಥೆಯ ಶಿಕ್ಷಕರ ಕಾಲೇಜು ಹುಬ್ಬಳ್ಳಿ, ಜನತಾ ಎಜುಕೇಷನ್‌ 
ಕೊ-ಆಪರೇಟಿವ್‌ ಸಂಸ್ಥೆಯ ಶಿಕ್ಷಕರ ಕಾಲೇಜು ಹಾನಗಲ್‌, ಹಾಗೂ ವಿಜಯನಗರ ಶಿಕ್ಷಕರ ಕಾಲೇಜು ಹುಬ್ಬಳ್ಳಿ. ಮೇಲಿನ ಐದೂ 
ಸಂಸ್ಥೆಗಳಲ್ಲಿ 1992-92ನೇ ಸಾಲಿಗೆ ಕನ್ನಡ ಮಾಧ್ಯಮದಲ್ಲಿ 451 ಹಾಗೂ ಇಂಗ್ಲಿಷ್‌ ಮಾಧ್ಯಮದಲ್ಲಿ 84 ಮಂದಿ ವ್ಯಾಸಂಗ 
ಮಾಡಿದರೆ, 1992-93ನೇ ಸಾಲಿಗೆ ಕ್ರಮವಾಗಿ 246 ಮತ್ತು 274 ಮಂದಿ ವ್ಯಾಸಂಗ ಮಾಡಿದರು. ಮೇಲಿನ ಎರಡು ವರ್ಷಗಳಿಗೆ 
ಎಶ್ವವಿದ್ಯಾಲಯ ಶಿಕ್ಷಕರ ಕಾಲೇಜಿನಲ್ಲಿ ಕ್ರಮವಾಗಿ 105 ಮಂದಿ (75 ಗಂಡು, 30 ಹೆಣ್ಣು ಹಾಗೂ 100 ಮಂದಿ (66 ಗಂಡು, 
34 ಹೆಣ್ಣು; ಮತ್ತು ಖಾಸಗಿ ಅನುದ್ಧಾನ ರಹಿತ ಕಾಲೇಜುಗಳಲ್ಲಿ ಒಟ್ಟು 430 ಮಂದಿ (301 ಗಂಡು, 129 ಹೆಣ್ಣು ಹಾಗೂ 
520 ಮಂದಿ (306ಗಂಡು, 114 ಹೆಣ್ಣು ವ್ಯಾಸಂಗ ಮಾಡುತ್ತಿದ್ದರು. ಎಲ್ಲಾ ಐದು ಸಂಸ್ಥೆಗಳಿಂದ 1991-92ನೇ ಸಾಲಿಗೆ ಪರೀಕ್ಷೆಗೆ 
ಹಾಜರಾದ ಒಟ್ಟು 523 ಮಂದಿಯಲ್ಲಿ (364 ಗಂಡು, 159 ಹೆಣ್ಣು) ಒಟ್ಟು 476 ಮಂದಿ (350 ಗಂಡು, 126 ಹೆಣ್ಣು ಅಥವಾ 
ಶೇಕಡಾ 9.10ಉತ್ತೀರ್ಣರಾದರು. 1992-93ನೇ ಸಾಲಿಗೆ ಒಟ್ಟು 515 ಮಂದಿ (371ಗಂಡು, 144 ಹೆಣ್ಣು ಪರೀಕ್ಷೆಗೆ ಹಾಜರಾಗಿ, 


ಅವರಲ್ಲಿ ಒಟ್ಟು 385 ಮಂದಿ (298 ಗಂಡು, 87 ಹೆಣ್ಣು ಅಥವಾ ಶೇಕಡಾ 74.76 ಮಂದಿ ಉತ್ತೀರ್ಣರಾದರು. 
ಕರ್ನಾಟಕ ವಿಶ್ವವಿದ್ಯಾಲಯ | 


ಜಸ್ಟಿಸ್‌ ಲೋಕೂರ ಅವರ ಅಧ್ಯಕ್ಷತೆಯಲ್ಲಿ 1947ರಲ್ಲಿ ನೇಮಿಸಿದ್ದ ಸಮಿತಿಯು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ಥಾಪನೆಗೆ 
ಶಿಫಾರಸು ಮಾಡಿತು. ಧಾರವಾಡ, ಬಿಜಾಪುರ, ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ವ್ಯಾಪ್ತಿ ಹೊಂದಿದ ಕರ್ನಾಟಕ 
ವಿಶ್ವವಿದ್ಯಾಲಯ 1949ರಲ್ಲಿ ' ಪ್ರಾರಂಭವಾಗಿ,(ಇದರ ಕಚೇರಿ ಮೊದಲು ಮುಂಬೈಯಲ್ಲಿ ಇದ್ದು! ಅಕ್ಟೋಬರ್‌ನಲ್ಲಿ ಧಾರವಾಡದ. 
ಟ್ರೇನಿಂಗ್‌ ಕಾಲೇಜ್‌ ಕಟ್ಟಡಕ್ಕೆ ವರ್ಗಾಯಿಸಲ್ಪಟ್ಟಿತು. ಇದು ಕರ್ನಾಟಕ ರಾಜ್ಯದ ಎರಡನೇಯ ವಿಶ್ವವಿದ್ಯಾಲಯವಾಗಿದ್ದು ಆರ್‌.ಎ. 
ಜಾಗೀರ್‌ದಾರ್‌ ಇದರ ಪ್ರಥಮ ಕುಲಪತಿಗಳಾಗಿದ್ದರು. 1950ರ ಮಾರ್ಚ್‌ 1ಕ್ಕೆ ಇದು ಶಾಸನಬದ್ಧ ಸಂಸ್ಥೆಯಾಗಿ ರೂಪುಗೊಂಡಿತು. 
ಮುಂದೆ ರ್ಯಾಂಗ್ಲರ್‌ ಪಾವಟಿಯವರು ಮೂರನೇಯ ಕುಲಪತಿಗಳಾಗಿದ್ದಾಗ ಹೊಸ ನಿವೇಶನ ಛೋಟಾ ಮಹಾಬಲೇಶ್ವರ (ಈಗ 
ಪಾವಟೆ ನಗರ)ದಲ್ಲಿ ಕಟ್ಟಡಗಳ ರಚನೆಯಾಗಿ ವಿಶ್ವವಿದ್ಯಾಲಯಕ್ಕೆ ಆಕರ್ಷಕ ಕ್ಯಾಂಪಸ್‌ ನಿರ್ಮಾಣವಾಯಿತು... ಅವರು 13 ವರ್ಷ 
ಕುಲಪತಿಯಾಗಿ ಇದರ ಬಹುಮುಖ ಪ್ರಗತಿಗೆ ಕಾರಣರಾದರು. ಕಲೆ, ವಾಣಿಜ್ಯ, ವಿಜ್ಞಾನ, ಸಮಾಜ `ವಿಜ್ಞಾನ, ಇಂಜಿನೀಯರಿಂಗ್‌, 
ವೈದ್ಯವಿಜ್ಞಾನ, ಕಾನೂನು, ಆಯುರ್ವೆದ ಮತ್ತು ಶಿಕ್ಷಣಗಳಂತಹ ಶಿಸ್ತುಗಳನ್ನು ಹೊಂದಿರುವ ಈ ವಿಶ್ವವಿದ್ಯಾಲಯ ನಾಲ್ಕೂ ಜಿಲ್ಲೆಗಳಲ್ಲಿ 
ಒಟ್ಟು 236 ಅಧೀನ ಹಾಗೂ ಸಂಲಗ್ನ ಮಹಾವಿದ್ಯಾಲಯಗಳನ್ನು ಹೊಂದಿದೆ. ಇವುಗಳಲ್ಲಿ 95 ಸಂಸ್ಥೆಗಳು ಧಾರವಾಡ ಜಿಲ್ಲೆಯಲ್ಲಿಯೇ 
ಇವೆ. ಸ್ನಾತಕೋತ್ತರ ಬೋಧನ ಹಾಗೂ ಸಂಶೋಧನೆಗಳಿಗಾಗಿ ವಿವಿಧ ಒಟ್ಟು 38 ವಿಭಾಗಗಳು ಧಾರವಾಡದಲ್ಲಿ ಕಾರ್ಯನಿರತವಾಗಿವೆ. 
ವಿಶ್ವವಿದ್ಯಾಲಯದ ಪರಿಸರದಲ್ಲಿ ತೋಟಗಳು, ಈಜುಕೊಳ, ಸಭಾಭವನ, ಮನರಂಜನಾ ಕೇಂದ್ರಗಳು ರೂಪುಗೊಂಡಿವೆ. ದೀರ್ಫಕಾಲ 
ಪ್ರೊ: ಸದಾಶಿವ ಒಡೆಯರ್‌ ಇದರ ರಿಜಿಸ್ಟಾರ್‌ ಆಗಿದ್ದು ಕೊನೆಗೆ ಕುಲಪತಿಗಳೂ ಆದರು. ಪಾವಟೆ, ಒಡೆಯರ್‌ ಜೋಡಿ ಈ 
ಸಂಸ್ಥೆಯ ಆರಂಭದ ವರ್ಷಗಳಲ್ಲಿ ಅಪೂರ್ವ ದುಡಿಮೆಯ ಕೊಡುಗೆ ನೀಡಿತು. ರಾಜ್ಯಪುನರ್ಫಟನೆಯ ನಂತರ ಹೈದರಾಬಾದ್‌ 
ಕರ್ನಾಟಕ ಮತ್ತು ಮಣಿಪಾಲದ ಸಂಸ್ಥೆಗಳೂ ಇದರ ಕಕ್ಷೆಯಲ್ಲಿ ಇದ್ದವು. ಗುಲ್ಬರ್ಗದಲ್ಲಿ ಸ್ನಾತಕೋತ್ತರ ಕೇಂದ್ರ ತೆರೆದು ಮುಂದೆ 
ಗುಲ್ಬರ್ಗ ವಿಶ್ವವಿದ್ಯಾಲಯವಾದಾಗ (1980) ಗುಬರ್ಗಾ ವಿಭಾಗದ ಕಾಲೇಜುಗಳು ಆ ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ಹೊಂದಿದವು. 


ಈಗ ಇದರ ವ್ಯಾಪ್ತಿಗೊಳಪಡುವ ಜಿಲ್ಲೆಯ 95 ಸಂಸ್ಥೆಗಳಲ್ಲಿ 1993-94ನೇ ಸಾಲಿಗೆ ಒಟ್ಟು 31,692 ಮಂಡಿ (23,131 
ಗಂಡು ಮತ್ತು 8,562 ಹೆಣ್ಣು ವ್ಯಾಸಂಗ ಮಾಡುತ್ತಿದ್ದರು. ಇವರಲ್ಲಿ ಒಟ್ಟು 2,720 ಮಂದಿ (2141 ಗಂ. ಮತ್ತು 579 ಹೆ) 


716 ಧಾರವಾಡ ಜಿಲ್ಲೆ 


ಪರಿಶಿಷ್ಟ ಜಾತಿ ಮತ್ತು ಒಟ್ಟು 1,121 ಮಂದಿ (916 ಗಂಡು ಮತ್ತು 205ಹೆಣ್ಣು) ಪರಿಶಿಷ್ಟ ವರ್ಗದವರು ಸೇರಿದ್ದರು. ಎಲ್ಲಾ 
ಸಂಸ್ಥೆಗಳ ಒಟ್ಟು ಬೋಧಕ ಸಿಬ್ಬಂದಿಯ ಸಂಖ್ಯೆ 2,147 ಆಗಿದ್ದು ಅವರಲ್ಲಿ 360 ಮಂದಿ ಹೆಂಗಸರಿದ್ದರು. 


1992-93ನೇ ಶೈಕ್ಷಣಿಕ ಸಾಲಿನ ಹೊತ್ತಿಗೆ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ, ಎಂ.ಫಿಲ್‌ ಹಾಗೂ ಪಿ.ಎಚ್‌.ಡಿ. ತರಗತಿಗಳಿಗೆ 
ಒಟ್ಟು 4,033 ಮಂದಿ ದಾಖಲಾಗಿದ್ವು ಇದರಲ್ಲಿ 2,896 ಗಂಡಸರು ಮತ್ತು 1,330 ಹೆಂಗಸರಿದ್ದರು. ಇವರಲ್ಲಿ ಒಟ್ಟು 413 
ಪರಿಶಿಷ್ಟ ಜಾತಿ (358 ಗಂ, 55 ಹೆಂ) ಹಾಗೂ ಒಟ್ಟು 83 ಪರಿಶಿಷ್ಟ ವರ್ಗ (73 ಗಂ, 10 ಹೆಂ)ದವರಿದ್ದರು. 


ವಿದ್ಯಾರ್ಥಿ ಸಮುದಾಯದ ಶೈಕ್ಷಣಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸುಮಾರು ಮೂರು ಲಕ್ಷ ಪುಸ್ತಕ ಹಾಗೂ ನಿಯತಕಾಲಿಕೆಗಳ 
ಸಾಮಾನ್ಯ ಗ್ರಂಥಾಲಯವು ಇಲ್ಲಿದೆ. ಕನ್ನಡ ಸಂಶೋಧನಾ ಸಂಸ್ಥೆಯ ಗ್ರಂಥಾಲಯ ಒಂದು ವಿಶಿಷ್ಟ ವಿಷಯಗಳ ಗ್ರಂಥಾಲಯವಾಗಿದ್ದು, 
ಕಲೆ, ಸಂಸ್ಕೃತಿ, ಶಾಸನಶಾಸ್ತ್ರ ಇತಿಹಾಸ, ಭಾಷೆ ಹಾಗೂ ಸಂಸ್ಕತ ಜಾನಪದಗಳ ಬಗ್ಗೆ ಹಸ್ತಪ್ರತಿ, ಪುಸ್ತಕ. ಮತ್ತು ನಿಯತಕಾಲಿಕೆಗಳನ್ನು 
ಹೊಂದಿದೆ. ವಿಶ್ವವಿದ್ಯಾಲಯದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಶಿಕ್ಷಣ ಶಾಸ್ತ್ರ ಗ್ರಂಥಾಲಯ, ಕಾಯಿದೆ ಮಹಾವಿದ್ಯಾಲಯದಲ್ಲಿ ಕಾಯಿದೆ 
ಸಂಬಂಧ ಸಮಕಾಲೀನ ಬೆಳವಣಿಗೆಗಳ ಗ್ರಂಥಗಳನ್ನು ಹೊಂದಿದ ಗ್ರಂಥಾಲಯಗಳಿವೆ. 


ಇಲ್ಲಿನ ಪ್ರಸಾರಾಂಗವು 1000 ಕ್ಕೂ ಮೇಲ್ಪಟ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದು ಖ್ಯಾತಕವಿ ಚನ್ನವೀರ ಕಣವಿ ಇದರ 
ನಿರ್ದೇಶಕರಾಗಿದ್ದರು. ವಿಶೇಷ ಉಪನ್ಯಾಸ ಮಾಲೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಇದು ನಡೆಸುತ್ತ ಬಂದಿದೆ. ಜ್ಞಾನವನ್ನು ಗ್ರಾಮೀಣರಿಗೆ 
ಮುಟ್ಟಿಸುವ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುತ್ತಿದೆ. 

ಅಖಿಲಭಾರತ ಮಟ್ಟದ ಸಂಸ್ಥೆಗಳು ನಡೆಸುವ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಿಗೆ ವಿಶ್ವವಿದ್ಯಾಲಯದಲ್ಲಿ ವಿಶೇಷ ತರಬೇತಿ 
ತರಗತಿಗಳು ನಡೆಯುತ್ತವೆ. ಶೈಕ್ಷಣಿಕ ಸಮುದಾಯ ಮತ್ತು ಸಮಾಜದ ನಡುವೆ ಉತ್ತಮ ಸಂಬಂಧವೇರ್ಪಡಲು ವಿಶ್ವವಿದ್ಯಾಲಯ 
ಫೌಂಡೇಷನ್‌ ಕೋರ್ಸ್‌ ಉಪನ್ಯಾಸಮಾಲೆ ಆರಂಭಿಸಿದೆ. ಪ್ರತೀವರ್ಷ ಅಂತರ ಕಾಲೇಜು ಕ್ರೀಡೆಗಳನ್ನೂ ನಡೆಸಲಾಗುತ್ತದೆ. 
ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗಗಳಲ್ಲಿ ಉತ್ತಮ ಮಟ್ಟದ ಸಂಶೋಧನೆ ನಡೆದಿದ್ದು ಕನ್ನಡ ಸಂಶೋಧನ ಸಂಸ್ಥೆ 6.ಆರ್‌.ಐ.) 
ಕಾನಾಳಿ ಇನ್ಸ್‌ಟಿಟ್ಯೂಟ್‌ ಆಫ್‌ ಮ್ಯಾನೇಜ್‌ಮೆಂಟ್‌, ಕ್ರಿಮಿನಾಲಜಿ ವಿಭಾಗ, ವಿದೇಶೀ ಭಾಷೆಗಳ ವಿಭಾಗ ಹಾಗೂ ಯೋಗ 
ಅಧ್ಯಯನ ವಿಭಾಗಗಳು ದೇಶವಿದೇಶಗಳ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿವೆ. 


ಪ್ರಾರಂಭದಲ್ಲಿ ಮುಂಬಯಿ ಪ್ರಾಂತ್ಯದ ರಾಜ್ಯಪಾಲರು ಕುಲಾಧಿಪತಿಗಳಾಗಿದ್ದು ಈಗ ಕರ್ನಾಟಕ ರಾಜ್ಯಪಾಲರೇ ಆ 
ಸ್ಥಾನವನ್ನಲಂಕರಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಕುಲಪತಿ, ಸೆನೆಟ್‌ ಸದಸ್ಯರು, ಸಿಂಡಿಕೇಟ್‌ ಮತ್ತು ಅಕೆಡೆಮಿಕ್‌ ಕೌನ್ಸಿಲ್‌ 
ಸದಸ್ಯರು ಕಾರ್ಯನಿರ್ವಹಿಸುತ್ತಾರೆ. 


ವಿಶ್ವವಿದ್ಯಾಲಯದ ಗ್ರಂಥಾಲಯವು ಮುಧೋಳ ಸಂಸ್ಥಾನಿಕರ ಕಾಣಿಕೆಯಾದ 2,514 ಗ್ರಂಥಗಳು ಸೇರಿದಂತೆ, ಒಟ್ಟು 10,000 
ಮೂಲ ಗ್ರಂಥ ಸಂಗ್ರಹದೊಂದಿಗೆ, 1950ರಲ್ಲಿ ಧಾರವಾಡದ ಪುರುಷರ ಸರಕಾರಿ ಟ್ರೈನಿಂಗ್‌ ಕಾಲೇಜಿನಲ್ಲಿ ಆರಂಭವಾಯಿತು. 


ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ : ಈ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಸರಕಾರದಿಂದ 1957ರ 
ಸೆಪುಂಬರ್‌ನಲ್ಲಿ ಸ್ಥಾಪಿಸಲ್ಪಟ್ಟಿತು. ಈಗಿನ ವಿದ್ಯಾಲಯದ ಮತ್ತು ಆಸ್ಪತ್ರೆಯ ಕಟ್ಟಡಗಳು 1960ರಲ್ಲಿ :ಪ್ರಾರಂಭಿಸಲ್ಪಟ್ಟವು. ಹಲವು 
ಹತ್ತು ವಿಷಯಗಳಲ್ಲಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ, ವೈದ್ಯಕೀಯ ಪದವಿ ಪೂರ್ವ ಹಾಗೂ ಸ್ನಾತಕೋತ್ತರ ವೃತ್ತಿ 
ತರಬೇತಿಗಳನ್ನು ನಡೆಸುತ್ತದೆ. ಪ್ರತೀ ವರ್ಷ ವೈದ್ಯ ಪದವಿಗೆ 130 ಹಾಗೂ ಇತರೆ ವಿಷಯಗಳ ಸ್ನಾತಕೋತ್ತರ ವ್ಯಾಸಂಗಕ್ಕೆ 150 
ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶಾವಕಾಶವಿದೆ. ಇವರ ಅನುಕೂಲಕ್ಕಾಗಿ ನಾಲ್ಕು ವಿದ್ಯಾರ್ಥಿನಿಲಯಗಳಿವೆ. ಕರ್ನಾಟಕ ವೈದ್ಯಕೀಯ 
ಮಹಾವಿದ್ಯಾಲಯವು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿದ್ದು ಭಾರತೀಯ ವೈದ್ಯಕೀಯ ಕೌನ್ನಿಲ್‌ನಿಂದ ಮಾನ್ಯತೆ 
ಪಡೆದಿದೆ. ಇಲ್ಲಿ ಒಂದು ಸುಸಜ್ಜಿತ ಗ್ರಂಥಾಲಯವಿದ್ದು 20 ಸಾವಿರಕ್ಕೂ ಹೆಚ್ಚಿನ ಗ್ರಂಥಗಳು ಹಾಗೂ ನಿಯತಕಾಲಿಕೆಗಳಿಂದ 
ಸಜ್ಜಿತವಾಗಿದೆ. ಇಲ್ಲಿನ ಆಸ್ಪತ್ರೆ ಕರ್ನಾಟಕದ ಒಂದು ಗಣ್ಯ ಆಸ್ಪತ್ರೆಯಾಗಿದ್ದು ಸುಮಾರು 800 ಹಾಸಿಗೆಗಳನ್ನು ಹೊಂದಿದೆ. ಒಂದೇ 


ಅವರಣದಲ್ಲಿ ಆಸ್ಪತ್ರೆ, ಕಾಲೇಜು, ಹಾಸ್ಟೆಟಲ್‌ಗಳು ಹಾಗೂ ಗ್ರಂಥಾಲಯವನ್ನು ಹೊಂದಿರುವುದು ಈ ಸಂಸ್ಥೆಯ ವೈಶಿಷ್ಟವಾಗಿದೆ. 


ಶಿಕ್ಷಣ ಮತ್ತು ಕ್ರೀಡೆ 717 


ಇದಲ್ಲದೆ ಧಾರವಾಡದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಡೆಂಟಲ್‌ ಕಾಲೇಜು ದಂತ ಚಿಕಿತ್ಸಾ ಶಿಕ್ಷಣ ನೀಡುತ್ತಿದೆ. ಇದು 
ಪದವಿ ಕಾಲೇಜಾಗಿದೆ. 


'ಕಾನೂನು ಶಿಕ್ಷಣ : ಧಾರವಾಡದಲ್ಲಿ ಸುಮಾರು 45 ವಿದ್ಯಾರ್ಥಿಗಳೊಂದಿಗೆ 1955ರಲ್ಲಿ ಪ್ರಾರಂಭವಾದ ಜೆ.ಎಸ್‌.ಎಸ್‌. 
ಕಾನೂನು ಕಾಲೇಜು ಜಿಲ್ಲೆಯ ಪ್ರಥಮ ಸಂಸ್ಥೆ. ವಿಶ್ವವಿದ್ಯಾಲಯ ಕಾನೂನು ಕಾಲೇಜು 1962ರಲ್ಲಿ ಪ್ರಾರಂಭವಾದಾಗ ಈ ಕಾಲೇಜನ್ನು 
ಹುಬ್ಬಳ್ಳಿಗೆ ಸ್ಥಳಾಂತರಿಸಲಾಯಿತು. ಧಾರವಾಡದಲ್ಲಿ ಮೂರು (ಈ ಪೈಕಿ ಒಂದು ವಿಶ್ವವಿದ್ಯಾಲಯದ ಅಡಳಿತಕ್ಕೆ ಸೇರಿದೆ), ಹುಬ್ಬಳ್ಳಿಯಲ್ಲಿ 
ಎರಡು, ಗದಗ, ರಾಣೆಬೆನ್ನೂರುಗಳಲ್ಲಿ ತಲಾ ಒಂದು - ಹೀಗೆ ಜಿಲ್ಲೆಯಲ್ಲಿ ಒಟ್ಟು ಏಳು ಕಾನೂನು ಕಾಲೇಜುಗಳಿವೆ. 


ತಾಂತ್ರಿಕ ಶಿಕ್ಷಣ : ರಾಜ್ಯ ಪುನರ್ಫಟನೆ. ಕಾಲಕ್ಕೆ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯ ಆಡಳಿತಕ್ಕೆ ಒಳಪಡದ, ಡಿಪ್ಲೊಮೊ ಪದವಿ 
ನೀಡುವ ಧಾರವಾಡದ ವನಿತಾ ಸೇವಾ. ಸಮಾಜ, ಕರ್ನಾಟಕ ಟೈಲರಿಂಗ್‌ ' ಕಾಲೇಜು, ಹುಬ್ಬಳ್ಳಿಯ ಸರ್ಟಿಫೈಡ್‌ ಶಾಲೆ, ಸ್ಕೂಲ್‌ 
ಆಫ್‌ ಇಂಡಸ್ಟ್ರಿ, ಮಾಡರ್ನ್‌ ಲೇಡೀಸ್‌ ಟೈಲರಿಂಗ್‌ ಕ್ಲಾಸ್‌ ಹಾಗೂ ಬಿವಿಬಿ ಇಂಜನೀಯರಿಂಗ್‌ ಕಾಲೇಜು ಮುಂತಾದ ತಾಂತ್ರಿಕ 
ಶಿಕ್ಷಣ ಸಂಸ್ಥೆಗಳು, ಮುಂಬೈಯಿನ ತಾಂತ್ರಿಕ ಶಿಕ್ಷಣ ಇಲಾಖೆಯ ಹತೋಟಿಯಲ್ಲಿ ಇದ್ದವು. ಹುಬ್ಬಳ್ಳಿಯ ತಿಮಹಾಗರದ ತಾಂತ್ರಿಕ 
ಶಿಕ್ಷಣ ಶಾಲೆ ಮತ್ತು ಕೈಗಾರಿಕಾಶಾಲೆ 1950ರಲ್ಲಿ ಸ್ಥಾಪಿಸಲ್ಪಟ್ಟಿದ್ದವು. ತಾಂತ್ರಿಕ ಶಿಕ್ಷಣ ಶಾಲೆಯಲ್ಲಿ ಇಂಗ್ಲಿಷ್‌, ಕನ್ನಡ, ಭೌತ ಹಾಗೂ 
ರಸಾಯನ ಶಾಸ್ತ್ರಗಳು, ಗಣಿತ, ಭೂಗೋಳ, ವರ್ಕ್‌ಶಾಪ್‌ ಟೆಕ್ನಾಲಜಿ, ಮೆಕ್ಕಾನಿಕಲ್‌ ಮತ್ತು ಎಲೆಕ್ಟಿಕಲ್‌ ಇಂಜನೀಯರಿಂಗ್‌, 
ಮುಂತಾದ ವಿಷಯಗಳು ಬೋಧಿಸಲ್ಪಡುತ್ತಿದ್ದವು. ಇಲ್ಲಿ ವಿದ್ಯಾರ್ಥಿಗಳನ್ನು ಎಸ್‌.ಎಸ್‌.ಸಿ. ಪರೀಕ್ಷೆಗೆ ತಯಾರು ಮಾಡಲಾಗುತ್ತಿತ್ತು. 
ಕೈಗಾರಿಕಾ ಶಾಲೆಯಲ್ಲಿ ಮೆಕ್ಕಾನಿಕಲ್‌ ಅಪ್ರೆಂಟಿಸ್‌, ಬಡಗಿ, ಕೃಷಿಬಡಗಿ ಮತ್ತು' ಕುಲುಮೆ ಕೆಲಸ - ಈ ವಿಷಯಗಳನ್ನು 
ಬೋಧಿಸಲಾಗುತ್ತಿತ್ತು. ಪರೀಕ್ಷೆಗಳನ್ನು' ಮುಂಬೈ ವಿಶ್ವವಿದ್ಯಾಲಯ ನಡೆಸಿ, ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್‌ಗಳನ್ನು 
ನೀಡುತ್ತಿತ್ತು. ಇ ತ್ತೆ | | 


ಕೈಗಾರಿಕಾ ತರಬೇತಿ ಸಂಸ್ಥೆಗಳು : ಉದ್ಯೋಗ ವಿನಿಮಯ ತರಬೇತಿ ಇಲಾಖೆಯ ಆಡಳಿತ ವ್ಯಾಪ್ತಿಗೊಳಪಡುವ ಈ ಸಂಸ್ಥೆಗಳ 
ಸಂಖ್ಯೆ ಜಿಲ್ಲೆಯಲ್ಲಿ ಒಟ್ಟು 26. ಇವುಗಳಲ್ಲಿ 24 ಖಾಸಗಿ ಸಂಸ್ಥೆಗಳಾಗಿದ್ದರೆ, ಗದಗಿನಲ್ಲಿರುವ ಮಹಿಳಾ ವಿದ್ಯಾಪೀಠ ಕೈಗಾರಿಕಾ ತರಬೇತಿ 
ಸಂಸ್ಥೆ ಮತ್ತು ಹುಬ್ಬಳ್ಳಿಯ ಪುರುಷರ ೃಗಾರಿಕಾ ತರಬೇತಿ ಸಂಸ್ಥೆ ಮಾತ್ರ ಸರಕಾರೀ ಸಂಸ್ಥೆಗಳು. ಹುಬ್ಬಳ್ಳಿಯ ಸಂಸ್ಥೆಯಲ್ಲಿ ಶೀಘ್ರಲಿಪಿ 
ತರಬೇತಿ ಒಂದು ಅಧ್ಯಯನ ವಿಷಯವಾಗಿದ್ದು ಇದಕ್ಕೆ ಮಾತ್ರ. ಹೆಣ್ಣುಮಕ್ಕಳು ಸೇರಬಹುದಾಗಿದೆ. 1948ರಲ್ಲಿ ಇಂಡಸ್ಟ್ರಿಯಲ್‌ 
ಟ್ರೈನಿಂಗ್‌ ಸೆಂಟರ್‌ ಆಗಿ, ಬಿ.ವಿ.ಬಿ. ಕಾಲೇಜಿನ ಆಡಳಿತದಲ್ಲಿದ್ದ ಈ ಸಂಸ್ಥೆ 1962ರಲ್ಲಿ ಸ್ವಂತ ಕಟ್ಟಡದಲ್ಲಿ ಕೈಗಾರಿಕಾ ತರಬೇತಿ 
ಸಂಸ್ಥೆಯಾಗಿ ಮಾರ್ಪಟ್ಟಿತು. ಇದರ ವಾರ್ಷಿಕ ವಿದ್ಯಾರ್ಥಿ ಸಂಖ್ಯೆ ಒಟ್ಟು 360 ಆಗಿದ್ದು 1993-94ಕ್ಕೆ ಈ ಸಂಖ್ಯೆಯಲ್ಲಿ 50 
ಮಂದಿ ಪರಿಶಿಷ್ಟ ಜಾತಿ ಮತ್ತು 13 ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳೂ ಸೇರಿದ್ದರು. | 


ಸರಕಾರಿ ಹಾಲಿಟೆಕ್ನಿಕ್‌ ಸಂಸ್ಥೆ : ಇದು ಹುಬ್ಬಳ್ಳಿಯಲ್ಲಿ 1962ರಲ್ಲಿ ಪ್ರಾರಂಭವಾಯಿತು. ಇದರಲ್ಲಿ ಎಲೆಕ್ಟಾನಿಕ್ಸ್‌ ಮತ್ತು 
ಕಂಪ್ಯೂಟರ್‌, ಸಿಎಲ್‌, ಕಂಪ್ಯೂಟರ್‌ ಸೈನ್ಸ್‌, ಕಮರ್ಷಿಯಲ್‌ ಪ್ರಾಕ್ಟೀಸ್‌, ಕಾಸ್ಟ್ಯೂಮ್‌ ಡಿಸೈನ್‌ ಮತ್ತು ಡ್ರೆಸ್‌ ಮೇಕಿಂಗ್‌ - ಈ: 
ಐದು ವಿವಿಧ ವಿಷಯಗಳಲ್ಲಿ ಡಿಪ್ಲೊಮೊ ನೀಡಲಾಗುವುದು. ಪ್ರತೀ ವಿಷಯಕ್ಕೆ ವರ್ಷಕ್ಕೆ 40 ಅಭ್ಯರ್ಥಿಗಳು ಸೇರಬಹುದಾಗಿದ್ದು 
ಕಮರ್ಷಿಯಲ್‌ ಪ್ರ್ಯಾಕ್ಟೀಸ್‌ ವಿಷಯಕ್ಕೆ ಮಾತ್ರ 30 ಗಂಡು ಮತ್ತು 30 ಹೆಣ್ಣು ಅಭ್ಯರ್ಥಿಗಳಿಗೆ ಪ್ರವೇಶಾವಕಾಶವಿದೆ. ಇಲ್ಲಿ 180 
ಮಂದಿಗೆ ವಸತಿ ಕಲ್ಪಿಸುವ ಒಂದು ವಿದ್ಯಾರ್ಥಿ ನಿಲಯವೂ ಇದೆ. 


ಕಿರಿಯ ತಾಂತ್ರಿಕ ಶಾಲೆಯು ಹುಬ್ಬಳ್ಳಿಯಲ್ಲಿ 1950ರಲ್ಲಿ "ತಾಂತ್ರಿಕ ಶಾಲೆ” ಎಂಬ ಹೆಸರಿನಿಂದ ಪ್ರಾರಂಭವಾಯಿತು. 
ರಾಜ್ಯದಲ್ಲಿರುವ ಆರು ಇಂತಹ ಶಾಲೆಗಳಲ್ಲಿ ಒಂದಾದ ಈ ಶಾಲೆಗೆ ಏಳನೇ' ತರಗತಿ ತೇರ್ಗಡೆ ಹೊಂದಿದ ಮಕ್ಕಳು ಪ್ರವೇಶ 
ಪಡೆಯಬಹುದು. ಇತರೆ ಶಾಲೆಗಳ ಸಾಮಾನ್ಯ ಪಠ್ಯಕ್ರಮದೊಂಡಿಗೆ ಇಲ್ಲಿ ತಾಂತ್ರಿಕ ವಿಷಯಗಳಾದ ಟರ್ನರ್‌, ಫಿಟ್ಟರ್‌, ಎಲೆಕ್ಟ್ರಿಕಲ್‌ 
ಮತ್ತು ಬಡಗಿ ಇವುಗಳನ್ನು ಬೋಧಿಸಲಾಗುವುದು. ಈ ನಾಲ್ಕೂ ವಿಷಯಗಳು 8ನೇ ತರಗತಿ ಸೇರುವ ಎಲ್ಲರಿಗೂ ಕಡ್ಡಾಯವಾಗಿದ್ದು 
ಎರಡನೇ ವರ್ಷದಿಂದ ಮಕ್ಕಳು ತಮಗೆ ಆಸಕ್ತಿ ಇರುವ ವಿಷಯಗಳನ್ನು ಆರಿಸಿಕೊಳ್ಳಬಹುದು. ಹತ್ತನೇ ತರಗತಿ ಪಾಸಾದ 
ವಿದ್ಯಾರ್ಥಿಗಳು ತೆಮ್ಮ ವಿದ್ಯಾಭ್ಯಾಸವನ್ನು ಕಾಲೇಜುಗಳಲ್ಲಿ ಮುಂದುವರೆಸಬಹುದು. (ಇದು ಹೈಸ್ಕೂಲು ಮಟ್ಟದ ಸಂಸ್ಥೆಯಾಗಿದೆ). 


718 ಧಾರವಾಡ ಜಿಲ್ಲೆ 


ಇವರಿಗೆ ಪಾಲಿಟೆಕ್ನಿಕ್‌ ಪ್ರವೇಶದಲ್ಲಿ ಆದ್ಯತೆ ಇದೆ. ವಾರ್ಷಿಕ ಪ್ರವೇಶ 60 ಮಂದಿಗೆ ಸೀಮಿತವಾಗಿದ್ದು 8 ಮತ್ತು 9 ನೇ ತರಗತಿಯ 
ಮಕ್ಕಳಿಗೆ ತಿಂಗಳಿಗೆ 10 ರೂ.ನಂತೆ ಹಾಗೂ 10ನೇ ತರಗತಿಯ ಮಕ್ಕಳಿಗೆ ತಿಂಗಳಿಗೆ 15 ರೂ.ನಂತೆ ಹತ್ತು ತಿಂಗಳ ಕಾಲ ಶಿಷ್ಯವೇತನ 
ದೊರೆಯುತ್ತದೆ. ; 


ನೆಟ್ಟೂರ್‌ ಟೆಕ್ನಿಕಲ್‌ ಟೈನಿಂಗ್‌ ಫೌಂಡೇಷನ್‌ : ತಾಂತ್ರಿಕ ಪರಿಣತಿಯ ಮೂಲಕ ವಿದ್ಯಾರ್ಥಿಗಳು ಜೀವನದಲ್ಲಿ ನೆಲಗೊಳ್ಳಲು 
ಸಹಾಯ ಮಾಡುವ ಉದ್ದೇಶದಿಂದ ಈ ಸಂಸ್ಥೆ ಸ್ವಿಡ್ಜರ್‌ಲೆಂಡಿನ ಸಹಯೋಗದೊಂದಿಗೆ 1963ರಲ್ಲಿ ಧಾರವಾಡದಲ್ಲಿ 21 
ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾಯಿತು. ಈಗ ಇದು ಒಂದು ಸ್ವಾಯತ್ತದತ್ತಿಯಾಗಿ ಕೆಲಸ ಮಾಡುತ್ತಿದೆ. ರಾಜ್ಯ ಹಾಗೂ ಕೇಂದ್ರ 
ಸರಕಾರಗಳ ಧನಸಹಾಯದಿಂದ ನಡೆಯುವ ಇಲ್ಲಿ ವರ್ಷಂಪ್ರತಿ ಸೇಂಸಿಕೊಳ ಳ್ಳಲ್ಪಡುವ ಒಟ್ಟು ವಿದ್ಯಾರ್ಥಿ ಸಂಖ್ಯೆಯಲ್ಲಿ ಶೇ. 50 
ರಷ್ಟು ಕನ್ನಡ ಮಾಧ್ಯಮದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮೀಸಲಾಗಿದೆ. ತಮ ಸಂತ ಪ್ರತಿಭೆಯ ಮೂಲಕ ಸಂಸ್ಥೆಯ ಪ್ರವೇಶ ಪರೀಕ್ಷೆ 
ಪಾಸು ಮಾಡಿದ ನಂತರವೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗುತ್ತದೆ. ಸರಕಾರದ ರೋಸ್ಟರ್‌ ಪದ್ಧತಿ ಇಲ್ಲಿ ಅನ್ವಯವಾಗುವುದಿಲ್ಲ. 
ಟೂಲ್‌ ಮತ್ತು ಡೈ ಮೇಕಿಂಗ್‌ ವಿಷಯದಲ್ಲಿ ಮೂರು ವರ್ಷದ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್‌ ತರಗತಿಗಳಿಗೆ ಪ್ರತೀ ವರ್ಷ 
ಕ್ರಮವಾಗಿ 30ಹಾಗೂ 15ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶವಿದೆ. ಇವುಗಳಿಗೆ ಶಿಕ್ಷಣ ಉಚಿತ. ಇದಲ್ಲದೆ, ಡಿಪ್ಲೊಮೊ ಪದವೀಧರರಿಗಾಗಿ 
ಶುಲ್ಕ ಸಹಿತವಾದ ಟೂಲ್‌ ಡಿಸೈನ್‌ ಥಿಯರಿ ಮತ್ತು ಟೂಲ್‌ ಡಿಸೈನ್‌ ಡ್ರಾಯಿಂಗ್‌ ತರಗತಿಗಳನ್ನು ವಾರದಲ್ಲಿ ಎರಡು ದಿನ ಸಂಜೆ 
ಸಮಯದಲ್ಲಿ ನಡೆಸಲಾಗುವುದು. ಇಲ್ಲಿನ ಬೋಧಕ ಸಿಬ್ಬಂದಿ ಸಂಖ್ಯೆ 15. ಅನೌಪಚಾರಿಕ ಶಿಕ್ಷಣದಡಿಯಲ್ಲಿ ಒಂದೂವರೆ ವರ್ಷ 
ಅವಧಿಯ ಮೆಷಿನಿಸ್ಟ್‌, ಒಂದು ವರ್ಷ ಅವಧಿಯ ಕಂಪ್ಯೂಟರ್‌ ಅಪ್ಲಿಕೇಷನ್‌ ಮತ್ತು ವಿವಿಧ ಕೈಗಾರಿಕೆಗಳ ಬೇಡಿಕೆಗಳಿಗೆ ಅನುಗುಣವಾಗಿ 
ಅವುಗಳಿಂದ ಕಳುಹಿಸಲ್ಪಟ್ಟ ಅಭ್ಯರ್ಥಿಗಳಿಗೆ ಇತರೆ ಕೋರ್ಟುಗಳನ್ನೂ ಸಂಸ್ಥೆ ನಡೆಸುತ್ತದೆ. ಸಂಸ್ಥೆಗೆ ಹೊಂದಿಕೊಂಡಂತೆ ಒಂದು 
ಎದ್ಯಾರ್ಥಿನಿಲಯವಿದ್ದು ರಾಜ್ಯದ ಇತರೆಡೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಇದೆ. 


ತಾಂತ್ರಿಕ ಪದವಿ ಶಿಕ್ಷಣ : ಹುಬ್ಬಳ್ಳಿಯಲ್ಲಿರುವ ಬಿ.ವಿ.ಬಿ ತಾಂತ್ರಿಕ ಮಹಾವಿದ್ಯಾಲಯವು ರಾಜ್ಯದ ಅತ್ಯಂತ ಹಳೆಯ ತಾಂತ್ರಿಕ 
ಪದವಿ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಕೆ.ಎಲ್‌.ಇ. ಸೊಸೈಟಿಯಿಂದ 1946ರಲ್ಲಿ ಗದಗಿನಲ್ಲಿ ಆರಂಭವಾಯಿತು. 1947ರಲ್ಲಿ ಇದು 
ಹುಬ್ಬಳ್ಳಿಗೆ ವರ್ಗಾಯಿಸಲ್ಪಟ್ಟಿತು. ಆರಂಭದಲ್ಲಿ ಸಿವಿಲ್‌ ಮತ್ತು ಮೆಕ್ಕಾನಿಕಲ್‌ ವಿಭಾಗಗಳ ಶಿಕ್ಷಣಮಾತ್ರ ನೀಡುತ್ತಿದ್ದ ಈ ಕಾಲೇಜು 
ನಂತರ ಕರ್ನಾಟಕ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಒಳಪಟ್ಟಿತು. ಮುಂದೆ ಇಲೆಕ್ಟಾನಿಕ್ಸ್‌ ಅರ್ಕಿಟೆಕ್ಟರ್‌, ಇಂಡಸ್ಟ್ರಿಯಲ್‌ ಇಂಜನಿಯರಿಂಗ್‌, 
ಪ್ರೊಡಕ್ಷನ್‌ ಇಂಜನಿಯರಿಂಗ್‌ ವಿಭಾಗಗಳೂ ಸಂಜೆ ಕಾಲೇಜೂ, ಸ್ನಾತಕೋತ್ತರ ವಿಭಾಗಗಳೂ ಆರಂಭವಾದವು. 


ಧಾರವಾಡದ ಧವಳಗಿರಿಯಲ್ಲಿ 1979ರಲ್ಲಿ 90 ವಿದ್ಯಾರ್ಥಿಗಳು: ಮತ್ತು ಒಂಬತ್ತು ಅಧ್ಯಾಪಕರೊಂದಿಗೆ ಶ್ರೀ ಧರ್ಮಸ್ಥಳ 
ಮಂಜುನಾಥೇಶ್ವರ ತಾಂತ್ರಿಕ ಮಹಾವಿದ್ಯಾಲಯವು ಪ್ರಾರಂಭವಾಯಿತು. ' 25 ವರ್ಷಗಳ ತನ್ನ ಅಸ್ತಿತ್ವದ. ನಂತರ ಈಗ 
ಮಹಾವಿದ್ಯಾಲಯದಲ್ಲಿ 119 ಮಂದಿ ಹೆಣ್ಣುಮಕ್ಕಳೂ ಸೇರಿದಂತೆ ಒಟ್ಟು 1,495 ವಿದ್ಯಾರ್ಥಿ ಸಂಖ್ಯೆ ಇದ್ದು, ಇವರಲ್ಲಿ ಒಟ್ಟು 17 
ಮಂದಿ ಪರಿಶಿಷ್ಟ ಜಾತಿ ಮತ್ತು ಏಳುಮಂದಿ ಪರಿಶಿಷ್ಟ ವರ್ಗದವರಿದ್ದಾಗರೆ. ಅಧ್ಯಾಪಕರ ಸಂಖ್ಯೆ ಒಟ್ಟು 88 ಆಗಿದ್ದು ಇವರಲ್ಲಿ 10 
ಮಂದಿ ಮಹಿಳೆಯರಿದ್ದಾರೆ. 


ಇದಲ್ಲದೆ ರಾಣೆಬೆನ್ನೂರಿನಲ್ಲಿ ತಾಂತ್ರಿಕ ಮಹಾವಿದ್ಯಾಲಯವು ತರಳಬಾಳು ವಿದ್ಯಾಸಂಸ್ಥೆ (ಚಿತ್ರದುರ್ಗ ಜಿಲ್ಲಿ ಇವರಿಂದ 
ನಡೆಸಲ್ಪಡುತ್ತಿದೆ. ಜಿಲ್ಲೆಯಲ್ಲಿ ಹೀಗೆ ಒಟ್ಟು ಮೂರು ತಾಂತ್ರಿಕ ಪದವಿ ಶಿಕ್ಷಣ ಸಂಸ್ಥೆಗಳಿವೆ. 


ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ 


ಕರ್ನಾಟಕ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಧಾರವಾಡದಲ್ಲಿ 1947ರಲ್ಲಿ 75 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಕೃಷಿ 
ವಿಜ್ಞಾನ ಕಾಲೇಜು, 1965ರಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಒಳಪಟ್ಟಿತು. ಅಕ್ಟೋಬರ್‌ 1, 1986ರಲ್ಲಿ 
ರಾಜ್ಯದ ಎರಡನೇ ಸ್ವತಂತ್ರ ಕೃಷಿ ವಿಶ್ವವಿದ್ಯಾಲಯವಾಗಿ ಅಸ್ತಿತ್ವಗೊಂಡಿತು. ಉತ್ತರ ಕರ್ನಾಟಕದ ರೈತರಿಗೂ, ಕೃಷಿ ಅಭಿವೃದ್ಧಿಗೆ 
ದುಡಿಯುವವಲ್ಲರಿಗೂ ಅವರವರ ಮಟ್ಟದಲ್ಲಿ ಅವಶ್ಯ ಶಿಕ್ಷಣ, ತರಬೇತಿ ನೀಡುವುದು, ಕೃಷಿ ಕ್ಷೇತ್ರದ ವಿವಧ ಸಮಸ್ಯೆಗಳ ಪರಿಹಾರಕ್ಕಾಗಿ 
ಸಂಶೋಧನೆ ನಡೆಸುವುದು, ಇವೇ ಮುಂತಾದ ಧ್ಯೇಯೋದ್ದೇಶಗಳನ್ನು ಹೊಂದಿರುವ ಈ ವಿಶ್ವವಿದ್ಯಾಲಯ, ಇವುಗಳ ಸಾಧನೆಗಾಗಿ 


ಶಿಕ್ಷಣ ಮತ್ತು ಕ್ರೀಡೆ 719 


ಬೋಧನೆ, ಸಂಶೋಧನೆ ಹಾಗೂ ಕೃಷಿ ವಿಜ್ಞಾನ ವಿಸ್ತರಣಾ ಚಟುವಟಿಕೆಗಳ ಮೂಲಕ ಕಾರ್ಯ ನಿರ್ವಹಿಸುತ್ತದೆ. ಇದರ ವ್ಯಾಪ್ತಿಗೆ 
ಧಾರವಾಡ, ಕಾರವಾರ, ಬಿಜಾಪುರ, ಬೆಳಗಾವಿ, ಬಳ್ಳಾರಿ, ರಾಯಚೂರು, ಬೀದರ್‌ ಹಾಗೂ ಗುಲ್ಬರ್ಗಾ ಜಿಲ್ಲೆಗಳು ಸೇರುತ್ತವೆ. 
. ಧಾರವಾಡದ ಸ್ನಾತಕೋತ್ತರ ಕೇಂದ್ರ, ರಾಯಚೂರು ಮತ್ತು ಧಾರವಾಡಗಳ ಎರಡು ಕೃಷಿ ಮಹಾವಿದ್ಯಾಲಯಗಳು, ಬೀದರ್‌ನ 
ಪಶುವೈದ್ಯಕೀಯ ಮಹಾವಿದ್ಯಾಲಯ, ರಾಯಚೂರಿನ ಕೃಷಿ ತಾಂತ್ರಿಕ ಸಂಸ್ಥೆ ಮತ್ತು ಧಾರವಾಡದ ಅರಣ್ಯ ಮಹಾವಿದ್ಯಾಲಯ - 
ಇವು ಇದರ ಅಧೀನ ಸಂಸ್ಥೆಗಳು. 


ಧಾರವಾಡದ ಕೃಷಿ ಮಹಾವಿದ್ಯಾಲಯದಲ್ಲಿ ಕೃಷಿ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ಹಾಗೂ ಅರಣ್ಯ ವಿಜ್ಞಾನ ವಿಷಯಗಳಲ್ಲಿ 
ಪದವಿ ಶಿಕ್ಷಣವನ್ನು ಗ್ರಾಮೀಣ ಗೃಹವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಗೃಹವಿಜ್ಞಾನ ಪದವಿಯನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ 
ಮತ್ತು ಗೃಹ ವಿಜ್ಞಾನ ವಿಷಯಗಳಲ್ಲಿ ಹಾಗೂ, ಬೇಸಾಯ ಶಾಸ್ತ್ರ ಕೃಷಿ ಸಸ್ಯ ಶಾಸ್ತ್ರ ತೋಟಗಾರಿಕೆ, ಮಣ್ಣು ವಿಜ್ಞಾನ, ಕೀಟಶಾಸ್ತ್ರ 
ಸಸ್ಯ ರೋಗಶಾಸ್ತ್ರ ಸೂಕ್ಷಾಣು ಜೀವಿಶಾಸ್ತ್ರ ಬೀಜ ತಾಂತ್ರಿಕ ಶಾಸ್ತ್ರ, ಕೃಷಿ ಅರ್ಥ ಶಾಸ್ತ್ರ ಕೃಷಿ ಇಂಜನೀಯರಿಂಗ್‌, ರೇಷ್ಮೆ ಶಾಸ್ತ್ರ 
ಇವೇ ಮುಂತಾದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ನೀಡಲಾಗುತ್ತದೆ. | 


ಈ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ 28 ಕೃಷಿ ಸಂಶೋಧನಾ ಕೇಂದ್ರಗಳು ಒಳಪಟ್ಟಿದ್ದು ಈ ಪ್ರದೇಶದ ಪ್ರಮುಖ ಬೆಳೆಗಳಾದ 
ಭತ್ತ ಜೋಳ, ಗೋಧಿ, ಹೊಗೆಸೊಪ್ಪು ಎಣ್ಣೆಕಾಳು, ದ್ವಿದಳ ಧಾನ್ಯಗಳು ಹಾಗೂ ತೋಟಗಾರಿಕೆ ಬೆಳೆಗಳಾದ ಮೆಣಸಿನಕಾಯಿ, 
ಟೊಮೊಟೋ, ಬದನೆ, ಮೆಣಸು, ಏಲಕ್ಕಿ ಮುಂತಾದವುಗಳ ಬಗ್ಗೆ ಈ ಕೇಂದ್ರಗಳಲ್ಲಿ ಸಂಶೋಧನೆ ನಡೆಯುತ್ತದೆ. ಈ ಸಂಶೋಧನೆಗಳ 
ಫಲಿತಾಂಶ ವಿಸ್ತರಣಾ ವಿಭಾಗಗಳ ಮೂಲಕ ಸಕಾಲದಲ್ಲಿ ರೈತ ಸಮುದಾಯಕ್ಕೆ ತಲುಪುತ್ತದೆ. 


ವಿಶ್ವವಿದ್ಯಾಲಯದ 1171 ಎಕರೆ ಪ್ರದೇಶದಲ್ಲಿ ರಾಜ್ಯದ ಹಲವೆಡೆಗಳ ವಿವಿಧ ರೀತಿಯ ಮಣ್ಣುಗಳನ್ನು ಸಂಶೋಧನೆಗೆ 
ಶೇಖರಿಸಲಾಗಿದೆ. ಇಲ್ಲಿಗೆ ಕೆಲಗೇರಿ ಕೆರೆಯಿಂದ ನೀರು ಪೂರೈಕೆಯಾಗುತ್ತದೆ. 


1993-94ನೇ ಸಾಲಿಗೆ ಧಾರವಾಡದ ಕೃಷಿ ಎಶ್ವವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿ ಒಟ್ಟು 471 ಮಂದಿ ವ್ಯಾಸಂಗ 
ಮಾಡುತ್ತಿದ್ದು ಇವರಲ್ಲಿ ಒಟ್ಟು 39 ಮಹಿಳೆಯರಿದ್ದರು. ಇವರಲ್ಲಿ 47 ಪರಿಶಿಷ್ಟ ಜಾತಿ ಗಂಡು, 14 ಪರಿಶಿಷ್ಟ ವರ್ಗ ಗಂಡು, ಎರಡು 
ಪರಿಶಿಷ್ಟ ವರ್ಗ ಸ್ತ್ರೀಯರಿದ್ದರು. ಬೋಧಕ ಸಿಬ್ಬಂದಿ ಸಂಖ್ಯೆ 118 ಆಗಿದ್ದು ಇವರಲ್ಲಿ ಎಂಟು ಮಂದಿ ಮಹಿಳೆಯರಿದ್ದರು. 


ಇದೇ ಸಾಲಿಗೆ ಕೃಷಿ ಮಹಾವಿದ್ಯಾಲಯದಲ್ಲಿ ಬಿ.ಎಸ್‌.ಸಿ. (ಕೃಷಿ) ವರ್ಗದಲ್ಲಿ ಒಟ್ಟು 104 (88 ಗಂಡು, 16 ಹೆಣ್ಣು) ಮಂದಿ, 
ಬಿ.ಎಸ್‌.ಸಿ. (ಮಾರುಕಟ್ಟೆ) ವರ್ಗದಲ್ಲಿ 16 (ಎಲ್ಲಾ ಗಂಡು, ಒಂದು ಪರಿಶಿಷ್ಟ ಜಾತಿ); ಕೃಷಿ ಗೃಹ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ 
ಒಟ್ಟು 164 (18 ಪರಿಶಿಷ್ಟ ಜಾತಿ ಮತ್ತು ಆರು ಪರಿಶಿಷ್ಟ ವರ್ಗದ ಮಹಿಳೆಯರು ವ್ಯಾಸಂಗ ಮಾಡುತ್ತಿದ್ದು 16 ಮಂದಿ ಬೋಧಕ 
ಸಿಬ್ಬಂದಿ ಇದ್ದರು. (ಎವರಗಳಿಗೆ ಅಧ್ಯಾಯನ 4 ಸಹ ನೋಡಿ). 


ಸಂಸ್ಕೃತ ಪಾಠಶಾಲೆ : ಗುರುನಾಥರಾವ್‌ ಪಾಠಕ್‌ರ ಪ್ರೇರಣೆಯಿಂದ ಧಾರವಾಡದಲ್ಲಿ 1887ರಲ್ಲಿ “ಶ್ರೀಮಜ್ಜಗದ್ಗುರು 
ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ' ಎಂದು ಪ್ರಾರಂಭವಾಗಿ 1894ರಲ್ಲಿ “ಸಂಸ್ಕೃತ ಲಿಟರರಿ ಸೊಸೈಟಿ” ಎಂದು ಸರ್ಕಾರದಲ್ಲಿ : 
ನೋಂದಾಯಿಸಲ್ಪಟ್ಟಿತು. ಪ್ರಾಚೀನ ಭಾರತೀಯ ಸಂಪ್ರದಾಯವನ್ನು ಎತ್ತಿ ಹಿಡಿಯುವ ಧ್ಯೇಯ ಹೊಂದಿರುವ ಈ ಸಂಸ್ಥೆಯಲ್ಲಿ ವೇದ, 
ಜ್ಯೋತಿಷ್ಯ ಯಾಜ್ಞಕ್ಕ, ನ್ಯಾಯ, ವೇದಾಂತ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವ ಅನುಕೂಲವಿದೆ. ಇದರ ಸ್ಥಾಪನೆಗೆ ಶೃಂಗೇರಿ ಪೀಠಾಧಿಪತಿ 
ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತೀ ಮಹಾಸ್ವಾಮಿಗಳವರು, ಶ್ರೀ ಕೂಡ್ಲಿ ಜಗದ್ಗುರುಗಳು ಅನುಗ್ರಹಿಸಿ, ಉದಾರ ಸಹಾಯ 
ಮಾಡಿರುತ್ತಾರೆ. ಖ್ಯಾತ ವಿದ್ವಾಂಸ ಬಾಲಚಂದ್ರ ಶಾಸ್ತ್ರಿಗಳು ದೀರ್ಫಕಾಲದಿಂದ ಇದರ ಮಾರ್ಗದರ್ಶನರಾಗಿದ್ದರು. ಈ ಸಂಸ್ಥೆಯ 
ಗ್ರಂಥಾಲಯದಲ್ಲಿ ಎಲ್ಲೂ ಸಿಗದ ಹಲವು ಕೃತಿಗಳ ಸಂಗ್ರಹಎದೆ. 1993-94ನೇ. ಸಾಲಿಗೆ ಈ ಪಾಠಶಾಲೆಯಲ್ಲಿ 20 ಮಂದಿ ವ್ಯಾಸಂಗ 
ಮಾಡುತ್ತಿದ್ದರು. ಇದಲ್ಲದೆ ಜಿಲ್ಲೆಯ ಇತರೆಡೆಗಳಲ್ಲಿ 27 ಖಾಸಗಿ ಅನುದಾನಿತ ಸಂಸ್ಕೃತ ಪಾಠಶಾಲೆಗಳು ಕೆಲಸ ಮಾಡುತ್ತಿವೆ. 


720 ಧಾರವಾಡ ಜಿಲ್ಲೆ 


ಶೈಕ್ಷಣಿಕ ಸಂಘ ಸಂಸ್ಥೆಗಳು 


ಕರ್ನಾಟಕ ವಿದ್ಯಾವರ್ಧಕ ಸಂಘ : ಸಾಂಸ್ಕೃತಿಕ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯ ಧ್ಯೇಯೋದ್ದೇಶಗಳನ್ನು ಹೊಂದಿ, 
ರಾಮಚಂದ್ರ ಹನುಮಂತ ದೇಶಪಾಂಡೆಯವರ ಪ್ರಯತ್ನದಿಂದ 1889ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಯಿತು. ಇದು ಕರ್ನಾಟಕದ 
ಪ್ರಥಮ ಸಾಂಸ್ಕೃತಿಕ ಸಂಸ್ಥೆ. ದೇಶಪಾಂಡೆಯವರೇ ಪ್ರಥಮ ಕಾರ್ಯದರ್ಶಿಯಾಗಿದ್ದ ಈ ಸಂಘಕ್ಕೆ ಶ್ಯಾಮರಾವ್‌ ಕಾಯ್ಕಿಣಿ ಪ್ರಥಮ 
ಅಧ್ಯಕ್ಷರಾದರು. ನಂತರ ಜಿಗ್ದರ್‌, ರೊದ್ದ ಶ್ರೀನಿವಾಸರಾಯರು, ಆಲೂರು ವೆಂಕಟರಾಯರು, ಡೆಪ್ಪುಟಿ ಚೆನ್ನಬಸಪ್ಪನವರು: 
ಮುಂತಾದವರು ಇಲ್ಲಿ ಸಕ್ರಿಯ ಪಾತ್ರ ವಹಿಸಿದರು. . ಪ್ರಥಮ ಗ್ರಂಥಕರ್ತರ ಸಾಹಿತ್ಯ ಸಮ್ಮೇಳನವನ್ನು 1907ರಲ್ಲಿ ಸಂಘಟಿಸಿದ 
ಕೀರ್ತಿ ಈ ಸಂಘಕ್ಕೆ ಸಲ್ಲುತ್ತದೆ. ಕರ್ನಾಟಕದ ಜಾಗೃತಿಗೆ ಈ ಸಂಸ್ಥೆ ನೀಡಿದ ಕೊಡುಗೆ ಅದ್ವಿಶೀಯ. 


ಕರ್ನಾಟಕ ಹಿಸ್ಟಾರಿಕಲ್‌ ರಿಸರ್ಚ್‌ ಸೊಸೈಟ : ಐತಿಹಾಸಿಕ ಪರಂಪರೆ, ಸಾಂಸ್ಕೃತಿಕ ಹಿರಿಮೆ, ಪ್ರಾಚೀನ ಕಲೆ ಹಾಗೂ ಶಿಲ್ಪಕಲೆಗಳ 
ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿ, ಅವುಗಳನ್ನು ಉಳಿಸಿ ಬೆಳೆಸುವ ಸಲುವಾಗಿ ಈ ಸಂಸ್ಥೆ 1914ರಲ್ಲಿ ಧಾರವಾಡದಲ್ಲಿ 
ಸ್ಥಾಪಿಸಲ್ಪಟ್ಟಿತು. ಇದರ ಸ್ಥಾಪನೆ ಮತ್ತು ಬೆಳವಣಿಗೆಯಲ್ಲಿ ಆಸಕ್ತಿ ಹಾಗೂ ಪರಿಶ್ರಮ ವಹಿಸಿದವರಲ್ಲಿ ಆಲೂರು ವೆಂಕಟರಾಯರು, 
ಆರ್‌.ಎಸ್‌. ನರಗುಂದಕರ್‌, ಎಸ್‌.ಆರ್‌. ದೇಶಪಾಂಡೆ, ಎನ್‌.ಎಸ್‌. ರಾಜಪುರೋಹಿತ, ಹಾಲಬಾವಿ, ಮುಂತಾದ ಗಣ್ಯವಿದ್ವಾಂಸರು 
ಪ್ರಮುಖರು. ಇದರ ವಜ್ರಮಹೋತ್ಸವ 1978ರಲ್ಲಿ ನಡೆಯಿತು. ಆರ್‌.ಎಸ್‌. ಪಂಚಮುಖಿಯವರೂ ಇದರ ಜೊತೆ ಸಂಬಂಧ 
ಹೊಂದಿದ್ದರು. ಇಲ್ಲಿ 3000 ಅಪರೂಪದ ಕೃತಿಗಳ ಗ್ರಂಥಾಲಯ, ಒಂದು ಮ್ಯೂಸಿಯಂ ಮತ್ತು ಆರ್ಟ್‌ ಗ್ಯಾಲರಿಗಳು ಇವೆ. 


ವಿಶ್ವಸಂಸ್ಥೆಯ ಪ್ರಕಟಣಾ ಕೇಂದ್ರ : 1967ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಗ್ರಂಥಾಲಯದಲ್ಲಿ ಸುಮಾರು ಹತ್ತು ಸಾವಿರ 
ಪುಸ್ತಕಗಳೊಂದಿಗೆ ಪ್ರಾರಂಭಗೊಂಡಿತು. ಇಲ್ಲಿ ಈಗ 30 ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿವೆ. ವಿಶೇಷವಾಗಿ ಅರ್ಥಶಾಸ್ತ್ರ ಕೃಷಿ ವಿಜ್ಞಾನ, 
ಆಹಾರ ಶಾಸ್ತ್ರ ಸಸ್ಯ ವಿಜ್ಞಾನ, ವಾಣಿಜ್ಯ ಶಾಸ್ತ್ರ ಹೀಗೆ ಹಲವು ಹತ್ತು ವಿಷಯಗಳಲ್ಲಿ ವಿಶ್ವನೀತಿಯನ್ನು ಅರಿತುಕೊಳ್ಳಲು ಈ ಕೇಂದ್ರ 
ನೆರವಾಗುತ್ತದೆ. ವರ್ಷಂಪ್ರತಿ ಇಲ್ಲಿಗೆ ಮೇಲ್ಕಂಡ ವಿಷಯಗಳ ಅಧಿಕೃತ ವರದಿಗಳು ಬರುತ್ತವೆ. ವಿಶ್ವ ಸಂಸ್ಥೆಯ ಅಂಗ ಸಂಸ್ಥೆಯಾದ 
ಯುನಿಸೆಫ್‌ ಸೇರಿದಂತೆ, ಅನೇಕ ಪ್ರತಿಷ್ಠಿತ ಅಂತರಾಷ್ಟ್ರೀಯ ಸಂಸ್ಥೆಗಳ ವಾರ್ಷಿಕ ವರದಿಗಳೂ ಇಲ್ಲಿ ಲಭ್ಯವಾಗಿವೆ. ದೇಶದ ಎಲ್ಲಾ 
ವಿಶ್ವವಿದ್ಯಾಲಯಗಳು ಇಲ್ಲಿಂದ ಪ್ರಕಟಣೆಗಳನ್ನು ಎರವಲು ಪಡೆಯಬಹುದು. ಸಂಶೋಧನಾ ವಿದ್ಯಾರ್ಥಿಗಳು ತಮಗೆ ಬೇಕಾದ ಅಂಕಿ 
ಅಂಶಗಳನ್ನು ಇಲ್ಲಿಂದ ಪಡೆಯಬಹುದಾಗಿದೆ. 


ವಿದ್ಯಾರ್ಥಿ ನಿಲಯಗಳು 


ಶಿಕ್ಷಣದ ಅವಿಭಾಜ್ಯ ಅಂಗವಾದ ವಿದ್ಯಾರ್ಥಿನಿಲಯಗಳು ಜಿಲ್ಲೆಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಯಾದಾಗಿನಿಂದ ಅಸ್ತಿತ್ವದಲ್ಲಿವೆ. ಇವುಗಳಲ್ಲಿ 
ಕೆಲವು ಶಾಲೆಗಳಿಗೆ ಹೊಂದಿಕೊಂಡಿದ್ದು, ಕೆಲವು ಪ್ರತ್ಯೇಕವಾಗಿಯೂ, ಇದ್ದುವು. ಕೈಸ್ತ ಪಾದ್ರಿಗಳು ಶಿಕ್ಷಣ ಕೇಂದ್ರಗಳನ್ನೂ ತರಬೇತಿ 
ಕೇಂದ್ರಗಳನ್ನು ಪ್ರಾರಂಭಿಸುವುದರ ಜೊತೆಗೆ, ಗ್ರಾಮಾಂತರ ಬಡ ವಿದ್ಯಾರ್ಥಿಗಳಿಗಾಗಿ ಸ್ಟೂಡೆಂಟ್ಸ್‌ ಹೋಂಗಳನ್ನೂ 
ಅನಾಥಾಶ್ರಮಗಳನ್ನೂ ಪ್ರಾರಂಭಿಸಿದರು. ಧಾರವಾಡದಲ್ಲಿ 1846ರಲ್ಲಿ ಒಂದು ಹೆಣ್ಣು ಮಕ್ಕಳ ಬೋರ್ಡಿಂಗ್‌ ಶಾಲೆ ಇದ್ದು ಇದರಲ್ಲಿ 
ಒಟ್ಟು 14 ಮಂದಿ ಬಾಲಕಿಯರಿದ್ದರು. 1896ರಲ್ಲಿ ಸ್ಟೂಡೆಂಟ್ಸ್‌ ಹೋಂ ಎಂಬ ವಿದ್ಯಾರ್ಥಿನಿಲಯ ಪ್ರಾರಂಭಿಸಲ್ಪಟ್ಟು ಇದರಲ್ಲಿ 
ಹೃಸ್ಕೂಲಿನ ಕೈಸ್ತ ವಿದ್ಯಾರ್ಥಿಗಳಿದ್ದರೆಂದು ತಿಳಿದು ಬರುತ್ತದೆ. 1914ರಲ್ಲಿ ಧಾರವಾಡದಲ್ಲಿ ಬಾಸೆಲ್‌ ಮಿಷನ್‌ ಸ್ಥಾಪಿಸಿದ ಸ್ಟೂಡೆಂಟ್ಸ್‌ 
ಹೋಂ ನಲ್ಲಿ ಕೆ. ನಿದಾನಪ್ಪ ರಾಮತಾಳ 1925ರವರೆಗೆ ಹೌಸ್‌ಫಾದರ್‌ ಆಗಿದ್ದರು. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಊಟ 
ವಸತಿಗಳನ್ನು ಕಲ್ಪಿಸುವ ಉದ್ದೇಶದಿಂದ ಧಾರವಾಡದ ಹಾವೇರಿ ಪೇಟೆ ಮುರುಘಪುರದಲ್ಲಿ ಸ್ಥಾಪಿತವಾದ "ಮುರುಘ ರಾಜೇಂದ್ರ 
ಪ್ರಸಾದ ನಿಲಯ' 1918ರಲ್ಲಿ ಪ್ರಾರಂಭವಾಯಿತು. ಇದೇ ಉದ್ದೇಶಗಳಿಂದ ಮರಾಠಾ ಎದ್ಯಾಪ್ರಸಾರಕ ಮಂಡಳ 1919ರಲ್ಲಿಯೂ, 
ಟೆಕಾರೆ ಬೋರ್ಡಿಂಗ್‌ (1924), ಆದರ್ಶ ವಿದ್ಯಾರ್ಥಿನಿಲಯ (1946) ಪ್ರಾರಂಭವಾದವು. ಹುಬ್ಬಳ್ಳಿಯ ಸಂಗಮೇಶ್ವರ ಉಚಿತ 
ಪ್ರಸಾದ ನಿಲಯ, ಗದುಗಿನ ಅನ್ನದಾನೇಶ್ವರ ಎದ್ಯಾವರ್ಧಕ ಸಂಘ ಹಾಗೂ ಸರ್ವೋದಯ .ಆಶ್ರಮ, ಧಾರವಾಡದ ನಿಮ್ನ ವರ್ಗದ 
ಊಟ, ವಸತಿ ಗೃಹ ಹಾಗೂ ಲಮಾಣಿ ಉಚಿತ ಊಟ, ವಸತಿ ಗೃಹಗಳು ಈ ದಿಶೆಯಲ್ಲಿ ಕಾರ್ಯ ಪ್ರವೃತ್ತವಾಗಿರುವ ಇತರ 
ಸ್ವಯಂಸೇವಾ ಸಂಘಗಳು. 


ಶಿಕ್ಷಣ ಮತ್ತು ಕ್ರೀಡೆ 721 

ಇದೇ ರೀತಿ ಸೇವೆ ಸಲ್ಲಿಸುತ್ತಿರುವ ಜಿಲ್ಲೆಯ ಇತರೆ ಪ್ರಮುಖ ವಿದ್ಯಾರ್ಥಿನಿಲಯಗಳೆಂದರೆ - ನಿಜಲಿಂಗಪ್ಪ ಹೆಂಗಸರ ಮ 
ಗಂಡಸರ ಹಾಸ್ಟೆಲ್‌, ಕರ್ನಾಟಕ ಕಾಲೇಜಿನ ಉದಯ ಹಾಸ್ಟಲ್‌ ಮತ್ತು ಪಯೋನೀರ್‌ ಹಾಸ್ಟಲ್‌, ಜೆ.ಎಸ್‌.ಎಸ್‌. ಹಾಸ್ಟೆಲ್‌ ಮ 
ಉದ್ಯೋಗಸ್ಥ ಮಹಿಳೆಯರ ಹಾಸ್ಟಲ್‌, ಡಾ. ಅಂಬೇಡ್ಕರ್‌ ಹಾಸ್ಟಲ್‌, ಜಿಗ್ಗರ್‌ ಹಾಸ್ಟಲ್‌, ಭಾವಸಾರ ಸಮಾಜದ ಹಾಸ್ಟಲ್‌, ಹಾಗೂ 
ಪ್ರಹ್ಲಾದ ವಿದ್ಯಾರ್ಥಿ ನಿಲಯ, ಮುಂತಾದವು. 


6 


ಗ್ರಂಥಾಲಯಗಳು 


ಧಾರವಾಡದಲ್ಲಿ 1854ರಲ್ಲಿ ಲಕ್ಷಣ ಶ್ರೀಪಾದ ನಾಗ್‌ಪುರ್‌ಕರ್‌ರಿಂದ ಪ್ರಾರಂಭಿಸಲ್ಪಟ್ಟ "ನೇಟಿವ್‌ ಜನರಲ್‌ ಲೆಬ್ರರಿ' ಜಲ್ಲೆಯ 
ಮೊಟ್ಟಮೊದಲ ಗ್ರಂಥಾಲಯವೆಂದು ತಿಳಿದು ಬರುತ್ತದೆ. ಉತ್ತಮ ಗ್ರಂಥಗಳ ಶೇಖರಣೆ ಇದ್ದ ಈ ಗ್ರಂಥಾಲಯದಲ್ಲಿ 414 ಇಂಗ್ಲಿಷ್‌ 
30ಮರಾಠಿ ಮತ್ತು ಏಳು ಕನ್ನಡ ಭಾಷೆಯ ಗ್ರಂಥಗಳಿದ್ದವು. ಇದರ ನಂತರ ಹುಬ್ಬಳ್ಳಿಯಲ್ಲಿ 1865ರಲ್ಲಿ ಪ್ರಾರಂಭವಾದ ಗ್ರಂಥಾಲಯಕ್ಕೆ 
ಮುನಿಸಿಪಾಲಿಟಿ ಧನ ಸಹಾಯ ನೀಡುತ್ತಿತ್ತು. ಇದಕ್ಕೆ ಸ್ವಂತ ಕಟ್ಟಡವೂ ಇತ್ತು. ರಾಣೆಬೆನ್ನೂರಿನಲ್ಲಿ 1873ರಲ್ಲಿ ಪ್ರಾರಂಭವಾದ 
ಗ್ರಂಥಾಲಯ ಸಾರ್ವಜನಿಕರ ಧನಸಹಾಯದಿಂದ ನಡೆಯುತ್ತಿತ್ತು. ಧಾರವಾಡ, ಹುಬ್ಬಳ್ಳಿಗಳಲ್ಲಿ 1854 ಹಗೂ 1856ರಲ್ಲಿ ಕ್ರಮವಾಗಿ 
ಎರಡು ವಾಚನಾಲಯಗಳೂ, 1876, 1880, 1882 ಮತ್ತು 1893ರಲ್ಲಿ ಕ್ರಮವಾಗಿ ಗದಗ, ಹಾವೇರಿ, ನರಗುಂದ ಹಾಗೂ 
ನವಲಗುಂದಗಳಲ್ಲಿ ವಾಚನಾಲಯಗಳೂ ಪ್ರಾರಂಭವಾದವು. 1889ರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ 
ಪ್ರಾರಂಭಿಸಿದ ಗ್ರಂಥಾಲಯದೊಂದಿಗೆ "ಶಾಂತೇಶ ವಾಚನಾಲಯ' ವಿಲೀನವಾಯಿತು. (1947ರಲ್ಲಿ ಕರ್ನಾಟಕ ಗ್ರಂಥಾಲಯ'ವೂ 
ಇದರ ಆಡಳಿತಕ್ಕೇ ಒಳಪಟ್ಟಿತು). 1894ರಲ್ಲಿ ಗದುಗಿನಲ್ಲಿ ಕುರಡೋಜ್‌ ಗ್ರಂಥಾಲಯ ಪ್ರಾರಂಭವಾಯಿತು. 1919ರಲ್ಲಿ ಗದುಗಿನಲ್ಲಿ 
"ವೀರಶೈವ ತರುಣ ವಾಚನಾಲಯ' ಪ್ರಾರಂಭವಾಗಿ, ಕೆಲಕಾಲ ಸ್ಥಗಿತವಾಗಿತ್ತು. 1930ರಲ್ಲಿ ಪುನಃ "ಬಸವರಾಜ ವಾಚನಾಲಯ 'ವೆಂಬ 
ಹೆಸರಿನಿಂದ ಮುಂದುವರೆಯಿತು. ಇದರ ಮಹಿಳೆಯರ ಶಾಖೆ 1961ರಲ್ಲಿ ಪ್ರಾರಂಭವಾಯಿತು. 1922ರಲ್ಲಿ ಹುಬ್ಬಳ್ಳಿಯಲ್ಲಿ "ಸರಸ್ವತಿ 
ವಿದ್ಯಾರಣ್ಯ ಫ್ರೀ ಲೈಬ್ರರಿ' ಶುರುವಾಯಿತು. ಇದರ ಕಾರ್ಯಕರ್ತರು ಪ್ರತೀ ಮನೆಯಿಂದ ಅಕ್ಕಿ ಶೇಖರಿಸಿ, ಅದನ್ನು ಮಾರಿದ 
ಹಣದಿಂದ ಈ ಗ್ರಂಥಾಲಯ ಮತ್ತು ವಾಚನಾಲಯಗಳನ್ನು ನಡೆಸುತ್ತಿದ್ದರು. "ವೀರಶೈವ ಜನರಲ್‌ ಲೈಬ್ರರಿ' 1923ರಲ್ಲಿ ಗದುಗಿನಲ್ಲಿ 
ಪ್ರಾರಂಭವಾಯಿತು. ತದನಂತರ ಗದುಗಿನಲ್ಲಿಯೇ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಲೈಬ್ರರಿ (1934), ಇಕ್ಬಾಲ್‌ ವಾಚನಾಲಯ 
(1940), ಜೀವನಪ್ರಕಾಶ ವಾಚನಾಲಯ (1949), ಸೆಟ್ಸ್‌ಮೆಂಟ್‌ ವಾಚನಾಲಯ (1949), ಕ್ಷತ್ರಿಯ ವಾಚನಾಲಯ (1951), 
ಜ್ಞಾನೋದಯ ವಾಚನಾಲಯ (1960), ಅಂಬಾಭವಾನಿ ಜ್ಞಾನೋದಯ ಸಂಘ (1968) ಕಾಳಿದಾಸ ವಾಚನಾಲಯ (1968), 
ಸೋಮೇಶ್ವರ ವಾಚನಾಲಯ (1972), ಭಾರತಿ ಸಾಹಿತ್ಯ ಗ್ರಂಥಾಲಯ (1972), ವೀರಭದ್ರೇಶ್ವರ ವಾಚನಾಲಯ (1973), 
ಇಸ್ಲಾಮಿಕ್‌ ಲೈಬ್ರರಿ (1973) ಮುಂತಾದ ಖಾಸಗಿ ಗ್ರಂಥಾಲಯಗಳು ಪ್ರಾರಂಭಿಸಲ್ಪಟ್ಟವು. 1925ರ ನಂತರ ಹುಬ್ಬಳ್ಳಿಯಲ್ಲಿ 
ಸಾರ್ವಜನಿಕ ವಾಚನಾಲಯ, ಛತ್ರಪತಿ ಶಿವಾಜಿ ವಾಚನಾಲಯ, ನಗರ್‌ಕರ್‌ ಗ್ರಂಥಾಲಯ ಮತ್ತು ಜಿಲ್ಲೆಯ ಇತರೆಡೆಗಳಲ್ಲಿ ಇದೇ 
ರೀತಿಯ ಖಾಸಗಿ ವಾಚನಾಲಯಗಳೂ ಗ್ರಂಥಾಲಯಗಳೂ ಸ್ಥಾಪಿಸಲ್ಪಟ್ಟು, ಗ್ರಂಥಾಲಯ ಚಳವಳಿ ಒಂದು ಹೊಸ ಆಯಾಮವನ್ನೇ 
ಪಡೆಯಿತು. 1929ರಲ್ಲಿ ಗದುಗಿನಲ್ಲಿ ಡಾ. ಚಾಫೇಕರ್‌ರಿಂದ "ಮರಾಠಿ ವಾಜ್ನಯ ಪ್ರೇಮಿ ಮಂಡಳ' ಸ್ಥಾಪಿಸಲ್ಪಟ್ಟಿತು. 


ಸಾಮಾಜಿಕ ಶಿಕ್ಷಣ ಯೋಜನೆಯಡಿ ಜಿಲ್ಲೆಯಲ್ಲಿ ಗ್ರಾಮ ಗ್ರಂಥಾಲಯ ಯೋಜನೆ 1956ರಲ್ಲಿ ಜಾರಿಗೆ ಬಂದಿತು. ಆಗ 
ಜಿಲೆಯ ವಿವಿಧೆಡೆ 430ಗ್ರಾಮ ಗ್ರಂಥಾಲಯಗಳು ಪ್ರಾರಂಭವಾಗಿ, ಇವುಗಳ ಮೇಲ್ವಿಚಾರಣೆಯನ್ನು ಧಾರವಾಡದ ಉಪಶಿಕ್ಷಣಾಧಿಕಾರಿ 


ನಡೆಸುತಿದರು. ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ 1965ರಲ್ಲಿ ಜಾರಿಗೆ ಬಂದು, ಜನತೆಗೆ ವ್ಯವಸ್ಥಿತ ಗ್ರಂಥಾಲಯ ಸೇವೆ 


ಸಮರ್ಪಕವಾಗಿ ದೊರೆಯಿತು. ಕೇಂದ್ರ ಗ್ರಂಥಾಲಯಗಳು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಥಾಪಿಸಲ್ಪಟ್ಟವು. ಧಾರವಾಡದಲ್ಲಿಯೂ 
ಈ ಸೇವೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ಪ್ರತ್ಯೇಕ ಗ್ರಂಥಾಧಿಕಾರಿಗಳ ಆಡಳಿತದಲ್ಲಿ ದೊರಕಿತು. 


ಗ್ರಂಥಾಲಯದಲ್ಲಿ 1993-94ನೇ ಸಾಲಿಗೆ 4,27,102 ಗ್ರಂಥ ಸಂಗ್ರಹಣೆ ಇದ್ದು 135 


ಧಾರವಾಡ ನಗರ ಕೇಂದ್ರ ಹಾ ಗ 
ನಿಯತಕಾಲಿಕೆಗಳ ಸರಬರಾಜು ಇದ್ದಿತು. ದಿನಂಪ್ರತಿ ಸರಾಸರಿ 8.700 ಓದುಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದು ಸರಾಸರಿ ದಿನಾ 
3.640 ಪುಸಕಗಳನ್ನು ಎರವಲು ನೀಡಲಾಯಿತು. ಸದಸ್ಯರ ಸಂಖ್ಯೆ ಒಟ್ಟು 29.027 ಆಗಿತ್ತು ಇದರ ಶಾಖೆಗಳು ಧಾರವಾಡದಲ್ಲಿ 
ಹ್‌ ಎವಿ 4 


722 ಧಾರವಾಡ ಜಿಲ್ಲೆ 
ಎಂಟು ಮತ್ತು ಹುಬ್ಬಳ್ಳಿಯಲ್ಲಿ 12 ಇದ್ದವು. ಇದಲ್ಲದೆ ಒಂದು ಸಂಚಾರಿ ಗ್ರಂಥಾಲಯ ಹಾಗೂ ಸ್ಥಳೀಯ ಯುವ ಮಂಡಳಿಗಳಿಂದ 
ನಡೆಸಲ್ಪಡುತ್ತಿದ್ದ ಏಳು ಸೇವಾ ಕೇಂದ್ರಗಳೂ (ಎರಡೂ ನಗರಗಳಿಗೆ ಸೇರಿ) ಕಾರ್ಯ ನಿರ್ವಹಿಸುತ್ತಿದ್ದವು. 


ಕ್ರೀಡೆ 


ಕ್ರೀಡೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಆದ್ಯತೆ ಇರುವುದು ಕಂಡು ಬರುತ್ತದೆ. ಬಲು ಹಿಂದಿನಿಂದಲೂ ಹಳ್ಳಿಗಳಲ್ಲಿ 
ಗರಡಿ ಮನೆಗಳಿದ್ದವು. ಜಾತ್ರೆಗಳಲ್ಲಿ ಭಾರ ಎತ್ತುವ, ಕುಸ್ತಿ ಎತ್ತಿನಿಂದ ಭಾರ ಎಳೆಸುವ ಸ್ಪರ್ಧೆಗಳು ನಡೆಯುತ್ತಿದ್ದವು. ಹುಯಿಲಗೋಳ 
ಶ್ರೀನಿವಾಸರಾಯರು ಗದುಗಿನಲ್ಲಿ 1887ರಲ್ಲಿ ಸ್ಥಾಪಿಸಿದ "ಯಂಗ್‌ ಮೆನ್ಸ್‌ ಪುಟ್ಬಾಲ್‌ ಕ್ಷಬ್‌' ಜಿಲ್ಲೆಯ ಪ್ರಥಮ ಆಧುನಿಕ ಕ್ರೀಡಾ 
ಸಂಸ್ಥೆ ಎನ್ನಬಹುದು. 1916ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾದ "ಬಾಲ ಮಾರುತಿ ವ್ಯಾಯಾಮ ಸಂಸ್ಥೆ'] 1926ರಲ್ಲಿ ಕರ್ನಾಟಕ 
ವ್ಯಾಯಾಮ ವಿದ್ಯಾಪೀಠ ಎಂಬ ಹೆಸರಿನಲ್ಲಿ ಸ್ವಂತ ಕಟ್ಟಡದಲ್ಲಿ ಮುಂದುವರೆಯಿತು. ಧಾರವಾಡದ ಜಿಮ್‌ಖಾನಾ ಕ್ಷಬ್‌ 1986ರಲ್ಲಿ 
ಯುರೋಪಿಯನ್‌ ಅಧಿಕಾರಿಗಳಿಂದ ಸ್ಥಾಪಿಸಲ್ಪಟ್ಟಿತು. ಇದನ್ನು 1955ರಲ್ಲಿ ಜಿಲ್ಲಾ ಕಲೆಕ್ಟರ್‌ ಆಗಿದ್ದ ಸಾಠೆ ಅಭಿವೃದ್ಧಿಪಡಿಸಿದರು. 
ಧಾರವಾಡದ ಬಸ್‌ ನಿಲ್ದಾಣದಲ್ಲಿ ಈಗಲೂ ಕಾಣುವ ಪೋಲಿಸ್‌ ಆಫಿಸರ್ಸ್‌ ಕ್ಷಬ್‌ 1940ರಲ್ಲಿ ಪ್ರಾರಂಭವಾಗಿ ಬಹಳ ವರ್ಷ 
ನಡೆಯಿತು. ಸವಣೂರಿನ ನವಾಬ ಅಬ್ದುಲ್‌ ಮಜೀದ್‌ ಖಾನ್‌ ಕ್ರಿಕೆಟ್‌ ಮತ್ತು ಪೋಲೋ ಆಟಗಳಲ್ಲಿ ರಾಷ್ಟ್ರಮಟ್ಟದ ಖ್ಯಾತಿಯ 
ಕ್ರೀಡಾಪಟುವಾಗಿದ್ದನಲ್ಲದೆ, ದೆಹಲಿಯಲ್ಲಿ 1911ರಲ್ಲಿ ನಡೆದ ಪೋಲೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದನು. ಧಾರವಾಡದ ಕರ್ನಾಟಕ 
ಕಾಲೇಜಿಗೆ ಕ್ರಿಕೆಟ್‌ ಸ್ಪರ್ಧೆಗಳನ್ನು ನಡೆಸುವ ಸಲುವಾಗಿ ಬೆಳ್ಳಿಯ ರೋಲಿಂಗ್‌ ಷೀಲ್ಡ್‌ ಸಹ ನೀಡಿದ್ದನು. ಜಿಲ್ಲೆಯ ವಿದ್ಯಾವಂತ 
ತರುಣರು ಸ್ಥಾಪಿಸಿದ "ಸರಸ್ವತಿ ಫುಟ್‌ಬಾಲ್‌ ತಂಡ' ರಾಷ್ಟ್ರಮಟ್ಟದ ಸ್ಪರ್ಧೆಗಳನ್ನೀರ್ಪಡಿಸಿತ್ತು. ವಿ.ಎನ್‌. ಬದಾಮಿ ಗೆಳೆಯರು 
1932ರಲ್ಲಿ ಗದುಗಿನಲ್ಲಿ ಯೋಗ ವ್ಯಾಯಾಮ ಶಾಲೆ ಆರಂಭಿಸಿದರು. "ಮರ್ಚೆಟ್ಸ್‌ ಟೀಂ' ಜಿಲ್ಲೆಯ ಖ್ಯಾತ ಫುಟ್‌ಬಾಲ್‌ ತಂಡವಾಗಿತ್ತು. 
1945ರಲ್ಲಿ ಸವಣೂರಿನ "ಸೋಷಿಯಲ್‌ ಕ್ಲಬ್‌'ನಲ್ಲಿ ಒಂದು ಟೆನ್ನಿಸ್‌ ಕೋರ್ಟ್‌, ಒಂದು ಬಿಲಿಯರ್ಡ್ಸ್‌ ಟೇಬಲ್‌ ಇದ್ದು ಇಲ್ಲಿ 
ಮನೋರಂಜನೆಗಾಗಿ ಒಂದು ರೇಡಿಯೋ ಸಹ ಇಡಲಾಗಿತ್ತು 


ಹಾಕಿ ಆಟಕ್ಕೆ ಜಿಲ್ಲೆ ಮೊದಲಿನಿಂದಲೂ ಹೆಸರುವಾಸಿಯಾಗಿದ್ವು ಶಾಲಾ ಆಟಗಳಲ್ಲಿ 1925ರಿಂದಲೂ ಹಾಕಿ ಸೇರಿತ್ತು. ರಾಜ್ಯದ 
ಪ್ರಪ್ರಥಮ ಹಾಕಿ ಆಟಗಾರ ಸಾಳುಂಕೆ ಧಾರವಾಡದವರಾಗಿದ್ದು 1936ರಲ್ಲಿ ಧ್ಯಾನಚಂದ್ರದ ನೇತೃತ್ವದಲ್ಲಿ ಬರ್ಲಿನ್‌ ಒಲಿಂಪಿಕ್ಸ್‌ "ನಲ್ಲಿ 
ಭಾರತವನ್ನು ಪ್ರತಿನಿಧಿಸಿದ್ದರು. 1940 ರಿಂದ 1950ರವರೆಗೆ ಜಿಲ್ಲೆಯ ಪೊಲಿಸ್‌ ಹಾಕಿ ಟೀಂ ಹೆಸರುವಾಸಿಯಾಗಿತ್ತು. ಈ ವೇಳೆಗೆ 
ಪ್ರಾರಂಭವಾದ "“ಕ್ಯಾಂಪ್‌ಬೆಲ್‌ ಕಪ್‌' ಹಾಕಿ ಸ್ಪರ್ಧೆ 1956ರವರೆಗೂ ನಡೆಯಿತು. ಗದುಗಿನಲ್ಲಿ 1920ರ ಸುಮಾರಿಗೆ "ಸಿಟಲ್‌ಮೆಂಟ್‌ 
ಏರಿಯಾ ಹಾಕಿ ಟೀಂ" ಜನಪ್ರಿಯವಾಗಿದ್ದು ಹಲವಾರು ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಗೆದ್ದಿತು. ಹುಬ್ಬಳ್ಳಿಯ ರೈಲ್ವೆ ಹಾಕಿ ಟೀಂ ಸಹ 
ಪ್ರಸಿದ್ಧಿ ಪಡೆದಿತ್ತು. ಇಲ್ಲಿನ ಗೋಕಾಕ್‌ ಸಹೋದರರು ಉತ್ತಮ ಹಾಕಿ ಪಟುಗಳಾಗಿದ್ದರು. ಬಟಾಡೆ ಸಹೋದರರು, ಸಿದ್ಧಲಿಂಗ, 
ಭಾನುಭಟ್‌, ಕಾಥವಟೆ ಸೋದರರು ಮುಂತಾದ ರಾಷ್ಟ್ರೀಯ ಆಟಗಾರರೇ ಅಲ್ಲದೆ, ಎಚ್‌.ಎಸ್‌.ಪ್ರಸಾದ್‌, ಸಿ.ವೈ.ಕೋರ್‌ವಾರ್‌, 
ಪಿ.ವೈ. ಹೊಸಮನಿ, ಬಿ. ಅರುಣ್‌ಕುಮಾರ್‌, ಎಸ್‌.ಎಸ್‌. ರಾಣೆಬೆನ್ನೂರ್‌, ಗೋಲ್‌ಕೀಪರ್‌ ಸಯ್ಯದ್‌ ಹಷಿಂ ಆಲಿ, ಖಾಜಿ ಬತೀಜ, 
ಹುಸೇನ್‌ ಸಾಬ್‌ ಸಿಂದಗಿ, ಸಯ್ಯದ್‌ ಸಾಹೆಬ್‌ ಸಿಂದಗಿ, ಬಿ.ಎಂ. ನರಗುಂದ ಮುಂತಾದವರು ಜಿಲ್ಲೆಯ ಉಲ್ಲೇಖನೀಯ ಹಾಕಿ 
ಆಟಗಾರರೆನಿಸಿದ್ದರು. ಮಹಿಳೆಯರ ವಿಭಾಗದಲ್ಲಿ ವೀಣಾ ಸೊರಟೂರ ಮತ್ತು ಪೂರ್ಣಿಮಾ ಖ್ಯಾತ ಆಟಗಾರ್ತಿಯರಾಗಿದ್ದರು. ಗೌಡ್‌ 
ಯೆಲ್ಲರ್‌ 1989ರ ಏಷಿಯನ್‌ ವಿಮೆನ್ಸ್‌ ಹಾಕಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು. 


ಟೆನ್ನಿಸ್‌ ಆಟಕ್ಕೆ 1920ರ ದಶಕದಲ್ಲಿ ಒತ್ತು ಕೊಟ್ಟವರೆಂದರೆ ಐ.ಎ.ಎಸ್‌. ಅಧಿಕಾರಿಯಾಗಿದ್ದ ಚಿನ್ನಮುಳಗುಂದ. ಇದೇ 
ಸಮಯದಲ್ಲಿ ರಾವ್‌ ಸಾಹೇಬ್‌ ಅನಂತಗಿರಿಯವರ "ಕಾಸಾನ್‌ ಕ್ಷಬ್‌' ಮತ್ತು "ಮಿತ್ರ ಸಮಾಜ ಸ್ಟೂಡೆಂಟ್ಸ್‌ ಕ್ಷಬ್‌'ಗಳು 
ಪ್ರಸಿದ್ಧವಾಗಿದ್ದವು. ಆಗಿನ ಮುಖ್ಯ ಆಟಗಾರರಲ್ಲಿ ನರಸಾಪುರ, ಅಣ್ಣಾ ಶಿರಹಟ್ಟಿ, ಕೊಯಮತ್ತೂರು, ನರಸಿಜೋಷಿ, ಲಿಮೆಯೆ, 
ವಾಮನ ಜಮಖಂಡಿ, ಯಲಬುರ್ಗಿಮಠ, ಸತೀಶ್‌ ಟಗರ್‌ಪುರ್‌, ಹುಬ್ಬಳ್ಳಿ ರೇಲ್ವೆ ಟೆನ್ನಿಸ್‌ ಆಟಗಾರರಾದ ಜಾರ್ಜ್‌ ಮೀರಜ್‌ಕರ್‌ 
ಹಾಗೂ ಕೆ.ಪಿ.ಆರ್‌. ಶೆಟ್ಟಿ ಮುಂತಾದವರು ರಾಷ್ಟ್ರಮಟ್ಟದ ಆಟಗಾರರಾಗಿದ್ದರು. ಧಾರವಾಡದ ಟೆನ್ನಿಸ್‌ ಕೇಂದ್ರವಾದ ರಾಜ್ಯಾಧ್ಯಕ್ಷ 
ಕ್ರೀಡಾಂಗಣ ಒಂದು "ಟೆನ್ನಿಸ್‌ ಅಕಾಡೆಮಿ'ಯಾಗಿ ಮಾರ್ಪಡುತ್ತಿದ್ದು, : ಇದರ ಬೆನ್ನೆಲುಬಾಗಿ ಜಿಲ್ಲಾಧಿಕಾರಿ ಆರ್‌.ಬಿ. ಅಗವನೆ, ಪಿ. 
ಅರವಿಂದ ಜಾಧವ್‌ ಮತ್ತು ಸತೀಶ್‌ ಟಗರ್‌ಪುರ್‌ ಸೇವೆ ಸಲ್ಲಿಸಿರುತ್ತಾರೆ. ಈ ಟೆನ್ನಿಸ್‌ ಕ್ರೀಡಾಂಗಣದಲ್ಲಿ 193೪ರಲ್ಲಿ 


ಶಿಕ್ಷಣ ಮತ್ತು ಕ್ರೀಡೆ 723 


ವಿಶ್ವಚಾಂಪಿಯನ್‌ರಾಗಿದ್ದ ಬಿಲ್‌ ಟಿಲ್ಲನ್‌ ಮತ್ತು ಹೆನ್ರಿಕೋಶ್‌ ಆಡಿದ್ದರು. ಪ್ರಖ್ಯಾತ ವಿಜಯ್‌ ಹಾಗೂ ಆನಂದ ಅಮೃತ್‌ರಾಜ್‌ 
ಸಹ ಇಲ್ಲಿ ಟೆನ್ನಿಸ್‌ ಆಡಿರುತ್ತಾರೆ. 


"ಕ್ರಿಕೆಟ್‌ ಆಟ 1920ರ ದಶಕದಲ್ಲಿ ಯುರೋಪಿಯನ್‌ ಅಧಿಕಾರಿಗಳ ಉತ್ತೇಜನದಿಂದ ಪ್ರ ಪ್ರಸಿದ್ಧಿ ಪಡೆಯಿತು. ಜಿಲ್ಲಾ ಕಲೆಕ್ಟರಾಗಿದ್ದ 
ನಾರ್ತ್‌ಕೋರ್ಟ್‌ ಹೆಸರಿನಲ್ಲಿ "ನಾರ್ತ್‌ ಕೋರ್ಟ್‌ ಫೀಲ್ಡ್‌ ಕಪ್‌"ಗಾಗಿ ಪಂದ್ಯಗಳು ನಡೆಯುತ್ತಿದ್ದವು. ಆ ಸಮಯದ ಜಿಲ್ಲೆಯ ಖ್ಯಾತ 
ಕ್ರಿಕೆಟ್‌ ಕಲಿ ಅಗ್ಗು ಭಾಸ್ಕರ್‌, ರೆಸ್ಟ್‌ ಆಫ್‌ ಇಂಡಿಯಾ ಪರವಾಗಿ ಇಂಗ್ಲೆಂಡ್‌ ವಿರುದ್ಧ 85 ರನ್‌ ಗಳಿಸಿದ್ದರು. ಕೆ.ಕೆ. ಲೇಲೆ ಖ್ಯಾತ 
ಕ್ರಿಕೆಟ್‌ ಆಟಗಾರರಾಗಿದ್ದರು. ಮತ್ತೊಬ್ಬ ಪ್ರಸಿದ್ಧ ಆಗಾರ ಕರ್ನಾಟಕ ಕಾಲೇಜ್‌ ಟೀಂ ನ ನಾಯಕ ಜಕ್ಕನಗೌಡರನ್ನು "ಕರ್ನಾಟಕ 
ಮುಷ್ತಾಕ್‌ ಆಲಿ' ಎಂದು ಕರೆಯುತ್ತಿದ್ದರು. 1936ರಲ್ಲಿ ಕೊಪ್ಪಿಕರ್‌ ಮುಂಬೈ ಪ್ರಾಂತ್ಯದಲ್ಲಿ ಖ್ಯಾತಿ ಹೊಂದಿದ್ದರು. ಮೆಲ್ಲಿ ಮತ್ತು 
ವೆನ್ಸ್‌ಪಾಲ್‌ 1950ನೇ ದಶಕದ ಆಲ್‌ರೌಂಡರ್‌ಗಳೆಂದು ಖ್ಯಾತರಾಗಿದ್ದರು. ಧಾರವಾಡದ ಕ್ರಿಕೆಟ್‌ ಕ್ಲಬ್‌ ಆಫ್‌ ಕರ್ನಾಟಕ (ಸಿ.ಕೆ) 
1949ರಲ್ಲಿ ಪ್ರಾರಂಭವಾಗಿ ಉತ್ತಮ ಕ್ರಿಕೆಟ್‌ ಪಟುಗಳನ್ನು ರಾಜ್ಯಕ್ಕೆ ನೀಡಿತು. ಹುಬ್ಬಳ್ಳಿ ಸ್ಪೋರ್ಟ್ಸ್‌ ಕ್ಷಬ್‌ 1950ರಲ್ಲಿ 
ಪ್ರಾರಂಭವಾಯಿತು. 1960ರ ದಶಕದ ಪ್ರಮುಖ ಆಟಗಾರರೆಂದರೆ, ಶಿರೂರ್‌, ಗಣು ಸಂಶಿ, ಕೇಸರಕೊಡಿ, ಹೆಮ್ಮಾಡಿ, ನ 
ಕಳಸವಾಡ, ದಿನೇಶ್‌ ತ್ರಿಕನ್ನಾಡ್‌, ಮತ್ತು ಸತೀಶ್‌ ಟಗರ್‌ಪುರ್‌. ದಿಲೀಪ್‌ ಫಡಕೆ ಮತ್ತು ಕಾಟಿಯ್ಯ ದಕ್ಷಿಣ ಭಾರತದಲ್ಲಿ ಪ್ರಸಿ 
ಹೊಂದಿದ್ದರು. 1970ರಲ್ಲಿ ಪ್ರಾರಂಭವಾದ ಹುಬ್ಬಳ್ಳಿ ಕ್ರಿಕೆಟ್‌ ಕ್ಲಬ್‌ ಅನ್ನು ಈಗ "ಬಿ.ಡಿಕೆ. - 11` ಎಂದು ಕರೆಯಲಾಗುತ್ತಿದೆ. Bg 
ದಶಕದ ಬಾಬಾ ಭೂಸರ, ಸುಧಾಕರ್‌ ರಾಯ್‌, ಹುಬ್ಬಳ್ಳಿ ರೈಲ್ವೆಯ ಸೀತಾರಾಂ ಮತ್ತು ಸಾಲಿಯಾನ್‌, ಖ್ಯಾತ ಕ್ರಿಕೆಟ್‌ ಆಟಗಾರರು. 
ಹುಬ್ಬಳ್ಳಿಯ ಕರ್ನಾಟಕ ಸ್ಟಾರ್‌ ಸ್ಪೋಟ್ಸ್‌ ಕ್ಲಬ್‌ ಪ್ರಸ್ತುತ ಪ್ರಮುಖ ಟೀಂಗಳಲ್ಲಿ ಒಂದಾಗಿದೆ. 


ಟೇಬಲ್‌ ಟೆನ್ನಿಸ್‌ ಜಿಲ್ಲೆಯಲ್ಲಿ ಪ್ರಸಿದ್ಧಿಗೆ ಬಂದುದು 1950ರಿಂದ ಈಚೆಗೆ. ಹುಬ್ಬಳ್ಳಿಯ ರೇಲ್ವೆ ಟೀಂ ಮತ್ತು ಧಾರವಾಡದ 
ಕಾಸಾನ್‌ ಟೀಂ ಪ್ರಮುಖ ಟೇಬಲ್‌ ಟೆನ್ನಿಸ್‌ ಟೀಂ ಗಳೆಂದು ಖ್ಯಾತಿ ಹೊಂದಿದ್ದವು. ಈ ಕ್ರೀಡೆಯಲ್ಲಿ ಜಿಲ್ಲೆಯ ಪ್ರಾರಂಭಿಕ 
: ಆಟಗಾರರೆಂದರೆ ಜಯಶೀಲನ್‌ ಮತ್ತು ಕರುಣಾಕರನ್‌. ಮುಂದಿನ ದಶಕದಲ್ಲಿ 1960ರ ನಂತರ ಸುಧೀರ್‌ ಗೋಖಲೆ, ಜೆ. 
ಪುರುಷೋತ್ತಮರಾವ್‌, ಸತೀಶ್‌ ಟಗರ್‌ಪುರ್‌, ರವಿ ಕುಲಕರ್ಣಿ ರಾಷ್ಟ್ರೀಯ ಖ್ಯಾತಿಯ ಆಟಗಾರರಾಗಿದ್ದರು. ಇದೇ ವೇಳೆಗೆ ಸರಳಾ 
ಜಮಖಂಡಿ ಜಿಲ್ಲೆಯ ಮಹಿಳಾ ಚಾಂಪಿಯನ್‌ ಆಗಿದ್ದರು. ಜಾರ್ಜ್‌.ಎಸ್‌.ಹೆನ್ರಿ ಎಲ್‌.ಐ.ಸಿ.ಟೀಂ ನಿಂದ ದಕ್ಷಿಣವಿಭಾಗದ ಟೀಂ 
ಪ್ರತಿನಿಧಿಸಿದ್ದರಲ್ಲದೆ, ರಾಷ್ಟ್ರಖ್ಯಾತಿಯ ಟೇಬಲ್‌ ಟೆನ್ನಿಸ್‌ ರೆಫರಿ ಆಗಿದ್ದಾರೆ. ಚಾರ್ಲ್ಸ್‌ ಉಪಾಧ್ಯಾಯ ಜಿಲ್ಲಾ ಟೇಬಲ್‌ ಟೆನ್ನಿಸ್‌ ಸಂಸ್ಥೆಯ 
ಕಾರ್ಯದರ್ಶಿ ಮಾತ್ರವಲ್ಲದೆ ಉತ್ತಮ ಆಟಗಾರರು, ರಾಷ್ಟ್ರಖ್ಯಾತಿಯ ರೆಫರಿ ಆಗಿದ್ದಾರೆ. ಇತ್ತೀಚೆಗೆ ರವಿ ಒಡೆಯರ್‌, ಜೆವೂರ್‌, 
ಸಾಗರ್‌, ನಂದಾ ದೇಶಪಾಂಡೆ, ರವಿಕುಮಾರ್‌ ನಾಯಕ್‌, ಸನದಿ ಬಂಧುಗಳು ಹಾಗೂ ಮಹಿಳಾ ಆಟಗಾರಲ್ಲಿ ಆರತಿ ವಾಸನ್‌ 
ಖ್ಯಾತನಾಮರಾಗಿದ್ದಾರೆ. ಸಬೀನ ಸನದಿ 1985ರಲ್ಲಿ ಜಿಲ್ಲೆಯಲ್ಲಿ ಸಬ್‌ ಜೂನಿಯರ್‌ ಟೀಂನಲ್ಲಿ ಪ್ರತಿನಿಧಿಸಿದ್ದರು. 


ವಾಲಿಬಾಲ್‌ ಜಿಲ್ಲೆಯಲ್ಲಿ 1930ರ ದಶಕದಲ್ಲಿ ಜನಪ್ರಿಯವಾಯಿತು. ಪ್ರಾರಂಭಿಕ ಟೇಂಗಳಾದ "ಮಂಗಳಗಟ್ಟಿ ಟೀಂ' 
"ರಾಣೆಬೆನ್ನೂರ್‌ ಟೀಂ' ಮತ್ತು ಹುಬ್ಬಳ್ಳಿ "ರೇಲ್ವೆ ಟೀಂ' ಗಳಲ್ಲಿ ಉತ್ತಮ ಆಟಗಾರರಿದ್ದರು. ವಾಲಿಬಾಲ್‌ ಕ್ರೀಡೆಗೆ ಉತ್ತಮ ಪ್ರೋತ್ಸಾಹ 
ಖಾನ್‌ ಸೋದರರಿಂದ ದೊರೆಯಿತು. ಬಷೀರ್‌ಖಾನ್‌ ವಿಶ್ವವಿದ್ಯಾಲಯ ಕ್ಯಾಪ್ಟನ್‌ ಆಗಿದ್ದರು ಮತ್ತು ಅವರ ಸಹೋದರ 
ಜಮೀರ್‌ ಖಾನ್‌ ರೇಲ್ವೆ ಟೀಂ ನ ನಾಯಕರೂ ಆಗಿದ್ದರು. ಮಾಜಿ ಸಚಿವ ಹಿಂಡಸಗೇರಿ ಉತ್ತಮ ವಾಲಿಬಾಲ್‌ ಪಟುವಾಗಿದ್ದಾರೆ. 


ಬ್ಯಾಡ್‌ಮಿಂಟನ್‌ 1945ರ ವೇಳೆಗೆ ಜನಪ್ರಿಯ ಆಟವಾಗಿದ್ದು ಅದಂಖಾನ್‌ ಪಠಾನ್‌, ತಿಳಿ ಜವಳಿ, ಘೊಟೆಗಾಳೆಕರ್‌, 
ಹಳದಿಪುರ್‌ ಉತ್ತಮ ಆಟಗಾರರಿದ್ದರು. 1950ರ ದಶಕದಲ್ಲಿ ಜೆ.ಎಸ್‌. ದೇಶಪಾಂಡೆ ರಾಷ್ಟ್ರೀಯ ಖ್ಯಾತಿ ಗಳಿಸಿದರು. ನಂದೂ 
ನಾಟೇಕರ್‌ ಪ್ರಾರಂಭದಲ್ಲಿ ಟೆನ್ನಿಸ್‌ ಆಟಗಾರರಾಗಿದ್ದು ನಂತರ ಬ್ಯಾಡ್‌ಮಿಂಟನ್‌ ಆಟದಲ್ಲಿ ವಿಶ್ವಖ್ಯಾತಿ ಗಳಿಸಿದರು. ರವಿಫಡಕೆ, 
ವಿನಯ ಜವಳಿ, ಗುರುದೇಶಪಾಂಡೆ ಸಹ ಹೆಸರುವಾಸಿಯಾದ ಆಟಗಾರರಾಗಿದ್ದರು. ಮಹಿಳಾ ಆಟಗಾರರಲ್ಲಿ ಜೋಸೆಫ್‌ 
ಸಹೋದರಿಯರ ಹೆಸರು ಮನ್ನಣೆ ಪಡೆದಿತ್ತು. ಪದ್ಮ ಕಮಲಾನಿ 1950ರ ದಶದಕದ ಕೊನೆಗೆ ಮಹಿಳಾ ಚಾಂಪಿಯನ್‌ ಆಗಿದ್ದರು. 


ಫುಟ್‌ಬಾಲ್‌ ಕ್ರೀಡೆಯೂ 1930ರ ನಂತರ ಖ್ಯಾತಿ ಹೊಂದಿತು. "ಸರಸ್ವತಿ ಫುಟ್‌ಬಲ್‌ ಟೀಂ' “ಮರ್ಚೆಟ್ಸ್‌ ಟೀಂ' ಹುಬ್ಬಳ್ಳಿಯ 


ರೇಲ್ವೆ ಟೀಂ ಮತ್ತು ಧಾರವಾಡದ ಪೋಲಿಸ್‌ ಟೀಂಗಳು ಉತ್ತಮ ಫುಟ್‌ಬಾಲ್‌ ಪಟುಗಳನ್ನು ಹೊಂದಿದ್ದವು. ಪ್ರಸ್ತುತ ಸೆಟ್ಸ್‌ಮೆಂಟ್‌ 


724 ಧಾರವಾಡ ಜಿಲ್ಲೆ 


ಟೀಂ ಪ್ರಸಿದ್ಧವಾಗಿದ್ದು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳನ್ನು ಹೊಂದಿರುತ್ತದೆ. ಜಿಲ್ಲೆಯ ಮೌಲ್ವಿ, ವೈಲ್ಡ್‌, ಫರ್ನಾಂಡಿಸ್‌, : 
ಕರ್ನಲ್‌ ಕನಬರಗಿಮಠ ಈ ಕ್ರೀಡೆಯ ಖ್ಯಾತನಾಮ ಪಟುಗಳಾಗಿದ್ದಾರೆ. | 


ಅಥ್ಲೆಟಿಕ್ಸ್‌ ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯದ ಪ್ರಾರಂಭಕ್ಕೆ ಮೊದಲೇ ಜನಪ್ರಿಯತೆ ಗಳಿಸಿತ್ತು. ಹುಬ್ಬಳ್ಳಿಯ ಜಾರ್ಜ್‌ ಬನ್ಯನ್‌, 
ಧಾರವಾಡದ ಸಿಂಧೆ, ಮೇಜರ್‌ ಮಜುಂದಾರ್‌, ಕಛವಿಮಠ, ಶಾಲಿನಿ, ಗಟರಡಿಯಾಳ್‌ ಆಗಲೇ ಉತ್ತಮ ಅಧಥ್ಲೀಟ್‌ಗಳೆಂದು ಪ್ರಸಿದ್ದಿ 
ಹೊಂದಿದ್ದು, ಹುಬ್ಬಳ್ಳಿಯ ಸಿಲಿನ್‌ ಓ ಕೊನೆಲ್‌ 1955ರಲ್ಲಿ ಡಿಸ್ಕಸ್‌ ಥ್ರೋ ಆಟದಲ್ಲಿ ರಾಷ್ಟ್ರೀಯ ಚಾಂಪಿಯನ್‌ ಆಗಿದ್ದರು. ಹುಬ್ಬಳ್ಳಿ ' 
ರೇಲ್ವೆಯ ಜಡ್‌.ಎ. ಖಿಲ್ಲೇದಾರ್‌ ಹ್ಯಾಮರ್‌ ಥ್ರೋ ಅಟದಲ್ಲಿ ರಾಷ್ಟ್ರಮಟ್ಟದ ಚಾಂಪಿಯನ್‌ಆಗಿದ್ದರು. ಇತರೆ ಆಟೋಟಗಳಲ್ಲಿ 
ಜಾರ್ಜ್‌ ಪೀಟರ್ಸ್‌, ಸುಸೇನಾದನ್‌, ಜಾರ್ಜ್‌ ಮಾಣಿಕ್ಕಂ, ಮಹಮದ್‌ ಯುಸುಫ್‌ ಹೆಸರುವಾಸಿಯಾಗಿದ್ದರು. 1980ರಲ್ಲಿ ಹುಬ್ಬಳ್ಳಿ 
ತಾಲೂಕಿನ ಕಡಿಕೊಪ್ಪದ ಲಕ್ಷಣ ಹರಿಯಪ್ಪ ಬೆನಕಣ್ಣನವರ್‌ ವಾಸ್ಕೋದಲ್ಲಿ ನಡೆದ ಅಖಿಲ ಭಾರತ ಮ್ಯಾರಥಾನ್‌ ಸ್ಪರ್ಧೆಯಲ್ಲಿ 46 
ಕಿ.ಮೀ. ದೂರವನ್ನು 3 ಗಂಟೆ, 19 ನಿಮಿಷ, 50 ಸೆಕೆಂಡುಗಳಲ್ಲಿ ಕ್ರಮಿಸಿ, ರಜತಪದಕ ಪಡೆದರು. 1990ರ ನವೆಂಬರ್‌ನಲ್ಲಿ 
ಕೌಲಾಲಂಪುರದಲ್ಲಿ ನಡೆದ ಆರನೇ ಏಷಿಯನ್‌ ವೆಟರನ್ಸ್‌ ಅಥ್ಲೆಟಿಕ್ಸ್‌ ಮೀಟ್‌ನಲ್ಲಿ ಧಾರವಾಡದ ಹನುಮವ್ವ ಚುಲಕಿ ಹತ್ತು ಕಿ.ಮೀ. 
ದೂರದ ವೇಗ ನಡುಗೆ ಸ್ಪರ್ಧೆಯನ್ನು ಬರಿಗಾಲಲ್ಲಿ 32ನಿಮಿಷ 18 ಸೆಗಳಲ್ಲಿ ಗೆದ್ದು ವಿಶ್ವದಾಖಲೆ ಸ್ಥಾಪಿಸಿದರು. (ಒಂದಿನ ವಿಶ್ವದಾಖಲೆ 
32 ನಿ. - 36 ಸೆಕೆಂಡುಗಳು). ; 


ಕಬಡ್ಡಿ ಆಟ 1960ರಿಂದ ಈಚೆಗೆ ಜನಪ್ರಿಯವಾಗುತ್ತಿದ್ದು ಮುಳಗುಂದದ "ನವರಂಗ" ಮತ್ತು ಬ್ಯಾಡಗಿ ಟೀಂಗಳು ಉತ್ತಮ 
ಆಟಗಾರರನ್ನು ಹೊಂದಿವೆ. ಕಡ್ಡಿ ಮತ್ತು ಕಾಳೆ ವಿಶ್ವವಿದ್ಯಾಲಯ ಟೀಂನ ಪ್ರಸಿದ್ಧ ಆಟಗಾರರು. 


ಈಯ ಒಂದು ಕ್ರೀಡೆಯಾಗಿ ತಾಂತ್ರಿಕವಾಗಿ ಪ್ರಾರಂಭವಾದದ್ದು 1960ರ ದಶಕದಲ್ಲಿ ಜಿಲ್ಲೆಯ ಮುಖ್ಯ ಈಜುಗಾರರಾದ 
ಜೆ.ವಿ.ಮುದ್ದೆಣ್ಣನವರ್‌' ಹಾಗೂ ಎಸ್‌.ರಾಘವನ್‌ 1990-91ರಲ್ಲಿ ತಿರುವನಂತಪುರದಲ್ಲಿ ನಡೆದ ಸ್ಪರ್ಧೆಗಳಲ್ಲಿ ಕ್ರಮವಾಗಿ ಎರಡನೇ 
ಹಾಗೂ ಮೂರನೇ ಸ್ಥಾನ ಪಡೆದರು. ದೈಹಿಕ ಶಿಕ್ಷಣಕ್ಕೆ ಜಿಲ್ಲೆಯಲ್ಲಿ ಹೊಸ ಆಯಾಮ ನೀಡಿದವರು ಕೃಷ್ಣರಾವ್‌ ನಾಡಗೀರ್‌ ಮಾಸ್ತರ್‌ " 
1928ರಲ್ಲಿ ಸ್ಥಾಪಿತವಾದ ಮಲ್ಲಸಜ್ಜ ವ್ಯಾಯಾಮ ಶಾಲೆಯಲ್ಲಿ 1931ರಿಂದ ದೈಹಿಕ ಶಿಕ್ಷಣವನ್ನು ವ್ಯವಸ್ಥಿತ ರೀತಿಯಲ್ಲಿ 
ಅಭಿವೃದ್ಧಿಗೊಳಿಸಲು ಇವರು ಕಾರಣಕರ್ತರು. ಇವರು ಜನತಾ ಕಾಲೇಜಿನಲ್ಲಿ ಕ್ರೀಡಾ ಅಧ್ಯಾಪಕರೂ ಆಗಿದ್ದರು. 


ಖೋ - ಖೋ ಆಟ ಜಿಲ್ಲೆಯಲ್ಲಿ ಹೆಚ್ಚು ಜನಪ್ರಿಯವಲ್ಲದಿದ್ದರೂ ಕೆ.ಇ. ಬೋರ್ಡ್‌ ಸಂಸ್ಥೆಯ ಗೆಜ್ಜಿಯವರಿಂದ ಉತ್ತಮ 
ಪ್ರೋತ್ಸಾಹ ಈಚೆಗೆ ದೊರೆಯುತ್ತಿದೆ. ಪರ್ವತಾರೋಹಣ, ಶಿಲಾರೋಹಣಗಳಲ್ಲಿ ಎಂ.ಎಲ್‌. ಜೋಷಿ, ಸತೀಷ್‌ ಕನ್ನಯ್ಯ ತಮ್ಮ 
“ಯೂತ್‌ ಕ್ಷಬ್‌' ಮೂಲಕ ಟ್ರೆಕ್ಕಿಂಗ್‌ ಶಿಬಿರಗಳನ್ನು ನಡೆಸಿದ್ದಾರೆ. ಮಾಲಾ ಹೊನ್ನತ್ತಿ ಜಿಲ್ಲೆಯ ಪ್ರಸಿದ್ಧ ಮಹಿಳಾ ಟ್ರೆಕ್ಕರ್‌ ಎನ್ನಿಸಿದ್ದಾರೆ. 
ಚದುರಂಗ ಅಂತರರಾಷ್ಟ್ರೀಯ ಆಟವೆನಿಸಿದ ಮೇಲೆ, ಮಂಗಳವೇಡೆ ಮತ್ತು ಭಟ್‌ ಈ |ಅಟದಲ್ಲ ತರಬೇತಿ | ನೀಡುತ್ತಿದ್ದು ಲೈಟನಿಂಗ್‌ 
ಚೆಸ್‌ ಟೂರ್ನಮೆಂಟ್‌ಗಳನ್ನು ನಡೆಸುತ್ತಾರೆ. | 


ಕರ್ನಾಟಕ ವಿಶ್ವವಿದ್ಯಾಲಯ ಕ್ರೀಡೆಗಳು 


ಆಟೋಟಗಳು : (ಅಥ್ಲಟಿಕ್ಸ್‌) : ಜಿಲ್ಲೆಯಲ್ಲಿ ವಿಶ್ವವಿದ್ಯಾಲಯದ ಸ್ಥಾಪನೆಯ ನಂತರ ವಿವಿಧ ಕ್ರೀಡೆಗಳಲ್ಲಿ ರಾಜ್ಯ ಮತ್ತು 
ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ತಯಾರಾದರು. ಪ್ರಾರಂಭಿಕ ಹೆಸರುಗಳಲ್ಲಿ ಎಲ್ಲಾ ಕ್ರೀಡೆಗಳಲ್ಲೂ ಭಾಗವಹಿಸಬಲ್ಲ ಚತುರತೆ 
ಹೊಂದಿದ್ದ ಬನ್ಯನ್‌ ಹಾಗೂ ಖ್ಯಾತನಾಮರಾದ ಕರ್ನಲ್‌ ಕಣಬರಗಿಮಠ, ಕಛವಿ ಮಠ, ಗಟ್ರಡಿಯಾಳ್‌, ಮೇಜರ್‌ ವಜನ್‌ದಾರ್‌, 
ಜವಳಿ ಮುಂತಾದ ಕ್ರೀಡಾಪಟುಗಳು 193೨ರಿಂದ 1950ರವರೆಗೆ ಧಾರವಾಡದಿಂದ ಮುಂಬೈ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ್ದರು. 
ಮೇಜರ್‌ ವಜನ್‌ದಾರ್‌ ವರ್ಲ್ಡ್‌ ಯೂನಿವರ್ಸಿಟೀಸ್‌ ಒಲಿಂಪಿಯಾಡ್‌ನಲ್ಲಿ ಭಾಗವಹಿಸಿದ್ದರು. ಎ.ಎಸ್‌. ಕಸಬೆ 1950ರಲ್ಲಿ 1500 
ಮತ್ತು 5000 ಮೀಟರ್‌ ಓಟದಲ್ಲಿ ಗೋಲ್ಡನ್‌ ಡಬಲ್‌ ಪ್ರಶಸ್ತಿ ಗಳಿಸಿದರು. ಮಹಿಳಾ ಅಥ್ಲೀಟ್‌ಗಳ ಪೈಕಿ ಸೆಲ್‌ ಓ ಕೊಲ್‌ 
1931-52ರಲ್ಲಿ ಹರ್ಡಲ್ಸ್‌ ಷಾಟ್‌ಪುಟ್‌, ಡಿಸ್ಕಸ್‌ ಮತ್ತು ಜಾವೆಲಿನ್‌ ಸ್ಪರ್ಧೆಗಳಲ್ಲಿ ಒಟ್ಟಿಗೇ ಒಂಬತ್ತು ಪದಕಗಳನ್ನು ಗೆದ್ದ ಖ್ಯಾತಿ 
ಗಳಿಸಿದವರು. 800 ಮೀಟರ್‌ ಓಟದಲ್ಲಿ ಜಾಕಬ್‌ ಮತ್ತು ಸಿ.ಡಿ. ಸಮಗೊಂಡ್‌ ಖ್ಯಾತನಾಮರಾಗಿದ್ದರು. ತ್ರಿಕನ್ನಾಡ್‌ ಮತ್ತು ಡಿ.ಬಿ. 


ಶಿಕ್ಷಣ ಮತ್ತು ಕ್ರೀಡೆ . ಕ 


ಪಾಟೀಲ್‌ ಆಲ್‌ರೌಂಡ್‌ ಅಥ್ಲೀಟ್‌ಗಳೆಂದು ಹೆಸರು ಗಳಿಸಿದ್ದರು. ಜಾವೆಲಿನ್‌ ಆಟದಲ್ಲಿ 1954ರಲ್ಲಿ ಅಲಿಘಡದಲ್ಲಿ ನಡೆದ ಸ್ಪರ್ಧೆಯಲ್ಲಿ 
| ಜೆ.ಜೆ. ಸ್ಯಾಮ್ಯುವೆಲ್‌ ಎರಡನೇ ಸ್ಥಾನ ಗಳಿಸಿದರು. ಜೆಡ್‌.ಎ. ಖಲ್ಲೇದಾರ್‌ 1956ರಲ್ಲಿ ಕಲ್ಕತ್ತಾದಲ್ಲಿ 1957ರಲ್ಲಿ ಪೂನಾದಲ್ಲಿ 

ಮತ್ತು 1958ರಲ್ಲಿ ಜಬ್ಬಲ್‌ಪುರದಲ್ಲಿ ಸತತವಾಗಿ ಮೂರು ಬಾರಿ ಹ್ಯಾಮರ್‌ ಥ್ರೋ ಸ್ಪರ್ಧೆಯಲ್ಲಿ ಜಯಶಾಲಿಯಾದರು. ಉತಮ 
. ಓಟಗಾರ ಕೆಲ್ವಿನ್‌ ಬ್ರಗಾಂಜಾ ಮತ್ತು ಹೈಜಂಪ್‌ ಆಟಗಾರ್ತಿ ಚೌಗುಲೆ ಪಾರಿತೋಷಕಗಳನ್ನು ಗಳಿಸಿದರು. ನಂತರ ಮೆರೆದ ಮಹಿಳಾ 
ಆಲ್‌ ರೌಂಡ್‌ ಅಥ್ಲೀಟ್‌ ಎಂದರೆ ಸಂಯುಕ್ತಾ ಕೇಸರಕೋಡಿ. 1960 ರಿಂದ 1970ರ ದಶಕ ಜಿಲ್ಲೆಯ ಕ್ರೀಡಾ ಚಟುವಟಿಕೆಗಳಲ್ಲಿ 
ಮಹತ್ವದ ದಶಕವಾಗಿರಲಿಲ್ಲ ತದನಂತರ ಉದಯ್‌ಪ್ರಭು "ಫೈಯಿಂಗ್‌ ಸಿಖ್‌' ಎಂಬ ಪಟ್ಟಕ್ಕೇರಿದ ಮಿಲ್ಕಾಸಿಂಗ್‌ರಷ್ಟೇ 

' ಖ್ಯಾತನಾಮರಾದರು. ಜಯ್‌ಪುರದಲ್ಲಿ 1971ರಲ್ಲಿ ಜಾವೆಲಿನ್‌ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಗಳಿಸಿದ ಎಸ್‌.ವಿ. ಕಾಮತ್‌ 1973ರಲ್ಲಿ 
ಗ್ವಾಲಿಯರ್‌ ಸ್ಪರ್ಧೆಗಳಲ್ಲಿ ಚಾಂಪಿಯನ್‌ ಎನಿಸಿದರು. ದೂರದ ಓಟಗಾರರಲ್ಲಿ ಪಿ.ಕೆ. ಗಾಯಕ್‌ವಾಡ್‌, ವೈಆರ್‌. ಗೆಟಿಯವರ್‌ 
ಮತ್ತು ಮಹಿಳೆಯರಲ್ಲಿ ಕುಂದನ್‌ ಶಿಂಗೆ ಇದೇ ದಶಕದಲ್ಲಿ ಖ್ಯಾತಿ ಗಳಿಸಿದರು. ಜೇಮ್ಸ್‌ ವೆಲೆಂಟೈನ್‌ ಉತ್ತಮ ಪೋಲ್‌ ವಾಲ್ಟರ್‌ 
ಎಂದು ಜನಪ್ರಿಯರಾದರೆ, ಬಿ.ಜಿ. ಸುಣ್ಣಗಾರ್‌ 1979 ರಿಂದ 81ರ ಅವಧಿಯಲ್ಲಿ 5,000 ಮತ್ತು 10,000 ಮೀಟರ್‌ ಓಟ 
ಸ್ಪರ್ಧೆಯಲ್ಲಿ ನಾಲ್ಕು ಚಿನ್ನದ ಪದಕಗಳನ್ನು ಗಳಿಸಿದರು. ಇವರಲ್ಲದೆ, ಪಿ.ಐ.ನಾಯಕ್‌, ಸಿ. ಸಯಲಾಸ್‌, ಡೆಲ್ಲಾರೋಡಿಗ್ಸ್‌, ರಾಷಖ್ಯಾತ 
ಅರ್ಜುನ್‌ ದೇವಯ್ಯ, ಗುರುದೇವ್‌ ಹಿರೇಮಠ, ಎ.ಬಿ. ಗಾಯಕ್‌ವಾಡ್‌, ಕುಮಾರಿ ಶಿಮ್ಸಾನಾಥ್‌, ಡೆನ್‌ಜಿಲ್‌ ಪರ್ನಾಂಡಿಸ್‌, ಜಿ.ಸಿ. 
ಹೆಗಡೆ, ಡಿ.ಎ. ಅಲಗೌಡನವರ್‌, ಎಂ.ಆರ್‌. ಜನಮಟ್ಟ, ಕುಮಾರಿ ಭಾರತಿ, ಆರ್‌. ಶೋಭಾ, ದಾಕ್ಷಾಯಿಣಿ. ಅಸೂಟಿ ಮತ್ತು 
ರಂಜಿತಾ ಪ್ರಮುಖ ಅಥ್ಲೀಟ್‌ಗಳು. 1950ರಿಂದ 1980ರ ಮೂರು ದಶಕಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹೊರಬಂದ 
ಪ್ರಸಿದ್ಧ ಕ್ರಿಕೆಟ್‌ 'ಆಟಗಾರರೆಂದರೆ ಎಸ್‌.ಆರ್‌. ಕಡ್ಲೆ ಸುರೇಶ್‌. ಕಿತ್ತೂರ್‌, ತುಳಪುಳೆ, ಸಿ.ಎಸ್‌. ಪಾಟೀಲ್‌, ವಿ.ಬಿ. ಪಾಟೀಲ್‌ 
ಎ.ಆರ್‌. ತೊಂಬತ್ತ್‌ ದಿನೇಶ್‌ ತ್ರಿಕನ್ನಾಡ್‌, ಸುರೇಶ್‌ ಕಳಸವಾಡ್‌, ಸತೀಶ್‌ ಟಗರ್‌ಪುರ್‌, ದಳವಿ, ಭೋಸ್ತೆ ತೇಜ್‌ಪಾಲ್‌, ಬಾಬಾ 
ಭುಸರ್‌, ಸುಧಾಕರ್‌ ರೇ, ಜಾರ್ಜ್‌ ಡಿ ಮಾಂಟೆ, ಜೆ.ಎಂ. ಶೆಟ್ಟಿ, ವಿಜಯ್‌ ಕಾಮತ್‌, ಬಾಪುಪಾಟೀಲ್‌, ಪ್ರಮೋದ್‌ ಕಾಮತ್‌, 
ಕೈಲಾಸ್‌, ಮುನಾವರ್‌, ಸುನೀಲ್‌ ಕುಲಕರ್ಣಿ, ಐಯ್ಯಂಗಾರ್‌ ಸಹೋದರರು, ನವಾಬ್‌ ಸಹೋದರರು, ಸಿಂಡಿಗೇರಿ, ಆನಂದ ಶ್ರಾಫ್‌ 
' ಮುಂತಾದವರು. 1993ರಲ್ಲಿ ಈಶ್ವರ ನೂಲ್ವಿ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯ ಕ್ರಿಕೆಟ್‌ ಟೀಂ ಅಂತರವಾರ್ಸಿಟಿ ದಕ್ಷಿಣ ಜೋನ್‌ 
ಟೂರ್ನ್‌ಮೆಂಟ್‌ ಗೆದ್ದರು. ಜಿಲ್ಲೆಯ ಇತ್ತೀಚಿನ ವಿಶ್ವವಿದ್ಯಾಲಯದ ಕ್ರಿಕೆಟ್‌ ಆಟಗಾರರಲ್ಲಿ ಶಂಕರ್‌ ಶೋಲಾಪುರ, ಪಾರ್ಥಾಸ್‌ 
ಸಾತ್ವಳೇಕರ್‌, ಮದನ್‌ ' ಬಾಂದೇಕರ್‌, ಸುಪ್ರೀತ್‌ ಟಗರ್‌ಪುರ್‌, ಮುತಾಲಿಕ್‌ ದೇಸಾಯಿ, ಇರ್ಫಾನ್‌, ಸಂಜಯ ಫಾಟ್‌ಗೆ, 
ಸುರೇಶ್‌ಬಾಬು ಪ್ರಮುಖರು. 


ಟೇಬಲ್‌ ಟೆನ್ನಿಸ್‌ ಅಟದಲ್ಲಿ ಸಂಪತ್‌ಕುಮಾರ್‌, ಸತೀಶ್‌ ಟಗರ್‌ಪುರ, ರವಿ ಕುಲಕರ್ಣಿ, ಸಂಗಂ ಬೈಲೂರ್‌, ರವಿ ಒಡೆಯರ್‌, 
ಸನದಿ ಹಾಗೂ ರವಿ ಕುಮಾರ್‌ ಜನಪ್ರಿಯ ಹೆಸರುಗಳಾದರೆ, ಮಹಿಳಾ ಪಟುಗಳಲ್ಲಿ ಜ್ಯೋತಿ ಕಾರ್ಯಾನೇಸ್‌, ಮಹಾಗಾವ್‌ಕರ್‌, 
ಕಾಮತ್‌, ವನಮಾಲಾ ಪರಬ್‌ ಮುಖ್ಯರು. ಜಿ 


ಬ್ಯಾಡ್‌ಮಿಂಟನ್‌ನ ಕ್ರೀಡಾಪಟುಗಳಲ್ಲಿ ಜೆ.ಎಸ್‌. ಪಾಂಡೆ, ಸುಧೀರ್‌ ಖೋಟ್‌ ಪ್ರಮುಖರಾದರೆ, 1970ನೇ ದಶಕದಲ್ಲಿ 
ರವಿಫಡಕೆ, ಗುರುದೇಶಪಾಂಡೆ ಅಂತರ ವಿಶ್ವವಿದ್ಯಾಲಯ ಪಂದ್ಯಗಳಲ್ಲಿ ಜಯಗಳಿಸಿದರು. 1980ನೇ ದಶಕದಲ್ಲಿ ಸಂತೋಷ್‌ ಕಾಮತ್‌ 
ಮತ್ತು ವಿನಯ ಜವಳಿ ರನ್ನರ್ಸ್‌ ಅಫ್‌ ಎನಿಸಿದ್ದರು. ಬ್ಯಾಡ್‌ಮಿಂಟನ್‌ ಆಟಗಾರ್ತಿಯರಲ್ಲಿ ಸಂಯುಕ್ತಾ ಕೇಸರಕೋಡಿ, ಲತಾ 
ರೇವಣಕರ್‌ ಖ್ಯಾತನಾಮರು. ಉಮಾಮೂರ್ತಿ ಮತ್ತು ಸುಧಾ ಪದವಾಭನ್‌ "ಉಬರ್‌ಕಪ್‌'ಗಾಗಿ ಭಾರತವನ್ನು ಪ್ರತಿನಿಧಿಸಿದ್ದರು. 
ಕುಸ್ತಿ ಶ್ರೀಡೆಯಲ್ಲಿ ಬಿ. ಹವಲ್ಲಾರ್‌ 1957ರಲ್ಲಿ ಬೆನಾರೆಸ್‌ನಲ್ಲಿ ರನ್ನರ್‌ ಅಪ್‌/ ಆದರು. ನಂತರ ಮಂಟುರಗಿ 1990ರಲ್ಲಿ ಕಾನ್‌ಪುರ 
ಪಂದ್ಯದಲ್ಲಿ ಮೂರನೇ ಸ್ಥಾನ ಗಳಿಸಿದರು. ಭಾರ ಎತ್ತುವಿಕೆ ಮತ್ತು ಉತ್ತಮ ದೇಹದಾರ್ಡ್ಯ ಸ್ಪರ್ಧೆಗಳಲ್ಲಿ ಎಂ.ಎಂ. ಲೊಂಡೆ 
1959ರಲ್ಲಿ ಕಾನ್ಪುರದ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ, ಪ್ರಭು 1971ರಲ್ಲಿ ಬೆಂಗಳಕಿರಿನ ಸ್ಪರ್ಧೆಯಲ್ಲಿ ಎರಡನೇಸ್ಥಾನ, ಎಂ.ಎಂ. 
ಬ್ಯಾಹಟ್ಟಿ 1973ರಲ್ಲಿ ಹೈದರಾಬಾದ್‌ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನಗಳಿಸಿದರು. ಸುಧೀರ್‌ ದೇವದಾಸ್‌ ಪಟ ಬಿಲಾಸ್‌ಪುರದಲ್ಲಿ 
ನಡೆದ ಜಿಮ್ಸಾಸ್ಟಿಕ್ಸ್‌ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಗಳಿಸಿದರು. ಟೆನ್ನಿಸ್‌ ಆಟದಲ್ಲಿ ಸುಗಂದಿ ಕಾಸ ತ ಹ 
ಡಾ. ಶೇರ್‌ಪಠಾಣ್‌ ಪ್ರಾರಂಭಿಕ ಖ್ಯಾತ ಆಟಗಾರರಾದರೆ, ರವಿ ಹುಯಿಲಗೋಳ್‌, ಕೆ.ಎಸ್‌. ವೆಂಕಟೇಶ್‌, ಹೊಸಮರ್‌, ಬೆಣ್ಣೆ 
ಜಾ ಸಹೋದರರು, ಇತ್ತೀಚಿನವರು. ಹಾಕಿ ಆಟದಲ್ಲಿ ಮೊದಲು ಬಂಡುಪಾಟೀಲ್‌ ಮತ್ತು ಎಸ್‌. ಲಕ್ಷಣ್‌ ವಿಶ್ವವಿದ್ಯಾಲಯದ 


720 ಧಾರವಾಡ ಜಿಲ್ಲೆ 


ಖ್ಯಾತ ಗೋಲ್‌ ಕೀಪರ್ಸ್‌ ಆಗಿದ್ದರು. ಈಚೆಗೆ ಮಾಡಿವಾಲೆ, ಬೇಪಾರೆ ಸಹೋದರರು, ಸೈಮನ್‌ ಫರ್ನಾಂಡಿಸ್‌, ಗೋಕಾಕ್‌, 
ಮಾಂಜರೇಕರ್‌ ಹಾಗೂ ಗದುಗಿನ ಟೀಂ ಆಟಗಾರರು ಪ್ರಮುಖರು. ಬಾಸ್ಕೆಟ್‌ಬಾಲ್‌ ಕ್ರೀಡೆಯಲ್ಲಿ ಬಳ್ಳಾರಿ, ಪಾವಟೆ, ರಾಜ್ಯಮಟ್ಟದ 
ಅಟಗಾರರು. "ರೋವರ್ಸ್‌ ಕ್ಲಬ್‌ ಬಾಸ್ಕೆಟ್‌ಬಾಲ್‌ ಟೀಂ' ಅಖಿಲಭಾರತ ಟೂರ್ನಿಗಳನ್ನು ನಡೆಸುತ್ತದೆ. 


ಜಿಲ್ಲೆಯಲ್ಲಿ ಕ್ರೀಡಾಭಿವೃದ್ಧಿಗೆ ವಿಪುಲ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಧಾರವಾಡದಲ್ಲಿ 30,000 ಆಸನ ವ್ಯವಸ್ಥೆ ಇರುವ 
ಕ್ರೀಡಾಂಗಣ 32 ಲಕ್ಷ ರೂ. ವೆಚ್ಚದಲ್ಲಿ ರೂಪುಗೊಂಡಿದೆ. ಹುಬ್ಬಳ್ಳಿಯಲ್ಲಿ 25,000 ಆಸನ ವ್ಯವಸ್ಥೆ ಇರುವ ಮಹಾನಗರ ಪಾಲಿಕೆಯ 
ಆಡಳಿತದ ನೆಹರೂ ಕ್ರೀಡಾಂಗಣ ಸ್ಥಾಪನೆಯಾಗಿದೆ. ಹುಬ್ಬಳ್ಳಿಯ ಸುಸಜ್ಜಿತ ರೇಲ್ವೆ ಕ್ರೀಡಾಂಗಣ ಈಗಲೂ ರೇಲ್ವೆ ಕ್ರೀಡಾಪಟುಗಳ 
ತಾಣವಾಗಿದೆ. ತಾಲೂಕು ಮಟ್ಟದಲ್ಲಿಯೂ ಕ್ರೀಡಾಂಗಣ ವ್ಯವಸ್ಥೆಯಾಗುತ್ತಿದ್ದು ಹಾವೇರಿ, ಗದಗ, ರಾಣೆಬೆನ್ನೂರು ಹಾಗೂ 
ಹಾನಗಲ್‌ಗಳಲ್ಲಿ ಕ್ರೀಡಾಂಗಣಗಳು ಸಿದ್ಧವಾಗುತ್ತವೆ. ಈಜು ಸ್ಪರ್ಧೆ ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯವಾಗುತ್ತಿದ್ದು ಇದರ ಅಭಿವೃದ್ಧಿಗಾಗಿ 
ಹುಬ್ಬಳ್ಳಿ ಮತ್ತು ಧಾರವಾಡಗಳಲ್ಲಿ ಮಹಾನಗರಪಾಲಿಕೆಯಿಂದ ನಡೆಸಲ್ಪಡುವ ಎರಡು ಈಜು ಕೊಳಗಳಿವೆ. 


ಧಾರವಾಡದಲ್ಲಿ ಬ್ಯಾಂಕ್‌ ಅಧಿಕಾರಿ ಮೂರ್ತಗುಡೆ ಸುಸಜ್ಜಿತ ವ್ಯಾಯಾಮ ಶಾಲೆಯನ್ನು ಖಾಸಗಿಯಾಗಿ ನಡೆಸುತ್ತಾರೆ. 
ಧಾರವಾಡದ ಮಲ್ಲಸಜ್ಜನ ವ್ಯಾಯಾಮ ಶಾಲೆಯಂತೂ (1928) ಪ್ರಸಿದ್ಧವೇ ಆಗಿದೆ. ಇದು ಕ್ರೀಡೆಗೆ ಸಂಬಂಧಿಸಿದ ಒಳ್ಳೆಯ 
ಗ್ರಂಥಾಲಯವನ್ನು ಹೊಂದಿದೆ. ಕ್ರೀಡಾ ಇಲಾಖೆ 1994ರ ವರೆಗೆ ಧಾರವಾಡದಲ್ಲಿ ವಿವಿಧ ಕ್ರೀಡಾಪಟುಗಳ ಅನುಕೂಲಕ್ಕಾಗಿ ವಿದ್ಯಾರ್ಥಿ 
ನಿಲಯವನ್ನು ನಡೆಸಿ, ಉಚಿತ ಊಟ ವಸತಿಗಳನ್ನು ನೀಡಿದ್ದೇ ಅಲ್ಲದೆ, ಅವರಿಗೆ ಸ್ಪೋರ್ಟ್ಸ್‌ ಕಿಟ್‌ ಸಹ ನೀಡಿತು. 


ಜಾನಪದ ಕ್ರೀಡೆಗಳು ಮತ್ತು ಮನೋರಂಜನೆ : ಕುಸ್ತಿ ಮಲ್ಲಕಂಬಗಳಂತಹ ಕ್ರೀಡೆಗಳಿಂದ ಹಿಡಿದು, ಸೂರ್ಯನಮಸ್ಕಾರ, 
ತಿಳಲಿ, ಚಿಣಿಫಣಿ, ಕಬಡ್ಡಿ ಮುಂತಾದ ಪ್ರಾಚೀನ ಜಾನಪದ ಕ್ರೀಡೆಗಳೂ, ಚೌಕಾಬಾರಾದಂತಹ ಹಲವಾರು ಮಹಿಳೆಯರ ಕ್ರೀಡೆಗಳೂ 
ಜಿಲ್ಲೆಯಲ್ಲಿ ಪ್ರಚಲಿತವಿವೆ. ಈಗಲೂ ಜಿಲ್ಲೆಯ ತಾಲೂಕು ಹಾಗೂ ಮುಖ್ಯ ಹಳ್ಳಿಗಳಲ್ಲಿ ಗರಡಿ ಮನೆಗಳು ಕಾಣಸಿಗುತ್ತವೆ. ಇವುಗಳಲ್ಲಿ 
ಯುವಕರು ಪ್ರತೀದಿನ ಬೆಳಗಿನ ಹೊತ್ತು ತಮ್ಮ ದೇಹದಾರ್ಡ್ಯ ಉತ್ತಮಗೊಳಿಸಿಕೊಂಡು, ಕುಸ್ತಿ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾರೆ. 
ಜಗದೀಶ್‌ ಮತ್ತು ಆದರ್ಶ ಕುಸ್ತಿ ವಿಭಾಗದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಜಿಲ್ಲೆಯ ವಿಶೇಷ ಕ್ರೀಡೆಯಾದ "ಅಟ್ಯಾ - ಪಾಟ್ಕಾ' ಈಗ 
ರಾಷ್ಟ್ರಮಟ್ಟದ ಖ್ಯಾತಿಹೊಂದಿದ್ದು ಒಲಿಂಪಿಕ್‌ ಕ್ರೀಡೆಯಾಗಲು ಶಿಫಾರಸುಗೊಂಡಿದೆ. ಧಾರವಾಡದ ತಳವಾರ ಈ ಆಟದಲ್ಲಿ ಮುಖ್ಯರು. 
ಉಳವಿ ಬಸಪ್ಪನ ಗುಡಿಯಲ್ಲಿ ನಡೆಯುವ "ಹೆಜ್ಜೆಮೇಳ' 1920ರ ಸುಮಾರಿಗೆ ಪ್ರಾರಂಭವಾದ ಧಾರ್ಮಿಕ ಕ್ರೀಡೆ. ಈಗಲೂ ಶ್ರಾವಣ 
ಮಾಸದಂದು ಇದು ಆಚರಿಸಲ್ಪಡುತ್ತದೆ. ಶ್ರಾವಣ ಸೋಮವಾರದ ಜಂಗು ಕುಣಿತ, ಕವಾಯಿತು, ಲಜೀಮು, ಕೋಲಾಟ, 
ಗೌರಿಹುಣ್ಣಿಮೆಯ ಹಿಂದಿನ ಬಸವಣ್ಣದ ಸಕ್ರಿ ಆರತಿ, ಮೊಹರಂ ಹಬ್ಬದ ವಿಶೇಷ ನೃತ್ಯ ಇಂದಿಗೂ ಜನರನ್ನು ರಂಜಿಸುತ್ತವೆ. ಇವಲ್ಲದೆ 
ಸಂಕ್ರಾಂತಿಯ ವಿಶೇಷ ಹಸು ಎತ್ತುಗಳ ಅಲಂಕಾರ ಮತ್ತು ಜಾನಪದ ಕ್ರೀಡೆಗಳಲ್ಲಿ ಜಾನುವಾರುಗಳ ಪಾಲ್ಗೊಳ್ಳುವಿಕೆ ಕಾಣಬರುತ್ತದೆ. : 
ಹುಬ್ಬಳ್ಳಿ ತಾಲೂಕಿನ ರೇವಡಿಹಾಳಗ್ರಾಮದ ಅಲಂ ಸಾಬ್‌ ಜಮಖಾನೆವಾಲ ಹುರುಳಿ, ಗೋಧಿಯೊಂದಿಗೆ ಹಾಲು ಕುಡಿಸಿ ತಯಾರು 

ಮಾಡಿರುವ ಜೋಡಿ ಎತ್ತುಗಳು ಹಲವಾರು ಓಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಬಹುಮಾನಗಳನ್ನು ಗಳಿಸಿವೆ. 


ಅಧ್ಯಾಯ - 14 


ಸಾಹಿತ್ಯ ಮತ್ತು ಸಂಸ್ಕೃತಿ 


ರವಾಡವು ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಪ್ರಾಚೀನ ಕಾಲದ ದೇವಾಲಯ, ಮಠ, ಅಗ್ರಹಾರಗಳು ವಿದ್ಯೆಗೆ 
ಲ ಜಿಲ್ಲೆಯಲ್ಲಿ ಪ್ರೋತ್ಸಾಹ ಕೊಟ್ಟಂತೆ ಸಾಹಿತ್ಯ ಜಾನಪದಗಳ ವಿಕಾಸಕ್ಕೂ ಇಲ್ಲಿ ದಾರಿಯಾಯಿತು. ಪಂಪ ಹುಟ್ಟಿದ್ದು 
ಅಣ್ಣಿಗೇರಿಯಲ್ಲಿ, ಕುಮಾರವ್ಯಾಸ, ಕನಕದಾಸ, ಸರ್ವಜ್ಞಧಿಂದ ಮೊದಲುಗೊಂಡು ಶಿಶುನಾಳ ಶರೀಫ, ಬೇಂದ್ರೆಯವರವರೆಗಿನ ಕಾವ್ಯ 
ಪರಂಪರೆ ಇಲ್ಲಿ ಹರಿದಿದೆ. ಟ್ರೇನಿಂಗ್‌ ಕಾಲೇಜು, ಬಾಸೆಲ್‌ ಮಿಶನ್‌, ವಿದ್ಯಾವರ್ಧಕ ಸಂಘಗಳು ಕರ್ನಾಟಕ ವಿಶ್ವವಿದ್ಯಾಲಯ, 
ಆಕಾಶವಾಣಿ ಕೇಂದ್ರ ಇವೆಲ್ಲವೂ ಹಲವು ಹತ್ತು ರೀತಿಯಲ್ಲಿ ಎದ್ವತ್ತು, ಸೃಜನಶೀಲತೆ ಬೆಳೆಯಲು ಹಾದಿ ಮಾಡಿವೆ. ಕರ್ನಾಟಕದ 
ಪ್ರಥಮ ಗ್ರಂಥಕರ್ತರ ಸಮ್ಮೇಳನವನ್ನು ಆಲೂರರು ಕರೆದುದು ಇಲ್ಲಿಯೇ. ಸಾಹಿತ್ಯ ಕ್ಷೇತ್ರದಲ್ಲಿ ಬೇಂದ್ರೆಯವರ ಸುತ್ತ ಗೆಳೆಯರ 
ಗುಂಪು ಹುಟ್ಟಿ ಬೆಳೆದದ್ದು ಇಲ್ಲಿಯೇ. ಹಿಂದುಸ್ತಾನೀ ಸಂಗೀತದ ಒಂದು ಗಣ್ಯ ಕೇಂದ್ರವಾಗಿ ಬೆಳೆದು, ಧಾರವಾಡ ಅಖಿಲ ಭಾರತ 
ಕೀರ್ತಿ ಗಳಿಸಿದೆ. ಮಲ್ಲಿಕಾರ್ಜುನ ಮನ್ಸೂರರು ಧಾರವಾಡದವರು. ರಂಗಭೂಮಿಯಲ್ಲಿ ಶ್ರೀರಂಗರ ಹವ್ಯಾಸೀ ಪ್ರಯೋಗಗಳೂ 
ಶಿರಹಟ್ಟಿ ವೆಂರೋಬರಾವ್‌, ವಾಮನರಾವ್‌ ಮಾಸ್ತರ್‌, ಗರುಡ ಸದಾಶಿವರಾವ್‌ ಮುಂತಾದ ವೃತ್ತಿಪರರ ಚಟುವಟಿಕೆಗಳೂ ಈ 
ಜಿಲ್ಲೆಯಲ್ಲಿಯೇ ಸಾಗಿದವು. ವೃತ್ತಿಪರ ರಂಗಭೂಮಿಗೆ ಹುಬ್ಬಳ್ಳಿ ನಗರ ಸತತ ಬೆಂಬಲ ಕೊಟ್ಟಿದೆ. ರಂಗಭೂಮಿಯಿಂದ ಕಲಾವಿದರು 
- ಚಲನಚಿತ್ರರಂಗಕ್ಕೂ ನುಗ್ಗಿದ್ದಾರೆ. ರಾಷ್ಟೀಯ ಜಾಗೃತಿಯಲ್ಲಿ ಸಾಹಿತ್ಯ, ರಂಗಭೂಮಿಗಳು ತಮದ್ಯೇ ಪಾತ್ರ ವಹಿಸಿವೆ. ಇಲ್ಲಿನ ದೇವಾಲಯ, 
ಜಾತ್ರೆಗಳು ಜಾನಪದ ಕಲೆಗೆ ಸ್ಫೂರ್ತಿಯ ಚಿಲುಮೆಗಳು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅನೇಕ ಯಶಸ್ವಿ ಪ್ರಯೋಗಗಳು ಧಾರವಾಡ 
ಹುಬ್ಬಳ್ಳಿಗಳಲ್ಲಿ ಆಗಿವೆ. ಗಳಗನಾಥರಂಥ ಸಾಹಿತಿ ರಾಷ್ಟ್ರೀಯ ಜಾಗೃತಿಗೆ ಯಶಸ್ವಿಯಾಗಿ ಲೇಖನಿ ಬಳಸಿದ್ದು ಇಲ್ಲಿಂದಲೇ. ಹುಬ್ಬಳ್ಳಿ, 
ಧಾರವಾಡ, ಗದಗುಗಳು ಚಿತ್ರಕಲೆಯ ಕೇಂದ್ರಗಳೆನಿಸಿವೆ. ಇತಿಹಾಸ ಸಂಶೋಧನೆಯಂಥ ಕ್ಷೇತ್ರದಲ್ಲಿ ರಾಜಾಶ್ರಯವಿಲ್ಲದಿದ್ದರೂ 
ಕರ್ನಾಟಕದಲ್ಲಿ ಮೈಸೂರಿನ ನಂತರ ಧಾರವಾಡವು ಗಣ್ಯಕೇಂದ್ರವಾಗಿ ಬೆಳೆಯಿತು. ಇಲ್ಲಿ ಮರಾಠಿ ಲೇಖಕರೂ ಆಗಿಹೋಗಿದ್ದಾರೆ. 
ಹಲವು ಗಣ್ಯ ಸಂಸ್ಕೃತ ಎದ್ವಾಂಸರು ಪ್ರಾಚೀನ ಅಗ್ರಹಾರಗಳ ಪರಂಪರೆಯ ಹರಿವಾಗಿ ಇಂದಿಗೂ ಇದ್ದಾರೆ. 


ಸಾಹಿತ 


ಬ್ರ 

ಧಾರವಾಡ ಜಿಲ್ಲೆಯು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕದ ಇತರ ಜಿಲ್ಲೆಗಳಿಗಿಂತ ಮುಂದಿದೆ. ಕವಿರಾಜ ಮಾರ್ಗಕಾರನು 
ಹೇಳಿರುವ ತಿರುಳ್ಗನ್ನಡ ಪ್ರದೇಶದ ಬಹುಭಾಗವನ್ನು ಈಗಿನ ಧಾರವಾಡ ಜಿಲ್ಲೆಯು ಒಳಗೊಂಡಿದೆ. ಅಲ್ಲದೆ ಫಲವತ್ತಾದ 
ಬೆಳುವಲನಾಡೂ ಸಹ ಈ ಜಿಲ್ಲೆಯ ಹೆಚ್ಚಿನ ಭಾಗವನ್ನು ಒಳಗೊಂಡಿದೆ. ಅನೇಕ ಶಿವಶರಣರು ಈ ಪ್ರದೇಶದಲ್ಲಿ ಹ 
ಪುಲಿಗೆರೆಯ ಸೋಮೇಶ್ವರನು ಆರಂಭದ ಶಿವಶರಣರಿಗೆ ಪ್ರಮುಖ ಆರಾಧ್ಯ ದೈವ. ಜೈನಕವಿಗಳಿಗೆ ಸಜ ಲಕ್ಷ್ಮೀ, ಲಕ್ಕುಂಡಿ 
ಮುಂತಾದವು ಪ್ರಮುಖತೀರ್ಥಗಳಾಗಿದ್ದವು. ಸಾಹಿತ್ಯಾಸಕ್ಷರೂ, ಸಾಹಿತ್ಯ ಪೋಷಕರೂ ಈ ಜಿಲ್ಲೆಯಲ್ಲಿದ್ದುದರಿಂದ ಸಹಜವಾಗಿ 


728 ಧಾರವಾಡ ಜಿಲ್ಲೆ 


ಸಾಹಿತ್ಯದ ಬೆಳವಣಿಗೆಯಾಗಲು ಕಾರಣವಾಯಿತು. ಪ್ರಾಚೀನಕಾಲವೇ ಅಲ್ಲದೆ ಇತ್ತೀಚೆಗೆ ಕೂಡ ಈ ಜಿಲ್ಲೆ ಸಾಹಿತ್ಯೋಪಾಸಕರ ಬಹು 
ಪ್ರಮುಖ ನೆಲೆಯಾಗಿದೆ. 


ಕವಿರಾಜ ಮಾರ್ಗಕಾರನು ತಿರುಳ್ಗನ್ನಡ ಪ್ರದೇಶಗಳನ್ನು ಹೆಸರಿಸುವಾಗ, ಈಗಿನ ಧಾರವಾಡ ಜಿಲ್ಲೆಯ ಪುಲಿಗೆರೆ (ಲಕ್ಷೇಶ್ವರ), 
ರಾಯಚೂರು ಜಿಲ್ಲೆಯ ಕೊಪಣನಗರ, ಬಿಜಾಪುರ ಜಿಲ್ಲೆಯ ಕಿಸುವೊಳಲು ಹಾಗೂ ಬೆಳಗಾವಿ ಜಿಲ್ಲೆಯ ಒಕ್ಕುಂದವನ್ನು ಹೆಸರಿಸುತ್ತಾನೆ. 


ಆದಿಕವಿ ಪಂಪನು (ಶಕ್ರಿ.ಶ.949) ವೇಮಲವಾಡದಲ್ಲಿ ಕಾವ್ಯ ರಚಿಸಿದ್ದರೂ ಅವನ ಸಾಹಿತ್ಯಕ್ಕೆ ಪ್ರೇರಕವಾದ ನಾಡು ಬನವಸೆನಾಡು ' 


ಮತ್ತು ಅವನ ತಾಯಿಯ ಊರಾಗಿದ್ದ ಅಣ್ಣಿಗೇರಿ. ಗದಾಯುದ್ಧ ಅಥವಾ ಸಾಹಸಭೀಮ ವಿಜಯ ಮುಂತಾದ ಕೃತಿಗಳನ್ನು ಬರೆದ 
ರನ್ನನು ಮುಧೋಳದವನಾದರೂ ಕಾವ್ಯ ರಚಿಸಿದ್ದು ಲಕ್ಕುಂಡಿಯಲ್ಲಿದ್ದ ಅತ್ತಿಮಬ್ಬೆಯ ಆಶ್ರಯದಲ್ಲಿ. ನರಗುಂದದಲ್ಲಿದ್ದ ಜೈನಕವಿಯಾದ 
ಶ್ರೀಧರಾಚಾರ್ಯನು (1049) “ಜಾತಕ ತಿಲಕ'ವೆಂಬ ಜ್ಯೋತಿಷ್ಯ ಗ್ರಂಥವನ್ನು ಬರೆದಿದ್ದಾನೆ. ರೋಣ ತಾಲೂಕಿನ ಸವಡಿ ಗ್ರಾಮದಲ್ಲಿದ್ದ 
ದುರ್ಗಸಿಂಹನು (1015-1042) ಚಾಲುಕ್ಕ ಜಯಸಿಂಹನ ಬಳಿ ಸಂಧಿವಿಗ್ರಹಿಯಾಗಿದ್ದ ಸಂಸ್ಕೃತದಲ್ಲಿ ವಸುಭಾಗಭಟ್ಟ ಬರೆದಿದ್ದ 
"ಪಂಚತಂತ್ರ'ವನ್ನು ಕನ್ನಡದಲ್ಲಿ ಬರೆದಿರುತ್ತಾನೆ. ಆಚಣ್ಣನೆಂಬ ಜೈನಕವಿಯು (1195) ಪುಲಿಗೆರೆಯಲ್ಲಿದ್ದು “ವರ್ಧಮಾನ ಪುರಾಣ'ವೆಂಬ 
ಚಂಪೂಕಾವ್ಯವನ್ನು ಬರೆದಿದ್ದಾನೆ. ಇನ್ನೊಬ್ಬ ಜೈನ ಕವಿಯಾದ ನಯಸೇನನು ಮುಳುಗುಂದದವನಾಗಿದ್ದು "ಧರ್ಮಾಮೃತ'ವನ್ನು 
ಬರೆದಿದ್ದಾನೆ. 


12 ನೇಯ ಶತಮಾನದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನ ಮುಂದಾಳತ್ವದಲ್ಲಿ ನಡೆದ ಸಾಮಾಜಿಕ ಚಳುವಳಿಯಲ್ಲಿ ಈ ಜಿಲ್ಲೆಯ 
ಅನೇಕ ಶರಣರು ಭಾಗವಹಿಸಿದ್ದರು. ಬಳ್ಳಿಗಾವೆಯ ಕಡೆಯಿಂದ ಅಲ್ಲಮ, ಅಬ್ಬಲೂರಿನಲ್ಲಿ ಏಕಾಂತ ರಾಮಯ್ಯ, ಪುಲಿಗೆರೆಯಲ್ಲಿ 
ಆದಯ್ಯ ಮುಂತಾದವರು ಈ ಚಳವಳಿಯನ್ನು ಇಲ್ಲಿ ಮುಂದುವರಿಸಿದರು. ಇವರು ಅನೇಕ ವಚನಗಳನ್ನೂ ಬರೆದಿರುತ್ತಾರೆ. 
ಚೌಡದಾನಪುರದ ಅಂಬಿಗರ ಚೌಡಯ್ಯ ಖ್ಯಾತ ವಚನಕಾರ. ಅಬ್ಬಲೂರಿನಲ್ಲಿ ನಿಂತು ಅಲ್ಲಿ ಸೋಮೇಶ್ವರ ದೇವಾಲಯವನ್ನು ಕಟ್ಟಿಸಿ 
ಪವಾಡಗಳನ್ನು ಮೆರೆದ ಏಕಾಂತದ ರಾಮಯ್ಯನೂ ಅನೇಕ ವಚನಗಳನ್ನು ಬರೆದಿದ್ದಾನೆ. ಸೌರಾಷ್ಟದಿಂದ ಬಂದು 
ಪುಲಿಗೆರೆ(ಲಕ್ಷ್ಮೀಶ್ವರ)ಯಲ್ಲಿ ನೆಲೆಸಿದ್ದ ಆದಯ್ಯನು "ಸೌರಾಷ್ಟ್ರ ಸೋಮೇಶ್ವರ' ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿರುತ್ತಾನೆ. 
ಲಕ್ಕುಂಡಿಯಲ್ಲಿದ್ದ ಮುಕ್ತಾಯಕ್ಕ ಖ್ಯಾತ ವಚನಕಾರ್ತಿ. 1425 ರಲ್ಲಿ ಪುಲಿಗೆರೆಯಲ್ಲಿದ್ದ ಮಹಲಿಂಗನು "ಏಕೋತ್ತರ ಶತಸ್ಥಲ'ವೆಂಬ 
ಕೃತಿಯನ್ನು ಬರೆದಿದ್ದಾನೆ. ಸುಮಾರು 1430ರಲ್ಲಿ ಗದಗಿನಲ್ಲಿದ್ದ ಕೋಳಿವಾಡದ ನಾರಾಣಪ್ಪನು ಗದಗಿನ ವೀರನಾರಾಯಣನ ಅಂಕಿತದಲ್ಲಿ 
"ಕರ್ಣಾಟ ಭಾರತ ಕಥಾಮಂಜರಿ' ಎಂಬ ಕನ್ನಡದ ಹೆಮ್ಮೆಯ ಕಾವ್ಯ ಬರೆದಿದ್ದಾನೆ. ಭಾಮಿನಿ ಷಟ್ಪದಿಯಲ್ಲಿ ಬರೆದಿರುವ ಈ 
ಬೃಹತ್ಮತಿಯನ್ನು “ಕುಮಾರ ವ್ಯಾಸ ಭಾರತ', "ಗದುಗಿನ ಭಾರತ'ವೆಂದು ಕರೆಯುವುದೂ ರೂಢಿ. ಇದು ಮರಾಠಿಗೂ ಅನುವಾದವಾಗಿದೆ. 
ಬೆಟಗೇರಿಯ ಸಿದ್ದಮಲ್ಲಾರ್ಯನು 6ಿ.ಶ.ಸು. 1500) “ದೇವಾಂಗ ಪುರಾಣ'ವನ್ನು ರಚಿಸಿರುತ್ತಾನೆ. ಇದೇ ಕಾಲದ ನಾರಣಾಪುರದ 
ಚಾಮರಸನು “ಪ್ರಭುಲಿಂಗ ಲೀಲೆ'ಯ ಕರ್ತೃವಾಗಿದ್ದಾನೆ. ಇದು ಅಲ್ಲಮಪ್ರಭುವಿನ ಜೀವನಚಿತ್ರಣವಾಗಿದ್ದು ಒಂದು ಪ್ರಸಿದ್ಧವಾದ 
ಸಾಹಿತ್ಯ ಕೃತಿ. 1448 ರಲ್ಲಿ ಅಮಿನಭಾವಿಯಲ್ಲಿದ್ದ ಜೈನಕವ "ದ್ವಾದಶಾನುಪ್ರೇಕ್ಟೆ' ಯೆಂಬ ಕೃತಿಯನ್ನು ಬರೆದಿದ್ದಾನೆ. ಸು.1500 ರಲ್ಲಿ 
ಪುಲಿಗೆರೆಯಲ್ಲಿದ್ದ ವೀರಶೈವ ಕವಿಯಾದ ಸುರಂಗನು "ತ್ರಿಷಷ್ಟಿ ಪುರಾತನದ ಚರಿತ್ರೆ'ಯೆಂಬ ಚಂಪೂಕೃತಿಯ ರಚನಕಾರ. ಸು.1530 
ರಲ್ಲಿದ್ದ ಸರ್ವಜ್ಞನು ತ್ರಿಪದಿಗಳ ರೂಪದಲ್ಲಿ ಅನೇಕ ನೀತಿಬೋಧಕ ಪದ್ಯಗಳನ್ನು ರಚಿಸಿರುತ್ತಾನೆ. ಈತ ಅಬ್ಬಲೂರವನೆಂದು ನಂಬಿಕೆ. 
ಗದಗಿನ ಬೆಟಗೇರಿಯಲ್ಲಿದ್ದ ದಾನಪಾರ್ಯನೆಂಬುವವನು (1550) "ಶಿವಸಂವಾದಿನಿ'ಯೆಂಬ ದ್ವಿಪದಿಕಾವ್ಯ ರಚಿಸಿರುತ್ತಾನೆ. ಇದೇ 
ಜಿಲ್ಲೆಯ ಬಾಡಗ್ರಾಮದಲ್ಲಿ ಜನಿಸಿ ಕಾಗಿನೆಲೆಯ ಆದಿಕೇಶವನನ್ನು ಇಷ್ಟ ದೈವವನ್ನಾಗಿ ಪಡೆದಿದ್ದ ಕನಕದಾಸನು "ರಾಮಧಾನ್ಯಚರಿತ್ರೆ', 
"ನಳಚರಿತ್ರೆ', "ಮೋಹನ ತರಂಗಿಣಿ' ಮುಂತಾದ ಕಾವ್ಯಗಳನ್ನಲ್ಲಬೆ ಅನೇಕ ಕೀರ್ತನೆಗಳನ್ನು ರಚಿಸಿ ದಾಸಪಂಥದ ಅಗ್ರಗಣ್ಮನಾಗಿದ್ದಾನೆ. 
ರಾಣೆಬೆನ್ನೂರು ತಾಲೂಕು ಮೆಡ್ಲೇರಿಯಲ್ಲಿದ್ದ ಶಿವಲಿಂಗನೆಂಬ ಕವಿ (1570) "ಇಷ್ಟಲಿಂಗ ಶತಕ'ವನ್ನು ಬರೆದಿದ್ದಾನೆ. ಬೆಟಗೇರಿಯ 
: ರುದ್ರಮುನಿಯು (1600) ಅನೇಕ ಹಾಡುಗಳನ್ನು ಬರೆದಿದ್ದಾನೆ. ಇದೇ ಊರಿನಲ್ಲಿ ರಾಮನೆಂಬ ಕವಿಯಿದ್ದಂತೆ ತಿಳಿಯುತ್ತದೆ. 
ಮುಳುಗುಂದದ ಬಸಪ್ಪಾರ್ಯನು (1650) ಕೃತಿಯೊಂದನ್ನು ರಚಿಸಿರುತ್ತಾನೆ. ಲಕ್ಷ್ಮೇಶ್ವರದ ಪರಮಭಕ್ತನೆಂಬ ಕವಿ (1700) ವಾರ್ಧಕ 
ಷಟ್ಟಿದಿಯಲ್ಲಿ' ಘೋರಾಸುರಯುದ್ದವೆಂಬ ಗ್ರಂಥವನ್ನು ಬರೆದಿದ್ದಾನೆ. ಹುಬ್ಬಳ್ಳಿಯ ಸಂಗಯ್ಯನೆಂಬುವವನು (ಸು.1700) ತೆಲುಗಿನಿಂದ 
"ಶಿವಯೋಗ ರತ್ನಾಕರ'ವೆಂಬ ಕೃತಿಯನ್ನು ಅನುವಾದಿಸಿರುತ್ತಾನೆ. ಸು.1150ರಲ್ಲಿ ರಾಣೆಬೆನ್ನೂರಿನಲ್ಲಿ ಜನಿಸಿದ ಹೆಳವನಕಟ್ಟೆ ಗಿರಿಯಮ್ಮ 
ಅನೇಕ ಕೃತಿಗಳನ್ನಲ್ಲದೆ ಹಾಡುಗಳನ್ನು ರಚಿಸಿರುತ್ತಾಳೆ. ಈಕೆಯ ಅಂಕಿತ "ಹೆಳವನಕಟ್ಟೆರಂಗ'. ಕುರ್ತಕೋಟೆಯ ನಾರಸಿಂಹ (1768) 


cae 


ಸಾಹಿತ್ಯ ಮತ್ತು. ಸಂಸ್ಕೃತಿ 729 


ನೆಂಬ ಕವಿಯ "ಅನುಭವ ಶಿಖಾಮಣಿ'ಯ ಕರ್ತೃ. ಸು.1800ರಲ್ಲಿ ಕುಂದಗೋಳದಲ್ಲಿದ್ದ "ಬಸವಲಿಂಗ'ನೆಂಬ ಕವಿ "ಸೌಮಿನೀಕಥೆ'ಯನ್ನು 
ಬರೆದಿರುತ್ತಾನೆ. ಧಾರವಾಡದ ಸಕ್ಕರೆಯ ಶಾಂತನೆಂಬ ಕವಿ (ನು. 1800) "ಪ್ರಭುದೇವ ಚರಿತ್ರೆ'ಯೆಂಬ ಯಕ್ಷಗಾನ ಕೃತಿಯ ಹನ 
ಧಾರವಾಡದ ಶಾಲಿಚನ್ನಬಸವನೆಂಬಾತ (ಸು.1800) 'ವೀರಸಂಗಯ್ಯನ ದುಂಧುಮೆ'ಯನ್ನು ಬರೆದಿದ್ದಾನೆ. ತಿಳಿವಳಿ (ತಿಳುವಳ್ಳಿಯಲ್ಲಿದ್ದ 
ವಿರಕ್ಷದೇವ "ಸಾನಂದಗಣೇಶ್ವರನ ಸಾಂಗತ್ಯ'ಯೆಂಬ ಕೃತಿಯನ್ನು ರಚಿಸಿರುತ್ತಾನೆ. ಮುಳುಗುಂದದ ಕಲಶದ ಸ್ವಾಮಿಯಾಗಿದ್ದ ಬಾಲಲೀಲಾ 
ಮಹಾಂತ ಶಿವಯೋಗಿಯು ಅನುಭಾವಿ ಕವಿಯಾಗಿದ್ದು "ಕೈವಲ್ಯ ದರ್ಪಣ'ವೆಂಬ ಕೃತಿ ಹಾಗೂ ಹಾಡುಗಳನ್ನು ಬರೆದಿದ್ದಾನೆ. ಶಿಶುನಾಳ 
ಶರೀಫನ ಗುರುವಾದ ಕಳಸದ ಗೋವಿಂದ ಭಟ್ಟನು (ಹು.1820) "ಗುಡಿಪುರ', "ಕಲ್ಮೇಶ್ಚರ'ಯೆಂಬ ಅಂಕಿತಗಳಲ್ಲಿ ಪದಗಳನ್ನು 
ಬರೆದಿದ್ದಾನೆ. ಹಾನಗಲ್ಲು ವಿರಕ್ತಮಠದ ಸ್ವಾಮಿಯಾಗಿದ್ದ ಕುಮಾರವಿಭುಯೆಂಬುವವನು "“ಭಿಕ್ಷುಕಮಹೇಶವಿಲಾಸ'ವೆಂಬ ಚಂಪೂ ಕೃತಿಯ 
ರಚನಕಾರ. ಶಿಶುನಾಳದ ಅನುಭಾವಿ ಕವಿಯಾದ ಶಿಶುನಾಳ ಷರೀಫ್‌ ಸಾಹೇಬನು (ಹ. 1840) "ಶಿಶುನಾಳಾಧೀಶ'ನೆಂಬ ಅಂಕಿತದಲ್ಲಿ 
ಅನೇಕ ತತ್ವಪದಗಳಿಂದ ಖ್ಯಾತನಾಗಿದ್ದಾನೆ. ನರೇಗಲ್ಲಿನ ಶಿವಬಸಪ್ಪ ಶಾಸ್ತ್ರಿಯು (ಸು. 1840) "ಬಸವ ಪವಾಡ ಲೀಲಾಮೃತ' ನ 
ಭಾಮಿನಿಷಟ್ಟದಿ ಕೃತಿಯನ್ನು ಬರೆದಿದ್ದಾನೆ. ನವಿಲುಗುಂದದ ನಾಗಲಿಂಗಪ್ಪ (1820-1878) "ಗುರುನಾಗಲಿಂಗ', “ನಾಗಲಿಂಗ'ಯೆಂಬ 
ಅಂಕಿತದಲ್ಲಿ ಪದಗಳನ್ನು ಬರೆದಿರುತ್ತಾನೆ. ಅನ್ನದಾನಪ್ಪಯ್ಯ ಬಸಲಿಂಗಾರ್ಯ ಅರಳೆಲೆಮಠ (ಅನ್ನದಾನಿ ಬಸವಲಿಂಗಾರ್ಯ) (1830) 
ಮುಂಡರಗಿಯಲ್ಲಿ ನೆಲೆಸಿ "ಸಟೀಕಾ ರಾಜಶೇಖರ ತೃತೀಯಾಶ್ಚಾಸವು'ಯೆಂಬ ಗ್ರಂಥ ರಚಿಸಿರುತ್ತಾನೆ. ಮಲ್ಲಿಗವಾಡದ ಅನುಭಾವಿಕವಿ 
ನರಸಪ್ಪ ಕುಲಕರ್ಣಿ (ಭವತಾರಕ' (1832) ತತ್ವ ಪದಗಳನ್ನು ಬರೆದಿದ್ದಾನೆ. ಕೋಳಿವಾಡದ ಹುಲಗಪ್ಪನು (1840) “ಕೋಳಿವಾಡದ 
ಕಲ್ಲ', “ಕಲಮೇಶ್ವರ'ಯೆಂಬ ಅಂಕಿತದಲ್ಲಿ ಬೆಡಗಿನ ಪದಗಳನ್ನು ರಚಿಸಿದ್ದಾನೆ. ಕುಂದಗೋಳದ ಬಸವಲಿಂಗ (ಸು.1850) ಅನೇಕ 
ಕೃತಿಗಳ ರಚನಕಾರ. ಸಕ್ಕರಿಬಾಳಾಚಾರ್ಯರ (ಕಾಂತಕವಿ) ಪೂರ್ವಜನಾದ ಶ್ರೀನಿವಾಸತೀರ್ಥನು ಸಾತೇನಹಳ್ಳಿಯ ಶಾಂತೇಶನನ್ನು 
ಕುರಿತಂತೆ ಕೆಲವು ಪರಾಕುಗಳನ್ನು ರಚಿಸಿದ್ದಾನೆ. ರಾಮದುರ್ಗ ತಾಲೂಕಿನ ಕಡಕೋಳದ ಮಡಿವಾಳ ಯೋಗಿಯು ಗದಗದಲ್ಲಿ ನೆಲಸಿ 
ಅನೇಕ ಅನುಭಾವಿ ಪದಗಳನ್ನು ಬರೆದಿದ್ದಾನೆ. 


ಅರುಣೋದಯ ಕಾಲ 


ಬ್ರಿಟಿಷರು ಪೇಶ್ವೆಯನ್ನು ಸೋಲಿಸಿದಾಗ (1818) ಧಾರವಾಡ, ಬಿಜಾಪುರ, ಬೆಳಗಾವಿ ಜಿಲ್ಲೆಗಳು ಮರಾಠರ ಆಳ್ವಿಕೆಯಿಂದ 
ಮುಕ್ತವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತು. ಮರಾಠರ ಆಳ್ವಿಕೆ ಕೊನೆಗೊಂಡರೂ ಮುಂಬೈಯಿಂದ ನಡೆದ ಆಡಳಿತದಿಂದಾಗಿ 
ಪುಣೆಯ ಸಾಂಸ್ಕೃತಿಕ ಪ್ರಭಾವದಿಂದಾಗಿ ಸಾರ್ವಜನಿಕ ಜೀವನದಲ್ಲಿ ಮರಾಠಿಯ ಪ್ರಭಾವ ಇದ್ದೇ ಇತ್ತು. ಸಾರ್ವಜನಿಕ ಸಭೆಗಳು 
ಮರಾಠಿಯಲ್ಲಿ ನಡೆಯುತ್ತಿದ್ದವು. ಧಾರವಾಡದಿಂದ ಹೊರಟ ಪ್ರಥಮ ಪತ್ರಿಕೆಗಳು ಮರಾಠಿಯವೇ. 1920 ರವರೆಗೂ ಇಂಥದೇ 
ಸ್ಥಿತಿ ಇತ್ತು. ಕನ್ನಡದ ಜನ ವಿದ್ಯೆ ಕಲಿಯುತ್ತಿದ್ದುದು ಮರಾಠಿಯಲ್ಲಿ; ಉನ್ನತ ವಿದ್ಯಾಭ್ಯಾಸ ಬೇಕೆಂದರೆ ಪುಣೆ, ಕೊಲ್ಲಾಪುರ ಅಥವಾ 
ಮುಂಬಯಿಗೆ ಹೋಗಬೇಕಿತ್ತು. ಸಹಜವಾಗಿ ವಿದ್ಯಾವಂತರ ಮೇಲೆ ಮರಾಠಿಯ ಪ್ರಭಾವ ಬಲವಾಗಿತ್ತು. 


ಬ್ರಿಟಿಷ್‌ ಅಧಿಕಾರಿಗಳು ಮೊದಮೊದಲು ಧಾರವಾಡ ಪ್ರದೇಶವನ್ನು "ಸದರ್ನ್‌ ಮರಾಠಾ ಕಂಟ್ರಿ' ಎಂದು ಕರೆದರೂ ಈ 
ಪ್ರಾಂತ್ಯಕ್ಕೆ ಬಂದ ಬ್ರಿಟಿಷ್‌ ಅಧಿಕಾರಿಗಳು ಇಲ್ಲಿನ ಭಿನ್ನತೆಯನ್ನು ಗಮನಿಸಿ ಈ ಪ್ರದೇಶದಲ್ಲಿ ಬೇರೆ ಪಠ್ಯ ಮತ್ತು ಮರಾಠಿಗೆ ಬದಲಾಗಿ 
ಕನ್ನಡ ಭಾಷೆಯನ್ನು ಕಲಿಸಬೇಕೆಂದು ಹೇಳಿ ಇದು ಮರಾಠಿ ಪ್ರದೇಶವಲ್ಲವೆಂಬ ಭಾವನೆಯನ್ನು ಸರಕಾರದ ಮೇಲೆ ಬಿಂಬಿಸಿದರು. 
ಇದರೊಂದಿಗೆ 1850 ರ ನಂತರ ತಮ್ಮ ಶಿಕ್ಷಣ ನೀತಿಗಳಲ್ಲಿ ಬ್ರಿಟಿಷರು ಕೆಲವು ಮಾರ್ಪಾಟುಗಳನ್ನು ಮಾಡಿ ಇಂಗ್ಲಿಷ್‌ ಶಿಕ್ಷಣ 
ನೀಡಲು ಪ್ರೋತ್ಸಾಹಿಸಿದರು. ಈ ಕಾಲದ ನಂತರ ಭಾರತದ ಸಾಹಿತ್ಯದ ಜೊತೆಗೆ ಕನ್ನಡ ಸಾಹಿತ್ಯದ ದಿಕ್ಕು ಬದಲಾಯಿತು. ಅನೇಕ 
ಆಂಗ್ಲ ಅಧಿಕಾರಿಗಳು ಸ್ಥಳೀಯ ಭಾಷೆಯಾದ ಕನ್ನಡದಲ್ಲಿ ಶಾಲೆ ತೆರೆಯಲು ಕಾರಣರಾದರು. ರಸೆಲ್‌, ಎಲಿಯೆಟ್‌ ಮುಂತಾದವರನ್ನು 
ಇಲ್ಲಿ ನೆನೆಯಬಹುದು. ವಿದ್ಯಾವಂತ ಕನ್ನಡಜನರನ್ನು ಈ ಭಾಗಕ್ಕೆ ವರ್ಗಮಾಡಿದರು. ಇಂತಹವರಲ್ಲಿ ಚನ್ನಬಸಪ್ಪ ವೆಂಕಟರಂಗೋಕಟ್ಟಿ, 
ಶೇಷಗಿರಿರಾವ್‌ ಚುರಮರಿ ಮುಂತಾದವರು ಪ್ರಮುಖರು. ಇದೇ ಕಾಲಕ್ಕೆ ಕಲ್ಲಿಚ್ಚು ಮುದ್ರಣ ಯಂತ್ರ ಮತ್ತು ಮೊಳೆಗಳನ್ನು ಜೋಡಿಸಿ 
ಮುದ್ರಣ ಮಾಡುವ ಯಂತ್ರಗಳ ಅನುಕೂಲ ದೊರೆಯಿತು. ಬಾಸೆಲ್‌ ಮಿಶನ್‌ನವರು ಧಾರವಾಡದಲ್ಲಿ ಚಟುವಟಿಕೆ ಆರಂಭಿಸಿ 
ಕನ್ನಡದ ಮುದ್ರಣ, ಕನ್ನಡ ಕಲಿಕೆಯ ಬಗ್ಗೆ ವಿಶೇಷ ಕುತೂಹಲ ತೋರಿದರು. 


730 ಧಾರವಾಡ ಜಿಲ್ಲೆ 


ಇಂಗ್ಲೀಷ್‌ ವಿದ್ಯಾಭ್ಯಾಸದ ಅನುಕೂಲ, ಮರಾಠಿಭಾಷಿಕರ ದರ್ಪ, ಸ್ಥಳೀಯ ಭಾಷೆಯ ಬಗ್ಗೆ ತೋರುತ್ತಿದ್ದ ಅನಾದರ ಇವುಗಳಿಂದ 
ಬೇಸತ್ತ ಜನರು ಇಂತಹ ದಾಸ್ಯದಿಂದ ಬಿಡುಗಡೆಗೊಳ್ಳಲು ಕಾತರರಾಗಿದ್ದರು. ಇಂತಹ ಸನ್ನಿವೇಶದಲ್ಲಿ ಸ್ಥಳೀಯ ಭಾಷೆ ಕಲಿಯಲು 
ನೀಡಿದ ಪ್ರೋತ್ಸಾಹದಿಂದಾಗಿ ಕನ್ನಡ ಶಾಲೆಗಳು ಪ್ರಾರಂಭವಾದವು. ಶಾಲೆಗಳು ಪ್ರಾರಂಭವಾದಾಗ ವಿದ್ಯಾರ್ಥಿಗಳಿಗೆ ಬೇಕಾದ 
ಪಠ್ಯಪುಸ್ತಕಗಳ ಕೊರತೆ ನೀಗಿಸಲು ಪಠ್ಯಪುಸ್ತಕಗಳ ರಚನೆಯಾಯಿತು. ಈ ಅವಧಿಯ ಮೊದಲ ಸುತ್ತಿನ ಬರಹಗಾರರು ಪಠ್ಯ ಪುಸ್ತಕಗಳ 
ರಚನೆಗೆ ಹೆಚ್ಚಿನ ಗಮನ ನೀಡಿದ್ದರು. ಪಠ್ಯಗಳೊಂದಿಗೆ ಅನುವಾದಗಳು, ವಿಚಾರಮಂಥನದ ಪುಸ್ತಕಗಳೂ ಪ್ರಕಟವಾಗ ತೊಡಗಿದವು. 
ಈ ಲೇಖಕರಲ್ಲಿ ಕೆಲವರು ಪತ್ರಿಕೆಗಳನ್ನು ಹುಟ್ಟುಹಾಕಿ ನಡೆಸಿದರು. ಈ ಪ್ರದೇಶದಲ್ಲಿ ಹೆಚ್ಚಿನ ಸಾಹಿತ್ಯ ಕೃಷಿ ನಡೆಯಲು ಈ ಸನ್ನಿವೇಶ 
ಕಾರಣವಾಯಿತು. 


ಹುಬ್ಬಳ್ಳಿ - ಧಾರವಾಡವು ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರ ಹಾಗೂ ವಿದ್ಯಾಭ್ಯಾಸದ ಕೇಂದ್ರವಾಗಿ 
ಬೆಳೆದದ್ದರಿಂದ ಸುತ್ತಲಿನ ಪ್ರದೇಶದ ವಿದ್ಯಾವಂತ ಜನರು ಹಾಗೂ ನಾಟಕಕಾರರು, ನಟರು, ಲೇಖಕರು, ಜೀವನಾಧಾರಕ್ಕಾಗಿ ಧಾರವಾಡ 
ಮತ್ತು ಹುಬ್ಬಳ್ಳಿ ಕಡೆಗೆ ಬಂದು ನೆಲೆಸಿದರು. ಹೀಗಾಗಿ ಇಲ್ಲಿ ಇತರ ಜಿಲ್ಲೆಗಳಿಗಿಂತ ಹೆಚ್ಚಿನ ಸಾಹಿತ್ಯ ಕೃಷಿ ನಡೆದಿದೆ. 


ರಾಮದುರ್ಗದ ಶೇಷಗಿರಿರಾವ್‌ ಚುರಮರಿಯವರು (1827-1884) ಧಾರವಾಡದಲ್ಲಿ ನೆಲೆಸಿ 1870 ರಲ್ಲಿ ಕಾಳಿದಾಸನ 
ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದರು. ಇನ್ನೂ ಅನೇಕ ನಾಟಕಗಳನ್ನು ಅನುವಾದಿಸಿ "ಜೈಮಿನಿ ಭಾರತ'ವನ್ನು ಮರಾಠಿಗೆ 
ಅನುವಾದಿಸಿದರು. ಬಟಕುರಿಕಿಯ ವೆಂಕಟರಂಗೋಕಟ್ಟೆ (1833-1909)ಯವರು ಧಾರವಾಡದಲ್ಲಿ ನೆಲೆನಿಂತು ಅನೇಕ ಪತ್ರಿಕೆಗಳ 
ಸಂಪಾದಕರಾಗಿ ಮರಾಠಿ ಹಾಗೂ ಕನ್ನಡದಲ್ಲಿ ಸಾಹಿತ್ಯ ಕೃಷಿ ನಡೆಸಿದರು. "ನರತನು', "ಸವಾಯಿ ಮಾಧವರಾಯಾಂ ಚೇ ನಾಟಕ' 
ಮುಂತಾದ ಮರಾಠಿ ಕೃತಿಗಳನ್ನು, ಕರ್ನಾಟಕದ ವರ್ಣನೆಯ ಇತಿಹಾಸವನ್ನು ಕರ್ನಾಟಕ ಗ್ಯಾಸೆಟಿಯರ್‌ (1889), "ಏಧವೆಗಳ 
ಮುಂಡನ ಅನಾಚಾರವೂ', ಮುಂತಾದ ವಿಚಾರ ಗ್ರಂಥಗಳನ್ನು ಬರೆದಿದ್ದಾರೆ. ನಾಟಕವೊಂದನ್ನು ರಚಿಸಿರುತ್ತಾರೆ. ಡೆಪ್ಪುಟಿ ಚನ್ನಬಸಪ್ಪ 
(1834-1881) ಇವರು ಧಾರವಾಡ ಜಿಲ್ಲೆಯಲ್ಲದೆ, ಮುಂಬೈ ಕರ್ನಾಟಕ ಪ್ರಾಂತ್ಯದಲ್ಲಿ ಕನ್ನಡದ ಪೋಷಕರಾಗಿ ನಿಂತವರು. ಕನ್ನಡದಲ್ಲಿ 
ಗ್ರಂಥ ರಚನೆಗೆ ಉತ್ತೇಜನ, ಕನ್ನಡ ಶಾಲೆಗಳ, ವಿದ್ಯಾರ್ಥಿನಿಲಯಗಳ ಸ್ಥಾಪನೆಯಂತಹ ಕಾರ್ಯಗಳಲ್ಲದೆ ಗಣಿತದ ಮೇಲೆ ಎರಡು 
ಪಠ್ಯ ಪುಸ್ತಕಗಳನ್ನೂ “ನಗದವರನ್ನು ನಗಿಸುವ ಕಥೆ' ಎಂಬ ಷೇಕ್ಸ್‌ಪಿಯರನ "ಕಾಮಿಡಿ ಆಫ್‌ ಎರರ್ಸ್‌' ಎಂಬ ಕೃತಿಯ ಅನುವಾದವನ್ನು 
ಮಾಡಿರುವರು. ಧಾರವಾಡದ ಧೋಂಡೋ ನರಸಿಂಹ ಮುಳಬಾಗಲ್‌ (1848-1878) ಅವರು ಸಂಸ್ಕತ ನಾಟಕಗಳ 
ಭಾಷಾಂತರವಲ್ಲದೆ "ನುಡಿಗಟ್ಟು' ಎಂಬ ಕನ್ನಡ ವ್ಯಾಕರಣವನ್ನು ಬರೆದರು. "ಮ್ಯಾಕ್‌ಬೆತ್‌' ನಾಟಕವನ್ನು ಅನುವಾದಿಸಿದರು. 
ಧಾರವಾಡದ ರೊದ್ದ ಶ್ರೀನಿವಾಸರಾಯರು (1850-1929) ಶಿಕ್ಷಕರಾಗಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಲ್ಲದೆ ಕರ್ನಾಟಕ ಕಾಲೇಜಿನ 
ಸ್ಥಾಪನೆಗೆ ದುಡಿದವರು. ಹೊಸಪೇಟೆಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳದ ಅಧ್ಯಕ್ಷರಾಗಿದ್ದರು. ಕನ್ನಡದಲ್ಲಿ ಕವಿತೆಗಳನ್ನು ಬರೆದಿದ್ದಾರೆ. 


ಧಾರವಾಡದ ಮಾನವಿ ವೀರಪ್ಪ (ಸು. 1851) "ಕಥಾಸಾಗರ'ವೆಂಬ ಕೃತಿ ಬರೆದರು. ಹೂಲಿಯ ಗುರುಬಸಪ್ಪ ಹಳಕಟ್ಟಿಯವರು 
(1854-1936) ಧಾರವಾಡದಲ್ಲಿ ನೆಲೆಸಿ ಅನೇಕ ಇತಿಹಾಸ ಗ್ರಂಥಗಳನ್ನು ಬರೆದರು. ಇದೇ ಊರಿನ ಭೀಮರಾವ್‌ ಸ್ವಾಮಿರಾವ್‌ 
ಕಮಲಾಪುರ (1854-1916) ಮೂರು ಧಾರ್ಮಿಕ ಗ್ರಂಥಗಳನ್ನಲ್ಲದೆ "ಘಟಿಶಾಸ್ತ್ರ'ವೆಂಬ ಗ್ರಂಥವನ್ನು ಬರೆದರು. ಸಾತೇನ ಹಳ್ಳಿಯ 
ಸಕ್ಕರಿ ಬಾಳಾಚಾರ್ಯರು "ಶಾಂತಕವಿ (1856-1921) ಯೆಂಬ ಹೆಸರಿನಲ್ಲಿ ಅನೇಕ ನಾಟಕಗಳನ್ನು ಬರೆದರು. ಸುಮಾರು 65 
ಕೃತಿಗಳನ್ನು ಇವರು ರಚಿಸಿದಂತೆ ತಿಳಿಯುತ್ತದೆ. ಹರಿಕೀರ್ತನೆಗಳ ಮೂಲಕವೂ ಇವರು ಕನ್ನಡದ ಪ್ರಚಾರ ಮಾಡಿದರು. “ಶಾಂತೇಶ', 
“ಶಾಂತ ವಿಠಲ' ಎಂಬ ಅಂಕಿತದಲ್ಲಿ ಪದ್ಯಗಳನ್ನು ಬರೆದಿದ್ದಾರೆ. ಜಾನಪದ ಸೊಗಡಿನ ಜನಪ್ರಿಯ ಕವಿಯಾಗಿದ್ದರು. ಗಾಂತ್ರಿವಾಡದ 
ಭೀಮಾಜಿ ಶ್ರೀನಿವಾಸ ಅಡಬಡ್ಡಿ (1860-1894) ಅವರು "ಧ್ರುವಪದ ವಿಠಲ'ಯೆಂಬ ಅಂಕಿತದಲ್ಲಿ ಹಾಡುಗಳನ್ನು ಬರೆದಿದ್ದರಲ್ಲದೆ 
"ಪೆಣ್ಣಡೆಗನ್ನಡಿ', "ಸ್ವ್ರೀಧರ್ಮಸಾರ' ಎಂಬ ಕೃತಿಗಳನ್ನೂ ನಾಟಕಗಳನ್ನೂ ಬರೆದಿದ್ದಾರೆ. ಗೋವಿಂದ ವೆಂಕಟೇಶ ದೇಶಪಾಂಡೆ 
(1860-1945) ಸವಣೂರಿನವರಾಗಿದ್ದು “ಕಾರಡಗಿಮಹಾಲ ದೇಶಪಾಂಡೆಯವರ ಚರಿತ್ರೆ'ಯೆಂಬ ಕೃತಿ ಬರೆದಿದ್ದಾರೆ. ಹೊಂಬಳದ ' 
ಗುಂಡಭಟ್ಟ ಚಿಟಗುಪ್ಪಿಯವರು (ಸು.1860) "ಗಣೇಶೋಪಾಸಕ' ಕಾವ್ಯನಾಮದಿಂದ “ರಂಭಾ-ಶುಕ ಸಂವಾದವು' ಮುಂತಾದ ಎರಡು 
ಕೃತಿಗಳನ್ನು ರಚಿಸಿರುತ್ತಾರೆ. ಗಜೇಂದ್ರ ಗಡದ ಗೂಳಪ್ಪ ಕೊಟ್ರಪ್ಪ ಅರಳಿ (ಸು.1860) ಅವರು "ಕನ್ನಡ ಶೌರ್ಯಸಾಗರ' ಕೃತಿಯ 


ಸಾಹಿತ್ಯ ಮತ್ತು ಸಂಸ್ಕೃತಿ 731 


ಕರ್ತೃ. ಅಪ್ಪಯ್ಯಪ್ಪ ಹಿರೇಮಠ ಶಾಂತಗಿರಿ (ಸು. 1860) "ಸ್ತ್ರೀಯರ ಹಾಡು', "ಬೀಗಿತ್ತಿಯರ ಹಾಡು' ಮುಂತಾದ ಕೃತಿಗಳನ್ನು 
ಬರೆದಿದ್ದಾರೆ. | 


ನದೇಂದ್ರ ಗ್ರಾಮದ ರಾಮಚಂದ್ರ ಹನುಮಂತ ದೇಶಪಾಂಡೆ (1861-1931)ಯವರು ಕನ್ನಡನ ಸೇನಾನಿಯಾಗಿ, ಕವಿ ಹಾಗೂ 
ಇತಿಹಾಸಕಾರರಾಗಿದ್ದರು. ಈ ಭಾಗದಿಂದ ಎಂ.ಎ. ಪಾಸಾದವರಲ್ಲಿ ಮೊದಲಿಗರಾಗಿ ಧಾರವಾಡದ ವಿದ್ಯಾವರ್ಧಕ ಸಂಘದ ಸ್ಥಾಪಕ 
ಕಾರ್ಯದರ್ಶಿಯಾಗಿದ್ದರು. ಕರ್ನಾಟಕದ ಇತಿಹಾಸ ಹಾಗೂ ಹಲವು ಜೀವನಚರಿತ್ರೆಗಳನ್ನು ರಚಿಸಿದರು ಹೊಳೆ ಮಣ್ಣೂರಿನ ಅನಂತ 
ಅಣ್ಣಾಜಿ ಮಂಟಗಣೇಕರ್‌ (1865) ಅವರು "ವವೇಕಾನಂದ', "ಗಾಂಧೀಜಿ'ಯವರನ್ನು ಕುರಿತಂತೆ ಕೃತಿ ರಚನೆ. ಮಾಡಿರುತ್ತಾರೆ. 
" ಕಿನ್ನಾಳದಲ್ಲಿ ಹುಟ್ಟಿ ಕದರಮಂಡಲಿಗೆ ಬಂದು ನೆಲೆನಿಂತ ಶ್ರೀನಿವಾಸದಾಸರು (1865-1885). “ಕದರ: ಮಂಡಲಿಗೀಶ' ಎಂಬ 
ಅಂಕಿತದಲ್ಲಿ ಹಾಡುಗಳನ್ನು ಬರೆದಿದ್ದಾರೆ. ಧಾರವಾಡದ ಗುರುರಾವ್‌ ರಾಘವೇಂದ್ರ ಮಮದಾಪುರ (1865) ಅವರು, "ಲೋಕಬಂಧು' 
ಪತ್ರಿಕೆಯ ಸಂಪಾದಕರಾಗಿ “ಶೃಂಗಾರ ಪದಗಳ ಸಂಗ್ರಹ'ಯೆಂಬ ಕೃತಿಯಲ್ಲದೆ ಇನ್ನೂ ಎಂಟು ಕೃತಿಗಳನ್ನು ರಚಿಸಿರುತ್ತಾರೆ. ಜೋಯಿಸರ ' 
ಅರಳಹಳ್ಳಿಯಲ್ಲಿ ಜನಿಸಿದ ಹಾನಗಲ್ಲ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರದ ಸ್ಥಾಪಕರಾಗಿ “ಬಸವಭಾಷೆ', "ನೀತಿಸಂಗ್ರಹ' 
ಮತ್ತು ಭಜನಾವಳಿಗಳನ್ನು ರಚಿಸಿದರು. ಕೃಷ್ಣಾಜಿ ಅನಂತ (ಸು. 1868) ಅವರು ಹಾನಗಲ್‌ನಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದು 
ಕೆಲವು ಕವನಗಳನ್ನು ಬರೆದರು. ಹಾವೇರಿ ತಾಲೂಕಿನ ಮಲ್ಲೂರು ಗ್ರಾಮದ ಶಿವರುದ್ರಪ್ಪ ಸೋಮಪ್ಪ ಕುಲಕರ್ಣಿ (1869-1918) 
"ಗೌರೀಶ'ಯೆಂಬ ಅಂಕಿತದಲ್ಲಿ ಪಠ್ಯ ಪುಸ್ತಕಗಳನ್ನು ಮತ್ತು ಕವನಗಳನ್ನೂ ಕೆಲವು ವೈದ್ಯ ಗ್ರಂಥಗಳನ್ನೂ ಬರೆದಿದ್ದಾರೆ. 


ಗಳಗನಾಥದ ವೆಂಕಟ ತಿರಕೊ ಕುಲಕರಣಿ (1869-1942)“ಗಳಗನಾಥ'ಯೆಂಬ ಹೆಸರಿನಲ್ಲಿ ಅನೇಕ ಕೃತಿಗಳನ್ನು ಬರೆದಿದ್ದರಲ್ಲದೆ 
ಸ್ವಂತ ಮುದ್ರಣಾಲಯವನ್ನು ಹೊಂದಿ "ಸದ್ಭೋದ ಚಂದ್ರಿಕೆ'ಯೆಂಬ ಪತ್ರಿಕೆಯನ್ನು ಮುದ್ರಿಸಿ ತಮ್ಮ ಕಾದಂಬರಿಗಳನ್ನು ಅದರಲ್ಲಿ 
ಧಾರವಾಹಿಯಾಗಿ ಮುದ್ರಿಸುತ್ತಿದ್ದರು. ಗುತ್ತಲದಲ್ಲಿ ಗುರುಕುಲವನ್ನು ಸ್ಥಾಪಿಸಿ “ಸದ್ಗುರು” ನಿಯತಕಾಲಿಕೆಯನ್ನು ಪ್ರಾರಂಭಿಸಿದರು. 
ಸುಮಾರು 80ಕೃತಿಗಳನ್ನು ಬರೆದಿದ್ದು ಅವುಗಳಲ್ಲಿ 60 ಪ್ರಕಟವಾಗಿವೆ. ಕನ್ನಡದಲ್ಲಿ ಸದಭಿರುಚಿಯ ಕಾದಂಬರಿಗಳನ್ನು ಬರೆದು ಓದುಗರ 
ಸಮೂಹವನ್ನು ಸೃಷ್ಟಿಸಿದರು. ರಾಷ್ಟ್ರೀಯ ಜಾಗೃತಿಗೂ ಕಾರಣರಾದರು. ಇವರ ಜೊತೆಗಾರರಾಗಿದ್ದ ಗ.ತ್ರಂ. ಕರ್ಪೂರರು ಟಿಳಕ ಜೀವನ 
ಚರಿತ್ರೆಯೇ ಅಲ್ಲದೆ ಹಲವಾರು ರಾಷ್ಟ್ರೀಯ ವಿಚಾರ ಪ್ರತಿಪಾದಿಸುವ ಕೃತಿಗಳನ್ನು ರಚಿಸಿದರು. ಬಿ.ಫ. ಕಾಳೆ ಇವರ ಸಮಕಾಲೀನ 
ಇನ್ನೊಬ್ಬ ಲೇಖಕರಾಗಿದ್ದು ಪತ್ತೇದಾರಿ ಕಾದಂಬರಿಗಳನ್ನು ಬರೆದಿದ್ದಾರೆ. "ನಾಗೇಶ' ಎಂಬ ಕಾವ್ಯನಾಮದಲ್ಲಿ ಹಲವಾರು ಕಾದಂಬರಿಗಳನ್ನು 
ರಚಿಸಿದರು. ಗದಿಗಯ್ಯ ಹುಚ್ಚಯ್ಯಾ ಹೊನ್ನಪುರಮಠ (1870-1933) ಅವರು "ನೀತಿ ಮಂಜರಿ” ಮುಂತಾದ ಕೃತಿಗಳಲ್ಲದೆ ಕಾಯಿದೆ 
ಮೇಲೆ ಅನೇಕ ಕೃತಿಗಳನ್ನು ರಚಿಸಿರುತ್ತಾರೆ. ಕನ್ನಡದ ಖ್ಯಾತ ಪತ್ರಿಕೋದ್ಯಮಿಗಳಲ್ಲಿ ಅವರು ಅಗ್ರಗಣ್ಯರು. "ಮಡಿಕೇರಿಯ ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷಸ್ಥಾನಕ್ಕೆ ಆಯ್ಕೆಯಾಗಿದ್ದರು. 


ಹುಬ್ಬಳ್ಳಿಯ ಕಬೀರದಾಸರು (ಸಂ. 1870) ಸಿದ್ದಾರೂಢಾಶ್ರಮದ ಪ್ರವಚನಕಾರರಾಗಿದ್ದು ಸಿದ್ದಾರೂಢ ಕಥಾಮೃತವನ್ನು 

ಬರೆದಿದ್ದಾರೆ. ಹುಬ್ಬಳ್ಳಿಯಲ್ಲಿದ್ದ ಜೈನಕವಿ, ಹಿರಣ್ಯ ಗರ್ಭನೆಂಬುವವರು (ಸು. 1870) "ಎಶ್ವಕೃತಿ ಪರೀಕ್ಷಣ' ಹಾಗೂ 'ಸರಸ್ವತೀ 
ದ ಜಾ 

ಪ್ರಬಂಧ'ವೆಂಬ ಕೃತಿಗಳನ್ನು ರಚಿಸಿರುತ್ತಾರೆ. "ವಿಶ್ವಕೃತಿ ಪರೀಕ್ಷಣ'ವು ಪ್ರಾಚೀನ ಹಾಗೂ ಅರ್ವಾಚೀನ ಕೃತಿಗಳ ವಿಮರ್ಶಾ ಗ್ರಂಥವಾಗಿದೆ. 


ಹಾನಗಲ್ಲಿನ ವಲ್ಲಭ ಮಹಾಲಿಂಗ ತಟ್ಟಿಯೆಂಬುವವರು (1870-1922) "ಕನ್ನಡಿಗರ ಜನನ್ಕಾರ್ಥಕತೆ' ಮುಂತಾದ ಐದು 
ಕೃತಿಗಳನ್ನು ರಚಿಸಿರುತ್ತಾರೆ. ಹಾನಗಲ್ಲಿನ ವೆಂಕಟೇಶ ನಾರಾಯಣ ಜಮಖಂಡಿ (1870) ಅಂಕಗಣಿತ ಬಗ್ಗೆ ಪುಸ್ತಕ ಬರೆದಿದ್ದಾರೆ. 
ಶ್ರೀನಿವಾಸ ವೆಂಕಟೇಶ ಕಟ್ಟಿ (1872-1922) "ಸಂಗೀತ ಪ್ರಿಯದರ್ಶಿಕಾ'ಯೆಂಬ ಹೆಸರಿನಲ್ಲಿ ಹರ್ಷನ ನಾಟಕವನ್ನು ಭನನ 
ಇವರ ಅನೇಕ ಕವನಗಳು "ಪ್ರಭಾತ' ಮಾಸಪತ್ರಿಕೆಯಲ್ಲಿ ಅಚ್ಚಾಗಿವೆ. ರಾಣೆಬೆನ್ನೂರಿನವರಾಗಿದ್ದ ಹ ಕೃಷ್ಣರಾಯರು 
(1874-1947) ಕಿಲಕಾಲ "ಧಾರವಾಡ ವೃತ್ತ'ವೆಂಬ ಮರಾಠಿ ಪತ್ರಿಕೆಯ ಸಂಪಾದಕರಾಗಿದ್ದು ಕನ್ನಡ ಪತ್ರಿಕೆಗಳಾದ "ಕರ್ನಾಟಕ ವೃತ್ತ, 
"ಧನಂಜಯ? ಎಂಬ ಪತ್ರಿಕೆಗಳಿಗೂ ಸಂಪಾದಕರಾಗಿದ್ದರು. ಇವರು ನಾಟಕಕಾರರೂ ಉತ್ತಮ ಭಾಷಣಕಾರರೂ ಆಗಿದ್ದು ಹರಿಕತೆಗಳನ್ನೂ 
ಮಾಡುತ್ತಿದ್ದರು. ಬೆಳಗಾವಿಯ 24 ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 


732 ಧಾರವಾಡ ಜಿಲ್ಲೆ 


ನರಗುಂದದ ಜಿವಾಜಿ ವಿಷ್ಣು ಗೋಠೆ (1874-) ಜಾನ್ಸನ್ನನ “ರಾಸೆಲಾಸ್‌' ಎಂಬ ಕಾದಂಬರಿಯನ್ನು ಕನ್ನಡಕ್ಕೆ ತಂದಿರುವುದಲ್ಲದೆ 
ಸುಮಾರು 10 ಕೃತಿಗಳನ್ನು ರಚಿಸಿದ್ದಾರೆ. ಹಾವೇರಿ ತಾಲೂಕಿನ ಗುತ್ತಲಗ್ರಾಮದ ಯಲ್ಲೋ ಗುಡ್ಡೊ ಕುಲಕರ್ಣಿಯವರು 
(1878-1955) ಅಗಡಿಯ ಶೇಷಾಚಲಸ್ವಾಮಿಗಳ ಸನ್ನಿಧಿಯಲ್ಲಿದ್ದು "ವಾಸುದೇವಾಗ್ರಜ'ಯೆಂಬ ಹೆಸರಿನಿಂದ ಮರಾಠಿ ಪತ್ರಿಕೆ . 
'ಕೇಸರಿ'ಯ ಲೇಖನಗಳ ಕನ್ನಡಾನುವಾದವಲ್ಲದೆ ಅನೇಕ ಮಹಾತp ಮೇಲೆ Ki ರಚಿಸಿರುತ್ತಾರೆ. ಸಮರ್ಥ ರಾಮದಾಸರ 
"ದಾಸಬೋಧ'ವನ್ನು ಕನ್ನಡಿಸಿದ್ದಾರೆ. 


ಫಕೀರಪ್ಪ ಗುರುಬಸಪ್ಪ ಹಳಕಟ್ಟೆಯವರು (1880-1964) ಧಾರವಾಡದಲ್ಲಿ ಜನಿಸಿ ಬಿಜಾಪುರದಲ್ಲಿ ನೆಲೆಸಿ "ಶಿವಾನುಭವ' 
ಮತ್ತು "ನಮ್ಮ ಕರ್ನಾಟಕ' ಪತ್ರಿಕೆಗಳ ಸಂಸ್ಥಾಪಕ ಸಂಪಾದಕರಾಗಿ ಅನೇಕ ಶರಣರ ವಚನಗಳನ್ನು ಸಂಪಾದಿಸಿದವರಲ್ಲಿ ಅಗ್ರಗಣ್ಯರು, 
“ವಚನಪಿತಾಮಹ'ಯೆಂಬ. ಬಿರುದನ್ನು ಪಡೆದವರು. 1926 ರಲ್ಲಿ ಬಳ್ಳಾರಿಯಲ್ಲಿ ನಡೆದ 12 ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ 
ಇವರು ಅಧ್ಯಕ್ಷರಾಗಿದ್ದರು. ಹೊಳೆಆಲೂರಿನವರಾದ ಆಲೂರು ವೆಂಕಟರಾಯರದು (1880-1964) ಕನ್ನಡ ಚಳುವಳಿ, ಏಕೀಕರಣ 
ಮುಂತಾದ ವಿಷಯಗಳಲ್ಲಿ ಎದ್ದು ಕಾಣುವ ಹೆಸರು, "ಕರ್ನಾಟಕ ಗತ ವೈಭವ', "ಕರ್ನಾಟಕದ ವೀರರತ್ನಗಳು' ಮುಂತಾದ ಗ್ರಂಥಗಳನ್ನು 
ಬರೆದು ಜನರಲ್ಲಿ ಜಾಗೃತಿ ಮೂಡಿಸಿದವರು. ಜನತೆ ಇವರನ್ನು "ಕರ್ನಾಟಕ ಕುಲ ಪುರೋಹಿತ'ರೆಂದು ಕರೆದು ಗೌರವಿಸಿದೆ. 


ಅಗಡಿಯ ಶರಣಪ್ಪ ಎಂಬುವವರು ಛು. 1880) "ಎಿರಾಟ ಪರ್ವ ಮೂಚಪಾಯದ ಭಾಗವತರಾಟ'ಯೆಂಬ ಕೃತಿ ರಚಿಸಿದ್ದಾರೆ. 
ಧಾರವಾಡದ ರೆವೆರೆಂಡ್‌ ಚೆನ್ನಪ್ಪ ಉತ್ತಂಗಿಯವರು (1881-1962) ಧಾರವಾಡ, ಹುಬ್ಬಳ್ಳಿ, ಮುಂಡರಗಿ ಮತ್ತು ಹಾವೇರಿಗಳಲ್ಲಿ 
ಸೇವೆ ಸಲ್ಲಿಸಿ ಹಿಂದೂಧರ್ಮ, ಅಸ್ಪೃಶ್ಯತೆ ಮತ್ತು ವಚನಗಳ ಮೇಲೆ ಪುಸ್ತಕ ಬರೆದಿದ್ದು ಇವರ ಪ್ರಮುಖ ಸಂಪಾದಿತ ಕೃತಿ ಸರ್ವಜ್ಞ 
[ವಟನಗಳು'ಸೆಗ್ಲಷಿನಲ್ಲಿಯೂ ಇವರು ಯಲ್ಲಮ್ಮನ ಮೇಲೆ, ಬಸವಣ್ಣನವರ ಮೇಲೆ ಕೃತಿಗಳನ್ನು ರಚಿಸಿದ್ದಾರೆ. ಕಲ್ಬುರ್ಗಿಯಲ್ಲಿ ನಡೆದ 
(1939) 32 ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಬಂಕಾಪುರದ ಮಹದೇವ ಪ್ರಭಾಕರ ಶಾಸ್ತ್ರಿ ಪೂಜಾರ 
(1884-1962) ಅಗ್ರಗಣ್ಯ ವೈಯಾಕರಣಿಯಾಗಿದ್ದು ಧಾರವಾಡದಲ್ಲಿ ನೆಲಸಿ ಬೇರೆ ಬೇರೆ ವಿಷಯಗಳ ಮೇಲೆ 13 ಕೃತಿಯನ್ನು 
ರಚಿಸಿದ್ದಾರೆ. ಕಲಘಟಗಿಯ ಗೋಪಾಳಾಚಾರ್ಯ ಅಡಬಡ್ಡಿ (1884-1936) ಯವರು "ಅಭಿಜ್ಞಕ್ಷವಿ'ಯೆಂಬ ಹೆಸರಿನಲ್ಲಿ ನಾಟಕಗಳನ್ನು 
ಬರೆದಿದ್ದಾರೆ. ಇವರ ಪ್ರಮುಖ ನಾಟಕ "ವಿವೇಕ ವಿಜಯ', ಗದಗಿನವರಾದ ನಾರಾಯಣರಾವ್‌ ಕೃಷ್ಣರಾವ್‌ ಹುಯಿಲಗೋಳರು 
(1884-1971) ಕವಿಗಳಾಗಿ ನಾಟಕಕಾರರಾಗಿ ರಂಗಭೂಮಿಯ ಸುಧಾರಣೆಗಾಗಿ ದುಡಿದಿದ್ದಾರೆ. "ಉದಯವಾಗಲಿ ಚೆಲುವ 
ಕನ್ನಡನಾಡು' ಈ ಪ್ರಖ್ಯಾತ ಗೀತೆ ಇವರದೇ. ಅಣ್ಣಿಗೇರಿಯ ವತನದಾರರಾಗಿದ್ದ ರಾಘವೇಂದ್ರ ಕೃಷ್ಣ ಇನಾಮತಿ (1885-1940) 
ಯವರು ಇತಿಹಾಸ ಗ್ರಂಥಗಳನ್ನು ಹಾಗೂ ನಾಟಕಗಳನ್ನು ಬರೆದಿದ್ದಾರೆ. ಗರುಡ ಸದಾಶಿವರಾಯರು (1884-1955) ಗದಗನಲ್ಲಿ 
ವಾಸಿಸುತ್ತಿದ್ದು ನಾಟಕ ಕ್ಷೇತ್ರದಲ್ಲಿ ದುಡಿದು ಸುಮಾರು 58 ಕೃತಿಗಳನ್ನು ಬರೆದಿದ್ದಾರೆ. ಗುಂಡೋ ಕೃಷ್ಣ ಚುರಮರಿ ಛು. 1885) ' 
ಹುಬ್ಬಳ್ಳಿಯಲ್ಲಿ ಕೆಲಸದಲ್ಲಿದ್ದು ಒಥೆಲೋ ನಾಟಕವನ್ನು "ರಾಘವೇಂದ್ರರಾವ್‌ ನಾಟಕ'ಯೆಂಬ ಹೆಸರಿನಲ್ಲಿ ಕನ್ನಡಿಸಿದ್ದಾರೆ. ಗದಗಿನ 
ಅಚ್ಯುತರಾವ್‌ ಕೃಷ್ಣರಾವ್‌ ಹುಯಿಲಗೋಳರು (1885) ನಾಟಕ, ಜೀವನ ಚರಿತ್ರೆ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮ ಬರವಣಿಗೆ ನಡೆಸಿ 
ಒಟ್ಟು 14 ಕೃತಿಗಳನ್ನು ಬರೆದಿದ್ದಾರೆ. ರೋಣ ತಾಲೂಕು ಕೋಡಿಕೊಪ್ಪದ ಮಠದ ಬಸವರಾಜಶಾಸ್ತ್ರಿ (1886-1953) ಸಂಸ್ಕೃತ 
ಹಾಗೂ ಕನ್ನಡ ಪಂಡಿತರಾಗಿದ್ದು 12 ಕೃತಿಗಳನ್ನು ಬರೆದಿದ್ದಾರೆ. ಇವರ "ಕನ್ನಡ ಗದ್ಯದ ಐದು ಮಾಗಬ್ದೆಗಳು' ಕೃತಿಗೆ ಕರ್ನಾಟಕ 
ವಿದ್ಯಾವರ್ಧಕ ಸಂಘದ ಪ್ರಶಸ್ತಿ ಬಂದಿದೆ. ನಾರಾಯಣ ಶ್ರೀನಿವಾಸ ರಾಜ ಪುರೋಹಿತರು ಅಗಡಿಯವರಾಗಿದ್ದು ಕರ್ನಾಟಕ ಇತಿಹಾಸದ 
ಬಗ್ಗೆ ಅನೇಕ ಸಂಶೋಧನಾತಕ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಧಾರವಾಡದಲ್ಲಿ ನೆಲಸಿದ್ದ ಶಿವಲಿಂಗಪ್ಪ ಶಿವಯೋಗಪ್ಪ ಬಸವನಾಳರು 
(1893-1951) ಕನ್ನಡ, ಮರಾಠಿ, ಇಂಗ್ಲೀಷಿನಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ವಚನ ಸಾಹಿತ್ಯಕ್ಕೆ ಇವರ ಕೊಡುಗೆ ಅತ್ಯಂತ ಗಣ್ಯ. 
ಕುಂದಗೋಳದ ದತ್ತಾತ್ರಯ ಕೃಷ್ಣ ಭಾರದ್ದಾಜರು (1891-1953) ವೈದ್ಯರಾಗಿದ್ದು ಅನೇಕ ಪತ್ರಿಕೆಗಳ ಸಂಪಾದಕ, ಉಪ 
ಸಂಪಾದಕರಾಗಿದ್ದರು. ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ "ವೈದ್ಯಗುರು'ಯೆಂಬ ಪ್ರಶಸ್ತಿಯನ್ನು ಜನರು ನೀಡಿದ್ದರು. ಭೀಮಾಜಿ 
ಜೀವಾಜಿ ಹುಲಕವಿ (1895-1959) "ಶಾರದೆಯ ಮುತ್ತಿನ ಸರ' ಗ್ರಂಥಮಾಲೆಯ ಸಂಚಾಲಕರಾಗಿದ್ದರು. ರಾಮರಾವ್‌ 
ನರಗುಂದಕರರು (ಸು. 1885)ಕಾಯಿದೆ ಪುಸ್ತಕಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿರುವುದಲ್ಲದೆ ಚಿಕ್ಕ ಪ್ರಹಸನವೊಂದನ್ನು ರಚಿಸಿರುತ್ತಾರೆ. 
ಗದಗಿನವರಾದ ಗುರುರಾಜ ಭೀಮಾಣಾರ್ಯ ಜೋಶಿ (1897) ಒಂದೆರಡು ಕೃತಿಗಳನ್ನು ಬರೆದಿದ್ದಾರೆ. ಕೃಷ್ಣಾಜಿ ಬಾಪೂರಾವ್‌ 


ಸಾಹಿತ್ಯ ಮತ್ತು ಸಂಸ್ಕೃತಿ 733 


ಕುರಂದವಾಡ (ಸು.1900) ಬಂಕಾಪುರದಲ್ಲಿ ಶಿಕ್ಷಕರಾಗಿದ್ದು "ದ್ರೌಪದೀ ಸ್ವಯಂವರ'ಯೆಂಬ ಕೃತಿಯನ್ನು ರಚಿಸಿರುತ್ತಾರೆ. ಧಾರವಾಡದಲ್ಲಿ 
ಶಿಕ್ಷಕರಾಗಿದ್ದ ಕೃಷ್ಣರಾವ್‌ ಬಾಳಾಜಿ ಬೆಂಡಿಗೇರಿಯವರು ಜೈಮಿನಿ ಭಾರತದ 11ರಿಂದ 13 ನೇ ಸಂಧಿಗಳಿಗೆ ಇಂಗ್ಲೀಷಿನಲ್ಲಿ ಅರ್ಥ 
ದಾರೆ. ~ ಇ 


ವಿದೇಶಿ ಲೇಖಕರು : ಧಾರವಾಡ ಜಿಲ್ಲಾ ಭಾಗವು ಬ್ರಿಟೀಷರ ಅಧೀನಕ್ಕೆ ಬಂದ ಮೇಲೆ ಅನೇಕ ವಿದೇಶಿ ಪಾದ್ರಿಗಳು ಮತು 
ಅಧಿಕಾರಿಗಳು ಆ ಪ್ರದೇಶದಲ್ಲಿ ಕನ್ನಡ ಕಂಪನ್ನು ಎತ್ತಿ ತೋರಿಸಲು ಪ್ರಯತ್ನಿಸಿರುತ್ತಾರೆ. ಕಾವ್ಯ ರಚನೆಯಂತಹ ಕ್ಷೇತ್ರ ನಮ್ಮವರಿಗೆ 
ಹಳೆಯದಾದರೂ ಇಂಗ್ಲೀಷ್‌ ಅಧಿಕಾರಿಗಳ ಸಹವಾಸ, ಇಂಗ್ಲೀಷ್‌ ವಿದ್ಯಾಭ್ಯಾಸ ಮತ್ತು ಮುಂಬೈ, ಪುಣೆಯಂತಹ ಊರುಗಳ 
ಸಂಪರ್ಕದಿಂದ ಕಾವ್ಯರಚನೆಯಲ್ಲಿ ಮಾರ್ಪಾಟಾದುದಲ್ಲದೆ, ಅದುವರೆಗೆ ಸವಾರಿ ಮಾಡುತ್ತಿದ್ದ ಮರಾಠಿ ಪ್ರಭಾವದಿಂದ 
ಬಿಡುಗಡೆಯಾಗಲು ಈ ವಿದೇಶಿ ಅಧಿಕಾರಿಗಳು ಹಾಗೂ ಬರಹಗಾರರು ಧಾರವಾಡದಂತಹ ಪ್ರದೇಶದಲ್ಲಿ ಬಹುಮಟ್ಟಿಗೆ ಪ್ರಭಾವ 
ಬೀರಿದ್ದಾರೆ. ಧಾರವಾಡದ ಟ್ರೈನಿಂಗ್‌ ಶಾಲೆಯ ಸ್ಥಾಪನೆಯಂತಹ ಕಾರ್ಯದಿಂದ ಹಿಡಿದು ದಕ್ಷಿಣ ಮರಾಠಾ ಪ್ರದೇಶ ಮರಾಠಿ 
ಭಾಷೆಯ ಪ್ರದೇಶವಲ್ಲ ಕನ್ನಡದ ಪ್ರದೇಶವೆಂದು ಮೇಲಿನ ಅಧಿಕಾರಿಗಳಿಗೆ ವರದಿ ಮಾಡಿ ಆ ಮೂಲಕ ಈ ಪ್ರದೇಶದಲ್ಲಿ ಕನ್ನಡ 
ಶಾಲೆಗಳನ್ನು ತೆರೆಯಲು, ಕನ್ನಡ ಬಲ್ಲ ಅಧಿಕಾರಿಗಳನ್ನು ಸರ್ಕಾರಿ ಕಾರ್ಯದಲ್ಲಿ ಅದರಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ನಿಯೋಜಿಸಲು 
ಇವರ ಬೆಂಬಲವಿದ್ದದ್ದು ಬಹುಮುಖ್ಯ ಅಂಶ. ಹೀಗಾಗಿ ಡೆಪ್ಯೂಟಿ ಚನ್ನಬಸಪ್ಪ, ವೆಂಕಟರಂಗೋಕಟ್ಟಿ, ರೊದ್ದ ಶ್ರೀನಿವಾಸರಾವ್‌, 
ಆರ್‌.ಎಸ್‌. ಕಿತ್ತೂರ ಮುಂತಾದ ಕನ್ನಡದ ಕಟ್ಟಾಳುಗಳು ಈ ಭಾಗದಲ್ಲಿ ಅಧಿಕಾರಿಗಳಾಗಿ ಕನ್ನಡದ ಏಳ್ಗೆಗೆ ದುಡಿಯಲು 
ಕಾರಣವಾಯಿತು. ಇಂತಹ ಅಧಿಕಾರಿಗಳಲ್ಲಿ ವಿಲಿಯಮ್‌ ಆಲೇನ್‌ ರಸೆಲ್‌ ಎಂಬುವವರು ಯಾವ ಕೃತಿಗಳನ್ನು ಬರೆಯದಿದ್ದರೂ 
ಕೃತಿ ಬರೆಯುವವರಿಗೆ ಪ್ರೋತ್ಸಾಹದಾಯಕರಾಗಿ ನಿಂತರು (1892) ವಾಲ್ಬರ್‌ ಎಲಿಯಟ್‌ (1822-1883) ತಮ್ಮ ಜೀವನ ಸ್ಮತಿಯನ್ನು 
ಇಂಗ್ಲೀಷ್‌ನಲ್ಲಿ ಬರೆದರಲ್ಲದೆ ಶಾಸನಗಳೆ ಸಂಗ್ರಹಕ್ಕೆ ಪುರಾತತ್ವಕೋಧನೆಗೂ ದುಡಿದರು. ಧಾರವಾಡದಲ್ಲಿ ಕನ್ನಡ ಶಾಲೆ ತೆರೆಯಲು 
ಕಾರಣರಾದರು. ರೆವರೆಂಡ್‌ ಫರ್ಡಿನೆಂಡ್‌ ಎಫ್‌ ಕಿಟ್ಟಲ್ಲರು (1832-1903) ಧಾರವಾಡದಲ್ಲಿ ಕೆಲಕಾಲ (1882-86) ನೆಲಸಿದ್ದರು. 
ಇಲ್ಲಿಯೇ ಅವರು ಕನ್ನಡವನ್ನು ಗಾಢವಾಗಿ ಅಭ್ಯಸಿಸಿದರು. ರೆವರೆಂಡ್‌ ಫೆಡ್ರಿಕ್‌ ಜಿಗ್ಗರ್‌ ಹುಬ್ಬಳ್ಳಿ-ಧಾರವಾಡಗಳಲ್ಲಿ 35 ವರುಷವಿದ್ದರು. 
ಇವರು ಕರ್ನಾಟಕ ವಿದ್ಯಾವರ್ಧಕ ಸಂಘಕ್ಕೆ 1893-94ರಲ್ಲಿ ಅಧ್ಯಕ್ಷರೂ ಆಗಿದ್ದರು. ಕನ್ನಡ ಹಾಗೂ ಇಂಗ್ಲೀಷಿನಲ್ಲಿ ಅನೇಕ ಕೃತಿಗಳನ್ನು 
ರಚಿಸಿರುವರಲ್ಲದೆ ಶಾಲಾನಿಘಂಟನ್ನು ಮೊದಲು ರಚಿಸಿದವರು (1876). ಜಾನ್‌ ಎಫ್‌. ಫ್ಲೀಟ್‌ (1847-1917) ರು ವಿದ್ಯಾವರ್ಧಕ 
ಸಂಘದ ಗೌರವ ಸದಸ್ಯತ್ವ ಪಡೆದಿದ್ದರಲ್ಲದೆ ಮಹಾರಾಷ್ಟ್ರದ ದಕ್ಷಿಣ ವಿಭಾಗದ ಶಿಕ್ಷಣಾಧಿಕಾರಿಗಳಾಗಿದ್ದರು. ಇಂಗ್ಲೀಷಿನಲ್ಲಿ ಕರ್ನಾಟಕದ 
ಅರಸರ ಮೇಲೆ ಕೃತಿಯನ್ನು ಬರೆದಿದ್ದರಲ್ಲಬೆ ಆ ಭಾಗದ ಅನೇಕ ಶಾಸನಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲದೆ ಉತ್ತರ ಕರ್ನಾಟಕದ ಅನೇಕ 
ಐತಿಹಾಸಿಕ ಲಾವಣಿಗಳನ್ನು ಸಂಗ್ರಹಿಸಿರುತ್ತಾರೆ. ಜೆ. ಮ್ಯಾಕ್‌ ಸು. 1862) ಇವರು ಮತ್ತು ಕಿಟ್ಟಲ್ಲರೂ ಸೇರಿ "ವಿಚಿತ್ರ ವರ್ತಮಾನ 
ಸಂಗ್ರಹ'ವೆಂಬ ಪಾಕಿಕನ್ನು ನಡೆಸಿದರು. ಇದು ಇಂಗ್ಲೀಷ್‌ ಹಾಗೂ ಕನ್ನಡ ಭಾಷೆಗಳಲ್ಲಿತ್ತು. ಕಾವೃಪುಂಜ'ವೆಂಬ ಕವನಸಂಕಲನ 
ರಚಿಸಿರುತ್ತಾರೆ. ರೊದ್ದ ಶ್ರೀನಿವಾಸರಾವ್‌ ಮುಂತಾದವರು ಇವರ ಶಿಷ್ಯರಾಗಿದ್ದರು. 


ಹೀಗೆ ಈ ವಿದೇಶಿಯರು ದೇಶೀಯರಿಗೆ ಅನೇಕ ರೀತಿಯಲ್ಲಿ ಬೆನ್ನಲ್ಲಿ ನಿಂತು ಪ್ರೋತ್ಸಾಹಿಸಿದುದರಿಂದ ಧಾರವಾಡ ಪ್ರಾಂತ್ಯದಲ್ಲಿ 
ಕನ್ನಡದ ಕುಡಿ ಮತ್ತೆ ಚಿಗುರಲು ಕಾರಣವಾಯಿತು. 


ನವೋದಯ ಕಾಲ 


ಹತ್ತೊಂಬತ್ತನೆಯ ಶತಮಾನದ ಅಂತ್ಯ ಭಾಗದಲ್ಲಿದ್ದ ಕವಿಗಳು ಇನ್ನೂ ಪಾರಂಪರಿಕ ಕಾವ್ಯ ರಚನೆಯಿಂದ ಪ್ಯಾ 
ಪ್ರಯತ್ನದ ಸೂಚನೆಗಳು ಕಾಣಬರುತ್ತವೆ. ಶಾಂತ ಕವಿಗಳಂತಹವರ ಒಂದೆರಡು ರಚನೆಗಳಲ್ಲಿ ಹ ಛಾಯೆಯನ್ನು ಜಟ ಕೆ 
ಹೆಚ್ಚಳಗೊಂಡ ಪ್ರಾಂತ್ಯಾಭಿಮಾನ, ಪತ್ರಿಕೆಗಳು, ಇಂಗ್ಲಿಷ್‌ ಭಾಷೆಯ ಜ್ಞಾನ, ಹೆಚ್ಚಿದ ಮುದ್ರಣ ವ್ಯವಸ್ಥೆ ಮತ್ತು ರರ ನಟ 
ಇವುಗಳಿಂದ ಪ್ರೇರಣೆಗೊಂಡು ಹೊಸ ಬಗೆಯ ಕಾವ್ಯ ಪ್ರಯೋಗಗಳು ನಡೆದವು. ಛಂದಸ್ಸೂ ಸಹ ಹಳೆಯ ಈ: ಧಿ: ಸಾ 
ಜಾಡನ್ನು ಹಿಡಿಯಿತು. ಸಣ್ಣ ಕಥೆ, ಕಾದಂಬರಿ, ನಾಟಕ ಪ್ರವಾಸಕಥನ, ಲಲಿತ ಪ್ರಬಂಧ, ಪ್ರಾಚೀನ ಕೃತಿಗಳ ಸಂಪಾ ಡಿ ನ 
ಮುಂತಾದುವಲ್ಲದೆ ಅನುವಾದಗಳೂ ಈ ಕಾಲದಲ್ಲಿ ಬಂದವು. ಲೇಖನದ ವಸ್ತು ಸಾಮಾನ್ಯ ಜನರ ಜೀವನ ಭಷ J 
ಪರಿಸರದೆಡೆಗೆ ತಿರುಗಿತು. ಕರ್ನಾಟಕ ಸಾಹಿತ್ಯ ಪರಿಷತ್ತು ವಿದ್ಯಾವರ್ಧಕ ಸಂಘ, ಇತಿಹಾಸ ಸಂಶೋಧನ ಮಂಡ 


734 ಧಾರವಾಡ ಜಿಲ್ಲೆ 


ಸಾಹಿತ್ಯಕ ಸಂಸ್ಥೆಗಳ ಉದಯ, "ಪ್ರಬುದ್ಧ ಕರ್ನಾಟಕ', "ಸಾಹಿತ್ಯ ಪರಿಷತ್ಪತ್ರಿಕೆ', "ವಾಗ್ಭೂಷಣ', "ಜಯಕರ್ನಾಟಕ', “ಜೀವನ', 
"ಜಯಂತಿ'ಯಂತಹ ಸಾಹಿತ್ಯಕ ಪತ್ರಿಕೆಗಳು ಈ ಕಾಲದ ಕವಿಗಳಿಗೆ ಕಾವ್ಯ ರಚಿಸಲು ಪ್ರೋತ್ಸಾಹ ನೀಡಿದವು. ಹೀಗಾಗಿ ಅನೇಕ 
ಕವಿಗಳು ಉದಿಸಲು ಕಾರಣವಾಯಿತು. ಧಾರವಾಡದಲ್ಲಿ ಇವರ ಸಂಖ್ಯೆ ಅಧಿಕವಾಗಿತ್ತು. ನೌಕರಿ ಸಂಬಂಧವಾಗಿ ಧಾರವಾಡದಂತಹ 
ಊರಿನ ಸಂಪರ್ಕವೂ ಈ ಬಗೆಯ ಚಟುವಟಿಕೆ ಹೆಚ್ಚಲು ಕಾರಣವಾಯಿತು. ಇಂತಹ ವಾತಾವರಣವೇ ಅಲ್ಲದೆ ಧಾರವಾಡದಲ್ಲಿ 
ಕವಿತೆ ಬರೆಯುವವರಿಗೆ ಹಾಗೂ ವಾಚಿಸುವವರಿಗೆ ಪ್ರೇರಕವೆನ್ನುವಂತೆ "ಗೆಳೆಯರ ಗುಂಪು' ತಲೆಯೆತ್ತಿತ್ತು. ಇದಕ್ಕೂ ಮೊದಲು ರೈಟರ್‌ 
ಓಣಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಾಹಿತ್ಯಕ ಚಟುವಟಿಕೆ ನಡೆದಿತ್ತು ಆದರೂ ಗೆಳೆಯರಗುಂಪು ಮಾಡಿದ ಕಾರ್ಯ 

ಗೆಳೆಯರ ಗುಂಪು : ಅನೇಕ ವ್ಯಕ್ತಿಗಳು ಗೆಳೆಯರ ಗುಂಪಿನಿಂದ ಪ್ರೇರಿತರಾಗಿ ಸಾಹಿತ್ಯ ಚಟುವಟಿಕೆಯನ್ನು ನಡೆಸಿದವರು. 
ಬೇಂದ್ರೆಯವರು ವಿದ್ಯಾಭ್ಯಾಸ ಮುಗಿಸಿಕೊಂಡು ಧಾರವಾಡಕ್ಕೆ 1918 ರಲ್ಲಿ ಬಂದಾಗ ಈ ಗುಂಪು ಆರಂಭವಾಗಿರಬೇಕು. ಈ 
ಗುಂಪಿನಲ್ಲಿ ಬೇಂದ್ರೆಯವರು, ಅವರ ಮಿತ್ರರು, ವಿದ್ಯಾರ್ಥಿಗಳು, ಆಸಕ್ತರು ಸೇರಿದ್ದರು. ಕವಿತೆಗಳನ್ನು ಬರೆದವರು ಅದನ್ನು ವಾರಕ್ಕೊಮ್ಮೆ 
ವಾಚಿಸುವ, ಅದರಲ್ಲಿನ . ಗುಣಾವಗುಣಗಳನ್ನು ವಿಮರ್ಶೆಗೊಳಪಡಿಸುವ ಅವಕಾಶ ಹೊಂದಿದ್ದರು. ಈ ಗುಂಪಿನ ಕೇಂದ್ರ ವ್ಯಕ್ತಿ 
ಬೇಂದ್ರೆಯವರಾದರೂ, ಕೃಷ್ಣ ಶರ್ಮ ಬೆಟಗೇರಿ, ವಿನಾಯಕ ಕೃಷ್ಣ ಗೋಕಾಕ, ರಂಗನಾಥ ಶ್ರೀನಿವಾಸ ಮುಗಳಿ, ಶೇ.ಗೋ. ಕುಲಕರ್ಣಿ, 
ಪ್ರಹ್ಲಾದ ನರೇಗಲ್ಲ ನಾರಾಯಣ ಸಂಗಮ ಮುಂತಾದವರೂ ಇದ್ದು ಕನ್ನಡದ ಕಾವ್ಯದ ವಿವಿಧ ಮುಖಗಳ ಬೆಳವಣಿಗೆಗೆ 
ಹೆರಣಕರ್ತರಾದರು. ಎಜಾಪುರ ಜಿಲ್ಲೆಯ ಹಲಸಂಗಿಯ ಮಧುರಚೆನ್ನ ರೇವಪ್ಪಾಕಾಪಸೆ, ಧೂಲಾ ಮುಂತಾದವರೂ ಇದರಿಂದ 
ಪ್ರಭಾವಿತರಾದರು. ಈ ಗುಂಪಿನ ಮತ್ತೊಂದು ಕಾರ್ಯವೆಂದರೆ ಆಲೂರು ವೆಂಕಟರಾಯರಿಂದ "ಜಯ. ಕರ್ನಾಟಕ'ವನ್ನು 
ವಹಿಸಿಕೊಂಡದ್ದು ಇದು ಈ ಗುಂಪಿನ ಅಧಿಕೃತ ವಾಣಿಯಾಯಿತು ಹಾಗೂ ಆ ಕಾಲದ ನವೋದಯ ಸಾಹಿತ್ಯದ ಆಶೋತ್ತರಗಳನ್ನು 
ಪೂರೈಸಬಲ್ಲ ಒಂದು ಮಾಧ್ಯಮವಾಯಿತು: ಈ ಕಾರಣಗಳಿಂದ "ಜಯ ಕರ್ನಾಟಕ'ದ ಪ್ರಸಾರವೂ ವೃದ್ಧಿಯಾಯಿತು. ಇದರದೇ 
ಒಂದು ಮುದ್ರಣ ಸ್ಥಾಪಿತವಾಯಿತು. 1933 ರ ನಂತರ ಈ ಗೆಳೆಯರ ಗುಂಪು ಚದುರಿದ ಮೇಲೆ ಇಲ್ಲಿದ್ದ ಅನೇಕ ಕವಿಗಳು 
ಬೇರೆಡೆ ನೆಲೆಸಿದಾಗಲೂ ಅದೇ ಹುರುಪಿನಲ್ಲಿ ಕೆಲಸ ಮಾಡಿರುವುದು ತಿಳಿಯುತ್ತದೆ. 


ನವೋದಯದ ಆರಂಭ ಕಾಲದ ಕವಿಗಳಲ್ಲಿ ಅನೇಕರು ಪಾರಂಪರಿಕ ರೀತಿಯ ಛಂದಸ್ಸು, ಧಾಟಿಗಳನ್ನು ಬಳಸಿ ಕಾವ್ಯ ರಚನೆ 
ಮಾಡಿರುತ್ತಾರೆ. ಆದರೂ ಹೊಸರೀತಿಯ ವಿಷಯವನ್ನು ಸಾಹಿತ್ಯ ರಚನೆಗೆ ಆರಿಸಿಕೊಂಡಿರುವುದನ್ನು ಕಾಣಬಹುದಾಗಿದೆ. ಕ್ರಿ.ಶ. 
1900ರ ಸುಮಾರಿಗೆ ಮತ್ತು ಅಲ್ಲಿಂದೀಚೆಗೆ ಹುಟ್ಟಿದ ಬಹುತೇಕ ಕವಿಗಳು ಈ ಪರಂಪರೆಯನ್ನು: ಸೆಳೆಸುತ್ತಾರೆ. ಮುಂದೆ "ನವ್ಯಪಂಥ' 
ಸಾಹಿತ್ಯ ರಚನೆ ಬಳಕೆಗೆ ಬಂದಾಗ ಅನೇಕ ನವೋದಯ ಕವಿಗಳೂ ಈ ನವ್ಯಪಂಥದಲ್ಲಿ ಸಾಹಿತ್ಯ ರಚನೆ ಮಾಡಿರುವುದನ್ನು 
ಅರಿಯಬಹುದಾಗಿದೆ. ಈ ಪಂಥದ ಪ್ರಮುಖ ಉದ್ದೇಶ ಜನಸಾಮಾನ್ಯರ ಆಶೋತ್ತರಗಳನ್ನು ಕುರಿತು ಕಾವ್ಯ ರಚನೆ ಮಾಡುವುದಾಗಿತ್ತು. 
ಈ ಪಂಥವು ಸುಮಾರು 1950 ರ ದಶಕದಲ್ಲಿ ಆರಂಭವಾಯಿತು. ಗೋಕಾರ, ಕಣವಿ ಮುಂತಾದವರು ಈ ಎರಡೂ ರೀತಿಗಳಲ್ಲಿ 
ಕಾವ್ಯ ರಚನೆ ಮಾಡಿದರು. ಮುಂದೆ "ಬಂಡಾಯ ಸಾಹಿತ್ಯ' ಬಂದಾಗ ಈ ಕವಿಗಳಲ್ಲೇ ಆನೇಕರು ಅದರಲ್ಲೂ ಸಾಹಿತ್ಯ ರಚನೆ 
ಮಾಡಿರುತ್ತಾರೆ. ಹೀಗಾಗಿ ಪುನುರುಕ್ತಿ ಹಾಗೂ ಐತಿಹಾಸಿಕ ಬೆಳವಣಿಗೆಯ ದೃಷ್ಟಿಯಿಂದ ಇಲ್ಲಿ ಕವಿಗಳ ವಿಷಯ ಹೇಳುವಾಗ ಕಥೆ, 
ಕಾದಂಬರಿ, ಕಾವ್ಯ, ಪ್ರಬಂಧ, ಪ್ರವಾಸ ಕಥನ ಮುಂತಾಗಿ" ಇಂಗಡಿಸದೆ ಕವಗಳು ಹುಟ್ಟಿದ ಕಾಲಾನುಕ್ರಮಣಿಕೆಯನ್ನು ಅನುಸರಿಸಿದೆ. 
ನಾಟಕವು ಶ್ರವ್ಯ ಮತ್ತು ದೃಶ್ಯ ಮಾಧ್ಯಮವಾಗಿರುವುದರಿಂದ ಅದನ್ನು ಪ್ರತ್ಯೇಕವಾಗಿ ಬರೆದಿದೆ. 


ನವ್ಯಸಾಹಿತ್ಮ : ನವ್ಯ ಸಾಹಿತ್ಯ ರಚನಕಾರರು ಜನಜೀವನಕ್ಕೆ ಸಮೀಪವಾದ ಕಾವ್ಯಗಳನ್ನು ರಚಿಸಿದರು. ಕಾವ್ಯದಲ್ಲಿ ಮಣ್ಣಿನ 
ವಾಸನೆ ಇರಬೇಕೆಂಬುದು ಇವರ ಧ್ಯೇಯ, ಖಚಿತವಾದ ಮೌಲ್ಯಗಳನ್ನು ಹೊಂದಿರದ ಇವರು ಮೌಲ್ಯಗಳ ಶೋಧಕರೆನ್ನಬಹುದು. 
ಇಂತಹ ಕವನಗಳನ್ನು ರಚಿಸಿದವರಲ್ಲಿ ವಿನಾಯಕ ಕೃಷ್ಣಗೋಕಾಕರು ಮೊದಲಿಗರು. ಮುಂದೆ ಅನೇಕ ನವೋದಯದ ಕವಿಗಳು ಈ 
ನವ್ಯಪಂಥಕ್ಕೆ ಪಕ್ಷಾಂತರಗೊಂಡವರೇ ಆಗಿರುತ್ತಾರೆ. 


ಸಾಹಿತ್ಯ ಮತ್ತು ಸಂಸ್ಕೃತಿ 735 


ಇದೇ ಪಂಥ ಮುಂದುವರಿದು ಮುಂದೆ ಬಂಡಾಯ ಸಾಹಿತ್ಯವೆಂಬ ಹೆಸರಿನಲ್ಲಿ ಪ್ರಕಟಗೊಂಡಿತು. ಸ್ವಲ್ಪಮಟ್ಟಿಗೆ ಇದು 
ಯುವಕವಿಗಳನ್ನು ಆಕರ್ಷಿಸಿದ್ದರೂ ಅನೇಕ ನವ್ಯಕವಿಗಳು ಇದರಲ್ಲೂ ಕಾವ್ಯ ರಚನೆ ಮಾಡಿರುತ್ತಾರೆ. ಶೋಷಣೆ, ಅನ್ಯಾಯಗಳ ಎರುದ್ಧ 
ಧ್ವನಿ ತೆಗೆಯುವುದು ಈ ಬಂಡಾಯ ಸಾಹಿತ್ಯದ ಗುರಿ. 


ಧಾರವಾಡ ಜಿಲ್ಲೆಯು ಬೇಂದ್ರೆ, ಮುಗಳಿ, ಗೋಕಾಕ, ವಿ.ಎಂ. ಇನಾಂದರ, ಬಸವನಾಳ, ಸಾಲಿ ರಾಮಚಂದ್ರರಾವ್‌, ಬೆಟಗೇರಿ 
ಕೃಷ್ಣಶರ್ಮ, ದ.ಬಾ. ಕುಲಕರ್ಣಿ, ಕೃಷ್ಣಕುಮಾರ ಕಲ್ಲೂರು, ಪ್ರಹ್ಲಾದ ನರೇಗಲ್‌, ಸ.ಸ. ಮಾಳವಾಡ, ಎನ್‌.ಕೆ. ಕುಲಕರ್ಣಿ, ನಾರಾಯಣ 
ಸಂಗಮ, ಹುಯಿಲುಗೋಳ ನಾರಾಯಣರಾವ್‌, ಪಾ.ವೆಂ. ಆಚಾರ್ಯ, ಮುದವೀಡು ಕೃಷ್ಣರಾವ್‌, ಶಂ.ಬಾ ಜೋಶಿ, 
ಎಸ್‌.ಎಸ್‌.ಒಡೆಯರ್‌, ಆರ್‌.ಸಿ. ಹಿರೇಮಠ, ಆಲೂರು ವೆಂಕಟರಾವ್‌, ಜಿ.ಬಿ. ಜೋಶಿ (ಜಡಭರತ), ಭೂಸನೂರಮಠ, ವರದರಾಜ 
ಹುಯಿಲುಗೋಳ, ಸಿದ್ದಲಿಂಗ ದೇಸಾಯಿ, ಚನ್ನಮಲ್ಲಪ್ಪ ಕವಲಿ, ನೆಗಳೂರು ರಂಗನಾಥ, ಬಿ.ಆರ್‌. ವಾಡಪ್ಪಿ, ಡಿ.ಎಸ್‌. ಕರ್ಕಿ, 
ರಾವಬಹದ್ದೂರ, ವಾಲಿಗಂಗಪ್ಪ ದ.ಲ. ಕೆರೂರ, ಎನ್‌.ಎಸ್‌. ಗದಗಕರ, ಜಿ.ಎಸ್‌. ಆಮೂರ, ಶಾಂತಿನಾಥದೇಸಾಯಿ, ರಾಮಚಂದ್ರ 
ಕೊಟ್ಟಲಗಿ, ಕಲಮದಾನಿ ಗುರುರಾಯರು, ಬುರ್ಲಿ ಬಿಂದುಮಾಧವ, ಕುರ್ತಕೋಟಿ, ಬಸವರಾಜ ಕಟ್ಟೀಮನಿ ಮುಂತಾದ ಹಳೆಯ 
ಪೀಳಿಗೆಯ ಬಹುಮುಖ ಪ್ರತಿಭೆಯ ಸಾಹಿತಿಗಳನ್ನು ಈ ಶತಮಾನದಲ್ಲಿ ಕಂಡಿದೆ. 


ಚಂದ್ರಶೇಖರ ಪಾಟೀಲ, ಗಿರಡ್ಡಿ 'ಗೋವಿಂದರಾಜ, ಚಂದ್ರಶೇಖರ ಕಂಬಾರ, ಶ್ರೀನಿವಾಸ ತೋಫಖಾನೆ, ದೇವೇಂದ್ರಕುಮಾರ 
ಹಕಾರಿ, ಜಿ.ವಿ. ಕುಲಕರ್ಣಿ, ಆರ್‌.ಜಿ. ಕುಲಕರ್ಣಿ, ಗೋವಿಂದಮೂರ್ತಿ ದೇಸಾಯಿ, ಎಂ. ದಸ್ತಗೀರ್‌, ವೆಂ.ಮು. ಜೋಶಿ, ಎಂ.ಎಂ. 
ಕಲಬುರ್ಗಿ, ಸಿದ್ದಲಿಂಗ ಪಟ್ಟಣಶೆಟ್ಟಿ, "ವೀರಣ್ಣಾ ರಾಜೂರು, ಪಂಚಾಕ್ಷರಯ್ಯ ಹಿರೇಮಠ, ಸೋಮಶೇಖರ ಇಮ್ರಾಪುರ, ವಿ.ಜಿ. 
ಮಾರಿಹಾಳ, ಎಂ. ಜೀವನ, ಎಂ.ಎನ್‌. ರಾಜಶೇಖರಯ್ಯ ಸೆದಾನಂದನಾಯಕ,' ನೇಗಿನಾಳ, ಗಿರೀಶ್‌ ಕಾರ್ನಾಡ್‌, ಪರಡ್ಡಿ 
ಮಲ್ಲಿಕಾರ್ಜುನ, ಬಿ.ವಿ. ಶಿರೂರ, | ವಿ.ಎಸ್‌. ಹಿತ್ತಲಮನಿ, ಸುರೇಂದ್ರದಾನಿ , ಕೆ.ಎಸ್‌. ನಾರಾಯಣಾಚಾರ್ಯ, ದೇಶಪಾಂಡೆ 
ಸುಬ್ಬರಾಯ, ಮುಂತಾದ ಮುಂದಿನ ಪೀಳಿಗೆಯ ಪ್ರಭಾವಶಾಲಿಗಳನ್ನು ಕಂಡಿದೆ. ಸ್ತ್ರೀಬರಹಗಾರರೂ ಅನೇಕರಿದ್ದು ಅವರ ಬಗ್ಗೆ 
ಪ್ರತ್ಯೇಕವಾಗಿ ಚರ್ಚಿಸಿದೆ. ಸುದರ್ಶನ ದೇಸಾಯಿ ಪತ್ತೇದಾರಿ ಕಾದಂಬರಿಗಳ ಲೇಖಕರು. 


ಇತಿಹಾಸ ಸಂಶೋಧನೆಯಲ್ಲಿ ಆಲೂರ ವೆಂಕಟರಾವ್‌, ನಾ.ಶ್ರೀ. ರಾಜಪುರೋಹಿತ, ಬೆಂಗೇರಿ ಹುಚ್ಚೂರಾವ್‌, ಆರ್‌.ಎಸ್‌. 
ಪಂಚಮುಖಿ, ಕೆ.ಬಿ. ಪಾಠಕ (ಹುಬ್ಬಳ್ಳಿ), ಪಿ.ಬಿ. ದೇಸಾಯಿ, ಜಿ.ಎಸ್‌. ದೀಕ್ಷಿತ್‌, ವರದರಾಜ ಉಮರ್ಜಿ, ಎ.ಎಂ. ಅಣ್ಣಿಗೇರಿ, 
ಎಸ್‌.ಎಸ್‌. ಒಡೆಯರ್‌, ಶ್ರೀನಿವಾಸ ರಿತ್ತಿ ಬಿ.ಆರ್‌. ಗೋಪಾಲ, ಎಸ್‌. ಶೆಟ್ಟರ್‌, ಕೆ.ಆರ್‌. ಬಸವರಾಜ್‌, ರಘುನಾಥಭಟ್‌, ಲೀಲಾ 
ಶಾಂತಕುಮಾರಿ, ರು.ಮ. ಷಡಕ್ಷರಯ್ಯ ಪಾಡಿಗಾರ್‌, ಸಿಂದಗಿ ರಾಜಶೇಖರ ಇವರೆಲ್ಲ ಉಲ್ಲೇಖನೀಯರು. ಕರ್ನಾಟಕ ಇತಿಹಾಸ 
ಸಂಶೋಧ ಮಂಡಲ (1914), ಕನ್ನಡ ಸಂಶೋಧನ ಸಂಸ್ಥೆ ಕರ್ನಾಟಕ ವಿಶ್ವವಿದ್ಯಾಲಯ ಇವೆಲ್ಲ ಇವರಿಗೆ ಸ್ಪೂರ್ತಿ ಪ್ರೋತ್ಸಾಹ 
ಒದಗಿಸುತ್ತ ಬಂದಿವೆ. 

ರಾಷ್ಟ್ರೀಯ ಜಾಗೃತಿಯ ಕಾಲದಲ್ಲಿ ಜೀವನ ಚರಿತ್ರೆ, ವಿಚಾರ ಸಾಹಿತ್ಯ ಹಾಡುಗಳನ್ನು ರಚಿಸಿ ಜನಜಾಗೃತಿಗೆ ಶ್ರಮಿಸಿದವರಲ್ಲಿ 
ಆಲೂರು, ಮುದುವೀಡು ಇವರ ಸಾಲಿಗೆ ಸೇರತಕ್ಕವರು ಖ್ಯಾತ ಬುದ್ದಿಜೀವಿ ಆರ್‌.ಆರ್‌. ದಿವಾಕರ, ಅಲ್ಲದೆ ನಾ.ಸಂ. ಹರ್ಡೀಕರ್‌, 
ರಾ.ವೆ. ಕರಗುದರಿ, ಶ್ರೀಧರ ಖಾನೋಳಕರ, ಕಲ್ಲನಗೌಡ (.ಎಫ್‌) ಪಾಟೀಲ, ಬಾಲಚಂದ್ರ ಫಾಣೇಕರ, ಗುರುನಾಥ ಜೋಶಿ, 
ಶಂ.ಬಾ. ಮನಗೋಳಿ, ಸಿದ್ದನಾಥಪಂಥ, ಬಿಂದು ಮಾಧವ ಬುರ್ಲಿ, ಅಬ್ದುಲ್‌ ಸಮದ್‌, ಮುಂತಾದವರು. ಇವರುಗಳು ನವೋದಯದ 
ಕಾಲದ ನಂತರ ವ್ಯಾಪಕ ಕೆಲಸ ಮಾಡಿದವರು. 


ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ (1896-1982) "ಗೆಳೆಯರ ಗುಂಪಿ'ನ ಕೇಂದ್ರ ವ್ಯಕ್ತಿಗಳು. "ಅಂಬಿಕಾತನಯದತ್ತ 
ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಕಾವ್ಯ ನಾಟಕಗಳನ್ನು ಬರೆದವರು. ಮಕ್ಕಳ ಸಾಹಿತ್ಯಕ್ಕೂ ಕೊಡುಗೆ ನೀಡಿದ್ದಾರೆ. 1943 ರಲ್ಲಿ 
ಶಿವಮೊಗ್ಗದಲ್ಲಿ ನಡೆದ 27ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರಿಗೆ ಕರ್ನಾಟಕ ಸರ್ಕಾರ, ಸಾಹಿತ್ಯ ಅಕಾಡೆಮಿ, 
ಕೀಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಲ್ಲದೆ ಭಾರತ ಸರ್ಕಾರದಿಂದ ಪದಶ್ರೀ ಪ್ರಶಸ್ತಿ ಬಂದಿದೆ. ಇದಲ್ಲದೆ 1974 ರಲ್ಲಿ ಭಾರತೀಯ 
ಜ್ಞಾನ ಪೀಠ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ರೋಣ ತಾಲೂಕು ಮೆಣಸಿಗಿಯ ಕರವೀರಪ್ರ ಬಸಪ್ಪ ಅಂಗಡಿ (1897) ಅವರು ಆರತಿ 
ಪದಗಳನ್ನು ಬರೆದಿದ್ದಾರೆ. ಚನ್ನಬಸಪ್ಪ ಎಲ್ಲಪ್ಪ ಕವಲಿ (1900-1985) ಬ್ಯಾಡಗಿಯರಾಗಿದ್ದು ಇವರು ಬರೆದ ಹಲವಾರು ಕೃತಿಗಳಲ್ಲಿ 


736 ಧಾರವಾಡ ಜಿಲ್ಲೆ 


ಮಕ್ಕಳ ಪುಸ್ತಕ "ಪುಟ್ಟಣ್ಣನ ಪ್ರಪಂಚಕ್ಕೆ ಕೇಂದ್ರ ಸರ್ಕಾರದ ಬಹುಮಾನ ಬಂದಿದೆ. ಗದಗಿನ ಕೋಟೆ ಬಸಪ್ಪ ಶಾಸ್ತ್ರಿಗಳು (1900) 
"ಷಡಕ್ಷರದೇವನ ಸ್ತೋತ್ರ ಮಂಜರಿ' ಗ್ರಂಥವನ್ನು ಬರೆದಿದ್ದಾರೆ. ಇದೇ ಗ್ರಾಮದ ಗಿರಿಯಪ್ಪ ಗೌಡ ಬಸವಗೌಡ ಬಾಬೂಗೌಡ್ರ 
(1900) ಇವರು ತಂದೆ ಮಗಳಿಗೆ ಬರೆದ ಓಲೆ. ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇದೇ ಗ್ರಾಮದ ಅಯ್ಯನಗೌಡ ಮಲ್ಲೇಶಗೌಡ 
ಪಾಟೀಲ (1901) ಮೂರು ಕೃತಿಗಳ ಲೇಖಕರು. ರೋಣ ತಾಲೂಕಿನ ಹಾಲಕೆರೆಯ ಟಿ.ಎಲ್‌. ಕೆಂಪಣ್ಣ ನಾಯಕ (1901-1975) 
ವಿಶ್ವಧರ್ಮ ಪ್ರಕಾಶವೆಂಬ ಕೃತಿ ಬರೆದಿದ್ದಾರೆ. ಹೊಂಬಳದ ಗೋವಿಂದಾಚಾಯರ ಭೀಮಾಚಾರ್ಯ ಜೋಶಿ (1905-1994) 
(ಜಡಭರತ) ಇವರು ನಾಟಕಕಾರರಾಗಿ, ರಂಗಭೂಮಿಯ ಯಶಸ್ಸಿಗಾಗಿ ದುಡಿದು ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಇವರಿಗೆ 
"ಪದಶ್ರೀ' ಪ್ರಶಸ್ತಿ ಸಂದಿದೆ. ಮೇವುಂಡಿಯವರಾದ ಮೇವುಂಡಿಮಲ್ಲಾರಿಯವರು (1906-1975) ಮಕ್ಕಳ ಸಾಹಿತ್ಯವನ್ನು ಹೆಚ್ಚಾಗಿ 
ಬರೆದಿದ್ದು "ಕನ್ನಡ ಶಾಸನ ಕವಿಗಳು' ಎಂಬ ಕೃತಿಯ ಲೇಖಕರು. ರೋಣ ತಾಲೂಕಿನ ಹೊಳೆ ಆಲೂರಿನ "ರಸಿಕರಂಗ' ಕಾವ್ಯನಾಮದ 
ರಂಗನಾಥ ಶ್ರೀನಿವಾಸ ಮುಗಳಿಯವರು (1906-1993) ಅನೇಕ ಕಾದಂಬರಿ, ನಾಟಕ ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 
ಬರೆದಿದ್ದಾರೆ. ಕನ್ನಡ ಹಾಗೂ ಇಂಗ್ಲೀಷ್‌ ಭಾಷೆಗಳೆರಡರಲ್ಲೂ ಕೃತಿರಚನೆ ಮಾಡಿರುತ್ತಾರೆ. ಇವರಿಗೆ ಪುಣೆ ವಿಶ್ವವಿದ್ಯಾಲಯವು ಡಿಲಿಟ್‌ 
ಪದವಿ ನೀಡಿದೆ. ಸಿದ್ಧಗಂಗೆಯಲ್ಲಿ ನಡೆದ 44 ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1976 ರಲ್ಲಿ ಸಾಹಿತ್ಯ 
ಅಕಾಡೆಮಿಯ ಗೌರವ ಪ್ರಶಸ್ತಿ ಪಡೆದಿದ್ದರು. ಧಾರವಾಡ ಜಿಲ್ಲೆಯ ಜಾವೂರಿನ ಪ್ರಹ್ಲಾದ ಬಂಡೇರಾವ ನರೇಗಲ್ಲ (ವತ) (1907) 
ಪ್ರಬಂಧ, ಕಾದಂಬರಿ, ವಿಮರ್ಶೆಯ ಮೇಲೆ ಕೃತಿಗಳನ್ನು ರಚಿಸಿರುತ್ತಾರೆ. ರವೀಂದ್ರರ "ಗೀತಾಂಜಲಿ'ಯನ್ನು ಭಾಷಾಂತರಿಸಿದ್ದಾರೆ. ಕೆಲವು 
ಕೃತಿಗಳನ್ನು ಸಂಪಾದಿಸಿರುತ್ತಾರೆ. ಅಗಡಿಯ ಗುಡ್ಡೋ ಯಲ್ಲೋ ಕುಲಕರ್ಣಿಯವರು (1908) 40 ವರ್ಷಗಳ ಕಾಲ 
ಸದ್ಯೋದಚಂದ್ರಿಕೆ'ಯ ಸಂಪಾದಕರಾಗಿದ್ದರು. ಧಾರವಾಡ ಜಿಲ್ಲೆಯ ಕಲ್ಲೂರಿನವರಾದ ಕೃಷ್ಣಕುಮಾರ ಕಲ್ಲೂರವರು (1909-1982) 
ಅವರು ನವೋದಯ ಕಾಲದ ಸಣ್ಣಕತೆಗಳ ಬರಹಗಾರರಲ್ಲಿ ಒಬ್ಬರು. ಅವರು ಬರೆದಿರುವ "ಜಾಗೃತ ಭಾರತ' ನಾಟಕಕ್ಕೆ ಮುಂಬ 
ಸರ್ಕಾರ 1955 ರಲ್ಲಿ ಪ್ರಥಮ ಬಹುಮಾನ ನೀಡಿದೆ. ರೋಣ ತಾಲೂಕು ಮೆಣಸಗಿ ಗ್ರಾಮದ ಪಾಂಡುರಂಗ ತಮಾಜಿ 
ಕುಲಕರ್ಣಿಯವರು ಛು. 1900 ವೈದ್ಯರಾಗಿ ವೈದ್ಯಕೀಯಕ್ಕೆ ಸಂಬಂಧಿಸಿದ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಮರಾಠಿಯ 
"ದಾಸಬೋಧ'ವನ್ನೂ ಕನ್ನಡಕ್ಕೆ ತಂದಿರುತ್ತಾರೆ. 

ವಿನಾಯಕ ಕೃಷ್ಣ ಗೋಕಾಕ್‌ (ಸವಣೂರಿನಲ್ಲಿ ಹುಟ್ಟಿದವರಾಗಿದ್ದು) ಕಾವ್ಯಸಂಕಲನ, ನಾಟಕ, ವಿಮರ್ಶೆ, ಪ್ರಬಂಧ ಹಾಗೂ 
ಪ್ರವಾಸ ಸಾಹಿತ್ಯವನ್ನು ಕುರಿತು ಕೃತಿಗಳನ್ನು ರಚಿಸಿರುತ್ತಾರೆ. ಇವರ ಪ್ರಸಿದ್ದ ಕಾದಂಬರಿ ಸಮರಸವೇ ಜೀವನ'. "ಭಾರತ ಸಿಂಧುರಶ್ಮಿ 
ಇವರ ಬೃಹತ್‌ ಕಾವ್ಯ. ಇವರು ನವೋದಯ ಹಾಗೂ ನವ್ಯಪಂಥರ ಕವಿಗಳು. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಹಾಗೂ ಜ್ಞಾನಪೀಠ 
ಪ್ರಶಸ್ತಿ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಬಂದಿವೆ. 


ಹಾನಗಲ್ಲಿನ ವಿರಕ್ತಮಠದ ಕುಮಾರ ವಿಭುಸ್ವಾಮಿಗಳು "ಭಿಕ್ಷುಕ ಮಹೇಶ ಏಿಲಾಸ' ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇದೇ 
ಮಠದ ಗಿರಿಯಾಪುರದ ಕುಮಾರಸ್ವಾಮಿಗಳು ಶಿವಯೋಗಿ ಸಿದ್ದರಾಮನ ವಚನಗಳನ್ನು ಸಂಪಾದಿಸಿರುತ್ತಾರೆ. ಸಂಗಪ್ಪ ಸಂಗನಬಸಪ್ಪ 
ಮಾಳವಾಡರು (1910-1987) ಮೆಣಸಗಿ ಗ್ರಾಮದವರಾಗಿದ್ದು ಸಂಶೋಧಕರಾಗಿ ಹಾಗೂ ಲಲಿತ ಸಾಹಿತ್ಯ ಕರ್ತೃವಾಗಿ ಪ್ರಸಿದ್ದರು. 
1972 ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪುರಸ್ಕೃತರು. ಸಂಗಯ್ಯ ಶಿವಮೂರ್ತಯ್ಯ ಭೂಸನೂರುಮಠ (1911) 
ನಿಡಗುಂದಿಯವರಾಗಿದ್ದು "ಶೂನ್ಯ ಸಂಪಾದನೆ ಪರಾಮರ್ಶೆ' ಗ್ರಂಥವಲ್ಲದೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಮೇಲಿನ ಗ್ರಂಥಕ್ಕೆ 
1969 ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ; "ಭವ್ಯಮಾನದ' ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಂದಿದೆ. 
ಕುಂದಗೋಳದ ಹಿರೇಹರಕುಣಿಯ ಸದಾಶಿವಸ್ತಾಮಿ ಶಿವಾನಂದ ಮಠ (1913) ಅವರು ವೀರಶೈವ ಜಗದ್ಗುರುಗಳ ಮೇಲೆ ಕೃತಿಗಳನ್ನು 
ಬರೆದಿದ್ದು ಕೀರ್ತನಕಾರರೂ ಆಗಿರುತ್ತಾರೆ. ನಾರಾಯಣ ಕೃಷ್ಣ ಕುಲಕರ್ಣಿ (ಎನ) (1913) ಇವರು ಗದಗಿನವರಾಗಿದ್ದು ನಾಟಕ 
ವಿಮರ್ಶೆಗಳನ್ನು ವಿನೋದಪರ ಬರಹಗಳನ್ನೂ ರಚಿಸಿದ್ದು ಇವರು 1981 ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕೃತರು. ಅಣ್ಣಿಗೇರಿಯ 
ಅಮೃತ ಮಹಾದೇವ ಅಣ್ಣಿಗೇರಿಯವರು (1914-1987) ವಾಸ್ತುಶಿಲ್ಪ ಕೇಂದ್ರಗಳ ಮೇಲೆ (ಐಹೊಳೆ, ಬಾದಾಮಿ, ಬಿಜಾಪುರ 
ಇತ್ಯಾದಿ) ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವರು ಶಾಸನತಜ್ನರೂ ಆಗಿದ್ದರು. ಅದೇ ಊರಿನ ಬಿ.ಆರ್‌. ವಾಡಫ್ರಿ (ಛಾರತೀಶ) 
(1914) ಅವರು ನಾಟಕ, ಪ್ರಬಂಧ ಕಥೆಗಳನ್ನು ಬರೆದಿದ್ದಾರೆ. ಇವರು ಬರೆದ “ತಾರಕಂಬಿ' ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ 


ಸಾಸ್ರ ವಷ್ಟು ಹುತ್ಮತ 737 


ಬಹುಮಾನ ಬಂದಿದೆ. ಜಿ.ಡಿ. ನಾಡಕರ್ಣಿ ಸಾಹಿತ್ಯ ವಿಮರ್ಶೆ, ಲಲಿತ ಪ್ರಬಂಧಗಳಿಂದ ಖ್ಯಾತರು, ನೆಗಳೂರು ರಂಗನಾಥ (ಛೆರಂಗ) 
ಬಹುಮುಖ ಪ್ರತಿಭೆಯ ಬರಹಗಾರ, ವೆಂಕಟೇಶ ಕುಲಕರ್ಣಿ ಕಾನೂನು ಗ್ರಂಥಗಳ ಅನುವಾದಕ. ನಾಟಕಕಾರ ಎಚ್‌.ಕೆ. ರಂಗನಾಥ 
ಧಾರವಾಡದಲ್ಲಿ ಬಹುಕಾಲ ಇದ್ದವರು. ಎಸ್‌.ಆರ್‌. ಮಳಗಿ ಖ್ಯಾತ ವಿಮರ್ಶಕರು. ಹಾನಗಲ್ಲಿನ ನಾರಾಯಣ ಶ್ರೀನಿವಾಸ ಗದಗಕರ 
(ಎಸ್‌. ರಮಾನಂದ) (1915) ವ್ಯಕ್ತಿ ಚಿತ್ರ, ಕವನ, ಪ್ರಬಂಧಗಳನ್ನು ಬರೆದಿದ್ದಾರೆ. ಅವರ “ವಾಗ್‌ಲಹರಿ' ಕೃತಿಗೆ 1956 ರಲ್ಲಿ ರಾಜ 

ಲ ನ ಅ 
ರ್ಷಾರದ ಬಹುಮಾನ ಬಂದಿದೆ. ರೋಣ ತಾಲೂಕು ಅಬ್ಬಿಗೇರಿಯ ರಾಮಚಂದ್ರ ವೆಂಕಟೇಶ ಕುಲಕರ್ಣಿಯವರು (1918) 
“ಗಾಳಿಪಟ' ಮುಂತಾದ ಲಲಿತ ಪ್ರಬಂಧಗಳನ್ನು ಬರೆದಿದ್ದಾರೆ. ತುಮಿನ ಕಟ್ಟೆಯ ಕೃಷ್ಣಾಚಾರ್ಯ ತಮಣ್ಣಾಚಾರ್ಯ ಪಾಂಡುರಂಗಿ 
(1918) ಯವರು ಸಂಸ್ಕೃತದ ವಿದ್ವಾಂಸರಾಗಿದ್ದು ಸಂಸ್ಕತ ಸಾಹಿತ್ಯದ ಮೇಲೆ ಕನ್ನಡ, ಇಂಗ್ಲಿಷ್‌ ಹಾಗೂ ಸಂಸ್ಕೃತದಲ್ಲಿ ಗ್ರಂಥಗಳನ್ನು 
ಬರೆದಿದ್ದಾರೆ. ಸಂಸ್ಕೃತ ವಿದ್ದಾಂಸರಾಗಿ ಕನ್ನಡದಲ್ಲಿ ಬರೆದವರಲ್ಲಿ ಪಂಡರಿನಾಥಾಚಾರ್ಯ ಗಲಗಲಿ, ರಾಮಚಾರ್ಯ ಗಲಗಲಿ, ಕೆ. 
| ಕೃಷ್ಣಮೂರ್ತಿ, ಬಿ.ಆರ್‌. 'ಮೊಡಕ್‌, ಕೆ.ಎಸ್‌. ನಾರಾಯಣಾಚಾರ್ಯ, ಕೇಶವಶರ್ಮ ಗಲಗಲಿ, ದಯಾನಂದ ಶಾನಭಾಗ, ಖಡಬಡಿ, 
ಚಂದ್ರಮೌಳಿ ನಾಯ್ಕರ್‌, ಬಾಲಚಂದ್ರ ಶಾಸ್ತ್ರಿ ಮಹೇಶ್ವರ ಜೋಶಿ, ರಾಜೇಶ್ವರಶಾಸ್ತ್ರಿ ಉಲ್ಲೇಖನೀಯರು. ಧಾರವಾಡ ಜಿಲ್ಲೆಯ 
ಹರವಿಯ ಚನ್ನಪ್ಪ ಎರೆಸೀಮೆಯವರು (1919) ಅನೇಕ ಕೃತಿಗಳನ್ನು ಬರೆದಿದ್ದು ಅವರು “ಜೇನು' ಕೃತಿಗೆ ವೈಜ್ಞಾನಿಕ ಪುಸ್ತಕದ 
ಬಹುಮಾನ ಬಂದಿದೆ. (1964) ರೋಣ ತಾಲೂಕಿನ ಕುರುಡಗಿಯ ರುದ್ರಯ್ಯ ಚಂದಯ್ಯ ಹಿರೇಮಠರು (1920) ಕರ್ನಾಟಕ 
ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ, ವಿಮರ್ಶಕರಾಗಿ, ಕವಿಗಳಾಗಿ, ಖ್ಯಾತರಾಗಿದ್ದಾರೆ. 1970 ರಲ್ಲಿ ಸಾಹಿತ್ಯ ಅಕಾಡೆಮಿಯ 


ಬಹುಮಾನ ಪಡೆದಿದ್ದಾರೆ. 


ಗಜೇಂದ್ರಗಡದ ಕನಕಪ್ಪ ಹನುಮಪ್ಪ ದಾಸರ (192 1) ಅವರು "ಕನಕದಾಸ' ಎಂಬ' ಕಾವ್ಯನಾಮದಲ್ಲಿ ಎರಡು ಆಧ್ಯಾಶಿಕ ' 
ಕೃತಿಗಳನ್ನು ಬರೆದಿದ್ದಾರೆ. ಮರಿಬಸಣ್ಣ ಸಣ್ಣಬಸಪ್ಪ ಸುಂಕಾಪುರ (1921) ಅವರು ಮುಳಗುಂದದವರಾಗಿದ್ದು ಅನೇಕ ಪ್ರಾಚೀನ 
ಗ್ರಂಥಗಳ ಸಂಪಾದನೆ, ಜಾನಪದ ಸಾಹಿತ್ಯ ಮುಂತಾದವುಗಳ ಮೇಲೆ ಕೃತಿಗಳನ್ನು ರಚಿಸಿರುತ್ತಾರೆ. 1981 ರಲ್ಲಿ ರಾಜ್ಯ ಸಾಹಿತ್ಯ 
ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಶಿಗ್ಗಾಂವಿ ತಾಲೂಕು ಹಿರೇಮಲ್ಲೂರಿನ ಈಶ್ವರನ್‌ (1922) ಅವರು "ಹರಿಹರನ ಕೃತಿಗಳು 
ಸಂಖ್ಯಾನಿರ್ಣಯ'ವೇ ಅಲ್ಲದೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಇಂಗ್ಲಿಷ್‌ ರಚನೆಗಳೂ ಸೇರಿ ಸುಮಾರು 50 ಕೃತಿಗಳನ್ನು 
ರಚಿಸಿರುತ್ತಾರೆ. 1983 ರಲ್ಲಿ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. ಸುಬ್ಬಣ ರಂಗನಾಥ ಎಕ್ಕುಂಡಿಯವರು (1923) 
ರಾಣೆಬೆನ್ನೂರಿನವರಾಗಿದ್ದು ಖ್ಯಾತ ಕವಿ, ಅಲ್ಲದೆ ವಿಮರ್ಶೆ, ಕಥೆ, ಕಾದಂಬರಿಗಳನ್ನು ಬರೆದಿದ್ದಾರೆ. ರಾಜ್ಯಶಿಕ್ಷಕ ಪ್ರಶಸ್ತಿ ಮತ್ತು 
ಸೋವಿಯತ್‌ ಲ್ಯಾಂಡ್‌ ನೆಹರೂ ಪ್ರಶಸ್ತಿ ಪಡೆದಿರುತ್ತಾರೆ. 1982 ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. ವಸಂತ 
ಮಧ್ದರಾವ್‌ ಕೋರವಾರ ಮುಂಡರಗಿಯವರಾಗಿದ್ದು ವಿಜ್ಞಾನ ಕೃತಿಗಳನ್ನು ರಚಿಸಿರುತ್ತಾರೆ. ಹಾವೇರಿ ತಾಲೂಕಿನ ಗುತ್ತಲದ ದತ್ತಾತ್ರೇಯ 
ಮಲ್ಹಾರ ಕುಲಕರ್ಣಿಯವರು "ಮಲ್ಲಾರಿ ಸಹಸ್ರನಾಮ ಮತ್ತು ನಾಮಾವಳಿ' ಮುಂತಾದ ಕೃತಿಗಳನ್ನು ರಚಿಸಿರುತ್ತಾರೆ. ಮರೇವಾಡದ 
ಸದಾಶಿವ ಶಿವದೇವ ಒಡೆಯರು (1924) ಕನ್ನಡ ಹಾಗೂ ಇಂಗ್ಲಿಹಿನಲ್ಲಿ ಅನೇಕ ಕೃತಿಗಳನ್ನು ಬರೆದಿದ್ದು ಅವರು ಬರೆದಿರುವ 
"ರವೀಂದ್ರದರ್ಶನ'ಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ (1966). "ರಾಣಿಚನ್ನಮ್ಮ ಕೃತಿ ಇಂಗ್ಲಿಷ್‌ನಲ್ಲಿ ಪ್ರಕಟವಾಗಿ 
ಅನೇಕ ಭಾಷೆಗಳಿಗೆ ತರ್ಜಮೆಯಾಗಿದೆ. ಬೊಮನಹಳ್ಳಿಯವರಾದ ಗುರುರಾಜ ಶಾಮಾಚಾರ್ಯ ಅಮೂರ (1925) ಎಮರ್ಶೆ, 
ಗ್ರಂಥ ಸಂಪಾದನೆ ಕ್ಷೇತ್ರದಲ್ಲಿ ದುಡಿದವರಾಗಿದ್ದಾರೆ. ಇವರಿಗೆ 1991 ರ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಗದಗ್‌ 
ತಾಲೂಕು ಹೊಂಬಳ ಗ್ರಾಮದ ಖ್ಯಾತಕವಿ ಚನ್ನವೀರ ಕಣವಿಯರು (1928) ಅನೇಕ ಕವನ ಸಂಕಲನಗಳನ್ನು ತಂದಿರುತ್ತಾರೆ. ಹಲವು 
ಕೃತಿಗಳ ಸಂಪಾದಕರಾಗಿರುತ್ತಾರೆ. ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕೃತರು. ಸವಣೂರಿನ ಗೋವಿಂದಮೂರ್ತಿ 
ದೇಸಾಯಿ? (1926) ಯವರು ಕಥೆ, ಕಾದಂಬರಿಗಳನ್ನು ಬರೆದಿದ್ದಾರೆ. ಗದಗಿನ ಕೀರ್ತಿನಾಥ ಕುರ್ತಕೋಟಿ (1928) ಯವರು 
ಎಬುರ್ಶಕರು ಹಾಗೂ ನಾಟಕಕಾರರು, "ನಡೆದು ಬಂದ ದಾರಿ' ಇವರ ಮಹತ್ವದ ಕೃತಿ. ಇವರಿಗೆ 1911 ರ ರಾಜ್ಯ ಸಾಹಿತ್ಯ 
ಅಕಾಡೆಮಿ ಪುರಸ್ಕಾರ ಬಂದಿದೆ. ಧಾರವಾಡದ ಶಂಕರ ಮೊಕಾಶಿ ಪುಣೇಕರ್‌ ಅವರು (1929) "ಕನಸಿಗ' ಕಾವ್ಯ ನಾಮದಿಂದ ಅನೇಕ 
ಕೃತಿಗಳನ್ನು ಬರೆದಿದ್ದಾರೆ. "ಗಂಗವ್ವ ಗಂಗಾಮಾಯಿ' “ಅವಧೇಶ್ವರಿ' ಇವರ ಪ್ರಸಿದ್ದ ಕಾದಂಬರಿಗಳು. ಇವರಿಗೆ 1986 ರ ರಾಜ್ಯ 
ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪ್ರಶಸ್ತಿ ಬಂದಿದೆ. ಅಗಡಿಯ ಶೇಷಾಚಲ ನಾ.ಕುಲಕರ್ಣಿ (1929) ಯವರು ಚಿದಂಬರ 


ಭಕ್ತಿ ಸಾಹಿತ್ಯದ ಮೇಲೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. 


738 ಧಾರವಾಡ ಜಿಲ್ಲೆ 


ಹಾವೇರಿ ತಾಲೂಕು ಹಾವನೂರಿನ ಶ್ರೀನಿವಾಸ ಹಾವನೂರ (1929) ಅವರು ಸಂಶೋಧನೆ, ಸಂಪಾದನಾ ಕ್ಷೇತ್ರಗಳಲ್ಲಿ 
ದುಡಿದಿದ್ದಾರೆ. ಇವರ "ಕಾಗೆಗೆ ಹೇಳಿದ ಕಥೆ'ಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿದೆ. ಹಾವೇರಿಯ ವಸಂತ ಕವಲಿಯವರು 
(1930) ಸಂಗೀತ ಹಾಗೂ ನಾಟಕ ರಚನಕಾರರು. ಭಾಸನ ನಾಟಕಗಳನ್ನು ಭಾಷಾಂತರಿಸಿದ್ದಾರೆ. “ಕುಮಾರವ್ಯಾಸ' ಇವರ ಕಾವ್ಯನಾಮ. 
ಕೊಣ್ಣೂರಿನ ಸಿ.ಶಂ. ಭೂಸರೆಡ್ಡಿ (1930) ಯವರು ವಿಮರ್ಶೆ, ಸಂಪಾದನೆ, ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ 25 ಕೃತಿಗಳನ್ನು 
ಬರೆದಿದ್ದಾರೆ. ಕೃಷ್ಣ ಶಾಮಾಚಾರ್ಯ ಅಮೂರ (1931) ಅವರು ಗಣಿತಕ್ಕೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. . 
ಗಜೇಂದ್ರಗಡದ ಎಂ.ಆರ್‌. ಗಜೇಂದ್ರಗಡ (1931) ಅವರು ಕುವೆಂಪು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಅನೇಕ ಪ್ರೌಢ 
ಪ್ರಬಂಧಗಳನ್ನು ಬರೆದಿದ್ದಾರೆ. "ಬಾಳಿನಗಿಡ' ಮುಂತಾದ ಕೃತಿಗಳಿಂದ ಪ್ರಸಿದ್ದರಾದ ಎಂ. ಹರಿದಾಸರಾಯರು, "ಕೈಮಾಂಸ' ಮುಂತಾದ 
ಕಾದಂಬರಿಗಳ ಖ್ಯಾತರಾದ ಜನಾರ್ಧನ ಗುರಕಾರ ದಕ್ಷಿಣ ಕನ್ನಡದವರು. ಖ್ಯಾತ ಆರೋಗ್ಯ ವಿಜ್ಞಾನ ಲೇಖಕ ಎಂ. ಗೋಪಾಲಕೃಷ್ಣರಾವ್‌ 
ಧಾರವಾಡದಲ್ಲಿ ಬಹುಕಾಲ ಇದ್ದವರು. ರೋಣ ತಾಲೂಕಿನ ಇಟಗಿಯ ಬಸಲಿಂಗಯ್ಯವೀರಯ್ಯ ಮಲ್ಲಾಪುರ (1931) ಅವರು 
ಹಳಗನ್ನಡ ಹಾಗೂ ವೀರಶೈವ ಸಾಹಿತ್ಯದ ಮೇಲೆ ಹಲವಾರು ಕೃತಿಗಳ ರಚನಕಾರರು. ರೋಣ ತಾಲೂಕು ಸಾಹಿತ್ಯ ಸಮ್ಮೇಳನದ 
ಅಧ್ಯಕ್ಷರೂ ಆಗಿದ್ದರು. 


ಕೋಳಿವಾಡದ ಶಿವಪುತ್ರಪ್ಪರಾಯಪ್ಪ ಗುಂಜಾಳ ಅವರು (1932) ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ . ಹಲವು ಗ್ರಂಥಗಳನ್ನು 
ರಚಿಸಿರುತ್ತಾರೆ. ರೊಟ್ಟಿಗವಾಡದ ಡಿ.ಎನ್‌. ಬಗರಿ ಇಂಥದೇ ಕೃತಿಗಳ ಲೇಖಕರಾಗಿ ಪ್ರಸಿದ್ಧರು. ರೋಣ ತಾಲೂಕಿನ ಸೂಡಿ ಗ್ರಾಮದ 
ಹುಲಗಪ್ಪ ರಾಮಪ್ಪ ಬಂಡಿವಡ್ಡರ (1932) ಇವರು ಕೆಲವು ಕೃತಿಗಳನ್ನು ಬರೆದಿದ್ದಾರೆ. ಗದಗಿನ ಎಚ್‌.ಎನ್‌. ಹೂಗಾರ (1932) 
ಅವರು ಖ್ಯಾತ ನಾಟಕಕಾರರು. ಅನೇಕ ನಾಟಕ ಕಂಪನಿಗಳು ಇವರ ನಾಟಕಗಳನ್ನು ಪ್ರದರ್ಶಿಸಿವೆ. ನಟರೂ, ಸಂಭಾಷಣೆ 
ಬರೆಯುವವರೂ ಆದ ಇವರಿಗೆ ರಾಜ್ಯ ನಾಟಕ ಅಕಾಡೆಮಿ ಬಹುಮಾನ ಬಂದಿದೆ. ರೋಣ ತಾಲೂಕಿನ ಕುರಡಗಿಯ ಷಡಕ್ಷರಯ್ಯ 
ಚಂದ್ರಯ್ಯ ಹಿರೇಮಠ (1932) ಅವರು ಅನೇಕ ಕಾನೂನು ಪುಸ್ತಕಗಳನ್ನು ರಚಿಸಿರುತ್ತಾರೆ. ಇವರ "ಒಂದೂ ವಾರಸಾ ಕಾನೂನು' 
ಕೃತಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಬಹುಮಾನ ಬಂದಿದೆ. ಹಾವೇರಿ ತಾಲೂಕಿನ ಭರಡಿ ಗ್ರಾಮದ ಎನ್‌.ಕೆ. ಜೋಗಳೇಕರ (1932) 
ಅವರು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳನ್ನು ರಚಿಸಿರುತ್ತಾರೆ. ವಸಂತ ರಂಗನಾಥ ಮುತಾಲಿಕ ದೇಸಾಯಿ (1933) 
ಯವರು ಧಾರವಾಡದವರಾಗಿದ್ದು "ಚೆದಂಬರ ಭಕ್ತಿ ಗೀತೆಗಳು' ಮುಂತಾದ 50 ಕೃತಿಗಳನ್ನು ಬರೆದಿದ್ದಾರೆ. ರೋಣದ ಬಸವರಾಜಪ್ಪ 
ವೀರಪ್ಪ ಡಂಬಳ (1935) ಕವನಸಂಕಲನ, ಜಾನಪದ ಸಾಹಿತ್ಯ ಕಾದಂಬರಿಗಳನ್ನು ರಚಿಸಿರುವುದಲ್ಲದೆ ಅನೇಕ ಕಾನೂನು ಪುಸ್ತಕಗಳನ್ನು 
ಬರೆದಿರುತ್ತಾರೆ. ಹಾವೇರಿಯ ಮುರುಘ ರಾಜೇಂದ್ರ ಮಾಗಾವಿ (1936) ಅವರು “ಎಲ್ಲಾರೂ ನಮವರೇ' ಎಂಬ ಕಥಾ ಸಂಕಲವನ್ನು 
ಪ್ರಕಟಿಸಿದ್ದಾದೆ. ರೋಣ ತಾಲೂಕು ಅರಹುಣಸಿಯ ಕಲ್ಲಪ್ಪ ಬಾಳಪ್ಪ ಕಂಬಳಿ (1938) ಅವರು ಅನೇಕ ವ್ಯಕ್ತಿಚಿತ್ರಗಳ ಲೇಖಕರು. 
ಅದೇ ತಾಲೂಕು ನಿಡಗುಂದಿಯ ರಾಜಶೇಖರಯ್ಯಾ ಸಂಗಯ್ಯಾ ಭೂಸನೂರುಮಠ (1938) ಅವರು ವೈಜ್ಞಾನಿಕ ಕಥೆ, ಕಾದಂಬರಿ, 
ನಾಟಕ, ಮಕ್ಕಳ ಸಾಹಿತ್ಯವನ್ನೊಳಗೊಂಡಂತೆ 60 ಕೃತಿಗಳನ್ನು ರಚಿಸಿರುತ್ತಾರೆ. ಹತ್ತಿಮತ್ತೂರಿನ ಚಂದ್ರಶೇಖರ ಪಾಟೀಲರು (1939) 
ಅನೇಕ ನಾಟಕಗಳನ್ನೂ ಬರೆದಿದ್ದಾರೆ, "ಸಂಕ್ರಮಣ' ನಿಯತಕಾಲಿಕೆಯ ಸಂಪಾದಕರು, ಬಂಡಾಯ ಚಳವಳಿಯ ಗಣ್ಯರು. ಇವರಿಗೆ 
ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಅದೇ ತಾಲೂಕಿನ ಅಬ್ಬಿಗೇರಿಯ ಗಿರಡ್ಡಿ ಗೋವಿಂದರಾಜ (1939) ಅವರು 
ಕವನ, ಕಥಾ ಸಂಕಲನ, ವಿಮರ್ಶೆ, ರಂಗಭೂಮಿಯನ್ನು ಕುರಿತಂತೆ ಕೃತಿರಚನೆ ಮಾಡಿರುತ್ತಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ 
ಅಕಾಡೆಮಿ, ವಿದ್ಯಾವರ್ಧಕ ಸಂಘ, ಮುಂತಾದ ಅನೇಕ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿವೆ. ರೋಣ ತಾಲೂಕಿನ ಪ್ರಥಮ ಕನ್ನಡ 
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದೇ ತಾಲೂಕಿನ ಅಯ್ಯಪಯ್ಯ ಸಿದ್ದಯ್ಯ ಹಿರೇಮಠ (1939) ಇವರು ಅನೇಕ ಕೃತಿಗಳ 
ರಚನಕಾರರು ಹಾಗೂ ಸಂಪಾದಕರಾಗಿದ್ದಾರೆ. ಇದೇ ತಾಲೂಕಿನ ಅಬ್ಬಿಗೇರಿಯ ಸೋಮಶೇಖರ ಇಮ್ರಾಪುರ (1940) ಅವರು 
ಜಾನಪದ, ಕಾವ್ಯ ವಿಮರ್ಶೆ ಕುರಿತಂತೆ ಸುಮಾರು 20 ಪುಸ್ತಕಗಳನ್ನು ಬರೆದಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ 
ವಿದ್ಯಾವರ್ಧಕ ಸಂಘದ ಪ್ರಶಸ್ತಿಗಳು ಇವರಿಗೆ: ಬಂದಿವೆ. ಅದೇ ತಾಲೂಕಿನ ಬೆಳವಣಿಕೆಯ ಗಡಾದ ರಾಜೇಂದ್ರ (ಸು. 1940) 
ಕವಿಗಳಾಗಿದ್ದು ಕವನ ಸಂಕಲನಗಳನ್ನು ತಂದಿರುತ್ತಾರೆ. ಇದೇ ತಾಲೂಕಿನ ಗೋಗೇರಿಯ ಮಹಮದ್‌ಆಲಿ ದಸ್ತಗೀರ್‌ ಗೋಗೇರಿ 
(1942) ಅವರು ಅನೇಕ ಕವನ ಸಂಕಲನ ಹಾಗೂ ನಾಟಕಗಳನ್ನು ಬರೆದಿದ್ದಾರೆ. 


ಸಾಹಿತ್ಯ ಮತ್ತು ಸಂಸ್ಕೃತಿ 739 


ಎಂ. ಜೀವನ ಪತ್ರಕರ್ತರೂ ನಾಟಕಕಾರರೂ ಕಾದಂಬರಿಕಾರರೂ ಆಗಿ ಖ್ಯಾತರು. ಹಾವೇರಿಯ ಗಂಗಾಧರ ಮಲಿಕಾರ್ಜುನಪ 
ನಂದಿ (1944) ಅವರು ಸುಮಾರು 15 ಕೃತಿಗಳನ್ನು ರಚಿಸಿರುತ್ತಾರೆ. ಅದೇ ತಾಲೂಕಿನ ಸರ್ಜಾಪುರದ ಬಸಪ್ಪ ಚ್‌. ಗ 
(1944) ಅವರು ಮಕ್ಕಳ ಸಾಹಿತ್ಯದ ಮೂರು ಕವನ ಸಂಕಲನ ಪ್ರಕಟಿಸಿರುತ್ತಾರೆ. ಹೊಳೆಮಣ್ಣೂರಿನ ಸಷ ಚನಾ ಜೋಶಿ 
(1944) ಇವರು ಸಮಾಜ ಶಾಸ್ತ್ರದ ಮೇಲೆ ಪುಸ್ತಕಗಳನ್ನು ಬರೆದಿದ್ದಾರೆ. ಸಾ 


ಶಿರಹಟ್ಟಿ ತಾಲೂಕಿನ ಬಟ್ಟೂರು ಗ್ರಾಮದ ವೀರಭದ್ರಪ್ಪ ಶಿವಬಸಪ್ಪ ಕಾಶೆಟ್ಟಿ (1946) ಇವರ ಕವನ ಸಂಕಲನಗಳು ಪ್ರಕಟವಾಗಿವೆ. 
ಗಜೇಂದ್ರಗಡದ ಎಚ್ಚರಪ್ಪಯ್ಯಸ್ವಾಮಿ (1947-1979) ಇವರು ಎಚ್ಚರಸ್ವಾಮಿ ಸುಪ್ರಭಾತ ಮತ್ತು ಭಜನಾ ಪದಗಳನ್ನು ಬರೆದಿದ್ದಾರೆ. 
ಇದೇ ತಾಲೂಕು ಜಕ್ಕಲಿ ಗ್ರಾಮದ ಲೋಕನಗೌಡ ವೆಂಕನಗೌಡ ಪಾಟೀಲ (1948) ಇವರು ಸಾಹಿತ್ಯ ಹಾಗೂ ಸಂಶೋಧನೆ ಮೇಲೆ 
ಕೃತಿಗಳನ್ನು ರಚಿಸಿದ್ದಾರೆ. ಹಾವೇರಿಯ ಜಿ.ಎನ್‌. ಕರಬಸವಗೌಡರ್‌ (1951) "ಬದುಕಿನ ಚಿತ್ರಗಳು' ಕಥಾಸಂಕಲನವನ್ನು 
ಹೊರತಂದಿದ್ದಾರೆ. ಧಾರವಾಡದ ಸತೀಶಕುಲಕರ್ಣಿ (1951) ಎರಡು ಕವನ ಸಂಗ್ರಹ ಹಾಗೂ ಸಂಪಾದಿತ ಕೃತಿಗಳ ಕರ್ತೃವಾಗಿದ್ದಾರೆ. 
ರೋಣ ತಾಲೂಕಿನ ಹಿರೇ ಅಳಗುಂಡಿಯ ಅಳಗುಂಡಿ ಅನ್ನದಾನಯ್ಯ (1953) "ಆಕಾಂಕ್ಲಾ' ಕವನ ಸಂಕಲನವನ್ನೂ ಅದೇ ತಾಲೂಕಿನ 
ಸವಡಿಯ ದೊಡ್ಡಣ್ಣವರ ಶಂಕರಣ್ಣ (1953) ಕಾದಂಬರಿ ಹಾಗೂ ಕವನಗಳನ್ನು ಬರೆದಿದ್ದಾರೆ. ಹುಲ್ಲೂರಿನ ಎಂ.ಬಿ. ಅಡ್ಡೂರು 
(1954) ಅವರು “ಕಣ್ಣಗಲಿಸದೇ ಕೇಳು ಗೆಳೆಯಾ' ಕವನ ಸಂಕಲನ ತಂದಿದ್ದಾರೆ. ರೋಣ ತಾಲೂಕಿನ ಮಲ್ಲಾಪುರದ ಮಹಾಂತೇಶ 
ಮಲ್ಲನಗೌಡರು (1954) ಕಥೆ, ಕಾದಂಬರಿಗಳನ್ನು ಬರೆದಿದ್ದಾರೆ. ಹಿರೇಹಾಳದ ಜಿ. ಶೌಕತ್‌ ಅಲಿ (1954) ಅವರು ದುರುಗಮುರುಗಿ 
ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ವಸಂತ ಕುಲಕರ್ಣಿ, "ಕುವರ ಹಿರೇಹಾಳ' ಎಂಬ ಹೆಸರಿನಿಂದ ಕವನಗಳನ್ನು ರಚಿಸಿದ್ದಾರೆ. 


ಯಾವಗಲ್ಲಿನ ಯಲ್ಲಪ್ಪ ಹಲಕುರ್ಕಿ (1954) ಅನೇಕ ಕೃತಿಗಳನ್ನು ಬರೆದಿದ್ದು “ಯಲ್ಲೇಶಪ್ರಿಯ ಯಾವಗಲ್‌ ವೀರಭದ್ರೇಶ್ವರ' 
ಅಂಕಿತದಲ್ಲಿ ಅನೇಕ ವಚನಗಳನ್ನು ಬರೆದಿದ್ದಾರೆ. ಗದಗ ತಾಲೂಕಿನ ಹರಲಾಪುರದ ಬಿ.ಎನ್‌. ಪತ್ತಾರ (1955)ಅವರು ಉಲ್ಲೇಖನೀಯ 
ಬರಹಗಾರರು. ರೋಣ ತಾಲೂಕು ಸವಡಿ ಗ್ರಾಮದ ಚಿಕ್ಕನರಗುಂದ ಸಂಗಮೇಶ (1956) ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. 
ಬಂಕಾಪುರದ ವೈದ್ಯ ಎಂ.ಬಿ. ಕುಲಕರ್ಣಿ (1962) ಅವರು "ಆಯುರ್ವೇದ ಮತ್ತು ಆರೋಗ್ಯವೆಂಬ ಕೃತಿಯನ್ನು ಬರೆದಿದ್ದಾರೆ. 
ರೋಣ ತಾಲೂಕಿನ ಗಾಡಗೋಳಿಯ ಶಿವಯೋಗಿ ಬಸಪ್ಪ ಸುರೇಬಾನ (1963) ಇವರು ಸುಪರಿಚಿತ ಬರಹಗಾರರು. ಹಾವೇರಿಯ 
ಜಿ.ಎಂ. ಕುಲಕರ್ಣಿ (1964) ಇವರು “ಕತ್ತಲಲ್ಲಿ ಖಾಲಿತಟ್ಟೆ ಹಿಡಿದವರು' ಎಂಬ ಕವನ ಸಂಕಲನ ಹೊರತಂದಿದ್ದಾರೆ. ರಾಣೆಬೆನ್ನೂರಿನ 
ಮಹಾದೇವ ಬಣಕಾರ ಗಣ್ಯ ಕವಿಗಳಾಗಿದ್ದು ವಚನಗಳನ್ನು ಷಟ್ಟದಿ ಶೈಲಿಯ ಕಾವ್ಯಗಳನ್ನು ಬರೆದಿದ್ದಾರೆ. ಗ.ಸ. ಹಾಲಪ್ಪ, ಪಾಟೀಲ 
ಪುಟ್ಟಪ್ಪ, ಕೆ.ಎಸ್‌. ದೇಶಪಾಂಡೆ, ಎಚ್‌.ವಿ. ನಾಗೇಶ, ಸದಾನಂದ ಕನವಳ್ಳಿ, ಶಿವಾನಂದ ಗುಬ್ಬಣ್ಣನವರ, ಎನ್‌.ಎ. ಪಾಟೀಲ, ಎಂ.ಎಸ್‌. 
ರಾಜಶೇಖರಯ್ಯ ಮೇಟಿ ಮುಂತಾದ ಸಮಾಜಶಾಸ್ತ್ರಜರ ಬರಹಗಳೂ ಉಲ್ಲೇಖನೀಯ. 


ನಾಟಕರಂಗದಲ್ಲಿ ತಮದೇ ಪ್ರಯೋಗಗಳಿಂದ ಖ್ಯಾತರಾದ ಶ್ರೀರಂಗರ ಪ್ರತಿಭೆ ಅರಳಿದ್ದು ಧಾರವಾಡದಲ್ಲಿಯೇ. ಅವರು ವಿಜಾಪುರ 
ಜಿಲ್ಲೆಯ ಅಗರಖೇಡದವರು. "ಹರಿಜನ್ಹಾರ' ಮುಂತಾದ ಅವರ ಕೃತಿಗಳು ಇಲ್ಲೇ ಪ್ರಯೋಗ ಕಂಡವು. ಇವರು ಕಾದಂಬರಿಕಾರರೂ 
ವಿಮರ್ಶಕರು ಆಗಿ ಖ್ಯಾತನಾಮರು. ಬೆಳಗಾವಿ ಜಿಲ್ಲೆಯ ಬೆಟಗೇರಿಯ ಕೃಷ್ಣಶರ್ಮರು ಕತೆಗಾರರಾಗಿ, ಕಾದಂಬರಿಕಾರರಾಗಿ, 
ಪತ್ರಿಕಾಕರ್ತರಾಗಿ ಪ್ರಸಿದ್ಧರು. ಅಗ್ರಗಣ್ಯ ಸಂಶೋಧಕ, ವಿಮರ್ಶಕ ಹಾಗೂ ಶಾಸನತಜ್ಞ ಎಂ.ಎಂ. ಕಲಬುರ್ಗಿ, ವಿಜಾಪುರ ಜಿಲ್ಲೆಯ 
ಸಿಂದಗಿಯವರು. ಖ್ಯಾತ ಇತಿಹಾಸಕಾರರಾಗಿ ಮುಂಬೈಯಲ್ಲಿ ನೆಲೆಸಿದ್ದ ಸಿ.ಎಂ. ಕುಲಕರ್ಣಿ ಧಾರವಾಡ ಜಿಲ್ಲೆಯವರು. “ಚೆದಂಬರಾನಂದ 
ಎಂಬ ಕಾವ್ಯನಾಮದ ಸಿ.ಎಸ್‌. ಕುಲಕರ್ಣಿ ಧಾರವಾಡದಲ್ಲಿ ಅಧ್ಯಾಪಕರಾಗಿದ್ದರು. ಉತ್ತರ ಕನ್ನಡದ ಶಾಂತಿನಾಥ ದೇಸಾಯಿ ಗಣ್ಯ 
ಸುಹಿತಿಗಳು, ನಾಟಕಕಾರರು ಹಾಗೂ ವಿಮರ್ಶಕರು. ಬಾಗಲಕೋಟೆಯಿಂದ ಬಂದು ಧಾರವಾಡದಲ್ಲಿ ನೆಲೆಸಿದ ರಾ.ಯ. 
ಧಾರವಾಡಕರೂ ಗಣ್ಯ ವಿಮರ್ಶಕ, ಲೇಖಕ ಹಾಗೂ ವಿದ್ವಾಂಸ. ಬೆಂಗಳೂರಲ್ಲಿ ನೆಲೆಸಿದ ನಾರಾಯಣ ಮಹಿಷಿ ವಿಜ್ಞಾನ ಬರಹಗಾರರು. 


ಎಂ.ಎಸ್‌. ವೃಷಭೇಂದ್ರಸ್ವಾಮಿ ಖ್ಯಾತ ಲೇಖಕರು ಹಾಗೂ ವಿಮರ್ಶಕರು. 


ಲೇಖಕಿಯರು : ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಅನೇಕ ವಚನಕಾರ್ತಿಯರನ್ನು ಗುರುತಿಸಿದರೂ ಅನಂತರ ಬಹುಕಾಲ 
ಲೇಖಕಿ ಕಂಡು ಬಂದರೂ ಆಕೆಯ ಪ್ರಭಾವಗೌಣ. 


ಮಹಿಳೆಯರ ಬರಹಗಳು ಕಾಣಿಸವು. ಅಲ್ಲಲ್ಲಿ ಅಪರೂಪಕ್ಕೆ ಒಬ್ಬೊಬ್ಬ ದ್ದ ಘ 
ಲಕ್ಕುಂಡಿಯಲ್ಲಿ ನೆಲಸಿ ರನ್ನನಂತಹ ಕವಿಗೆ ಪ್ರೋತ್ಸಾಹ ನೀಡಿ, ಪೊನ್ನನ ಶಾಂತಿ ಪುರಾಣವನ್ನು ಅನೇಕ ಸಂಖ್ಯೆಯಲ್ಲ ಪ್ರತಿ ಮಾಡಿ 


740 ಧಾರವಾಡ ಜಿಲ್ಲೆ 


ಹಂಚಿದ ಲಕ್ಕುಂಡಿಯ ಅತ್ತಿಮಬ್ಬೆ ಯಾವುದೇ ಗ್ರಂಥವನ್ನು ಬರೆದಿಲ್ಲ ಇದೇ ಊರಿನಲ್ಲಿದ್ದ ಮುಕ್ತಾಯಕ್ಕ ಈ ಜಿಲ್ಲೆಯ ಮೊದಲ 
ವಚನಕಾರ್ತಿಯಾಗಿ ಕಾಣಬರುತ್ತಾಳೆ. "ಅಜಗಣ್ಣತಂದೆ'ಯೆಂಬ ಹೆಸರಿನಲ್ಲಿ ಅನೇಕ ವಚನಗಳನ್ನು ಬರೆದಿದ್ದಾಳೆ. ಮುಂದೆ. ಹೆಳವನಕಟ್ಟೆ 
ಗಿರಿಯಮ್ಮ ಹೆಸರಾಂತ ಕವಯತ್ರಿಯಾಗಿ ಈ ಭಾಗದಲ್ಲಿ ಕಾಣಿಸಿಕೊಂಡು "ಚಂದ್ರಹಾಸನ ಕಥೆ' ಮುಂತಾದ ಗ್ರಂಥಗಳನ್ನು 
ಬರೆದಿರುವಳಲ್ಲದೆ ಹೆಳವನಕಟ್ಟೆ ರಂಗನಾಥನ ಮೇಲೆ ಅನೇಕ ಹಾಡುಗಳನ್ನು ಬರೆದಿದ್ದಾಳೆ. ಇಂತಹ ಕೆಲವು ಉದಾಹರಣೆಗಳನ್ನು 
ಬಿಟ್ಟರೆ ಸ್ತ್ರೀಯರು ಕಾವ್ಯಗಳನ್ನು ರಚಿಸಿದ್ದು ಇಲ್ಲವೆಂದರೂ ತೀರಿತು. 


20ನೇ ಶತಮಾನದ ಆದಿಭಾಗದಲ್ಲಿ ಸರ್ಕಾರಿ ನೌಕರಿ, ಜಾಗೃತ ವ್ಯಕ್ತಿತ್ವ ವಿಕಸನ, ಸ್ವಾತಂತ್ರ್ಯ ಚಳುವಳಿ ಮುಂತಾದ ಕಾರಣಗಳಿಂದ 
ಸ್ತ್ರೀ ವಿದ್ಯಾರ್ಜನೆ ಕಡೆಗೆ ಹೆಚ್ಚಿನ ಗಮನ ನೀಡಲಾಯಿತು. ಧಾರವಾಡ ಜಿಲ್ಲೆಯಲ್ಲಿ ಇಂದು ನೆಲೆಸಿರುವ ಲೇಖಕಿಯರಲ್ಲಿ ಹೆಚ್ಚಿನವರು 
ಈ ಜಿಲ್ಲೆಗೆ ಸೊಸೆಯರಾಗಿ ಬಂದವರು. ಸುನಂದಾ ಬೆಳಗಾಂವಕರ ನವೋದಯ ಯುಗದ ಖ್ಯಾತ ಲೇಖಕಿ. ಶಾಂತಾದೇವಿ ಮಾಳವಾಡ 
. ಅನೇಕ ಕೃತಿಗಳ ಲೇಖಕಿ. ಗೀತಾ ಕುಲಕರ್ಣಿ ಪ್ರಸಿದ್ಧ ಕಾದಂಬರಿಕಾರ್ತಿ ಅಕಾಡೆಮಿಯ ಪ್ರಶಸ್ತಿ ಪಡೆದವರು. 


ಧಾರವಾಡದ ಚಂಪಾವತಿ ಮಹಿಷಿಯವರು ಕಥಾ ಸಂಕಲನ ಹಾಗೂ ನೀಳ್ಗತೆಗಳನ್ನು ಬರೆದಿದ್ದಾರೆ. ಶಾರದಾಗೋಕಾಕ್‌ ಅವರು 
ಎರಡು ಕವನ ಸಂಕಲನ ಹಾಗೂ ಒಂದು ಜೀವನ ಚರಿತ್ರೆ ರಚಿಸಿರುತ್ತಾರೆ. ಧಾರವಾಡದ ಸರೋಜಿನಿ ಮಹಿಷಿಯವರು ರಾಜಕೀಯ 
ಹಾಗೂ ಸಾಹಿತ್ಯ ಕ್ಷೇತ್ರಗಳೆರಡರಲ್ಲು ಸಲ್ಲುವವರಾಗಿದ್ದು ಸುಮಾರು 13 ಕೃತಿಯನ್ನು ಬರೆದಿದ್ದು ಮಂಕುತಿಮನ ಕಗ್ಗವನ್ನು ಹಿಂದಿಗೆ 
ಅನುವಾದಿಸಿದ್ದಾರೆ. ರಾಜ್ಯ ಸರ್ಕಾರದ ಪ್ರಶಸ್ತಿ ಪಡೆದಿರುತ್ತಾರೆ. ಹಾವೇರಿಯ ಆಶಾಲತಾಯಾದವಾಡ "ನವ ವಿವಾಹ'ವೆಂಬ ಕಾದಂಬರಿ 
ಸಹಿತ ಅನೇಕ ಕೃತಿರಚಿಸಿದ್ದು ಇಂಗ್ಲೀಷಿನಲ್ಲಿಯೂ ಪುಸ್ತಕ ಬರೆದಿದ್ದಾರೆ. ಧಾರವಾಡದ ಶಾಂತಾ ಯೋಗೀಶ ಯಾಡ್ರಾಮಿಯವರು 
ಕಾದಂಬರಿ ಹಾಗೂ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ವಿಮಲಾ ಚನ್ನಬಸಪ್ಪ ಕೆಂಕೆರೆಮಠ ಅವರು ಚಿತ್ರಕಲೆ, ಭರತನಾಟ್ಯಗಳನ್ನು 
ಕುರಿತು ಮೂರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಕವಯಿತ್ರಿಯೂ ಹೌದು. ಧಾರವಾಡದ ವೀಣಾ ಶಾಂತೇಶ್ವರ ಅವರು ಕಥೆ, 
ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿವಿಜೇತೆ. ಮಾಲತಿ ಪಟ್ಟಣಶೆಟ್ಟಿ ಕವಯಿತ್ರಿ ಹಾಗೂ 
ವಿಮರ್ಶಕಿ. ಸರೋಜಿನಿ ಶಿಂತ್ರಿ ಇಂಗ್ಲೀಷ್‌, ಕನ್ನಡಗಳಲ್ಲಿ ಕೃತಿರಚನೆ ಮಾಡಿದ್ದಾರೆ. ಈಗ ಬೆಂಗಳೂರಿನಲ್ಲಿ ನೆಲೆಸಿರುವ ವನಮಾಲಾ 
ಆಚಾರ್ಯ ಕತೆಗಾರ್ತಿ ಹಾಗೂ ವಿಮರ್ಶಕಿ. ಲೀಲಾ ಶಾಂತಕುಮಾರಿ ಪ್ರಸಿದ್ದ ಇತಿಹಾಸ ಸಂಶೋಧಕಿ. ಶಿಗ್ಗಾಂವಿಯ ಸುಧಾ 
ನಾರಾಯಣಮೂರ್ತಿಯವರು ಪ್ರವಾಸ ಕಥನ ಹಾಗೂ ಕಾದಂಬರಿಗಳನ್ನು ಬರೆದಿದ್ದಾರೆ. ಗದಗಿನ ಲೀಲಾ ಗರಡಿಯವರು ಕವನ 
ಸಂಕಲನವೊಂದನ್ನು ತಂದಿರುವುದರ ಜೊತೆಗೆ ಕನ್ನಡದಿಂದ ಹಿಂದಿಗೆ ಭಾಷಾಂತರ ಮಾಡಿರುತ್ತಾರೆ. ಧಾರವಾಡದ ಹೇಮಾ ಪಟ್ಟಣ 
ಶೆಟ್ಟಿಯವರು ಕವನ ಸಂಕಲನ, ನಾಟಕ, ವ್ಯಕ್ತಿ ಚಿತ್ರ ಹಾಗೂ ಕಥಾಸಂಕಲನಗಳನ್ನು ತಂದಿರುತ್ತಾರೆ. ಧಾರವಾಡದ ದಾಕ್ಷಾಯಣಿ 
ಹಿರೇಮಠ ಅವರು "ಸಂಗೀತ' ಎಂಬ ಕಾದಂಬರಿ ಬರೆದಿದ್ದಾರೆ. ಅದೇ ಊರಿನ ಲತಾ ಗುತ್ತಿ ಎಂಬುವವರು "ವರ್ತಮಾನ'ವೆಂಬ 
ಕವನ ಸಂಕಲನ ಹೊರತಂದಿರುತ್ತಾರೆ. ರುದ್ರಾಪುರ ಸರೋಜಿನಿ ಚವಲಾರ ಅವರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತೆ ಕೃತಿಗಳ 
ರಚನೆ ಮಾಡಿರುತ್ತಾರೆ. ರಾಣೆಬೆನ್ನೂರು ತಾಲೂಕಿನ ಕುಲಶೇಖರಿಯವರು ಕಮಯಿತ್ರಿ ಹಾಗೂ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. 
ನವಲಗುಂದದ ಲಲಿತಾ ಕೆರಿಮನಿಯವರು "ಮಹಾತಾಶ್ರೀಶರೀಫರು' ಎಂಬ ಕೃತಿ ರಚಿಸಿದ್ದಾರೆ. ಧಾರವಾಡದ ಲೀಲಾ 
ಕಲಕೋಟಿಯವರು ಮೂರು ಕವನಸಂಕಲನಗಳನ್ನು ತಂದಿದ್ದಾರೆ. ಇವರಲ್ಲದೆ ಹಾವೇರಿ ತಾಲೂಕಿನ "ಭೀಮೇಶಕೃಷ್ಣ' ಅಂಕಿತದಲ್ಲಿ 
ಓರ್ವ ಮಹಿಳೆ ದಾಸರ ಪದಗಳನ್ನು ರಚಿಸಿದ್ದಾರೆ. ಧಾರವಾಡದಲ್ಲಿ ಇದ್ದ ಜ್ಯೋತ್ಸ್ನಾ ಕಾಮತ್‌, ಮದ್ಯಯುಗೀನ ಸಾಮಾಜಿಕ ಇತಿಹಾಸದ 
ಮೇಲೆ ಕೃತಿಗಳನ್ನು ಬರೆದಿದ್ದಾರೆ. ಧಾರವಾಡದ ಚೆನ್ನಕ್ಕ ಎಲಿಗಾರ (ಪಾವಟೆ) ಸಂಶೋಧನಾ ಬರಹಗಳಿಗೆ ಹೆಸರಾಗಿದ್ದಾರೆ. ವಸುಂಧರಾ 
ಫಿಲಿಯೋಜಾ ಅವರು ವಿಜಯನಗರದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಶಾಂತಾದೇವಿ ಕಣವಿ ಕತೆ, 
ಲಲಿತ ಪ್ರಬಂಧಗಳಿಂದ ಪ್ರಸಿದ್ಧರಾಗಿದ್ದಾರೆ. ಇವಲ್ಲದೆ ಶಿರಸಿಯ ಶಾಲಿನಿ ರಘುನಾಥ, ಬಾಗಲಕೋಟೆಯ ಸಂಗವ್ವ ಕರವೀರಶೆಟ್ಟರ್‌, 
ಬಾಗಲಕೋಟೆಯ ಶಿವಲಿಂಗಮಕ್ರಟ್ರಿ ಸೊಲ್ಲಾಪುರದ ಶೀಲಾ ಟೆಂಗಿನಕಾಯಿ, ಮುದ್ದೇಬಿಹಾಳದ ಶಾಂತಾ ಇಮ್ರಾಪುರ, ಸಿರಸಿ 
ತಾಲೂಕಿನ ಜಯಶ್ರೀ ಬಿ.ಬೆಳದಲದವರ, ದಾವಣಗೆರೆಯ ಪಿ. ಪಾರ್ವತಮ್ಮ ಕೊಟ್ಟೂರಿನ ಸುಕನ್ಯಾಮಾರುತಿ, ಈ ಜಿಲ್ಲೆಯಲ್ಲಿ 
ನೆಲೆಸಿದ ಖ್ಯಾತ ಬರಹಗಾರ್ತಿಯರು. 


ಸಾಹಿತ್ಯ ಮತ್ತು ಸಂಸ್ಕೃಶಿ 74] 


ಮುದ್ರಣ ಹಾಗೂ ಪ್ರಕಾಶನ 


ಧಾರವಾಡ ಜಿಲ್ಲೆಯಲ್ಲಿ ಕನ್ನಡ ಮುದ್ರಣವು ಸು. 1850 ರ ನಂತರ ಪ್ರಾರಂಭವಾದಂತೆ ತಿಳಿಯುತದೆ. ಕ್ರಿ.ಶ. 1860 ರ 
ಸುಮಾರಿನಲ್ಲಿ ಸವಣೂರಿನಲ್ಲಿ ಸವಣೂರು ಪ್ರೆಸ್‌ ಮತ್ತು ಜ್ಞಾನಬೋಧಕ ಪ್ರೆಸ್‌ಗಳೆಂಬ ಎರಡು ಕಲ್ಲಚ್ಚಿನ ಮುದ್ರಣ ಶಾಲೆಗಳಿದ್ದವು. 
ಸವಣೂರು ಪ್ರೆಸ್‌ನಲ್ಲಿ ಪರ್ಶಿಯನ್‌ ಮುದ್ರಣವೂ, ಜ್ಞಾನಬೋಧಕ ಪ್ರೆಸ್‌ನಲ್ಲಿ ಕನ್ನಡ ಪುಸ್ತಕಗಳ ಮುದ್ರಣವೂ ನಡೆಯುತಿತ್ತು. 
1862 ರ ಹೊತ್ತಿಗೆ ಈ ಪ್ರೆಸಿನಲ್ಲಿ "ಶ್ರೀಕೃಷ್ಣ ಪಾರಿಜಾತ' ದುಂದುಮೆ ಹಾಡಿನ ಪುಸ್ತಕಗಳು, “ಜೈಮಿನಿ ಭಾರತ', “ಬಸವ ಪುರಾಣ', 
"ಸರ್ವಜ್ಞನ ತ್ರಿಪದಿಗಳು' ನಾಗವರ್ಮನ "ಛಂದೋಂಬುಧಿ? ಮುಂತಾದ ಗ್ರಂಥಗಳು ಅಚ್ಚಾಗಿವೆ. ಈ ಮುದ್ರಣ ಶಾಲೆ 1865 ರ 
ಸುಮಾರಿಗೆ ಧಾರವಾಡಕ್ಕೆ ಸ್ಥಳಾಂತರವಾಯಿತು. ಇದರ ಯಜಮಾನ ದುರ್ಗಾಪ್ರಸಾದ ಮಿಸರ ಅವರಾಗಿದ್ದರು. 1860ರಿಂದ 1867 
ರಷ್ಟು ಹೊತ್ತಿಗೆ ಧಾರವಾಡದಲ್ಲಿ ಸನಾರ್ಗದರ್ಶಕ, ಜ್ಞಾನವರ್ಧಕ ಮತ್ತು ಜ್ಞಾನಸಾಗರ ಮುಂತಾದ ಕಲ್ಲಚ್ಚಿನ ಮುದ್ರಣ ಶಾಲೆಗಳು 
ಇದ್ದವು. ಸನಾರ್ಗ ದರ್ಶನದಲ್ಲಿ ಮರಾಠಿ ಪುಸ್ತಕಗಳೂ ಅಚ್ಚಾಗುತ್ತಿದ್ದವು. ಗೋವಿಂದ ಪ್ರಭಾಕರ ಜೋಶಿ ಇದರ ಒಡೆಯರಾಗಿದರು. 
ಕನ್ನಡದ ಮೊದಲ ಮುದ್ರಿತದ ಹಿಂದೂ ಪಂಚಾಂಗ 1865 ರಲ್ಲಿ ಜ್ಞಾನವರ್ಧಕ ಪ್ರೆಸ್‌ನಲ್ಲಿ ಮುದ್ರಣವಾಯಿತು. ಚಂದ್ರೋದಯ 
ಮುದ್ರಣಾಲಯವೂ 1866 ರ ಮೊದಲೇ ಇತ್ತು 


ಕಲ್ಲಚ್ಚಿನ ಪ್ರತಿಗಳ ಲಿಪಿ ಒಂದೇ ತೆರನಾಗಿಲ್ಲದಿದ್ದುದರಿಂದ ಇದನ್ನು ಹೋಗಲಾಡಿಸಲು ಅಚ್ಚಿನ ಮೊಳೆಗಳನ್ನು ಜೋಡಿಸಿ 
ಮುದ್ರಿಸುವ ಸಲುವಾಗಿ ಪ್ರಯತ್ನಗಳು ನಡೆದವು. ಬ್ರಿಟೀಷ್‌ ಅಧಿಕಾರಿ ರಸೆಲ್‌ ಅವರ ಬೆಂಬಲದಿಂದ ಸು. 1870ರ ಸುಮಾರಿಗೆ 
ವೆಂಕಟ ರಂಗೋ ಕಟ್ಟಿಯವರು ಬೆಳಗಾವಿಯ ಒಬ್ಬ ಕಂಚುಗಾರನ ಸಹಾಯದಿಂದ ಅಚ್ಚಿನ ಮೊಳೆಗಳನ್ನು ಸಿದ್ದಪಡಿಸಿದರು. ಇದು 
ಈ ಪ್ರಾಂತ್ಯದ ಮುದ್ರಣ ಶಾಲೆಗಳ ಬೆಳವಣಿಗೆಗೆ ಕಾರಣವಾದುದಲ್ಲದೆ ಅಚ್ಚಿನ ಮೊಳೆಗಳನ್ನು ಸಿದ್ದಪಡಿಸುವ ಕೇಂದ್ರವಾಯಿತು. 
ಇಲ್ಲಿಂದ ಮುಂದೆ ಅನೇಕ ಮುದ್ರಣ ಶಾಲೆಗಳು ಆರಂಭವಾಗಿ ಅದೇ ಒಂದು ವೃತ್ತಿಯಾಗಿ ಬೆಳೆಯುವಂತಾಯಿತು. 


ಗ್ರಂಥಗಳ ಮುದ್ರಣ ಮತ್ತು ಪ್ರಕಾಶನ ಹೆಚ್ಚಿದಂತೆ ಕ್ರಿ.ಶ. 1867 ರಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಮುದ್ರಣ ಹಾಗೂ ಪುಸ್ತಕಗಳ 
ಕಾಯಿದೆ ಜಾರಿಗೆ ಬಂತು. ಗ್ರಂಥಗಳ ಮುದ್ರಣ ಮತ್ತು ಮಾರಾಟವೇ ಒಂದು ಉದ್ಯಮವಾದದ್ದರಿಂದ ಅನೇಕರು ಅವರಲ್ಲಿ ಮುಖ್ಯವಾಗಿ 
ಕಲ್ಯಾಣಪ್ಪ ಮಾದನಶೆಟ್ಟಿ, ಅನಾಡ ಚನ್ನವೀರಪ್ಪ, ಎಸ್‌.ಎಂ. ಖಾನೋಳಕರ ಮುಂತಾದವರು ಜಾತ್ರೆ, ಸಮ್ಮೇಳನ ಮುಂತಾದ ಕಡೆಗೆ 
ಹೋಗಿ ಪುಸ್ತಕಗಳ ಮಾರಾಟವನ್ನು ಮಾಡುತ್ತಿದ್ದರು. ಇದು ಆರಂಭದ ಗ್ರಂಥೋದ್ಯಮದ ಬೆಳವಣಿಗೆಗೆ ಕಾರಣವಾಯಿತು. ಪ್ರಾರಂಭದಲ್ಲಿ 
ಮುದ್ರಣ ಶಾಲೆಗಳನ್ನು ಹೊಂದಿದ್ದವರೇ ಪ್ರಕಾಶಕರೂ ಆಗಿದ್ದರು. ಅನೇಕ ವೇಳೆ ಲೇಖಕರು ತಮ್ಮಪುಸ್ತಕಗಳ ಮಾರಾಟದ ವ್ಯವಸ್ಥೆಯನ್ನು 
ಮಾಡಿಕೊಳ್ಳುತ್ತಿದ್ದರು. ಗಳಗನಾಥರು ತಮ್ಮ ಪುಸ್ತಕಗಳನ್ನು ಊರೂರಿಗೆ ಹೋಗಿ ತಾವೇ ಮಾರಾಟ ಮಾಡುತ್ತಿದ್ದರು. ಇದು ಒಂದು 
ಉದಾಹರಣೆ ಅಷ್ಟೆ. ಪುಸ್ತಕ ಮಾರಾಟ ಒಂದು ಲಾಭದಾಯಕ ವ್ಯವಸಾಯವಾಗಿ ಬೆಳೆದ ಮೇಲೆ ಅನೇಕರು ಪುಸ್ತಕದ ಮಳಿಗೆಗಳನ್ನೇ 
ಪ್ರತ್ಯೇಕವಾಗಿ ತೆರೆದರು. ಇಂದಿಗೂ ಕನ್ನಡ ಸಾಹಿತ್ಯವನ್ನು ಮಾರಾಟ ಮಾಡುವ ಪ್ರಕಟಿಸುವ ಅನೇಕ ಪ್ರತಿಷ್ಠಿತ ಮಳಿಗೆಗಳು ಧಾರವಾಡ 
ಜಿಲ್ಲೆಯಲ್ಲಿವೆ. ಈ ಪ್ರಕಾಶನ ಸಂಸ್ಥೆಗಳು ಕನ್ನಡ ಪುಸ್ತಕ ಉದ್ಯಮ ಬೆಳೆಯಲು ಕಾರಣವಾಗಿದೆ. ಇದರೊಂದಿಗೆ 1907ರಲ್ಲಿ ಗ್ರಂಥಕರ್ತರ 
ಸಮ್ಮೇಳನವೊಂದು ಧಾರವಾಡದಲ್ಲಿ ನಡೆಯಿತು. ಪ್ರತಿಭಾ ಗ್ರಂಥಮಾಲೆ, ಮನೋಹರ ಗ್ರಂಥಮಾಲೆ, ಮಿಂಚಿನಬಳ್ಳಿ, ಸಮಾಜ 
ಪುಸ್ತಕಾಲಯ “ಸಾಹಿತ್ಯ ಭಂಡಾರ' ಸಂಕ್ರಮಣ ಪ್ರಕಾಶನ, ಬುರ್ಲಿ ಬಿಂದು ಮಾದವ ಸಾರಕ ಪ್ರತಿಷ್ಠಾನದ ಮಿಂಚಿನಬಳ್ಳಿ ಪ್ರಕಾಶನ, 
ಕರ್ನಾಟಕ ವಿಶ್ವವಿದ್ಯಾಲಯದ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಪ್ರಕಟಣ ವಿಭಾಗಗಳು, ಮೂರು ಸಾವಿರ ಮಠ ಹಾಗೂ ಗದಗಿನ 
ತೋಂಟದಾರ್ಯಮಠ, ಲೋಕ ಶಿಕ್ಷಣ ಟ್ರಸ್ಟ್‌ ಇವೆಲ್ಲ ಜಿಲ್ಲೆಯ ಕೆಲವು ಗಣ್ಯ ಪ್ರಕಾಶನ ಸಂಸ್ಥೆಗಳು. ಮಿಂಚಿನಬಳ್ಳಿಯು ವಿಚಾರಸಾಹಿತ್ಯಕ್ಕೆ 
ಮೀಸಲಾಗಿ ಬಿಂದುಮಾಧವ ಬುರ್ಲಿಯವರಿಂದ ಆರಂಭವಾಗಿ (1937) ಈಗ ಸುರೇಂದ್ರದಾನಿಯವರ ಸಂಪಾದಕತ್ವದಲ್ಲಿ 
ಮುಂದುವರೆದಿದೆ. ಗದಗು ರಾಜ್ಯದಲ್ಲೇ ಮುದ್ರಣ ಉದ್ಯಮದಲ್ಲಿ ಅಗ್ರಗಣ್ಯವಾದ ಊರಾಗಿದೆ. 

ಸಂಸ್ಕತ ಸಾಹಿತ್ಯ 


ಈ ಜಿಲ್ಲೆಯ ಸುಮಾರು 100 ಕ್ಕೂ ಹೆಚ್ಚು ಅಗ್ರಹಾರಗಳು ಸಂಸ್ಕತ ಪಾಂಡಿತ್ಯಕ್ಕೆ ಹೆಸರಾಗಿದ್ದವು. ಆದರೂ ಸಂಸ್ಕೃತದಲ್ಲಿ ಕಾವ್ಯ 


ರಚಿಸಿರುವವರ ಸಂಖ್ಯೆ ಕಡಿಮೆ. ಸಂಸ್ಕೃತದಲ್ಲಿ ಎದ್ವಾಂಸರಾದವರು ಕನ್ನಡದಲ್ಲಿಯೂ ವಿದ್ವಾಂಸರಾಗಿದ್ದು ಉಭಯ ಭಾಷೆಗಳಲ್ಲಿ 
ಕಾವರಚನೆ ಮಾಡಿರುತ್ತಾರೆ. ಸಂಸ್ಕತ ಭಾಷೆಯ ಗ್ರಂಥಗಳನ್ನು ಕನ್ನಡದ ಟೀಕು ಅಥವಾ ಅನುವಾದದೊಂದಿಗೆ ಸಂಪಾದಿಸಿರುತ್ತಾರೆ. 
ಇ 


742 ಧಾರವಾಡ ಜಿಲ್ಲೆ 


ಇಂತಹ ಸಂದರ್ಭಗಳಲ್ಲಿ ಈ ಗ್ರಂಥಗಳ ಲಿಪಿ ಕನ್ನಡವೇ ಆಗಿರುತ್ತದೆ. ಅನೇಕ ಶಾಸನ ರಚಕರು ಉಭಯ ಭಾಷೆಯನ್ನು ಶಾಸನಗಳಲ್ಲಿ 
ಬಳಸಿರುತ್ತಾರೆ. ಸಂಸ್ಕತ ಭಾಷೆಯ ಮೊಟ್ಟ ಮೊದಲ ಶಾಸನವು ಕದಂಬರದಾಗಿದ್ದು ಅದು ಸಂಸ್ಕೃತ ಭಾಷೆಯವಾಗಿದೆ. ಬಂಕಾಪುರದಲ್ಲಿದ್ದ 
ಜಿನಸೇನಾಚಾರ್ಯರು ಸಂಸ್ಕೃತದಲ್ಲಿ "ಮಹಾಪುರಾಣ'ವನ್ನು ರಚಿಸಿದರು. ಚೌಡದಾನಪುರದಮಠದ ಸ್ವಾಮಿಗಳಾದ ವಿರೂಪಾಕ್ಷ 
ಒಡೆಯರು ಸಂಸ್ಕೃತದಲ್ಲಿ ಅಪ್ರತಿಮ ವಿದ್ವಾಂಸರಾಗಿದ್ದರು. ಕಲಕತ್ತ ವಿಶ್ವವಿದ್ಯಾಲಯದಿಂದ ಸುವರ್ಣ ಪದಕ ಪಡೆದು "ವೇದತೀರ್ಥ' 
ಪದವಿ ಪಡೆದರು. ಹೊಳೆ ಆಲೂರು ತಾಲೂಕು ಆಚಾರ್ಯಕೊಪ್ಪದ ಖ್ಯಾತ ಶಾಸನ ತಜ್ಞ ಆರ್‌.ಎಸ್‌. ಪಂಚಮುಖಿಯವರು ಖ್ಯಾತ 
ಎದ್ವಾಂಸರಾಗಿದ್ದು ಅನೇಕ ಕೃತಿಗಳ ರಚನೆ ಮಾಡಿದ್ದಾರೆ. "ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಸಪ್ತ ರಾತ್ತೋತ್ಸವ ಚಂಪು' ಎಂಬ 
ಕೃತಿಗೆ ಕಾಶಿ ವಿದ್ಯಾಪೀಠವು ಇವರಿಗೆ “ಮಹಾಮಹಿಮೋಪಾಧ್ಯಾಯ' ಎಂಬ ಬಿರುದನಿತ್ತಿದೆ. 


ಗದಗಿನ ಜಾಲಿಹಾಳ್‌ ಕೇಶವಾಚಾರ್ಯರು ಮಾಧ್ದಸಿದ್ದಾಂತಕ್ಕೆ ಸಂಬಂಧಿಸಿದಂತೆ ಸುಮಾರು ಐದು ಕೃತಿಗಳನ್ನು ರಚಿಸಿರುತ್ತಾರೆ. 
ಜಾಲಿಹಾಳ್‌ ಶ್ರೀನಿವಾಸರಾಯರು ಅನೇಕ ಕೃತಿಗಳನ್ನು ರಚಿಸಿರುತ್ತಾರೆ. ಕಟ್ಟಿಮಾಧವಾಚಾರ್ಯರು ತಿರುಪತಿಯ ಮಾಧ್ವಸಿದ್ದಾಂತದ 
ಸಭೆಯ ಉಪಾಧ್ಯಕ್ಷರಾಗಿದ್ದರು. ಕನ್ನಡ, ಸಂಸ್ಕೃತ, ಇಂಗ್ಲೀಷಿನಲ್ಲಿ ಅನೇಕ ಕೃತಿಗಳನ್ನು ರಚಿಸಿರುತ್ತಾರೆ. ಮಂಗಳವೇಡೆ ಬಾಳಾಚಾರ್ಯರು 
ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಕಾವ್ಯ ರಚಿಸಿದ್ದು ಇವರಿಗೆ ಅನೇಕ ಪುರಸ್ಕಾರಗಳು ಬಂದಿವೆ. ತುಮನ್ಮಕಟ್ಟೆಯ ಕೆ.ಟಿ. ಪಾಂಡುರಂಗಿಯವರು 
ಸಂಸ್ಕೃತ, ಕನ್ನಡ ಹಾಗೂ ಇಂಗ್ಲೀಷಿನಲ್ಲಿ ಕೃತಿರಚನೆ ಮಾಡಿರುತ್ತಾರೆ. ಅನೇಕ ಪುರಸ್ಕಾರಗಳನ್ನು ಇವರು ಪಡೆದಿರುತ್ತಾರೆ. ಗದಗಿನ 
ಪಂಡರಿನಾಥಾಚಾರ್ಯ ಗಲಗಲಿ ಅವರು "ಮಧುರವಾಣಿ' ಎಂಬ ಸಂಸ್ಕತ ನಿಯತಕಾಲಿಕವನ್ನು ನಡೆಸುತ್ತಿದ್ದು ಅವರ "ಶ್ರೀ 
ಶಂಭುಲಿಂಗೇಶ್ವರ ವಿಜಯ ಚಂಪೂ' ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡಮಿಯ ಪ್ರಶಸ್ತಿ ಸಂದಿದೆ. ಎನ್‌.ಸಿ. ನಂದೀಮಠರು 
“ನಿರುಕ್ತ'ದಲ್ಲಿ ಗಣ್ಯ ವಿದ್ವಾಂಸರು. 


ಮರಾಠಿ ಸಾಹಿತ್ಮ 


ಕರ್ನಾಟಕದಲ್ಲಿ ಮರಾಠಿಗರು ಬಹು ಹಿಂದಿನಿಂದಲೂ ಬಂದು ನೆಲೆಸಿದ್ದರೂ ಅವರನ್ನು "ಆರೇರು' ಎಂದು ಕರೆಯುತ್ತಿದ್ದರು. 
ದೇವಗಿರಿಯ ಸೇಉಣರ ಕಾಲದಲ್ಲಿ ಮರಾಠಿ (ಆರೇರ) ಅಧಿಕಾರಿಗಳು ಜಿಲ್ಲೆಯಲ್ಲಿ ಇದ್ದರೂ ಆಡಳಿತ ಕನ್ನಡದಲ್ಲಿ ಸಾಗಿತ್ತು. ಇವರು 
ಇಲ್ಲಿ ಸಾಹಿತ್ಯ ಸೃಷ್ಟಿ ಅಷ್ಟಾಗಿ ಮಾಡಿಲ್ಲ. ಸ್ಥಳೀಯರೊಂದಿಗೆ ಬೆರೆತು ಅಲ್ಲಿನ ಸಾಂಸ್ಕೃತಿಕ ಜೀವನದೊಂದಿಗೆ ತಮನ್ನು ಬೆರೆಸಿಕೊಂಡರು. 
ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಅವರ ಸೈನ್ಯದಲ್ಲಿದ್ದ ಮರಾಠಿಗರ ವಲಸೆ ದಕ್ಷಿಣದ ಕಡೆಗೆ ಹೆಚ್ಚಿಗೆ ಬರಲಾರಂಭಿಸಿತು. ಪುಣೆ 
ಮುಂತಾದ ಕಡೆಯ ಮರಾಠಿ ಜನ ದಕ್ಷಿಣ ಪ್ರಾಂತ್ಯಗಳನ್ನು ಗೆಲ್ಲುವಾಗ ಸೈನ್ಯದೊಂದಿಗೆ ಬಂದವರು ಅನೇಕರು ಮರಳಿ ಹೋಗಲಿಲ್ಲ; 
ಅನುಕೂಲವಾದ ಸ್ಥಳಗಳಲ್ಲಿ ನೆಲೆನಿಂತರು. 1753ರಲ್ಲಿ ಪೇಶ್ವೆಯು ಧಾರವಾಡ ಗೆದ್ದ ಮೇಲೆ ಈ ಸಂಪರ್ಕ ಬಲವಾಯಿತು. ಮರಾಠರ 
ನಂತರ ಬಂದ ಬ್ರಿಟಿಷರ ಕಾಲದಲ್ಲಿ ಕೆಲವು ತುಂಡರಸರು ಮರಾಠರೇ ಆಗಿದ್ದು ಮರಾಠಿಗರಿಗೆ ಹಾಗೂ ಭಾಷೆಗೆ, ಸಾಹಿತ್ಯಕ್ಕೆ ಪ್ರೋತ್ಸಾಹ 
ನೀಡಿದರು. 


ಆದರೆ, 16 ನೇಯ ಶತಮಾನದಲ್ಲಿ ಡಂಬಳದ ಮುಕ್ತೇಶ್ವರ ಎಂಬ ಕವಿ (ಇವನು ಸಂತ ಏಕನಾಥರ ಮೊಮಗ್ರ) ಮರಾಠಿಯಲ್ಲಿ 
ಭಾರತಕತೆಯನ್ನು ಬರೆದ. 18 ನೇಯ ಶತಮಾನದ ಸುಮಾರಿಗೆ ಚಂದ್ರಾತಜರುದ್ರ ಎಂಬಾತನು ಕುಮಾರವ್ಯಾಸನ ಭಾರತವನ್ನು 
ಮರಾಠಿಗೆ ಭಾಷಾಂತರಿಸಿದ. ಹೀಗಿದ್ದರೂ ಬ್ರಿಟಿಷ್‌ರ ಆಗಮನಾನಂತರವೂ ಅವರ ಪ್ರದೇಶಗಳಲ್ಲೂ ಮರಾಠಿ ಪ್ರಾಬಲ್ಯ 
ಮುಂದುವರಿಯಿತು. ಧಾರವಾಡದಿಂದ ಹೊರಟ "ಧಾರವಾಡ ವೃತ್ತ' ಮತ್ತು “ಛಾವಾ'ಯೆಂಬ ಎರಡು ಮೊದಲ ಪತ್ರಿಕೆಗಳೂ 
ಮರಾಠಿಯಲ್ಲೇ ಇದ್ದವು. ಶೇಷಗಿರಿರಾವ್‌ ಚುರಮರಿಯವರು ಜೈಮಿನಿ ಭಾರತವನ್ನು ಮರಾಠಿಗೆ ಅನುವಾದಿಸಿದರು. ಇವರ ಶಾಕುಂತಲ 
ನಾಟಕವನ್ನು ಕಿರ್ಲೊಸ್ಕರರು ಮರಾಠಿಗೆ ಅನುವಾದಿಸಿದರು. ಹಾಗೆಯೇ ಗಳಗನಾಥರು ಹರಿನಾರಾಯಣ ಅಪ್ಪೆಯವರ ಬತಿಹಾಸಿಕ 
ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿರುತ್ತಾರೆ. ಬಟಕುರಿಕೆಯ ವೆಂಕಟ ರಂಗೋ ಕಟ್ಟಿಯವರು ಮರಾಠಿಯಲ್ಲಿ ಅನೇಕ ಕೃತಿಗಳನ್ನು 
ಬರೆದಿದ್ದಾರೆ. ಮೂಲತಃ ರಾಣೆಬೆನ್ನೂರಿನ ಮುದವೀಡು ಕೃಷ್ಣರಾಯರು "ಧಾರವಾಡ ವೃತ್ತ ಎಂಬ ಮರಾಠಿ ಪತ್ರಿಕೆಯ 
ಸಂಪಾದಕರಾಗಿದ್ದರು. ಖ್ಯಾತ ಮರಾಠಿ ಕವಿ "ಕೇಶವಸುತ' ಅವರು ಕೆಲಕಾಲ ಹುಬ್ಬಳ್ಳಿಯಲ್ಲಿ ಅಧ್ಯಾಪಕರಾಗಿದ್ದರು. | 


ಸಮರ್ಥರಾಮದಾಸರ ದಾಸಬೋಧವನ್ನು ಯಲ್ಲೊ ಗುಡ್ಡ ಕುಲಕರ್ಣಿಯವರು ಕನ್ನಡಿಸಿರುತ್ತಾರೆ. ಟಿಳಕರ "ಗೀತಾರಹಸ್ಕ'ದ 
ಕನ್ನಡ ಭಾಷಾಂತರ ಆಲೂರು ವೆಂಕಟರಾಯರಿಂದ ಆಯಿತು. ಶಿ.ಶಿ. ಬಸವನಾಳರು ಮರಾಠಿಯಲ್ಲಿ ಕೃತಿರಚನೆ ಮಾಡಿರುತ್ತಾರೆ. 


ಸಾಹಿತ್ಯ ಮತ್ತು ಸಂಸ್ಕೃತಿ 743 


ಶಂ.ಬಾ. ಜೋಶಿಯವರು ಮರಾಠಿಯ ನೆಲೆಯ ಬಗ್ಗೆ ಪಾಂಡಿತ್ಯ ಪೂರ್ಣಕೃತಿ ರಚಿಸಿದ್ದಾರೆ. ಗದಗಿನ ಜಿ.ಡಿ ಖರೆಯೆಂಬುವವರು 
ಐದು ಕೃತಿಗಳನ್ನು ಬರೆದಿದ್ದು "ಮಾಜೆ ಬಕ್ಷಿಸಾಚೇ ನಿಬಂಧ' ಎಂಬ ಕೃತಿಗೆ ಬೆಳಗಾವಿಯಲ್ಲಿ 1946 ರಲ್ಲಿ ನಡೆದ ಮರಾಠಿ ಸಾಹಿತ್ಯ 
ಸಮ್ಮೇಳನದಲ್ಲಿ ಮೊದಲ ಬಹುಮಾನ ತಂದಿದೆ. ಧಾರವಾಡದ ಶ್ರೀಕೃಷ್ಣ ಸೀತಾರಾಮ ಗೋಖಲೆಯವರು “ಆಕಾಶಾಸಿ ಜಡವು ನಾತೇ' 

"ರು ಖಗೋಲ ವಿಜ್ಞಾನ ಕೃತಿ ರಚಿಸಿದ್ದಾರೆ. ಹುಬ್ಬ ಬ್ಬಳ್ಳಿಯ ರಾಮಚಂದ್ರ ಗೋವಿಂದ ಕೋಳಂಗಡೆ ಎಂಬುವವರು ಧರ್ಮಕ್ಕೆ 
ಸಂಬಂಧಿಸಿದಂತೆ ಏಳು ಕೃತಿಗಳನ್ನು ಬರೆದಿದ್ದಾರೆ. ಧಾರವಾಡದಲ್ಲಿದ್ದ ಮರಾಠಿಯ ಖ್ಯಾತ ಕತೆಗಾರ ಜಿ.ವಿ. ಕುಲಕರ್ಣಿಯವರು 12 
ಕಥಾಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಪಂಡಿತ ಅವಳೀಕರರು ಮೂಡಲಗಿ ಸಂಪ್ರದಾಯದ ಮೇಲೆ ಪುಸ್ತಕ ಬರೆದಿದ್ದಾರೆ. ವರದರಾಜ 
ಪುರಸ್ಕಾರವನ್ನೂ ಪಡೆದಿರುತ್ತಾರೆ. ವಿದ್ಯಾ ಸಪ್ರೇಚೌಧರಿಯವರು ಐದು ಕಾದಂಬರಿಗಳನ್ನು ಬರೆದಿದ್ದಾರೆ. ಅಮೃತ ಆರ್‌. ಯಾರ್ದಿಯವರು 
ಹಿಂದಿಯಿಂದ ಮರಾಠಿಗೆ, ಮರಾಠಿಯಿಂದ ಕನ್ನಡಕ್ಕೆ ಕೃತಿಗಳನ್ನು ಅನುವಾದಿಸಿದ್ದಾರೆ. ಬಾಬೂರಾವ್‌ ಗಾಯಕವಾಡ್‌ ಅವರು ಕವನ, 
ಸಣ್ಣಕತೆ, ಹಾಗೂ ಒಂದಂಕದ ನಾಟಕಗಳ ರಚನಕಾರರು. ಮಂಗಳಾ ದೇಸಾಯಿಯವರು ಸಣ್ಣ ಕಥಾಸಂಕಲನ ತಂದಿದ್ದಾರೆ. ಬಿ.ಆರ್‌. 
ಮೋಡಕ್‌ ಅವರು ಜೀವನ ಚರಿತ್ರೆಗಳನ್ನು ರಚಿಸಿದ್ದಲ್ಲದೆ ಶಂಕರಾಚಾರ್ಯರ ಕೃತಿಗಳನ್ನು ಮರಾಠಿಗೆ ತಂದಿದ್ದಾರೆ. ಬೇಂದ್ರೆಯವರ 
ಪದ್ಯಗಳನ್ನು "ಉಮಾಳಾ' ಎಂಬ ಹೆಸರಿನಲ್ಲಿ ಮರಾಠಿಗೆ ಅನುವಾದಿಸಿರುತ್ತಾರೆ. ಹುಬ್ಬಳ್ಳಿಯ ಪತ್ರಕರ್ತ ಸೋಹನಿಯವರು 
ಮರಾಠಿಯಿಂದ ಕನ್ನಡಕ್ಕೂ ಕನ್ನಡದಿಂದ ಮರಾಠಿಗೂ ಭಾಷಾಂತರ ಮಾಡುವುದರ ಜೊತೆ ಉಭಯ ಭಾಷೆಗಳಲ್ಲೂ ಬರವಣಿಗೆ 
ಮಾಡಿದ್ದಾರೆ. 


ನಾಟಕ ಮತ್ತು ರಂಗಭೂಮಿ 


ಕರ್ನಾಟಕದಲ್ಲಿ ನಾಟಕದ ಇತಿಹಾಸ ಸುಮಾರು 18 ನೇಯ ಶತಮಾನದಿಂದ ಖಚಿತವಾಗಿ ಆರಂಭವಾಗುತ್ತದೆ. ಇದಕ್ಕೆ ಹಿಂದೆ 
ದೃಶ್ಯಮನರಂಜನೆಗೆ ದಶಾವತಾರ ಆಟ, ಕೋಲಾಟ, ಪುರವಂತರಾಟ, ದಾಸರಾಟ, ದೊಡ್ಡಾಟ, ಸಣ್ಣಾಟ ಮುಂತಾದವು ಇದ್ದವು. 
ಸು. 1764 ರಲ್ಲಿ ಧಾರವಾಡದ ಶುಕ್ರವಾರ ಪೇಟೆಯಲ್ಲಿ ದಶಾವತಾರ ನಡೆಸಲು ರಾಮಭಟ್‌ ಜೋಯಿಸ್‌ ಎನ್ನುವವನಿಗೆ ವಾರ್ಷಿಕ 
ಅನುದಾನವನ್ನು ಪೇಶ್ವೆಯವರು ನೀಡಿದಂತೆ ತಿಳಿಯುತ್ತದೆ. ಪೇಶ್ವೆಯರ ವಶವಿದ್ದ ಈ ಪ್ರದೇಶವು ಬ್ರಿಟಿಷರ ವಶವಾದ ಮೇಲೂ 
ಮುಂಬೈ ಮತ್ತು ಪುಣೆಯ ಸಂಸ್ಕೃತಿ ಮತ್ತು ಭಾಷೆಗಳು ತಮ್ಮ ಪ್ರಭಾವವನ್ನು ಈ ಪ್ರಾಂತ್ಯದ ಮೇಲೆ ಗಾಢವಾಗಿ -ಮುದ್ರಿಸಿದ್ದವು. 
ಹಾಗೆಯೇ ಮರಾಠಿ ನಾಟಕ ಕಂಪನಿಗಳು ಈ ಪ್ರದೇಶದಲ್ಲಿ ಸಂಚಾರ ಮಾಡಿ ಮರಾಠಿ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದವು. “ಸವಾಯ್‌ 
ಗಂಧರ್ವ'ರೆಂದು ಪ್ರಸಿದ್ದರಾದ ರಾಮಭಾವು ಕುಂದಗೋಳಕರ್‌ ಸ್ವೀಪಾತ್ರ ವಹಿಸುತ್ತಿದ್ದು ಉತ್ತಮ ಹಾಡುಗಾರರೂ, ಮರಾಠಿ 
ರಂಗಭೂಮಿಯ ಹೆಮ್ಮೆಯ ನಟರೂ ಆಗಿದ್ದು ಇವರು ಕುಂದಗೋಳದವರಾಗಿದ್ದರು. ಈ ಪ್ರದರ್ಶನಗಳನ್ನು ನೋಡಿ ಜನ 
ಮೋಡಿಗೊಳಗಾದವರಂತೆ ಮರಾಠಿ ನಾಟಕದ ಹಾಡುಗಳನ್ನು ಗುನಗುನಿಸುತ್ತಿದ್ದರು. ಅನೇಕರಿಗೆ ಈ ನಾಟಕಗಳ ಹೇರಿಕೆ ವಿರುದ್ದ 
ಪ್ರತಿಭಟಿಸಬೇಕೆಂಬ ಮನಸ್ಸಿದ್ದರೂ ಪ್ರತಿಭಟಿಸಲಾರದ ಸ್ಥಿತಿಯಲ್ಲಿದ್ದರು. "ಕೃಷ್ಣ ಪಾರಿಜಾತ'ದಂತಹ ದೊಡ್ಡಾಟಗಳು ಸ್ವಲ್ಪಮಟ್ಟಿಗೆ 
ಜನರಂಜಕವಾಗಿದ್ದರೂ ಅದ್ದೂರಿಯ ಮರಾಠಿ ನಾಟಕಗಳ ಮುಂದೆ ನಿಲ್ಲಲು ಶಕ್ಕವಿರಲಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕನ್ನಡದಲ್ಲಿ 
“ನಾಟಕಗಳನ್ನು ರಚಿಸಿ ಅವನ್ನು ರಂಗದ ಮೇಲೆ ಆಡಿಸಿದವರು ಗದಗಿನ ಶಾಂತಕವಿಗಳು (ಸಕ್ರಿ ಬಾಳಾಬಾಯಣ). ಅವರು ಮರಾಠಿ 
ನಾಟಕಗಳ ಮೋಡಿಗೊಳಗಾಗಿದ್ದ ಜನರಿಗೆ ಕನ್ನಡದಲ್ಲೂ ನಾಟಕಗಳನ್ನು ರಚಿಸಬಹುದು, ಅವನ್ನು ರಂಗದ ಮೇಲೆ ಪ್ರದರ್ಶಿಸಬಹುದು 
ಎಂಬುದನ್ನು ಕಾರ್ಯತಃ ತೋರಿಸಿಕೊಟ್ಟರು. ತಾವೇ ಅನೇಕ ನಾಟಕಗಳನ್ನು ರಚಿಸಿದರು. "ವೀರನಾರಾಯಣ ಪ್ರಾಸಾದಿತ ಕೃತಪುರ 
ನಾಟಕ ಮಂಡಳಿ' ಎಂಬ ನಾಟಕ ಮಂಡಳಿಯನ್ನು 1877ರಲ್ಲಿ ಕಟ್ಟಿ ಅದರಡಿಯಲ್ಲಿ ತಾವು ಬರೆದಿದ್ದ ನಾಟಕಗಳ ಪ್ರಯೋಗ ಮಾಡಿ 
ತೋರಿಸಿದರು. ಅವರ "ಉಷಾಹರಣ' ನಾಟಕ ಪ್ರಸಿದ್ಧವಾಯಿತು. ಅಂದಿನಿಂದ ಈ ಪ್ರಾಂತ್ಯದಲ್ಲಿ ಕನ್ನಡ ನಾಟಕಗಳ ಪ್ರದರ್ಶನಕ್ಕೆ 
ಹೆಚ್ಚು ಒತ್ತು ಸಿಕ್ಕಿತು. ಅನೇಕ ಕವಿಗಳು ಸಂಸ್ಕೃತ, ಇಂಗ್ಲೀಷ್‌ ನಾಟಕಗಳ ಅನುವಾದವನ್ನು ಕೈಗೊಂಡು, ಕನ್ನಡಕ್ಕೆ ಅನುವಾದಿಸಿದರು. 
ಜಿಲ್ಲೆಯಲ್ಲಿ ಅನೇಕ ನಾಟಕ ಕಂಪನಿಗಳು ಪ್ರಾರಂಭವಾದವು. ಹೀಗಾಗಿ ಕನ್ನಡ ನಾಟಕ ಚಳುವಳಿಗೆ ಹೊಸ ಹುರುಪು ಬಂತು. ಆದರೂ 
ಈ ಜಿಲ್ಲೆಯಲ್ಲಿ ಆಗಿ ಹೋದ ನಾಟಕಕಾರರ ಸಂಖ್ಯೆ ಕಡಿಮೆಯೆಂದೇ ಹೇಳಬೇಕಾಗಿದೆ. ಹವ್ಯಾಸಿರಂಗಭೂಮಿ 1930 ರಲ್ಲಿ ಶ್ರೀರಂಗರ 


ಪ್ರಯತ್ನದ ಫಲವಾಗಿಯೇ ವಿಶೇಷವಾಗಿ ಬೆಳೆಯಲು ಹಾದಿಯಾಯಿತು. 


744 ಧಾರವಾಡ ಜಿಲ್ಲೆ 


ವೃತ್ತಿ ರಂಗಭೂಮಿ 


ಶಾಂತಕವಿಗಳು "ಉಷಾಹರಣ' ನಾಟಕವನ್ನು ಪ್ರಯೋಗಿಸಿದಾಗ ಅವರು ಯಕ್ಷಗಾನದ ತಂತ್ರವನ್ನು ಬಳಸಿಕೊಂಡಿದ್ದರು. ಗದಗಿನ 
ಜೀವೂ ಬಾಳಪ್ಪ ಎಂಬುವರು ಇದರ ಸೂತ್ರಧಾರರಾಗಿದ್ದರು. ಗದಗಿನ ಕಲಾವಿದರಿಂದ ಕೂಡಿದ್ದ ಈ ನಾಟಕ ಕಂಪನಿ ಗದಗಿನ 
ಸುತ್ತಮುತ್ತಲ ಊರುಗಳಲ್ಲಿ ಸಂಚರಿಸಿ ನಾಟಕ ಪ್ರದರ್ಶನವನ್ನು ನೀಡಿತು. ಇದರಿಂದ ಪ್ರೇರಿತರಾಗಿ "ಶಾಂತ ಕವಿ'ಗಳು ಇನ್ನೂ ಹಲವು 
ಇಂತಹ ನಾಟಕಗಳನ್ನು ರಚಿಸಿದರು. ಶಾಂತ ಕವಿಗಳು ತಮ್ಮ ನಾಟಕಗಳನ್ನು ಬರೆಯಲು ಯಕ್ಷಗಾನ ಪ್ರೇರಣೆಯೆಂದು ಹೇಳಿದೆಯಷ್ಟೆ. 
ವೃತ್ತಿರಂಗಭೂಮಿ ಸ್ಥಾಪನೆಗೆ ಮುಂಚೆ ಉತ್ತರ ಕರ್ನಾಟಕದಲ್ಲಿ ಸಣ್ಣಾಟ-ದೊಡ್ಡಾಟಗಳು ಪ್ರಯೋಗದಲ್ಲಿದ್ದವು. ರಾಯಚೂರು ಜಿಲ್ಲೆಯ 
ಕನಕಗಿರಿಯ ರಂಗಭೂಪಾಲನ ಪ್ರೋತ್ಸಾಹದಿಂದ ಅಪರಾಳ ತಮ್ಮನು "ಶ್ರೀ ಕೃಷ್ಣಪಾರಿಜಾತ' ಎಂಬ ಕೃತಿ ರಚಿಸಿದನು. ಇದು 
ಗೀತನಾಟಕ, ತನ್ನ ಮಗನ ಸಹಾಯದಿಂದ ಇದನ್ನು ರಂಗದ ಮೇಲೆ ಪ್ರಯೋಗ ಮಾಡಿದನು. ಮುಂದೆ ಇದರ ಜನಪ್ರಿಯತೆ 
ಎಷ್ಟಾಯಿತೆಂದರೆ ಊರು - ಊರುಗಳಲ್ಲಿ ಪಾರಿಜಾತ ಮೇಳಗಳು ಉದಯವಾದವು. ಈ ಕೃತಿ 1863 ರಲ್ಲಿ ಸವಣೂರು 
ಮುದ್ರಣಾಲಯದಲ್ಲಿ ಮುದ್ರಿತವಾಯಿತು. ಈ ಪಾರಿಜಾತದ ಪ್ರಭಾವದಿಂದ ಅದು ಕೃಷ್ಣನ ಕಥೆಯೆಂಬ ಅರ್ಥ ಹೊರಟು ಹೋಗಿ 
ಶೈವಪುರಾಣದಿಂದ ಅಥವಾ ವಿಷ್ಣು ಪುರಾಣದಿಂದ ಯಾವುದೇ ಕಥೆ ತೆಗೆದುಕೊಂಡು ಈ ಧಾಟಿಯಲ್ಲಿ ಬರೆದಿದ್ದಕ್ಕೆ ಕೊನೆಯಲ್ಲಿ 
"ಪಾರಿಜಾತ' ಎಂಬ ಪದ ಸೇರಿಸುವಷ್ಟರ ಮಟ್ಟಿಗೆ ಈ ಗೀತಮೇಳ ಜನಪ್ರಿಯವಾಯಿತು. ಮುಂದೆ "ಶಿವ ಪಾರಿಜಾತ', "ವೆಂಕಟೇಶ 
ಪಾರಿಜಾತ ', “ವೀರಭದ್ರ ಪಾರಿಜಾತ' ಮುಂತಾದ ಕೃತಿಗಳು ರಚಿತವಾದವು. ಚುರಮರಿ ಶೇಷಗಿರಿರಾಯರು 1869ರಲ್ಲಿ ಶಾಕುಂತಲ 
ನಾಟಕದ ಕನ್ನಡಾನುವಾದ ಮಾಡಿದಾಗ ಹಾಗೂ ಶಾಂತಕವಿಗಳು ನಾಟಕ ರಚನೆ ಮಾಡಿದಾಗ ಇದೇ "ಕೃಷ್ಣ ಪಾರಿಜಾತ'ದ ಪ್ರಭಾವವನ್ನು 
ಕಾಣುತ್ತೇವೆ. ಮುಂದೆ 1879 ರಲ್ಲಿ ಚುರಮರಿಯವರ ಶಾಕುಂತಲ ನಾಟಕ ಮರಾಠಿಗೆ ಭಾಷಾಂತರವಾದಾಗ ಅದನ್ನು ಅನುವಾದ 
ಮಾಡಿದ ಲಕ್ಷಣರಾವ್‌ ಕಿರ್ಲೋಸ್ಕರ್‌ ಅವರು ಪಾರಿಜಾತದ ಪದ್ಯಗಳ ಢಾಟಿಯನ್ನೇ ಮರಾಠಿಗೆ ಕೊಂಡೊಯ್ದರು. ಶಾಂತಕುಗಳು 
ರಚಿಸಿದ "ಉಷಾಹರಣ' ಹಾಗೂ ಅವರು ನಾಟಕ ಮಂಡಳಿ ಆಡಿದ ನಾಟಕಗಳು ಕನ್ನಡವೃತ್ತಿ ರಂಗಭೂಮಿಗೆ ಸೋಪಾನವಾದವು. 
ಮುದವೀಡು ಕೃಷ್ಣರಾಯರು ಚುರಮರಿಯವರ ನಾಟಕಗಳನ್ನು ಆಡುವುದಕ್ಕೆಂದೇ "ಭಾರತ ಕಲೋತ್ತೇಜಕ ಸಂಗೀತ ಸಮಾಜ'ವೆಂಬ 
ನಾಟಕ ಮಂಡಳಿಯನ್ನು ಕಟ್ಟಿದ್ದು ಇದರ ಮೂಲಕ ಅವರು ಕನ್ನಡ ದೇಸಿಮಟ್ಟುಗಳನ್ನು ಜನರಿಗೆ ಪರಿಚಯಿಸಿದರು. 


ಇಷ್ಟಾದರೂ ಧಾರವಾಡ ಭಾಗದಲ್ಲಿ ಮರಾಶಿ ನಾಟಕಗಳ ಪ್ರದರ್ಶನಗಳ ಜನಪ್ರಿಯತೆ ಕಡಿಮೆಯಾಗಲಿಲ್ಲ. ಇದಕ್ಕೆ ಕಾರಣ 
ಅವರ ರಂಗಸಜ್ಜಿಕೆ ಹಾಗೂ ಸಂಗೀತಗಳ ಪ್ರಭಾವ. ಪ್ರಾರಂಭದ ಅನೇಕ ಕನ್ನಡ ನಾಟಕ ಕಂಪನಿಗಳು ಅಭಿನಯಿಸುತ್ತಿದ್ದ ನಾಟಕಗಳಲ್ಲಿನ 
ಹಾಡುಗಳು ಮರಾಠಿ ರಂಗಗೀತೆಗಳ ಅನುಕರಣವಾಗಿದ್ದವು. ಇಂತಹ ಸನ್ನಿವೇಶದಲ್ಲಿ ತಮಗೆ ಎದುರಾಗುತ್ತಿದ್ದ ಸವಾಲುಗಳನ್ನು ದಾಟಿ 
ಮುನ್ನುಗ್ಗಬೇಕಾಗುತ್ತಿತ್ತು. ಶಿವಮೂರ್ತಿಸ್ವಾಮಿ ಕಣಬುರ್ಗಿಮಠ ಅವರು "ಕೊಣ್ಣೂರಕರ ಕಾಡಸಿದ್ದೇಶ್ವರ ಸಂಗೀತ ನಾಟಕ ಮಂಡಳಿ'ಯಲ್ಲಿ 
ಸ್ತ್ರೀ ಪಾತ್ರಗಳಿಗೆ ಸ್ತೀಯರನ್ನೇ ನೇಮಿಸಿಕೊಂಡರು. ಇಂತಹವರಲ್ಲಿ ಎಲ್ಲವ್ವ ಗುಳೇದಗುಡ್ಡ ಪ್ರಥಮಳು. ಇವರ ಮಗಳಾದ ಗುಳೇದಗುಡ್ಡ 
ಗಂಗೂಬಾಯಿಯು ನಾಟಕಗಳಲ್ಲಿ ಪಾತ್ರ ವಹಿಸುತ್ತಿದ್ದರು. ಟ್ರಾನ್ಸ್‌ಫರ್‌ ಸೀನರಿಗಳನ್ನು ಈ ಕಂಪನಿ ಬಳಕೆಗೆ ತಂದಿತು. 


ಸುಮಾರು 1900 ರಿಂದ 1935 ವರೆಗಿನ ಅವಧಿ ವೃತ್ತಿರಂಗಭೂಮಿಯ ಉಚ್ಛ್ರಾಯದ ಅವಧಿ. ಈ ಕಾಲಕ್ಕೆ ಕೊಣ್ಣೂರು 
ಕಂಪನಿ, ಶಿರಹಟ್ಟಿ ವೆಂರೋಬರಾಯರ ಕಂಪನಿ, ಅಬ್ಬಿಗೇರಿ ಕಂಪನಿ, ಹಲಗೇರಿ ಜೆಟ್ಟಪ್ಪನವರ “ಹಾಲಾಸಿದ್ದೇಶ್ವರ ಪ್ರಾಸಾದಿತ ನಾಟಕ 
ಕಂಪನಿ” ವಾಮನರಾವ್‌ ಮಾಸ್ತರರ "ಎಶ್ವಗುಣಾದರ್ಶಿ ನಾಟಕ ಮಂಡಳಿ', ಲಕ್ಷ್ಮೇಶ್ವರದ ಬಚ್ಚಾಸಾನಿಯ "ಸ್ತ್ರೀ ಸಂಗೀತ ನಾಟಕ 
ಮಂಡಳಿ', ಗರುಡ ಸದಾಶಿವರಾಯರ "ಗದಗ ದತ್ತಾತ್ರೇಯ ನಾಟಕ ಮಂಡಳಿ', "ಆಸುಂಡಿಕಂಪನಿ ಗಳು ಪ್ರಸಿದ್ಧವಾಗಿದ್ದವು. 
ಧಾರವಾಡದಲ್ಲಿ ನೆಲೆಸಿರುವ ಅಥವಾ ನೆಲೆಸಿದ್ದ ಪ್ರಸಿದ್ದ ಸಂಗೀತಗಾರರೂ ಸಹ ಪರೋಕ್ಷವಾಗಿ ಈ ವೃತ್ತಿ ರಂಗಭೂಮಿಯಿಂದ 
ಬೆಳೆದವರೆಂದರೆ ತಪ್ಪಾಗಲಾರದು. ಮನ್ಸೂರ ಸೋದರರು ವಾಮನರಾವ್‌ ಮಾಸ್ತರರ ಕಂಪನಿಯಲ್ಲಿ ಇದ್ದರು. ಲಕ್ಷ್ಮೇಶ್ವರದ ಸ್ವೀಸಂಗೀತ 
ನಾಟಕ ಮಂಡಳಿ ಕೇವಲ ಸ್ತ್ರೀಯರಿಂದಲೇ ನಡೆಯುತ್ತಿತ್ತು. ಪುರುಷ ಪಾತ್ರಗಳನ್ನು ಸ್ವೀಯರೇ ನಟಿಸುತ್ತಿದ್ದರು. ಅದಕ್ಕಿಂತ ಮೊದಲು 
ಕೊಣ್ಣೂರು ಕಂಪನಿಯಲ್ಲಿ ಬಿಜ್ಜಳನ ಪಾತ್ರವನ್ನು ಎಲ್ಲವ್ವ ಎಂಬುವವರು ಮಾಡುತ್ತಿದ್ದರು. 


ವೃತ್ತಿರಂಗಭೂಮಿಯಲ್ಲಿಯೂ ಕಾಲದಿಂದ ಕಾಲಕ್ಕೆ ಕೆಲವು ಬದಲಾವಣೆಗಳು ನಡೆದಿವೆ. ಆ ಬದಲಾವಣೆಗಳನ್ನು 
ಅನಿವಾರ್ಯವೆಂಬಂತೆ ಸ್ವೀಕರಿಸಿದೆ. ಈ ದಿಸೆಯಲ್ಲಿ ವಿದ್ಯುತ್‌ ದೀಪಗಳ ಬಳಕೆಯೂ ಒಂದು. ಕೊಣ್ಣೂರು ಕಂಪನಿ ಡೈನಮೋ ಬಳಸಿ 
ಎಷ್ಯುದ್ದೀಪಗಳನ್ನು ಬಳಸಿದ ಮೊದಲ ಸಂಸ್ಥೆ. ಅಲ್ಲದೆ ಸ್ತೀಪಾತ್ರಗಳನ್ನೂ ರಂಗದ ಮೇಲೆ ಮೊದಲಿಗೆ ತಂದ ಸಂಸ್ಥೆ. ಅದು ರಂಗದ . 


ಸಾಹಿತ್ಯ ಮತ್ತು ಸಂಸ್ಕೃತಿ 745 


ಮೇಲೆ ಬಂದ ಅನೇಕ ನಾಟಕಗಳು ಅವುಗಳ ಜನಪ್ರಿಯತೆಯಿಂದ ಸಿನಿಮಾಗಳೂ ಆಗಿವೆ. ಕೆ.ಎನ್‌. ಸಾಳುಂಕೆಯವರು ಬರೆದ ನಾಟಕ 
"ಬದುಕು ಬಂಗಾರವಾಯಿತು' 500 ಪ್ರಯೋಗಗಳನ್ನು ಕಂಡಿದೆ. ಫಿ. ಭಾಂಡಗೆಯವರ "ಜೀವಂತ ಜನ' ಸು.470 ಪ್ರದರ್ಶನಗಳನ್ನು 
ಕಂಡಿದೆ. ಇದಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ಪಂಚಾಯತ್‌ ರಾಜ್ಯದ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಹುಬ್ಬಳ್ಳಿಯಲ್ಲಿ ವೃತ್ತಿರಂಗ 
ಭೂಮಿಗೆ ಸದಾ ಬೆಂಬಲವಿದ್ದು ಕೆಲವೊಂದು ನಾಟಕಗಳ 500ಕ್ಕೂ ಹೆಚ್ಚು ಪ್ರಯೋಗವನ್ನು ಸತತವಾಗಿ ಮಾಡಿದ ದಾಖಲೆ ಇದೆ. 
ಕಲಾವೈಭವ ನಾಟಕ ಸಂಘ, ಬೆಳಗಾವಿ, ಇದರ "ಜಗಜ್ಯೋತಿ ಬಸವೇಶ್ವರ” ಇಂಥ ಒಂದು ನಾಟಕವಾಗಿದ್ದು ಏಣಗಿ ಬಾಳಪ್ಪ ಇದರಲ್ಲಿ 
ಬಸವೇಶ್ವರರ ಪಾತ್ರ ಮಾಡುತ್ತಿದ್ದರು. 


ಹವ್ಯಾಸಿ ರಂಗಭೂಮಿ 


ವೃತ್ತಿರಂಗಭೂಮಿಯಲ್ಲಿನ ನಾಟಕಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗಲೇ ಭಾರತದಲ್ಲಿ ಚಲನಚಿತ್ರರಂಗದ ಪ್ರವೇಶವೂ ಆಗಿತ್ತು. 
ಅಲ್ಲದೆ ಜನ ಹೆಚ್ಚು ವಿದ್ಯಾವಂತರಾಗಿ ಪಾಶ್ಚಾತ್ಯ ಸಂಸ್ಕೃತಿ, ಆಧುನಿಕ ವಿಚಾರ ವಿಮರ್ಶೆ ಮುಂತಾದವುಗಳಿಂದ ಪ್ರೇರಿತರಾಗಿ ಹೊಸಬಗೆಯ 
ನಾಟಕಗಳನ್ನು ಆಡಬೇಕೆಂಬ ಕುತೂಹಲವನ್ನು ಹೊಂದಿದ್ದರು. ಇದಕ್ಕೆ ಮೊದಲು ಪೌರಾಣಿಕ ನಾಟಕಗಳ ಬದಲು ಬೇರೆ ಬೇರೆ 
ನಾಟಕಗಳನ್ನು ಅಲ್ಲಲ್ಲಿ ಜನ ಆಡುತ್ತಿದ್ದರು. ಈ ಬಗೆಯ ಒಂದೆರಡು ನಾಟಕಗಳನ್ನು ಶಾಂತಕವಿಗಳಂತಹವರು ಆಡಿಸಿದ್ದರು. 1904 
ರಲ್ಲಿ ಮುದವೀಡು ಕೃಷ್ಣರಾಯರು, ರಂಗರಾವ್‌ ಹಿರೇಕೆರೂರು ಮುಂತಾದವರು ನಾಟಕ ಮಂಡಳಿಗಳನ್ನು ಕಟ್ಟಿ ' ಆ ಕಾಲಕ್ಕೆ 
ಹೊಸದೆನ್ನಬಹುದಾದ ನಾಟಕಗಳನ್ನು ಪ್ರದರ್ಶಿಸಿದರು. ಈ ನಾಟಕ ಮಂಡಳಿಗಳ ನಾಟಕಗಳು ಧಾರವಾಡದಲ್ಲಿ ಗದಗದವರ 
ಥಿಯೇಟರಿನಲ್ಲಿ ಪ್ರದರ್ಶಿತವಾಗುತ್ತಿದ್ದವು. 1920ರಲ್ಲಿ ಕರ್ನಾಟಕ ಕಾಲೇಜಿನ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು ಸೇರಿ ಕೆರೂರು 
ವಾಸುದೇವಾಚಾರ್ಯರ “ಸೂರತನಗರದ ಶ್ರೇಷಿ',. ಹುಯಿಲಗೋಳ ನಾರಾಯಣ ರಾಯರ "ಸೀ ಧರ್ಮ ರಹಸ್ಯ' ಗರುಡರ 
"ಎಚ್ಚಮನಾಯಕ' ಮುಂತಾದ ನಾಟಕಗಳನ್ನು ಪ್ರದರ್ಶಿಸಿದರು. “ಧ್ನಾರವಾಡದಲ್ಲಿದ್ದ ರೈಲ್ವೇ ಕಚಿರಿಯ ನೌಕರರು ನಾಟಕಪ್ರಯೋಗ 
ಮಾಡುತ್ತಿದ್ದರು. ಅವು ಬೇರೆ ಬೇರೆ ಭಾಷೆಯವಾಗಿದ್ದು ಆ ಕಚೇರಿ ಮದ್ರಾಸಿಗೆ ಹೋದಾಗ ಈ ಚಟುವಟಿಕೆ ನಿಂತುಹೋಯಿತು. 


ಆದರೂ ಇವನ್ನು ಸ್ಪಷ್ಟವಾಗಿ ಹವ್ಯಾಸಿಯೆಂದು ಹೇಳುವಂತಿರಲಿಲ್ಲ, ಮುಂದೆ ಧಾರವಾಡಕ್ಕೆ ಶ್ರೀರಂಗರು 1930 ರಲ್ಲಿ ಬಂದು 
ನೆಲೆಸಿದ ಮೇಲೆ ಈ ನಾಟಕ ಚಳುವಳಿಗೆ ಹೊಸ ಆಯಾಮ ಬಂದಿತು. ಹವ್ಯಾಸಿ ನಾಟಕವೆಂದು ಸ್ಪಷ್ಟವಾಗಿ ಹೇಳುವ ನಾಟಕಗಳನ್ನು 
ಇವರು ಬರೆದರು. 1933 ಠಲ್ಲಿ "ಕನ್ನಡ ನಾಟ್ಯ ಎಲಾಸಿ ಸಂಘ'ವನ್ನು ಕಟ್ಟಿ ತಾವೇ ಬರೆದ ನಾಟಕಗಳನ್ನು ಅಲ್ಲಿ ಪ್ರದರ್ಶಿಸಿದರು. 
ಇದೇ ಬಗೆಯ ಇನ್ನೊಂದು ಸಂಸ್ಥೆ 1943 ರಲ್ಲಿ ಜಿ.ಬಿ. ಜೋಶಿಯವರಿಂದ ಆಯಿತು. ಅವರು ಧಾರವಾಡದಲ್ಲಿ 
"ಕಲೋಪಾಸಕಮಂಡಲ'ವೆಂಬ ಸಂಸ್ಥೆಯನ್ನು ಕಟ್ಟಿ ನಾಟಕಕಾರರಾಗಿ ಅನೇಕ ನಾಟಕಗಳನ್ನು ಬರೆದು ರಂಗಪ್ರಯೋಗ ಮಾಡಿದರು. 
ಇವರು ಧಾರವಾಡವೇ ಅಲ್ಲದೆ ಉತ್ತರ ಕರ್ನಾಟಕದ ಹಾಗೂ ಮಹಾರಾಷ್ಟ್ರದ ಪ್ರದೇಶದಲ್ಲೂ ಕನ್ನಡ ನಾಟಕಗಳನ್ನು ಪ್ರದರ್ಶಿಸಿದರು. 


ಮುಂದೆ ಅನೇಕ ಹವ್ಯಾಸಿ ನಾಟಕ ತಂಡಗಳು ಉದಯವಾದವು. ಇವುಗಳಲ್ಲಿ ಬಹಳಷ್ಟು ಕಾಲೇಜಿನ ವಾರ್ಷಿಕೋತ್ಸವ, ವಿಶೇಷ 
ಸಂದರ್ಭಗಳಲ್ಲಿ ನಾಟಕ ಪ್ರದರ್ಶನ ಮಾಡುವಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದವು. 1954 ರಲ್ಲಿ “ಕಲೋದ್ಧಾರಕ ಸಂಘ' 1970ರಲ್ಲಿ 
"ಅಂತರಂಗ' ಮುಂತಾದ ಸಂಸ್ಥೆಗಳ ಉದಯವಾಯಿತು. ಇದೇ ಕಾಲಕ್ಕೆ ಬಿ.ಎ. ಕಾರಂತ, ಗಿರೀಶ್‌ ಕಾರ್ನಾಡ್‌, ಶಾಂತಿನಾಥ ದೇಸಾಯಿ, 
ಸಿದ್ದಲಿಂಗಪಟ್ಟಣಶೆಟ್ಟಿ ಚಂದ್ರಶೇಖರಪಾಟೀಲ, ಬಿ.ಟಿ. ದೇಸಾಯಿ ಮುಂತಾದವರು ನಾಟಕಕಾರರಾಗಿ, ನಿರ್ದೇಶಕರಾಗಿ ನಾಟಕ ಕ್ಷೇತ್ರಕ್ಕೆ 
ಪ್ರವೇಶಿಸಿದ್ದರಿಂದ ಹವ್ಯಾಸಿ ನಾಟಕಗಳಿಗೆ ಹೊಸಚಾಲನೆ ಸಿಕ್ಕಿತು. ಅನೇಕ ಮಂಡಳಗಳು, ಸಂಸ್ಕೃತಿ ಇಲಾಖೆ, ಅಂತರ ಕಾಲೇಜು 
ಸ್ಪರ್ಧೆ, ಕೈಗಾರಿಕೆಗಳು ನಾಟಕಗಳ ಸ್ಪರ್ಧೆಗಳನ್ನು ನಡೆಸಲು ಮುಂದೆ ಬಂದುದು, ಇವೆಲ್ಲ ಕಾರಣಗಳಿಂದ ನಾಟಕಗಳು ಹಾಗೂ ನಾಟಕ 
ಸಂಸ್ಥೆಗಳು ಬೆಳೆಯಲು ಕಾರಣವಾಧವು. ಹುಬ್ಬಳ್ಳಿಯಲ್ಲಿ ಗುಜರಾತಿ ಸಮಾಜ, ಕೇರಳ ಸಮಾಜ, ಅಕ್ಕಾಡೆಮಿ ಆಫ್‌ ಪರ್ಫಾರ್ಮಿಗ್‌ 
ಆರ್ಟ್ಸ್‌, ಏ॥। ಗೀತಾಸದಾನಂದ ಕಾಮತ್‌ ಸಾಧಕ, ಮಹಾ ನಗರ ಪಾಲಿಕೆ, ಲಯನ್ಸ್‌ ಕ್ಲಬ್‌ ಇವರು ಉತ್ತೇಜನ ನೀಡಿದ್ದಾರೆ. 


ಧಾರವಾಡದಲ್ಲಿ ಬಹಳ ಹಿಂದೆಯೇ ಹವ್ಯಾಸಿರಂಗ ಚಟುವಟಿಕೆಗಳು ಪ್ರಾರಂಭವಾದರೂ ಅದರ ನೆರೆಯ ಹುಬ್ಬಳ್ಳಿಯಲ್ಲಿ 1954ರ 


ನಂತರ ಚಟುವಟಿಕೆಗಳು ಆರಂಭವಾದವು. 1954ರಲ್ಲಿ ರೈಲ್ವೆ ವರ್ಕ್‌ಷಾಪ್‌ನಲ್ಲಿ ಕೆಲಸಕ್ಕೆಂದು ಬಂದವರ ಮೈಸೂರು ಅಸೋಸಿಯೇಷನ್‌ 
ಎಂಬ ಹೆಸರಿನಲ್ಲಿ ಆಗಾಗ್ಗೆ ನಾಟಕಗಳನ್ನು ಆಡುತ್ತಿದ್ದರು. 1958 ರಿಂದೀಚೆಗೆ ಇದರ ಚಟುವಟಿಕೆ ಹೆಚ್ಚಾಯಿತು. 1962 ಇದು ತನ್ನ 


746 ಧಾರವಾಡ ಜಿಲ್ಲೆ 


ಹೆಸರನ್ನು "ರೈಲ್ವೆ ಕಲಾವಿದರು' ಎಂದು ಬದಲಿಸಿಕೊಂಡಿತು. 1968 ರಲ್ಲಿ ಚಿತ್ತರಂಜನ ಚಟರ್ಜಿಯವರ ಪ್ರಯತ್ನದಿಂದ ಪ್ರೊಗ್ರೆಸಿವ್‌ 
ಆರ್ಟ್‌ ಸರ್ಕಲ್‌ (ಪ್ರಗತಿ ಕಲಾ ವೃಂದ) ಎಂಬ ಸಂಸ್ಥೆ ಉದಿಸಿ ಹಿಂದಿ ಹಾಗೂ ಕನ್ನಡ ನಾಟಕಗಳ ರಂಗಪ್ರದರ್ಶನವಾಗುತ್ತದೆ. 
ಇವರಲ್ಲದೆ ಅನಿಲ್‌ ಠಕ್ಕರ್‌ ಅವರ "ಎ.ಟಿ. ತಂಡ', "ರಂಗರಂಜನಿ', "ಅಭಿನಯಭಾರತಿ', "ಅಲೆಮಾರಿಗಳು', "ಅಂಚೆ ತಂತಿ ಸ್ನೇಹಕುಂಜ' 
ಮುಂತಾದ ತಂಡಗಳು ಈ ಪ್ರದೇಶದಲ್ಲಿ ಕಾರ್ಯಶೀಲವಾಗಿವೆ. 


1971 ರಲ್ಲಿ ಬಿ.ಎ. ಕಾರಂತರು ಧಾರವಾಡದ ಕರ್ನಾಟಕ ಕಾಲೇಜಿನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾಟಕದ ತರಪೇತು 
ನೀಡಿದರು. ಇದರ ಫಲವಾಗಿ ನಾಟಕದ ಮೇಲೆ ಹೊಸ ಅಲೆಯ ಗಾಳಿಬೀಸಿ ಅನೇಕ ನಾಟಕಗಳ ರಂಗ ಪ್ರದರ್ಶನವಾದುದ್ದರ 
ಜೊತೆಗೆ ಅನೇಕ ಅಸಂಗತ ನಾಟಕಗಳ ಪ್ರಯೋಗ ನಡೆಯಿತು. ಇದೇ ಸುಮಾರಿನಲ್ಲಿ ಶಾಂತಿನಾಥ ದೇಸಾಯಿ, ಸಿದ್ದಲಿಂಗ ಪಟ್ಟಣಶೆಟ್ಟಿ, 
ಚಂದ್ರಶೇಖರ ಪಾಟೀಲ, ಬಿ.ಟಿ. ದೇಸಾಯಿ, ಎಸ್‌.ಆರ್‌. ತೋಂಟದಾರ್ಯ ಮೊದಲಾದವರು ಸೇರಿ "ಅಂತರಂಗ ನಾಟಕ ಕೂಟ' 
ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಅನೇಕ ನಾಟಕಗಳನ್ನು ಪ್ರಯೋಗಕ್ಕೆ ತಂದರು. 


ಮುಂದೆ ಬೀದಿನಾಟಕಗಳು ಈ ಜಿಲ್ಲೆಯನ್ನು ಪ್ರವೇಶಿಸಿ ಹಲವಾರು ಪ್ರದರ್ಶನಗಳನ್ನು ನೀಡಿದವು. ಸೊಲಬಕ್ಕನವರ್‌, 


ಪುಂಡಲೀಕಶೇಟ್‌, ರಮಜಾನ ದರ್ಗಾ, ಘನಶ್ಯಾಮ್‌ ಮುಂತಾದವರು ಬೀದಿ ನಾಟಕಗಳನ್ನು ಸಂಘಟಿಸಿದರು. ಹಾವೇರಿಯಲ್ಲಿ 


ಸತೀಶ್‌ಕುಲಕರ್ಣಿ, ಹಾನಗಲ್‌ನಲ್ಲಿ ಉದಯನಾಸಿಕ್‌ ಮುಂತಾದವರು ಹವ್ಯಾಸಿ ನಾಟಕಗಳು ಬೆಳೆಯಲು ಕಾರಣರಾಗಿದ್ದಾರೆ. 1914 
ರಲ್ಲಿ ಗದಗಿನಲ್ಲಿ "ಯಂಗ್‌ಮೆನ್ಸ್‌ ಕ್ಷನ್‌ ಅಸೋಸಿಯೇಷನ್‌'ನವರು ವಾರ್ಷಿಕ ಸಮಾರಂಭಗಳಲ್ಲಿ: ಪ್ರತೀವರ್ಷ ಒಂದು ಸಾಮಾಜಿಕ 
ನಾಟಕವನ್ನು ಆಡುತ್ತಿದ್ದರು. 1977 ರಲ್ಲಿ ಜಯತೀರ್ಥ ಜೋಶಿ, "ಅಭಿನಯರಂಗ'ಯೆಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ 
ಅನೇಗ ನವ್ಯನಾಟಕಗಳನ್ನು ಪ್ರಯೋಗಿಸಿದರಲ್ಲದೆ 1984ರಲ್ಲಿ ಒಂದು ತರಬೇತಿ ಶಿಬಿರವನ್ನು ಸಹ ನಡೆಸಿದರು. ಫ.ಶಿ. ಭಾಂಡಗೆಯವರು 
ಒಂದು ತಂಡಕಟ್ಟಿ ತಮ್ಮ ನಾಟಕಗಳನ್ನು ಆಡಿಸುತ್ತಿದ್ದರು. ವೀರೇಶ ಹಿರೇಮಠ ಅವರೂ ಸಹ ರಂಗಭೂಮಿಗೆ ಸಾಕಷ್ಟು ಸೇವೆ 
ಸಲ್ಲಿಸಿರುತ್ತಾರೆ. 


ಕನ್ನಡ ನಾಟಕಗಳಲ್ಲದೆ "ಕೊಂಕಣಿ ರಂಜನಾ ಕಲಾವಿದರು' ಕೊಂಕಣಿ ನಾಟಕಗಳ ಪ್ರಯೋಗ ಮಾಡಿದ್ದಾರೆ. ಹಾಗೆಯೇ ಕೇರಳ 
ಸಮಾಜ, ಗುಜರಾತಿ ಸಮಾಜ ಮುಂತಾದವರು ಆಯಾ ಭಾಷೆಯ ನಾಟಕಗಳನ್ನು ಇಲ್ಲಿ ಪ್ರದರ್ಶಿಸಿರುತ್ತಾರೆ. 


ನಾಟಕಕಾರರು : ವೃತ್ತಿರಂಗಭೂಮಿ ಬೆಳೆಯಲು ನಾಟಕಗಳ ಅವಶ್ಯಕತೆ ಇತ್ತು. ದಕ್ಷಿಣದಲ್ಲಿ ಮೈಸೂರಿನ ಅರಸರ ಪ್ರೋತ್ಸಾಹದಿಂದ 


ಕನ್ನಡ ನಾಟಕಗಳ ರಚನೆಯಾದರೂ ಉತ್ತರ ಕರ್ನಾಟಕದಲ್ಲಿ ಅಷ್ಟು ಪ್ರೋತ್ಲಾಹವಲ್ಲದಿದ್ದುದರಿಂದ ಮರಾಠಿ ನಾಟಕಗಳನ್ನೇ ಕನ್ನಡಕ್ಕೆ 


ತಂದು ಆಡುತ್ತಿದ್ದರು. ಅನೇಕ ಊರುಗಳಲ್ಲಿ ನಾಟಕ ಪ್ರದರ್ಶನಗಳ ಎರಡು ಕಂಪನಿಗಳ ಪ್ರದರ್ಶನ ನಡೆದಾಗ ಮೂಲಮರಾಠಿ 
ನಾಟಕವನ್ನು ಮರಾಠಿ ಕಂಪನಿ ಆಡಿದರೆ ಈ ಕಡೆಯ ಕಂಪನಿಗಳು ಅದೇ ನಾಟಕದ ಕನ್ನಡ ಅನುವಾದ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದರು 
ಕಾಲಕ್ರಮೇಣ ಕನ್ನಡ ನಾಟಕಗಳ ರಚನೆ ಹೆಚ್ಚಾದ ಮೇಲೆ ಇಂತಹ ಪರಿಸ್ಥಿತಿ ತಪ್ಪಿತು. ಅನೇಕ ಜನ ಕನ್ನಡದ ನಾಟಕಗಳನ್ನು ರಚಿಸಲು 
ಪ್ರಾರಂಭಿಸಿದರು. ಇಂತಹವರಲ್ಲಿ ಹುಯಿಲಗೋಳ ನಾರಾಯಣರಾಯರು, ಎಚ್‌.ಎನ್‌. ಹೂಗಾರ, ಮಹಂತೇಶಶಾಸ್ತ್ರಿ 
ಮಾರುತೇಶಮಾಂಡ್ರೆ, ಕೆ.ಎನ್‌. ಸಾಳುಂಕೆ, ಎನ್‌.ಎಸ್‌. ಜೋಶಿ, ಶಾಂತಕವಿ, ಕಣಬರಗಿಮಠ, ಕಂದಗಲ್ಲ ಹನುಮಂತರಾಯರು, 
ಚನ್ನಮಲ್ಲಪ್ಪ ಕವಲಿ, ಗುರುರಾವ ರಾಘವೇಂದ್ರ ಮಮದಾಪುರ, ದ.ರಾ. ಬೇಂದ್ರೆ, ಸುಂಕಾಪುರ, ಲಕ್ಷಣರಾವ್‌ ಬೇಂದ್ರೆ, ಜಿ.ಬಿ. 
ಜೋಶಿ, ಚಂದ್ರಶೇಖರ ಪಾಟೀಲ, ಸಿದ್ದಲಿಂಗ ಪಟ್ಟಣಶೆಟ್ಟಿ, ಗರುಡ ಸದಾಶಿವರಾವ್‌, ಹುಯಿಲಗೋಳ ಅಚ್ಯುತರಾಯರು, 
ಮಹಾಂತೇಶ್‌ ಹಿರೇಮಠ, ಫಕೀರಸಾ ಭಾಂಡಗೆ, ನಲವಡಿ ಶ್ರೀಕಂಠ ಶಾಸ್ತ್ರಿ ಪುಟ್ಟರಾಜಗವಾಯಿ, ವಾಮನರಾವ್‌ ಮಾಸ್ತರ್‌, ಜಿ.ಎಚ್‌. 
ರಾಘವೇಂದ್ರ ಪುಂಡಲಕಶೇಟ್‌, ಗೋವಿಂದ ಮಣ್ಣೂರ್‌, ಎನ್‌.ಕೆ. ಸಾರಂಗಯ್ಯಮಠ, ಉಮಚಗಿ ಸೀನಪ್ಪ ಉದಯ ನಾಸಿಕ್‌, 
ಅರಿಶಿನಗೋಡಿ, ಬಿ. ದುತ್ತರಗಿ, ಶಂಕರಪ್ಪ ಬಸಪ್ಪ ಬ್ಯಾಳಿ, ಬಸವಂತಪ್ಪ ವೀರಪ್ಪ ಮಡಿವಾಳ, ಮೂಡಲಗೇರಿ ಯತಿರಾಜ 
ಬಸವಲಿಂಗಶಾಸ್ತ್ರಿ ಬಾಳಿಮಠ, ಮಹಮದ್‌ ದಸ್ತಗೀರ್‌ ಸಾಹೇಬ ಗೋಗೇರಿ, ರುದ್ರಯ್ಯ ಚನ್ನವೀರಯ್ಯ ಭೂಸನೂರಮಠ, ತಮನಗೌಡ್ರ, 
ಎಸ್‌.ಎ. ಪ್ರಹ್ಲಾದ, ಈರಪ್ಪ ಮುಂಡಾಸದ, ಎಂ. ಜೀವನ ಮೊದಲಾದವರು ಮುಖ್ಯರಾದವರು. 


ಸಾಹಿತ್ಯ ಮತ್ತು ಸಂಸ್ಕೃತಿ 747 


ರಂಗ ಚಟುವಟಿಕೆಯಲ್ಲಿ ಪಾಲ್ಗೊಂಡವರು : 


ಮುದವೀಡು ಕೃಷ್ಣರಾಯರು, ಶಾಂತಕವಿ, ಹುಯಿಲುಗೋಳ ನಾರಾಯಣರಾಯರು, ಶ್ರೀರಂಗ, ಅ.ತು.ಸಾಸನೂರ, 
ಸ.ಸ.ಮಾಳವಾಡ, ಜಿ.ಬಿ.ಜೋಶಿ, ಆರ್‌.ಪಿ. ಕುಲಕರ್ಣಿ, ಭಾರತಿ ಹಾವನೂರ, ಕೌಲಗಿ, ದ.ರಾ.ಬೇಂದ್ರೆ, ಲಕ್ಷಣರಾವ ಬೇಂದ್ರೆ, 
ಮಾಲತಿಕಟ್ಟಿ ಆಶಾ ಮೆಳ್ಳಿಗಟ್ಟೆ, ವೆಂಕು, ಹರ್ಷ, ಡಂಬಳ ವೀರಣ್ಣ ಕುಲಿಗಾ, ಚಂದ್ರಶೇಖರ ಪಾಟೀಲ, ಶಾಂತಿನಾಥದೇಸಾಯಿ, 
ಸಿದ್ದಲಿಂಗ ಪಟ್ಟಣಶೆಟ್ಟಿ, ಬಿ.ಟಿ.ದೇಸಾಯಿ, ಎಸ್‌.ಆರ್‌. ತೋಂಟದಾರ್ಯ, ಜಯತೀರ್ಥ ಜೋಶಿ, ರಾಮಚಂದ್ರನಾಯುಡು, 
ಗುರುರಾಜಕಾಟೆ, ಗೋವಿಂದ ಮಣ್ಣೂರ, ಚಿತ್ತರಂಜನ ಚಟರ್ಜಿ, ಸುರೇಶಕಿಣಿ, ಅನಿಲ ಠಕ್ಕರ, ಜಿ.ಎಚ್‌.ರಾಘವೇಂದ್ರ, ಎಚ್‌.ಎ. 
ಪಾರ್ಶ್ವನಾಥ, ಈರಣ್ಣ ಪಾಳೇದ, ಮಹಾನಂದಾ ಹುಲ್ಲೂರ, ಸಿದ್ದಣ್ಣ ಅಂಗಡಿ, ಸುರೇಶ ಜಕಾತಿ, ಸಿದ್ದರಾಜ ಕಲ್ಯಾಣಕರ, ಸೇತುಮಾಧವ 
ಮಾನ್ವಿ, ಸುಭಾಷ ನರೇಂದ್ರ, ಯಶವಂತ ಸರ್‌ದೇಶಪಾಂಡೆ, ಗಣೇಶ ಜೋಶಿ, ಎನ್‌.ಎಸ್‌.ಗೋರೆ, ರವಿ ಪಾಟೀಲ, ಪ್ರಮೋದ 
ನಿಂಬಾಳ್ಕರ, ಗಜಾನನಮಹಾಲೆ, ಸತೀಶ ಕುಲಕರ್ಣಿ, ಶರಭೇಂದ್ರ ಸ್ವಾಮಿ, ಪ್ರಭುಸ್ವಾಮಿ ಮಳೀಮಠ, ಸೊಲಬಕ್ಕನವರ, ಲೋಕೇಶ್‌ 
ಎ. ಪಾಟೀಲ, ಎಲ್‌.ವಿ. ಪಾಟೀಲ, ಎಂ.ಎನ್‌.ಎಡಳ್ಳಿ, ವೀರೇಶ್ವರ ಹಿರೇಮಠ, ಮಾರುತೇಶ ಮಾಂಡ್ರೆ, ಹಾಗೂ ಉದಯನಾಸಿಕ. 


ನಟ - ನಟಯರು : 


ಧಾರವಾಡ ಪ್ರದೇಶದಲ್ಲಿ ನಾಟಕಗಳು ಹಾಗೂ ನಾಟಕ ಕಂಪನಿಗಳು ಪ್ರಸಿದ್ದವಾಗಲು ನಾಟಕ ಕರ್ತರು ಹೇಗೆ ಕಾರಣರೋ 
ಹಾಗೆಯೇ ನಟರೂ ಕಾರಣ. ಅನೇಕ ನಟರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ನಡೆಸಿದ್ದೂವುಂಟು. ಅನೇಕ ನಾಟಕ 
ರಸಿಕರಿಂದ ತಮಗೆ ಬೇಕಾದ ನಾಟಕಗಳನ್ನು ನಾಟಕ ಕಂಪನಿಗಳ ಒಡೆಯರು ಬರೆಸುತ್ತಿದ್ದರು. ನಾಟಕ ಕಂಪನಿಗಳು ನಟರಿಗೆ ಹಾಗೂ 
ನಾಟಕಕಾರರಿಗೆ ಪೋಷಕರು ಹಾಗೂ ಪ್ರೋತ್ಸಾಹಕರಾಗಿದ್ದರು. ಇಂತಹ ಕಂಪನಿಗಳಲ್ಲಿದ್ದ ಕೆಲವು ನಟ - ನಟಿಯರು ಇವರು : 


ಗರುಡ ಸದಾಶಿವರಾಯರು, ವಾಮನರಾವ್‌ ಮಾಸ್ತರ್‌, ಶಿರಹಟ್ಟಿ ವೆಂರೋಬರಾಯರು, ಗುಳೇದಗುಡ್ಡ ಗಂಗೂಬಾಯಿ, ಹಮಗ್ರಿ 
ನೀಲಕಂಠಪ್ರ ಬಸವರಾಜ ಮನ್ಸೂರ್‌, ಸೋನುಬಾಯಿ ದೊಡಫಿ, ಯಲಿವಾಳ ಸಿದ್ದಯ್ಯಸ್ವಾಮಿ, ಶ್ರೀಪಾದರಾವ್‌ ಗರುಡ. ಸುಭದ್ರಮ್ಮ 
ಮನಸೂರ್‌, ಮಲ್ಲಿಕಾರ್ಜುನ ಮನಸೂರ, ಎನ್‌. ಬಸವರಾಜ, 'ಭೀಮಸೇನ ಜೋಶಿ, ವೀರಭದ್ರಪ್ಪ ಹಡಗಲಿ, ಭೀಮರಾವ್‌ 
ಪುರುಷಪ್ಪನವರು, ರಾಜಣ್ಣ ಹೂಗಾರ, ಬಿ.ಕೆ. ಶಂಕರ್‌, ಹುಬ್ಬಳ್ಳಿಯ ಗಾರ್‌ಜಾನ್‌, ಜುಬೇರಾಬಾಯಿ ಸವಣೂರು, ವಜೀರಾಭಾಯಿ 
ಮನ್ನೂರಿ, ಶಂಕರಯ್ಯ ರಕ್ಕಸಗಿ, ಕೊಟ್ರೇಶ್‌, ಅಂಬುಜಮ್ಮ ಕುಕನೂರು, ಬಾಬು, ಪ್ರೇಮಾ ಪಟ್ಟಣಶೆಟ್ಟಿ, ರಾಘವೇಂದ್ರಾಚಾರ್ಯ 
ಗುಡಿ, ಮಲ್ಲರಿರಾವ್‌ ಕಲಘಟಗಿ, ಸಿದ್ದರಾಮ ಜಂಬಲದಿನ್ನಿ ಅನೂರಾಧಾ ಧಾರೇಶ್ವರ, ಪ.ಶಿ. ಭಾಂಡಗೆ, ಎರಾಸಿ ಭೀಮಪಫು, 
ಸುಶೀಲೇಂದ್ರಜೋಶಿ, ಸರೋಜಮ್ಮ ದುತ್ತರಗಿ, ಇಮಾಹಾನಿ ಶಿರಹಟ್ಟಿ, ರೇಣಮ್ಮ ಬೆಟದೂರ, ಸುಲೋಚನಾಬಾಯಿ ಬೆಟದೂರು, 
ಖಟವಟೆ, ಪುರಿಲಕ್ಷಣರಾವ್‌, ಪ್ಲೂರಿನಾಬಾಯಿ, ಪಂಚಾಕ್ಷರಿಗವಾಯಿಗಳು, ಗಡಾದ ರಾಜೇಂದ್ರ, ಏಕಾಪಾತ್ರಾಭಿನಯದ ಹಾನಗಲ್ಲಿನ 
ಶ್ರೀಪಾದರಾವ ಉಡುಗಣಿ, ಹಾನಗಲ್ಲಿನ ಬಸವರಾಜ ಬಳ್ಳಾರಿ, ಶ್ಕಾಡಗುಪ್ಪಿಯ ಬಾಳೂರ ಬರ್ಮಣ್ಣ ಅದೇ ಊರಿನ ಐಯ್ಯನಗೌಡ 
ಪಾಟೀಲ, ಅಶೋಕಬೆಟದೂರ, ರೊಟ್ಟಿ ಗೋವಿಂದಾಚಾರ್ಯ, ಶೀಮಣ್ಣ ಅಕ್ಕಿ ಮರಿಯಪ್ಪ ತಳವಾರ, ವೀರಪ್ಪ ಕರ್ಜಗಿ, ರಾಚಯ್ಯ, 
ತಿಗಳೀಮಠ, ಅಬ್ದುಲ್‌ ಖಲಾಸ್‌, ಬಸವಣ್ಣೆಪ್ಪ ಹೊಂಬಾಳಿ, ಮುದಕಪ್ಪ ಮಟ್ಟಿ ಶಿವಪ್ಪ ಕಪ್ಪತ್ತನವರ್‌, ಅಬ್ದುಲ್‌ ಖಾದರ್‌ ಅತ್ತಾರ, 
ಸಂಕದಾಳ ಶಿವಜೋಗಪ್ಪ ಮಲಕಾಜಪ್ಪ ಭೂರಶೆಟ್ಟರ, ಬಸವಣ್ಣೆಪ್ಪ ಹವಳದ, ಚನ್ನವೀರಪ್ಪ ಸಂಕದಾಳ, ಶಿವಪ್ಪ ಭೊರಶೆಟ್ಟಿ, ಬಿ.ಎಫ್‌. 
ಹೊಳಿಬಸಯ್ಯ, ಎಫ್‌. ಜಿಗುರಣ್ಣ ಸಾಳುಂಕೆ, ಕಡ್ಲಿಕೊಪ್ಪ ಸಂಕದಾಳ, ಚಿಕ್ಕೆರೂರಿನ ಶಿವಪ್ಪ ಬಳಿಗಾರ, ಎಮಿಗನೂರು ಗದಿಗಯ್ಯಾ 
ಹಿರೇಮಠ, ಕಣಬರ್ಗಿಮಠ, ಹಾಸ್ಕಪಾತ್ರದ ಗದಗಿನ ವೀರಭದ್ರಪ್ಪ ಹಡಗಲಿ (ಹಣ್ಣಿ, ರಾಜಣ್ಣ ಹೂಗಾರ, ಗದಗಿನ ಮಹಾಲಕ್ಷ್ಮಿ 
ರಾಘವೇಂದ್ರಾಚಾರ್ಯಗುಡಿ, ಹಾನಗಲ್ಲಿನ ಬಸವರಾಜ ಬಳ್ಳಾರಿ ಹಾಗೂ ಚನ್ನವೀರೇಶ್ವರ ಗುತ್ತಲ (ತಬರನ ಕತೆ' ಚಲನಚಿತ್ರದಲ್ಲೂ 
ಅಭಿನಯಿಸಿದ್ದಾರೆ) ಉಲ್ಲೇಖನೀಯರು. 


ನಾಟಕಮಂದಿರಗಳು : ನಾಟಕಗಳು ಅಭಿವೃದ್ಧಿ ಹೊಂದಬೇಕಾದಲ್ಲಿ ನಾಟಕಮಂದಿಗಳೂ ಬಹುಮುಖ್ಯ. ರಂಗತಂಡಗಳು ತಾವು 
ಬೀಡುಬಿಡುವ ಸ್ಥಳಕ್ಕೆ ರಂಗಪರಿಕರಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತಿತ್ತು. ಮುಂದೆ ಅಲ್ಲಲ್ಲಿ ನಾಟಕಗಳಿಗಾಗಿ ಕೆಲವು ಕಟ್ಟಡಗಳು 


ನಿರ್ಮಿತವಾದವು. ಮುಂದೆ ಇವುಗಳ ಸಂಖ್ಯೆಯೂ ಹೆಚ್ಚುತ್ತಾ ಹೋಯಿತು. ಇವುಗಳ ಪಟ್ಟಿಯನ್ನು ಈ ಕೆಳಗೆ ನೀಡಿದೆ. 


748 ಧಾರವಾಡ ಜಿಲ್ಲೆ 


ಕಲಾಭವನ, ಧಾರವಾಡ; ಸವಾಯಿ ಗಂದರ್ವ ಹಾಲ್‌, ಹುಬ್ಬಳ್ಳಿ; ಗಣೇಶ್‌ ನಾಟಕ ಗೃಹ ಹುಬ್ಬಳಿ; ಎಸ್‌.ಎಸ್‌.ಎನ್‌. 
ನಾಟಕಮಂದಿರ, ಧಾರವಾಡ; ಗಜಾನನ ಡ್ರಾಮಾ ಥಿಯೇಟರ್‌, ಹುಬ್ಬಳ್ಳಿ) ಮಹಾಲಕ್ಷ್ಮಿ ಡ್ರಾಮಾ ಥಿಯೇಟರ್‌, ಹುಬ್ಬಳ್ಳಿ, ಶ್ರೀಶಕ್ತಿ 
ಡ್ರಾಮಾ ಥಿಯೇಟರ್‌, ಹುಬ್ಬಳ್ಳಿ; ಬಸವರಾಜ ನಾಟಕ ಮಂದಿರ, ಹುಬ್ಬಳ್ಳಿ; ಐಹೊಳೆ ಡ್ರಾಮಾ ಥಿಯೇಟರ್‌, ರೋಣ; ಪುಷ್ಪಾ 
ಡ್ರಾಮಾ ಥಿಯೇಟರ್‌, ಗದಗ; ಕಂಪನಿ ನಾಟಕ ಮಂದಿರ, ಹಾವೇರಿ; ಮಲ್ಲಿಕಾರ್ಜುನ ನಾಟಕ ಗೃಹ, ಧೌರವಾಡ; ಟಾಗೋರ್‌ 
ಹಾಲ್‌, ಮುಂಡರಗಿ; ಟೌನ್‌ಹಾಲ್‌, ಶಿರಹಟ್ಟಿ; ಟೌನ್‌ಹಾಲ್‌, ಹಾನಗಲ್‌; ಟೌನ್‌ಹಾಲ್‌, ಹುಬ್ಬಳ್ಳಿ; ಯೂನಿವರ್ಸಿಟಿ ರಂಗಮಂದಿರ, | 
ಧಾರವಾಡ; ಕೆ.ಎಂ.ಸಿ. ರಂಗಮಂದಿರ, ಹುಬ್ಬಳ್ಳಿ; ಜೆ.ಟಿ. ಕಾಲೇಜು ಜಮ್ಮಾನಾಹಾಲ್‌, ಗದಗ; ಹಾಗೂ ತೋಂಟದ ಸಿದ್ದಲಿಂಗ 
ಕಲ್ಯಾಣಮಂಟಪ, ಗದಗ. | 


ಬಯಲು ರಂಗಮಂದಿರಗಳು: ಧಾರವಾಡ ಪುರಸಭೆ, ರಾಣೆಬೆನ್ನೂರು, ಕರ್ನಾಟಕ ಕಾಲೇಜು. ಬಯಲು ರಂಗಮಂದಿರ, 
ಜೆ.ಎಸ್‌.ಎಸ್‌. ಕಾಲೇಜು ಬಯಲು ರಂಗಮಂದಿರ. ಈ ಮೇಲಿನ ಪಟ್ಟಿಕೆಯಲ್ಲದೆ ಎಲ್ಲಾ ಕಾಲೇಜು, ಜೂನಿಯರ ಕಾಲೇಜುಗಳಲ್ಲಿ 
ಬಯಲು ವೇದಿಕೆ ಇದ್ದರೂ ಅವು ನಾಟಕಕ್ಕೆ ಹೇಳಿಮಾಡಿಸಿದವುಗಳಲ್ಲ. 


ಜಿಲ್ಲೆಯ ನಾಟಕ ತಂಡಗಳು : ಅಂಕುರ (ಮಕ್ಕಳ ತಂಡ), ಧಾರವಾಡ; ಅಂಚೆ ತಂತಿ ಸ್ನೇಹಕುಂಜ, ಹುಬ್ಬಳ್ಳಿ; ಅಂತರಂಗ 
ನಾಟಕಕೂಟ, ಧಾರವಾಡ (6.ಎ.ಎಿ.ಯ ಅಧ್ಯಾಪಕರು); ಅಂತರಂಗ, ಧಾರವಾಡ (ಛಾಂತಿನಾಥ ದೇಸಾಯಿ); ಅನಿಲತಕ್ಕರ ತಂಡ, 
ಹುಬ್ಬಳ್ಳಿ; ಅನ್ವೇಷಣೆ ವೇದಿಕೆ, ಗದಗ; ಅಭಿನಯ ಭಾರತಿ, ಧಾರವಾಡ; ಅಭಿನಯ ರಂಗ, ಗದಗ; ಅಮರ ಆರ್ಟ್ಸ್‌ ಅಸೋಸಿಯೇಷನ್‌, 
ಧಾರವಾಡ; ಅರಿಷಿಣ ಗೋಡಿ ನಾಟಕ ಕಂಪನಿ; ಅಲೆಮಾರಿಗಳು, ಹುಬ್ಬಳ್ಳಿ; ಆಧುನಿಕ ರಂಗಭೂಮಿ, ಗದಗ-ಬೆಟಗೇರಿ; ಆರ್‌.ಎನ್‌ ಕೆ. 
ಮಿತ್ರಮಂಡಳಿ, ಗದಗ; ಆಸುಂಡಿ ಕಂಪನಿ; ಕಡಪಟ್ಟಿ ನಾಟಕ ಕಂಪನಿ; ಕರ್ನಾಟಕ ಕಲೋದ್ಧಾರಕ ಸಂಘ, ಧಾರವಾಡ; ಕಲಾಕಿರಣವೃಂದ, 
ನರಗುಂದ; ಕಲಾಕ್ಷೇತ್ರ, ಹುಬ್ಬಳ್ಳಿ; ಕರಾದರ್ಪಣ, ಧಾರವಾಡ (ಮಳೀಮಠ); ಕಲಾದೇಗುಲ, ಧಾರವಾಡ; ಕಲಾ ಪ್ರಕಾಶ ನಾಟಕ 
ಮಂಡಳಿ, ಧಾರವಾಡ; ಕಲಾಪ್ರಕಾಶ ನಾಟ್ಯಸಂಘ, ಬ್ಯಾಡಗಿ; ಕಲಾ ಪೋಷಕ ಸಂಘ, ಬ್ಯಾಡಗಿ; ಕಲಾವಿಕಾಸ, ಹುಬ್ಬಳ್ಳಿ; ಕಲೋಪಾಸಕ 
ಮಂಡಳಿ, ಧಾರವಾಡ; ಜಿ.ಬಿ. ಕಾಮಧೇನು ನಾಟ್ಯ ಕಲಾ ಸಂಘ, ಕವಿವಿ, ಧಾರವಾಡ; ಕೆ.ಎಂ.ಸಿ. ಕಲಾವಿದರು, ಧಾರವಾಡ; 
ಕೊಣ್ಣೂರಕರ ಕಾಡಸಿದ್ದೇಶ್ವರ ಸಂಗೀತ ನಾಟಕ ಮಂಡಳಿ (ಕಣಬರ್ಗಿಮಠ); ಖುದಾಬಂದ್‌ ನಾಟಕ ಕಂಪನಿ, ಅಣ್ಣಿಗೇರಿ; ಗದಗಿನ 
ಗೆಳೆಯರು, ಗದಗ; ಗುಡಿಗೇರಿ ಸಂಗಮೇಶ್ವರ ನಾಟ್ಯ ಸಂಘ (ಬಸವರಾಜ); ಗೋಪಾಲಕೃಷ್ಣ ಕೃಪಾಪೋಷಿತ ಯಕ್ಷಗಾನ ಕಲಾವುಂದ, 
ಹುಬ್ಬಳ್ಳಿ; ಚಿಗುರು (ಮಕ್ಕಳ ತಂಡ) ಧಾರವಾಡ; ಜಂಭುಲಿಂಗೇಶ್ವರ ನಾಟ್ಯಸಂಘ (ಯಮಟ್ಟಿ, ಕಲಘಟಗಿ ತಾ); ಡೆಫರ್‌ 
ಅಸೋಸಿಯೇಷಮ್‌, ಧಾರವಾಡ; ತಂತುಪುರ ನಾಟಕ ಕಂಪನಿ, ಗದಗ; ದತ್ತಾತ್ರೇಯ ನಾಟಕ ಮಂಡಳಿ, ಗದಗ; ದೊಳಿಬಸವೇಶ್ವರ 
ಯಕ್ಷಗಾನ ನಾಟಕ ಸಂಘ, ಹರನಗಿರಿ; ಧಾರವಾಡ ಕಲಾಕೇಂದ್ರ, ಧಾರವಾಡ; ಧಾರವಾಡ ಗೆಳೆಯರು, ಧಾರವಾಡ; ನಂಕಂಪ್ತಿ 
ಬೆಂಗಳೂರು - ಧಾರವಾಡ; ನಟರಾಜ ನಾಟ್ಯ ಕಲಾನಿಕೇತನ; ನವಚೇತನ ಮಿತ್ರವೃಂದ, ಹಾನಗಲ್‌; ನಾಕೋಡ ನಾಟಕ ಕಂಪನಿ, 
ಗದಗ; ನಾಟ್ಯವಿಲಾಸಿಗಳು, ಧಾರವಾಡ (ಶ್ರಿರಂಗ); ಪಡೇಸೂರು ನಾಟಕ ಕಂಪನಿ; ಪಲ್ಲವ (ಮಕ್ಕಳು) ಧಾರವಾಡ; ಫೇತ್‌ಪುಲ್‌ 
ಫ್ರೆಂಡ್ಸ್‌, ಧಾರವಾಡ; ಪ್ರಗತಿ ಕಲಾ ವೃಂದ, ಹುಬ್ಬಳ್ಳಿ; ಪ್ರೇಮಚಂದ್‌ ಕಲಾ ವೃಂದ, ಹಾವೇರಿ; ಭರತ ಕಲೋತ್ತೇಜಕ ಸಂಗೀತ 
ನಾಟಕ ಮಂಡಳಿ, ಧಾರವಾಡ; ಮಿತ್ರಕಲಾವೃಂದ, ಹಿರೇಕೆರೂರು; ರಂಗ ಆಸಕ್ತರು, ಹುಬ್ಬಳ್ಳಿ; ರಂಗಚೇತನ; ರಂಗದರ್ಪಣ, ಧಾರವಾಡ; 
ರಂಗಭೂಮಿ, ಧಾರವಾಡ; ರಂಗರಂಜನಿ, ಹುಬ್ಬಳ್ಳಿ; ರಂಗಸಾಧನಾ, ಧಾರವಾಡ; ರವಿ ನಾಟ್ಯ ಕಲಾ ಸಂಘ, ಲಕ್ಷ್ಮೇಶ್ವರ; ರಾಮರಾವ 
ದೇಸಾಯಿ ನಾಟಕ ಕಂಪನಿ; ರೈಲ್ವೆ ಕಲಾವಿದರು, ಹುಬ್ಬಳ್ಳಿ; ಲಯನ್ಸ್‌ ಕ್ಷಬ್‌ ನಾಟ್ಯ ಸಂಸ್ಥೆ ಹುಬ್ಬಳ್ಳಿ; ವಾಣಿವಿಲಾಸ ಸಂಗೀತ ನಾಟಕ 
ಮಂಡಳಿ, ಗದಗು; ವೀಕ್ಷಣ ಮಿತ್ರವೃಂದ, ಧಾರವಾಡ; ವೀರನಾರಾಯಣ ಪ್ರಾಸಾದಿತ ಕೃತಪುರ ನಾಟಕ ಮಂಡಳಿ, ಗದಗ; ವೀರೇಶ್ವರ 
ನಾಟಕ ಮಂಡಳಿ, ಗದಗ; ವಿಶ್ವಗುಣಾದರ್ಶ ನಾಟಕ ಮಂಡಳಿ; ಶಿಗ್ಗಾಂವಿ ತಂಡ (ಬೀದಿ ನಾಟಕ, ಸೊಲಬಕ್ಕನವರ); ಶ್ರಿ ಕುಮಾರೇಶ್ವರ 
ಕೃಪಾಪೋಷಿತ ನಾಟ್ಯಸಂಘ, ಗದಗ; (ಶ್ರಿ ನಾರದಮುನಿ ಸಾಂಸ್ಕೃತಿಕ ಸಂಘ, ಚಿಗಟೇರಿ; (ಶ್ರಿ ಬಸವೇಶ್ವರ ಪ್ರಾಸಾದಿತ ನಾಟ್ಯ ಸಂಘ, 
ಮುಳಮುತ್ತಲ; ಶ್ರಿಮಾರುತಿ ಭಜನಾ ನಾಟ್ಯ ಸಂಘ, ಹುಬ್ಬಳ್ಳಿ; (ಶ್ರಿ ಮಹಾಲಕ್ಷ್ಮಿ ಪ್ರಾಸಾದಿತ ಸಂಗೀತ ನಾಟಕ ಸಭಾ, ಶಿರಹಟ್ಟಿ; 
(ಶ್ರಿ ಹೊಸಬನಶಂಕರಿ ಗುಡಿಮೇಳ ಗದಗ - ಬೆಟಗೇರಿ; ಸಮುದಾಯ, ಧಾರವಾಡ; ಸರಸ್ವತೀ ನಿಕೇತನ ಕಲಾ ವಿಭಾಗ, ಧಾರವಾಡ; 
ಸಾರಸ್ಪತ ಕಲಾವಿದರ ಸಂಘ (ಕೊಂಕಣಿ), ಧಾರವಾಡ; ಸುಳ್ಳದ ದೇಸಾಯಿ ನಾಟಕ ಕಂಪನಿ (ಶ್ರಿಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘ); 
ಸೃಷ್ಟಿ (ಮಕ್ಕಳ ತಂಡ), ಧಾರವಾಡ; ಸ್ನೇಹ ಕಲಾ ಕುಂಜ, ಹುಬ್ಬಳ್ಳಿ; ಸ್ನೇಹ ಕಲಾ ವೃಂದ, ಹಾವೇರಿ; ಸ್ತೀ ಸಂಗೀತ ನಾಟಕ ಮಂಡಳಿ, 


ಸಾಹಿತ್ಯ ಮತ್ತು ಸಂಸ್ಕೃತಿ 749 


ಲಕ್ಷ್ಮೇಶ್ವರ, (ಬಚ್ಚಾಸಾನಿ); ಹಲಸಂಗಿ ಕಂಪನಿ; ಹಾಲ ಸಿದ್ದೇಶ್ವರ 


ಪ್ರಾಸಾದಿತ ಸಂಗೀತ ನಾಟಕ ಸಭಾ, ಹಲಗೇರಿ (ಜಿಟಪು; ಹಾಗು 
ಭರಮಪ್ಪ ಎರೇಸೀಮೆ ಅವರ ವಾಣೀವಿಲಾಸ ಕಂಪನಿ. (ಜೆಟ್ಟಪು; ಹಾಗೂ 


ಮೇಲಿನ ಹೆಸರಿನ ನಾಟಕ ಕಂಪನಿಗಳಲ್ಲದೆ ಪ್ರತಿ ಊರಿನಲ್ಲಿಯೂ ಆ ಊರಿನ ಪ್ರಸಿದ್ದ ದೇವತೆಯ ಹೆಸರಿನಲ್ಲಿ ಒಂದು ನಾಟಕ 
ಮಂಡಳಿ ಇದ್ದು ಊರಿನ ಜಾತ್ರೆ ಸಮಯದಲ್ಲಿ ಅಥವಾ ವಿಶೇಷ ಸಂದರ್ಭಗಳಲ್ಲಿ ಪೌರಾಣಿಕ ನಾಟಕಗಳನ್ನು ಆಸ್‌ ಅನೇಕ 
ಊರುಗಳಲ್ಲಿ ಸಾಮಾಜಿಕ ನಾಟಕಗಳನ್ನು ಆಡುವುದುಂಟು. ಇಲ್ಲಿ ನಟಿಸುವ ನಟರು ರೈತರಾದ್ದರಿಂದ ಸುಗ್ಗಿಯ ಕಾಲದಲ್ಲಿ ಅಥವಾ 
ಜಾತ್ರೆಯ ಕಾಲದಲ್ಲಿ ಮಾತ್ರ ಇವು ಜಾಗೃತವಾಗಿರುತ್ತವೆ. 


ನಾಟಕ ಕ್ಷೇತ್ರಕ್ಕೆ ಮೀಸಲಾದ ರಂಗತೋರಣ ಎಂಬ ಮಾಸಪತ್ರಿಕೆ 1985ರಿಂದ ಧಾರವಾಡದಿಂದ ಪ್ರಕಟವಾಗುತ್ತಿದೆ. ವಿರೂಪಾಕ್ಷ 
ನಾಯಕರು ಇದರ ಸಂಪಾದಕರು. 


ಪತ್ರಿಕೋದ್ಯಮ 


ಪತ್ರಿಕೋದ್ಯಮವು ಸಮಾಜದ ಮೇಲೆ ಅಪಾರ ಪ್ರಭಾವ ಬೀರಿದ ಮಾಧ್ಯಮ. ಇಂದಿಗೂ ಕೂಡ ರೇಡಿಯೋ, ಟಿ.ವಿ. ಮುಂತಾದ 
ಮಾಧ್ಯಮಗಳಿಗಿಂತ ಪ್ರಭಾವಶಾಲಿಯಾದದ್ದು ಪತ್ರಿಕೆಯೇ. ಇಂತಹ ಮಾಧ್ಯಮವು ಧಾರವಾಡ ಜಿಲ್ಲೆಗೆ ಕಾಲಿರಿಸಿದ್ದು 19ನೇಯ 
ಶತಮಾನದ ಉತ್ತರಾರ್ಧದಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿ ಪಟ್ಟಣಗಳು ಹತ್ತಿರ ಹತ್ತಿರವಿದ್ದು ಎರಡೂ ವಿಭಿನ್ನ ರೀತಿಯಲ್ಲಿ 
ಬೆಳೆದವಾಗಿವೆ. ಹುಬ್ಬಳ್ಳಿ ವಾಣಿಜ್ಯ ಕೇಂದ್ರವಾದರೆ, ಧಾರವಾಡವು ವಿದ್ಯಾ ಕಲಾ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ಹಾಗಿಯೇ 
ಕೆಲವು ಪ್ರಮುಖ ಸ್ಥಳಗಳಾದ ಹಾವೇರಿ, ಗದಗಗಳಿಂದಲೂ ಅನೇಕ ವೃತ್ತಪತ್ರಿಕೆಗಳು ಪ್ರಕಟವಾಗಿವೆ. ಗದಗವು ವಾಣಿಜ್ಯ ಮತ್ತು 
ಸಾಂಸ್ಕೃತಿಕ ಕೇಂದ್ರಗಳೆರಡರ ಕೇಂದ್ರವೂ ಆಗಿದ್ದು ಧಾರವಾಡ ಮತ್ತು ಹುಬ್ಬಳ್ಳಿಯ ನಂತರದ ಸ್ಥಾನವನ್ನು ಪಡೆದಿದೆ. ಆರಂಭದ 
ಪತ್ರಿಕೆಗಳು ಆ ಕಾಲದಲ್ಲಿ ಸ್ಥಳೀಯವಾಗಿ ಲಭ್ಯವಿದ್ದ ಮುದ್ರಣದ ಸೌಲಭ್ಯ ಅಥವಾ ಕಲ್ಲಚ್ಚಿನ ಸೌಲಭ್ಯವನ್ನು ಹೊಂದಿ ಪ್ರಕಟ 


ಜಿಲ್ಲೆಯಲ್ಲಿ ಪ್ರಕಟವಾದ ಪ್ರಕಟವಾಗುತ್ತಿರುವ ಪತ್ರಿಕೆಗಳ ಪಟ್ಟಿಯನ್ನು ಗಮನಿಸಿದಾಗ ಬಹಳಷ್ಟು ಪತ್ರಿಕೆಗಳು ಅಲ್ಪಾಯುಗಳು. 
ಕೆಲವು ಪತ್ರಿಕೆಗಳು ಹುಟ್ಟಿದ ವರ್ಷವೇ ಸತ್ತರೆ, ಕೆಲವು ದೀರ್ಫಕಾಲ ನಿಯತಕಾಲದಲ್ಲಿ ಪ್ರಕಟವಾಗಿವೆ. ಕೆಲವು ಪತ್ರಿಕೆಗಳು ರಾಜಕೀಯ 
ಪ್ರೇರಿತವಾಗಿದ್ದರೆ, ಕೆಲವು ಸಾಹಿತ್ಯ ಸಾಂಸ್ಕೃತಿಕ ಅಂಶಗಳಿಗೆ ಒತ್ತು ಕೊಟ್ಟಿವೆ. ಇವೇ ಅಂಶಗಳಲ್ಲದೆ ಒಕ್ಕಲುತನ, ಶಿಕ್ಷಣ, ವೈದ್ಯ, 
ಸಹಕಾರ, ಖಾದಿ, ಧರ್ಮ, ಸಂಗೀತ, ಟ್ಯಾಕ್ಸ್‌, ಕೌಟುಂಬಿಕ ಸಮಸ್ಯೆಗಳು, ಚಲನಚಿತ್ರ ಮುಂತಾದ ವಿಭಿನ್ನ ವಿಷಯಗಳ ಮೇಲೂ 
ಪತ್ರಿಕೆಗಳು ಬಂದಿವೆ. ಇತ್ತೀಚೆಗೆ ಹಿಂದುಳಿದ ವರ್ಗಗಳ ಆಯೋಗಗಳು ನೇಮಕವಾದ ಮೇಲೆ ಕೆಲವು ಜಾತಿಗಳವರು ತಮ್ಮ ಜಾತಿಯ 


ಹೆಸರಿನಲ್ಲಿ ಪತ್ರಿಕೆ ತಂದಿರುವುದು ಕಾಣಬರುತ್ತದೆ. 


ಜಿಲ್ಲೆಯಲ್ಲಿ ಆರಂಭವಾದ ಮೊದಲು ಪತ್ರಿಕೆ "ಜ್ಞಾನಬೋಧಕ' (1861) ವೆಂಬ ಕನ್ನಡ ಮಾಸಿಕ, 1862ರಲ್ಲಿ ಇದು 
ನಿಂತುಹೋಯಿತು. ಮುಂದೆ ಇದೇ ಪತ್ರಿಕೆಯನ್ನು "ವಿಚಿತ್ರವರ್ತಮಾನ ಸಂಗ್ರಹ'ವೆಂದು ಹೆಸರು ಬದಲಿಸಿ ವಾರ್ಷಿಕವಾಗಿ ತಂದು 
ಬೆಂಗಳೂರಿನಲ್ಲಿ ಅಚ್ಚುಹಾಕಿಸಿ ಧಾರವಾಡದಲ್ಲಿ ಪ್ರಕಟಿಸುತ್ತಿದ್ದರು. 1863ರಲ್ಲಿ ಈ ಪತ್ರಿಕೆಯೂ ನಿಂತುಹೋಯಿತು. ಮೇಲಿನ ತಾ 
ಪತ್ರಿಕೆಗಳ ಸಂಪಾದಕರು ವೆಂಕಟ ರಂಗೋ ಕಟ್ಟಿಯವರಾಗಿದ್ದರು. ಮುಂದೆ 1865ರಲ್ಲಿ ಡೆಪ್ಯೂಟಿ ಚೆನ್ನಬಸಪ್ಪನವರು "ಮಠಪತ್ರಿಕೆ 
ಯೆಂಬ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಮಾಸಪತ್ರಿಕೆಯೊಂದನ್ನು ಆರಂಭಿಸಿದರು. ಇದರ ಆರಂಭದ ಸಂಪಾದಕರಾಗಿ ಡೆಪ್ಯೂಟಿ 
ಚೆನ್ನಬಸಪ್ಪನವರೂ, ಸಹ ಸಂಪಾದಕರಾಗಿ ಗಂಗಾಧರ ಮಾಡಿವಾಳೇಶ್ವರ ತುರಮರಿಯವರೂ ಇದ್ದರು. ಮುಂದೆ 1866 ರಿಂದ 


ಶಿ ದ ಹೊರಬರುತ್ತಿತ್ತು. 
1871ರವರೆಗೆ ಈ ಪತ್ರಿಕೆ "ಶಾಲಾ ಪತ್ರಿಕೆ'ಯೆಂದು ಹೆಸರು ಪಡೆದು ಧಾರವಾಡ ಮತ್ತು ಬೆಳಗಾವಿಗಳಿಂ 


1 ಮೈಯ ಸಂಗತಿ. ಇದರ ಹೆಸರು 
1875ರಲ್ಲಿ ಧಾರವಾಡಕ್ಕೇ ಸ್ಥಳಾಂತರವಾಯಿತು. ಇಂದಿಗೂ ಈ ಪತ್ರಿಕೆ ಬರುತ್ತಿದೆಯೆಂಬುದು ಹೆಮ್ಮೆಯ ಸಂ 
೫ ಶೈಕ್ಷಣಿಕ ಉದ್ದೇಶದಿಂದ ಬಂದ ಪತ್ರಿಕೆಗಳು. 


ಮಾತ್ರ ಬದಲಾಗಿದೆ. ಇವೆಲ್ಲ ಟ್ರೈನಿಂಗ್‌ ಕಾಲೇಜಿನ ಪ್ರಯತ್ನದಿಂದ ಇಲ್ಲವೇ 


750 ಧಾರವಾಡ ಜಿಲ್ಲೆ 


1871ರಲ್ಲಿ ಧಾರವಾಡದಿಂದ "ಕನ್ನಡ ಶಿಕ್ಷಕ'ವೆಂಬ ಮಾಸಪತ್ರಿಕೆ ಪ್ರಕಟವಾಯಿತು. 1873ರಲ್ಲಿ ಮರಾಠಿಭಾಷೆಯ "ಧಾರವಾಡ 
ವೃತ' ಮತ್ತು "ಛಾವಾ'ಯೆಂಬ ಪತ್ರಿಕೆಗಳೂ 1875ರಲ್ಲಿ ವೆಂಕಟರಂಗೋಕಟ್ಟೆಯವರ ಸಂಪಾದಕತ್ವದಲ್ಲಿ "ಶೋಧಕ' ಎಂಬ ಕನ್ನಡ 
ಮಾಸಪತ್ರಿಕೆ ಹೊರಬಂದವು. ಹುಚ್ಚಯ್ಯ ವಿಭೂತಿಯವರ ಸಂಪಾದಕತ್ವದಲ್ಲಿ 1876ರಲ್ಲಿ "ಚಂದ್ರೋದಯ'ಯೆಂಬ ಕನ್ನಡ ಮಾಸಪತ್ರಿಕೆ 
ಶುರುವಾಯಿತು. 1878ರಲ್ಲಿ ವೆಂಕಟರಂಗೋಕಟ್ಟೆಯವರು "ಲೋಶಶಿಕ್ಷಣ' ಎಂಬ ಮಾಸಪತ್ರಿಕೆಯನ್ನು ಹೊರಡಿಸಿದರು. ಅವರೇ 
1880ರಲ್ಲಿ "ಕರ್ನಾಟಕ ಪತ್ರ'ಯೆಂಬ ಇನ್ನೊಂದು ಪತ್ರಿಕೆಯನ್ನು ಹೊರ ತಂದರು. ಅದೇ ವರ್ಷ ಹುಚ್ಚಯ್ಯ ವಿಭೂತಿಯವರು 
"ಪುಷ್ಠಮಾಲಿಕ'ಯೆಂಬ ಮಾಸಿಕವೊಂದನ್ನು ಆರಂಭಿಸಿದರು. 1885ರಲ್ಲಿ "ಧನಂಜಯ'ಯೆಂಬ ದಿನ ಪತ್ರಿಕೆಯೊಂದು ಧಾರವಾಡದಿಂದ 
ರಾಷ್ಟ್ರೀಯ ವಾದಿಗಳಾದ ಅಣ್ಣಾಚಾರ್ಯ ಹೊಸಕೇರಿ ಸಂಪಾದಕತ್ವದಲ್ಲಿ ಪ್ರಕಟವಾಯಿತು. 1890ರಲ್ಲಿ ಫಕೀರಪ್ಪ ಅನಾಡ ಅವರು 
ಕರ್ನಾಟಕ ವೃತ್ತ'ವನ್ನು ಹೊರತಂದರು. ಮುಂದೆ ಇದಕ್ಕೆ ಮುದವೀಡು ಕೃಷ್ಣರಾಯರು ಸಂಪಾದಕರಾದರು. ಜಠಾರ ಮನತನದ 
"ರಾಜಹಂಸ' (1891), "ಧನಂಜಯ' (1895), "ವಾಗ್ಬೂಷಣ' (1896) ಆರಂಭದ ಕಾಲದ ಗಣ್ಯ. ಪತ್ರಿಕೆಗಳು, ಗದಗಿನಿಂದ 
ಸತ್ಯವೃತ್ತ (1888) ಪ್ರಕಟವಾಗುತ್ತಿತ್ತು. 


ರಾಷ್ಟ್ರೀಯ ಜಾಗೃತಿಗೆ ಈ ಪತ್ರಿಕೆಗಳು ತಮ್ಮದೇ ಕೊಡುಗೆ ನೀಡಿದವು. ಕೆಲವು ಟಿಳಕರ "ಕೇಸರಿ' ಪತ್ರಿಕೆಯಿಂದ 
ಪ್ರಭಾವಿತವಾಗಿದ್ದವು. 1898ರಲ್ಲಿ "ರಾಜಹಂಸ' ಕಛೇರಿಯನ್ನು ದೇಶದ್ರೋಹದ ಅಪಾದನೆಗಾಗಿ ರುಡ್ಡಿ ಮಾಡಿದ್ದರು. ಹರ್ಡೇಕರ 
ಮಂಜಪ್ಪನವರ "ಧನುರ್ಧಾರಿ'ಯು ಹುಬ್ಬಳ್ಳಿಯಿಂದ (1904) ಹೊರಟು ಕೆಲಕಾಲ ನಡೆದ ರಾಷ್ಟ್ರೀಯ ವಾದಿ ಪತ್ರಿಕೆ. ಇದ್ದೋದ 
ಚಂದ್ರಿಕೆ'ಯು (1907) ಧಾರ್ಮಿಕ, ಅಧ್ಯಾತಿಕ್ರ, ರಾಷ್ಟ್ರೀಯ ವಿಚಾರಗಳಿಗಾಗಿ ದುಡಿದು ಇಂದೂ ನಡೆಯುತ್ತಿರುವ ಅಗಡಿಯ ಮಾಸಿಕ. 
"ವಾಗ್ಬೂಷಣ'ವು ಏಕೀಕರಣಕ್ಕಾಗಿ ಶ್ರಮಿಸಿದ ನಿಯತಕಾಲಿಕ. "ಜಯ ಕರ್ನಾಟಕ' "ಜಯಂತಿ' (1938) ಬೆಟಗೇರಿ ಕೃಷ್ಣಶರ್ಮರದು. 
"ಜೀವನ' (ಗೆಳೆಯರ ಗುಂಪು ಆರಂಭಿಸಿದ್ರು) ಸಾಹಿತ್ಯ ಸೇವೆಯನ್ನು ದೀರ್ಫಕಾಲಿಕವಾಗಿ ಮಾಡಿದವು. 

"ಜಯಕರ್ನಾಟಕ'ಕ್ಕೆ ಮುಂದೆ ಬಸವನಾಳರು ದೀರ್ಫಕಾಲ ಸಂಪಾದಕರಾಗಿದ್ದರು. ಗ.ಶಿ. `ಹುರುಳಿರವರ "ಅಂಕುಶ' ಕಿರಿಯ 
ಸಾಪ್ತಾಹಿಕವಾದರೂ “ಕರಿಘನ ಅಂಕುಶ ಕಿರಿದೆನ್ನಬಹುದೆ?” ಎಂಬ ಧ್ಯೇಯವಾಕ್ಕದೊಂದಿಗೆ ನಿರ್ಭೀತ: ಟೀಕೆಗಳಿಗೆ ಪ್ರಸಿದ್ಧವಾಗಿತ್ತು. 
ಎನೀತ ರಾಮಚಂದ್ರರಾಯರು ಪ್ರಕಟಿಸುತ್ತಿದ್ದ ಸಾಹಿತ್ಯಿಕ, ಆಧ್ಯಾತಿಕ್ಮ ಮಾಸಿಕ “ಪ್ರದೀಪ' ಒಂದು ಉಲ್ಲೇಖನೀಯ ಪ್ರಯೋಗ. 


ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾವೇರಿಯ "ಬಸವರಾಜ' (1928), ಹುಬ್ಬಳ್ಳಿಯ “ತರುಣಕರ್ನಾಟ' (1929) ಹಾಗೂ "ಲೋಕಮತ' 
(1924) ಧಾರವಾಡದ "ಎಜಯ' (1921) "ಶುಭೋದಯ' (1918) ರೂರು ವಾಸುದೇವಾಚಾರ್ಯ), "ಕರ್ಮವೀರ' (1921) 
ಚಳುವಳಿಯ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸಿದ ಪತ್ರಿಕೆಗಳು. 1921ರ ಗೋಳಿಬಾರ್‌ ಪ್ರಕರಣದಲ್ಲಿ ಪತ್ರಿಕೋದ್ಯಮಿಗಳಿಗಾದ 
ಹಿಂಸೆ, ಅವರ ಬಂಧನಗಳ ವಿಚಾರ ಅಧ್ಯಾಯ 2ರಲ್ಲಿ ಚರ್ಚಿಸಿದೆ. 


ಸ್ವಾತಂತ್ರ್ಯಪೂರ್ವದಲ್ಲಿ ಧಾರವಾಡದಿಂದ ಹೊರಟ “ಬೆಳಕು” (1945) ಗೌರೀಶ ಕಾಯ್ಕಿಣೆ ಮುಂತಾದವರ ಯತ್ನದಿಂದ 
ಹೊರಬರುತ್ತಿದ್ದು ಉತ್ತಮ ಸಾಹಿತ್ಯಕ ಪತ್ರಿಕೆಯಾಗಿತ್ತು. ಇದೇ ರೀತಿ “ಜಾಗೃತಿ” (1947) ಖಾದ್ರಿ. ಶಾಮಣ್ಣ ಅವರ ಸಂಪಾದಕತ್ವದಲ್ಲಿ 
ಹೊರಡ ಸಮಾಜವಾದೀ ವಿಚಾರಗಳ ಸಾಪ್ತಾಹಿಕ, ಇವು ದೀರ್ಫಕಾಲ ನಡೆಯಲಿಲ್ಲ ಎಂ. ಗೋಪಾಲಕೃಷ್ಣರಾಯರ “ಕಲಿಯುಗ' 
ಒಂದು ವಿಶಿಷ್ಟ ವೈಜ್ಞಾನಿಕ ಮಾಸಿಕವು (ಧಾರವಾಡ) ಹಲವು ವರ್ಷ ನಡೆಯಿತು. 


1947ರಲ್ಲಿ ಕೆ.ಎಫ್‌. ಪಾಟೀಲರು, ಶಂ.ವಾ. ಜಠಾರರು ಆರಂಭಿಸಿದ್ದ (1938) "ಏಶಾಲ ಕರ್ನಾಟಕ'ವನ್ನು ಖರೀದಿಸಿ 
ದಿನಪತ್ರಿಕೆಯಾಗಿ ಹುಬ್ಬಳ್ಳಿಯಿಂದ ಪ್ರಕಟಿಸಿದರು. ಪಾಟೀಲಪುಟ್ಟಪ್ಪ ಅದರ ಸಂಪಾದಕ ಮಂಡಲಿಯಲ್ಲಿ ಇದ್ದರು. ಮುಂದೆ ಆ ಪತ್ರಿಕೆ 
ನಿಂತಾಗ ಕೆ.ಎಚ್‌. ಪಾಟೀಲರು ಅದನ್ನು ಆರಂಭಿಸಿದರು. ಖ್ಯಾತ ಪತ್ರಕರ್ತ. ಪಿ.ಎಲ್‌. ಬಂಕಾಪುರ. ಹಲಪುಕಾಲ. ಅದರಲ್ಲಿ ದುಡಿದರು. 
ಈ ಪತ್ರಿಕೆ ಕೆಲವು ವರ್ಷ ಬೆಂಗಳೂರಿನಿಂದಲೂ ಹೊರಬರುತ್ತಿತ್ತು. 


1947ರಲ್ಲೇ ಸ್ವಾತಂತ್ರ್ಯಯೋಧ ತಿ.ರು.ನೇಸ್ವಿಯವರು ಹುಬ್ಬಳ್ಳಿಯಿಂದ "ನವಯುಗ' ದೈನಿಕ ಆರಂಭಿಸಿದರು. ಅದು ದೀಣಾಲ 
ನಡೆಯದೆ 1955ರಲ್ಲಿ ಮುಚ್ಚಿತು. 


ಸಾಹಿತ್ಯ ಮತ್ತು ಸಂಸ್ಕೃತಿ 751 


ಜಿಲ್ಲೆಯ ಹಾಗೂ ಉತ್ತರ ಕರ್ನಾಟಕದ ಪ್ರಭಾವಿ ಪತಿ ತ್ರಿಕೆಯಾದ ಸಂಯುಕ್ತ ಕರ್ನಾಟಕವು 1929ರಲ್ಲಿ ಬೆಳಗಾವಿಯಲ್ಲಿ 
ವಾರಪತ್ರಿಕೆಯಾಗಿ ಪ್ರಾರಂಭವಾಯಿತು. ಮುಂದೆ 193 3ರಲ್ಲಿ ಅದನ್ನು ದಿನಪತ್ರಿಕೆಯಾಗಿ ಪರಿವರ್ತಿಸಲಾಯಿತು. 1935ರಲ್ಲಿ ರಂಗನಾಥ 
ದಿವಾಕರರ ವಶಕ್ಕೆ ಈ ಪತ್ರಿಕೆ ಬಂದಿತು. ರಾಷ್ಟ್ರೀಯ ವಾಜ್ಯಯ ಟ್ರಸ್ಟ್‌ ಎಂಬ ಸಾರ್ವಜನಿಕ ಟ್ರ ಟ್ರಸ್ಟ್‌ ರಚಿಸಿ ಅವರ ವಶಕ್ಕೆ ಪತ್ರಿಕೆಯನ್ನು 
ಒಪ್ಪಿಸಿದರು. 1937ರಲ್ಲಿ ಈ ದಿನ ಪತ್ರಿಕಿ ಹುಬ್ಬಳ್ಳಿಗೆ ಬಂತು. ಮುಂದೆ ಲೋಕ ಶಿಕ್ಷಣ ಟ್ರಸ್ಟ್‌ ಎಂಬ ಸಂಸ್ಥೆಯಿಂದ ಈ ಪತ್ರಿಕೆ 
ನಡೆದು “ಕರ್ಮವೀರ' ವಾರಪತ್ರಿಕೆಯನ್ನು ಪುನರುಜ್ವೀವಿಸಿ ಇದೇ ಸಂಸ್ಥೆಗೆ ಒಪ್ಪಿಸಿದರು. ಎರಡನೇಯ ಮಹಾಯುದ್ಧ ಕಾಲದಲ್ಲಿ ಈ 
ಪತ್ರಿಕೆ ಟೆಲಿಪ್ರಿಂಟರ್‌ ವ್ಯವಸ್ಥೆ ಹೊಂದಿದ್ದು 1947ರಲ್ಲಿ ೬... ತ್ರ ಅಳವಡಿಸಿತು. ಮಾ ಹ.ರಾ. 
ಪುರೋಹಿತ, ಕಲ್ಲೆ ಹ್‌ ಆರ್‌.ಕೆ.ಜೋಶಿ, ದ.ಲ.ಕೆರೂರು, ಕೆ.ಶಾಮರಾವ್‌, ಸುರೇಂದ್ರದಾನಿ, ಎಂ. ನಾಗರಾಜರಾವ್‌, 
ಪಾ.ವೆಂ.ಆಚಾರ್ಯ. ಎಸ್‌.ವಿ.ಪಾಟೀಲ, ಬಿ.ಜಿ. ಕುಲಕರ್ಣೀ, ರಾವಬಹೂದ್ದೂರ್‌, ವಿ.ಬಿ. ನಾಯಕ, ಆರ್‌.ಎಂ. ಉಪಾಧ್ಯ ಶಿವಾನಂದ 
ಜೋಶಿ, ಎಂ.ಆರ್‌. ಸಿದ್ಧಾಪುರ, ಜಿ.ಎ. ಮುತಾಲಿಕ ದೇಸಾಯಿ, ಮಾಧವ ಮಹಿಷಿ, ಇವರೆಲ್ಲ ಈ ಪತ್ರಿಕೆಯಲ್ಲಿ ದುಡಿದು ಪಳಗಿದ 
ಪತ್ರಕರ್ತರು. “ಕಸ್ತೂರಿ' ಈ ಗುಂಪಿನ ಜನಪ್ರಿಯ "ಡೈಜೆಸ್ಟ್‌' ಮಾಸಿಕ. ಇಂಥದೇ "ಪಂಚಾಮೃತ' ಎಂಬ ಮಾಸಿಕ ಕೆಲವು ವರ್ಷ 
ಪಂಡರಿನಾಥಾಚಾರ್ಯ ಗಲಗಲಿ ಅವರಿಂದ ಸಂಪಾದಿಕವಾಗಿ ಗದಗಿನಿಂದ ಹೊರಬರುತ್ತಿತ್ತು. ಇದೆ: ವಿದ್ವಾಂಸರು "ಮಧುರವಾಣಿ' 
ಎಂಬ ಸಂಸ್ಕೃತ ನಿಯತಕಾಲಿಕವನ್ನೂ ಹೊರತರುತ್ತಿದ್ದರು. 


ಪಾಟೀಲ ಪುಟ್ಟಪ್ಪನವರು ವಿವೇಶದಲ್ಲಿ ಪತ್ರಿಕೋದ್ಯಮದಲ್ಲಿ ತರಬೇತಿ ಪಡೆದು ಬಂದವರಾಗಿ 1953ರ “ಪ್ರಪಂಚ' 
ಸಾಪ್ತಾಹಿಕವನ್ನು ಆರಂಭಿಸಿದರು. ಅವರೇ "ವಿಶ್ವವಾಣಿ' ದಿನಪತ್ರಿಕೆಯನ್ನು 1958ರಲ್ಲಿ ಆರಂಭಿಸಿದರು. ಸ್ಪ” ಎಂಬ ಮಹಿಳೆಯರಿಗಾಗಿ 
ಮೀಸಲಾದ ನಿಯತಕಾಲಿಕವನ್ನೂ ಕೆಲಕಾಲ ಅವರು ಪ್ರಕಟಿಸಿದರು. ಎಂ.ಕೆ. ಜಾಗಿದ್ದಾರ್‌, ಮೈಸೂರ್‌ಮಠ, ಜೆ.ಎಸ್‌. ಉಮದಿ. 
ಎಂ.ಬಿ. ಬೂದಿಹಾಳಮಠ. ಐ.ಜಿ. ಸನದಿ ಇವರೆಲ್ಲ ಪ್ರಪಂಚ ಪತ್ರಿಕಾಲಯದಲ್ಲಿ ದುಡಿದು ಅನುಭವ ಪಡೆದವರು. ಇತ್ತೀಚೆಗೆ 
ಪ್ರಜಾವಾಣಿ ದಿನಪತ್ರಿಕೆ ತನ್ನ ಹುಬ್ಬಳ್ಳಿ (1988) ಆವೃತ್ತಿಯನ್ನು ಆರಂಭಿಸಿದೆ. ಇದಲ್ಲದೆ ಎಂ.ಎ. ಮೆಳ್ಳಿಗಟ್ಟಿ ಶಂ.ವಾ. ಜಠಾರ, 
ಆರ್‌.ಎಸ್‌. ಚಕ್ರವರ್ತಿ, ಮತ್ತಿಹಳ್ಳಿ ಮದನಮೋಹನ, ಅಶೋಕಜಠಾರ, ಹುಚ್ಚೇಶ್ವರ ಮೇಧಿ ಇವರೆಲ್ಲ ಜಿಲ್ಲೆಯ ಕ್ರಿಯಾಶೀಲ 
ಪತ್ರಕರ್ತರು. . ಎಚಾರಗಳಿಗೆ ಮೀಸಲಾದ "ನರಸಿಂಹ' ಎಂಬ ಪತ್ರಿಕೆಯನ್ನು ರಾಮಚಂದ್ರ ದಿಕ್ಷಿತ್‌ ಪ್ರಕಟಿಸುತ್ತಿದ್ದರು. ಈಗ ಅದು 
ಕ್ಷೇಮ' ಎಂಬ ಹೆಸರಿನಲ್ಲಿ. ಪ್ರಕಟವಾಗುತ್ತಿದೆ. ಸುರೇಂದ್ರದಾನಿಯವರು “ಪರಿವಾರ' ಎಂಬ ತ್ರೈಮಾಸಿಕವನ್ನು (1980) ಕೌಟುಂಬಿಕ 
ವಿಚಾರಗಳಿಗೇ ಮೀಸಲಾದ ವಿಷಯಗಳ ಚರ್ಚೆಗಾಗಿ ಪ್ರಕಟಿಸುತ್ತಿದ್ದಾರೆ. 


ಮೊದಲೇ ಹೇಳಿದಂತೆ ಸಮಾಜ ಸುಧಾರಣೆ, ಸ್ವಾತಂತ್ರ್ಯ ಚಳವಳಿ, ಕಲೆಗಳ ಬಗ್ಗೆ ಪ್ರಚಾರ, ಸಾಹಿತ್ಯ ಚಿತ್ರಕಲೆ, ಫೋಟೋಗ್ರಪಿಗಳಿಗೆ 
ಬೆಂಬಲ ನೀಡುತ್ತ ಬಂದ ಪತ್ರಿಕೆಗಳು ಜಿಲ್ಲೆಯಲ್ಲಿ ಜನನಾಡಿಯ ಮಿಡಿತಕ್ಕೆ ಪ್ರತಿದ್ದನಿಸಿ ಸೇವೆ ಸಲ್ಲಿಸಿವೆ. ಅವುಗಳ ಅಕ್ವರಾನುಕ್ರಮಣಿಕೆಯ 
ಯಾದಿಯಲ್ಲಿ ನೀಡಿದೆ. ಸಾಧ್ಯವಿದ್ದಷ್ಟು ಐತಿಹಾಸಿಕ ಮಾಹಿತಿಯನ್ನು ಸಂಗ್ರಹಿಸಲು ಇಲ್ಲಿ ಪ್ರಯತ್ನಿಸಿದೆ. 


ಈಗ ಜಿಲ್ಲೆಯಲ್ಲಿ ಸುಮಾರು 15ದೈನಿಕಗಳೂ 25 ಮಾಸಪತ್ರಿಕೆ:£ೂ 15 ಪಾಕ್ಷಿಕಗಳೂ 30ಕ್ಕೂ ಮೇಲ್ಪಟ್ಟು ಇತರ ಪತ್ರಿಕೆಗಳೂ 
ಹೀಗೆ 85(1994ರಂತೆ) ನಿಯತಕಾಲಿಕಗಳು ಪ್ರಕಟವಾಗುತ್ತಿವೆ. ಇವುಗಳಲ್ಲಿ ಅರ್ಧಕ್ಕೂ ಹೆಚ್ಚು ಹುಬ್ಬಳ್ಳಿಯಿಂದ ಬರುತ್ತಿವೆ. ಎರಡನೇಯ 
ಸ್ಥಾನ ಧಾರವಾಡಕ್ಕೆ (ಸುಮಾರು 17) ಗದಗಿನಿಂದ ಆರು ಪತ್ರಿಕೆಗಳು ಬರುತ್ತಿವೆ. "ಚಿತ್ರಲತಾ' "ನಟರಾಜ' ಚಲನಚಿತ್ರ ಪತ್ರಿಕೆಗಳು 
ಇದ್ದಾರೂಢ ತತ್ವಾಮೃತ' ಧಾರ್ಮಿಕ ಅಧ್ಯಾತಿಕ್ರ ಮೀಸಲಾದ ಮಾಸಿಕ. "ಎಸ್‌.ಎಸ್‌.ಕೆ. ವಾರ್ತ'ಯಂಥ ಒಂದು ಜಾತಿಗೆ ಮೀಸಲಾದ 
ಪತ್ರಿಕೆಗಳೂ ಇವೆ. "ಹೊಟೇಲ್‌ ಸಂದೇಶ'ದಂಥ ವಾಣಿಜ್ಯ ಸಂಬಂಧಿ ನಿಯತಕಾಲಿಕಗಳೂ ಇವೆ. 


752 | ಧಾರವಾಡ ಜಿಲ್ಲೆ 


ಧಾರವಾಡ ಜಿಲ್ಲೆಯಿಂದ ಪ್ರಕಟವಾದ ಪತ್ರಿಕೆಗಳು ಯಾದಿ 


ಹೆಸರು ಅವಧಿ* ` ಸಳ ಆರಂಭವರ್ಷ ಸಂಪಾದಕರು 
ಅಂಕುಶ ವಾ ಧಾರವಾಡ ಗ.ಶ.ಹುರಳಿ 
ಅಚ್ಯುತಪ್ರಭಾ ತ್ವ ಗದಗ we ನಾಡಗೌಡ 
ಆರ್ಥವಿಕಾಸ ವಾ ಹುಬ್ಬಳ್ಳಿ 1974 ಕೃಪ.ಜೋಶಿ 
ಅಪೇಕ್ಷಾವಣಿ ದಿ ಹಾವೇರಿ ನು ದೇವೇಂದ್ರಪ್ಪ ಮಾಳಗಾವಿ 
ಅರೆಮಲೆನಾಡವಾರ್ತೆ ' ವಾ ಚಿಕ್ಕೇರೂರು 1993 ಶಾಂತೇಶ. ಓಲೆಕಾರ 
ಅಲೆಮಾರಿವಾಣಿ * ಪಾ ಹುಬ್ಬಳ್ಳಿ 1992 ' ಬಾಬಾಜಾನ್‌ ಅತ್ತಾರ 
ಆರ್ಟ್‌ಗಿಲ್ಡ್‌ (ಇಂ) ಮಾ ಧಾರವಾಡ ತ್‌ 'ಹಾಲಭಾವಿ ಡಿ.ವಿ. 
ಆಧುನಿಕ ಭಾರತ ಜಾ! ರಾಣೆಬೆನ್ನೂರು 1938 ನ 
ಆನಂದ ಮಾ ಗಹಗ 1933 ಶೇಷಗಿರಿ ಸರಾಫ್‌ 
ಆಯುರ್ವೆದ ವಿದ್ಯಾ ಮಾ ಹುಬ್ಬಳ್ಳಿ yd ಕ 
PE ಮಾ ಹುಬ್ಬಳ್ಳಿ 1938-54 ದಾಮೋದರ ಅ.ಹಲಸೀಕರ್‌ 
ಆರೋಗ್ಯಮಂದಿರ ಮಾ "4 | 1939-42 ಭಾಸ್ಕರ ಎಸ್‌.ಗೋರೆ 
ಆರೋಗ್ಯ ಆಹಾರ " ಮಾ | 1973 ಗಂಗಾಧರ ನ್ಯಾಮತಿ 

ಆಶಾಲತಾ * ವಾ ಧಾರವಾಡ 1975 ಮಲ್ಲಿಕಾರ್ಜುನ ಬಸರಕೋಡ್‌ 
ಆರ್ಷಸಂದೇಶ ಮಾ ಮಲಗುಂದ (ಹಾನಗಲ್ಲು 1984 ಪಿಡಿ. ಕುಲ ೯ 
ಎಸ್‌.ಎಸ್‌ ಕೆ.ವಾರ್ತೆ ಪಾ ಹುಬ್ಬಳ್ಳಿ 1976 ವಿಠಲ ಪವಾರ 
ಎಲ್ಲಿರಗೂ ಆರೋಗ್ಯ ಪಾ ಹುಬ್ಬಳ್ಳಿ 1992 ವೀರೇಶ ಹಿರೇಮಠ 
ಐಕ್ಕಮತ * ವಾ ಶಿರಹಟ್ಟಿ 1978 ಬಿ.ಆರ್‌. ಹೆಸರೂರ 
ಒಕ್ಕಲಿಗರೂ ಒಕ್ಕಲುತನವೂ ಮ ಧಾರವಾಡ 1911 ದೇಸಾಯಿ, ಹೊನ್ನಾಪುರಮಠ 
ಓಂಕಾರ ಮತ್ತು ವೇದಾಮೃತ __ ಗದಗ ಜ್‌ ಜೋಶಿ 
ಕಥಾಂಜಲಿ ಮಾ ಹುಬ್ಬಳ್ಳಿ 1938-39 ಪಟ್ಟಾಭಿರಾಮ 
ಕಥಾಕುಸುಮಾವಲಿ ಮಾ ಸ 1938 ಜಿ.ಎಸ್‌. ಕುಲಕರ್ಣಿ 
ಕನ್ನದ7ಂದ ಮ 'ಧಾರವಾಡ 1937 ಕರವೀರ ಮಮ್ಮಿಗಟ್ಟಿ' ಮತ್ತು ಮೇವುಂಡಿ 
ಕನ್ನಡಕೇಸರಿ ವಾ ಹುಬ್ಬಳ್ಳಿ 1908-9 ಬಿಂದೂರಾನ್‌ ಮುತಾಲಿಕ ದೇಸಾಯಿ 
ಕನ್ನಡ ಕೋಗಿಲೆ ಪ.ಮಾ. ನರೇಗಲ್‌ 1938- ಗುರುಪಾದಮಠ 
ಕನ್ನಡ ಜ್ಞಾನಬೋಧಕ ವಾಮಾ ಧಾರವಾಡ:ಬೆಳಗಾವಿ 1862-63 ವೆಂಕಟ ರಂಗೋ ಕಟ್ಟಿ 
ಕನ್ನಡ ಧ್ವಜ ' ಮಾ ಹುಬ್ಬಳ್ಳಿ 1991 ನಾಗರಾಜ ಎಂ.ಗೋವಿ 
ಕನ್ನಡ ಪ್ರಾಥಮಿಕ : 5ಣ ಮಾ ಧಾರವಾಡ 1929-55 ಆರ್‌.ವಿ. ದೇಸಾಯಿ 
ಕನ್ನಡ ಶಾಲಾ ಪತ್ರ ಮು ಬೆಳಗಾವಿ;ಭಾರವಾಗ್‌ 1867-71 ಡೆಪ್ಕೂಟಿ ಚಿನ್ನಬಸಪ್ಪ, ವೆಂಕಟ ರಂಗೋ ಕಟ್ಟಿ 
ಕನ್ನಡ ಶಿಕ್ಷಕ ಮಾ ಭಾರವಾಡ 187 ಕಶಕ : ಶ್ರಿಮತಿ ಕೆ. ಲ್ಯಾಕ್ಸ್‌ ಟನ್‌ 


*ತ್ರೈ-ತ್ರೈಮಾಸಿಕ್ಕ ಮಾ-ಮಾಸಿಕ, ಪ-ಪಾಕ್ಷಿಕ, ವಾ-ವಾರಪಶ್ರಿಕೆ, ದಿ-ದಿನಪತ್ರಿಕೆ ' 


ಸಾಹಿತ್ಯ ಮತ್ತು ಸಂಸ್ಕೃಶಿ | 753 


EE TE SE RN 


ಕನ್ನಡಿಗ ಮಾ ಭಾಥಪಾಡ 1923 ಶ್ರೀನಿವಾಸರಾವ್‌ ಮಂಗಳವೇಡೆ 
ಕನ್ನಡಿಗ * ವಾ ಹುಬ್ಬಳ್ಳಿ 195] ಹುಚ್ಚೇಶ್ವರ ಮೇಧಿ 
ಕರ್ನಾಟಕ ಟೈಮ್ಸ್‌ ವಾ ಧಾರವಾಡ 1939-35 ಎಚ್‌.ಎನ್‌. ಶಿವಲಿಂಗಶಾಸ್ತ್ರಿ 
ಕರ್ನಾಟಕ ಪತ್ರ ವಾ ಬೆಳಗಾವಿ:ಧಾರವಾಡ 1883-1906 ವೆಂಕಟ ರಂಗೋ ಕಟ್ಟಿ 
ಕರ್ನಾಟಕ ಭಾರತಿ ತೈ ಧಾರವಾಡ ಆ ಕ.ವಿ.ವಿ. 
ಕರ್ನಾಟಕ ಬಂಧು ಮಾವಾ ಗದಗ 1931-69 ಸಿ.ಬಿ. ಸ್ವಾಮಿ ಹಿರೇಮಠ 
ಕರ್ನಾಟಕ ಮುನ್ನಡೆ * ಪಾ ಹುಬ್ಬಳ್ಳಿ 1984 ಎಂ.ಸಿ. ಭದ್ರಾಪುರ 
ಕರ್ನಾಟಕ ವಾರ್ತಿಕ (ಮರಾಠ) __ ಧಾರವಾಡ 1889 
ಕರ್ನಾಟಕ ವೃತ್ತ ವಾ. ಧಾರವಾಡ 1890-1910 ಅನಾಡ 
ಕರ್ನಾಟಕ ವೀರ (8 ಹೊಳೇಆಲೂರು 1984 ಶ್ರೀಶೈಲಪ್ಪಾ ಕಲ್ಯಾಣ 
ಕರ್ನಾಟಕ ಶಿಕ್ಷಣ ಮಾ:ತ್ರ್ರೇಮಾ, ಧಾರವಾಡ 1918-19 
ಕರ್ನಾಟಕ ಸತ್ಯಾಗ್ರಹ ಟ್‌ ಹುಬ್ಬಳ್ಳಿ 1924 ಚಂದೂರು ಮೂರ್ತಿ 
ಕರ್ನಾಟಕ ಸಹಕಾರಿಮಿತ್ರ ಮಾ ಧಾರವಾಡ 1922-24 ಎಂ.ಎಂ. ಬಸರೂರು 
ಕರ್ನಾಟಕ ಸಿಂಹ ಮಾ ಧಾರವಾಡ 1922 ಶಾಂತಪ್ಪ ನೇಮೊನಪ್ಪ ಬಲಗುಂದಿ 
ಕರ್ನಾಟಕ ಸುಂದರಿ ಮಾ ಹಾವೇರಿ 1922-23 ದೇಸಾಯಿ ಪಾಯಪ್ಪ 
ಕರ್ನಾಟಕ ಸ್ಕೌಟ್‌ | ತ್ವ ಧಾರವಾಡ 1927 ಬಿ.ಟಿ. ಚಾರಿ 
ಕಮರ್ಷಿಯಲ್‌ ಟೈಂಸ್‌ * ವಾ ಹುಬ್ಬಳ್ಳಿ 1992 ರಾಜಶೇಖರ ಉಳ್ಳಾಗಡ್ಡಿಮಠ 
ಕರ್ಮವೀರ ವಾ ಬ 1921 ಆರ್‌. ದಿವಾಕರ 
ಕಲಾಪ್ರಪಂಚ ಮಾ ಗದಗ 1981 ಅಶೋಕ್‌ ಅಕ್ಕಿ 
ಕಲ್ಪನಾ ವಾ ಧಾರವಾಡ 1951-70 ಜ್‌ 
ಕಲ್ಪನಾ ಚಲನಚಿತ್ರ ಮಾ. ಗದಗ 1950 ಪಾಟೀಲ್‌ 
ಕಲ್ಯಾಣ ದ್ವೆ.ಮಾ ಸ 1975 EC 
ಕಲಿಯುಗ ತ್ರೈಮಾ ಧಾರವಾಡ!ಮಂಗಳೂರು . 1936-56 ಎಂ. ಗೋಪಾಕೃಷ್ಣ ರಾವ್‌ 
ಕಲ್ಕಿ ವಾ ಗದಗ 1949 ಅಂದಾನಪ್ಪ ದೊಡ್ಡಮೇಟಿ 
ಕವಿತಾ ಮಾ ಧಾರವಾಡ 1918 ೪-4 
ಕವರಶ್ಮಿಳ ವಾ ಹುಬ್ಬಳ್ಳಿ 1987 ಎಸ್‌.ಬಿ. ಮುತಾಲಿಕ 
ಕಸ್ತೂರಿ ಮಾ ಟೆ 1956 ಮೊಹರೆ ಹನುಮಂತರಾಯ 
ಕಾಮಧೇನು ಮಾ ಹುಬ್ಬಳ್ಳಿ 1952-56 ಆರ್‌.ಆರ್‌. ದಿವಾಕರ 
ಕಾಲಗರ್ಭ ದಾ 4 1993 ಎಸ್‌.ಜಿ. ಶೆಟ್ಟರ 
ಕ್ರಾತಿ ವಾ ಗದಗ:ಗುಲ್ಬರ್ಗಾ ಹಟ ಎಂ. ಸಿದ್ದರಾಮೇಶ್ವರ 
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾ ಗದಗ-ಬೆಟಗೇರಿ 1986 ಎಸ್‌.ಎಸ್‌. ಹರಿಹರ 

ಖಾ ಧಾರವಾಡ 1975 ಚಚಡಿ 


754 ಧಾರವಾಡ ಜಿಲ್ಲೆ 


ಹೆಸರು ಅವಧಿ ಸ್ಥಳ ಆರಂಭವರ್ಷ ಸಂಪಾದಕರು 
ಕ್ರಿಯಾಶಕ್ತಿ ವಾ ಹುಬ್ಬಳ್ಳಿ 4 ಗೋಪಿನಾಥ ಸಾಂಡ್ರ 
ಕುರುಕ್ಷೇತ್ರ ವಾ ಧಾರವಾಡ|ಜಮಖಂಡಿ 

ಬಿಜಾಪುರ 1947-75 ಬಾಬುರೆಡ್ಡಿ ತುಂಗಳ 
ಕೃತಪುರ (ಕಲ್ಲಚ್ಬು) ಗದಗ 1920-30 ನಂದಿಗೌಡ 
ಕೃಷಿಪೇಟೆ * ಮಾ ಹುಬ್ಬಳ್ಳಿ 1960 ಕ.ರೆ.ಅಡ್ಡಯ್ದರಿಬೋರ್ಡ್‌ 
ಕ್ಷೇಮ ಮಾ ಧಾರವಾಡ 1967-75 ವಿದ್ಯಾಕಣವೀಕರ 
ಕ್ಷೇಮಸಮಾಚಾರ ವಾ ಧಾರವಾಡ 1912 ಕಾವ್ಯಾನಂದ ಪುಣೀಕರ್‌ 
ಖಾದಿಕಾರ್ಮಿಕವಾಣಿ * ಮಾ ಹುಬ್ಬಳ್ಳಿ 1986 ವೈ.ಬಿ.ಗೌಡರ 
ಖಾದಿ ಜಗತ್ತು 9 ಮಾ ಹುಬ್ಬಳ್ಳಿ 1978 ಸುರೇಂದ್ರ ದಾನಿ 
ಖಾದಿವಿಜಯ ಮಾ ಹುಬ್ಬಳ್ಳಿ 1928 ಮಂಜಪ್ಪ ಹರ್ಡೇಕರ್‌ 
ಗಂಗಾಕಾವೇರಿ 4 ವಾ ಹುಬ್ಬಳ್ಳಿ 1993 ಶಿವಾನಂದ ಜೋಶಿ 
ಗಂಗಾತರಂಗ ಮಾ ಧಾರವಾಡ ಹ ವೈ.ಬಿ. ಸುಣಗಾರ 
ಗರ್ಜನೆ ಮಾ ಗದಗ 1950-51 ಪ.ಲೋ. ಬಂಕಾಪುರ 
ಗಜೇಂದ್ರಪ್ರಭಾ * ವಾ ಗಜೇಂದ್ರಗಡ:ರೋಣ 1986 ಕೆ. ರಾಘವೇಂದ್ರ 
ಗದಗಪತ್ರಿಕೆ ವಾ ಗದಗ 1985 ಚಳ್ಳಮರದ್‌ 
ಗುಪ್ತವರದಿ * ಪಾ ಹುಬ್ಬಳ್ಳಿ 1992 ಆರ್‌.ಆರ್‌. ಸಿಕಂದರ್‌ 
ಗುಪ್ತಚಾರ ೨ ವಾ ಹುಬ್ಬಳ್ಳಿ 1987 ಅಹಲ್ಯಾಬಾಯಿ ಪಿ. ಸುಗತೆ 
ಗೃಹವೈದ್ಯ ಮಾ ತ 1938 ಎಂ.ಎಂ.ಹಲಸೀಕರ 
ಗೆಳೆಯ [ಗ ಕೋಳಿವಾಡ 1929 ವಿ.ಕೃ. ಕೋಳಿವಾಡ 
ಜ್ಞಾನಬೋಧಕ ಮಾ ಧಾರವಾಡ 1861 ವೆಂಕಟ ರಾಮಕಟ್ಟಿ 
ಜ್ಞಾನಲತಾ ಮಾ ಗದಗ ಸ ನರಸಿಂಹಗುಡಿ 
ಚಂದ್ರೋದಯ (ಕಲ್ಲಚ್ಚು ಪಾ:ಮಾ ಧಾರವಾಡ 1877 ಹುಚ್ಚಯ್ಯ 
ಚಿತ್ರಫ್ಯಾಶನ್‌ ವಾ ಹುಬ್ಬಳ್ಳಿ 1977-78 ಎಷ್‌.ಏ. ಪಾಟೀಲ 
ಚಿತ್ರಾ ಮಾ ಗದಗ 1952 ಪ.ಲೋ. ಬಂಕಾಪುರ 
ಚಿತ್ರಲತಾ ಈ ಮಾ ಹುಬ್ಬಳ್ಳಿ 1967 ಎಸ್‌.ಎನ್‌. ಜೋಶಿ 
ಜನಪ್ರಕಾಶ ದಿ ಗದಗ 1978 ಎನ್‌.ಎನ್‌. ಹುಂಬರವಾಡಿ, ಏ.ಕೆ. ಕವುತಾಳ 
ಜನಸಂಘ ವಾ ಗದಗ 1977 ಬಿ.ಎಚ್‌. ಹೊಂಬಾಳಿ 
ಜಯ ಮಾ ಹುಬ್ಬಳ್ಳಿ (ಧಾರವಾಡ) 1928 ಎಸ್‌. ಭೀಮಾಚಾರ್‌ 
ಜಯಕರ್ನಾಟಕ ಮಾ:ವಾ ಧಾರವಾಡ 1947-70 ಆಲೂರು ವೆಂಕಟರಾವ್‌, 

ದ.ರಾ.ಬೇಂದ್ರೆ, ಬಸವನಾಳ 

ಜಯಂತಿ ಮಾ:ವಾ 1938 ಬೆಟಗೇರಿ ಕೃಷ್ಣ ಶರ್ಮ 
ಜಯ್‌ಹಿಂದ್‌ ಮಾ:ವಾ 1939-47 ಎಸ್‌.ಬಿ. ಮನಗೋಳಿ 


—— ವ ರ 0 05556501..0565415141.,. 


ಸಾಹಿತ್ಯ ಮತ್ತು ಸಂಸ್ಕೃತಿ 755 


ನು Map ಸ್ಥಳ ಆರಂಭವರ್ಷ ಸಂಪಾದಕರು 
ನಾ ಸು ಬೂ 
ಜಾಗೃತನಾಗರಿಕ * ಸು | 1982 ಅನಂತ ವಿ. ಹುಯಿಲಗೋಳ 
be ಭಾರತ ಮಾ ಧಾರವಾಡ ಲ ವೆಂಕಟೇಶ ಕುಲಕರ್ಣಿ 
ಜಾಗೃತಿ ವಾ ಧಾರವಾಡ 1947-49 ಖಾದ್ರಿ ಶಾಮಣ್ಣ 
ಜಾಬ್‌ನ್ಯೂಸ್‌ ಪಾ ಗದಗ 1979... ಎಚ್‌.ಎಸ್‌.ಹರಿದಾಸ್‌ 
ಜಿಲ್ಲಾ ಜ್ಯೋತಿ be ಪಾ ಧಾರವಾಡ 1993 ಎಂ.ಎನ್‌. ಪ್ರಭುಸ್ಹಾಮಿ 
ಜೀವನ ಮಾ ಧಾರವಾಡ 1938 ಬೇಂದ್ರೆ ಗೋಗಿ - ಮುರಳಿ 
ಜೀವನ ಶಿಕ್ಷಣ (ಛಾಲಾಪತ್ರಿಕ © ಮಾ ಜಿ 1956 ಬಿ.ಡಿ. ಮಾಣಿ, ಎಸ್‌. ಹಿರೇಮಠ 
ಜೀವನ ಬುಗ್ಗೆ ಮಾ ಗದಗ 1981 ಸ್ವೀವನ್‌ವಾಯ್‌ ಬನ್ನಾ 
ಟ್ಯಾಕ್ಸ್‌ ಮಿತ್ರ ಮಾ ಗದಗ 1983 ಎಚ್‌.ಆರ್‌. ಕೊಪ್ಪರ್‌ 
ಟ್ವಿನ್‌ ಸಿಟಿ ಗೈಡ್‌ * ಪಾ ಧಾರವಾಡ ' 1983. ಸಕುಮಾರ ಬಸ್ತಿ 
ಡಿ.ಬಿ.ಬಿ.ಇಎ. ಧ್ವ * ವಾ ಹುಬ್ಬಳ್ಳಿ 1983 ಎಂ. ರಾಮರಾವ್‌ 
ಡಿ.ಬಿ.ಎನ್‌. ವಾರ್ತೆ * ಪಾ ಶಿ 1992 : ದಯಮಾರ ಎ.ಆರ್‌ 
ಡೆಕ್ಕನ್‌ ಹೆರಾಲ್ಡ್‌ ೪ ದಿ ಕ್ಕ 1982 ಹರಿಕುಮಾರ್‌ 
ತತ್ವವಾದ ಮಾ ಗದಗ 1954 . ಜಯರಾಮಾಚಾರ್ಯ ಮಳಗಿ 
ತರಂಗ ಮಾ ಎ 1951 ಎಂ. ಜೀವನ 
ತರುಣ ಕರ್ನಾಟಕ ' ವಾದಿ `ಹುಬ್ಬಳ್ಳಿ 1929-53 ಎಲ್‌.ಎಸ್‌. ಪಾಟೀಲ್‌ 
ತಾಯಿಯ ಆಶೀರ್ವಾದ ಸೆ ವಾ. ಶಿಗ್ಗಾಂವಿ 1993 ಕೆ.ಎಚ್‌. ಮೀರಾಸಾಬನವರ 
ತೀರನಿಶಾನ * ದಿ. ಹುಬ್ಬಳ್ಳಿ 1985 ಆನಂದ ಹಬೀಬ್‌ 
ತೊಗಟವೀರಧರ್ಮಚಂದ್ರಿಕೆ ಮಾ... ರಾಣೇಬೆನ್ನೂರು : 1985 ಸಂಜೀವಪ್ಪ ತೊಗಟವೀರ 
ದಿ ಗದಗ್‌ ಚೇಂಬರ್‌ ನ್ಯೂಸ್‌ ಮಾ. ಗದಗ 1976 ಎಲ್‌.ಎ.ಸೊತ್ನೀಸ್‌ 
ದಿ ಜನರಲ್‌ ಆಫ್‌ ಕರ್ನಾಟಕ ವಿವಿ. 

(ವಿಜ್ಞಾನ (ಇಂ) ತ್ರೈಮಾ. ಹ ಕ.ವಿ.ವಿ. 
-”- ಹ್ಯೂಮಾನಿಟಿಕ್ಸ್‌ ಕ್ಕ ಹ ಹ್‌ ಕ 
ಹ ಸೊಷಿಯಲ್‌ಸೈನ್ಸ್‌ ಆ ಡ್‌ ಕ್‌ ತಃ 
ದಿ ಜನರಲ್‌ ಆಫ್‌ ಇನ್ನಿಟಿಟ್ಕೂಟ್‌ ; 

ಆಫ್‌ ಎಕನಾಮಿಕ್‌ ರಿಸರ್ಚ್‌ ಧಾರವಾಡ ಸನ ಜನೆತಾ ಶಿಕ್ಷಣ ಸಮಿತಿ 
ದಿ ಜನರಲ್‌ ಆಫ್‌ ಕಾಲೇಜ್‌ 

ಎಜುಕೇಶನ್‌ ಷಣಾಸ್ಷಿಕ Ki ಕ.ವಿ.ವಿ 
ದಿ ಜನರಲ್‌ ಆಫ್‌ 

ಎಜುಕೇಷನ್‌ 6:ಇ) ಎತ (ತ 1934 ಎಸ್‌.ಎಸ್‌. ನೆಗಳೂರು 
ದೃಷ್ಟಿ ಇ ವಾ ಹುಬ್ಬಳ್ಳಿ | 1993 ಎಂ.ಎ. ಖಾಜಿ 
ದೇವಭೋಗ ಮಾ ರೋಣ 1927-29 ಎಸ್‌.ಸಿ. ಸಾಲಿಮಠ 


» 1930 ಬಿ.ಎಸ್‌. ಪಾವಟೆ 


ಜೇಬು ರಕ ಎರ್‌ ಪಾಚಿ 


756 ಧಾರವಾಡ ಜಿಲ್ಲೆ 
ಹೆಸರು ಅವಧಿ ಸ್ಥಳ ಆರಂಭವರ್ಷ ಸಂಪಾದಕರು | 
ದ್ವೈತ ದುಂದುಭಿ ಮಾ ಹುಬ್ಬಳ್ಳಿ, ಬಾಗಲಕೋಟೆ 1923-39. ರಾಮಾಚಾರ್ಯ ಕಟಿಗೇ 
ಧನಂಜಯ ದಿ ಧಾರವಾಡ 1885-90 ಅಣ್ಣಾಚಾರ್ಯ ಹೊಸಕೇರಿ 
ಧನಂಜಯ ದಿವಾಮಾ ಧಾರವಾಡ 1910-36 ಗುರುರಾವ್‌ ವಾಳ್ಚೇಕರ, ಮುದವೀಡು 
| ಕೃಷ್ಣರಾವ್‌ 

ಧನುರ್ಧಾರಿ ವಾ: ಹುಬ್ಬಳ್ಳಿ ದಾವಣಗೆರೆ 1904-13 ಮಂಜಪ್ಪ ಹರ್ಡೇಕರ 
ಧರ್ಮತರಂಗಿಣಿ ಮಾ. ಧಾರವಾಡ 1911 ಎಚ್‌.ಎಸ್‌. ಶಿವಲಿಂಗಶಾಸ್ತ್ರಿ 
ಧಾರವಾಡ ಅಬ್ಬರ್ವರ್‌ $ ಪಾ. ಹ 1987 ಇ.ಜೆ. ಸಾಮ್ಯುಯಲ್‌ 
ಧಾರವಾಡ ನಾಗರಿಕ ಧ್ವನಿ೪. ಮು. ೫ 199] ಎಚ್‌.ಸಿ. ಮೊಗಲಿ ಮತ್ತು 

ಬಿ.ಎಂ. ಹನುಮನಾಳ 
ಧಾರವಾಡ ವೃತ್ತ () ವಾ ಈ 1890-1929 ಅನಾಡ 
ಧಾರವಾಡ ವೃತ್ತ (ಮರಾಠಿ) ಲ್ಲಚ್ಛು) ಫೌ 1873 ಅಂತಾಜಿ ರಾಮಚಂದ್ರ ಜೋಗಳೇಕರ 
ನಗುವನಂದ ತ್ನೈಮಾ ಬೆಂಗಳೂರು, ಹುಬ್ಬಳ್ಳಿ 1933-64 ಬಿ.ರಂಗನಾಥರಾವ್‌ 
ನಟರಾಜ $ ಮಾ ಹುಬ್ಬಳ್ಳಿ 1971 ಪ.ಲೋ. ಬಂಕಾಪುರ 
ನವಜೀವನ ಮಾ ಹುಬ್ಬಳ್ಳಿ 1954 ಕಲ್ಲೆ ಶಿವೋತ್ತಮ 
ನರಸಿಂಹ (ಕ್ಷೇಮ) ಮಾ ಧಾರವಾಡ 1940-61 ರಾಮಚಂದ್ರ ದೀಕ್ಷಿತ 
ನವನಾಗರಿಕ ದಿ ಗದಗ 1957 ಎನ್‌.ಎಚ್‌. ಗೋಡಬೋಳಿ 
ನವನಾಡು * ದಿ ಹುಬ್ಬಳ್ಳಿ 1984 ಪಾಂಡುರಂಗ ಪಾಟೀಲ 
ನವನೀತ ಮಾ ಧಾರವಾಡ 1926 ಪಂಡಿತ ಕವಲಿ 
ನವನೀತ ಮಾ ಬ್ಯಾಡಗಿ 126-28 ಕೆ. ರಾಮಚಂದ್ರ 
ನವಯುಗ ದಿ ಹುಬ್ಬಳ್ಳಿ 1948-55 ತಿರುನೇಸ್ವಿ 
ನವಶಕ್ತಿ (ಇಂ) ವಾ ಧಾರವಾಡ 1923 ರಂ.ರಾ. ದಿವಾಕರ 
ನವೋದಯ ದಿ ಗದಗ 1975 ಕಿದಿಯೂರ್‌ 
ನಾಗರಿಕ % ದಿ 4 1953 ಶಾಂತಗಿರಿ ಕೆ.ಎನ್‌. ಬದರೀನಾಥ ಹೊಂಬಾಳಿ 

ಬಾಗಲಕೋಟೆ 1978 
ಹೊಸಪೇಟೆ 1980-82 

ನಿರೀಕ್ಷಕ ವಾ ಧಾರವಾಡ 1949 ಎಂ. ಗೋವರ್ಧನರಾವ್‌ 
ನಿಸರ್ಗ ಚಿಕಿತ್ಸೆ ತೈ ಲಕ್ಷ್ಮೇಶ್ವರ ನ ಶಾಮರಾವ್‌ ಚಿತ್ರಗಾರ 
ನೂತನ ಮಾ ಧಾರವಾಡ 1952 -. ಎಚ್‌.ಆರ್‌.ತಿದಿಯೂರು 
ನೃತ್ಯಭಾರತಿ ತೈ ಹಂಸಭಾವಿ 1954 ಮಲ್ಲಾರಿ ಎಂ. ಕುಲಕರ್ಣಿ 
ನೇಕಾರ ವಾ ಹುಬ್ಬಳ್ಳಿ 1957 ಪಿ.ಎಲ್‌. ಬಂಕಾಪುರ 
ನೇಗಿಲಯೋಗಿ 9 ವಾ ಗದಗ 1970 ಎಂ.ಜಿ. ದೇಶಪಾಂಡೆ ಎ.ಕೆ. ಕವುತಾಳ 
ನೇತಾಜಿ `ದಿ ಹುಬ್ಬಳ್ಳಿ 1948 ಇಟಗಿ ವೇದಮೂರ್ತಿ 
ನ್ಯಾಯವಾದಿ * ವಾ A 1973 ವೀರೇಶ ಲಕ್ಷ್ಮೇಶ್ವರಮಠ 


ಸಾಹಿತ್ಯ ಮತ್ತು ಸಂಸ್ಕೃತಿ 


757 


ಪಂಡರಿನಾಥಾಚಾರ್ಯ ಗಲಗಲಿ 
ಎಸ್‌.ಆರ್‌.ಗೋಪೀನಾಥ 
ರುದ್ರಮುನಿದೇವರು 

ಜಿ.ಎ. ಪಾಟೀಲ 

ವಿನೀತ ರಾಮಚಂದ್ರರಾವ್‌ 
ಜಿ.ಎಸ್‌. ಉಮದಿ 

ಕೆ. ರಾಘವೇಂದ್ರರಾವ್‌ 
ಕೆ.ಎನ್‌. ಹರಿಕುಮಾರ್‌ 
ಮಾಧವಕುಲಕರ್ಣಿ 
ಬಾಲಚಂದ್ರ ಘಾಣೀಕರ 
ವಿ.ಎಂ.ಬಂಕಾಪುರ 
ಶೆಟ್ಟಕಲ್ಯಾಣಪ್ಪ ಹುಚ್ಚಯ್ಕಾ ವಿಭೂತಿ 
ಪಂಚಾಕ್ಷರಿ ಗಾಯಿ 
ಸುರೇಂದ್ರ ಬಿ.ದಾನಿ 
ಗೋಪಿನಾಥಸಾಂಡ್ರಾ 

ಪಾಟೀಲ ಪುಟ್ಟಪ್ಪ 

ವೈ.ಬಿ. ಜಠಾರ 

ತಟ್ಟಿ ಕೃಷ್ಣರಾವ್‌ 

ಪಿ.ಎಲ್‌. ಬಂಕಾಪುರ 
ಚನ್ನಬಸಪ್ಪ ಎಂ. ಹಾಲಣ್ಣನವರ 
ಸುರೇಶ ಎಸ್‌. ಗುಡಾರದ 
ವಲ್ಲಭ ಮಹಲಿಂಗ. ತಟ್ಟಿ 


ಪಿ.ಎಲ್‌. ಡೇಕಣಿ 


ಪೀತಾಂಬರ ದಿವಟೆ 


ಎನ್‌.ಜಿ. ಹುಲಗಿ 

ಗೌರೀಶ ಕಾಯ್ಕಿಣಿ 
ಶಿವಪುತ್ರಸ್ವಾಮಿ 
ರೆವರೆಂಡ್‌ರಾಯ್‌ ಇ.ಡೇವಿಸ್‌ 
ಕೆ.ಸಿ. ಸಾರಂಗಮಠ 
ಎಸ್‌.ಎಂ. ಹೊರಡಿ 


ಮುರಿಗೆಪ್ಪ ಮತ್ತು ಮಹೇಶ್ವರಯ್ಯ 


ಹೆಸರು ಅವಧಿ ಸ್ಥಳ ಆರಂಭವರ್ಷ ಸಂಪಾದಕರು 
TEI ಧೋ 
ಪಥಿಕ ಮಾ ಹುಬ್ಬಳ್ಳಿ 1956 
ಪರಂಜ್ಯೋತಿ 9 ಮಾ ¥ 1968 
ಪ್ರಗತಿ ಮತ್ತು ಜನವಿಜಯಳಿ ವಾ 4 1978 
ಪ್ರದೀಪ ಮಾ ಈ 1955-76 
ಪ್ರಜಾಜ್ಯೋತಿ * ವಾ ಹುಬ್ಬಳ್ಳಿ 1970 
ಪ್ರಜಾಮತ ಎ 8 1924 
ಪ್ರಜಾವಾಣಿ * ದಿ ಬೆ!ಹುಬ್ಬಳ್ಳಿ 1988 
ಪ್ರಜ್ಞೆ ದ್ಹೈಮಾ ಗದಗ 1968-69 
ಪ್ರತಿಭಾ ಮಾ ಧಾರವಾಡ 1940 
ಪ್ರವೀಣಸಿಂಧು ವಾ ಗದಗ 1984-85 
ಪುಷ್ಪಮಾಲೆ ವಾ ಧಾರವಾಡ 1880 
ಪಂಚಾಕ್ಷರಿ ಮಾ ಗದಗ 1968 
ಪರಿವಾರ ದ್ವೈಮಾ ಹುಬ್ಬಳ್ಳಿ 1980 
ಪ್ರವರ್ತಕ ವಾ ಹುಬ್ಬಳ್ಳಿ, , 1980 
ಪ್ರಪಂಚ $ ಮಾ ಈ 1953 
ಪ್ರಭಾತ ಮಾ ಧಾರವಾಡದ 1918 
ವಾದ ಮಾ ಗದಗ 1939 
ಪ್ರಾರಬ್ಧ ದಿ ಹುಬ್ಬಳ್ಳಿ 1959 
ಬಸವರಾಜ ಮಾ:ವಾ ಹಾವೇರಿ 1928 
ಬಂಡಾಯದ ಕಹಳಿ 9 ವಾ ನರಗುಂದ 1992 
ಬಾಲಮಿತ್ರ ಮಾ ಧಾರವಾಡ 1921 
ಬಿಡುಗಡೆ ೪ ವಾ ಹುಬ್ಬಳ್ಳಿ ಆ! 
ಬಿಹ್ಮೆಶ ಪತ್ರಿಕೆ 9 ಮಾ 41! 1988 
ಬೆಳಕಿನ ಹೆಜ್ಜೆಗಳು 9 ಪಾ ಗದಗ .: 1992 
ಬೆಳಕು ವಾ ಹುಬ್ಬಳ್ಳಿ 1945 
ಬೋಧಾಮೃತ ಮಾ ಠಿ 1926 
ಭಕ್ತಿಸಂಜೀವನ ಮಾ ಗದಗ 1942-73 
ಭಾರತವಾಣಿ (ಹಂದಿ) * ಮಾ ಧಾರವಾಡ 1987 
ಆನತ ಜಾ ೫ 1980 
ಕೋಶ ದ್ವೈಮಾ ಧಾರವಾಡ 1986 
ನಾ ಗದಗಮುಂಬೈ 1950-53 


ಕೆ. ಸಾವಿತ್ರಿ 


2 


40% 


॥ ಶ್ರಿ ॥8ಶಿಧ್ಛಿ॥ಿ॥ 9 ಶ್ರ ಜಲ. 0 ಭ್ರ ಭೌ್ಞ ॥ 


| 
ಲ 
8 


೫೨೪ ॥॥ ॥ 


1940 
1950-54 
1927 
1992 
1917-27 


1951 
1891-1935 


1992 


1880-1924 
1924 
1900-51 


ಸಾಹಿತ್ಯ ಮತ್ತು ಸಂಸ್ಕೃತಿ 


759 


ವಾಗ್ದೇವಿ 

ವಾಗ್ಧೂಷಣ 

ವಾರ್ತಾ ಪಶ್ರಿಕ 
ವಾಲಂಟಿಯರ್‌ (ಇಂ) 
ವಾಲ್ಮೀಕಿ ಸಂದೇಶ 


ಧಿ ಸ್ಥಳ ಆರಂಭವರ್ಷ 
ಸಾ ಹುಬ್ಬಳ್ಳಿ 1960 

ದಿ ಹಾವೇರಿ 1989 
ಪಾ ಧಾರವಾಡ 1888-1916 
ಮಾ ಗದಗೆಧಾರವಾಡ 1938-50 
ಪಾ ಧಾರವಾಡ 1885 

— ಕ 1907 

ಫಾ ಕ 1896-1976 
ದ ಧಾರವಾಡ 1924 
ಘಸಾ ಹುಬ್ಬಳ್ಳಿ 1924-28 
ಮಾ ಗದಗ-ಬೆಟಗೇರಿ 1983 
ಮಾ ಗದಗ 1972 
ಸಾ ಹುಬ್ಬಳ್ಳಿ-ಧಾರವಾಡ 1951 

ದಿ ಧಾರವಾಡ 1920-39 
ದಿ ಗದಗ' 1954 

ಪಾ ಹುಬ್ಬಳ್ಳಿ 1992 

ತೈ ಧಾರವಾಡ 

ಮಾ ನವಲಗುಂದ 1934 
ತ್‌ ಧಾರವಾಡ 1989 

ಪಾ ಧಾರವಾಡ 1983 

ವಾ ಧಾರವಾಡ 1986 
ಪಳವಾ ಧಾರವಾಡ 1938 

ದಿ ಹುಬ್ಬಳ್ಳಿ 1947 

ದಿ 2 1964 
ವಾ ಹುಬ್ಬಳ್ಳಿ 1993 
ಮಾ ಗದಗ 1921 

ದಿ ಹುಬ್ಬಳ್ಳಿ 1958 
ಮಾ ಹುಬ್ಬಳ್ಳಿ 1974 
ಮಾ ಧಾರವಾಡ 1953-62 
ಮಾ ಹುಬ್ಬಳ್ಳಿ 1937 
ಮಾ ಶಿರಹಟ್ಟಗದಗ 1934-35 
ಮಾ ಧಾರವಾಡ 1911 
ಮಾ ಹುಬ್ಬಳ್ಳಿ 1910-46 


ಸಂಪಾದಕರು 


ಎಸ್‌.ಜಿ. ಬಂಕಾಪುರ 
ಯಲ್ಲಪ್ಪಣ್ಣ ವಳದ 
ವೆಂಕಟರಂಗೋಕಟ್ಟಿ 
ಎನ್‌.ಕೆ. ಕುಲಕರ್ಣಿ 


ಹೊನ್ನಾಪುರಮಠ 
ಬಿ. ರಾಮರಾವ್‌ ಆಲೂರು ವೆಂಕಟರಾವ್‌ 


ಎನ್‌.ಎಸ್‌. ಹರ್ಡೀಕರ 
ಎಚ್‌.ಎನ್‌. ಕೋಲಕಾರ್‌ 
ಎಚ್‌.ಎಸ್‌. ಶಿರಹಟ್ಟಿ 

ಎನ್‌.ಕೆ. ದೇಶಪಾಂಡೆ 
ಅಣ್ಣಾಚಾರ್ಯ ಹೊಸಕೇರಿ 
ಎಂ.ಜೀವನ, ಕೆ.ಎಲ್‌. ಅಣ್ಣಿಗೇರಿ 
ವಿಜಯಕುಮಾರ ಸಾಲಿಮಠ 
ಕ.ವಿ.ವಿ. 


ಜಿ.ಬಿ.ಮನ್ಹಾಚಾರ್‌ 


ಎ.ಎಸ್‌.ಬಾಲಸುಬ್ರಹಣ್ಕಂ 
ಲಕ್ಷ್ಮಣರಾವ್‌ ಶೇಳಕೆ 
ಆರ್‌.ವೈ. ಜಠಾರ 

ಕೆ.ಎಸ್‌. ಪಾಟೀಲ 

ಕೆ.ಎಚ್‌. ಪಾಟೀಲ 
ಎಂ.ಆರ್‌. ಹಿರಿಯಾಳ ಮಠ 
ಗುರುಮುರ್ತಿಶಾಸ್ತ್ರಿ 

ಪಾಟೀಲ ಪುಟ್ಟಪ್ಪ 

ಬ್ರ.ಕು. ಬಸವರಾಜ ರಾಜರ್ಷಿ 
ಸರೋಜಿನಿ ಮತಿ ೩, ಶಂಕರನಾರಾಯಣ 
ಜಿ.ಎಸ್‌.ಹೊದೂರ್‌ 
ಆಲೂರ ಮುರಗೇಂದ್ರ ಶೆಟ್ಟಿ 
ಎಚ್‌.ಎಸ್‌. ಶಿವಲಿಂಗಸ್ಟಾಮು 


ಎಸ್‌. ಮಂಜಪ್ಪ 


760 ಧಾರವಾಡ ಜಿಲ್ಲೆ 


ಹೆಸರು ಅವಧಿ ಸ್ಥಳ ಆರಂಭವರ್ಷ ಸಂಪಾದಕರು 

ವೀಕ್ಷಕ $ ದಿ ರಾಣೆಬೆನ್ನೂರು 1992 ಪುಟ್ಟು ಕುಲಕರ್ಣಿ 

ವೇಗ ಎಕ್ಸ್‌ಪ್ರೆಸ್‌ * ಪಾ ಹುಬ್ಬಳ್ಳಿ 1992 ಬಿ.ಎಂ.ಎಚ್‌.ಬೇಗ 

ಶರಣ 6 ತ್ಸ ಧಾರವಾಡ 1993 ಬಿ.ಎನ್‌. ಕಲ್ಯಾಣಿ 

ಶರಣಮಾರ್ಗ ತ್ಸ ಗದಗ A ಎ.ಎಂ.ಪಾಟೇಲ 

ಶಾಂತಿಸಂದೇಶ ಮಾ ಗದಗ 1956 ಎಂ.ಬಿ.ಬರದೂರ 

ಶಾಂತಿಸಂದೇಶ (6:ಇ) ಮಾ .' ಹುಬ್ಬಳ್ಳಿ 1949 (5 

ಶಾರದೆ ಮಾ ಧಾರವಾಡ ಟ್‌ ಡಿ.ಜಿ. ಹುಲಕವಿ 

ಶಾಲಾಪಶ್ರಿಕೆ ಮಾ ಧಾರವಾಡ 1867 ವೆಂಕಟ ರಂಗೋ ಕಟ್ಟಿ 

ಶಿಗ್ಗಾಂವ ಕನ್ನಡ ಶೈಲಿ್‌ ಮಾ ಶಿಗ್ಗಾಂವ್‌ 1993 ಎಸ್‌.ಎಸ್‌. ತಳವಾರ 

ಶಿಡ್ಲು ದಿ ರಾಣೆಬೆನ್ನೂರು 1970 ಆರ್‌.ಜಿ. ಮಹಾನುಭಾವಿಮಠ 

ಶಿವಪ್ರತಾಪ ವಾ ಹಾವೇರಿ 1929 ಗುರುಮೂರ್ತಿಶಾಸ್ತ್ರಿ ಕಜ್ಜರಿ 

ಶಿಕ್ಷಕಬಂಧು ತ್ರೈಮಾ. ಹುಬ್ಬಳ್ಳಿ 1934-35 ಎಸ್‌.ಆರ್‌. ನಾಡಕರ್ಣಿ 

ಶ್ರೀ ಮಾ ಧಾರವಾಡ 1947 ಏ.ಕೆ. ಶಹಾಪುರ 

ಶ್ರೀ ಸರಸ್ವತಿ ಜ್‌ ಗದಗ 1901 ಸ 

ಶ್ರೀ ಸಿದ್ಧಾರೂಢ ತತ್ನಾಮೃತ* ಮಾ ಹುಬ್ಬಳ್ಳಿ 1977 ಆರ್‌.ಪಿ. ಚಟ್ನಿ 

ಶ್ರೀ ಸುಧಾ * ಮಾ ಧಾರವಾಡ 1952 ಜಯತೀರ್ಥಾಚಾರ್ಯ ಮಳಗಿ 

ಶುಭೋದಯ ವಾ!ಮಾ ಧಾರವಾಡ 1918-21 ಕೆ. ವಾಸುದೇವಾಚಾರ್ಯ 

ಶೋಧಕ ಮಾ ಧಾರವಾಡ 1875-78 ವೆಂಕಟ ರಂಗೋ ಕಟ್ಟಿ 

ಸಂಕ್ರಮಣ 9 ಮಾ ಧಾರವಾಡ 1907 ನೀಲಾಪಾಟೀಲ್‌ 

ಸಂಜೆವಾಣಿ 8 ದಿ ಬೆಂಗಳೂರು ಹುಬ್ಬಳ್ಳಿ 1989 ಡಿ.ವೆಂಕಟೇಶ್ವರನ್‌ 

ಸಂಯುಕ್ತ ಕರ್ನಾಟಕ $ ವಾದಿ ಬೆಳಗಾವಿ ಹುಬ್ಬಳ್ಳಿ *1927 ಬಿ.ದಾತಾರ, ಮೊಹರೆ 

ಸಚಿತ್ರ ಭಾರತ ಮಾ ಹುಬ್ಬಳ್ಳಿ 1910 ಕೆರೂರು ವಾಸುದೇವಾಚಾರ್ಯ 

ಸಚಿತ್ರ ಲೋಕಬಂಧು ವಾ ಧಾರವಾಡ ಒಟ ಎಲ್‌.ಆರ್‌.ಐರಣಿ 

ಸತ್ಯವೃತ್ತ ವಾ ಗದಗ 1888-92 ಶ್ರೀನಿವಾಸ ಛೀಮಾಜಿ 

ಸತ್‌ಶಿಕ್ಷಣ ಮಾ ಗದಗ 1922 ಬಿ. ಹಿರೇಮಠ 

ಸದಾನಂದ ಮಾ ಧಾರವಾಡ 1935 ಎನ್‌.ವಿ.ಜಠಾರ ಹಾಗೂ ಆರ್‌.ಪಿ.ಜಠಾರ 

ಸದಾನಂದ ವೈಭವ * ಮಾ ಹುಬ್ಬಳ್ಳಿ 1990 ಏ.ಎಸ್‌. ದೇಸಾಯಿಗೌಡರ 

ಸದುರು ಮಾ ಹಾವೇರಿ 1919-42 ವೆಂ.ತಿ.ಕುಲಕರ್ಣಿ 

ಸದ್ಬೋಧ ಚಂದ್ರಿಕೆ ಮಾ ಅಗಡಿ (ಹಾವೇರಿ) 1907 ವೆಂ.ತಿ. ಕುಲಕರ್ಣಿ ಮತ್ತು 
ಚಿದಂಬರಮೂರ್ತಿ ಚಕ್ರವರ್ಶಿ 

ಸಮರಸ * ಮಾ ಗದಗ 1990 ಎನ್‌.ಎಂ. ಶಿರಹಟ್ಟಿ 

ಸಮಾಜ  ಮಾಪಾ ಧಾರವಾಡ 1936-49 ಬಾಲಚಂದ್ರ ಘಾಣೇಕರ 


ಎರು ಂ ಸ ಸ ೈಾು ಯು ಸಾ ೮ ಲ ( ್ಟ 


ಸಾಧಿಸ ಮತ್ನು ಸನ್ಮತಿ | 761 


ನನು ಅವಧಿ ಸ್ಥಳ ಆರಂಭವರ್ಷ ಸಂಪಾದಕರು 

ಸರಸ್ಥತಿ ಪ್ರಭಾ ಕಳ? ಮು ಹುಬ್ಬಳ್ಳಿ 1988 ಸುರೇಶ ಶೆಣೈ 

ಸರ್ವಜ್ಞ ವಾ ಭು 1967-63 ಪಿ.ಎಲ್‌.ಬಂಕಾಪುರ 
ಸರ್ವೋದಯ ಮಾ ಸ 1951-53 ಸೈಯದ್‌, ಎಚ್‌.ಕೊರ್ಲಹಳ್ಳಿ 
ಸವಿಗಾರ ವಾ ಅಗಡಿ(ಧಾರವಾಡ) 1910 ನಜ 

ಸಹಕಾರ ಮಾ ಧಾರವಾಡ 1947-57 ಹಳ್ಳಿಕೇರಿ, ಕಂಠಿ 

ಸ್ವಕುಳ ಪರಿಚಯ ಮಾ ಗದಗ 1965 ಟಿ.ಟಿ. ದೀವಟೆ 
ಸ್ವಧರ್ಮ ಮಾ ಧಾರವಾಡ 1924-30 - : ಹೊಸಕೆರೆ ಚಿದಂಬರಯ್ಯ 
ಸ್ವಯಂಸೇವಕ ಮಾ ಹುಬ್ಬಳ್ಳಿ 1925... ನಾಸುಹರ್ಡಿಕರ್‌ 
ಸ್ವರಾಜ್ಯ ಮಾದಿ ಸ 1931 ಎಂ.ಎಸ್‌.ಕೇಸರಿ 
ಸ್ವರಾಜ್ಯ ವಾ ವ 1958-59 ಕಲ್ಲೆಶಿಮೋತ್ತಮರಾವ್‌ 
ಸಾವಧಾನ ಪಾ ಧಾರವಾಡ:ಗದಗ 1948 ನಾಗಭೂಷಣಶಾಸ್ತಿ 
ಸಾಹಿತ್ಯ ವಾ ಹುಬ್ಬಳ್ಳಿ ತ ಲ 

ಸಾಹಿತ್ಯ ಸಮಿತಿ ಪತ್ರಿಕೆ ತ್ಸ ಧಾರವಾಡ 1941-42 ಶಿ.ಶಿಬಸವನಾಳ 

ಸ್ಥಾನಿಕ ಸ್ವರಾಜ್ಯ ವೃತ್ತ ಸ ಸಿ 1934-36 ಆರ್‌.ವಿ.ಜಠಾರ 

ಸಿಡ್ಲು ್‌ ದಿ ಗದಗ 1950 ಪಿ.ಎಲ್‌.ಬಂಕಾಪುರ 
ಸಿನಿಮಾ ಮಾ 1939 ಸಿ.ಬಿ.ಹರೇಮಠ 
ಸುಜ್ಞಾನ ಮಾ 4 ತಃ ತಲವಾಯಿ 

ಸುದರ್ಶನ ಮಾ ಧಾರವಾಡ 1937-41 ಆರ್‌.ಏ.ಜಠಾರ ' 
ಸುಧಾಕರ ತ್ರೈ ಹುಬ್ಬಳ್ಳಿ 1921-50 ಕೆ.ಗುರುರಾವ್‌ 
ಸುರಾಜ್ಯಪಥ ದ 2 1993 ಸುರೇಂದ್ರ ಬಿ.ದಾನಿ 
ಸುವಾರ್ತಾ ದೂತನು ಮಾ | 1946 ಏ.ಜೆ.ಅಬ್ರಹಾಂ 
ಸುಶೀಲ 8 ಮಾ ತ 1970 ಎಂ.ಎಂ.ಕನಕೇರಿ 
ಸ್ಟೂಡೆಂಟ್‌ ಜನರಲ್‌ (ಇಂ) ವಾ ಗದಗ YTD ಕಿದಿಯೂರು, ಎಚ್‌.ಆರ್‌ 
ಸ್ಫೂರ್ತಿ * ಮು 1968 ಕೆ.ಎಲ್‌.ಅಣ್ಣಿಗೇರಿ 
ಹರಿಜನಾಭ್ಯುದಯ ಮಾ ಧಾರವಾಡ 1954 ಸಥ 

ಹಳ್ಳಿಯಿಂದ ದಿಲ್ಲಿ್‌ ವಾ ಹುಬ್ಬಳ್ಳಿ 1973 ಚಂದ್ರಸ್ವಾಮಿಭದ್ರಗೌಡ 
ಹಿಂದೂಸ್ಥಾನ ಸಮಾಚಾರ ವಾ 4 1907-08 ನಾರಾಯಣರಾಯ ಗಿರಿಧರರಾವ್‌ 
ಹುಬ್ಬಳ್ಳಿ ಗೆಯಟ್‌ ವ ಹುಬ್ಬಳ್ಳಿ 1939-47 ಎನ್‌.ಎಸ್‌.ಹರ್ಡೀಕರ 
ಹುಬ್ಬಳ್ಳಿಪತ್ರ ಈ » 1893 ಸ 

ಹೇಮರಡ್ಡಿ ಮಲ್ಲಮವಾಣಿ ಮಾ ೪ 1993 ಮಲ್ಲಿಕಾರ್ಜುನಪರೆಡ್ಡಿ 
Ne NR » 1956-57 ಎಲ್‌.ಬಿ.ಮುದ್ದಣ್ಣನವರ 


762 ಧಾರವಾಡ ಜಿಲ್ಲೆ 


ಹೆಸರು ಅವಧಿ ಸ್ಥಳ ಆರಂಭವರ್ಷ ಸಂಪಾದಕರು 
ಹೊನ್ನಗುಡಿ ವಾ ಗದಗ 1986 ಹೊನ್ನಗುಡಿ 

ಹುಬ್ಬಳ್ಳಿ ವೈಭವ (ಮರಾಠಿ) ಕ್‌ ಧಾರವಾಡ 1883 

ಹೊಸ ಪ್ರಪಂಚ * ವಾ ಹುಬ್ಬಳ್ಳಿ 1991 ಬಿ.ಎಚ್‌.ಗೋವಿಂದನವರ 
ಹೋಟೆಲಸಂದೇಶ * ಮಾ 1990 ಸುರೇಶ ಅರಗೋಡು 


ಳಿ. ಈಗ ನಡೆಯುತ್ತಿವೆ 
(ಇಲ್ಲಿ ಕೊಟ್ಟ ಮಾಹಿತಿ ವಿವಿಧ ಮೂಲಗಳಿಂದ ಸಂಗ್ರಹಿಸಿದ್ದು ಸಾಧ್ಯವಿದ್ದಷ್ಟು ಯತ್ನಿಸಿ ಸರಿಯಾದ ಮಾಹಿತಿ ಕೊಡಲು ಗಮನವಿತ್ತಿದ್ದೇನೆ. ಕೆಲವೊಮ್ಮೆ 
ಮಾಹಿತಿ ಸಂಗ್ರಹ ಅಸಾಧ್ಯವಾಗಿ ಅದು ಅಸಮರ್ಪಕವಿರಬಹುದು) 


ಸಂಗೀತ 


ಇಂದು ಧಾರವಾಡ ಜಿಲ್ಲೆಯಲ್ಲಿ ಹಿಂದುಸ್ಥಾನಿ ಸಂಗೀತ ಪ್ರಮುಖವಾಗಿದೆಯಾದರೂ, ಈ ಶತಮಾನದ ಆರಂಭದಲ್ಲೂ ಕರ್ನಾಟಕ 
ಸಂಗೀತವೇ ಇಲ್ಲಿ ಬಳಕೆಯಲ್ಲಿತ್ತು. ಅಬ್ದುಲ್‌ ಕರೀಂಖಾನ್‌, ಪಂಚಾಕ್ಷರಿ ಗವಾಯಿ, ಗಂಗೂಬಾಯಿ ಹಾನಗಲ್‌ ಹಾಗೂ ಅವರ 
ತಾಯಿ ಅಂಬಾಬಾಯಿ ಮೊದಲಿಗೆ ಅಭ್ಯಸಿಸಿದ್ದು ಕರ್ನಾಟಕಿಯನ್ನು. ಬಸವರಾಜ ರಾಜಗುರುಗಳ ತಂದೆ ಮಹಾಂತಸ್ತಾಮಿ 
ತಂಜಾವೂರಿನಲ್ಲಿ ಕರ್ನಾಟಕ ಸಂಗೀತವನ್ನು ಕಲಿತಿದ್ದರು. ಆದರೆ ಉತ್ತರಾದಿ ಸಂಗೀತ ಈ ಪ್ರದೇಶಕ್ಕೆ ಹೊಸದೇನಲ್ಲ. ಬಿಜಾಪುರದ 
ಮುಸ್ಲಿಂ ಅರಸು ಎರಡನೇ ಇಬ್ರಾಹಿಂ (1580-1627)ನ ಕಾಲದಿಂದಲೇ ಈ ಪ್ರದೇಶದಲ್ಲಿ ಉತ್ತರಾದಿ ಸಂಗೀತದ ಪರಿಚಯ 
ಶ್ರೀಮಂತ ವರ್ಗದಲ್ಲಿ ಇದ್ದಿರಬಹುದು. ಸ್ವತಃ ಇಬ್ರಾಹಿಂನೇ "ಕಿತಾಬ್‌-ಇ-ನೌರಸ್‌' ಎಂಬ ಸಂಗೀತದ ಪುಸ್ತಕವನ್ನು ರಚಿಸಿದ್ದ. ದಖ್ಬನಿ 
ಅರಸರಿಗೆ ದೆಹಲಿಯ ಸುಲ್ತಾನರೊಂದಿಗೆ ವೈವಾಹಿಕ ಸಂಪರ್ಕವಿದ್ದು ಲಲಿಕ ಕಲೆಗಳಲ್ಲೂ ಕೊಂಡು - ಕೊಡುಗೆಗಳು ನಡೆದಿತ್ತು. 


ಕಳೆದ ಶತಮಾನದ ಅಂತ್ಯದಲ್ಲಿ ಪುಣೆ, ಗ್ವಾಲಿಯರ್‌ ಇತ್ಯಾದಿ ಕಡೆಗಳಿಂದ ಸಂಗೀತಗಾರರು ಮೈಸೂರಿಗೆ ಅರಸರ ಆಹ್ವಾನದ 
ಮೇಲೆ ಬರುತ್ತಿದ್ದು ಮರಳಿ ಊರಿಗೆ ಹೋಗುವಾಗ ಧಾರವಾಡ, ಕುಂದಗೋಳ, ಗದಗ ಇತ್ಯಾದಿ ಕಡೆಗಳಲ್ಲೂ ಸಂಗೀತ ಕಚೇರಿ 
ನೀಡುತ್ತಿದ್ದರು. ಹೀಗೆ ಬರುತ್ತಿದ್ದ ಕಲಾವಿದರಲ್ಲಿ ಕರೀಂಖಾನ್‌, ಅಲ್ಲಾದಿಯಾಖಾನ್‌, ವಿಷ್ಣುವಿಗಂಬರ ಪಲುಸ್ಕರ್‌, ರಹಮತ್‌ಖಾನ್‌ 
ಮುಂತಾದವರು ಜಿಲ್ಲೆಯಲ್ಲಿ ಕೆಲಕಾಲ ತಂಗಿದ್ದು ಆಸಕ್ತರಿಗೆ ಸಂಗೀತ ಬೋಧನೆಯನ್ನು ಮಾಡುತ್ತಿದ್ದರು. ಇದರಿಂದಾಗಿ 
ಜನಸಾಮಾನ್ಯರಲ್ಲಿಯೂ ಉತ್ತರಾದಿಯ ಬಗ್ಗೆ ಆಸಕ್ತಿ ಮೂಡುವಂತಾಯಿತು. 


1880ರಲ್ಲಿ ಧಾರವಾಡದಲ್ಲಿ ಗುರುನಾಥರಾವ್‌ ಪಾಠಕ್‌ ಅವರಿಂದ "ಕರ್ನಾಟಕ ಸಂಗೀತ ಶಾಲೆ' ಸ್ಥಾಪಿತವಾಯಿತು. ಅಲ್ಲಿ 
ತಂಜಾವೂರಿನಲ್ಲಿ ಕಲಿತ ಶ್ರೀನಿವಾಸರಾವ್‌ ಚಿಮಲ್ಲಗಿ ಕರ್ನಾಟಕ ಸಂಗೀತವನ್ನು ಬೋಧಿಸುತ್ತಿದ್ದರು. 1908ರಲ್ಲಿ ಧಾರವಾಡದ ಸರ್ಕಾರಿ 
ತರಬೇತಿ ಕಾಲೇಜಿಗೆ ಸಂಗೀತ ಶಿಕ್ಷಕರಾಗಿ ಭಾಸ್ಕರಬುವಾ ಬಖಲೆ ಅವರು ಬಂದ ಮೇಲೆ ಜಿಲ್ಲೆಯ ಸಂಗೀತ ವಾತಾವರಣ 
ಸಂಪೂರ್ಣವಾಗಿ ಬದಲಾಯಿತು. ಬಖಲೆ ಅವರು ಉತ್ತರಾದಿಯ ಹಲವಾರು ಘರಾಣೆಗಳಲ್ಲಿ ಪರಿಣಿತರಿದ್ದು ಪಿತ್ರೆ ವಕೀಲರು 
ಮುಂತಾದ ಹಲವಾರು ಕಲಾವಿದರನ್ನು ರೂಪಿಸಿದರು. ಭಾವನಗರ, ಇಂದೂರುಗಳಲ್ಲಿ ನಾಲ್ಕಾರು ತಲೆಮಾರುಗಳಿಂದ ಆಸ್ತಾನ 
ಗಾಯಕರಾಗಿದ್ದವರ ವಂಶದಲ್ಲಿ ಜನಿಸಿದ ರಹಮತ್‌ ಖಾನರು 1912ರಲ್ಲಿ ಧಾರವಾಡದಲ್ಲಿಯೇ ನೆಲೆ ನಿಂತರು. ಮುಂದೆ "ಭಾರತೀಯ 
ಸಂಗೀತ ವಿದ್ಯಾಲಯ' ಆರಂಭಿಸಿದರು. ಇಂದು ಇವರ ಮಗ ಪ್ರೊ. ಕರೀಂಖಾನ್‌, ಅವರ ಮಕ್ಕಳು ಬಾಲೇಖಾನ್‌, ಹಮೀದ್‌ 
ಖಾನ್‌, ಛೋಟಾ ರಹಮತ್‌ ಖಾನ್‌ ಅವರುಗಳು ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಮೊದಲಿಗೆ ಕರ್ನಾಟಕ 
ಸಂಗೀತದಲ್ಲಿ ದಾಸರ ಪದ ಹಾಡುತ್ತಿದ್ದ ಗುರುರಾವ ದೇಶಪಾಂಡೆ ಅವರು ಪಿತ್ರೆ ವಕೀಲರಲ್ಲಿ ಹಾಗೂ ಬೆಳಗಾವಿಯಲ್ಲಿ ಉತ್ತರಾದಿ 
ಕಲಿತು, ರಂಗನಟರಾಗಿ ನಂತರ ಧಾರವಾಡದ ಆಕಾಶವಾಣಿಗೆ ಬಂದರು. 

ಧಾರವಾಡದ ಕಲಾಸಕ್ತರಾದ ಜಠಾರ ಭಾಸ್ಕರರಾಯರು, ಗಣಪತರಾಯರು, ಬಳವಂತರಾಯರು, ಸಂಗೀತ ಕಲಾವಿದರಾಗಿದ್ದ 
ಸುಬ್ಬರಾವ್‌ ಕುಲಕರ್ಣಿ ಮೊರಬ, ಸಂಗೀತ ಶಿಕ್ಷಕ ಹನುಮಂತರಾವ್‌ ವಾಳವೇಕರ, ಅನಂತರಾವ ಕುಲಕರ್ಣಿ, ಅಲ್ಲಾದಿಯಾ ಖಾನರ 
ಖಾಸಾ ಶಿಷ್ಯ ಭಾಸ್ಕರ ಬುವಾ ಬಖಲೆ, ಪಿತ್ರೆವಕೀಲರು, ಶ್ಯಾಮರಾವ್‌ ಗುರ್ಟು ಮೊದಲಾದವರೆಲ್ಲ ಸೇರಿ 1910ರಲ್ಲಿಯೇ “ಧಾರವಾಡ ' 


ಸಾಹಿತ್ಯ ಮತ್ತು ಸಂಸ್ಕೃಶಿ 763 


ಆರ್ಟ್‌ ಸರ್ಕಲ್‌' ಎಂಬ ಸಂಗೀತ ಸಂಸ್ಥೆಯೊಂದನ್ನು ಆರಂಭ ಮಾಡಿದರು. ಹೊರರಾಜ್ಯದ ಅನೇಕ ಕಲಾವಿದರನ್ನು ಆಹ್ವಾನಿಸಿ 


ಕಚೇರಿಗಳನ್ನು ಏರ್ಪಡಿಸಿದಲ್ಲದೆ, ಸ್ಥಳೀಯ ಯುವ ಪೀಳಿಗೆಗೂ ಪ್ರೋತ್ಸಾಹ ನೀಡಿ ಬೆಳೆಯಿಸಿದರು. ಇದರಿಂದಾಗಿ ಜಿಲ್ಲೆಯಲ್ಲಿ ಉತ್ತರಾದಿ 
ಸಂಗೀತ ಆಳವಾಗಿ ಬೇರೂರತೊಡಗಿತು. 


ಧಾರವಾಡದಿಂದ ಮೊದಲು ಬಂದ ಪ್ರತಿಭೆಯೆಂದರೆ ಸವಾಯ್‌ ಗಂಧರ್ವರು. ಕುಂದಗೋಳದ ರಾಮಚಂದ್ರ ರಾಮಭಾವು 
ಕುಂದಗೋಳಕರ್‌ (1886-1952) ಮೊದಲಿಗೆ ಕರೀಂಖಾನ್‌ ಹಾಗೂ ಇನ್ನಿತರಿಂದ ಸಂಗೀತ ಕಲಿತು “ಸವಾಯ್‌ ಗಂಧರ್ವ” 
ಎನ್ನಿಸಿಕೊಂಡರು. ಆದರೆ ' ಸಂಗೀತ ಕಚೇರಿಗಳಿಗಿಂತ ನಾಟಕ ಕ್ಷೇತ್ರ ಅವರಿಗೆ ಹೆಚ್ಚು ಒಲಿದಿದ್ದರಿಂದ ಅಲ್ಲಿಯೇ 1931ರವರಗೆ 
ನೆಲೆನಿಂತರು. 1938ರಲ್ಲಿ ಕುಂದಗೋಳಕ್ಕೆ ಮರಳಿ ಒಂದು ಸಂಗೀತ ಕಲಿಸತೊಡಗಿದರು. ಫಿರೋಜ ದಸ್ತುರ, ಗಂಗೂಬಾಯಿ 
ಹಾನಗಲ್ಲ, ಭೀಮಸೇನಜೋಷಿ, ಕೃಷ್ಣಾಬಾಯಿ ರಾಮದುರ್ಗ, ವೆಂಕಟರಾವ್‌ ರಾಮದುರ್ಗ, ನೀಲಕಂಠ ಬುವಾ ಗಾಡಗೋಳಿ, ಫಕೀರಪ್ಪ 
ಕುಂದಗೋಳ ಮುಂತಾದವರು ಇವರ ಶಿಷ್ಕರು. 


ಪಂಚಾಕ್ಷರಿ ಗವಾಯಿ (1892-1944) ಮಲ್ಲಿಕಾರ್ಜುನ ಮನ್ಸೂರ (1910-92) ಗಂಗೂಬಾಯಿ ಹಾನಗಲ್‌ (1913), 
ಬಸವರಾಜ "ರಾಜಗುರು (1920-91) ಹಾಗೂ ಭೀಮಸೇನ ಜೋಶಿ (1922) ಅವರುಗಳು ಧಾರವಾಡ ಜಿಲ್ಲೆಯವರಾಗಿದ್ದು 
ಇವರನ್ನು ಉತ್ತರಾದಿ ಸಂಗೀತದ ಪಂಚರತ್ನಗಳೆಂದು ಸಾಮಾನ್ಯವಾಗಿ ಕರೆಯಲಾಗುತ್ತದೆ. ಪಂಚಾಕ್ಷರಿಯವರು ಹಾನಗಲ್ಲಿನ 
ಕಾಡಸೆಟ್ಟಿಹಳ್ಳಿಯವರಾಗಿದ್ದು ಶಿರಾಳಕೊಪ್ಪ, ಮೈಸೂರುಗಳಲ್ಲಿ ಕರ್ನಾಟಕಿ ಕಲಿತು ಹುಬ್ಬಳ್ಳಿಯಲ್ಲಿ ವೀದ ಖಾನ, ನೀಲಕಂಠ ಬುವಾ 
ಅವರಲ್ಲಿ ಹಿಂದೂಸ್ಥಾನಿಯಲ್ಲಿಯೂ ಪಾಂಡಿತ್ಯ ಪಡೆದರು. ಹಾಡುಗಾರಿಕೆಯಲ್ಲದೆ 'ತಬಲಾ, ಹಾರ್ಮೊನಿಯಂ, ಪಿಟೀಲು, ದಿಲ್‌ರುಬಾ, 
ಕೊಳಲು ಇತ್ಯಾದಿ ವಾದ್ಯಗಳಲ್ಲೂ ಪರಿಶ್ರಮವಿತ್ತು. ಗಂಗೂಬಾಯಿಯವರು ಮೊದಲು ತಾಯಿಯಿಂದ ಕರ್ನಾಟಕಿ ಹಾಗೂ ಕಿನ್ನರಿ 
ವಿದ್ವಾನ್‌ ಹುಲಗೂರ ಕೃಷ್ಣಾಚಾರ್‌ ಅವರಲ್ಲೂ ನಂತರ ಸವಾಯ್‌ ಗಂಧರ್ವರಲ್ಲೂ ಹಿಂದೂಸ್ಥಾನಿ ಕಲಿತರು. ಬಸವರಾಜರಿಗೆ 
ಪಂಚಾಕ್ಷರಿ ಗವಾಯಿಯವರೇ ಪ್ರಥಮ ಗುರು. ಮುಂದೆ ಇವರುಗಳು ಹೊರ ರಾಜ್ಯದ ಕಲಾವಿದರಲ್ಲೂ ಅಭ್ಯಸಿಸಿ. ಬಂದರು. 
ಇವರುಗಳಿಗೆಲ್ಲಾ ಅನೇಕ ಬಿರುದು ಬಾವಲಿಗಳು ಪಾರಿತೋಷಕಗಳು ಲಭ್ಯವಾಗಿವೆ. ಗೌರವ ಡಾಕ್ಟರೇಟ್‌ಗಳು, ಪದಶ್ರೀ, ಪದ್ಮಮೂಷಣ, 
ಕಾಳಿದಾಸ ಸಮಾನ್‌, ತಾನಸೇನ ಸಮಾನ್‌, ಕನಕ-ಪುರಂದರ ಪ್ರಶಸ್ತಿ ಇತ್ಯಾದಿ ಒಂದಲ್ಲ ಒಂದು. ಗೌರವ-ಪ್ರಶಸ್ತಿಗಳು ಇವರೆಲ್ಲರಿಗೆ 
ಸಂದಿವೆ. ದೇಶ ವಿದೇಶಗಳನ್ನು ಸುತ್ತಿ ಹೆಸರುಗಳಿಸಿದ್ದಾರೆ. ಇಂದಿಗೆ ಜೋಶಿ ಅವರು ಪುಣೆಯಲ್ಲೂ ಗಂಗೂಬಾಯಿ ಅವರು 
ಹುಬ್ಬಳ್ಳಿಯಲ್ಲೂ ನೆಲೆಸಿದ್ದಾರೆ. ಉಳಿದ ಮೂವರು ಇಂದು ಕಣರೆಯಾಗಿದ್ದು ಅವರ ಪುಣ್ಯತಿಥಿಯಂದು ಸಂಗೀತೋತ್ಸವಗಳು 
ನೆರವೇರುತ್ತವೆ. 


ಶಿಷ್ಕ ಪರಂಪರೆ: ಪಂಚಾಕ್ಷರಿ ಗವಾಯಿಗಳ ಶಿಷ್ಕರಲ್ಲಿ ಪುಟ್ಟರಾಜ ಗವಾಯಿ, ಬಸವರಾಜ ರಾಜಗುರು, ಪಂಚಾಕ್ಷರಿ ಮತಿಗಟ್ಟಿ, 
ಸಿದ್ದರಾಮ ಜಂಬಲದಿನ್ನಿ, ಶೇಷಾದ್ರಿ ಗವಾಯಿ, ಮೃತ್ಕುಂಜಯ, ಚಂದ್ರಶೇಖರ್‌, ಬಸವರಾಜ (ಪುರಾಣಿಕ ತ್ರಯರು), ಅರ್ಜುನ - 
ಸಾ ನಾಕೋಡ, ಶಂಕರದೀಕ್ಷತ ಜಂತಲಿ, ಎಂ. ವೆಂಕಟೇಶ ಕುಮಾರ, ಡಿ. ಕುಮಾರ ದಾಸ, ಕೃಷ್ಣ ಬುವಾ ಶಿಂದೆ, ರಾಜೀವ ಪುರಂಧರೆ, 
ಕಮಲ ರಾಜೀವ, ರುದ್ರಮುನಿಸ್ವಾಮಿ ಹಿರೇಮಠ, ವೈ.ಎಫ್‌.ಬಂಗ್ಲೇದ, ನಾಗಯ್ಯ ಗವಾಯಿ, ದೇವೇಂದ್ರ ಕುಮಾರ ಪತ್ತಾರ, ಸದಾಶಿವ 
ಪಾಟೀಲ, ಗುರುಬಸವಾರ್ಯ ಹಿರೇಮಠ ಮುಂತಾದವರನ್ನು ಉದಾಹರಿಸಬಹುದು ಇವರಲ್ಲಿ ಕೆಲವರು ವಾದ್ಯಗಾರರು ಹಾಗೂ 
ಕೀರ್ತನೆಕಾರರು ಆಗಿದ್ದಾರೆ. ಮಸ್ಸೂರರ ಶಿಷ್ಕರಲ್ಲಿ ಪಂಚಾಕ್ಷರಿ ಮತಿಗಟ್ಟಿ, ಸಿದ್ದರಾಮ ಜಂಬಲದಿನ್ನಿ, ಎ.ವಿ.ಪಾಟೀಲ, ಮೀರಾಗುಂಡಿ, 
ರಾಜಶೇಖರ ಮನ್ಸೂರ್‌ ಮುಂತಾದವರನ್ನೂ ಗಂಗೂಬಾಯಿ ಅವರ ಶಿಷ್ಯ ವರ್ಗದಲ್ಲಿ ಅವರ ಮಗಳು ಕೃಷ್ಣಾ ಹಾನಗಲ್‌, ನಾಗನಾಥ 
ಒಡೆಯರ್‌, ಸುಲಭಾ ಡಂಬಳ, ನಂದಾಪಾಟೀಲ, ಸೀತಾ ಹಿರೇಬೆಟ್ಟ ಇವರನ್ನೂ ರಾಜಗುರು ಅವರ ಶಿಷ್ಯರುಗಳಲ್ಲಿ ಸೋಮನಾಥ 
ಮರದೂರ, ಷಣ್ಮುಖ ಗೊಜನೂರ, ಗಣಪತಿ ಭಟ್ಟ, ಸೋಮಶೇಖರ್‌ ಮರಡೀಮಠ, ಶ್ರೀಪಾದ ಹೆಗಡೆ, ಶಾಂತಾರಾಮ ಹೆಗಡೆ, 
ಪರಮೇಶ್ವರ ಹೆಗಡೆ, ಎಂ.ಎಸ್‌.ಕಾಮತ್‌, ಸಂಗೀತಾ ಕಟ್ಟಿ, ಪೂರ್ಣಿಮಾ ಭಟ್ಟ ಮುಂತಾದ ಅನೇಕರನ್ನೂ ಭೀಮಸೇನ ಜೋಶಿ 
ಅವರ ಶಿಷ್ಯ ಪರಂಪರೆಯಲ್ಲಿ ಶ್ರೀಪತಿ ಪಾಡಿಗಾರ್‌, ಮಾಧವಗುಡಿ, ನಾರಾಯಣ ದೇಶಪಾಂಡೆ, ಶ್ರೀಕಾಂತ ದೇಶಪಾಂಡೆ, ರಾಮಕೃಷ್ಣ 
ಪಟವರ್ಧನ, ಅರವಿಂದ ಹುಯಿಲಗೋಳ, ಅನಂತ ತೇರದಾಳ ಮುಂತಾದವರನ್ನು ಹೆಸರಿಸಬಹುದು. ಗದಗಿನ ಪುಟ್ಟರಾಜ ಗವಾಯಿಗಳ 
ಶಿಷ್ಯರಲ್ಲಿ ಅನಿತಾ ಪುರಾಣಿಕ, ಆಶಾ ಪ್ರಳಯಕಾಲ ಮಠ, ಆಶಾ ಕೆ. ನಾವಲಗಿಮಠ, ಸಿದ್ದರಾಮಸ್ತಾಮಿ ಕೋರವಾರ, ಚಂದ್ರಶೇಖರ 
ಪುರಾಣಿಕ ಮಠ, ಹನುಮಂತಸಿಂಗ್‌ ಹಾನಗಲ್‌, ಅರ್ಜುನಸಾ ನಾಕೋಡ್‌ ಹಾಗೂ ಇವರ ಮಕ್ಕಳಾದ ರಘುನಾಥ, ಬಾಲಚಂದ್ರ 


764 ಧಾರವಾಡ ಜಿಲ್ಲೆ 


ವಿಶ್ವನಾಥ ಮುಂತಾದವರಿದ್ದಾರೆ. ಮಾಧವಗುಡಿ ಅವರಿಗೆ ನಾಗೇಶ್ವರ ದೇಶಪಾಂಡೆ ಅವರು ಮೊದಲ ಗುರುಗಳು. ಗುಡಿಯವರ 
ಶಿಷ್ಯರಲ್ಲಿ ನಾಗರಾಜ ಹವಲ್ಲಾರ್‌, ಅನುಪಮಾ ಗುಡಿ ಮುಖ್ಯರು. ನರಗುಂದದ ಬುವಾ ಮನೆತನದ ವಿನಾಯಕ, ಮಾಧವ, ಶ್ರೀನಿವಾಸ, 
ದತ್ತುಬುವಾ ಹಾಗೂ ಇವರ ಮಕ್ಕಳು ಮೂರು ತಲೆಮಾರುಗಳ ಕಲಾವಿದರು. 


ಇವರಲ್ಲದೆ ಜಿಲ್ಲೆಯಾದ್ಯಂತ ಹಿರಿಯ, ಕಿರಿಯ ಕಲಾವಿದರಿಂದ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಅಭ್ಯಸಿಸಿದ, ನಿಯಮಿತವಾಗಿ 
ಕಚೇರಿ ಮಾಡುವ ಇಲ್ಲವೇ ಸ್ವಸಂತೋಷಕ್ಕಾಗಿ ಕಲಿತಿರುವ ಅನೇಕ ಕಲಾವಿದರಿದ್ದಾರೆ. ಇವರದೊಂದು ಪಟ್ಟಿಯನ್ನು ಮುಂದೆ ನೀಡಿದೆ. 
ಇವರಲ್ಲಿ ಕೆಲವರು ಜಿಲ್ಲೆಯ ಹೊರಗಿನವರಾದರೆ ಕೆಲವರು ಮೂಲತಃ ಜಿಲ್ಲೆಯವರಾಗಿದ್ದು ಇಂದು ಬೇರೆ ಕಡೆಗಳಲ್ಲಿ ನೆಲೆಸಿದವರು. 
(ಈ ಪಟ್ಟಿ ಪ್ರಖ್ಯಾತಿ, ವಯೋಮಾನ, ಅಕಾರಾದಿ ಇತ್ಯಾದಿ ಯಾವುದೇ ನಿಯಮವನ್ನು ಅನುಸರಿಸಿದ್ದಲ್ಲ. 


ಇಂಥ ಕಲಾವಿದರಾದರಲ್ಲಿ ಎಂ.ಎಸ್‌.ಜೋಶೀ, ರಂಗನಾಥ ಜೋಶಿ, ಪಾರ್ವತಿಬಾಯಿ ಹೊಂಬಳ, ತಾರಾಬಾಯಿ ತೇರದಾಳ, 
ಕಮಲಾಬಾಯಿ ಸವಣೂರ, ಎಂ.ವಿ.ಮಿಣಜಗಿ, ವಸಂತ ಕನಕಾಪುರ, ರಾಘವೇಂದ್ರ ಚವಟಿ, ಗುರುರಾವ ದೇಶಪಾಂಡೆ, ಮಾಲಾದೀಕ್ಷಿತ್‌, 
ನಾರಾಯಣ ಮಜುಂದಾರ್‌, ಎಂ.ಜಿ.ಪಟವರ್ಧನ್‌, ಎನ್‌.ಜಿ.ಮೋದಕ್‌, ವಿನಾಯಕ ತೊರ್ವಿ, ಗಾಯಿತ್ರಿ ಎನ್‌.ಜೋಶಿ, 
ಪಾರ್ವತಿಬಾಯಿ, ಹುಸೇನ ಬಾಬು ನದಾಫ, ಬಸವರಾಜ ಬೆಂಡಿಗೇರಿ, ನಾಗರತ್ನ ನವಲಗುಂದ, ಶಿವರಾಜ ಗವಾಯಿ, ಆರ್‌.ಎಸ್‌. 
ಜಂತಲಿ ಮತ್ತು ಅವರ ಪತ್ನಿ ಹಾಗೂ ಉತ್ತರಾದಿ, ದಕ್ಷಿಣಾದಿ ಎರಡರಲ್ಲೂ ಪರಿಣಿತರಾದ, ವಸಂತಾದೇವಿ, ಅನುರಾಧಾ ಧಾರೇಶ್ವರ, 
ಇಂದುಮತಿ ತಾಮಣಕರ, ಸುಮನಾ ನಾಗರಕಟ್ಟೆ, ವೀಣಾಶಿರಾಲಿ, ಕುಸುಮ್‌ ಕುಲಕರ್ಣಿ, ಸರೋಜಿನಿ ಚಂದಾವರ್ಕರ್‌, ಯಮುನಾ 
ಟೇಂಬೆ, ರಾಧಿಕಾ ಭಟ್‌, ಶ್ಯಾಮಲಾ ಕುಲಕರ್ಣಿ, ರಾಘವೇಂದ್ರ ಗುಡಿ, ಶೇಷಗಿರಿಗುಡಿ, ಶ್ರೀಪಾದಗಡ್ಡಿ ವಿದ್ಯಾಮಂತಗಿ, ಸದಾಶಿವ 
ಐಹೊಳೆ, ಹನುಮಂತಪ್ಪ ಕಾಮನಹಳ್ಳಿ, ಜಯಲಕ್ಷ್ಮಿ ಉಗ್ರಾಣಿ, ಬಸವರಾಜ ಗೋನಾಳು, ಪರಮೇಶ್ವರ ಹೆಗಡೆ, ಗಜಾನನ ಬುವಾ 
ಜೋಶಿ, ಅಕ್ಕಮಹಾದೇವಿ ಹಿರೇಮಠ, ಜೈಶ್ರೀ ಸಂಗಮೇಶ್ವರ ಗುರವ್‌, ವೆಂಕಟೇಶ ಬುರ್ಲಿ, ಹನುಮಂತಬುರ್ಲಿ, ರಾಮರಾವ್‌ 
ಗುಂಡೋಪಂತ ದೇಸಾಯಿ, ಫಕೀರಪ್ಪ ಕುಂದಗೋಳ, ಡಿ.ಆರ್‌. ವಾರಂಗ, ಆರ್‌.ಎಸ್‌.ಯಾಳಗಿ, ರಾಮರಾವ್‌ ದೇಸಾಯಿ, 
ಮಹಾವೀರಪ್ಪ ಕಸ್ತೂರಿ, ಎಸ್‌.ಜಿ.ಮೋಡಕ್‌, ನಾಗೋಸಾ ಕಲಬುರ್ಗಿ, ಅರ್ಜುನ್‌ ಮಗದುಮ್‌, ವಾರಾಯಣ ಢಗೆ, ಜೀವುಬಾಯಿ 
ನಾಗರಕಟ್ಟೆ, ವಿಠಲ ಸಾ ಕಬಾಡಿ, ಶಾರದಾ ಹಾನಗಲ್‌, ಕಮಲಾ ಪಾಗೆ, ಎ.ಯು.ಪಾಟೀಲ, ಕೃಪಾ ಏಡನ್‌, ಯಲ್ಲಪ್ಪ ಅಮರಗೋಳ, 
ಕರವೀರಪ್ಪ ಹಡಪದ, ತುಕರಾಮ್‌ಸಾ ಕಬಾಡಿ, ಚೂಡಾಮಣಿ ನಂದಗೋಪಾಲ್‌, ಚಕ್ರಕೋಡಿ ನಾರಾಯಣ ಶಾಸ್ತ್ರಿ ಕೇಶವಗುರಂ, 
ಲಿಂಗರಾಜ ಬುವಾ, ಯರಗುಪ್ಪಿ ಪಿ.ಆರ್‌.ಹೂಗಾರ್‌, ಶಾರದ ಬಾಲಚಂದ್ರ ಸಿರೂರ್‌, ವೀರಣ್ಣ ನಿಂಗಪ್ಪ ಕಾಮಕರ, ಪಿ.ಎ. ಸಾಲಿಮಠ, 
ಅಜ್ಜಣ್ಣ ಯು. ಪಾಟೀಲ, ಶಾರದಾ ಎ ಛಾಫೇಕರ, ಕೃಷ್ಣರಾವ್‌ ` ಇನಾಂದಾರ, ಶ್ರೀಪತಿ ಪಾಡಿಗಾರ, ಶೇಷಗಿರಿ ದಂಡಾಪುರ, 
ನಾರಾಯಣಾಚಾರ್ಯ ದಂಡಾಪುರೆ, ವಸಂತರಾವ್‌ ಇನಾಮದಾರ, ಲತಾ ನಾಡಿಗೇರ್‌, ಶಾಮಲ ಕೆ. ಕುಲಕರ್ಣಿ, ಗೀತಾ ಸದಾನಂದ 
ಜಾವಡೇಕರ, ಧನಲಕ್ಷಿ ಡಿ.ಮೊಮಾಯ, ಸುಶೀಲಾ ಮೆಹತಾ, ಶ್ರೀನಿವಾಸ ಇನಾಂದಾರ್‌, ನಂದ ಎಂ. ಪಾಟೀಲ್‌ ಮುಂತಾದವರನ್ನು 
ಹೆಸರಿಸಬಹುದು. 


ಜಿಲ್ಲೆಯಲ್ಲಿ ಕೆಲವು ಪ್ರತಿಭಾವಂತ ಬಾಲ ಕಲಾವಿದರೂ ಇದ್ದಾರೆ. ಅವರುಗಳಲ್ಲಿ ತಬಲಾ ವಾದಕರಾದ ಬಸವರಾಜ ಮರಡೂರ, 

ಅಲ್ಲಮ ಪ್ರಭು ಹಿರೇಮಠ, ವಯೋಲಿನ್‌ ವಾದಕರಾದ ಅಶ್ವಿನ್‌ ಮತ್ತು ಚೆತನ್‌, ಹಾರ್ಮೋನಿಯಂ ವಾದಕ ಶರಣ ಬಸಪ್ಪ 
ಬೇವೂರ, ಅವರುಗಳಲ್ಲದೆ ಸಂಗೀತಗಾರರಾದ ಅನುಪಮಾ ಗುಡಿ, ರೋಹಿಣಿ ದೇಶಪಾಂಡೆ, ವೀಣಾ, ವಾಣಿ ಮರಡೂರ, ವಾಣಿ 
ಹರ್ಡೇಕರ ಮುಂತಾದವರನ್ನು ಉದಾಹರಿಸಬಹುದು. 


ವಾದ್ಕ ಕಲಾವಿದರು : ಉತ್ತರಾದಿ ಸಂಗೀತದಲ್ಲಿ ಸಾಮಾನ್ಯವಾಗಿ ಹಾಡುಗಾರರು ಒಂದೆರಡು ವಾದ್ಯಗಳಲ್ಲೂ ಪರಿಣತಿ 
ಹೊಂದಿರುವುದುಂಟು. ಆದರೂ ವಾದ್ಯವನ್ನೇ ತಮ್ಮ ಅಭಿವ್ಯಕ್ತಿ ಮಾಧ್ಯಮವಾಗಿರಿಸಿಕೊಂಡ ಅನೇಕ ಕಲಾವಿದರು ಜಿಲ್ಲೆಯಲ್ಲಿದ್ದಾರೆ. 
ಮೊದಲಿಗೆ ಸಂಗೀತದ ಅಭಿರುಚಿ ಹುಟ್ಟಿಸಿದ ರಹಮತ್‌ ಖಾನರು ಸ್ವತಃ ಸಿತಾರ್‌ ವಾದನದಲ್ಲಿ ಅದ್ವಿತೀಯರಿದ್ದರು. ಇವರು ಮೊದಲಿಗೆ 
ಬೀನ್‌ ವಾದ್ಯದಲ್ಲಿ ಹಲವಾರು ಸುಧಾರಣೆಗಳನ್ನು ಮಾಡಿ ಅದನ್ನೇ ಪ್ರಧಾನವಾಗಿ ಬಳಸುತ್ತಿದ್ದರೂ ಕಾರಣಾಂತರದಿಂದ ಸಿತಾರ್‌ಗೆ 
ಬದಲಾಯಿಸಿಕೊಂಡರು. ಇವರ ಮಗ ಕರೀಂಖಾನ್‌ ಹಾಗೂ ವಂಶಜರಾದ ಬಾಲೇಖಾನ್‌, ಹಾಸಾನ್‌ ಖಾನ್‌ ಅವರುಗಳು ಸಿತಾರ 
ನುಡಿಸುತ್ತಾರೆ. ಇವರಲ್ಲದೆ ಸಿತಾರನ್ನು ಬಿ.ಡಿ. ಪಾಠಕ್‌, ರಾಮಚಂದ್ರ ಹೆಗಡೆ, ರಾಮಚಂದ್ರ ಗುಡಿಹಾಳ, ಶಿವಪ್ಪ ಎಚ್‌ ತರಲಘಟ್ಟಿ, : 
ಜ್ಯೋತಿ ದೇವಗುಡಿ, ಎಚ್ಚರಪ್ಪಯ್ಯ ಸ್ವಾಮಿ ಅವರುಗಳೂ, ಗುರುದೇವ್‌ ಅವರು ಸಿತಾರದೊಂದಿಗೆ ತಬಲಾವನ್ನೂ ಶ್ರೀನಿವಾಸ ಜೋಶಿ 


ಸಾಹಿತ್ಯ ಮತ್ತು ಸಂಸ್ಕೃತಿ ; 765 


ಬುಲ್‌ ಬುಲ್‌ ತರಂಗವನ್ನೂ ನುಡಿಸುತ್ತಾರೆ. ಹಿರಿಯ ಕಲಾವಿದ ದತ್ತೋಪಂತ ದೇಸಾಯಿಯವರು ಸಿತಾರವನ್ನು ಆಳವಾಗಿ 
ಅಭ್ಯಸಿಸಿದ್ದರೂ ಕಚೇರಿ ನೀಡಿರುವುದಿಲ್ಲ. ಉತ್ತರಾದಿಯ ಇನ್ನೊಂದು ಮುಖ್ಯ ವಾದನವಾದ "ಬೀನ್‌' ಅನ್ನು ಬಿಂದು ಮಾಧವ 
ಪಾಠಕ್‌, ಮುರಳೀಧರರಾವ್‌, ದತ್ತೋಪಂಥ ಪಾಠಕ್‌ ಅವರುಗಳು ತಮ್ಮ ಅಭಿವ್ಯಕ್ತಿ ಮಾಧ್ಯ ಮವಾಗಿಸಿಕೊಂಡಿದ್ದಾರೆ. 


ಎಷ್ಟುಪಂತ ಅವರು "ರುದ್ರವೀಣೆ'ಯನ್ನು ಮಾಧವ ನಿಂಬರಗಿ ಗಿಟಾರ್‌, ಕಿರಣ್‌, ಪ್ರವೀಣ್‌ ಗೋಡಖಂಡಿ, ರಾಜನ್‌ ಕುಲಕರ್ಣಿ 
ಅವರುಗಳು ಬಾನ್ಸುರಿ, ಹುಸೇನ್‌ ಬಾಬು ಸದಾಫ್‌, ಶಿವಪ್ಪ ಭಜಂತ್ರಿ ಕ್ಲಾರಿಯೋನೇಟ್‌, ಟಿ.ಎ. ಕಬಾಡಿ, ಜಿ.ಆರ್‌ ನಿಂಬರಗಿ, 
ವಾದಿರಾಜ ನಿಂಬರಗಿ, ಬಸಲಿಂಗಯ್ಯ ಎಸ್‌.ಮಠ, ಅವರುಗಳು ಪಿಟೀಲು, ಯಲ್ಲಪ್ಪ ಅಮರಗೋಳ, ಬೆಳ್ಳಟ್ಟಿಯ ಫಕೀರಪ್ಪ ಹೂಗಾರ 
ತಂಗೋಡ, ಹನುಮಂತಪ್ಪ (ಛಜಂತಿ) ಅಗಡಿ, ಬಸವರಾಜ ಹೆಡಿಗ್ಗೊಂಡ ಅವರುಗಳು ಶಹನಾಯ್‌, ವೆಂಕಟೇಶ ಗೋಡಖಿಂಡಿ, 
ತಿಮೂಸಾವೆಂಕೂಸಾ ಚವಾಣ ಅವರುಗಳು ಕೊಳಲು ವಾದ್ಯಗಳಲ್ಲಿ ಪರಿಣತತಿದ್ದಾರೆ. ತಬಲ ಮತ್ತು ಹಾರ್ಮೊೋನಿಯಂ ಸಾಮಾನ್ಯವಾಗಿ 
ಪಕ್ಕವಾದ್ಯ (ಾಥಿ)ಗಳಾಗಿ ಬಳಕೆಯಾಗುತ್ತದೆ. ಈ ವಾದ್ಯಗಳಲ್ಲಿ ನುರಿತ ಸಾಕಷ್ಟು ಕಲಾವಿದರಿದ್ದಾರೆ. ತಬಲಾ ವಾದನದಲ್ಲಿ ವೆಂಕಟರಾವ್‌ 
ಚಿಮಲಗಿ ಚಿಲಕವಾಡರು ಹಳೆಯ ತಲೆಮಾರಿನವರು. ನಂತರದವರಲ್ಲಿ ಶೇಷಗಿರಿ ಹಾನಗಲ್‌ ಹಾಗೂ ಅವರ ಶಿಷ್ಕರಾದ ಸದಾಶಿವ 
ಪಾಟೀಲ, ರವೀಂದ್ರ ಯಾದಗಲ್‌, ಸೂರಜ್‌ ಪುರಂಧರೆ, ರಘುನಾಥಸಾ ನಾಕೋಡ, ರಾಜಗೋಪಾಲ ಕಲ್ಲೂರಕರ, ಶ್ರೀಕಾಂತ 
ಉಪಾಧ್ಯೆ, ಭೀಮಸೇನ ಮರೋಳ, ಶಶಿಕಾಂತ ಕುಲಕರ್ಣಿ, ರವಿ ಕೂಡಗಿ, ಪಂಚಾಕ್ಷರಿ ಶೀಲವಂತರ, ಜಿ.ಎಸ್‌. ಪರ್ವತೀಕರ, 
ಸದಾಶಿವ ಯು ಪೋತದಾರ, ರತ್ನಾಕರ ಎಸ್‌ ಗರುಡ, ಎಸ್‌.ಎನ್‌.ಮಜುಂದಾರ, ಜಿ.ಆರ್‌. ನಿಂಬರಗಿ, ಕೈವಲ್ಯಗುರವ್‌, ವಿಶ್ವನಾಥಸಾ 
ನಾಕೋಡ, ಚಂದ್ರಶೇಖರ ಮೂಧುಮಟ್ಟಿ ಕಲ್ಲಪ್ಪ ಹೂಗಾರ, ರಾಘವೇಂದ್ರ ಚವಟಿ, ಬಸವರಾಜ ಬಂಡಿಗೇರ, ಸತೀಶ್‌ ಹಂಪಿಹೊಳಿ 
ಮುಂತಾದವರನ್ನು ಉದಾಹರಿಸಬಹುದು. ಧಾರವಾಡದ ಹನುಮಂತಪ್ಪ ಬಗರೀಕರ್‌ ಅವರು ಸುಮಾರು ೨0 ವರ್ಷಗಳಿಂದ ತಬಲಾ 
ವಾದ್ಯ ತಯಾರಿಸುತ್ತಿದ್ದು ವಾದ್ಯದ ಬಗ್ಗೆ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದಾರೆ. ತಬಲಾ ವಾದಕ ರಾಜಗೋಪಾಲ ಕಲ್ಲೂರಕರ 


ಅವರು ಧಾರವಾಡದಲ್ಲಿ ಕಳೆದ ಹತ್ತು ವರ್ಷಗಳಿಂದ ತಬಲಾ ವಿದ್ಯಾಲಯ ನಡೆಸುತ್ತಿದ್ದಾರೆ. 


ಹಾರ್ಮೊನಿಯಂ ವಾದಕರಲ್ಲಿ ಗಜಾನನ ಜೋಶೀ, ವಾಳವೇಕರ ಹನುಮಂತರಾವ್‌, ಬಸವ ಪ್ರಭು ಹಂಚಿನಾಳ, ಅರ್ಜುನ್‌ಸಾ 
ನಾಕೋಡ, ವಸಂತ ಕನಕಾಪುರ, ವಿಠಲಸಾ ಕಬಾಡಿ, ಏಣಗಿ ಬಾಳಪ್ರ ಸೋನುಬಾಯಿ ದೊಡ್ಡಮನಿ, ಶ್ರೀಪಾದರಾವ್‌ ಗರುಡ, 
ಮೋಹನ ಮೂಡಣಗೇರಿ, ರವಿ ಸೊರಗಾವಿ, ರಾಮಚಂದ್ರ ಗುಂಡೋ ದೇಸಾಯಿ, ಸಿ.ಎನ್‌. ಬಂಕಾಪುರ, ಸುರೇಂದ್ರ ಸಾ ವೆಂಕೂಸಾ 
ನಾಕೋಡ್‌, ತುಕರಾಂಸಾ ಕಬಾಡಿ ಮೊದಲಾದವರಿದ್ದಾರೆ. 


ವಾದ್ಯಗಳಲ್ಲಿ ಪರಿಣತಿ ಹೊಂದಿದ ಈ ಕಲಾವಿದರಲ್ಲಿ ಅನೇಕರು ಹಾಡುಗಾರಿಕೆಯಲ್ಲಿಯೂ ಪರಿಶ್ರಮ ಹೊಂದಿದ್ದಾರೆ. ಆನೇಕರು 
ದೇಶ ವಿದೇಶಗಳಲ್ಲಿ ಹೆಸರು ಮಾಡಿ ಹಲವಾರು ಪಾರಿತೋಷಕ ಬಿರುದುಗಳನ್ನು ಸಂಪಾದಿಸಿದ್ದಾರೆ. ರಾಷ್ಟ್ರದ ಹೆಸರಾಂತ ಕಲಾವಿದರಿಗೆ 
"ಸಾಥಿ'ಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. 


ಸಂಗೀತ ಶಾಲೆಗಳು 


ಉತ್ತರಾದಿ ಸಂಗೀತ ಶಾಸ್ತ್ರೀಯ ಚೌಕಟ್ಟಿನಲ್ಲೇ ಇದ್ದು ಸಾಂಪ್ರಾದಾಯಿಕ ಗುರು ಶಿಷ್ಯ ಸಂಬಂಧದಲ್ಲಿಯೇ ಮುಂದುವರಿಯುತ್ತಿದೆ. 
ಸಾಮಾನ್ಯವಾಗಿ ಹಿರಿಯ ಕಲಾವಿದರು ಕಿರಿಯರಿಗೆ ಕಲಿಸುವುದುಂಟು. “ಸಂಗೀತ ಶಾಲೆ' ಎಂದು ಪ್ರತ್ಯೇಕವಾಗಿ ಶಾಲೆಗಳನ್ನು ನಡೆಸುವ 
ಪರಿಪಾಠ ಸಾಂಪ್ರದಾಯಿಕ ಕಲೆಯಲ್ಲಿ ಹೆಚ್ಚಾಗಿ ಕಂಡು ಬರುವುದಿಲ್ಲ. ಇತ್ತೀಚೆಗೆ ಸರ್ಕಾರ ಹಾಗೂ ವಿಶ್ವವಿದ್ಯಾ ಲಯಗಳು ಕ್ರಮಬದ್ಧ 
ಸಂಗೀತ ಶಾಲೆಗಳನ್ನು ಆರಂಭಿಸಿ, ಪಠ್ಯವನ್ನು ಇರಿಸಿ ಪದವಿಗಳನ್ನೂ ನೀಡುತ್ತದೆ. ಹಿಂದಿನ ಗುರು ಶಿಷ್ಯ ಸಂಬಂಧದಲ್ಲಿ 
ಉತ್ತರಾದಿಯಂತಹ ಸಾಂಪ್ರದಾಯಿಕ ಸಂಗೀತ ಟಬ ಉಳಿಯಲು ಸಾಧ್ಯವಿತ್ತು. ಸಾಮಾನ್ಯವಾಗಿ ಗುರುವಿನ "ಘರಾಣೆ'ಯನ್ನೇ 
ಶಿಷ್ಯ ಮುಂದುವರಿಸುತ್ತಿದ್ದ (ಘರಾಣೆ'ಯೆಂದರೆ ಬಂದು ಸಂಗೀತ ಪದ್ಧತಿ' ಎಂದು ಹೇಳಬಹುದು. ಒಬ್ಬಾತನಿಂದ ಇಲ್ಲವೇ ಒಂದು 
ಊರಿನಲ್ಲಿ ಪ್ರಚಲಿತವಿದ್ದ ಸಂಗೀತ ಪದ್ಧತಿ. ಇದರಲ್ಲಿ ಕಿರಾಣ, ಗ್ವಾಲಿಯರ್‌, ಆಗ್ರಾ ಇತ್ಯಾದಿಯಾಗಿ ಸುಮಾರು 12 ಪದ್ಧತಿಗಳಿವೆ). 
ಅಬ್ದುಲ್‌ ಕರೀಂಖಾನ್‌ ಕಿರಾಣ ಘರಾಣೆಯ ಆದ್ಯ ಪ್ರವರ್ತಕರಿದ್ದು ಅವರ ಶಿಷ್ಯ ಸವಾಯ್‌ ಗಂಧರ್ವ ಹಾಗೂ ಅವರ ಶಿಷ್ಯೆ 
ಗಂಗೂಬಾಯಿ ಅವರು ಮುಂದುವರಿಸಿದರು. ಅಂತೆಯೇ ಮನ್ಸೂರವರದು ಮುಖ್ಯವಾಗಿ ಜೈಪುರ ಘರಾಣೆಯಾದರೆ, ಬಸವರಾಜ 


766 ಧಾರವಾಡ ಜಿಲ್ಲೆ 


ರಾಜಗುರುಗಳಲ್ಲಿ ಕಿರಾಣ, ಗ್ವಾಲಿಯರ್‌ ಹಾಗೂ ಪತಿಯಾಳಾಗಳ ತ್ರಿವೇಣಿ ಸಂಗಮ ಕಾಣಬಹುದು. ಹಲವಾರು ಗುರುಗಳಲ್ಲಿ 
ಅಭ್ಯಸಿಸಿದವರು ಹಲವಾರು ಪದ್ಧತಿಗಳನ್ನು ಅನುಸರಿಸುವುದುಂಟು. 


ಜಿಲ್ಲೆಯಲ್ಲಿ ಕಳೆದ ಶತಮಾನದ ಅಂತ್ಯದಲ್ಲಿಯೇ ಉಪಾಧ್ಯಾಯರ ತರಬೇತಿ ಕಾಲೇಜಿನಲ್ಲಿ ಸಂಗೀತದ ತರಗತಿಗಳು 
ಆರಂಭವಾಗಿರಬಹುದು. : 1908ರಲ್ಲಿ ಭಾಸ್ಕರ ಬುವಾ ಬಖಲೆ ಅವರು ಸಂಗೀತ ಶಿಕ್ಷಕರಾಗಿ ಬಂದಿದ್ದು ಶಾಲೆಯಿಂದ ಹೊರಗೂ 
ಕೆಲವು ಶಿಷ್ಕರನ್ನು ಪಡೆದಂತಿದೆ. ರಹಮತ್‌ಖಾನರು 1912ರಲ್ಲೆ ಧಾರವಾಡದಲ್ಲಿ ನೆಲೆ ನಿಂತು ಶಿಷ್ಕರನ್ನು ಪಡೆದಿದ್ದರೂ ಅವರ 
ಭಾರತೀಯ ಸಂಗೀತ ವಿದ್ಯಾಲಯ ಆರಂಭವಾದುದು 1931ರಲ್ಲಿ ಇಂದು ಪ್ರೊ! ಕರೀಂಖಾನ್‌, ಹಮೀದ್‌ ಖಾನ್‌ ಅವರು 
ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಸಾಂಪ್ರದಾಯಿಕವಾಗಿ ಶಾರದಾ ಪೂಜೆಯಿಂದ ಹಾಗೂ ರಹಮತ್‌ ಖಾನರ "ಬೀನ್‌' ವಾದ್ಯದ 
ಪೂಜೆಯಿಂದ ಕಲಿಕೆ ಆರಂಭವಾಗುತ್ತದೆ. ಸವಾಯ್‌ ಗಂಧರ್ವರು 1938ರಲ್ಲಿ ಕುಂದಗೋಳದಲ್ಲಿ ನೆಲೆ ನಿಂತ ಮೇಲೆ ಕ್ರಮಬದ್ಧವಾಗಿ 
ಶಿಷ್ಯರನ್ನು ಪಡೆದು ಕಲಿಸತೊಡಗಿದರು. ಪಂಚಾಕ್ಷರಿ ಗವಾಯಿಗಳು ಗದಗ್‌ನಲ್ಲಿ 1940ರಲ್ಲಿ ಸಂಗೀತ ಶಾಲೆ ಆರಂಭಿಸಿದರು. 
ಧಾರವಾಡ, ಗಜೇಂದ್ರಗಡ, ರಾಮಸಾಗರ, ಬಂಕಾಪುರ, ಇಟಗಿ, ಗುಳೇದಗುಡ್ಡ ಇತ್ಯಾದಿ ಕಡೆಗಳಲ್ಲಿ ನಿಯಮಿತವಾಗಿ ಸಂಚಾರ 
ಮಾಡುತ್ತಿದ್ದು ಅಲ್ಲಿಯೂ ಸಂಗೀತ ಶಾಲೆಗಳನ್ನು ನಡೆಸುತ್ತಿದ್ದರು. ಇದಕ್ಕೆ "ಪ್ರವಾಸ ಶಾಲೆ' ಎಂದೂ ಗದಗಿನ ಶಾಲೆಗೆ “ಸ್ಥಾನಿಕ ಶಾಲೆ' 
ಎಂದೂ ಹೆಸರಿಟ್ಟಿದ್ದರು. ಪ್ರಸ್ತುತ "ಪಂಚಾಕ್ಷರಿ ಗವಾಯಿಗಳ ಸಂಗೀತ ಮಹಾ ವಿದ್ಯಾಲಯ' ಹಾಗೂ "ಕಲಾ ಸಂಗೀತ ಪಾಠಶಾಲೆ'ಯನ್ನು 
ಪುಟ್ಟರಾಜ ಗವಾಯಿಗಳು ಯಶಸ್ವಿಯಾಗಿ ಮುಂದುವರಿಸುತ್ತಿದ್ದಾರೆ. ಅದೇ ಗದಗ್‌ನಲ್ಲಿ ಟಿ.ಪಿ.ಅಕ್ಕಿ ಅವರು 1947ರಲ್ಲಿ ಕಲಾಮಂದಿರ 
ಸ್ಥಾಪಿಸಿ ಚಿತ್ರ, ಶಿಲ್ಪಗಳೊಂದಿಗೆ ಸಂಗೀತ, ನೃತ್ಯಗಳಿಗೂ ಅವಕಾಶ ಕಲ್ಪಸಿದ್ದು ಇಂದಿಗೂ ಮುಂದುವರಿದಿದೆ. ವಿಠಲಸಾಕಾಡಿ, ಟಿ.ವಿ. 
ಕಬಾಡಿ, ಕುಮಾರದಾಸ, ಎಂ. ವೆಂಕಟೇಶಕುಮಾರ್‌, ಕರಿಯಪ್ಪ ಹಡಪದ, ಎಂ.ನಾಗಭೂಷಣ, ವಿರೂಪಾಕ್ಷ ಗವಾಯಿ ಅವರುಗಳು 
ಉಪನ್ಯಾಸಕ ವರ್ಗದಲ್ಲಿದ್ದಾರೆ. ; | 


ಹುಬ್ಬಳ್ಳಿಯಲ್ಲಿ ಶಂಕರ ದೀಕ್ಷತ ಜಂತಲಿ ಅವರು ಸಂಗೀತ ವರ್ಗಗಳನ್ನು ನಡೆಸುತ್ತಿದ್ದು ಅವರ ಮಗ ಆರ್‌.ಎಸ್‌.ಜಂತಲಿ ಅವರು 
ಮುಂದುವರಿಸಿದರು. ಧಾರವಾಡದ “ಧರ್ಮಾರ್ಥ ಸಂಗೀತ ಪಾಠಶಾಲೆ' 1942ರಲ್ಲಿ ಆರಂಭವಾಗಿ 92ರಲ್ಲಿ ಸುವರ್ಣ ಮಹೋತ್ಸವ 
ಆಚರಿಸಿತು. ಶಾಲೆಯನ್ನು ನಿಂಗಪ್ಪಣ್ಣ ಸಾಂಬ್ರಾಣಿ ಅವರು ಆರಂಭಿಸಿದ್ದು 12 ವರ್ಷ ಒಳಗಿನ ಮಕ್ಕಳಿಗೆ ಧರ್ಮಾರ್ಥವಾಗಿ ಶಾಸ್ತ್ರೀಯ 
ಸಂಗೀತ ಹಾಗೂ ವಾದ್ಯಗಳನ್ನು ಕಲಿಸಿಕೊಡಲಾಗುತ್ತದೆ. ಸದ್ಯ 60 ವಿದ್ಯಾರ್ಥಿಗಳಿದ್ದಾರೆ. ವಾರ್ಷಿಕ ಸಂಗೀತ ಕಾರ್ಯಕ್ರಮ 
ಏರ್ಪಡಿಸಲಾಗುತ್ತದೆ. ಧಾರವಾಡದ "ಕಲ್ಲೂರು ಮಹಾಲಕ್ಷ್ಮಿತಬಲಾ ವಿದ್ಯಾಲಯ' 1983ರಲ್ಲಿ ರಾಜಗೋಪಾಲ ಕಲ್ಲೂರಕರ ಅವರಿಂದ ' 
ಆರಂಭವಾಯಿತು. ವೀರಣ್ಣ ನಿಂಗಪ್ಪ ಕಾಮತರ ಅವರು 1963ರಲ್ಲಿ ಹುಬ್ಬಳ್ಳಿಯಲ್ಲಿ “ಗಾಯಿತ್ರಿ ಗಾಯನ ಶಾಲೆ” ಆರಂಭಿಸಿದರು. 
ಶಾಲೆಯ ಅಭ್ಯಾಸದೊಂದಿಗೆ ಹೊರಗಿನ ಕಲಾವಿದರನ್ನು ಆಹ್ವಾನಿಸುವುದು, ಧ್ವನಿಸುರಳಿ ಸಂಗ್ರಹಣೆ, ಖ್ಯಾತನಾಮರಿಗೆ ಸ್ವರಾಂಜಲಿ 
ಇತ್ಯಾದಿ. ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹಲವು ರಿಯಾಯತಿಗಳನ್ನು ನೀಡಲಾಗುತ್ತದೆ. 
ಹುಬ್ಬಳ್ಳಿಯಲ್ಲಿಯೂ ಒಂದು ಶಾಖೆಯಲ್ಲದೆ, "ನಾದ ಸುದಿನ' ಎಂಬ ಸಂಸ್ಥೆಯನ್ನು ಆರಂಭಿಸಿದೆ. ಸದ್ಯ ಧಾರವಾಡದಲ್ಲಿ 56 
ಹುಬ್ಬಳ್ಳಿಯಲ್ಲಿ 22 ಜನ ವಿದ್ಯಾರ್ಥಿಗಳಿದ್ದಾರೆ. ಹುಬ್ಬಳ್ಳಿಯಲ್ಲಿ "ವೀರಭಾರತ ಸಂಗೀತ ವಿದ್ಕಾಲಯ'ವಿದೆ. 


ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸುಸಜ್ಜಿತವಾದ ಸಂಗೀತ ವಿಭಾಗ 1976ರಲ್ಲಿ ಆರಂಭವಾಯಿತು. ಗಾಯನ ವಾದನಗಳಲ್ಲಿ 
ಎರಡು ವರ್ಷಗಳ ಸ್ನಾತಕೋತ್ತರ ಪದವಿಯನ್ನೂ ಆರು ವರ್ಷಗಳ ಸರ್ಟಿಫಿಕೇಟ್‌ ಕೋರ್ಸ್‌ನ್ನು ನೀಡಲಾಗುತ್ತಿದೆ. ಬಿಂದು ಮಾಧವ : 
ಪಾಠಕ್‌ ಅವರು ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಈ ವಿಭಾಗದಲ್ಲಿ ಶಾರದ ಹಾನಗಲ್‌ ಅವರೂ ಸೇವೆ ಸಲ್ಲಿಸಿದ್ದಾರೆ. ಮೀರಗುಂಡಿ 
ಮುಂತಾದವರು ಪ್ರಾಧ್ಯಾಪಕ ವರ್ಗದಲ್ಲಿದ್ದಾರೆ. ವಿಭಾಗದಿಂದ ಹಲವಾರು ಕಲಾವಿದರು ಪಿಎಚ್‌.ಡಿ ಪದವಿಯನ್ನು ಗಳಿಸಿದ್ದಾರೆ. 
ಇದಲ್ಲದೆ ಹುಬ್ಬಳ್ಳಿಯ ಮೂರುಸಾವಿರಮಠ ಹಾಗೂ ರಾಂಭಾವು ಪುರಂಧರೆ, ವೆಂಕಟೇಶ ಬುರ್ಲಿ, ಗಂಗೂಬಾಯಿ ಹಾನಗಲ್‌, 
ಮಾಧವಗುಡಿ ಮುಂತಾದ ಅನೇಕ ಹಿರಿಯ ಕಲಾವಿದರು ಆಸಕ್ತ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದಾರೆ. ಧಾರವಾಡದವರೇ ಆದ ಗೋವಿಂದ 
ರೊಟ್ಟಿ ಅವರು ಬೆಂಗಳೂರಿನಲ್ಲಿ ಉತ್ತರಾದಿಯ ಸಂಗೀತ ಶಾಲೆಯನ್ನೂ ಗೌರಾಂಗ ಕೋಡಿಕಲ್‌ ಅವರು "ಸುರಸಾಗರ್‌' ಎಂಬ 
ಸಂಗೀತ ಸಂಸ್ಥೆಯನ್ನೂ ನಡೆಸುತ್ತಿದ್ದಾರೆ. 


ಸಾಹಿತ್ಯ ಮತ್ತು ಸಂಸ್ಕೃತಿ 767 


ಗಂಡಾಬಂದ ಶಾಗೀರ್ದ್‌: ಗುರು ಶಿಷ್ಕರ ಸಾಂಪ್ರದಾಯಿಕ ಸಂಬಂಧದಲ್ಲಿ ಹತ್ತಾರು ಜನರ ಸಮ್ಮುಖದಲ್ಲಿ ಅವರು ಮುಟ್ಟಿ 
ಹರಿಸಿದ ಪವಿತ್ರ ದಾರವನ್ನು ಗುರು ತನ್ನ ಶಿಷ್ಯನ ಮುಂಗೈಗೆ ಕಟ್ಟುವುದರಿಂದ ಆತ ತನ್ನ ಶಿಷ್ಯನೆಂದು ಸ್ವೀಕರಿಸಿ ಸಂಗೀತ ಪಾಠ 
ಆರಂಭಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ "ಗಂಡಾ ಬಂದ' (ಸಂಗೀತ ದೀಕ್ಷೆ) ಎಂದು ಕರೆಯುತ್ತಾರೆ. ಈ ಕಾರ್ಯಕ್ರಮವನ್ನು ಕೆಲವರು 
ಅದ್ದೂರಿಯಾಗಿ ನಡೆಸುವರಲ್ಲದೆ ಸಂಗೀತ ಕಾರ್ಯಕ್ರಮಗಳೂ ಏರ್ಪಡುತ್ತದೆ. 1932ರಲ್ಲಿ ಸಂಗುಬಾಯಿ ಅವರಿಗೆ ಸವಾಯಿ 
ಗಂಧರ್ವರಿಂದ "ಗಂಡಬಂದ' ಕಾರ್ಯಕ್ರಮ ನಡೆದಿತು. ಭೀಮಸೇನ ಜೋಶಿ ಅವರು ಅರವಿಂದ ಹುಯಲಗೋಳ ಅವರಿಗೂ 
ಬಾಲೆಖಾನ್‌ ಅವರು ಶ್ರೀನಿವಾಸ ಜೋಶಿ ಅವರಿಗೂ ಈಚಿನ ವರ್ಷಗಳಲ್ಲಿ "ಗಂಡಬಂದ' ಮಾಡಿ "ಶಾಗೀರ್ದ್‌' (ಶಿಷ್ಯ) ಆಗಿ ಪಡೆದ 
ಉದಾಹರಣೆಗಳಾಗಿವೆ. ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಪ್ರದಾಯ ಸಂಗೀತಗಾರರು ಇದ್ದು ಶಿಷ್ಯ ಸ್ವೀಕಾರದ ಈ ಕಾರ್ಯಕ್ರಮ 
ಹೆಚ್ಚು ಉತ್ಸಾಹದಿಂದ ನಡೆಯುತ್ತದೆ. ಸಂಗೀತದಲ್ಲಿ ಸಾಕಷ್ಟು ಪರಿಶ್ರಮವಿದ್ದರೂ ಬೇರೆ ಒಬ್ಬ ಹೊಸಗುರುವಿನಲ್ಲಿ ಕಲಿಕೆ ಆರಂಭಿಸಿದಾಗ 
ಮತ್ತೆ "ಗಂಡಾ' ಸಮಾರಂಭ ನಡೆಯುವುದು ಪದ್ಧತಿ. 


ಪುಣಸ್ಮತಿಗಳು (ಸ್ವರಾಂಜಲಿ) : ಇನ್ನೊಂದು ಪ್ರತಿಷ್ಠಿತ ಕಾರ್ಯಕ್ರಮವೆಂದರೆ ತೀರಿಕೊಂಡ ಖ್ಯಾತ ಕಲಾವಿದರ ಪುಣ್ಯಸ್ಮತಿ 
ಆಚರಣೆ. ತೀರಿಕೊಂಡ ಸಂಗೀತಗಾರರು ಹುಟ್ಟಿದ ಊರಿನಲ್ಲೊ ಅಥವಾ ಶಿಷ್ಯ ಪರಂಪರೆ ಇರುವ ಊರಿನಲ್ಲೊ ಆ ಗುರುವಿಗೆ 
"ಸ್ವರಾಂಜಲಿ' ನೀಡುವುದರ ಮೂಲಕ ಗೌರವ ಸೂಚಿಸಲಾಗುತ್ತದೆ. ಹಿರಿಯ ಕಲಾವಿದರ ಶಿಷ್ಯರು ಅಭಿಮಾನಿಗಳು ನಿಗದಿತ ದಿನದಂದು 
ಒಬ್ಬರ ನಂತರ ಒಬ್ಬರು ಹಗಲಿರುಳೂ ಕಾರ್ಯಕ್ರಮ ನೀಡುತ್ತಾ ಹೋಗುತ್ತಾರೆ. ಕೆಲವೊಮ್ಮೆ 2-3ದಿನಗಳು ನಡೆಯುವುದುಂಟು. 
ಸಾಮಾನ್ಯವಾಗಿ ಗುರು ಯಾವ ಘರಾಣೆಯಲ್ಲಿ ಪಳಗಿದ್ದರೊ ಅದೇ ಘರಾಣೆಯಲ್ಲಿ ಗಾಯನ ವಾದನಗಳು ನಡೆಯುತ್ತವೆ. 


ಅಬ್ದುಲ್‌ ಕರೀಂಖಾನರಿಗೆ 1988ಕ್ಕೂ ಹಿಂದೆ ಹುಬ್ಬಳ್ಳಿಯಲ್ಲಿ 10-15 ವರ್ಷಗಳು ಸ್ವರಾಂಜಲಿ ಕಾರ್ಯಕ್ರಮ ನಡೆಯುತ್ತಿತ್ತು. 
ಮೊದಲು ಕೃಷ್ಣಾಬಾಯಿ ರಾಮದುರ್ಗ ನಂತರ ತಾರಾಬಾಯಿ ತೇರದಾಳ, ಕಮಾಲ್‌ ಸಾಬ್‌ ಮೊರಬತ್‌ ನಡೆಸುತ್ತಿದ್ದು ಈಗ ವೆಂಕಣ್ಣ 
ಮಣ್ಣೂರ್‌ ಅವರು ಮತ್ತೆ ನಡೆಸುವ ಪ್ರಯತ್ನದಲ್ಲಿದ್ದಾರೆ. 


ಸ್ವರಾಂಜಲಿಯ ಪ್ರಸಿದ್ಧ ಕಾರ್ಯಕ್ರಮವೆಂದರೆ ಸವಾಯ್‌ ಗಂಧರ್ವರದು. ಇದು ಕುಂದಗೋಳದಲ್ಲಿ ರಾಜ್ಯಮಟ್ಟದ್ದಾದರೆ 
ಪುಣೆಯಲ್ಲಿ ಭೀಮಸೇನ ಜೋಶಿ ಅವರು ರಾಷ್ಟ್ರೀಯಮಟ್ಟದಲ್ಲಿ ಸಂಘಟಿಸುತ್ತಾರೆ. ಮೊದಲಿಗೆ ಕುಂದಗೋಳದಲ್ಲಿ ನಾನಾಸಾಹೇಬರು 
ನಂತರ ಗಂಗೂಬಾಯಿ ಮತ್ತು ಜೋಶಿ ಅವರು ಆಚರಿಸುತ್ತಿದ್ದು ಈಗ ಸಂಗೀತ ನೃತ್ಯ ಆಕಾಡೆಮಿಯೇ ಕಾರ್ಯಕ್ರಮ ರೂಪಿಸುತ್ತಿದೆ. 
ಕಳೆದ ವರ್ಷ (ಸೆಪ್ಟಂಬರ್‌ 94) ಸ್ವರಾಂಜಲಿಯಲ್ಲಿ 30ಕ್ಕೂ ಹೆಚ್ಚು ಗಾಯಕರು ಗಾಯನವಾದನ ಮಾಡಿದರಲ್ಲದೆ ಗಂಗುಬಾಯಿ 
ಅವರಿಗೆ ಕನಕ - ಪುರಂದರ ಪ್ರಶಸ್ತಿ ನೀಡಲಾಯಿತು. 


ಉಳಿದಂತೆ ಸಿತಾರಿಯಾ ರಹಮತ್‌ಖಾನರ ಪುಣ್ಯತಿಥಿಯನ್ನು "ಭಾರತೀಯ ಸಂಗೀತ ವಿದ್ಯಾಲಯ'ದ ಕರೀಂಖಾನ್‌ ಅವರೂ 
(ಅಕ್ಟೋಬರ್‌ ತಿಂಗಳಲ್ಲಿ ಬಸವರಾಜ ಗುರುಗಳದ್ದು "ರಾಜಗುರು ಸಂಗೀತ ಸಭೆ'ಯಿಂದಲೂ (ಜುಲೈ) ಪಂಚಾಕ್ಷರಿ ಗವಾಯಿಗಳದ್ದು 
ಅವರ ಸಂಗೀತ ವಿದ್ಯಾಲಯಗಳಿಂದಲೂ (ಜೂನ್‌) ಮಲ್ಲಿಕಾರ್ಜುನ ಮನ್ಸೂರ್‌ ಅವರದು ಅವರ ಮಗ ರಾಜಶೇಕರ ಮನ್ನೂರ್‌ 
ಮತ್ತಿತರರಿಂದಲೂ (ೆಪುಂಬರ್‌) ಸ್ವರಾಂಜಲಿ ಕಾರ್ಯಕ್ರಮಗಳು ನಡೆಯುತ್ತಿದೆ. ಇದಲ್ಲದೆ ಧಾರವಾಡ ಜಿಲ್ಲೆಯಲ್ಲಿ ಗದಗಿನ ವಿಠಲಸಾ 
ಕಬಾಡಿ ಅವರಿಗೆ (ಜನವರಿ) ಹಾನಗಲ್ಲಿನ ವಲ್ಲಭಭಟ್ಟ ಕರಗುದರಿ ಅವರಿಗೆ (ಅಕ್ಟೋಬರ್‌) ಧಾರವಾಡದ ರಾಜೀವರಾಜ್‌ 
(ಹಾರ್ಮೋನಿಯಂ ವಾದಕ), ಧಾರವಾಡದ ವಿ.ಕೆ.ಚಿಮಲಗಿ ಇತ್ಯಾದಿ ದಿವಂಗತ ಕಲಾವಿದರಿಗೆ "ಸ್ವರಾಂಜಲಿ' ಕಾರ್ಯಕ್ರಮ ಕಳೆದ 
ವರ್ಷ (94) ಸಾರ್ವಜನಿಕವಾಗಿ ನಡೆಯಿತು. ಸಾಮಾನ್ಯವಾಗಿ ಪ್ರತಿಯೊಬ್ಬ ಶಿಷ್ಯನೂ ತನ್ನ ದಿವಂಗತ ಗುರುಗಳಿಗೆ ಪ್ರತೀವರ್ಷ ತನ್ನ 
ಮಿತಿಯಲ್ಲಿಯೇ "ಸ್ವರಾಂಜಲಿ'ಯನ್ನು ಅರ್ಪಿಸಿಕೊಳ್ಳುವುದು ಪದ್ದತಿಯಾದರೂ ಈಚೆಗೆ ಸಾರ್ವಜನಿಕ ಕಾರ್ಯಕ್ರಮವಾಗಿ ರೂಪಿಸಲು 
ಕೆಲವು ಸಂಸ್ಥೆಗಳು ಉತ್ಸಾಹ ತೋರುತ್ತಿದೆ. ಇದೊಂದು ಅನಿರ್ಬಂಧಿತ ಕಾರ್ಯಕ್ರಮವಾದುದರಿಂದ ಕಿರಿಯ ಕಲಾವಿದರಿಗೆ ರಂಗ 
ಪ್ರವೇಶ'ದಂತಿದ್ದು ಹಿರಿಯ ಕಲಾವಿದರಿಂದ ಗುರುತಿಸಲ್ಪಡುವ ಅವಕಾಶವಿದೆ. 

ಆಕಾಶವಾಣಿ : ಧಾರವಾಡದ ಆಕಾಶವಾಣಿ ಕೇಂದ್ರ 8.1.1950 ರಂದು ಗಂಗೂಬಾಯಿ ಹಾನಗಲ್‌, ಮಲ್ಲಿಕಾರ್ಜುನ 


ಮನ್ಸೂರ್‌, ಗುರುರಾವ್‌ ದೇಶಪಾಂಡೆ, ಭೀಮಸೇನ ಜೋಶಿ, ಬಸವರಾಜ ರಾಜಗುರು, ವಿ.ಎ. ಕಾಗಲಕರ ಅವರ ಸಾಮೂಹಿಕ 
ವಂದೇ ಮಾತರಂ ಗೀತೆಯೊಂದಿಗೆ ಆರಂಭವಾಯಿತು. ಅಂದು ರಾತ್ರಿ ಈ ಕಲಾವಿದರೂ ಸೇರಿದಂತೆ ಜಿಲ್ಲೆಯ ಉಳಿದ ಹಲವು 


768 ಧಾರವಾಡ ಜಿಲ್ಲೆ 


ಕಲಾವಿದರ ಕಾರ್ಯಕ್ರಮ ಸಹ ಬಿತ್ತರಗೊಂಡಿದ್ದು ಮುಂದೆಯೂ, ಇಂದಿಗೂ ಜಿಲ್ಲೆಯ ಕಲಾವಿದರಿಗೆ ಆಕಾಶವಾಣಿ ಪ್ರೋತ್ಸಾಹ 
ನೀಡುತ್ತಿದೆ. ಕಲಾವಿದರು ನೇರವಾಗಿಯೇ ಹಾಡುತ್ತಿದ್ದರಲ್ಲದೆ ಖ್ಯಾತ ಕಲಾವಿದರ ಧ್ವನಿ ಮುದ್ರಿಕೆಗಳೂ ಸಂಗ್ರಹಿತವಾಗಿದ್ದು. 
ಆಕಾಶವಾಣಿಯು ನಿಲಯದ ಹೊರಗೂ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ. ಅವುಗಳಲ್ಲಿ ಈಚೆಗೆ (ಮೇ 94) "ಐಕ್ಕಗಾನ' 
ಕಾರ್ಯಕ್ರಮ ಧಾರವಾಡದಲ್ಲಿ ನಡೆದು ರಘುನಾಥ ನಾಕೋಡ, ಸೂರಜ್‌ ಪುರಂಧರೆ, ಬಾಲೇಖಾನ್‌, ಕಬಾಡಿ, ವಾದಿರಾಜ ನಿಂಬರಗಿ 
ವಸಂತ ಕನಕಾಪುರ ಇತ್ಯಾದಿ ಜಿಲ್ಲೆಯ ಹಲವಾರು ಪ್ರಸಿದ್ಧ ಕಲಾವಿದರು ಪಾಲುಗೊಂಡಿದ್ದರು. 

ಸಾಮಾನ್ಯವಾಗಿ ೭ತಾಶವಾಣಿಯ ' ಕರೆಯ ಮೇರೆಗೆ ಕಾರ್ಯಕ್ರಮ ನೀಡಿದವರು ತಾವು ಆಕಾಶವಾಣಿ ಕಲಾವಿದರೆಂದು 
ಗುರುತಿಸಿಕೊಳ್ಳುತ್ತಾರಾದರೂ ನಿಲಯಧವರೇ ಕೆಲವು ನಿಯಮಗಳನ್ನು ಎಧಿಸಿದ್ದು ಅದರಂತೆ ಆಯ್ಕೆ ಮಾಡಿರುವ ಧಾರವಾಡ ಜಿಲ್ಲೆಯ 
ಪ್ರಖ್ಯಾತ (ಎಮಿನೆಂಟ್‌) ಕಲಾವಿದರನ್ನು ಈ ಕೆಳಗೆ ಹೆಸರಿಸಲಾಗಿದೆ. 

ಹಾಡುಗಾರಿಕೆ : ಮಲ್ಲಿಕಾರ್ಜುನ ಮನ್ಸೂರ್‌, ಬಸವರಾಜ ರಾಜಗುರು, ಗಂಗೂಬಾಯಿ ಹಾನಗಲ್‌, ಕೃಷ್ಣಾ ಹಾನಗಲ್‌, 
ಪಂಚಾಕ್ಷರಿ ಸ್ವಾಮಿ ಮತಿಗಟ್ಟಿ, ಎಂ.ವೆಂಕಟೇಶ ಕುಮಾರ್‌, ರಾಜಶೇಖರ ಮನ್ಸೂರ್‌, ಅರ್ಜುನ್‌ಸಾ ನಾಕೋಡ್‌ 


ವಾದ್ಕ : ವೆಂಕಟೇಶ ಗೋಡಖಿಂಡಿ (ಕೊಳಲು), ಬಾಲೇಖಾನ್‌ (ಸಿತಾರ್‌), ರಘನಾಥಸಾ ನಾಕೋಡ್‌, ಬಿ.ಎನ್‌. ಪರ್ವತೀಕರ್‌, 
ಶೇಷಗಿರಿ ಹಾನಗಲ್‌, ಬಿ.ಎಸ್‌. ಬೆಂಡಿಗೇರಿ (ತಬಲ), ಬಿಂದು ಮಾಧವ ಪಾಠಕ್‌ (ಬೀನ್‌). 


ಸುಗಮ ಸಂಗೀತ : ಶಾರದಾ ಹಾನಗಲ್‌, ಸುಧಾ ಪಿ ಕುಲಕರ್ಣಿ, ರೇವತಿ ಬಾಗಲ್‌, ಶೋಬಾ ಹುಯಿಲಗೋಳ, ಕೃಷ್ಣಾ 
ಹಾನಗಲ್‌. 


ಗಮಕ : ಕೆ.ಜಿ. ಹಲಸಗಿ, ಜಯಲಕ್ಷ್ಮಿ ಇನಾಂದಾರ್‌, 
ರಂಗಗೀತೆಗಳು : ಬಸವರಾಜ ಮನ್ಸೂರ್‌, ಜುಬೇದಬಾಯಿ ಸವಣೂರ್‌ 
(ಆಧಾರ : ನಿಲಯ ನಿರ್ದೇಶಕರ ಪತ್ರ ತಾ 21.11.1994) 


1990ರಲ್ಲಿ ನಿಲಯದ ಬಳಗದಲ್ಲಿ 152 ಶಾಸ್ತ್ರೀಯ ಸಂಗೀತಗಾರರೂ 272 ಲಘು ಶಾಸ್ತ್ರೀಯ ಸಂಗೀತಗಾರರೂ 200 ನಾಟಕ 
ಕಲಾವಿದರೂ ಇದ್ದರು. ಪ್ರಸ್ತುತ ನಿಲಯದ ನಿರ್ದೇಶಕರಾದ ವೆಂಕಟೇಶ ಗೋಡಖಂಡಿ ಅವರು ಸ್ವತಃ ಶಾಸ್ತ್ರೀಯ ಸಂಗೀತಗಾರರಾಗಿದ್ದಾರೆ. 


ಪಿಎಚ್‌.ಡಿಗಳು ಮತ್ತು ಸಂಗೀತ ಗಂಥಗಳು : 


ಜಿಲ್ಲೆಯಲ್ಲಿ ಹಿಂದೂಸ್ತಾನಿ ಸಂಗೀತದ ಸಮಗ್ರ ಬೆಳವಣಿಗೆಗೆ ಅವಕಾಶವಿದ್ದು ಈ ದಿಸೆಯಲ್ಲಿ ಹಲವಾರು ಪಿಎಚ್‌.ಡಿ. ನಿಬಂಧಗಳು 
ಪ್ರಕಟವಾಗಿವೆ. ಹನುಮಂತರಾವ್‌ ಬುರ್ಲಿ ಅವರು "ಕಳೆದ ನೂರು ವರ್ಷಗಳಲ್ಲಿ ಹಿಂದೂಸ್ಥಾನಿ ಸಂಗೀತಕ್ಕೆ ಉತ್ತರಕರ್ನಾಟಕದ 
ಕೊಡುಗೆ'ಗೆ ಮುಂಬಯಿಯಿಂದಲೂ, ಮೀರಾಗುಂಡಿ ಅವರ "ಉತ್ತರ ಕರ್ನಾಟಕದಲ್ಲಿ ಬೆಳೆದು ಬಂದ ಹಿಂದೂಸ್ಥಾನಿ ಘರಾಣೆಗಳು 
- ಒಂದು ಅಧ್ಯಯನ', ವಿ.ಆರ್‌. ಹುಗಾರ್‌ ಅವರ "ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಸಾಧನೆ ಮತ್ತು ಕೊಡುಗೆ,' 
ಮುಕ್ತಾ ನಾಡಗೇರ್‌ ಅವರ "ಬೇಗಂ ಅಕ್ಷರ್‌ ಹಾಗೂ ಅವರ ಸಂಗೀತ ಸಾಧನೆ', ಇತ್ಯಾದಿ ಪ್ರಬಂಧಗಳಿಗೆ ಕರ್ನಾಟಕ 
ವಿಶ್ವವಿದ್ಯಾಲಯದಿಂದಲೂ ಪಿಎಚ್‌.ಡಿ. ಲಭ್ಯವಾಗಿದೆ. ಇವಲ್ಲದೆ ವಚನ ಸಾಹಿತ್ಯ ಹಾಗೂ ಸಂಗೀತಗಳ ಸಹಸಂಬಂಧಗಳ ಬಗ್ಗೆ 
ಹಲವಾರು ಸಂಶೋಧನಾ ಪ್ರಬಂಧಗಳು ರಚಿತವಾಗುತ್ತಿವೆ. 


ಸಂಗೀತ ಶಾಲೆಗಳು ಹೆಚ್ಚಾದ ಮೇಲೆ ವಿದ್ಯಾರ್ಥಿಗಳ ಬಳಕೆಗಾಗಿ ಹಲವಾರು ಪುಸ್ತಕಗಳು ರಚಿತವಾಯಿತು. ಪುಟ್ಟರಾಜ 
ಗವಾಯಿಗಳ "ಗಾನ ಸುಧಾ' ಭಾಗ 1, 2; ಶಿವಪ್ಪ ಎಚ್‌. ತರಲಘಟ್ಟಿ ಅವರ "ಸಂಗೀತಶಾಸ್ತ್ರ ಪರಿಚಯ' (2 ಭಾಗಗಳಲ್ಲಿ ಗುರು 
ಬಸವಾರ್ಯ ಹಿರೇಮಠ ಅವರ "ವಚನ ಸಂಗೀತ' (ವಚನಗಳಿಗೆ ಸಂಗೀತದ ಅಳವಡಿಕೆ) ಮತ್ತು ಹಿಂದೂಸ್ಥಾನಿ ಸಂಗೀತ ಬೋಧಿನಿ, 
ಅಜ್ಜಣ್ಣ ಯು. ಪಾಟೀಲರ "ಹಿಂದೂಸ್ಥಾನಿ ಸಂಗೀತ ಪದ್ಧತಿಯ ರೂಪರೇಷೆಗಳು', "ಸಂಗೀತ ಶಾಸ್ತ್ರ ಪರಿಚಯ' ಮತ್ತು ಸಂಗೀತ ಪಠ್ಯ 
ಪುಸ್ತಕ - ಬಿ.ಎ. ತರಗತಿಗಳಿಗೆ, ಕಮಲಾ ಪುರಂಧರೆ ಅವರ "ಸಂಗೀತ ಕಲಾ ಕುಸುಮ'ಗಳನ್ನು ಉದಾಹರಿಸಬಹುದು. ಸಂಗೀತ 


ಸಾಹಿತ್ಯ ಮತ್ತು ಸಂಸ್ಕೃತಿ 769 


ವಿದ್ದಾನ್‌ ಹಾವೇರಿ ಎ. 'ಪ್ರಹ್ಲಾದಾಚಾರ್‌ ಅವರು ಸಂಗೀತದ ಬಗ್ಗೆ ಹಲವಾರು ಕೃತಿಗಳನ್ನೂ ಆರ್‌.ಪಿ. ಹೂಗಾರ್‌ ಅವರು ಕೆಲವು 
ಸಂಗೀತ ಪುಸ್ತಕ ರಚಿಸಿದ್ದಾದೆ. 


ವಸಂತ . ಕವಲಿಯವರು ತಮ್ಮ "ನಾದಯಾತ್ರೆ' ಯಲ್ಲಿ ಈ ಪ್ರದೇಶದಲ್ಲಿ ಹಿಂದೂಸ್ಥಾನಿ ಸಂಗೀತದ ಉಗಮ ಹಾಗೂ 
ಬೆಳವಣಿಗೆಯನ್ನು ಸಂಶೋಧನಾತಶಕ್ಶವಾಗಿ ನಿರೂಪಿಸಿದ್ದಾರೆ. ಬಿಂದು ಮಾಧವ ಪಾಠಕ್‌ ಅವರು "ಭಾರತೀಯ ಸಂಗೀತ ಚರಿತ್ರೆ' 
"ಹಿಂದೂಸ್ಥಾನಿ ಸಂಗೀತಕ್ಕೆ ಕರ್ನಾಟಕದ ಕೊಡುಗೆ' (ಲೇಖನ) ಮೃತ್ಕುಂಜಯ ಪುರಾಣಿಕ ಮಠ ಅವರ ಹಿಂದೂಸ್ಥಾನಿ ಸಂಗೀತ' 
ಇತ್ಯಾದಿ ಹಲವಾರು ಪುಸ್ತಕಗಳನ್ನು ಉದಾಹರಿಸಬಹುದು. ಈ ಪ್ರದೇಶದ ಮೂರು ತಲೆಮಾರುಗಳ ಸಂಗೀತ ಕಾಸಾ 
ನಿಕಟ ಸಂಪರ್ಕ ಇರಿಸಿಕೊಂಡು ಅನೇಕ ಲೇಖನಗಳನ್ನು ಪುಸ್ತಕಗಳನ್ನು ರಚಿಸಿರುವವರೆಂದರೆ ಸದಾನಂದ ಕನವಳ್ಳಿಯವರು. ಶ್ರೀಯುತರು 
ಮಲ್ಲಿಕಾರ್ಜುನ ಮನ್ಸೂರ್‌ ಅವರ ಬಗ್ಗೆ ಇಂಗ್ಲಿಷ್‌ ಮತ್ತು ಕನ್ನಡದಲ್ಲಿ "ಕರ್ನಾಟಕಾಸ್‌ ಹಿಂದೂಸ್ಥಾನಿ ಮ್ಯೂಜಿಶಿಯನ್ಸ್‌' ಇಂಗ್ಲಿಷ್‌ನಲ್ಲಿ 
ರಚಿಸಿದ್ದಾರೆ. ಮೋಹನ ನಾಡಕರ್ಣಿ ಅವರ ಇಂಗ್ಲಿಷ್‌ ಪುಸ್ತಕ "ಭೀಮಸೇನ ಜೋಶಿ ವ್ಯಕ್ತಿ ಮತ್ತು ಅವರ ಸಂಗೀತ'ವನ್ನು ಕನ್ನಡಕ್ಕೆ 
ಅನುವಾದಿಸಿದ್ದಾರೆ. "ಹಿಂದೂಸ್ಥಾನಿ ಸಂಗೀತಕ್ಕೆ ಕೊಡುಗೆ' (ಹಚ್ಚೇವು ಕನ್ನಡದ ದೀಪ?) ಒಂದು ಅಭ್ಯಾಸ ಪೂರ್ಣ ಲೇಖನವಾಗಿದೆ. 
ಕನವಳ್ಳಿಯವರು "ಸಿತಾರ ರತ್ನ 'ರಹಮತ್‌ಖಾನ್‌ ಸಂಗೀತ ಸಮಿತಿಯ' ಅಧ್ಯಕ್ಷರೂ ಆಗಿದ್ದಾರೆ. ಎನ್‌.ಕೆ. ಕುಲಕರ್ಣಿ ನೈ) ಅವರು 
“ಂಗೀತ ರತ್ನ ಖಾನ್‌ ಸಾಹೇಬ್‌ ಅಬ್ದುಲ್‌ ಕರೀಮ್‌ಖಾನ್‌' ಪುಸ್ತಿಕೆಯಲ್ಲದೆ "ಧಾರವಾಡ ನೆಲೆಯಲ್ಲಿ ಇಂಗಿದ ಸಂಗೀತ ನೆಲೆಗಳು? 
"ಗಾನನಟ ಗಂಭೀರ ಗುರುರಾವ್‌ ದೇಶಪಾಂಡೆ;' “ನೀಲಕಂಠ ಬುವಾ ಗಾಡಗೋಳಿ' ಮುಂತಾದ ಹಲವಾರು ಲೇಖನಗಳನ್ನು 
(ಕರ್ಮವೀರದ ಎನ್ಕೇನ ಪ್ರಕಾರೇಣ ವಿಭಾಗದಲ್ಲಿ) ಬರೆದಿದ್ದಾರೆ, ಸ್ವತಃ ಮಲ್ಲಿಕಾರ್ಜುನ ಮನ್ಸೂರ್‌ ಅವರು ತಮ್ಮ ಆತಕ್ರಥೆಯನ್ನು 
"ನನ್ನ ರಸಯಾತ್ರೆ'ಯಲ್ಲಿ ನಿರೂಪಿಸಿದ್ದಾರೆ. | 


ಶಾಸ್ತ್ರೀಯ ನೃತ್ಯ 


ಜಿಲ್ಲೆಯ ಉಳಿದ ಕಲೆಗಳನ್ನು ಗಮನಿಸಿದಾಗ ನೃತ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ಈ ಹಿಂದೆ ಇರಲಿಲ್ಲವೆಂಬುದು ಗೋಚರಿಸುತ್ತದೆ. 
ಕಥಕ್‌ ಶೈಲಿಯ ನೃತ್ಯ" ಇದ್ದ ಕೆಲವು ಉದಾಹರಣೆಗಳಿವೆ. ದಕ್ಷಿಣಾದಿ: ಅವಲಂಬಿತ ಭರತ ನಾಟ್ಯಕ್ಕೆ ಈಚೆಗೆ ಹೆಚ್ಚಿನ ಪ್ರೋತ್ಸಾಹ | 
ದೊರೆಯುತ್ತಿದೆ. ಗದಗಿನ ವಿಜಯ ಕಲಾಮಂದಿರದ ವಿಜಯ ನಾಟ್ಯ ಸಂಸ್ಥೆ 1947 ರಿಂದಲೇ ನೃತ್ಯದಲ್ಲಿ ತರಬೇತಿ ನೀಡುತ್ತಿದೆ. ಕೃಪಾ 
ಏಡನ್‌, ಬಸಮ್ಮ ಹುಯಿಲಗೋಳ, ಎಂ. ಚೂಡಾಮಣಿ ನಂದಗೋಪಾಲ್‌ ಇಲ್ಲಿಯ ನೃತ್ಯ ವಿಭಾಗದಲ್ಲಿದ್ದವರು. ನೂರ್‌ಜಹಾನ್‌, 
ವಿದ್ಯಾ ಮೊರಬದ ನೃತ್ಯ ನಿರ್ದೇಶಕಿಯಾಗಿದ್ದಾರೆ. ಧಾರವಾಡದ ನಟರಾಜ ನಾಟ್ಯ ಕಲಾ ಸಂಘವು, ಧರ್ಮಾರ್ಥ ಸಂಗೀತ ಶಾಲೆಯ 
ಅಂಗ ಸಂಸ್ಥೆಯಾಗಿದ್ದು ನೃತ್ಯ ಶಿಕ್ಷಣವನ್ನು ಧರ್ಮಾರ್ಥವಾಗಿ ನೀಡುತ್ತಿದೆ. ಕುಮುದಿನಿ ರಾವ್‌ ಅವರು ಇಲ್ಲಿ ಉಪಾಧ್ಯಾಯರಾಗಿದ್ದಾರೆ. 


ಧಾರವಾಡದ ಲತಾ ರಾಣಿ ಮಲ್ಲಾರ್‌ ಅವರು ಕೃಷ್ಣಕುಮಾರ್‌ ಅವರ ಬಳಿ ಕಥಕ್‌ ಹಾಗೂ ಉಮೇಶ್‌ ಹರಂಜಾಳ್‌ ಅವರಲ್ಲಿ 
ಭರತನಾಟ್ಯ ಅಭ್ಯಸಿಸಿ ಎರಡೂ ಪದ್ಧತಿಯಲ್ಲಿ ಪರಿಣತರಿದ್ದು ರಾಜ್ಯಾದ್ಯಂತ ಪ್ರದರ್ಶನ ನೀಡಿದ್ದಾರೆ ಹಾಗೂ ಜರ್ಮನಿಯಲ್ಲೂ ನೃತ್ಯ 
(1990ರಲ್ಲಿ) ಪ್ರದರ್ಶನ ನೀಡಿದ್ದಾರೆ. ಪೌರಾಣಿಕ ಕಥೆಗಳಿಗೆ "ಬ್ಯಾಲೆ'ಯ (ಸಂಗೀತ ನೃತ) ರೂಪ ನೀಡಿ ಹಲವಾರು ಪ್ರಯೋಗಗಳನ್ನು 
ಮಾಡಿದ್ದಾರೆ. ಸ್ವತಃ ವಾದ್ಯಮೇಳ ಹೊಂದಿರುವ ಲತಾರಾಣಿಯವರು "ನವ್ಯ ನೃತ್ಯ ನಿಕೇತನ' ಎಂಬ ನಾಟ್ಯ ಸಂಸ್ಥೆ ನಡೆಸುತ್ತಿದ್ದು 
1993 ರಲ್ಲಿ 30 ಮಂದಿ ವಿದ್ಯಾರ್ಥಿಗಳಿದ್ದರು. ಇವರ ಪತಿ ವಿಜಯಕುಮಾರ್‌ ಅವರೂ ಕಲಾವಿದರಾಗಿದ್ದು ಹಲವಾರು 
ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ವೆಂಕಟರಮಣ ಉಪಾಧ್ಯಾಯ ಅವರ "ನೃತ್ಯ ನಿಕೇತನ', ಶರದ್‌ ಯಾದವಾಡ ಅವರ "ಶರದ್‌ 
ನೃತ್ಯ ಕಲಾ ನಿಕೇತನ', ರತ್ನಾ ರಘುನಾಥನ್‌ ಅವರ "ವಿಜಯ ಕಲಾನಿಧಿ' ಆರ್‌.ಬಿ. ಕೊರಕೊಪ್ಪನವರ್‌ ಅವರ "ಭಾರತೀಯ ನೃತ್ಯ 
ಕಲಾ ನಿಕೇತನ'ಗಳು ನೃತ್ಯ ಶಿಕ್ಷಣ ನೀಡುತ್ತಿವೆ. ಗೀತಾ ದಾತಾರ್‌ ಮತ್ತು ರಾಜ ದಾತಾರ್‌ aM ಸಂಧ್ಯಾ ಗ 
ಅವರು ನೃತ್ಯ ಕಲಿಸುವ ಉಪಾಧ್ಯಾಯರುಗಳಾಗಿದ್ದಾರೆ. ಇದಲ್ಲದೆ ಧಾರವಾಡದ "ಉಜ್ವಲ ನೃತ್ಕಾಲಯ', "ಶಾರದಾ ನೃತ್ಯ ನಿಕೇತನ' 
ನೃತ್ಯ ತರಗತಿಗಳನ್ನು ನಡೆಸುತ್ತಿವೆ. ಹುಬ್ಬಳ್ಳಿಯ ವಿಜಯ ಮಹಾಂತೇಶ ಕಲಾಶಾಲೆಯಲ್ಲಿಯೂ ಈ ಹಿಂದೆ ನೃತ್ಯ ಕಲಿಸಲಾಗುತ್ತಿತ್ತು 


ಈ ನೃತ ಶಾಲೆಗಳಿಂದ ಅಥವಾ ಜಿಲ್ಲಿಯ ಹೊರಗಿನಿಂದ ನೃತ್ಯ ಕಲಿತು ಬಂದ ಹಲವಾರು ಕಲಾವಿದರುಗಳು ಜಿಲ್ಲೆಯಲ್ಲಿದ್ದಾರೆ. 
ಸ ಇ 
ಬಾರೆ ಹಾಗೂ ಈ ಕಲಾವಿದರೆಲ್ಲರೂ ಇನ್ನೂ 
ಇವರಲ್ಲಿ ಹೆಚ್ಚಿನವರು ಭರತನಾಟ್ಯ ಕಲಾವಿದರು. ಕೆಲವರು ಕಥಕ್‌ ಸಹ ಅಭ್ಯಸಿಸಿದ್ದಾ 


770 ಧಾರವಾಡ ಜಿಲ್ಲೆ 


ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನ ಮಾಡುತ್ತಿರುವವರು. ಕೆಲವರು ಕ್ರಮಬದ್ಧವಾಗಿ "ರಂಗಪ್ರವೇಶ' ಮಾಡಿರುವುದಲ್ಲದೆ ರಾಜ್ಯ ಹೊರ 
ರಾಜ್ಯಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಉಳಿದಂತೆ ಅನೇಕರು ಶಾಲಾ ಕಾಲೇಜುಗಳ ಇಲ್ಲವೇ ಸಂಘ ಸಂಸ್ಥೆಗಳ ವಾರ್ಷಿಕೋತ್ಸವ 
ಇತ್ಯಾದಿಗಳಲ್ಲಿ 'ಹವ್ಯಾಸಕ್ಕಾಗಿ ನೃತ್ಯ ಪ್ರದರ್ಶನ ನೀಡಿದವರು. ಅವರುಗಳೆಂದರೆ : ಶೃತಿಭಟ್ಟ, ಶೈಲಜ ಕೆರೂರ್‌, ರಾಜೇಶ್ವರಿ ಪಾಟೀಲ್‌, 
ಶೈಲಾ, ಶಿಲ್ಪಾ ಮತ್ತು ಸೀಮಾ ಮುಂಡಗನೂರ, ವಿನುತಾ ಪಾಟೀಲ್‌, ಮಂಗಳಾ ಖಾಸನೀಸ, ಶ್ವೇತಾ ನಾಯಕ, ಶ್ರೀಧರ ನಾಸಿಕ್‌, 
ಕೃಷ್ಣ ಲಿಂಗೇರಿ, ಸುವರ್ಣಾ ಕುಲಕರ್ಣಿ, ಗಾಯಿತ್ರಿ ಪಾಟೀಲ, ಶೃತಿ ಯಜುರ್ವೇದಿ, ಹೇಮಾಶಲವಡಿ, ಚೈತ್ರಾ ಅಧ್ಯಾಪಕ, ಮಾಧುರಿ 
ಜೋಶಿ, ಮಾಧುರಿ ಚೌಧರಿ, ಮೀರಾಬೆನ್ನೂರ್‌, ಮಮತಾಕುಲಕರ್ಣಿ, ಪೂಜಾಪಾಟೀಲ್‌, ಶ್ರೀದೇವಿ ಇಂಗಳಹಳ್ಳಿ, ರೂಪ ಚಿಕ್ಕಮಠ, 
ತ್ರಿವೇಣಿ ಜೋಶಿ, ಸಾವಿತ್ರಿ ಪಾಟೀಲ, ಪ್ರೀತಿ ಮಾಳವಗೆ ಟ್ರೀಕ್‌ಡ್ಕಾನ್ಸ್‌), ಮುಂತಾದ ಹಲವಾರು ಕಲಾವಿದರನ್ನು ಉದಾಹರಿಸಬಹುದು. 


ಗಮಕ, ಹರಿಕಥೆ, ಕೀರ್ತನೆ 


ಲಕ್ಕುಂಡಿಯ ಕೇಶವನಾಥ ದೇವಾಲಯದಲ್ಲಿರುವ 3 ನೇ ತ್ರಿಭುವನ ತೈಲನ 1152 ರ ಶಾಸನವೊಂದರಲ್ಲಿ “ವೈಷ್ಣವ ಗೀತಿ 
ಮನೋಹರರಪ್ಪ ಲೊಕ್ಕಿಗುಂಡಿ ಊರೊಡೆಯ ಪ್ರಮುಖ ಮಹಾಜನಂ'ಗಳ ಬಗ್ಗೆ ಉಲ್ಲೇಖವಿದೆ. ಇಲ್ಲಿಯ "ವೈಷ್ಣವಗೀತಿ' ಎಂಬುದು 
ಹರಿಕಥೆ ಅಥವಾ ಆ ಬಗೆಯ ವಿಷ್ಣುಪರವಾದ ಹಾಡುಗಳಿರಬಹುದು. ಕನಕದಾಸರ ರಚನೆಗಳಲ್ಲಿ "ಹರಿಕಥೆ ಪ್ರಸಂಗದವರು' ಹಾಡಿ 
ಕುಣಿಯುತ್ತಿದ್ದ ಬಗ್ಗೆ ವಿವರವಿದೆ. ಸುಮಾರು 1450-1500 ರ ವರೆಗೆ ವಿಷ್ಣುವಿನ ಕಥೆಯನ್ನು ಒಳಗೊಂಡಿದ್ದ ಹರಿಕಥೆ ಕಲೆಯು 
ಕ್ರಿಶ. 1650ರ ವೇಳೆಗೆ ಶಿವನ, ಶಿವಭಕ್ತರ ಕಥೆಗಳನ್ನೂ ವಸ್ತುವಾಗಿ ಒಳಗೊಳ್ಳುವಷ್ಟು ಬೆಳೆಯಿತೆಂದು ಎಂ. ಚೆದಾನಂದ ಮೂರ್ತಿಗಳು 
ಅಭಿಪ್ರಾಯ ಪಡುತ್ತಾರೆ. ಶಾಂತವೀರ ದೇಶಿಕ (1650) ನ ತಂದೆ ಚನ್ನವೀರಾರ್ಯನು ಭಕ್ತರ ಮನೆಗಳು ಹಾಗೂ ರಾಜಾಸ್ಥಾನಗಳಲ್ಲಿ 
ಕೀರ್ತನೆ ಮಾಡುತ್ತಿದ್ದನೆಂದೂ, ಮುತ್ತಾತ ಶಿವಲಿಂಗಾರ್ಯನು "ಪುರಾಣ ಬಸವ' ಎಂದೇ ಪ್ರಸಿದ್ಧರಾಗಿದ್ದರೆಂದೂ ಮೂರ್ತಿಯವರು 
ತಿಳಿಸುತಾರೆ. 


ಪಂಪನಲ್ಲಿ "ಕವಿ, ಗಮಕಿ, ವಾದಿ, ವಾಗ್ಮಿ ಎಂದೂ, ಹೊಸೂರಿನ (ಗದಗ ತಾ!) 2 ನೇ ಜಗದೇಕನ 1148 ರ ಶಾಸನದಲ್ಲಿ 
"ಅಕ್ಕರಿಗ, ಆಲೇಖ್ಯ ನಟ, ಗಾಯಕ, ನುಡಿಕಾರ, ಕವಿ'ಗಳಿಗೆ ಅನ್ನದಾನ ನೀಡುತ್ತಿದ್ದ ಬಗ್ಗೆಯೂ ಉಲ್ಲೇಖಗಳಿವೆ. ಪೊನ್ನ ಒಳ್ಳೆಯ 
ಗಮಕಿಯೂ ಆಗಿದ್ದ. ಅತ್ತಿಮಬ್ಬೆ "ಕವಿ, ಕಥಕ, ಗಾಯಕ, ವಾದಕ, ನಟ, ಭಟರಿಗೆ' ಅಭಿಲಷಿತಾರ್ಥ ದಾನವಿನೋದಿಯಾಗಿದ್ದಳು. 
ಕುಮಾರವ್ಯಾಸನಲ್ಲೂ "ಕವಿ, ಗಮಕಿ ವಾದಿ'ಗಳ ಪ್ರಸ್ತಾಪವಿದೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಹರಿಕಥೆ ಗಮಕ ಕಲೆಗಳು ತೀರ 
ಮೊದಲಿನಿಂದಲೇ ಬೆಳೆದು ಬಂದಿತ್ತೆಂದು ಹೇಳಬಹುದು. ಹರಿಕಥೆಗೆ "ಹರಿಕೀರ್ತನೆ' ಎಂದೂ ಹರಿಕಥೆ ಮಾಡುತ್ತಿದ್ದವರನ್ನು 
"ಕೀರ್ತನೆ'ಕಾರರು ಎಂದು ಕಾವ್ಯಗಳಲ್ಲಿ ಕರೆದಿದೆ. 


ಮಹಾರಾಷ್ಟ್ರದಿಂದಲೂ ವಿಠಲಭಕ್ತ ಪರಂಪರೆಯ ಕೀರ್ತನಕಾರರು ಧಾರವಾಡಕ್ಕೆ ಬರುತ್ತಿದ್ದರು. ಟಿಳಕರಂತೆ ಪೇಠಾ ಧರಿಸುವ 
ಇವರು "ತಾಂಡವ ನೃತ್ಯ ಕರೀ ಗಜಾನನ' ಮತ್ತು "ಬೇ ಮಜ ದಿವ್ಯಮತೀ ಸರಸ್ಪತಿ” ಮುಂತಾದ ಮರಾಠಿ ಹಾಡುಗಳಿಂದ ಕೀರ್ತನೆ 
ಆರಂಭಿಸುತ್ತಿದ್ದರು. ; 


ಸಂದರ್ಭಕ್ಕೆ ಅನುಸಾರವಾಗಿ ಒಂದೇ ವ್ಯಕ್ತಿ ಹರಿಕಥೆ, ಗಮಕ ವಾಚನ, ಕೀರ್ತನೆಗಳನ್ನು ಬೇರೆ ಬೇರೆಯಾಗಿ ಮಾಡುತ್ತಿದ್ದಿರಬಹುದು. 
ಈ ಶತಮಾನದ ಆರಂಭದಲ್ಲಿ ಮುಳಗುಂದದ ರಾಮಶಾಸ್ತಿ ಬಾಳಾಶಾಸ್ತ್ರಿ ನರಗುಂದದ ಚಿದಂಬರ ಶಾಸ್ತ್ರಿ ಹರಿಸರ್ವೋತ್ತಮಾಚಾರ್ಯರು 
ಪ್ರಸಿದ್ದ ಕೀರ್ತನಕಾರರಾಗಿದ್ದರು. ಇದೇ ವೇಳೆಯಲ್ಲಿ ಶಾಂತಕವಿಗಳು (ಬಾಳಾಚಾರ್ಯ ಸಕ್ಕರಿ) ಹಿಂದೆ ಬಳಕೆಯಲ್ಲಿದ್ದ ಹಳೆಯ ಕಥೆಗಳ 
ಬದಲಿಗೆ ಹೊಸ ಪ್ರಕಾರದ ಕೀರ್ತನೆಗಳನ್ನು ರಚಿಸಿ ಪ್ರಚಾರಪಡಿಸಿದರು. ಅವರ "ವಿದ್ಯಾರಣ್ಯ ಕೀರ್ತನೆ' ಮಹತ್ವದ ಕೃತಿ. ಶಾಂತಕವಿಗಳು 
1918ರ ಸಾಹಿತ್ಯ ಸಮ್ಮೇಳನಕ್ಕೆ ಹರಿಕಥೆ ಮಾಡಿ ಹಣ ಸಂಗ್ರಹಿಸಿದುದಾಗಿ ತಿಳಿದು ಬರುತ್ತದೆ. ರಾಷ್ಟ್ರೀಯ ಜಾಗೃತಿಗೂ ಕೀರ್ತನೆಯನ್ನು 
ಬಳಸಿದ ಇವರ ಇತರ ಅನುಕರಣಕಾರರೆಂದರೆ ಮುದವೀಡು ಕೃಷ್ಣರಾಯರು, ಜಯರಾಮಾಚಾರ್ಯ ಕೊಪ್ಪಳ (ಇವರು ಹೈದರಾಬಾದ್‌ 
ಕರ್ನಾಟಕದವರು), ರಾ.ವೆ. ಕರಗುದರಿ ಹಾಗೂ ಬೆಟಗೇರಿಯ ಕಳ್ಳಿ ತಿಪ್ಪ ಶಾಸ್ತ್ರಿ. ಗದಗಿನ ವೀರನಾರಾಯಣ ಸ್ತುತಿ ರಚಿಸಿರುವ 
ಶೇಷಾಚಾರ್‌ ಗುಡಿ, ಹೊಂಬಾಳೆ ಶೇಷಾಚಾರ್ಯರು, ಭಾರತದ ಬಿಂದುರಾಯರು, ಮುಂಡರಗಿ ಹರಿಸರ್ವೋತ್ತಮದಾಸರು, 
ಕುರ್ತಕೋಟಿಯ ಕೃಷ್ಣಾಶಾಸ್ತ್ರಿ ಶ್ರಿಪಾದ ಶಾಸ್ತ್ರಿ ಶಿರಹಟ್ಟಿ ಬಳಿಯ ತಂಗೋಳದ ದಾಸಾಚಾರ್ಯರು, ರೋಣದ ಕಟ್ಟೆ 


ಆ 
ಹನುಮಂತಾಚಾರ್ಯ, ಧಾರವಾಡದ ಗುರುರಾಜಾಚಾರ್ಯ ಗುಡಿ, ಗಮಕಿ ಪೂಜಾ ಕೃಷ್ಣಾಚಾರ್‌, ಕಾರಡಗಿ ಗಚ್ಚಿನಮಠದ ನಾಗಭೂಷಣ 


ಸಾಹಿತ್ಯ ಮತ್ತು ಸಂಸ್ಕೃತಿ 771 


ಸ್ವಾಮಿಗಳು, ಲಕ್ಕುಂಡಿಯ ಮಹಂತೇಶ ಶಾಸ್ತ್ರಿಗಳು, ಮುದಗಲ್‌ ಹಿರೇಮಠ ಪ್ರಥಮನಾಥ ಶಾಸ್ತ್ರಿ ವಿಜಯಲಕ್ಷ್ಮಿ ಲೂತೀಮಠ, 
ಮಳ್ಳಿಗಟ್ಟಿ ಗಿರಿಮಲ್ಲಯ್ಯಶಾಸ್ತ್ರಿ ಹೊಸರಿತ್ತಿ ನಿಜಲಿಂಗ ಶಾಸ್ತ್ರಿ ಕುರುಬಗೊಂಡ ಪಂಚಾಕ್ಷರಿ ಶಾಸ್ತ್ರಿ ಮತ್ತು ವೀರಭದ್ರಯ್ಯ ಶಾಸ್ತ್ರಿ 
ಹಾವೇರಿಯ ಮೃತ್ಕುಂಜಯ ಲಕಮಾಪುರ, ಕಾರಿಶೆಟ್ಟಿ ಹಳ್ಳಿಯ ಮಲ್ಲಿಕಾರ್ಜುನಶಾಸ್ತ್ರ ಮತ್ತು ಗದಿಗಯ್ಯ ಶಾಸ್ತ್ರಿ ಮಳಲಿ ಫಕೀರಯ್ಯ 
ಶಾಸ್ತ್ರಿ ಲಖಮಾಪುರದ ಟಿ.ಎಂ. ಚಂದ್ರಶೇಖರ ಶಾಸ್ತ್ರಿ ಆಲಕಟ್ಟಿ ಬಸಯ್ಯಶಾಸ್ತ್ರಿ ಸಾಸಿವೆಹಳ್ಳಿ ಮಲ್ಲಯ್ಯ ಶಾಸ್ತ್ರಿ, ಹನುಮೇಶವಿಠಲ, 
ಹುಸೇನ್‌ದಾಸರು, ಸಿದ್ದೇಶ್ವರ ಶಾಸ್ತ್ರಿ ಭೀಮಾಚಾರ್ಯರು, ಸದಾಶಿವ ಸ್ವಾಮಿಗಳು, ಆರ್‌.ಎಸ್‌. ಕುಲಕರ್ಣಿ ಮುಂತಾದವರು ಕೀರ್ತನೆ, 
ಹರಿಕಥೆಯ ಕಲಾವಿದರುಗಳು. 


ಅಂತೆಯೇ ಹಳೆಯ ತಲೆಮಾರಿನವರಲ್ಲಿ ವಿಡಂಬನಾತಕ್ರ ರಸನಿರೂಪಣೆಯ ತೊರವಿ ಮಲ್ಲಾರಿರಾವ್‌, ಅಸ್ಪೃಶ್ಯತಾ ನಿವಾರಣೆಯ 
ಬಗ್ಗೆ ಕೀರ್ತನೆ ಮಾಡುತ್ತಿದ್ದ ಭೀಮದಾಸ್‌ ಎಸ್‌. ಮುತ್ತಗೀಕರ್‌ ಹಾಗೂ ಸುಬ್ಬಣ್ಣಾಚಾರ್ಯ ಅಕ್ಕಿವಳ್ಳಿ, ಆಕಾಶವಾಣಿ ದೂರದರ್ಶನಗಳ 
ಕಲಾವಿದ ಹನುಮಂತಾಚಾರ್ಯಕಟ್ಟಿ ಹೊರರಾಜ್ಯಗಳಲ್ಲೂ ಪ್ರವಾಸ ಮಾಡಿ ಪ್ರಸಿದ್ದರಾದ ಸವಣೂರು ಗುರುರಾಜಾಚಾರ್ಯ, "ಸ್ವೀನೀತಿ 
ಪದ್ಯಮಾಲೆ' ರಚಿಸಿದ ದೇವಗಿರಿಯ ಶಿವಯೋಗಿ ಶಾಸ್ತ್ರಿಗಳು, ಹಲವಾರು ದೇವರನಾಮಗಳ ಕರ್ತೃ ಪಂಡಿತ ಮಧ್ಯೇಶ ಗಲಗಲಿ, 
ಹರಿಕಥೆಯೊಂದಿಗೆ ಭಕ್ತಿಭಾವದಿಂದ ನರ್ತಿಸುತ್ತಿದ್ದ ಭೀಮದಾಸರು ಮತ್ತು ಅವರ ಪತ್ನಿ ಭಾರತೀಬಾಯಿ ಮುತ್ತಗೀಕರ, ದೇಶಪ್ರೇಮ, 
ರಾಷ್ಟ್ರಭಕ್ತಿ ಸಮಾಜ ಸುಧಾರಣೆಗಳನ್ನು ಕೀರ್ತನೆಗಳ ಮೂಲಕ ಕನ್ನಡ, ಮರಾಠಿಗಳಲ್ಲಿ ಪ್ರಸರಿಸುತ್ತಿದ್ದ ಹಳೇಹುಬ್ಬಳ್ಳಿಯ ಇಂದ್ರಾಣಿ 
ಗುರ್ಲಹೊಸೂರು ಮತ್ತು ಸರ್ವಮಂಗಳ ಗುರ್ಲಹೊಸೂರು, ಬಾಲಕಲಾವಿದ ಉಡುಪಿ ಕೃಷ್ಣ ಕಾವ್ಯಾಲಂಕಾರ ಬಿರುದಾಂಕಿತ 
ಸೋಮಶೇಖರ ಶಾಸ್ತ್ರಿಗಳು, ಸ್ವಾತಂತ್ರ್ಯ ಯೋಧ ಶಿರಹಟ್ಟಿಯ ನಾರಾಯಣಾಚಾರ್ಯರು, ಗಮಕಿ ಗದುಗಿನ ದ.ಕೃ. ಹಬಸೂರ, ಜಿ.ಡಿ. 
ಸಾಲಿಮಠ, ಆರ್‌.ವಿ. ಕರಿಗುದರಿ ಶಂಕರಪ್ಪ ನೀಲಕಂಠಪ್ಪ ಮನು ಇತ್ಯಾದಿ ಅನೇಕ ಕಲಾವಿದರನ್ನು ಗುರುತಿಸಬಹುದು. 


ಗದಗಿನ ವೀರೇಶ್ವರ ಪುಣ್ಯಾಶ್ರಮದಿಂದ ಹಲವಾರು ಕೀರ್ತನಕಾರರು ಹೊರಬಂದಿದ್ದು ಅವರಲ್ಲಿ ಕೀರ್ತನ ಕಲಾ ಕೇಸರಿ ಕಲ್ಪಿನಾಥ 
ಶಾಸ್ತ್ರಿ ಅವರು ಒಬ್ಬ ಪ್ರಮುಖರು. ಇವರ ಕೆಲವು ಕೀರ್ತನೆಗಳು ಕ್ಯಾಸೆಟ್‌ (ಧ್ವನಿಸುರಳಿ) ರೂಪದಲ್ಲಿ ಬಂದಿವೆ. ಹುಬ್ಬಳ್ಳಿಯಲ್ಲಿ "ಸ್ವರ 
ಭಾರತಿ ಗಮಕ ಸಂಗೀತ ವಿದ್ಯಾಲಯ'ವನ್ನು ಜಯಲಕ್ಷ್ಮಿ ಇನಾಂದಾರ್‌ ಅವರು 1983 ರಲ್ಲಿ ಸ್ಥಾಪಿಸಿದ್ದು ಗಮಕ ಕಲೆಯಲ್ಲಿ ತರಬೇತಿ 
ನೀಡಲಾಗುತ್ತಿದೆ. ಜಿಲ್ಲೆಯ ಇನ್ನೂ ಕೆಲವು ಸಂಗೀತ ಶಾಲೆಗಳಲ್ಲಿ ಗಮಕ, ಕೀರ್ತನೆಗಳನ್ನು ಕಲಿಸಿಕೊಡಲಾಗುತ್ತಿದೆ. 


ಸುಗಮ ಸಂಗೀತ 


ಶಾಸ್ತ್ರೀಯ ಸಂಗೀತದಿಂದ ಹೊರತಾದ, ಭಾವಗೀತೆ, ಭಕ್ತಿಗೀತೆ, ದಾಸವಾಣಿ, ವಚನ, ಭಜನೆ, ಜನಪದ ಗೀತೆ, ರಂಗಗೀತೆ, 
ಸಿನಿಮಾ ಹಾಡು ಇತ್ಯಾದಿಗಳನ್ನು ಸುಗಮಸಂಗೀತ ಅಥವಾ ಲಘು ಸಂಗೀತ ಎಂದು ಕರೆಯಬಹುದಾಗಿದ್ದು ಈ ಪ್ರಕಾರದ 
ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿದೆ. ಶಾಲಾ ಕಾಲೇಜುಗಳ ಇಲ್ಲವೆ ಸಂಘ ಸಂಸ್ಥೆಗಳ ಹಾಗೂ ನಾಡಹಬ್ಬಗಳ 
ಸಂದರ್ಭದಲ್ಲಿ ರೂಪಿಸುವ ಕಾರ್ಯಕ್ರಮಗಳಲ್ಲಿ ಲಘು ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ರ ನೀಡಲಾಗುತ್ತಿದ್ದು ಕೆಲವು ಹಿರಿಯ ಶಾಸ್ತ್ರೀಯ 
ಸಂಗೀತಗಾರರೂ ಭಾವಗೀತೆ ಇತ್ಯಾದಿಗಳನ್ನು ಹಾಡುವುದುಂಟು. ಉಷಾದಾತಾರ್‌, ಜಾನಕಿ ಅಯ್ಕರ್‌, ಕಮಲ ಪುರಂಧರೆ, ಶಾಮಲ 
ಕೆ. ಕುಲಕರ್ಣಿ, ಕುಮಾರದಾಸ್‌, ರೋಹಿಣಿ ದೇಶಪಾಂಡೆ ಮುಂತಾದ ಹಿರಿಯ ಕಿರಿಯ ಶಾಸ್ತ್ರೀಯ ಸಂಗೀತಗಾರರು ಸುಗಮ 


ಸಂಗೀತದ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. 


ಉಳಿದಂತೆ ಶಶಿಕಲಾ ಮಹಾಂತ, ರಾಜು ನದಾಫ್‌, ಜಯಶ್ರೀ ಹಳಕೊಪ್ಪ ಹೂಗಾರ ಕುಮಾರಿ, ಸಿ.ಎಸ್‌. ರಾಯ್ಕರ್‌, ವೀರೇಶ 
ಹಿರೇಮಠ, ದಾಕ್ಷಾಯಣಿ ಲಂಬಿ, ಗಾಯಿತ್ರಿ ಎನ್‌. ಜೋಶಿ, ಸುಮಿತ್ರದೀಕ್ಷಿತ್‌, ಅನಿತಾ ಕುಲಕರ್ಣಿ, ಉಷಾ ದೀಕ್ಷಿತ್‌, ಮಾಧುರಿ 
ವೈದ್ಯ, ಸುಕನ್ಯಾ ಶೇಟ್‌, ರಾಜಶ್ರೀ ವೈದ್ಯ, ಶ್ರೀನಿವಾಸ ದೇಶಪಾಂಡೆ, ಯಶವಂತ ಹಳಬಂಡಿ, ಭೈರವಿ ಪ್ರಭು, ಆಶಾ ಪಿಸೆ, ಕಲ್ಪನಾ 
ಕವಳೇಕರ, ಸುಮನ್‌ ಕವಳೇಕರ, ಜಯಲಕ್ಷ್ಮಿ ಬಳ್ಳಾರಿ, ಪ್ರದೀಪ ಪ್ರಭು, ರವಿ ಕುಶಾಲ್‌ ಕುಲಕರ್ಣಿ, ವಿಕಿ ಜಾಲಿಹಾಳ, ಸಂಜಯ 
ಕುಲಕರ್ಣಿ, ಶ್ರಿಪಾದಗಡ್ವಿ ಪ್ರಿಪಾದ ಹೆಗಡೆ, ಜಯಲಕ್ಷ್ಮಿ ಉಗ್ರಾಣಿ, ಬಿ. ಶಂಕರರಾವ್‌ ಜೋಶಿ, ಮಂಜುಳಾ, ನಾಳ ರೂಪ, 
ಜಯದೇವಿ ಜಂಗಮ ಶೆಟ್ಟಿ ಸುಮಂಗಲ ಜಂಗಮ ಶೆಟ್ಟಿ ವಿಜಯಲಕ್ಷ್ಮಿ ಕಲ್ಲೂರಕರ, ಆಶಾ ಪ್ರಳಯಕಾಲಮಠ, ಹಟಾತ್‌ 
ರಾಯಚೂರ್‌ಕರ್‌, ಚಂದ್ರಿಕಾ ಬಂಡಿವಾಡ, ವಾಣಿ ಮುಧೋಳ, ಜ್ಯೋತಿ ದೇಸಾಯಿ, ಸುಜಾತ ಪಾಠಕ್‌, ನಾಗರತ್ನ ಪಾಠಕ್‌, ಹೇಮ 


772 ಧಾರವಾಡ ಜಿಲ್ಲೆ 


ನವರತ್ನ, ಮುಂತಾದ ಅನೇಕರನ್ನು ಉದಾಹರಿಸಬಹುದು. ಸುಗಮ ಸಂಗೀತದಲ್ಲಿ ಹುಬ್ಬಳ್ಳಿಯ ಸಂಗೀತಾ ಕಟ್ಟಿ ಹೆಸರು ಗಳಿಸಿದ್ದಾರೆ. 
ಇವರ ಅನೇಕ ಕ್ಯಾಸೆಟ್‌ಗಳೂ ಬಂದಿವೆ. 


ವಾದ್ಯ ಕಲಾವಿದರಲ್ಲಿ ಕುಮಾರ ಹಳಕೊಪ್ಪ, ಅಲ್ಲಮ ಪ್ರಭು ಹಿರೇಮಠ, ಎಂ. ಮಲ್ಲೇಶ್‌, ವಿಜಯ ಕುಲಕರ್ಣಿ, ವಿಷ್ಣು 
ಕಡೆಣ್ಣವರ, ವಿನಾಯಕ ಕಾಂಬಳಿ, ರಮೇಶ ಹಳಗದ್ವೆ ವಸಂತ ಕನಕಾಪುರ, ಅಲ್ಲಮ ಪ್ರಬು ಕಡಕೋಳ, ಷಡಕ್ಷರಿ ಶೀಲವಂತರ, 
ಶಾಂತೇಶ ಕರಗುದರಿ, ಎಸ್‌.ಬಿ. ಮಹಾಪುರುಷ, ಮುರಳೀಧರ ರಾವ್‌, ರಾಜಕುಮಾರ, ಶ್ರೀಕಾಂತ ಉಪಾಧ್ಯ ಇತ್ಯಾದಿ ಹಲವಾರು 
ಪ್ರತಿಭಾವಂತರಿದ್ದಾರೆ. ಹಾಡುಗಾರಿಕೆ ಹಾಗೂ ವಾದ್ಯ ಸಂಗೀತಕಾರರಾದ ಈ ಕಲಾವಿದರಲ್ಲಿ ಅನೇಕರು ಶಾಸ್ತ್ರೀಯ ಸಂಗೀತವನ್ನು 
ಕ್ರಮಬದ್ಧವಾಗಿ ಅಭ್ಯಸಿಸಿದ್ದಾರಲ್ಲದೆ ಕಾರ್ಯಕ್ರಮಗಳನ್ನೂ ನೀಡಿದ್ದಾರೆ. ಈಚೆಗೆ ಜಿಲ್ಲೆಯಲ್ಲಿ ಸಾಕ್ಷರತಾ ಆಂದೋಲನ ಹಾಗೂ ಕುಟುಂಬ 
ಕಲ್ಯಾಣ ಪ್ರಚಾರಕ್ಕೆ ಕಲಾತಂಡಗಳ ಸುಗಮ ಸಂಗೀತವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಲಾಗುತ್ತಿದೆ. 


ಧ್ವನಿ ಮುದಿಕೆ 


ಉತ್ತರಾದಿ ಸಂಗೀತ ಈ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯವಾದುದಕ್ಕೆ ಕಾರಣ ನಾಟಕಗಳು ಮತ್ತು ಧ್ವನಿಮುದ್ರಿಕೆಗಳು. ಅಂದಿನ 
ನಾಟಕಗಳಲ್ಲಿ ಕೆಲವೊಮ್ಮೆ ಹಿಂದುಸ್ಥಾನಿ ಸಂಗೀತದ ಪೂರ್ಣ ಪ್ರಮಾಣದ "ಬೈಠಕ್‌' ಸಹ ಸೇರಿಸುತ್ತಿದ್ದುದುಂಟು. ಅಂತೆಯೇ ಶತಮಾನದ 
ಆರಂಭದಿಂದಲೇ ಧ್ವನಿಮುದ್ರಿಕೆ (ಗ್ರಾಮೊಫೋನ್‌)ಯ ಅಂಗಡಿಗಳು ಹುಬ್ಬಳ್ಳಿ, ಧಾರವಾಡ, ಗದಗ್‌ಗಳಲ್ಲಿದ್ದು ಈ ಸಲಕರಣೆಯನ್ನು 
ಕಾರ್ಯಕ್ರಮಗಳಿಗೆ ಬಾಡಿಗೆಗೆ ವಿತರಿಸುತ್ತಿದ್ದರು. ಪುಣೆ, ಮುಂಬಯಿ ಹಾಗೂ ಉತ್ತರ ಭಾರತದ ಅನೇಕ ಗಣ್ಯರ ಸಂಗೀತದ 
“ರೆಕಾರ್ಡ್‌'ಗಳು ಇಲ್ಲಿ (ಜಿಲ್ಲೆಯಲ್ಲಿ) ಸುಲಭವಾಗಿ ಕೇಳಲು ದೊರೆಯುತ್ತಿದ್ದು ಜನಸಾಮಾನ್ಯರಲ್ಲದೆ ಸಂಗೀತ ವಿದ್ಯಾರ್ಥಿಗಳೂ ಇವುಗಳ 
ಪ್ರಯೋಜನ ಪಡೆದುಕೊಳ್ಳುವಂತಾಯಿತು. ಧಾರವಾಡದ ಶ್ರೀಪಾದರಾವ್‌ ತಾಮಣಕರ್‌. ಹಾಗೂ ಗದಗಿನ ಭೂಸದ ಅವರುಗಳ 
ಗ್ರಾಮಾಫೋನ್‌ ಅಂಗಡಿಗಳಲ್ಲಿ ಪ್ರದರ್ಶನಕ್ಕೆಂದು ಹಾಕುತ್ತಿದ್ದ ಹಾಡುಗಳು ಗಂಗೂಬಾಯಿ ಹಾನಗಲ್‌ ಮತ್ತು ಭೀಮಸೇನ ಜೋಶಿ 
ಅವರಿಗೆ ಸಂಗೀತ ಕಲಿಯಲು ಇನ್ನಷ್ಟು ಸ್ಪೂರ್ತಿ ನೀಡಿದ್ದು ಪ್ರಸಿದ್ಧ ವಿಷಯ. ಅಂತೆಯೇ ಜಿಲ್ಲೆಯ ಕಲಾವಿದರ ಧ್ವನಿಮುದ್ರಿಕೆಗಳು 
ಪುಣೆ ಮುಂಬಯಿಗಳಲ್ಲೆಲ್ಲಾ ದೊರೆಯುವಂತಾಗಿದ್ದು ಇಲ್ಲಿಯ ಕಲಾವಿದರು ಅಲ್ಲಿ ಪ್ರಸಿದ್ದಿ ಪಡೆಯಲೂ ಕಾರಣವಾಯಿತು. 


ಈ ಶತಮಾನದ ಆರಂಭದಲ್ಲೇ ಅಬ್ದುಲ್‌ ಕರೀಂಖಾನರ ಉತ್ತರಾದಿಯಲ್ಲದೆ ತ್ಯಾಗರಾಜರ ಕೀರ್ತನೆಗಳನ್ನು ಧ್ವನಿಮುದ್ರಿಸಲಾಗಿತ್ತು. 
ನಂತರ ರಹಮತ್‌ ಖಾನ್‌ ಅವರ ಐದು ಧ್ವನಿಮುದ್ರಿಕೆಗಳು ಹೊರಬಂದವು. 1933-34 ರಲ್ಲಿ ಹೆಸರಾಂತ ಸಂಗೀತಗಾರರ 
ಧ್ವನಿಮುದ್ರಿಕೆಗಳಾದವು. ಈ ವರ್ಷಗಳಲ್ಲಿ ಪಂಚಾಕ್ಷರಿ ಗವಾಯಿಗಳು ದಕ್ಷಿಣಾದಿಯಲ್ಲಿ ಹಾಡಿದ ತ್ಯಾಗರಾಜರ ಕೀರ್ತನೆಗಳಲ್ಲದೆ, 
ನಿಜಗುಣ ಶಿವಯೋಗಿಗಳ ವಚನವನ್ನು ಹಿಂದೂಸ್ಥಾನೀ ಶೈಲಿಯಲ್ಲಿ ಹಾಡಿದರು. ಇವುಗಳನ್ನು ಮುದ್ರಿಸಿ ಮಾರಾಟಕ್ಕೆ ತಂದ 
ಎಚ್‌.ಎಂ.ವಿ. ಹೌಸ್‌ (ಓಸ್‌ ಮಾಸ್ಟರ್‌ ವಾಯಸ್‌) ಅವರು ಕನ್ನಡ ಸಂಗೀತವನ್ನು ವಿರೋಧಿಸಿದರೂ ಗವಾಯಿಗಳ ಒತ್ತಡಕ್ಕೆ 
ಮಣಿಯಬೇಕಾಯಿತು. ಮುಂದೆ ಕನ್ನಡ ಹಾಡಿನ ಪರಂಪರೆ ಮುಂದುವರಿಯಿತು. ಅದೇ ವರ್ಷ ಮಲ್ಲಿಕಾರ್ಜುನ ಮನ್ಸೂರರು 
ಹಾಡಿದ ಶಿಶುನಾಳರ. "ತೇರನೆಳೆಯುತ್ತಾರೆ ತಂಗಿ' ಮುದ್ರಿಕೆಯಾಗಿ ಜನಪ್ರಿಯವಾಯಿತು. 33-34 ರಲ್ಲಿ ಗಂಗೂಬಾಯಿ ಹಾನಗಲ್‌ 
ಅವರ 12 ಧ್ವನಿ ಮುದ್ರಿಕೆಗಳಾದವು. 39-41 ರ ಅವಧಿಯಲ್ಲಿ ಬಸವರಾಜ ರಾಜಗುರುಗಳ ಹಲವಾರು ಧ್ವನಿ ಮುದ್ರಿಕೆಗಳಾದವು. 
1935 ರಲ್ಲಿ ಬಸವರಾಜ ಮನ್ಸೂರ್‌ ಅವರ ಪೌರಾಣಿಕ ನಾಟಕಗಳ ಆರು ಹಾಡುಗಳು ಎಚ್‌.ಎಂ.ವಿ.ಯಿಂದಲೂ ಕನ್ನಡ ಜನಪ್ರಿಯ 
ನಾಟಕಗಳ ಹಾಡುಗಳು ಓಡಿಯನ್‌ ರೆಕಾರ್ಡಿಗ್‌ ಕಂಪನಿಯಿಂದಲೂ ಹೊರಬಿದ್ದವು. ಮುಂದೆಯೂ ಎಚ್‌.ಎಂ.ವಿ. ಅವರು 
ಹನುಮಂತಸಿಂಗ್‌ ಹಾನಗಲ್‌, ಕಮಲ ಪುರಂದರೆ ಅವರುಗಳ ಕನ್ನಡ ಹಾಡುಗಳು ಮತ್ತು ವಿಠಲಸಾ ಕಬಾಡಿ ಅವರ ಮರಾಠಿ 
ಅಭಂಗ, ದಾಸವಾಣಿ ಇತ್ಯಾದಿಗಳ ಧ್ವನಿಮುದ್ರಿಕೆ (ರೆಕಾರ್ಡ್‌ ಪ್ಲೇಯರ್‌) ಹೊರತಂದರು. ಮೊದಲಿಗೆ ಮೂರು ನಿಮಿಷಗಳ ಚಿಕ್ಕ 
ಅಳತೆಯ ರೆಕಾರ್ಡ್‌ಗಳು ನಂತರ ದೊಡ್ಡ ಅಳತೆಗೆ (ಲಾಂಗ್‌ ಪ್ಲೆ - ಎಲ್‌.ಪಿ) ಬದಲುಗೊಂಡಿತು. ಭೀಮಸೇನ ಜೋಷಿ ಅವರ 
ಸಂಗೀತದ ಎಲ್‌.ಪಿ.ರೆಕಾರ್ಡ್‌ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿರುವುದಾಗಿ ತಿಳಿದು ಬರುತ್ತದೆ. 


ಧ್ವನಿಸುರುಳಿಗಳು (ಟೇಪ್‌ ರೆಕಾರ್ಡ್‌? ಬಳಕೆಗೆ ಬಂದ ಮೇಲೆ ಜಿಲ್ಲೆಯಲ್ಲಿ ಕ್ಯಾಸೆಟ್‌ ಸಂಸ್ಕೃತಿ ಆರಂಭವಾಯಿತು. ಸ್ವತಃ 
ಆಕಾಶವಾಣಿ ನಿಲಯದವರು ನೂರಾರು ದೊಡ್ಡ ಅಳತೆಯ ಸುರಳಿಯಲ್ಲಿ (ಸ್ಟೂಲ್‌?) ಪ್ರಸಿದ್ದ ಕಲಾವಿದರ ಸಂಗೀತವನ್ನು ಮುದ್ರಿಸಿ 
ಇರಿಸಿದ್ದಾರೆ. ಇವಲ್ಲದೆ ಶಿವರಾಜ ಗವಾಯಿಗಳ ವಚನಗಳು, ಹುಸೇನ್‌ದಾಸರ ದಾಸರಪದಗಳು ದ್ವನಿಸುರಳಿಗಳಾಗಿ ಬಂದಿವೆ. ಗದಗದ 


ಸಾಹಿತ್ಯ ಮತ್ತು ಸಂಸ್ಕೃತಿ 773 


ಕೀರ್ತನಕಾರ ಸಿದ್ದೇಶ್ವರಶಾಸ್ತ್ರಿ ಅವರ ಕೀರ್ತನೆಗಳ 25ಕ್ಕೂ ಹೆಚ್ಚು ಧ್ವನಿ ಸುರಳಿಗಳು ಬಂದಿವೆ. ಶಿರಹಟ್ಟಿಮಠ, ಗದಗಿನ ಸಿದ್ದಾರೂಢಮಠ 


ಕೆಲವು ಕ್ಯಾಸೆಟ್‌ಗಳನ್ನೂ ಹುಬ್ಬಳ್ಳಿಯ ಮೂರು ಸಾವಿರಮಠದವರು ಅಶ್ವಿನಿ ಕ್ಯಾಸೆಟ್‌ ಅವರ ಮೂಲಕ ಎರಡು ಕ್ಯಾಸೆಟ್‌ಗಳನ್ನೂ 
ಹೊರತಂದಿದ್ದಾರೆ. 


ಹುಬ್ಬಳ್ಳಿಯ ರವಿ ಕುಶಾಲ್‌ ಕುಲಕರ್ಣಿ ಅವರ ಹಿನ್ನಲೆಗಾಯನದ 90 ಕ್ಕೂ ಹೆಚ್ಚು ಕ್ಯಾಸೆಟ್‌ ಬಂದಿದೆ. ಹನುಮಂತರಾವ್‌ 
ಬುರ್ಲಿ ಅವರ ಸಂಗೀತ ಹಾಗೂ ಭೀಮಸೇನ ಮರೋಳರ ತಬಲಾ, ಶಿವಪ್ಪ ತರಲಘಟ್ಟಿ ಅವರ ಸಿತಾರ್‌ಗಳು ಕ್ಯಾಸೆಟ್‌ಗಳಾಗಿವೆ. 
ದೇವೇಂದ್ರಕುಮಾರ ಪತ್ತಾರರು ನೂರೈವತ್ತಕ್ಕೂ ಹೆಚ್ಚು ಭಾವಗೀತೆ, ಭಕ್ತಿಗೀತೆಗಳಿಗೆ ರಾಗ ಸಂಯೋಜಿಸಿ ಹಾಡಿದ್ದಾರೆ. ಇವರು ಖ್ಯಾತ 
ನಟ ಡಾ।। ರಾಜಕುಮಾರ್‌ ಅವರೊಂದಿಗೆ ಹಾಡಿರುವುದೂ ದ್ವನಿ ಸುರಳಿಯ ರೂಪದಲ್ಲಿ ಬಂದಿವೆ. ಹುಬ್ಬಳ್ಳಿಯ ಜೈಭವಾನಿ ಕ್ಯಾಸೆಟ್‌ 
ಹಾಗೂ ಮಾರುತಿ ಕ್ಯಾಸೆಟ್‌ ಕಂಪನಿಗಳು ಕೆಲವು ಕ್ಯಾಸೆಟ್‌ ತಂದಿದ್ದು ಇಂದು ಈ ಕಂಪನಿಗಳು ಸ್ಥಗಿತವಾಗಿದೆ. ಹುಬ್ಬಳ್ಳಿಯ ವಿಜಯ 
ಕ್ಯಾಸೆಟ್‌ ಅವರ "ವಿಜಯ ರೆಕಾರ್ಡಿಗ್‌ ಸರ್ವೀಸಸ್‌' 1984ರಲ್ಲಿ ಆರಂಭವಾಗಿದ್ದು ಬಸವರಾಜ ರಾಜಗುರುಗಳ ಸಂಗೀತ, ನಾಕೋಡರ 
ತಬಲಾ, ರಾಜೇಂದ್ರ ಕುಲಕರ್ಣಿ ಅವರ ಕೊಳಲು ಇತ್ಯಾದಿಗಳಲ್ಲದೆ ನಾಟಕ, ಭಕ್ತಿಗೀತೆಗಳು ಕುರಿತು ದ್ವನಿ ಸುರಳಿ ಹೊರತಂದಿದೆ. 
ಜನಪದ ಗೀತೆಗಳ ಸಂಗ್ರಹಗಳೇ ಅಧಿಕವಾಗಿ ಇವರಿಂದ ಕ್ಯಾಸೆಟ್‌ ರೂಪದಲ್ಲಿ ಹೊರಬಂದಿದೆ. ಇವರು ಎಚ್‌.ಎಂ.ವಿ. ಸಂಗೀತ, 
ಇತ್ಯಾದಿ ಬೇರೆ ಬೇರೆ ಕಂಪನಿಗಳ ಕ್ಯಾಸೆಟ್‌ ಸಹ ಮಾರುತ್ತಿದ್ದು ತಿಂಗಳಿಗೆ 2000 ಕ್ಯಾಸೆಟ್‌ಗಳ ಮಾರಾಟವಾಗುತ್ತಿವೆ. 


ಚಿತ್ರಕಲೆ 


ಕರ್ನಾಟಕದ ಚಿತ್ರಕಲಾ ಕ್ಷೇತ್ರಕ್ಕೆ ಧಾರವಾಡ ಜಿಲ್ಲೆಯೂ ತನ್ನ ಪಾಲಿನ ಕಾಣಿಕೆಯನ್ನು ಸಲ್ಲಿಸಿದೆ. ಆದರೆ ಜಿಲ್ಲೆಯ ಈಶಾನ್ಯ 
ದಿಕ್ಕಿನಲ್ಲಿ ಜಿಲ್ಲೆಗೆ ಹೊಂದಿಕೊಂಡಂತೇ ಇರುವ ರಾಯಚೂರು ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಕಂಡು ಬರುವ 
ಆದಿಮಾನವನ, ಇತಿಹಾಸ . ಪೂರ್ವಕಾಲದ ಗುಹಾಚಿತ್ರಗಳು ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರದೆ ಇರುವುದು ಸೋಜಿಗವಾಗಿದೆ. 
ಐತಿಹಾಸಿಕ ಕಾಲದಲ್ಲಿ ರಾಷ್ಟ್ರಕೂಟ, ಕಲ್ಯಾಣಿ ಚಾಳುಕ್ಕರ ನೂರಾರು ಶಿಲ್ಪಗಳು, ದೇವಾಲಯಗಳು ಕಂಡು ಬಂದರೂ, ಈ 
ದೇವಾಲಯಗಳ ರಚನೆಯ ವೈಶಿಷ್ಟದಿಂದಾಗಿ ಅವುಗಳಲ್ಲಿ ಚಿತ್ರಕಲೆ ಕಂಡುಬರುವುದಿಲ್ಲ ಆದರೂ ಈ ಕಾಲದಲ್ಲಿ ಬಿಡಿ ಚಿತ್ರ ರಚಿಸುವ 
ಕಲಾವಿದರು ಇದ್ದಿರಬಹುದು. ಗದಗ ತಾಲೂಕಿನ ಕುರ್ತಕೋಟಿಯ ಕ್ರಿ.ಶ. 1082 ರ ಶಾಸನವೊಂದು ಬಮನ ಮಗ ಐಯ್ಯಣ 
ಎಂಬಾತ ಮರ, ಇಟ್ಟಿಗೆ, ದಂತ ಹಾಗೂ ಚಿತ್ರಕಲೆಗಳಲ್ಲಿ ಶಾಸ್ತ್ರೋಕ್ತವಾಗಿ ಕೃತಿ ರಚನೆಯನ್ನು ಮಾಡುತ್ತಿದ್ದು ಕಮಾಧ ವಿದ್ಯೆಯಲ್ಲಿ 
ವಶ್ವಕರ್ಮನಿಗಿಂತಲೂ ಮಿಗಿಲು ಎಂದೆನಿಸಿದ್ದನೆಂದು ವರ್ಣಿಸುತ್ತದೆ. ಅಂತೆಯೇ ಧಾರವಾಡ ಜಿಲ್ಲೆಯ ಹಲವಾರು ಪ್ರಸಿದ್ದ ಕವಿಗಳು 
ತಮ್ಮ ಕಾವ್ಯಗಳಲ್ಲಿ ಚಿತ್ರಕಲೆಯನ್ನು ಕುರಿತು ಕೆಲವು ಸಂಗತಿಗಳನ್ನು ತಿಳಿಸುತ್ತಾರೆ. ಪಂಪನ "ಆದಿ ಪುರಾಣದ', ಭವಾವಳಿಯ 
ಕಥೆಯೊಂದರಲ್ಲಿ ಪತಿ-ಪತ್ನಿಯರು ತಮ್ಮ ಹಿಂದಣ ಜನದ ಕಥೆಯನ್ನು ಚಿತ್ರರೂಪದಲ್ಲಿ ಬರೆದು ಆ ಮೂಲಕ ಮರುಜನದಲ್ಲೂ 
ಒಂದುಗೂಡಿದ ಕಥೆಯಲ್ಲಿ ಚಿತ್ರ ಪಟ ಹಾಗೂ ಅದರಲ್ಲಿದ್ದ ವಸ್ತು ವಿಷಯ, ನಿರ್ವಹಣಾ ಕೌಶಲ್ಯ ಇತ್ಯಾದಿಗಳ ಬಗ್ಗೆ ವಿಸ್ತಾರವಾದ 
ಸಂಗತಿಗಳು ತಿಳಿದು ಬರುತ್ತವೆ. ಅಲ್ಲದೆ ಪಂಪ ತನ್ನೆರಡೂ ಕಾವ್ಯಗಳಲ್ಲಿ ಚಿತ್ರ, ಬಣ್ಣ ಇತ್ಯಾದಿ ಕುರಿತು ಹಲವಾರು ಉಪಮೆಗಳನ್ನು 
ವರ್ಣನೆಗಳನ್ನು ತಂದಿದ್ದಾನೆ. ಅಂತೆಯೇ ಕನಕದಾಸರ “ಶೃಂಗಾರ ತರಂಗಿಣಿ'ಯಲ್ಲಿಯೂ ಅರಮನೆ ಹಾಗೂ ಮನೆಗಳ ಭಿತ್ತಿಗಳಲ್ಲಿ 
ಮೇಲೆ ಕಟ್ಟಿದ ಧ್ವಜಗಳಲ್ಲಿ ಬರೆದಿದ್ದ ಚಿತ್ರಗಳ ಬಗ್ಗೆ ವಿವರಿಸಿರುವುದು ಅಂದಿನ ಸಮಕಾಲೀನ ಚಿತ್ರ ಕಲೆಯನ್ನು ಕುರಿತು ಹೇಳಿದಂತಿದೆ. 
ಅಲ್ಲದೆ ಒಂದು ಅಧ್ಯಾಯದ ತುಂಬ ನಾಯಕಿಯ ಸ್ನೇಹಿತೆ ರಚಿಸಿದ ನೂರಾರು ಭಾವಚಿತ್ರಗಳ ರಚನೆಯ ವರ್ಣನೆಯ ಸಂದರ್ಭದಲ್ಲಿ 
ಚಿತ್ರಕಲೆಯ ಹಲವಾರು ಪಾರಿಭಾಷಿಕ ಪದಗಳು ದೊರೆಯುತ್ತವೆ. ಧಾರವಾಡ ಜಿಲ್ಲೆಯ ವಚನಕಾರರೂ ಸಂದರ್ಭಾನುಸಾರವಾಗಿ 
ಚಿತ್ರಕಲೆಯನ್ನು ಬಳಸಿಕೊಂಡಿದ್ದು ಅಂಬಿಗರ ಚೌಡಯ್ಯನ ವಚನವೊಂದರಲ್ಲಿ ಕುಂಚದ ಪರೀಕ್ಷೆಯನ್ನು ಮಾನವನ ಏಕಾಗ್ರತೆಗೆ 
ಹೋಲಿಸಿರುವುದು ಕುತೂಹಲಕಾರಿಯಾಗಿದೆ. 


ಹಳೆಯ ತಾಳೆಯೋಲೆ ಗ್ರಂಥಗಳಲ್ಲಿ ಹಾಗೂ ಅವುಗಳ ಕಟ್ಟಿನ ಮರದ ಹಲಗೆಯ ಮೇಲೆ ಮತ್ತು ಕಾಗದದ ಹಸ್ತ 
ಕೆಲವು ಪೂರಕ ಚಿತ್ರಗಳಿರುವುದುಂಟು. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿಯ ವಚನ ಭಂಡಾರದ ಕಾಗದದ 
ಹಸ್ತ ಪ್ರತಿಯೊಂದರಲ್ಲಿ ರಾಘವಾಂಕ, ಹರಿಹರ, ಪ್ರಭುದೇವ, ವಿರೂಪಾಕ್ಷ ಪಂಡಿತ, ಕೆರೆಯ ಪದpಸ ಮೊದಲಾದ ರ್‌ 
ಗಣ್ಯರ ಸುಂದರವಾದ ವರ್ಣ ಚಿತ್ರಗಳಿವೆ. ಈ ಅಧ್ಯಯನ ಪೀಠವೂ ಸೇರಿದಂತೆ, ಹುಬ್ಬಳ್ಳಿ, ಗದಗ ಇತ್ಯಾದಿ ಕಡೆಗಳಲ್ಲಿಯ ಮಠಗಳಲ್ಲಿ 


ಪ್ರತಿಗಳಲ್ಲಿ 


774 ಧಾರವಾಡ ಜಿಲ್ಲೆ 


ದೊರೆಯುವ ಓಲೆಗರಿಯ ಕಟ್ಟುಗಳ ಮೇಲಿನ ಮರದ ಹಲಗೆಯಲ್ಲಿ ಹಲವಾರು ಚಿತ್ರಗಳನ್ನು ನಕ್ಷೆಗಳನ್ನು ಕಾಣಬಹುದು. ರಾಣೆಬೆನ್ನೂರು 
ಬಳಿಯ ಮೆಡಲೇರಿಯ ಮಠದಲ್ಲಿರುವ ಹಸ್ತ ಪ್ರತಿಯ ಹೊರಕವಚದಲ್ಲಿ ವಿಸ್ತಾರವಾದ ಚಿತ್ರಬಂಧವೊಂದು ಇದೆಯೆಂಬುದಾಗಿ ತಿಳಿದು : 
ಬರುತ್ತದೆ. ಅಧ್ಯಯನ ಪೀಠ ಹಾಗೂ ಜಿಲ್ಲೆಯ ಹಲವಾರು ಶೈವ ಮಠಗಳಲ್ಲಿ "ಉದ್ಧರಣೆ ವಚನ'ದ ಕಟ್ಟುಗಳಿದ್ದು ಇವು ಹಲವಾರು 
ಧಾರ್ಮಿಕ ಚಿತ್ರಗಳಿಂದ ತುಂಬಿದ ಸುರಳಿಯಾಕಾರದ ಚಿತ್ರ ಪಟಗಳಂತಿರುತ್ತವೆ. ಅಧ್ಯಯನ ಪೀಠದಲ್ಲಿರುವ ಸುಮಾರು ಎರಡು 
ಶತಮಾನ ಹಳೆಯದಾದ ಉದ್ದರಣೆ ವಚನದ ಕಟ್ಟಿನಲ್ಲಿರುವ ಚಿತ್ರಗಳು ಚಿತ್ರಗಾರಿಕೆಯ ದೃಷ್ಟಿಯಿಂದ ಉತ್ತಮ ಉದಾಹರಣೆಯದಾಗಿದೆ. 


ದೇವಾಲಯ, ಅರಮನೆ ಹಾಗೂ ವಾಸದ ಮನೆಗಳಲ್ಲಿ ಗೋಡೆಗಳ ಮೇಲೆ ಚಿತ್ರ ರಚಿಸುವ ಸಂಪ್ರದಾಯ ಹಿಂದಿನ ಕಾಲದೆಲ್ಲಿದ್ದು 
ಧಾರವಾಡ ಜಿಲ್ಲೆಯಲ್ಲೂ ಕೆಲವು ಗುರುತುಗಳು ದೊರೆಯುತ್ತವೆ. ಧಾರವಾಡದ ಬಳಿಯ ಅಮಿವಭಾವಿಯಲ್ಲಿರುವ ಹಿರೇಮಠದಲ್ಲಿ 
ಮರ ಹಾಗೂ ತಗಡಿನ ಮೇಲೆ ರಚಿಸಿರುವ ಚಿತ್ರಗಳಲ್ಲದೆ ಭಿತ್ತಿಯಲ್ಲೂ ಚಿತ್ರಗಳಿವೆ. ಶೈವ ಧಾರ್ಮಿಕ ಪರವಾದ ಚಿತ್ರಗಳಲ್ಲದೆ 
ಹಲವಾರು ಪ್ರಾಣಿಗಳನ್ನು ಕೂಡಿಸಿ ಸಂಯುಕ್ತಗೊಳಿಸಿದ "ವಿಚಿತ್ರ ಪ್ರಾಣಿ' (ಇದು ಕೃಷ್ಣನ ಗೀತೋಪದೇಶದ ಕಲ್ಪನೆ)ಯ ಚಿತ್ರಣವೂ 
ಇದೆ. ನರಗುಂದ ಬಾಬಾಸಾಹೇಬ, ಸಂಗೊಳ್ಳಿ ರಾಯಣ್ಣ ಇತ್ಯಾದಿ ಐತಿಹಾಸಿಕ ವ್ಯಕ್ತಿಗಳ ಚಿತ್ರಣವೂ ಕಾಣಬಹುದು. ಈ ಚಿತ್ರಗಳು 
ಮೂಲತಃ ಕಿತ್ತೂರಿನ ಅರಮನೆಯಲ್ಲಿ ಇತ್ತೆಂದೂ ಅದು ನಾಶವಾದ ಬಳಿಕ ಇಲ್ಲಿಗೆ ತರಲಾಯಿತೆಂದೂ ಹೇಳಿಕೆಗಳಿವೆ. ಅಂತೆಯೇ 
ಪೌರಾಣಿಕ ದೇವಾನುದೇವತೆಗಳು, ದಶಾವತಾರಗಳು ಇತ್ಯಾದಿಗಳೊಂದಿಗೆ ಐತಿಹಾಸಿಕ ಯುದ್ಧವೊಂದರ ವಿಸ್ತಾರವಾದ ಬಿತ್ರಿಚಿತ್ರವನ್ನು 
ನರಗುಂದದ ಬಾಬಾಸಾಹೇಬನ ಅರಮನೆಯಲ್ಲಿ (ಇಂದಿನ ಪುರಸಭಾ ಕಚೇರಿ) ನೋಡಬಹುದು. ನರಗುಂದ ಊರಿನಲ್ಲಿಯೇ 
'ಶ್ರಿಗುಂಡಪ್ಪ ಹಸಬಿ ಎಂಬುವವರ ಮನೆಯಲ್ಲಿಯೂ ಕೆಲವು ಸಾಂಸಾರಿಕ ದೃಶ್ಯಗಳ ಚಿತ್ರಣ ಇರುವುದಾಗಿ ಶಿವರಾಮ ಕಾರಂತರು 
ತಿಳಿಸುತ್ತಾರೆ. ಊರಿನ ವೆಂಕಟರಮಣ ದೇವಾಲಯದಲ್ಲೂ ಹಿಂದೆ ಬೆರೆಯಿಸಿದ ಚಿತ್ರಗಳ ಕುರುಹು ಮಸುಕಾಗಿ ಉಳಿದಿದೆ. ಜಿಲ್ಲೆಯ 
ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿಯ ಎಲ್ಲಮ್ಮದೇವಾಲಯದಲ್ಲೂ ಭಿತ್ತಿಯಲ್ಲಿ ಚಿತ್ರಗಳು ಇರುವುದು ಇತ್ತೀಚೆಗೆ ಪತ್ತೆಯಾಗಿದ್ದು 
ಇಡೀ ದೇವಾಲಯವೇ ಶಿಥಿಲಾವಸ್ತೆಯಲ್ಲಿದೆ. ಆದರೂ ಪ್ರಾಣಿ ಪಕ್ಷಿಗಳ ಆಕೃತಿಗಳು ಕೆಲವು ಡಿಸೈೆನ್‌ಗಳನ್ನೂ ಗುರುತಿಸಬಹುದು. 
ಇದಲ್ಲದೆ ಸವಣೂರು ಅರಮನೆಯಲ್ಲಿಯೂ ಸುಂದರ ಪುಷ್ಟ ಜ್ಯಾಮಿತಿ ವಿನ್ಯಾಸದ ಚಿತ್ರಗಳು ಇವೆ. 


ಇಂದು ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರುವ ಭಿತ್ತಿ ಚಿತ್ರಗಳು ಕಳೆದ ಶತಮಾನದ ಮಧ್ಯಭಾಗದವು. ಸಾಂಪ್ರದಾಯಿಕ ಶೈಲಿಯ 
ಬಿಡಿಚಿತ್ರಗಳು ಜಿಲ್ಲೆಯಾದ್ಯಂತ ಮಠ, ಮಂದಿರಗಳಲ್ಲಿ ಕಾಣಸಿಗುತ್ತವೆ. ಚಿತ್ರಪಠಗಳನ್ನು ಇರಿಸಿಕೊಂಡು ಕಥೆ ಹೇಳುವ ಚಿತ್ರಕಥೆಗಳ 
ಪ್ರಸ್ತಾಪ ಕಾವ್ಯಗಳಲ್ಲಿದ್ದು ಧಾರವಾಡ ಭಾಗದಲ್ಲೂ ಈ ರೀತಿಯ "ಚಿತ್ರಕಥಿ'ಗಳ ಪ್ರಸ್ತಾಪ ಎರಡು ಶತಮಾನಗಳ ಹಿಂದೆ ದಾಖಲೆಯಾಗಿದೆ. 
ಇ. ಮೂರ್‌ ಎಂಬಾತ ಧಾರವಾಡದಿಂದ (1791 ರಲ್ಲಿ "ಮಿಲಿಟರಿ ಆಪರೇಶನ್ಸ್‌ ಇನ್‌ ಬ್ರಿಟಿಷ್‌ ಕರ್ನಾಟಕ' ಎಂಬ ವಿಷಯ 
ಕುರಿತು ಬರೆದ ಪುಸ್ತಕದಲ್ಲಿ ಚಿತ್ರಪಟ ಸುರಳಿಗಳ ಬಗ್ಗೆ ಅವುಗಳನ್ನು ಇರಿಸಿ ಹಾಡುತ್ತಿದ್ದ ಬಗ್ಗೆ ಹೇಳಿದ್ದಾನೆ. 


ಈ ಶತಮಾನದ ಎರಡನೇ ದಶಕದಿಂದ ಧಾರವಾಡದ ಕಲಾವಿದರು ಮುಂಬಯಿಯ ಜೆ.ಜೆ. ಕಲಾಶಾಲೆಯೊಂದಿಗೆ ನೇರ 
ಸಂಪರ್ಕವನ್ನು ಹೊಂದಿ ಜಿಲ್ಲೆಯ ಹಲವಾರು ಕಲಾವಿದರು ಅಲ್ಲಿಗೆ ಹೋಗಿ ಕಲಿತು ಬಂದರು. ಇನ್ನು ಕೆಲವು ನೆರೆಯ ಜಿಲ್ಲೆಯ 
ಕಲಾವಿದರು ಮುಂಬಯಿಯಲ್ಲಿ ಕಲಿತು ಧಾರವಾಡ ಜಿಲ್ಲೆಯ ಹಲವು ಸ್ಥ”ಗ-ಲ್ಲಿನೆಲೆಯನ್ನು ಕಂಡುಕೊಂಡರು. ಇವರಲ್ಲಿ 
ಪ್ರಮುಖರಾದವರು ಎ.ಎಸ್‌. ಕಮಡೊಳ್ಳಿ, ದಂಡಾವತಿಮಠ್‌, ಎಂ.ವಿ. ಮಿಣಜಗಿ, ಡಿ.ಜಿ. ಬಡಿಗೇರ, ಟಿ.ಪಿ. ಅಕ್ಕಿ ಎಂ.ಎ. ಚಟ್ಟಿ, 
ಡಿ.ವಿ. ಹಾಲಭಾವಿ ಮುಂತಾದವರು. 


ಧಾರವಾಡ ಜಿಲ್ಲೆಗೆ ಮುಂಬಯಿಯ ಕಲಾ ಶಿಕ್ಷಣ ಪದ್ದತಿ ಬರುವ ಮೊದಲೇ ಜಿಲ್ಲೆಯಲ್ಲಿ ಕಲಾ ಶಿಕ್ಷಣ ಪ್ರಾಥಮಿಕ ಶಾಲೆಗಳಲ್ಲಿ 
ಇದ್ದು ಕಲಾ ಶಿಕ್ಷಕರೂ ಇದ್ದರು. ಬಂಡಾಚಾರ್ಯ ಅಷ್ಟಪುತ್ರೆ ಹಾಗೂ ಅವರ ಸಹೋದರ ಪ್ರಹ್ಲಾದಚಾರ್ಯರು 1920 ರಲ್ಲಿ 
ನ್ಯಾಷನಲ್‌ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿದ್ದರು. ಪ್ರಹ್ಲಾದಾಚಾರ್ಯರು ಭುವನೇಶ್ವರಿ, ವಿದ್ಯಾರಣ್ಯ, ಗಾಂಧಿ, ಅರವಿಂದಘೋಷ್‌, 
ತಿಲಕ್‌ ಮುಂತಾದವರ ಭಾವಚಿತ್ರಗಳನ್ನು ವಿದ್ಯಾರಣ್ಯ ಪ್ರೌಢಶಾಲೆಗಾಗಿ 1921 ರಲ್ಲಿ ರಚಿಸಿಕೊಟ್ಟರು. ಗಳಗನಾಥರ ಅಳಿಯಂದಿರಾದ 
ಮಲ್ಲಾರಿ ದೀಕ್ಷಿತರು ಕಲಾವಿದರಿದ್ದು ಮಹಾಭಾರತದ ಆದಿಪರ್ವದ ಹಲವಾರು ಚಿತ್ರಗಳನ್ನು ಗಳಗನಾಥರ ಪುಸ್ತಕಕ್ಕೆ ರಚಿಸಿ ಕೊಟ್ಟುದಾಗಿ 
ತಿಳಿದು ಬರುತ್ತದೆ. ಎನ್‌.ಎಂ. ನೇರ್ಲೆಕರ, ಮಣಿಯಾರ, ಎನ್‌.ಎ. ಕುಲಕರ್ಣಿ ಅವರುಗಳೂ ಈ ಶತಮಾನದ ಆರಂಭದಲ್ಲಿ 
ಕಲಾಶಿಕ್ಷಕರಾಗಿದ್ದು ಇವರು ಕ್ರಮವಾಗಿ ದಂಡಾವತಿಮಠ್‌, ಡಿ.ಜಿ. ಬಡಿಗೇರ ಹಾಗೂ ಮಿಣಜಗಿ ಅವರುಗಳಿಗೆ ಪ್ರೋತ್ಸಾಹ ನೀಡಿ 


ಸಾಹಿತ್ಯ ಮತ್ತು ಸಂಸ್ಕೃತಿ... 775 


ಮುಂಬೈಯಲ್ಲಿ ಹೆಚ್ಚಿನ ಅಭ್ಯಾಸಕ್ಕಾಗಿ ಹೋಗಲು ಪ್ರೇರೇಪಿಸಿದವರು. ನಿರಂಜನಪ್ಪ ಬಡಿಗೇರ ಹಾಗೂ ವಾಗಳೆ ಎಂಬುವವರೂ ಸಹ 
ಆಗ ಧಾರವಾಡದಲ್ಲಿ ಡ್ರಾಯಿಂಗ್‌ ಮಾಸ್ತರರಾಗಿದ್ದರು. 


ಲಕ್ಷ್ಮೇಶ್ವರದ ಅಮೀನ ಸಾಹೇಬ ಕಮಡೊಳ್ಳಿ ಅವರು (1900-56) 1918 ರಲ್ಲಿ ಮುಂಬಯಿಯ ಜೆ.ಜೆ. ಶಾಲೆಯಲ್ಲಿ ಕಲಿತು 
ಅಲ್ಲಿಯೇ ಫೆಲೋ ಆಗಿದ್ದು ನಂತರ ಹುಬ್ಬಳ್ಳಿಯ ಆಂಗ್ಲೊ-ಉರ್ದು ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಗಂಗಾಧರಯ್ಯ ದಂಡಾವತಿಮಠ್‌ 
ಅವರು (1900-78) ಬೈಲಹೊಂಗಲದವರಾದರೂ ಮುಂಬಯಿಯಲ್ಲಿ ನೂತನ ಕಲಾ ಮಂದಿರದಿಂದ ನಿವೃತ್ತರಾಗಿ ಬಂದು 
ಧಾರವಾಡದಲ್ಲಿ ಬುದ್ದಿಮಾಂದ್ಯ ಮಕ್ಕಳಿಗೆ ಕಲಾಶಿಕ್ಷಣಕ್ಕಾಗಿ ಶಾಲೆಯೊಂದನ್ನು ತೆರೆದರು. ಕೆಲ ಮಕ್ಕಳು ಮಾನಸಿಕವಾಗಿ 
ಚೇತನಗೊಳ್ಳುವಂತೆ ಮಾಡಿದರು. ಬೀಜಾಪುರದ ಎಂ.ವಿ. ಮಿಣಜಗಿ ಅವರು (1901-82) ಜೆ.ಜೆ.ಯಲ್ಲಿ ಮತ್ತು ಲಂಡನ್ಸ್‌ ರಾಯಲ್‌ 
ಕಾಲೇಜಿನಲ್ಲಿ ಕಲಿತು ಹುಬ್ಬಳ್ಳಿಯಲ್ಲಿ ಕಲಾ ಸಂಸ್ಥೆಯೊಂದನ್ನು 3ರಂಭಿಸಿದರು. "ಕುಂಚಬ್ರಹ್ನ ಇತ್ಯಾದಿ ಗೌರವಗಳನ್ನು ಪಡೆದ ಅವರಿಗೆ 
ಗೌರವ ಡಾಕ್ಟರೇಟ್‌ ಸಹ ಬಂದಿತ್ತು. ಮಿಶ್ರಿಕೋಟೆಯಲ್ಲಿ ಜನಿಸಿದ ದೇವಪ್ಪ ಗೂಳಪ್ಪ ಬಡಿಗೇರ ಅವರು ಜೆ.ಜೆ. ಮತ್ತು ಲಂಡನ್ನಿನ 
ರಾಯಲ್‌ ಕಾಲೇಜಿನಲ್ಲಿ ಕಲಿತು, ಮುಂಬಯಿಯಲ್ಲಿ ನೂತನ ಕಲಾ ಮಂದಿರ ಸ್ಥಾಪಿಸಿ ಮುಂದೆ ಇಡೀ ಮುಂಬಯಿ ಪ್ರಾಂತ್ಯದ 
ಕಲಾಶಾಲೆಗಳ ಇನ್ಸ್‌ಪೆಕ್ಟರ್‌ ಇದರು. ಇವುಗಳು ಒಬ್ಬ ಭಾರತೀಯನಿಗೆ ಸಂದ ಮೊದಲ ಗೌರವವಾಗಿತ್ತು. (ವರೆಗೂ ಈ ಹುದ್ದೆಗಳಿಗೆ 
ಬ್ರಿಟಿಷರೇ ಇದ್ದರು) ಲಕ್ಷ್ಮೇಶ್ವರದ ಟಿ.ಪಿ. ಅಕ್ಕಿ (1905-94) ಅವರು ಜೆ.ಜೆ.ಯಲ್ಲಿ ಕಲಿತು 1947 ರಲ್ಲಿ ಗದಗದಲ್ಲಿ ಕಲಾ ಶಾಲೆ 
ಆರಂಭಿಸಿದರು. ಇವರ ಸಹೋದರ ಶಿವಾನಂದ ಅಕ್ಕಿ (1900-81) ಅವರೂ ಜೆ.ಜೆ.ಯಲ್ಲಿ ಅಭ್ಯಸಿಸಿದ್ದರು, ಡಿ.ಎ. ಹಾಲಭಾವಿ 
(1907) ಅವರು ಜೆ.ಜೆ.ಯಲ್ಲಿ ಕಲಿತು ಧಾರವಾಡದಲ್ಲಿ 1935 ರಲ್ಲಿ ಪ್ರಥಮವಾಗಿ ಕಲಾಶಾಲೆಯನ್ನು ತೆರೆದರು. ಇವರ ಕೃತಿಗಳು 
ದೆಹಲಿಯ ಪಾರ್ಲಿಮೆಂಟ್‌ ಭವನದಲ್ಲೂ ಇವೆ. ಎಂ.ಎ. ಚೆಟ್ಟಿ (1907) ಅವರು ಜೆ.ಜೆ.ಯಲ್ಲಿ ಅಭ್ಯಸಿಸಿದ ನಂತರ ಗದಗ್‌ 


ಶಾಲೆಯಲ್ಲಿ ಪ್ರಾಧ್ಯಾಪಕರಾದರು. ಶಿವಶರಣರ ಹಾಗೂ ಐತಿಹಾಸಿಕ ವ್ಯಕ್ತಿಗಳ ಸಾವಿರಾರು ಚಿತ್ರ ರಚಿಸಿರುವರು. 


ರಾಣೆಬೆನ್ನೂರಿನ ಎಫ್‌.ಬಿ. ಯಲವತ್ತಿ ಶಿರಹಟ್ಟಿಯ ಸಿ.ಎನ್‌. ಪಾಟೀಲ್‌, ಲಕ್ಷೇಶ್ವರದ ವಾಚೇದಮಠ್‌, ಹುಬ್ಬಳ್ಳಿಯ ಜಿ.ವೈ. 
ಹುಬ್ಬಿಕರ್‌ ಮತ್ತು ಎಚ್‌.ಎನ್‌. ಕುಲಕರ್ಣಿ, ಧಾರವಾಡದ ಬಾಲಚಂದ್ರ ಬಡಿಗೇರ, ಅದರಗುಂಚೆಯ ಎಂ.ಕೆ. ಸುಂಕದ್‌, ಸವಣೂರಿನ 
ಆರ್‌.ಬಿ. ಕುಂಬಾರ್‌ ಅವರುಗಳು ಜೆ.ಜೆ.ಯಲ್ಲಿಯೂ, ಮಿಶ್ರಿಕೋಟೆಯ ಎನ್‌.ಜಿ.ಬಡಿಗೇರ ಮತ್ತು ಧಾರವಾಡದ ನಾರಾಯಣ 
ಸಂಗಮ ಅವರು ಶಾಂತಿನಿಕೇತನದಲ್ಲಿ ಚಿತ್ರಕಲೆಯನ್ನು , ಹುಬ್ಬಳ್ಳಿಯ ಕೃಷ್ಣಕ್ಷತ್ರಿ ಅವರು ಅಹಮದಾಬಾದಿನಲ್ಲಿ ಚಿತ್ರ ಮತ್ತು ಛಾಯಾಚಿತ್ರ 
ಕಲಿತು ಬಂದು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಲೆಗೆ ತೊಡಗಿಸಿಕೊಂಡವರು. ಮುಂದಿನ ಪೀಳಿಗೆಯವರಲ್ಲಿ ಗದಗಿನ ಅಶೋಕ್‌ ಅಕ್ಕಿ 
ವಸಂತ ಅಕ್ಕಿ, ಸಿ.ವೈ. ಕಾಮೋಜಿ, ಆರ್‌.ಎಸ್‌. ಮಡಿವಾಳರ, ಶಂಕರ ಪಾಟೀಲ, ಪ್ರೇಮಾವತಿ ಹಿರೇಮಠ್‌, ವಿಜಯಕುಮಾರ್‌, 
ವಿಶ್ವನಾಥ ಗುಗ್ಗರಿ, ರಾಮಚಂದ್ರ ಹೆಗ್ಗಡೆ, ಜಿ.ಎಂ. ಹುಂಚಿನಾಳ, ಜಿ.ಎನ್‌. ಜಡಗೌಡರ್‌, ಕೆ.ಎ. ಕುಂದಗೋಳ, ಶೇಖರ ವೈ. ಕದಡಿ, 
ಹತ್ತಿಕೇರಿಯ ಎಂ.ಆರ್‌. ಬಾಳೇಕಾಯಿ, ಗುಡಿಗೆರಿಯ ಎ.ಬಿ ಹಿರೇಗೌಡರ್‌, ಕಡಕೋಳದ ಸುಮಂತ್‌ ಅಕ್ಕಸಾಲಿ, ಹುಬ್ಬಳ್ಳಿಯ 
ಮಲ್ಲಿಕಾರ್ಜುನ ಚೆಟ್ಟಿ, ಎಸ್‌.ಜಿ. ಗೂಳಣ್ಣವರ, ಸುಭಾಷ್‌ ಕ್ಷತ್ರಿ, ಧಾರವಾಡದ ತಾರಾ ಪವಾರ್‌, ಮಕಾಳಿ ಕಲ್ಲಪ್ಪ, ಫಿರೋಜ್‌ 
ಮುಲ್ಲ ವಿಜಯ ಕುರುವತ್ತಿ: ಜಿ.ಎಸ್‌. ಭೀಮಪ್ಪ ಎಂ.ಡಿ. ಕಡಲಿಕೊಪ್ಪ ಕೆ. ವ್ಯಾಸಮ್ದೂರ್ತಿ, ಭರತ್‌ಕುಮಾರ್‌, ರೇಣುಕಾ 
ಮಾರ್ಕಂಡೆ, ಮಧು ದೇಸಾಯಿ, ಗಾಯಿತ್ರಿ ಗೌಡರ್‌, ಬಸವನಾಳದ ಚೌಧರಿ ಮಲಕಾಜಥ್ರ, ಹಾನಗಲ್ಲಿನ ಚಿದಾನಂದ ಗಣೇಶಗುಡಿ, 
ಟಿ.ವಿ. ಗಣೇಶಗುಡಿ, ಶಿಗ್ಗಾಂವಿಯ ಎಸ್‌.ಎಂ. ಮೋಹರೇಕರ, ರಾಣೆಬೆನ್ನೂರಿನ ಸರೋಜಿನಿ ಶಿಂದೆ, ತೊತ್ತೆನಹಳ್ಳಿಯ ಕೆ.ಟಿ. ಶಿವಾನಂದ, 
ಕೊಣ್ಣೂರಿನ ಬಿ.ಜಿ.ವಾರಿ, ಲಕ್ಷ್ಮೇಶ್ವರದ ಎನ್‌.ಸಿ. ಕಮತದ್‌, ಆರ್‌.ಬಿ. ಶಿವನಗೌಡ ಇತ್ಯಾದಿ ಅನೇಕರನ್ನು ಹೆಸರಿಸಬಹುದು. 


ಜಿಲ್ಲೆಯಲ್ಲಿ ಕಲಾಶಾಲೆಗಳು ಬೆಳೆದ ಮೇಲೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕಲಾವಿದರು ಬಂದರು. ಅವರುಗಳಲ್ಲಿ ಮುಖ್ಯವಾದವರು 
ಬಾದಾಮಿಯ ಆರ್‌.ಎಂ. ಹಡಪದ್‌, ಬಾಗಲಕೋಟೆಯ ಸೋಮಶೇಖರ ಎಂ.ಸಾಲಿ, ಬೈಲ ಹೊಂಗಲದ ಬಸವರಾಜ ಹಳಿಜೋಳ, 
ಹುನಗುಂದದ ವಿ.ಟಿ. ಕಾಳೆ ಅವರುಗಳಲ್ಲದೆ ಪಾಟೀಲ ಕಲನಗೌಡ, ಮುರಗೋಡು ಸಹೋದರರು (ಈಶ್ವರ, ಶಾಂತೆವೀರಪ್ಪ, 
ಭೀಮರಾಯಪ್ಪ) ಎಂ.ಬಿ. ಪಾಟೀಲ್‌, ವೈ.ಎಚ್‌. ಸೂಗೂರ್‌, ಎಸ್‌.ಕೆ. ಹೂಗಾರ, ಬಿ.ಕೆ. ಹಿರೇಮಠ್‌, ಎಸ್‌.ಜಿ. ಮುತ್ಸೇಕರ 
ಮುಂತಾದವರು. ಇವರು ಜಿಲ್ಲೆಯಲ್ಲಿ ಕಲಾಭ್ಯಾಸ ಮಾಡಿ, ಇಲ್ಲಿಯ ಶಾಲೆಗಳಲ್ಲಿ ಪ್ರಾಧ್ಯಾಪಕರಾಗಿ ಸಂಘಟನೆಗಳನ್ನು ಮಾಡಿ ಜಿಲ್ಲೆಯಲ್ಲಿ 
ಕಲಾ ಪ್ರಗತಿಗೆ ಕಾರಣರಾದವರು. ಇವರಲ್ಲಿ ಕೆಲವರು ಜಿಲ್ಲೆಯಲ್ಲಿಯೇ ಉಳಿದುಕೊಂಡರು. 


776 ' ಧಾರವಾಡ ಜಿಲ್ಲೆ 


ಕಲಾವಿದರಲ್ಲಿ ಕೆಲವರು ಕಲಾಶಾಲೆಗಳಲ್ಲಿ ಪ್ರಾದ್ಯಾಪಕ, ಉಪನ್ಯಾಸಕರುಗಳಾಗಿದ್ದಾರೆ. ಇವರುಗಳಲ್ಲಿ ಮುಖ್ಯವಾಗಿ ಪಿ.ಎಸ್‌. 
ಹಿರೇಮಠ, ಸುರೇಶ್‌ ಹಾಲಭಾವಿ, ಜೆ.ವಿ. ಕಮಾರ್ಯ, ವಿ.ಆರ್‌. ಸುತಾರ್‌ ಅವರುಗಳು ಪ್ರಾದ್ಯಾಪಕರಾಗಿಯೂ, ಎಂ.ಜೆ. ಬಂಗ್ಲೆವಾಲೆ, 
ವಿ.ಎಂ. ಕಾನಪೇಟೆ, ಸಿ.ಡಿ. ಜೆಟ್ಟಕ್ಕವರ, ಬಿ.ವಿ. ನಾಗನಗೌಡರ, ಟಿ.ಜಿ. ಹನ್ನೆರಡು ಮಠ, ಎಫ್‌.ಎಂ. ಕಾಂಬಳೆ, ಎಂ.ಎಸ್‌. 
ಹೊನ್ನಳ್ಳಿಮಠ, ಸಿ.ಜಿ. ಕಮಾರ, ಲತಾರಾಣಿ ಮಲ್ಹಾರ, ಆರ್‌.ಎಫ್‌. ಹಿರೇಗೌಡರ್‌, ಕೆ. ಬನಶಂಕರಿ, ಎಸ್‌.ವಿ. ಗುಂಜಾಳೆ, ಸಿ.ಎ. 
ಬಡಿಗೇರ, ಬಿ.ಎಂ. ಸುಂಕದ, ಚಂದ್ರಶೇಖರ, ಚಿಕ್ಕಪ್ಪಳ್ಳಿ, ಪಿ. ಯಾದವ, ಆರ್‌.ಎ. ಹೆಗಡೆ, ಕೆ.ಎ. ಕುಂದಗೋಳ, ವಿವೈ. ಬಡಿಗೇರ, 
ಆರ್‌.ಡಿ. ಕಡ್ಲಿಕೊಪ್ಪ ವಿಲ್‌ಸನ್‌ ಸೋನಾಗಾರ, ಎನ್‌.ಕೆ. ಹಾಲಕೇರಿ, ಸಿ.ಜಿ. ಪಾಟೀಲ್‌, ಬಿ.ಎಂ. ಪಾಟೀಲ್‌, ಎಸ್‌.ಎಂ. ಲೋಹಾರ್‌, 
ಎನ್‌.ಎನ್‌. ಚಿನ್ನಣ್ಣವರ್‌, ಇ.ಎ. ಮದನಬಾವಿ ಸಿ.ಎ. ಕೋಲಕಾರ, ಡಿ.ಎಂ. ಬಡಿಗೇರ, ಎನ್‌.ಎಂ. ದಾಟ್ನಾಳ, ವಿ.ಜಿ. ಪತ್ತಾರ, 
ಕೆಂಚನಗೌಡ, ಎನ್‌.ಎಸ್‌. ನಾಯ್ಕ ಯು.ಎಸ್‌. ಹಿರೇಮಠ, ಜಿ.ಸಿ. ಕೋಟೂರ, ಎಂ.ಡಿ. ಕಠಾರೆ, ಎನ್‌.ವಿ. ಸೋಮನಗೌಡರ, 
ಬಿ.ಪಿ. ಬಡಿಗೇರ, ಎಂ.ಪಿ. ಕಿತ್ತೂರ್‌, ಎಸ್‌.ಎಸ್‌. ಮಲ್ಲಾಪುರ್‌, ಎಸ್‌.ಎ. ಜಾಧವ್‌, ಆರ್‌.ಎಂ. ಬಾಳೆಕಾಯಿ, ಬಿ.ಎಲ್‌. ಲಮಾಣಿ, 
ಜಯದೇವ ಗಂಜಿಹಾಳ, ಎ.ಆರ್‌. ಚಂದ್ರೋದಯ ಸಿಂದ್ಯಾ ಬಿ. ಮಾರುತಿ, ಕೀರ್ತಿರಾಜ್‌ ಮುಂತಾದ ಅನೇಕ ಉಪನ್ಯಾಸಕರನ್ನು 
ಹೆಸರಿಸಬಹುದು. ಚಿತ್ರಕಲೆಯ ಅಭಿವ್ಯಕ್ತಿಯಲ್ಲಿ ಕೆಲವರು ಹೊಸ ಮಾಧ್ಯಮಗಳನ್ನು ಹುಡುಕುವುದುಂಟು. ಗದಗಿನ ಅನಂತನಾಯಕ 
ಬಂಡೆಪುನಾಯಕ ಭೋಜಪ್ಪನವರ ಅವರು ಕಾಗದದ ಮೇಲೆ ಉಗುರಿನಿಂದ ಚಿತ್ರ ಬಿಡಿಸುತ್ತಿದ್ದರು. ಈಗ ರೋಣದ ನಾಗಲಿಂಗೇಶ್ವರ 
ಕೃಷ್ಣಪ್ಪ ಅವರು ಉಗುರು ಹಾಗೂ ದಾರಗಳಿಂದ ಚಿತ್ರ ರಚಿಸುತ್ತಾರೆ. ಹುಬ್ಬಳ್ಳಿಯ ಸಿದ್ದಣ್ಣ ಸವದತ್ತಿ ಅವರು ಟೈಪರೈಟರ್‌ನಲ್ಲಿ, ಟಿ.ಎ. 
ಹತ್ತಿ ಛಗ್ಸಾಂವಿ) ಅವರು ರಂಗೋಲೆ ಪುಡಿಯಲ್ಲಿ ಬಸವರಾಜ ಬಡಿಗೇರ ಅವರು ಕಾಳಿನಲ್ಲಿ ಚಿತ್ರಗಳನ್ನು ಬಿಡಿಸುತ್ತಾರೆ. ಕಲ್ಲಿಗನೂರ 
ಪುಂಡಲೀಕ ಅವರು ವ್ಯಂಗ್ಯಚಿತ್ರಕಾರರು. ಶಶಿಸಾಲಿ ಅವರು ಚಿತ್ರಕಲೆಯಲ್ಲದೆ ಛಾಯಾಚಿತ್ರದಲ್ಲೂ ಪರಿಣಿತರಿದ್ದು ವಿದೇಶಗಳಲ್ಲೂ 
ಕೃತಿಗಳನ್ನೂ ಪ್ರದರ್ಶಿಸಿದ್ದಾರೆ. ಸ 


ಕಲಾಶಾಲೆಗಳು 


ಶಿವಾನಂದ ಪಿ. ಅಕ್ಕಿ ಅವರು ಗಾಂಧರ್ವ ಮಹಾವಿದ್ಯಾಲಯವನ್ನು 1924 ರಲ್ಲಿಯೂ, ಡಿ.ಜಿ. ಬಡಿಗೇರ ಅವರು ನೂತನ 
ಕಲಾಮಂದಿರವನ್ನು 1932 ರಲ್ಲಿಯೂ ಮುಂಬಯಿಯಲ್ಲಿ ಸ್ಥಾಪಿಸಿದ್ದು ಜಿಲ್ಲೆಯ ಹಲವಾರು ಕಲಾವಿದರು ಅಲ್ಲಿ ಅಭ್ಯಸಿಸಿದರು. 
ಧಾರವಾಡದಲ್ಲಿಯೇ 1935 ರಲ್ಲಿ ಡಿ.ಎ. ಹಾಲಭಾವಿ ಅವರು ಕಲಾಶಾಲೆ ಆರಂಬಿಸಿದ್ದು ಜಿಲ್ಲೆಯ ಕಲಾವಿದರು ಇದರ ಮೂಲಕ 
ಜೆ.ಜೆ.ಕಲಾಶಾಲೆಯಲ್ಲಿ ಅಭ್ಯಾಸ ಮಾಡಲು ಅನುಕೂಲವಾಯಿತು. ಈ ದೃಷ್ಟಿಯಿಂದ ಇದು ಕರ್ನಾಟಕದ ಮೊದಲ ಕಲಾಶಾಲೆ, 
ನಂತರ ಟಿ.ಪಿ. ಅಕ್ಕಿ ಅವರು 1947 ರಲ್ಲಿ ಗದಗದಲ್ಲಿ ವಿಜಯ ಕಲಾಮಂದಿರವನ್ನೂ ಎಂ.ಎ. ಮಿಣಜಗಿ ಅವರು 1955ರಲ್ಲಿ 
ಹುಬ್ಬಳ್ಳಿಯಲ್ಲಿ "ಕರ್ನಾಟಕ ಆರ್ಟ್‌ ಎಜುಕೇಷನ್‌' ಸಂಸ್ಥೆಯನ್ನು ತೆರೆದರು. ಅದು ಮುಂದೆ 1966 ರಲ್ಲಿ ವಿಜಯ ಮಹಾಂತೇಶ 
ಕಲಾ ಮಹಾವಿದ್ಯಾಲಯ ಎಂದು ಪುನರ್‌ ನಾಮಕರಣಗೊಂಡಿತು. ಇವರೇ ಬೆಂಗಳೂರಿನಲ್ಲಿ 1961 ರಲ್ಲಿ ಡ್ರಾಯಿಂಗ್‌ ಟೀಚರ್ಸ್‌ 
ಟ್ರೈನಿಂಗ್‌ ಇನ್ಸ್‌ಟ್ಯೂಟ್‌ ತೆರೆದು ಅಲ್ಲಿಂದ ಆರ್‌.ಎಂ. ಹಡಪದ್‌ ಮತ್ತು ಎಂಕೆ. ಸುಂಕದ್‌ ಅವರುಗಳು ಪ್ರಾಧ್ಯಾಪಕರಾಗಿ ಬಂದರು. 
ಹುಬ್ಬಳ್ಳಿಯಲ್ಲಿ ಎನ್‌.ಜಿ. ಬಡಿಗೇರ ಅವರು 1970ರಲ್ಲಿ ಆರಂಭಿಸಿದ ಭಾರತೀಯ ಕಲಾ ಕೇಂದ್ರ, ಗದಗ ಬೆಟಗೇರಿಯಲ್ಲಿ 1982 
ರಲ್ಲಿ ಎಂ.ಆರ್‌. ಬಾಗವಾನ್‌ ಅವರ ಜೆ.ಎನ್‌. ಕಲಾಶಾಲೆ, ಹಾವೇರಿಯಲ್ಲಿ 1991 ರಲ್ಲಿ ಆರಂಭವಾದ ಕೆ.ಎನ್‌. ನೆಗಳೂರುಮಠ 
ಅವರ ಕುಮಾರೇಶ್ವರ ಲಲಿತಕಲಾ ಮಹಾವಿದ್ಯಾಲಯ, ಧಾರವಾಡದಲ್ಲಿ 1993 ರಲ್ಲಿ ವಿ.ಆರ್‌. ಸುತಾರ್‌ ಅವರ ಗಂಗಾಂಬಿಕಾ 
ಸಾರಕ ಕಲಾಶಾಲೆ, ಗದಗ ಬೆಟಗೇರಿಯ ನೀಲಕಂಠ ಮಠದಲ್ಲಿರುವ ಕಲಾಶಾಲೆ, ಇತ್ಯಾದಿಗಳಲ್ಲದೆ ರೋಣ, ಹಿರೇಕೆರೂರು, ರಟ್ಟಿಹಳ್ಳಿ 
(ಒರೇಕೆರೂರು ತಾ| ಮುಂಡರಗಿ, ಲಕ್ಷೇಶ್ವರಗಳಲ್ಲಿ ಈಚೆಗೆ ಕಲಾಶಾಲೆಗಳು ಆರಂಭವಾಗಿವೆ. ಧಾರವಾಡದ ಸರ್ಕಾರಿ ಶಿಕ್ಷಕರ ತರಬೇತಿ 
ಸಂಸ್ಥೆಯ ಅಂಗವಾಗಿ ಪ್ರತ್ಯೇಕವಾದ ಚಿತ್ರಕಲಾಶಾಲೆ 1914 ರಲ್ಲಿ ಆರಂಭವಾಗಿದ್ದು ರಾಜ್ಯ ಸರ್ಕಾರ ನಡೆಸುತ್ತಿರುವ ಏಕ್ಛೆಕ ಕಲಾಶಾಲೆ 
ಇದಾಗಿದೆ. ಈ ಎಲ್ಲಾ ಕಲಾಶಾಲೆಗಳೂ ಪ್ರೌಢಶಿಕ್ಷಣ ಮಂಡಳಿ ನೀಡುವ ಐದು ವರ್ಷ ಅವಧಿಯ "ಕಲಾ ನಿಪುಣ' (ಡಿಪ್ಲೊಮಾ) 
ಮತ್ತು ಮೂರು ವರ್ಷ ಅವಧಿಯ ಕಲಾ ಶಿಕ್ಷಣ (ಡಿ.ಟಿ.ಸಿ) ಪದವಿಯನ್ನು ನೀಡುತ್ತದೆ. ಕೆಲವು ಕಲಾಶಾಲೆಯಲ್ಲಿ ಎರಡು ವರ್ಷ 
ಅವಧಿಯ ಸ್ನಾತಕೋತ್ತರ ಕಲಾಶಿಕ್ಷಣ (ಆರ್ಟ್‌ಮಾಸ್ಟರ್‌) ಪದವಿ ಸಹ ಇದೆ. 


ಸಾಹಿತ್ಯ ಮತ್ತು ಸಂಸ್ಕೃತಿ 777 


ಧಾರವಾಡ ವಿಶ್ವವಿದ್ಯಾಲಯದವರು ಗದಗಿನ ವಿಜಯ ಕಲಾ ಮಂದಿರಕ್ಕೆ 1985 ರಲ್ಲೂ ಧಾರವಾಡದ ಸೃಜನ ಕಲಾ ನಿಕೇತನಕ್ಕೆ 
1991 ರಲ್ಲೂ ಮಾನ್ಯತೆ ನೀಡಿದ್ದು ಚಿತ್ರ, ಶಿಲ್ಪ, ವಾಣಿಜ್ಯ ಕಲೆಗಳು, ಕಲಾ ಇತಿಹಾಸ, ಗ್ರಾಫಿಕ್‌ ಮುದ್ರಣ ಕಲೆಗಳು ಪಠ 
ವಿಷಯವಾಗಿವೆ. ಇಲ್ಲಿ ಐದು ವರ್ಷಗಳ ಸ್ನಾತಕ ಪದವಿ. (ಬಿ.ಎಫ್‌.ಎ) ನೀಡಲಾಗುತ್ತದೆ. ಗುಲ್ಬರ್ಗದ ಕಲಾಶಾಲೆಯಲ್ಲಿ ಎ 
ವರ್ಷದ ಸ್ನಾತಕೋತ್ತರ ಪದವಿ (ಎಂ.ಎಫ್‌.ಎ)ಗೆ ಅವಕಾಶವಿದ್ದು ಜಿಲ್ಲೆಯ ಕೆಲವರು ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. 


ಇದಲ್ಲದೆ ದಂಡಾವತಿಮಠ್‌ ಅವರು ಧಾರವಾಡದಲ್ಲಿ 1966 ರಲ್ಲಿ ಮಂದಬುದ್ಧಿಯ ಮಕ್ಕಳಿಗಾಗಿ ಕಲಾಶಿಕ್ಷಣ ಶಾಲೆಯೊಂದನ್ನು 
ತೆರೆದಿದ್ದರು. ಹುಬ್ಬಳ್ಳಿಯ ಫೈನ್‌ ಆರ್ಟ್‌ ಸೊಸೈಟಿ ಮತ್ತು ಧಾರವಾಡದ ರೈನ್‌ ಬೋ ಕಲಾವೃಂದದ ವತಿಯಿಂದಲೂ ಕಲಾ ಶಾಲೆಗಳು 
ನಡೆಯುತ್ತಿದ್ದವು. ಕಲಾ ಶಿಕ್ಷಣ ಕ್ಷೇತ್ರದಲ್ಲಿ ಧಾರವಾಡದ ಕೆಲವು ಕಲಾವಿದರು ಸೇವೆ ಸಲ್ಲಿಸಿದ್ದಾರೆ. ಡಿ.ಜಿ. ಬಡಿಗೇರ ಅವರು ಹಳೆಯ 
ಮುಂಬಯಿ ಪ್ರಾಂತದ ಎಲ್ಲಾ ಕಲಾಶಾಲೆಗಳ ಇನ್ಸ್‌ಪೆಕ್ಟರ್‌ ಆಗಿದ್ದರು. ಧಾರವಾಡ ಜಿಲ್ಲೆಯೂ ಮುಂಬಯಿ ಪ್ರಾಂತದಲ್ಲಿದ್ದುದರಿಂದ 
ಜಿಲ್ಲೆಯ ಕಲಾ ಶಾಲೆಗಳಿಗೆ ಕಲಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೆರವು ನೀಡಲು ಅವರಿಗೆ ಸಾಧ್ಯವಾಯಿತು. ಎಸ್‌.ಜಿ. ಗೂಳಣ್ಣವರ್‌ 
ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ಕಲಾ ವಿಭಾಗದ ಇನ್ಸ್‌ಪೆಕ್ಟರ್‌ ಆಗಿದ್ದರು. ಎಸ್‌.ಸಿ. ಕಮತದ್‌ ಅವರು ಡಿ.ಎಸ್‌.ಇ.ಆರ್‌ ಟಿ.ಯಲ್ಲಿ 
ಕಲಾವಿದರಾಗಿದ್ದಲ್ಲದೆ ಶಿಕ್ಷಣ ಇಲಾಖೆ ನಡೆಸುವ ಕಲಾ ಪರೀಕ್ಷೆಗಳ ಮೇಲ್ವಿಚಾರಕರೂ ಆಗಿದ್ದಾರೆ. ತಾರಾ ಪವಾರ್‌ ಅವರು ಕೆಲಕಾಲ 
ಚಿತ್ರಕಲಾ ಶಿಕ್ಷಣವನ್ನು ಆಕಾಶವಾಣಿಯ ಮೂಲಕ ಕಲಿಸುತ್ತಿದ್ದರು. 


ಟಿ.ಪಿ. ಅಕ್ಕಿಯವರು ಮುಂಬಯಿ ಹಾಗೂ ಕರ್ನಾಟಕದ ಚಿತ್ರಕಲಾ ಸಲಹಾ ಸಮಿತಿಗೆ ಸದಸ್ಯರಾಗಿ ಕಲಾ ಪರೀಕ್ಷೆಗಳ ಪರೀಕ್ಷಕರು, 
ನಿಯಂತ್ರಕರು ಇತ್ಯಾದಿಗಳಾಗಿದ್ದು ಶಿಕ್ಷಣ ಸುಧಾರಣೆಗೆ ಶ್ರಮಿಸಿದ್ದರು. ದಂಡಾವತಿ ಮಠ್‌ ಅವರು ಬನಾರಸ್‌ ಹಿಂದು ವಿಶ್ವವಿದ್ಯಾಲಯದ 
ಲಲಿತ ಕಲಾ ಕಾಲೇಜಿನ ಸದಸ್ಯರಾಗಿದ್ದರು. 


ಕಲಾ ಸಂಸ್ಥೆಗಳು : ಡಿ.ಜಿ. ಬಡಿಗೇರ ಅವರು 1933 ರಲ್ಲಿಯೇ "ಕರ್ನಾಟಕ ಆರ್ಟ್‌ ಸೊಸೈಟಿ'ಯನ್ನು ಆರಂಭಿಸಿದ್ದು 1940 
ರ ವೇಳೆಗೆ ಬೆಳಗಾವಿ, ಕಲ್ಕತ್ತ ದೆಹಲಿ ಹಾಗೂ ಮುಂಬಯಿಗಳಲ್ಲಿ ಮೂರು ಪ್ರದರ್ಶನಗಳನ್ನು ನೀಡಿದ್ದರು. ಸಾಹಿತಿಗಳಿಂದ ಕಲೆಯ 
ಬಗ್ಗೆ ಉಪನ್ಯಾಸಗಳನ್ನು ಏರ್ಪಡಿಸುತ್ತಿದ್ದರು. ಧಾರವಾಡದಲ್ಲಿ ಡಿ.ಎ. ಹಾಲಭಾವಿ ಅವರು ಪೋಸ್ಟ್‌ ಡಿಪ್ಲೊಮಾ ಆರ್ಟ್‌ ಕ್ಷಬ್‌ 
ಆರಂಭಿಸಿದ್ದರು. ಹುಬ್ಬಳ್ಳಿಯಲ್ಲಿ ಎಂ.ಬಿ. ಪಾಟೀಲ್‌, ಕೃಷ್ಣಕ್ಷತ್ರಿ ಮತ್ತು ಕೆ.ಆರ್‌. ಸುಬ್ಬಣ್ಣ ಅವರುಗಳು ಸೇರಿ "ತ್ರಿವಳಿ'ಗಳು ಎಂಬ 
ಹೆಸರಿನ ಸಂಘಟನೆಯಿಂದ ಹಲವಾರು "ರಸ್ತೆ ಬದಿಯ ಕಲಾ ಪ್ರದರ್ಶನ'ಗಳನ್ನು ಮಾಡಿದರು. ದಾರವಾಡದಲ್ಲಿ 1982ರಲ್ಲಿ ಎಂ.ಆರ್‌. 
ಬಾಳೀಕಾಯಿ, ಭಾರತ್‌ಕುಮಾರ್‌, ರೇಣುಕಾಮಾರ್ಕಂಡೆ ಮುಂತಾದವರ “ರೈನ್‌ ಬೋ' ಕಲಾತಂಡ, ಹುಬ್ಬಳ್ಳಿಯಲ್ಲಿ 1987 ರಲ್ಲಿ 
ಎಂ.ಸಿ. ಚಟ್ಟಿ, ಎಂ.ಜೆ. ಬಂಗ್ಲೆವಾಲೆ, ಗಾಯಿತ್ರಿ ಗೌಡರ್‌ ಅವರುಗಳ "ಜಾಗೃತಿ ಕಲಾವಿದರು' ಕಲಾತಂಡ ಹಾಗೂ ಅಲ್ಲಿಯೇ 1988 
ರಲ್ಲಿ ಕುಂದಣಗಾರ್‌, ಎನ್‌.ಸಿ. ದೇಸಾಯಿ, ಚಿಕ್ಕಣ್ಣವರ್‌ ಅವರುಗಳ "ಸೃಜನಶೀಲರು' ಕಲಾತಂಡ, ಇತ್ಯಾದಿ ಹಲವಾರು 
ಕಲಾತಂಡಗಳನ್ನು ಉದಾಹರಿಸಬಹುದು. ಇವರುಗಳು ಗುಂಪು ಪ್ರದರ್ಶನ, ಹಾಗೂ ಇನ್ನಿತರ ಕಲಾ ಚಟುವಟಿಕೆಗಳನ್ನು ಆಗಾಗ್ಗೆ 
ನಡೆಸುತ್ತಾರೆ. ಧಾರವಾಡದಲ್ಲಿ 1992 ರಲ್ಲಿ ಆರಂಭವಾದ "ಧಾರವಾಡ ನಗರ ಚಿತ್ರಕಲಾವಿದರ' ತಂಡದಲ್ಲಿ ಸುರೇಶ್‌ ಹಾಲಭಾವಿ, 
ಎಸ್‌.ಸಿ. ಪಾಟೀಲ ಮುಂತಾದವರಿದ್ದು ಪ್ರತೀ ವರ್ಷ "ವರ್ಣ ಮೇಳ' ಆಚರಿಸುತ್ತಿದ್ದು ಕಲಾಶಿಬಿರ, ಉಪನ್ಯಾಸ ಇತ್ಯಾದಿಗಳನ್ನು 
ಏರ್ಪಡಿಸುತ್ತಿದೆ. ಗದಗ್‌ನಲ್ಲಿ 93 ರಲ್ಲಿ ಆರಂಭವಾದ "ಅಯ ಕಲಾ ಮನೆ' ಎಂಬ ಕಲಾವಿದರ ಸಾಂಸ್ಕೃತಿಕ ಸಂಘಟನೆ ಕಳೆದ ವರ್ಷ 
ಐತಿಹಾಸಿಕ ಪರಂಪರೆ ಉಳಿಸುವ ಸಲುವಾಗಿ ತಿರುಗಾಟದ ಪ್ರದರ್ಶನ ಏರ್ಪಡಿಸಿತ್ತು. ಇವಲ್ಲದೆ “ಕಲಾರಶಿಫ್ರ, ಕಲಾಸಂಸ್ಥೆ, ಕರ್ನಾಟಕ 
ಚಿತ್ರಕಲಾವಿದರ ಸಂಘ, ರಾಜ್ಯ ಚಿತ್ರಕಲಾ ಶಿಕ್ಷಕರ ಹಾಗೂ ಚಿತ್ರಗಾರರ ಸಂಘ, ಕರ್ನಾಟಕ ಚಿತ್ರಕಲಾ ಶಾಲೆಗಳ ಸಿಬ್ಬಂದಿಗಳ ಸಂಘ, 
ಚಿತ್ರಕಲಾವಿದರ ಕಲಾಬಳಗ, ಬ್ಲೂಗ್ರೂಪ್‌-ಕಲಾವಿದರು, ಕಲಾಮಂಡಲ, ರಂಗತರಂಗ, "ಅಬಾಂಬೆ ಚೇಸು' ಇತ್ಯಾದಿ ಹಲವಾರು 
ಕಲಾ ತಂಡಗಳು ಹುಬ್ಬಳ್ಳಿ ಧಾರವಾಡಗಳಲ್ಲಿದ್ದು ಕೆಲವು ಕ್ರಿಯಾಶೀಲವಾಗಿವೆ. ಟಿ.ಪಿ. ಅಕ್ಕಿ ಅವರು ಕರ್ನಾಟಕ ಆರ್ಟ್‌ ಸೊಸೈಟಿ, 


ರಾಜ್ಯ ಕಲಾ ಶಿಕ್ಷಕರ ಸಂಘ, ರಾಜ್ಯ ಕಲಾ ಶಾಲೆಗಳ ಫೆಡರೇಷನ್‌ ಇತ್ಯಾದಿ ಹಲವಾರು ಉನ್ನತಮಟ್ಟದ ಸಂಘ ಸಂಸ್ಥೆಗಳಿಗೆ ವವಿಧ 


ಅವಧಿಗಳಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಇತ್ಯಾದಿ ಹುದ್ದೆಗಳಲ್ಲಿದ್ದವರು. ಧಾರವಾಡದಲ್ಲಿ 91 ರಲ್ಲಿ ಜಿ.ಎಸ್‌. ಮಠಪತಿ ಅವರ 


ಕಾರ್ಯದರ್ಶಿತ್ವದಲ್ಲಿ ಕರ್ನಾಟಕ ಚಿತ್ರಕಲಾ ನಿರುದ್ಯೋಗಿ ಶಿಕ್ಷಕರ ಸಮಿತಿಯೊಂದು ರಚನೆಯಾಗಿ ನ್ಯಾಯಯುತ ಬೇಡಿಕೆಗೆ ಹೋರಾಟ 
ನಡೆಸಿದೆ. 


778 ಧಾರವಾಡ ಜಿಲ್ಲೆ 

ಅಕಾಡೆಮಿ : ರಾಜ್ಯ ಹಾಗೂ ಕೇಂದ್ರಿ ಅಕಾಡೆಮಿಗಳು ಜಿಲ್ಲೆಯ ಹಲವಾರು ಕಲಾವಿದರನ್ನು ಗುರುತಿಸಿ ಗೌರವಿಸಿದೆ. ರಾಜ್ಯ 
ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಎಂ.ವಿ. ಮಿಣಜಗಿ (1965), ಎಂ.ಎ. ಚೆಟ್ಟಿ (66), ಎಫ್‌.ಬಿ. ಯೆಲವತ್ತಿ ಮತ್ತು ಡಿ.ವಿ. ಹಾಲಭಾವಿ 
(67), ಜಿ.ಎಸ್‌. ದಂಡಾವತಿಮಠ್‌ (68), ಟಿ.ಪಿ. ಅಕ್ಕಿ (69), ಸಿ.ಎನ್‌. ಪಾಟೀಲ (81), ಎಸ್‌. ಶೆಟ್ಟರ್‌ ಮತ್ತು ಆರ್‌.ಎಂ. 
ಹಡಪದ್‌ (82), ಕೃಷ್ಣಕ್ಷತ್ರಿ ಮತ್ತು ವಿ.ಟಿ. ಕಾಳೆ (85), ಎಂ.ಬಿ. ಪಾಟೀಲ್‌ (86), ಆರ್‌.ಬಿ. ಕುಂಬಾರ (88), ಸೋಮಶೇಖರ್‌ 
ಎಂ. ಸಾಲಿ (90), ಬಸವರಾಜ ಹಳಿಜೋಳ ಮತ್ತು ವಿ.ಬಿ. ಹಿರೇಗೌಡರ್‌ (91), ಜಿ.ವೈ. ಹುಬ್ಬೀಕರ್‌ (92) ಅವರುಗಳಿಗೆ 
ದೊರೆತಿವೆ. 


ವಿಶಾಲ ಕರ್ನಾಟಕವಾದ ಮೇಲೆ ಏಕರೂಪ ಅಕಾಡೆಮಿ ಇದ್ದಾಗ ಟಿ.ಪಿ. ಅಕ್ಕಿ ಎಂ.ವಿ. ಮಿಣಜಗಿ, ಡಿ.ವಿ. ಹಾಲಭಾವಿ 
ಅವರುಗಳು ಸದಸ್ಯರಾಗಿದ್ದರು. 1977 ರಲ್ಲಿ ಪುನರ್‌ರಚನೆಗೊಂಡ ನಂತರ ಲಲಿತಕಲಾ ಅಕಾಡೆಮಿ ಎಂದು ನಾಮಕರಣಗೊಂಡು 
ಟಿ.ಪಿ. ಅಕ್ಕಿ (81) ಸೋಮಶೇಖರ ಸಾಲಿ (84) ಆರ್‌.ಎಂ. ಹಡಪದ್‌ (87) ರಲ್ಲಿ ಅಧ್ಯಕ್ಷ ಪದವಿಯನ್ನು ಪಡೆದರು. ವಿವಿಧ 
ಕಾಲದಲ್ಲಿ ವಿ.ಬಿ. ಹಿರೇಗೌಡರ್‌, ಎಸ್‌. ಶೆಟ್ಟರ್‌, ಜಿ.ವೈ. ಹುಬ್ಳಿಕರ್‌, ಕಲಬುರ್ಗಿ, ಎಂ.ಸಿ. ಚೆಟ್ಟಿ, ವಿ.ಟಿ. ಕಾಳೆ, ಟಿ.ಕೆ. ರಾವ್‌, 
ಶೇಖರ್‌ ವೈ. ಕದಡಿ, ಬಿ.ಕೆ. ಹಿರೇಮಠ್‌, ಎಸ್‌.ಜಿ. ಗೂಳಣ್ಣವರ್‌ ಅವರುಗಳು ಸದಸ್ಯರುಗಳಾಗಿ ಸೇವೆ ಸಲ್ಲಿಸಿರುವರು. 


ರಾಜ್ಯ ಅಕಾಡೆಮಿಯವರು ಡಿ.ವಿ, ಹಾಲಭಾವಿ ಅವರ ಬಗ್ಗೆ ಸಾಕ್ಷ್ಯಚಿತ್ರ ಹಾಗೂ ಅಮಿವಭಾವಿ ಮತ್ತು ನರಗುಂದದ ಭಿತ್ತಿ 
ಚಿತ್ರಗಳ ನಕಲನ್ನು ಮಾಡಿಸಿದೆ. ನರಗುಂದದ ಭಿತ್ತಿ ಚಿತ್ರಗಳನ್ನು ಎಸ್‌.ಕೆ. ಹೂಗಾರ್‌, ಸಿ.ಎನ್‌. ಪಾಟೀಲ್‌ ಮುಂತಾದವರು ನಕಲು 
ಮಾಡಿರುತ್ತಾರೆ. ಧಾರವಾಡದಲ್ಲಿ 81 ರಲ್ಲಿ ರಾಷ್ಟ್ರೀಯಮಟ್ಟದ ಕಲಾಶಿಬಿರ ಹಾಗೂ 94 ರಲ್ಲಿ ರಾಜ್ಯಮಟ್ಟದ ಗ್ರಾಫಿಕ್‌ ಶಿಬಿರ 
ಏರ್ಪಡಿಸಲಾಗಿತ್ತು. ಗದಗ್‌ ಕಲಾ ಶಾಲೆ 91 ರಲ್ಲಿ ಏರ್ಪಡಿಸಿದ್ದ ಅಖಿಲಭಾರತ ಕಲಾ ಪ್ರದರ್ಶನ, 94 ರಲ್ಲಿಯ ರಾಷ್ಟ್ರೀಯ 
ಕಲಾಮೇಳಗಳಿಗೆ, ಧಾರವಾಡದ ವರ್ಣಮೇಳ, ಹುಬ್ಬಳ್ಳಿಯಲ್ಲಿ 94 ರಲ್ಲಿ ನಡೆದ ರಾಜ್ಯಮಟ್ಟದ ಜಲವರ್ಣ ಕಲೆಗಳ ಪ್ರದರ್ಶನ, 
ಮಹಿಳಾ ಕಲಾವಿದರ ಕಲಾಶಿಬಿರ ಇತ್ಯಾದಿಗಳಿಗೆ ಅಕಾಡೆಮಿಯಿಂದ ಉದಾರವಾಗಿ ಅನುದಾನ ನೀಡಲಾಗಿತ್ತು. 


ಕೇಂದ್ರ ಲಲಿತಕಲಾ ಅಕಾಡಮಿಯ ಮದ್ರಾಸ್‌ ವಲಯ ಕಚೇರಿಯಿಂದ 79ರಲ್ಲಿ “ಪಾಯಿಂಟ್‌ ಆಫ್‌ ವ್ಯೂ' ಕಲಾ ಪ್ರದರ್ಶನ 
ಧಾರವಾಡದಲ್ಲಿ ನಡೆಯಿತು. ಕೇಂದ್ರ ಅಕಾಡೆಮಿಯ ಕಲಾ ಶಿಕ್ಷಣ ಮಂಡಲಿಗೆ 94ರಲ್ಲಿ ವಿ.ಬಿ. ಹಿರೇಗೌಡರ್‌ ಅವರನ್ನು ಸದಸ್ಯರನ್ನಾಗಿ 
ನಾಮಕರಣ ಮಾಡಲಾಯಿತು. 


ಕಲಾ ಪುಸ್ತಕಗಳು : ಗೆಳೆಯರ ಗುಂಪಿನ "ರಸಯೋಗಿ'ಯವರು 1930 ರ ಕರ್ಣಾಟಕ ಸಾಹಿತ್ಯ ಪರಿಷತ್ಪತ್ರಿಕೆಯಲ್ಲಿ "ಕನ್ನಡ 
ಸಾಹಿತ್ಯದಲ್ಲಿ ಕರ್ಣಾಟಕ ಚಿತ್ರಕಲೆ'ಯ ಬಗ್ಗೆ ಬರೆದಿರುವ ಲೇಖನವೇ ಚಿತ್ರಕಲೆ ಕುರಿತು ಅಭ್ಯಾಸ ಪೂರ್ಣವಾಗಿ ಬರೆದ ಕನ್ನಡದಲ್ಲಿಯ 
ಮೊದಲ ಲೇಖನವೆನಿಸಿದೆ. ಇದಕ್ಕೂ ಮೊದಲೇ ಪ್ರಾಚೀನ ಕಲಾವಿದ ಚೀರಘಟ್ಟಿ ಎಂಬಾತನ ಬಗ್ಗೆ ದ.ರಾ. ಬೇಂದ್ರೆ ಅವರು 
ಲೇಖನವೊಂದನ್ನು ಬರೆದಿದ್ದರು. ಅಮೀನ್‌ಸಾಹೇಬ ಕಮಡೊಳ್ಳಿ ಅವರು 1947 ರಲ್ಲಿ ರಚಿಸಿದ "ಡ್ರಾಯಿಂಗ್‌ ಶಿಕ್ಷಕ' ಹಾಗೂ 
ಕಲಮದಾನಿ ಗುರುರಾಯರು 1950 ರಲ್ಲಿ ಹುಬ್ಬಳ್ಳಿಯಿಂದ ರಚಿಸಿದ "ಪಾಶ್ಚಾತ್ಯ ಕಲಾವಿದರು' ಈ ಪ್ರದೇಶದಿಂದ ಬಂದ ಪ್ರಥಮ 
ಕಲಾ ಸಂಬಂಧಿ ಗ್ರಂಥಗಳಾಗಿವೆ. ಉಳಿದಂತೆ ಗದಗಿನ ಎಸ್‌.ಎಂ. ಶಿರಹಟ್ಟಿಯವರ “ಚಿತ್ರ ಕಲಾ ಕೈದೀಪ', “ಭಾರತೀಯ ಚಿತ್ರಕಲೆ' 
ಧಾರವಾಡದ ಸುರೇಶ ಕುಲಕರ್ಣಿ ಅವರ "ಪಿಕಾಸೋ' ಮತ್ತು "ಕಲೋಪಾಸಕ ಎಂ.ಜಿ. ವಾಚೇದ ಮಠ', ಶಂಕರ ಪಾಟೀಲರ 
“ಕಲಾತಪಸ್ವಿ ಡಾ|! ಮಿಣಜಗಿ', ಶೋಭಾ ಬಡಿಗೇರ ಅವರ "ಕಲಾ ತಪಸ್ವಿ ಡಿ.ಜಿ. ಬಡಿಗೇರರು', ವಿ.ಸಿ. ಮಾಲಗತ್ತಿಯವರ “ಕಲಾಗುರು 
ಜಿ.ಎಸ್‌. ದಂಡಾವತಿಮಠ' ಎಸ್‌.ಸಿ. ಪಾಟೀಲರವರ "ಬರೋಕ್‌ ಕಲೆ', ಅಶೋಕ್‌ ಅಕ್ಕಿ ಅವರ "ಕಲಾ ಚರಿತ್ರೆ', ವಿ.ಟಿ. ಕಾಳೆ 
ಅವರ “ಚಿತ್ರಕಲಾ ಪರಿಚಯ', ಗೋ.ಶ್ರೀ. ಹುದ್ದಾರ ಅವರ “ಚಿತ್ರಕಲಾ ಪ್ರವೇಶ', ಜಿ.ಜಿ. ಮೆಹಾಲೆ ಅವರ “ಸೃತಿ ಚಿತ್ರಗಳು' 
ಇತ್ಯಾದಿಗಳನ್ನು ಉದಾಹರಿಸಬಹುದು. 


ರಾಜ್ಯ ಲಲಿತಕಲಾ ಅಕಾಡೆಮಿಯಿಂದ ಧಾರವಾಡ ಜಿಲ್ಲೆಯ ಕಲಾವಿದರುಗಳಾದ ಅಮೀನ ಸಾಹೇಬ. ಕಮಡೊಳ್ಳಿ ಎಂ.ವಿ. 
ಮಿಣಜಗಿ, ದಂಡಾವತಿ ಮಠ್‌, ಡಿ.ವಿ. ಹಾಲಭಾವಿ, ಎಂ.ಎ. ಚೆಟ್ಟಿ, ಶಿವಾನಂದ ಪಿ. ಅಕ್ಕಿ ಟಿ.ಪಿ. ಅಕ್ಕಿ ಡಿ.ಜಿ. ಬಡಿಗೇರ ಇತ್ಯಾದಿ 
ಕಲಾವಿದರ ಬಗ್ಗೆ ಕೈಪಿಡಿಗಳನ್ನು ಹೊರತಂದಿದೆ. ಟಿ.ಪಿ. ಅಕ್ಕಿ ಅವರಿಗೆ 1969 ರಲ್ಲೂ ಎಂ.ಎ. ಚೆಟ್ಟಿ ಅವರಿಗೆ 1991 ರಲ್ಲೂ : 


ಸಾಹಿತ್ಯ ಮತ್ತು ಸಂಸ್ಕೃಶಿ 779 


ಸಂಭಾವನಾ ಗ್ರಂಥಗಳನ್ನು ಅರ್ಪಿಸಿದ್ದು. ಅವುಗಳಲ್ಲೂ ಕಲೆ ಕಲಾವಿದರನ್ನು ಕುರಿತು ಹಲವಾರು ಲೇಖನಗಳಿವೆ. ಡಿ.ವಿ. 
ಹಾಲಭಾವಿಯವರು 1974-75 ರಲ್ಲಿ "ಆರ್ಟ್‌ ಗಿಲ್ಡ್‌' ಎಂಬ ಹೆಸರಿನಲ್ಲಿ ಇಂಗ್ಲಿಷ್‌ನಲ್ಲಿ ಪತ್ರಿಕೆಯನ್ನು ಹೊರ ತರುತ್ತಿದ್ದರಲ್ಲದೆ ತಮ್ಮ 
ಸಮಕಾಲೀನ ಕಲಾವಿದರನ್ನು ಕುರಿತು "ಮೈ ಕಂಟೇಪರರಿ ಆರ್ಟಿಸ್ಟ್‌' ಎಂಬ ಪುಸ್ತಕ ರಚಿಸಿದ್ದಾರೆ. ಅವರ "ಧಾರವಾಡ ಕಲಾ ಶಾಲೆ'ಗೆ 
50 ವರ್ಷಗಳಾದಾಗ (1935-85) ಸರಣ ಸಂಚಿಕೆಯೊಂದನ್ನು ಹೊರತಂದರು. 


ಭಾರತೀಯ ಕಲಾ ಕೇಂದ್ರದವರು "ಕಲಾ ಭಾರತಿ” ಎಂಬ ಹೆಸರಿನಲ್ಲಿ ಹಲವಾರು ವಾರ್ಷಿಕ ಸಂಚಿಕೆಗಳನ್ನು ಪ್ರಕಟಿಸಿದ್ದಾರೆ. 
ಗದಗಿನ ವಿಜಯ ಕಲಾ ಮಂದಿರದಿಂದ ಅಶೋಕ್‌ ಅಕ್ಕಿ ಅವರ ಸಂಪಾದಕತ್ವದಲ್ಲಿ 80-83 ರ ಅವಧಿಯಲ್ಲಿ "ಕಲಾ ಪ್ರಪಂಚ' 
ಎಂಬ ಹೆಸರಿನಲ್ಲಿ ನಿಯತಕಾಲಿಕೆಯೊಂದು ಪ್ರಕಟವಾಗುತ್ತಿತ್ತು 


ಕರ್ನಾಟಕ ವಿಶ್ವವಿದ್ಯಾಲಯದವರು ಶಿವರಾಮ ಕಾರಂತರ "ಕಲಾ ಪ್ರಪಂಚ' ಮತ್ತು “ಚಿತ್ರ, ಶಿಲ್ಪ ಮತ್ತು ವಾಸು'ಗಳನ್ನು 
ಹೊರತಂದಿದೆ. ಸಮಾಜ ಪುಸ್ತಕಾಲಯದವರು ಬಿ.ಪಿ. ಬಾಯಿರಿ ಅವರು ಚಿತ್ರಕಲೆಯ ಬಗ್ಗೆ ಬರೆದ ಆರು ಪುಸ್ತಕಗಳನ್ನು ಪ್ರಕಟಪಡಿಸಿದೆ. 
ಟಿ.ಪಿ. ಅಕ್ಕಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ “ಚಿತ್ರಕಲಾ ಇತಿಹಾಸ'ವೆಂಬ ಗ್ರಂಥವೊಂದನ್ನು ಸಂಪಾದಿಸಿ ಕೊಟ್ಟಿದ್ದಾರೆ (ಅಪ್ರಕಟಿತ). 
ಸಿಂದಗಿ ರಾಜಶೇಖರ್‌ ಅವರು "ಹೊಳಲಗುಂಡಿ ಪೈಯಂಗ್ಸ್‌' (ಇಂಗ್ಲಿಷ್‌ನಲ್ಲಿ ಮತ್ತು "ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ' 
ಪುಸ್ತಕಗಳನ್ನು ರಚಿಸಿದ್ದಾರೆ. ಬಿ.ಕೆ. ಹಿರೇಮಠ ಅವರ 'ಕನ್ನಡ ಹಸ್ತಪ್ರತಿಗಳು ಒಂದು ಅಧ್ಯಯನ'ದಲ್ಲಿ ಚಿತ್ರಕಲೆಯನ್ನು ಒಂದು 
ವಿಷಯವಾಗಿಯೂ, ಎಸ್‌.ಸಿ. ಪಾಟೀಲರ “ಜನಪದ ಚಿತ್ರಕಲೆ - ಒಂದು ಅಧ್ಯಯನ'ದಲ್ಲಿ ಚಿತ್ರ ಕಲೆಯನ್ನೇ ವಿಶೇಷವಾಗಿ 
ಅಭ್ಯಸಿಸಲಾಗಿದೆ. 

ಪ್ರದರ್ಶನಾಲಯ : ಪ್ರದರ್ಶನಗಳು : ಹುಬ್ಬಳ್ಳಿಯಲ್ಲಿ ನಗರ ಪಾಲಿಕೆಯ ಉದ್ಯಾನವನದ ಗಾಜಿನ ಮನೆಯಲ್ಲಿ ಮಿಣಜಗಿ 
ಅವರ ಹೆಸರಿನಲ್ಲಿ ಕಲಾ ಪ್ರದರ್ಶನಾಲಯವೊಂದನ್ನು ಕಟ್ಟಿದ್ದು ಲಲಿತ ಕಲಾ ಅಕಾಡೆಮಿಯ ಸಂಗ್ರಹದ ಕೃತಿಗಳನ್ನು ಇಲ್ಲಿ 
ಪ್ರದರ್ಶಿಸಲಾಗಿದೆ. ಇವನ್ನು ಆಗಾಗ ಬದಲಿಸಲಾಗುತ್ತದೆ. ಧಾರವಾಡ ಸರ್ಕಾರಿ ಕಲಾಶಾಲೆಗೆ ಹೊಂದಿಕೊಂಡಿರುವ ಕೆಲವು ಕೊಠಡಿಗಳಲ್ಲಿ 
ಈಚೆಗೆ ಕಲಾ ಪ್ರದರ್ಶನಗಳನ್ನು ಮಾಡಲಾಗುತ್ತಿದೆ. ಗದಗದ ವಿಜಯ ಕಲಾ ಮಂದಿರದಲ್ಲಿ ಪ್ರತ್ಯೇಕ ಪ್ರದರ್ಶನಾಂಗಣವಿದೆ. ಧಾರವಾಡದ 
ವಿದ್ಯಾವರ್ಧಕ ಸಂಘದ ಅಟ್ಟದ ಮೇಲೆಯೂ ಚಿತ್ರಕಲಾ ಪ್ರದರ್ಶನ ನಡೆಯುವುದುಂಟು. 


ಏಕವ್ಯಕ್ತಿ ಪ್ರದರ್ಶನಗಳಲ್ಲಿ ಡಿ.ಎ. ಹಾಲಭಾವಿ ಅವರು ತಮ್ಮ ಶಾಲೆಯಲ್ಲಿ 1938 ರಲ್ಲಿ ಏರ್ಪಡಿಸಿದ ಅವರ ಕೃತಿಗಳ 
ಪ್ರದರ್ಶನವೇ ಈ ಭಾಗದ ಪ್ರಥಮ ಏಕವ್ಯಕ್ತಿ ಕಲಾಪ್ರದರ್ಶನವೆಂದು ಹೇಳಬಹುದು. ನಂತರ ಕಾಲದಲ್ಲೂ ಹುಬ್ಬಳ್ಳಿ, ಧಾರವಾಡ, 
ಗದಗಗಳಲ್ಲಿ ಏಕವ್ಯಕ್ತಿ ಹಾಗೂ ಗುಂಪು ಪ್ರದರ್ಶನಗಳು ಕಲಾಶಿಬಿರಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಿವೆ. ನಾರಾಯಣ ಸಂಗಮರು 
1930 ಕ್ಕೂ ಹಿಂದೆಯೇ ಶಾಂತಿನಿಕೇತನದಲ್ಲಿ ಚಿತ್ರಕಲಾಭ್ಯಾಸ ಮಾಡಿದ್ದು ಇದೇ ಸುಮಾರಿಗೆ ಶ್ರೀಲಂಕಾದಲ್ಲಿ ತಮ್ಮ ಏಕವ್ಯಕ್ತಿ ಕಲಾ 
ಪ್ರದರ್ಶನವನ್ನು ಮಾಡಿದ್ದರು. ಜಿಲ್ಲೆಯಲ್ಲಿ ಈಚೆಗೆ ನಡೆದ ಪ್ರಮುಖ ಪ್ರದರ್ಶನಗಳೆಂದರೆ 1981ರ ರಾಷ್ಟ್ರೀಯ ಮಟ್ಟದ ಕಲಾಶಿಬಿರ, 
1983 ರಲ್ಲಿ “ಮಂಥನ' ಕಲಾವೃಂದದ ಪ್ರದರ್ಶನ, 1990 ರಿಂದ ಮಿಣಜಗಿ ಅವರ ಹೆಸರಿನಲ್ಲಿ ಕಲಾ ಪ್ರದರ್ಶನ, ದಿನಾಚರಣೆ, 
ಬಹುಮಾನಗಳು. 1991 ರ ಅಖಿಲ ಭಾರತ ಕಲಾ ಪ್ರದರ್ಶನ, 1993 ರಲ್ಲಿ ಭೂಕಂಪ ಸಂತ್ರಸ್ತರ ನಿಧಿಗಾಗಿ ಪ್ರದರ್ಶನ 1994 
ರಲ್ಲಿ ಚಿತ್ರಕಲಾ ಉಪನ್ಯಾಸಕರ ಕಲಾ ಪ್ರದರ್ಶನ, ಸರ್ಕಾರಿ ಕಲಾಶಾಲೆಯವರ "ಶಿಶಿರ' ಕಲಾ ಪ್ರದರ್ಶನ (ಬೆಂಗಳೂರಿನಲ್ಲಿ, ಮಿಣಜಗಿ 
ಮತ್ತು ಅಕ್ಕಿ ಅವರ ನೆನಪಿಗಾಗಿ "ಹುಬ್ಬಳ್ಳಿ ಗದ್ದುಗ ವರ್ಣೈಕೃತೆ' ಪ್ರದರ್ಶನ, ರಾಜ್ಯಮಟ್ಟದ ಜಲವರ್ಣ ಕೃತಿಗಳ ಪ್ರದರ್ಶನ, 
ವರ್ಣಮೇಳ, ಮಹಿಳಾ ಕಲಾವಿದರ ಶಿಬಿರ ಇತ್ಯಾದಿಗಳನ್ನು ಉದಾಹರಿಸಬಹುದು. ಕರ್ನಾಟಕ ವಿಶ್ವವಿದ್ಯಾಲಯವು 94 ರಲ್ಲಿ 
"ಕನ್ನಡನಾಡು - ಕಲೆ ಮತ್ತು ಸಂಸ್ಕೃತಿ' ಕುರಿತು ವಿಚಾರೋಪನ್ಯಾಸ ಏರ್ಪಡಿಸಿತ್ತು. ಧಾರವಾಡದ ಸರೋಜ ಎಸ್‌. ನಾಯ್ಡು ಅವರು 
1981 ರಲ್ಲಿ ದಿ॥ ಆರ್‌.ಎಸ್‌. ನಾಯ್ಡು ಅವರ ಸ್ಮಾರಕ ಯೋಜನೆ ಸ್ಥಾಪಿಸಿ ಪ್ರತೀವರ್ಷ ಮೂವರು ಕಲಾವಿದರಿಗೆ ಏಕವ್ಯಕ್ತಿ 
ಕಲಾಪ್ರದರ್ಶನಗಳಿಗೆ ಧನಸಹಾಯವನ್ನು ನೀಡುತ್ತಿದ್ದು ಕೆಲವರ್ಷಗಳು ಇದು ಯಶಸ್ವಿಯಾಗಿ ನಡೆಯಿತು. ಧಾರವಾಡ ಕಲಾ 
ಶಾಲೆಯವರು ಕಚ್ಚಾ ಸಾಮಗ್ರಿಗಳನ್ನು ಬಳಸಿ "ಚಿತ್ತಾಕರ್ಷಣ 1993' ಎಂಬ ಹೆಸರಿನಲ್ಲಿ ವಿನೂತನ ರೀತಿಯಲ್ಲಿ ಕಲಾ ಪ್ರದರ್ಶನ 


ಏರ್ಪಡಿಸಿದ್ದರು. 


780 ಧಾರವಾಡ ಜಿಲ್ಲೆ 


ಬಾಲ ಕಲಾವಿದರು : ಹಲವಾರು ಸಂಘ ಸಂಸ್ಥೆಗಳು ಶಾಲಾ ಮಕ್ಕಳಿಗೆ ಕಲಾಸ್ಪರ್ಧೆಯನ್ನು ನಿಯಮಿತವಾಗಿ ನಡೆಸಿಕೊಂಡು 
ಬರುತ್ತಿವೆ. ಹುಬ್ಬಳ್ಳಿಯ ವಿಜಯ ನಗರ ಮಹಿಳಾ ಮಂಡಳಿ, ಅಕಾಡೆಮಿ ಆಫ್‌ ಪರ್‌ ಫಾರ್ಮಿಂಗ್‌ ಆರ್ಟ್‌, ಜೈಂಟ್ಸ್‌ ಗ್ರೂಪ್‌ 
ಇತ್ಯಾದಿ ಸಂಸ್ಥೆಗಳು ಬಾಲ-ಕಲಾವಿದರ ಪ್ರತಿಭೆ ಹೊರಬರಲು ಕಾರ್ಯಕ್ರಮ ರೂಪಿಸುತ್ತಿವೆ. ಹುಬ್ಬಳ್ಳಿಯ ಭಾರತಿ, ನರಗುಂದದ ಶಿಲ್ಪ 
ಮುಂತಾದವರು ಹಲವಾರು ಬಹುಮಾನಗಳನ್ನು ಪಡೆದಿದ್ದಾರೆ. ದೀಪಕ ಶರ್ಮ ಎಂಬ ಬಾಲಕ ರಚಿಸಿದ ಚಿತ್ರವೊಂದು (1983 
ರಲ್ಲಿ ಆತ 8 ವರ್ಷವಿದ್ದಾಗ) ಮಕ್ಕಳ ದಿನಾಚರಣೆಯ ಅಂಗವಾಗಿ ಅಂಚೆಚೀಟಿಯಲ್ಲಿ ಮುದ್ರಣಗೊಂಡಿತ್ತು. 


ಶಿಲ 


KR 


ಶಿಲ್ಪ, ವಾಸ್ತುಶಿಲ್ಪಗಳ ದೃಷ್ಟಿಯಿಂದ ಧಾರವಾಡ ಜಿಲ್ಲೆ ಶ್ರೀಮಂತವಾದುದು. ಶಾತವಾಹನರ ಕಾಲದಿಂದ ಹಿಡಿದು ವಿಜಯನಗರ 
ಕಾಲದವರೆಗೆ, ಸ್ಥಳೀಯ ಅರಸುಮನೆತನಗಳೂ ಸೇರಿದಂತೆ ರೂಪಿಸಿರುವ ಅನೇಕ ವಾಸ್ತುಶಿಲ್ಪ, ಶಿಲ್ಪಗಳನ್ನು, ವೀರ-ಮಾಸ್ತಿ ಕಲ್ಲುಗಳನ್ನು, 
ಗೊಸಾಸ ಇತ್ಯಾದಿ ನೆನಪಿನ ಸ್ಥಂಬಗಳನ್ನು ಕಾಣಬಹುದು. (ಅಧ್ಯಾಯ 17 ನೋಡಿ). ಅಂತೆಯೇ ಶಾಸನಗಳಲ್ಲಿ ಇವುಗಳನ್ನು ಕಂಡರಿಸಿದ 
ಶಿಲ್ಪಗಳ ಹೆಸರು, ಸಂಭಾವನೆ, ಬಿರುದು, ಹೆಗ್ಗಳಿಕೆಗಳು ದಾಖಲಾಗಿವೆ. ,ಕೊಣ್ಣೂರಿನ ವಾಸನದಲ್ಲಿ ದೊರೆತ ಶಾತವಾಹನರ ಕಾಲದ 
ಶಾಸನದಲ್ಲಿ ಶಿಲ್ಪಿಯೊಬ್ಬನ ಉಲ್ಲೇಖವಿದೆ. ನಂತರದ ಕಾಲದಲ್ಲಿ ಸಿಂಗ, ಜಾವೋಜ, ಕೇತೋಜ, ಬಮ್ಮೋಜ, ಸೇವೋಜ, ಸಿಂಗೋಜನ 
ಮಗ ಗಣಪೋಜ, ಕಾಳೋಜ, ಪೊಲೆಯಣ್ಣ ದುಗ್ಗದಾಸ, ಗುಲಗೋಜ, ಇತ್ಯಾದಿ ಶಿಲ್ಪಿಗಳ ಹೆಸರು ದೊರೆಯುತ್ತದೆ. ಗದಗದ 
ರೂವಾರಿ ಭೈರವ ಎಂಬಾತ "ಭೈರವ ಶಿಳಾಕಂಸ ವಿದ್ಯೆ' ಬಲ್ಲವನಾಗಿದ್ದ (1002); ಕುರ್ತಕೋಟಿಯ ಅಯ್ಕಣ (1082) ಹಾಗೂ 
ಬೆಳವಣಿಕಿಯ ಶಿಲ್ಪಿಯೊಬ್ಬ (1102) (ಹೆಸರು ಅಳಿಸಿಹೋಗಿದೆ) ತಮ್ಮ ಶಿಲ್ಪ ಚಾತುರ್ಯದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. 
ಸಿಡೇನೂರಿನ ಚಾವುಂಡ (1015), ಲಕ್ಷ್ಮೇಶ್ವರದ ಸೂತ್ರಧಾರಿ ರೇವೋಜ (1166), ನಿಡಗುಂದದ ಬಡಗಿ ಕಲ್ಲೋಜ (1233) 
ಮುಂತಾದವರು ತಮಗೆ ದೊರೆತ ಸಂಭಾವನೆಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಧಾರವಾಡ ತಾಲೂಕಿನ ವೆಂಕಟಪುರಿಯ ದೇವರಾಸಿ 
ಆಚಾರ್ಯನು 1136 ರಲ್ಲಿ ದೇರುಮ್ಮ ದೇವಾಲಯವನ್ನು ಕಟ್ಟಿ ಲಿಂಗಪ್ರತಿಷ್ಠಾನೆ ಮಾಡುತ್ತಾನೆ ಎಂಬಿತ್ಕಾದಿ ಹಲವಾರು ವಿವರಗಳು 
ದೊರೆಯುತವೆ. 


ಅಂತೆಯೇ ಇಂದಿಗೂ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಸಾಂಪ್ರದಾಯಿಕ ಶಿಲ್ಪಿಗಳು ಉಳಿದು ಬಂದಿದ್ದಾರೆ. ಕಲ್ಲಿನ ಮೂರ್ತಿಗಳಲ್ಲದೆ 
ಬಾಗಿಲುವಾಡ ಇತ್ಯಾದಿಗಳನ್ನು ರಚಿಸುವ ಶಿಲ್ಪಿಗಳನ್ನು ಗದಗ ಮುಂತಾದ ಕಡೆಗಳಲ್ಲಿ ಕಾಣಬಹುದು. ಮರದಲ್ಲಿ ಮೂರ್ತಿ ಶಿಲ್ಪಗಳನ್ನು 
ಇತರ ಗೃಹೋಪಯೋಗಿ ವಸ್ತುಗಳನ್ನು ರಚಿಸುವ ಬಡಗಿಗಳೂ ಜಿಲ್ಲೆಯಲ್ಲಿದ್ದು ಕಲಘಟಗಿ ಇದಕ್ಕೆ ಪ್ರಸಿದ್ಧವಾಗಿದೆ ಮಲ್ಲೇಶಪ್ಪ ದೇವೇಂದ್ರ 
ಮುಂತಾದವರು ಇಂದಿನ ಕಲಾವಿದರಾಗಿದ್ದಾರೆ. ಮಿಶ್ರಕೋಟೆಯ ಡಿ.ಜಿ. ಬಡಿಗೇರರ ಮನೆತನ ತಲೆತಲಾಂತರದಿಂದ ಕಾಷ್ಟಶಿಲ್ಪ 
ಕಲೆಯಲ್ಲಿ ಪ್ರಸಿದ್ದಿಯನ್ನು ಹೊಂದಿತ್ತು. ಈ ಮನೆತನದ ಗೂಳಪ್ಪ ಎಂಬುವವರು ರಚಿಸಿದ ಹಾರೋಬೆಳವಡಿ ಹೊಂಗಲದ ದೇಸಾಯರ 
ಮನೆಯ ಜಂತಿಯ ಕೆಲಸ ಪ್ರಸಿದ್ಧವಾಗಿದ್ದು ಇಂದಿಗೂ ಉಳಿದುಕೊಂಡು ಬಂದಿದೆ. 


ಜಿಲ್ಲೆಯಲ್ಲಿ ಈಚಿನ ವರ್ಷಗಳಲ್ಲಿ ಹೆಚ್ಚು ಪ್ರಸಿದ್ದವಾದ ಸಾಂಪ್ರದಾಯಿಕ ಶಿಲ್ಪಿಗಳಲ್ಲಿ ರಾಘವೇಂದ್ರ ಚವಟಿ (ಹುಬ್ಬಳ್ಳಿ), ಸೋಮಣ್ಣ 
ಸಿದ್ದಪ್ಪ ಶಿಲ್ಪಿ (ಗದಗ) ಶಂಕರಪ್ಪಾಚಾರ್ಯ, ನಾಗಲಿಂಗಾಚಾರ್ಯ ಮೊದಲಾದವರನ್ನು ಉಲ್ಲೇಖಿಸಬಹುದು. ರಾಘವೇಂದ್ರ ಬಿ. 
ಚವಟಿಯವರು (1915) ಮುಂಬಯಿಯ ಜೆ.ಜೆ. ಶಾಲೆಯಲ್ಲಿ ಶಿಲ್ಪಕಲೆಯದೇ ಪದವಿಯನ್ನು ಪಡೆದು ಹುಬ್ಬಳ್ಳಿಯಲ್ಲಿ ನೆಲಸಿ ಅನೇಕ 
ಶಿಲ್ಪಗಳನ್ನು ರಚಿಸಿದವರು. ಚವಟಿಯವರು 1950ರಲ್ಲಿ ಹುಬ್ಬಳ್ಳಿಯಲ್ಲಿ ಶಿಲ್ಪಕಲಾ ಶಾಲೆಯೊಂದನ್ನು ಕೆಲಕಾಲ ನಡೆಸಿದರು. ಸೋಮಣ್ಣ 
ಸಿದ್ದಪ್ಪ ಶಿಲ್ಪಿ (1918-93) ರಚಿಸಿದ ಸಾವಿರಾರು ಶಿಲ್ಪಗಳು ದೇಶ ವಿದೇಶಗಳಲ್ಲಿ ಪ್ರಸರಗೊಂಡು ಹೆಸರು ಗಳಿಸಿವೆ. ಇವರಿಗೆ 
ಹಲವಾರು ಸನ್ಮಾನಗಳು ಸಂದಿದ್ದು ಕೆಲವು ಪಾರಿತೋಷಕಗಳು ಲಭ್ಯವಾಗಿದೆ. ಗದಗನಲ್ಲಿ ಶಿಲ್ಪ ಕಲಾ ಶಾಲೆಯೊಂದನ್ನು ತೆರೆದಿದ್ದು 
ಶಿಲ್ಪಿಯವರು ನಿಧನರಾದ ಮೇಲೆ ಈರಣ್ಣ ಎಸ್‌. ಶಿಲ್ಪಿ ಅವರು 'ಶಿಲಾಶಿಲ್ಪಕಲಾ ಶಾಲೆಯನ್ನು' ನಡೆಸುತ್ತಿದ್ದಾರೆ. ಶಂಕರಪ್ಪಾಚಾರ್ಯರು 
ಕಾರಣಾಂತರದಿಂದ ಮೈಸೂರಿನಲ್ಲಿದ್ದು ಸಿದ್ದಲಿಂಗಸ್ವಾಮಿಗಳಲ್ಲಿ ಕಲಾಭ್ಯಾಸ ಮಾಡಿ ನಂತರ ಗದಗಿನಲ್ಲಿ ನೆಲೆಸಿದವರು. ಇವರ ಮಗ 
ನಾಗಲಿಂಗಾಚಾರ್ಯರು ಗದಗಿನಲ್ಲಿ ಜನಿಸಿ ಟಿ.ಪಿ. ಅಕ್ಕಿ ಅವರಲ್ಲಿ ಹಾಗೂ ಜೆ.ಜೆ. ಶಾಲೆಯಲ್ಲಿ ಅಭ್ಯಸಿಸಿ ಗದಗ, ಪುಣೆ ಬೆಂಗಳೂರು 
ಇತ್ಯಾದಿ ಕಡೆಗಳಲ್ಲಿದ್ದು ಧಾರವಾಡದಲ್ಲಿ ನೆಲೆಸಿದವರು. ದಾದಾಜಿ ಕೊಂಡದೇವ, ನರಗುಂದ ಬಾಬಾಸಾಹೇಬ, ಶಿವಪ್ಪನಾಯಕ ಇತ್ಯಾದಿ 
ಅನೇಕ ಪ್ರತಿಮೆಗಳು ಇವರಿಂದ ಮೂಡಿಬಂದಿವೆ. ಪುಣೆಯ ಸಾರ್ವಜನಿಕ ಮಂಡಳಿಯೊಂದಕ್ಕೆ ಆಚಾರ್ಯರು 1968 ರಲ್ಲಿ 


ಸಾಹಿತ್ಯ ಮತ್ತು ಸಂಸ್ಕೃತಿ 781 


ರೂಪಿಸಿಕೊಟ್ಟ ಗಣಪತಿಯೊಂದು ಮಂಡಳಿಗೆ ಈವರೆಗೆ ಕೋಟ್ಯಾಂತರ ರೂಪಾಯಿಗಳನ್ನು ಗಳಿಸಿಕೊಟ್ಟಿರುವುದು ಒಂದು ವಿಶ್ವ 
ದಾಖಲೆಯಾಗಿದೆ. 


ಸೋಮಣ್ಣಶಿಲ್ಲಿ ಹಾಗೂ ನಾಗಲಿಂಗಾಚಾರ್ಯ ಅವರುಗಳು ಕೆಲಕಾಲ ಅಕಾಡೆಮಿಯ ಸದಸ್ಯರಾಗಿದ್ದರಲ್ಲದೆ ಆಚಾರ್ಯರಿಗೆ 
1992 ರಲ್ಲಿ ಅಕಾಡೆಮಿಯ ಪ್ರಶಸ್ತಿಯೂ ದೊರೆತಿತ್ತು. 


ಧಾರವಾಡದ ಮಾಧವರಾವ್‌ ಕುಲಕರ್ಣಿ, ರಾಣೆಬೆನ್ನೂರಿನ ನಿಂಗಪ್ಪಾಚಾರಿ ಶಿರಹಟ್ಟಿಯ ದೇವೇಂದ್ರಪ್ಪ ಕಡ್ಡಿಕೊಪ್ಪ ಅವರುಗಳು 
ಸಾಂಪ್ರದಾಯಿಕ ಶಿಲ್ಪ ಕಲೆಯಲ್ಲಿ ಸಾಕಷ್ಟು ಕೃತಿಯನ್ನು ಮಾಡಿದ್ದಾರೆ. ಮಲೆಬೆನ್ನೂರಿನ ಕೇಶವಾಚಾರಿ ಮಣ್ಣಿನಲ್ಲಿ ದೇವತಾ ಮೂರ್ತಿಗಳನ್ನು 
ಮಾಡುವುದರಲ್ಲಿಯೂ ಧಾರವಾಡದ ವಾಸುದೇವ ವಾಖಲೆ ಅವರು ಉಬ್ಬುಶಿಲ್ಲಗಳ ರಚನೆಯಲ್ಲಿಯೂ, ಪ್ರಕಾಶ ಗಾಯಕವಾಡ, 
ಗಜೇಂದ್ರಗಡದ ವಿಶ್ವಕರ್ಮ ನಿಲಯದ ಕಂಚಿಗಾರ ಅವರುಗಳು ಸಾಂಪ್ರದಾಯಿಕ ಮೂರ್ತಿಗಳ ರಚನೆಯಲ್ಲಿಯೂ ಸಿದ್ದಹಸ್ತರು. 
ಆಧುನಿಕ ಶೈಲಿಯ ಶಿಲ್ಪಕಲೆಯಲ್ಲಿ ಕೆ.ಎ. ಸೋಮಶೇಖರ್‌, ಶಿವಾನಂದ ಬಂಟನೂರ ಅವರುಗಳನ್ನು ಹೆಸರಿಸಬಹುದು. ಅನಿಲ 
ಬೆಟಗೇರಿ ಅವರು ಹಲವಾರು ಶಿಲ್ಪಗಳನ್ನು ಜೋಡಿಸಿ "ಶಿಲ್ಪಗಳ ಕೋಲಾಜ್‌' ಕುರಿತು ಪ್ರಯೋಗ ನಡೆಸಿದ್ದಾರೆ. 


ಈಚೆಗೆ ಜಿಲ್ಲೆಯಲ್ಲಿ ಕಟ್ಟಿಗೆ, ಧರ್ಮೋಕೋಲ್‌, ಫೈಬರ್‌ ಗ್ಲಾಸ್‌ ಇತ್ಯಾದಿಗಳಿಂದ ಶಿಲ್ಪ ರಚಿಸುವ ಪರಂಪರೆ ಬೆಳೆಯುತ್ತಿದೆ. 
ಧಾರವಾಡದ ಅಹ್‌ ಖಾನ್‌ ಎಸ್‌. ಪಠಾಣ, ನವಲೂರಿನ ಧ್ರುವರಾಜ ಗದಗಕರ ಮುಂತಾದವರನ್ನು ಹೆಸರಿಸಬಹುದು. ಧ್ರುವರಾಜರು 
ಧಾರವಾಡದ ಕರ್ನಾಟಕ ವಿಶ್ವ ವಿದ್ಯಾಲಯ, ವಿದ್ಯಾವರ್ಧಕ ಸಂಘ ಇತ್ಯಾದಿ ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾರ್ವಜನಿಕ ಕಟ್ಟಡಗಳ 
ನೂರಾರು ಮಾದರಿಗಳನ್ನು (ಮಾಡಲ್‌) ರೂಪಿಸಿದ್ದಾರೆ. ಇವಲ್ಲದೆ ಧಾರವಾಡದ ಕಲೆ, ಸಾಹಿತ್ಯ ಸಂಸ್ಕೃತಿ ಕುರಿತು ನೂರಾರು 
ಚಿತ್ರಪಟಗಳನ್ನು ರಚಿಸಿದ್ದಾರೆ. * 


ಗಣೇಶ ಮೂರ್ತಿಗಳ ರಚನೆಗೆ ಜಿಲ್ಲೆಯಲ್ಲಿ ಮೊದಲಿನಿಂದಲೂ ಪ್ರಾಶಸ್ತವಿದೆ. ಹುಬ್ಬಳ್ಳಿಯ ಮೂಕ ಕಲಾವಿದ ಮರುಯನ್ನು 
ಇಲ್ಲಿ ಉಲ್ಲೇಖಿಸಬಹುದು. ಈಚೆಗೆ ಸರ್ಧಾತಕ್ರ ಮನೋಭಾವದಲ್ಲಿ ಗಣಪತಿಯ ಉತ್ಸವ ಜಿಲ್ಲೆಯಾದ್ಯಂತ ನಡೆಯುತ್ತಿದ್ದು 
ವೈವಿಧ್ಯಮಯವಾಗಿ ಗಣಪತಿ ಮೂರ್ತಿ ರಚನೆ ಆಗುತ್ತವೆ. ಸುಮಾರು 25 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ 8-10 ಕಡೆಗಳಲ್ಲಿ 
ಗಣಪತಿಯನ್ನು ಕೂಡಿಸುತ್ತಿದ್ದು 1976 ರ ವೇಳೆಗೆ ಈ ಸಂಖ್ಯೆ 65-75 ಮುಟ್ಟಿದ್ದು 76 ರಲ್ಲಿ ಗಣೇಶೋತ್ಸವ ಸಮಿತಿಗಳ ಮಹಾ 
ಮಂಡಳವೊಂದು ಉದಯಿಸಿತು. ಆಗ 170 ಕಡೆಗಳಲ್ಲಿ ನಡೆಯುತ್ತಿದ್ದ ಉತ್ಸವಗಳು ಕಳೆದ ವರ್ಷ 222 ಸಂಖ್ಯೆಯನ್ನು ಮುಟ್ಟಿತ್ತು 
ಉತ್ತಮ ಅಲಂಕೃತ ಮಂಟಪಗಳಿಗೆ ಬಹುಮಾನ ನೀಡುವ ಯೋಜನೆಯಿದ್ದು ಬೃಹದಾಕಾರದ ಗಣಪತಿ ವಿಗ್ರಹಗಳೊಂದಿಗೆ ಅದಕ್ಕೆ 
ಹೊಂದುವಂತೆ ನಂದಿ, ಕೋಟೆ, ಶಂಖ, ಡೈನೊಸಾರ್‌ ಇತ್ಯಾದಿ ಅನೇಕ ಆಕಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ರಚಿಸುವುದುಂಟು. 
ಕಳೆದ ಬಾರಿ ಹಾವೇರಿಯಲ್ಲಿ 48 ಅಡಿ ಎತ್ತರದ ಬಾಹುಬಲಿಯೊಂದಿಗೆ ಚಾವುಂಡರಾಯ ಮತ್ತು ಗಣಪತಿಯ ಮೂರ್ತಿಗಳನ್ನು 
ರಚಿಸಿದ್ದು ಸಾಕಷ್ಟು ಜನಪ್ರಿಯತೆ ಗಳಿಸಿತ್ತು. ಧಾರವಾಡ ಹುಬ್ಬಳ್ಳಿಗಳೂ ಸೇರಿದಂತೆ ಜಿಲ್ಲೆಯಾದ್ಯಂತ ಅನೇಕ ಸ್ಥಳಗಳಲ್ಲಿ ಗಣಪತಿಯ 
ಮೂರ್ತಿ ರಚನೆಯಾಗುತ್ತದೆ. ಶಿಗ್ಗಾಂವಿ ತಾಲೂಕಿನ ಕುನೂರಿನಲ್ಲಿ ಒಂದರಿಂದ ನಾಲ್ಕು ಅಡಿಗಳ ಗಣಪತಿ ಮೂರ್ತಿಗಳು 12ರಿಂದ 
15 ಸಾವಿರದಷ್ಟು ಸಂಖ್ಯೆಯಲ್ಲಿ ನಿರ್ಮಿಸಿ ರಾಜ್ಯಾದ್ಯಂತ ಮಾರಾಟಕ್ಕೆ ಕಳಿಸುವುದಾಗಿ ದಾಖಲೆಯೊಂದು ತಿಳಿಸುತ್ತದೆ. 


ಇವರಲ್ಲದೆ ಮಂಟಪಗಳ ತಯಾರಿಕೆಯಲ್ಲಿ ಹಾನಗಲ್ಲಿನ ರಾಮಾಚಾರ್ಯ ಕೃಷ್ಣಾಚಾರ್ಯ ರಾಜಪುರೋಹಿತರೂ, ಮರದ 
ಉಪಕರಣಗಳ ತಯಾರಿಕೆಯಲ್ಲಿ ಹುಬ್ಬಳ್ಳಿಯ ಭಾರತೀನಗರದ ನಾಗರಾಜು (ನಾಗರಾಜಚಾರಿ) ಅವರನ್ನೂ ಶಲವಡಿಯ ಮಿನಿಯಂತ್ರಗಳ 
ಮಾಮನ ಶಿಲ್ಲಿಯಾದ 15 ವರ್ಷದ ವಿದ್ಯಾರ್ಥಿ ಸಂಜೀವ ಮಾನಪ್ಪ ಬಡಿಗೇರ ಇತ್ಕಾದಿಯವರುಗಳನ್ನು ಶಿಲ್ಪ ಕಲೆಯ ದೃಷ್ಟಿಯಿಂದ 
ಉದಾಹರಿಸಬಹುದು. ಶಿರಹಟ್ಟಿಯ ಬಸವನಪ್ಪ ಕುಂಬಾರ ಟೆರ್ರಕೋಟ (ಸುಡಾವೆ ಮಣ್ಣಿನಲ್ಲಿ) 500 ಕ್ಕೂ ಹೆಚ್ಚು ಕೃತಿಗಳನ್ನು 
ಸ್ವಸಂತೋಶಕ್ಕಾಗಿ ರಚಿಸಿದ್ದಾರೆ. 

ಹೊಳೆ ಆಲೂರಿನ ಪರಿಸರದಲ್ಲಿ ಉತ್ಕೃಷ್ಟ ಕೆತ್ತನೆಯ ಬಾಗಿಲುವಾಡಗಳನ್ನು ರಚಿಸುವ ಕಾಷ್ಟಶಿಲ್ಪಗಳಿದ್ದು ನೆರೆಯ ಜಿಲ್ಲೆಯ 
ಬನಶಂಕರಿ ಜಾತ್ರೆಯ ಕಾಲಕ್ಕೆ ನೂರಾರು ಬಾಗಿಲುವಾಡಗಳು ಮಾರಾಟಕ್ಕೆ ಪ್ರದರ್ಶಿಸಲ್ಪಡುತ್ತವೆ. 


782 ಧಾರವಾಡ ಜಿಲ್ಲೆ 


ಸಿನಿಮಾ 


ಜಿಲ್ಲೆಯಲ್ಲಿ ನಾಟಕಗಳು ಶತಮಾನದ ಆರಂಭದಿಂದಲೂ ಜನಪ್ರಿಯವಾಗಿದ್ದರೂ ಸಿನಿಮಾ ಪ್ರವೇಶ ಮಾಡಿದ್ದು ಮೂರನೆಯ 
ದಶಕದಲ್ಲಿ ಗದಗಿನ ಮಹಾಲಕ್ಷ್ಮಿ ಟಾಕೀಸ್‌ 1932 ರಲ್ಲೂ ಚಿತ್ರಾ ಟಾಕೀಸ್‌ 1934 ರಲ್ಲೂ ಆರಂಭವಾಯಿತು. ಧಾರವಾಡದ 
ವಿಜಯ (1933), ಹುಬ್ಬಳ್ಳಿಯ ಡೆಕ್ಕನ್‌ ಮುಂತಾದವು ಜಿಲ್ಲೆಯ ಮೊದಮೊದಲ ಚಿತ್ರಮಂದಿರಗಳು. 1931ರ ನಂತರ ಹಿಂದಿಯಲ್ಲಿ 
34 ರಲ್ಲಿ ಕನ್ನಡದಲ್ಲಿ ವಾಕ್ಚಿತ್ರ (ಟಾಕಿ)ಗಳು ಬಂದಿದ್ದು ಜಿಲ್ಲೆಯಲ್ಲಿಯೂ ಪ್ರದರ್ಶನಕ್ಕೆ ಬಂದಿರಬಹುದು. ದಕ್ಷಿಣದಲ್ಲಿ ಬೆಂಗಳೂರು, 
ಮೈಸೂರು, ಹಾಸ ತ್ಕ ಉತ್ತರದಲ್ಲಿ ಪುಣೆ, ಕೊಲ್ಲಾಪುರ, ಮುಂಬಯಿಗಳಲ್ಲಿಯೂ ಚಲನಚಿತ್ರಗಳ ತಯಾರಿಕೆ 
ಆರಂಭವಾಗಿದ್ದರೂ ಜಿಲ್ಲೆಯಲ್ಲಿ ಆರಂಭವಾದುದು ತಡವಾಗಿ. 1933 ರಲ್ಲಿ ಧಾರವಾಡದ ಕರ್ನಾಟಕ ಟಾಕೀಸ್‌ ಅವರ "ಕಬೀರ್‌' 
ಚಿತ್ರಕ್ಕೆ ತಾರಾನಾಥರು ಚಿತ್ರಕಥೆ (ಶ್ರಿರಂಗರು ಸಂಭಾಷಣೆ ಬರೆಯಬೇಕೆಂದಿದ್ದು ಇದು ಸಾಧ್ಯವಾಗಲಿಲ್ಲ. ನಂತರ 1934 ರಲ್ಲಿ 
ಧಾರವಾಡದ ಆಗಿನ ವಿಜಯ ಟಾಕೀಸ್‌ ಮಾಲಿಕರಾಗಿದ್ದ ನಾರಾಯಣರಾವ್‌ ಮುಧೋಳಕರ ಹಾಗೂ ಅವರ ಸೋದರ ವೆಂಕಟರಾವ್‌ 
ಮುಧೋಳಕರ ಅವರು ಫಾರೆಸ್ಟ್‌ ಕಾಂಟ್ರಾಕ್ಟರ್‌ ಧೀರೇಂದ್ರ ಕೃಷ್ಣರಾವ್‌ ಗುಂಜೀಕರ್‌ ಅವರ ಜೊತೆ ಸೇರಿ "ಕರ್ನಾಟಕ ಫಿಲಂಸ್‌ 
ಚಿತ್ರ ನಿರ್ಮಾಣ ಸಂಸ್ಥೆ' ಆರಂಭಿಸಿ "ಚೆರಂಜೀವಿ' ಎಂಬ ಪೌರಾಣಿಕ ವಾಕ್ಚಿತ್ರ ತಯಾರಿಸಿದರು. ಇದಕ್ಕೆ ಸಾಹಿತ್ಯ ರಚಿಸಿದ ದೇವುಡು 
ಅವರೂ ಸೇರಿದಂತೆ ಕ್‌. ನಾಡಿಗೇರ, ಮುದವೀಡು ಕೃಷ್ಣರಾವ್‌ ಅಲ್ಲದೆ ಧಾರವಾಡದ ಬಸವರಾಜ (ಬಸವಣ್ಣಿಪು ಮನ್ನೊರ್‌, 
ಅಮೀರಬಾಯಿ ಕರ್ನಾಟಕ, ಶಾರದಾ ಹಾನಗಲ್‌ ಹಾಗೂ ನಾಟಕದ ನಟ ನಟಿಯರು ಭಾಗವಹಿಸಿದ್ದರು. ಚಿತ್ರದ ಒಳಾಂಗಣ ದೃಶ್ಯ 
ಪುಣೆಯಲ್ಲಿಯೂ ಹೊರಾಂಗಣ ದೃಶ್ಯಗಳು ಧಾರವಾಡದ ಅತ್ತಿಕೊಳ್ಳ ಬಯಲಿನಲ್ಲಿಯೂ ನಡೆಯಿತು. ಚಿತ್ರ ಗದಗಿನ ಚಿತ್ರಾ ಟಾಕೀಸಿನಲ್ಲಿ 
ನೂರು ದಿನ ನಡೆಯಿತು. ಇದಾದ ನಂತರ ಶಾಂತೇಶ ಪಾಟೀಲರು 1946 ರಲ್ಲಿ ಪಂಪಾ ಪಿಕ್ಚರ್ಸ್‌ ಲಾಂಛನದಲ್ಲಿ "ಚಂದ್ರಹಾಸ' 
ಚಿತ್ರ ತಯಾರಿಸಿದರು. ಇದಕ್ಕೆ "ಎನೆ' ಅವರು ಕಥೆ, ಸಂಭಾಷಣೆ ಬರೆದಿದ್ದು ಬಸವರಾಜ ಮನ್ಸೂರರು ಸಂಗೀತ ನಿರ್ದೇಶನ 
ಮಾಡಿದರು. ಇದಲ್ಲದೆ ಬಸವರಾಜರು “ರತ್ನಮಂಜರಿ', "ರಾಜತರಂಗ', “ಜಾನೆ ಅಲಮ್‌'ಗಳಿಗೂ ಸಂಗೀತ ನಿರ್ದೇಶಿಸಿದ್ದಾರೆ. 1955 
ರಲ್ಲಿ ಉತ್ತರ ಕರ್ನಾಟಕದಿಂದ, ಬಂದ "ವಿಚಿತ್ರ ಪ್ರಪಂಚ' ಸಿನಿಮಾವಿಗೆ ದ.ರಾ.ಬೇಂದ್ರೆ ಅವರು ಚಿತ್ರಕಥೆ ಬರೆದಿದ್ದರು. ಈ ಎಲ್ಲ 
ಚಿತ್ರಗಳು ಹಳೆಯ ಮೈಸೂರು ಪ್ರಾಂತದಲ್ಲಿ ಭಾಷಾ ಪ್ರಬೇಧದಿಂದಾಗಿ ಹೆಚ್ಚಿನ ಯಶಸ್ಸು ಕಾಣಲಿಲ್ಲ. ಅರವತ್ತರ ದಶಕದಲ್ಲಿ ಹುಬ್ಬಳ್ಳಿಯ 
ಸುಖದೇವ ಕುಂಠೆ ಹಾಗೂ ಆರ್‌.ಪಿ. ಶೇಣ್ಜೆ ಅವರುಗಳು "ನಾಗಾನಂದ' ಎಂಬ ಸಿನಿಮಾ ತಯಾರಿಸಿದರೂ ಕಾರಣಾಂತರದಿಂದ 
ಅಪೂರ್ಣವಾಗಿ ಉಳಿಯಿತು. 1967 ರಲ್ಲಿ ಅನಂತ ಹಿರೇಗೌಡರು “ಸಂಗೊಳ್ಳಿ ರಾಯಣ್ಣ” ಚಿತ್ರವನ್ನು ಚಿತ್ರವಾಣಿ ಲಾಂಛನದಲ್ಲಿ 
ಹೊರತಂದರು. ಕಲಗೇರಿಯ ವಿ.ಎಸ್‌. ಪಾಟೀಲರು ಸಂಗೊಳ್ಳಿರಾಯಣ್ಣನಾಗಿ ಅಭಿನಯಿಸಿದ್ದರು. ಹಿರೇಕೆರೂರಿನ ಛಾಯಾಗ್ರಾಹಕ 
ಕೆ.ಜಿ. ಸೋಮಶೇಖರ್‌ ಅವರು ಕಲಾನಿರ್ದೇಶಕರಾಗಿದ್ದ ಬಸವರಾಜ ಕಟ್ಟಿಮನಿ ಅವರ "ಮಾಡಿ ಮಡಿದವರು' ಕಾದಂಬರಿ ಆಧಾರಿತ 
ಅದೇ ಹೆಸರಿನ ಚಿತ್ರದಲ್ಲಿ (1974) ರಾಮಗೋಪಾಲ್‌, ಏಣಗಿ ಬಾಳಪ್ಪ ಗೋವಿಂದ ಮಣ್ಣೂರ್‌ ಅವರುಗಳು ಅಭಿನಯಿಸಿದ್ವು 
ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಬಂದಿತು. ಬಸಂತಕುಮಾರ ಪಾಟೀಲರು ತಮ್ಮ 7” ೩. ಫಿಲಂಮ್ಸ್‌ ಲಾಂಛನದಲ್ಲಿ ತಯಾರಿಸಿದ "ಮಾಂಗಲ್ಯ 

ನ' ಚಿತ್ರದಲ್ಲಿ ಸ್ವತಃ ನಾಯಕರಾಗಿ ನಟಿಸಿದ್ದರು. 

ಕಳೆದ ಇಪ್ಪತ್ತು ವರ್ಷಗಳಿಂದ ಚಿತ್ರೋದ್ಯಮದಲ್ಲಿ ತೊಡಗಿರುವವರೆಂದರೆ ಹುಬ್ಬಳ್ಳಿಯ ಶ್ರೀ ಭುವನೇಶ್ವರಿ ಆರ್ಟ್‌ ಪ್ರೊಡೆಕ್ಟನ್‌ 
ಅವರು. ಹುಬ್ಬಳ್ಳಿಯ ಎಸ್‌.ಡಿ. ಅಂಕಲಗಿ, ಬಿ.ಎಚ್‌. ಚಂದಣ್ಣನವರ, ಸುರೇಂದ್ರ ಇಂಗಳೆ, ಮೋಹನ್‌ರಾವ್‌ ಜಿ ಹುಬ್ಬಿಕರ ಅವರು 
ಜೊತೆಗೂಡಿ ಆರಂಭಿಸಿದ ಈ ಸಂಸ್ಥೆಯಿಂದ ಬದುಕು ಬಂಗಾರವಾಯಿತು (1976), ಸೊಸೆ ತಂದ ಸೌಭಾಗ್ಯ (1977) (ಇದು 
ಕನ್ನಡದ ಪ್ರಥಮ ಸಿನಿಮಾಸ್ಕೋಪ್‌ ಚಿತ್ರ), ಅತ್ತೆಗೆ ತಕ್ಕ ಸೊಸೆ (1979), ಪಟ್ಟಣಕ್ಕೆ ಬಂದ ಪತ್ನಿಯರು (1980) ಗುಣ ನೋಡಿ 
ಹೆಣ್ಣು ಕೊಡು (1982), ಪ್ರೇಮವೇ ಬಾಳಿನ ಬೆಳಕು (1984), ಪ್ರಾಣಸ್ನೇಹಿತ (1993), ಚಲನಚಿತ್ರಗಳು ಸವ 
ಇವುಗಳಿಗೆ ಉತ್ತರ ಕನ್ನಡ ಪ್ರದೇಶದ ಜನಪ್ರಿಯ ನಾಟಕಗಳ ಕಥೆಗಳನ್ನೇ ಆಧರಿಸಿಕೊಳ್ಳಲಾಗಿತ್ತು. 


ಗುಡಿಗೇರಿ ಸಂಗಮೇಶ್ವರ ನಾಟಕ ಕಂಪನಿಯ ಮಾಲಿಕರಾದ ಎನ್‌. ಬಸವರಾಜ ಅವರು 1977ರಲ್ಲಿ "ವೀರಸಿಂಧೂರ ಲಕ್ಷಣ' 
ಹಾಗೂ 1981 ರಲ್ಲಿ "ರೈತನ ಮಕ್ಕಳು' ನಿರ್ಮಿಸಿದರಲ್ಲದೆ ಮುಖ್ಯಪಾತ್ರವನ್ನೂ ವಹಿಸಿದ್ದರು. ಕುಂದಗೋಳದ ಎಂ. ಗುರುಪಾದ 
ಅವರು 1919 ರಲ್ಲಿ ನಿರ್ಮಿಸಿದ "ನಾನಿರುವುದೇ ನಿನಗಾಗಿ' ಎಂಬ ಕನ್ನಡ ಚಿತ್ರವಲ್ಲದೆ ತೆಲಗು, ತಮಿಳು, ಹಿಂದಿ ಭಾಷೆಗಳಲ್ಲೂ 


ಸಾಹಿತ್ಯ ಮತ್ತು ಸಂಸ್ಕೃತಿ 783 


ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಹುಬ್ಬಳ್ಳಿಯ ಸುಖದೇವ ಕುಂಠೆ, ಆರ್‌.ಪಿ. ಶೇಣ್ಟೆ, ಎಂ.ವಿ. ಕೋರಿ ಅವರು “ಶ್ರಿ ದುರ್ಗ ಕಂಬೈನ್ಸ್‌” 
ಲಾಂಛನದಲ್ಲಿ ಹೊರತಂದ "ಮುದುಡಿದ ತಾವರೆ ಅರಳಿತು' ಚಿತ್ರ ಶತದಿನೋತ್ಸವ ಆಚರಿಸಿತು. ಅಲ್ಲದೆ ಈ Pe 
“ಸಾಂಗ್ಲಿಯಾನ', “ಊರಿಗಿಟ್ಟ ಕೊಳ್ಳಿ', "ಹಾಂಕಾಂಗ್‌ನಲ್ಲಿ ಏಜೆಂಟ್‌ ಅಮರ್‌, "ಟೈಗರ್‌ ಗಂಗು', “ಭರತ್‌', "ಕಲಿಯುಗದ ಉಮ” 
“ರಣಚಂಡಿ' ಇತ್ಯಾದಿ ಚಿತ್ರಗಳು ಪೂರ್ಣಗೊಂಡವು. 


ಹೆಬ್ಬಳ್ಳಿಯ ಸುರೇಶ್‌ ಹೆಬ್ಳಿಕರ್‌ ಅವರು ಸ್ವತಃ ನಟರು ಹಾಗೂ ನಿರ್ಮಾಪಕರು ನಿರ್ದೇಶಕರು, "ಕಾಡಿನ ಬೆಂಕಿ', "ಪ್ರಥಮ 
ಉಷಾಕಿರಣ', "ಚಮತ್ಮಾರ' ಚಿತ್ರಗಳನ್ನು ನಿರ್ದೆಶಿಸಿ ನಿರ್ಮಿಸಿದ್ದಾರೆ. "ಕಾಡಿನ ಬೆಂಕಿಗೆ ರಾಷ್ಟ್ರಪ್ರಶಸ್ತಿ ಬಂದಿದೆ. ಹುಬ್ಬಳ್ಳಿಯ ಎಫ್‌.ಡಿ. 
ಸಾಲಿ ಅವರು "ಏಳು ಕೋಟಿ ಫಿಲಮ್ಸ್‌' ಲಾಂಛನದಲ್ಲಿ "ಏಳು ಕೋಟಿ ಮೈಲಾರ ಲಿಂಗ', ರಾಷ್ಟ್ರಪ್ರಶಸ್ತಿ ಬಂದ “ಸಂಗ್ಯಾಬಾಳ್ಕಾ' 
ಹಾಗೂ "ಪತಿತ ಪಾವನ' ಚಿತ್ರಗಳು ಬಂದಿವೆ. ಹುಬ್ಬಳ್ಳಿಯ ಗುರುರಾಜ ಕಾಟೆ ಅವರು “ಂಚಾರಿ', "ಮೈಲಾರ ಲಿಂಗ', "ಬಂಗಾರದ 
ಗೂಳಿ' ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಈ ಚಿತ್ರಗಳನ್ನು ಜಿಲ್ಲೆಯಲ್ಲಿಯೇ ಸ್ಥಳೀಯ ಕಲಾವಿದರೊಂದಿಗೆ ಚಿತ್ರಿಸಲಾಗಿದೆ. "ಕಿತಾಪತಿ' 
ಸಿನಿಮಾಕ್ಕೆ ಕಲಾವಿದ ಆರ್ಯ ಅವರು ನಿರ್ದೇಶನ ನೀಡಿದ್ದು ರಾಜ್ಯ ಪ್ರಶಸ್ತಿ ಗಳಿಸಿತು. 


ಇದಲ್ಲದೆ ಮಾತೆ ಮಹಾದೇವಿ ಅವರ "ಕ್ರಾಂತಿಯೋಗಿ ಬಸವಣ್ಣ ಮುಂಬಯಿಯ ವಸಂತ ಕುಮಾರ್‌ ಗೋಣಿ ಅವರ "ಅಲ್ಲಾ 
ನೀನೇ, ನೀನೇ ಈಶ್ವರ' ಹಾಗೂ “ಅಬಲೆ', ಬೈಲಹೊಂಗಲದ ಗಂಗಣ್ಣ ಬೋಳನಗೌಡರ ಅವರ “ಅಮೃತಸಿಂಧು' ಚಿತ್ರಗಳಲ್ಲಿ ಜಿಲ್ಲೆಯ 
ಕಲಾವಿದರಿದ್ದು ಸ್ಥಳೀಯವಾಗಿಯೇ ಚಿತ್ರೀಕರಣ ನಡೆಸಲಾಗಿದೆ. ಕೆಂಭಾವಿಮಠ್‌ ಅವರು ತಮ್ಮ “ಎರಡು ಹೃದಯ' ಚಲನಚಿತ್ರಕ್ಕೆ ಕಥೆ, 
ಚಿತ್ರಕಥೆ, ಸಂಭಾಷಣೆ ರಚಿಸಿರುವರಲ್ಲದೆ ಸ್ವತಃ ನಿರ್ಮಾಣ ನಿರ್ದೇಶನ ಹಾಗೂ ಛಾಯಾಗ್ರಹಣ ಮಾಡಿದ್ದಾರೆ. 


ಶಂಕರ ಮೊಕಾಶಿ ಪುಣೇಕರ ಅವರ "ಗಂಗವ್ವ ಗಂಗಾಮಾಯಿ' ಕಾದಂಬರಿ ಆಧಾರಿತ ಅದೇ ಹೆಸರಿನ ಚಿತ್ರವನ್ನು ವಸಂತ 
ಮೊಕಾಶಿ ಪುಣೇಕರ ಅವರು ನಿರ್ದೆಶಿಸಿದ್ದು ಸುಲಭಾ ದೇಶಪಾಂಡೆ, ಪದ್ಮಾ ಹಾಗೂ ರೋಹಿಣಿ ದೇಶಪಾಂಡೆ ಮುಂತಾದವರು 
ತಾರಾಗಣದಲ್ಲಿದ್ದಾರೆ. ಈ ಚಿತ್ರದ ನಿರ್ಮಾಪಕರಾದ ಚಂದೂಲಾಲ್‌ ಜೈನ್‌ ಅವರು ರಾಣೆಬೆನ್ನೂರಿನವರಾಗಿದ್ದು ಅನೇಕ ಹೆಸರಾಂತ 
ಚಿತ್ರಗಳ ನಿರ್ಮಾಪಕರೆನಿಸಿದ್ದಾರೆ. "ಏಳು ಸುತ್ತಿನ ಕೋಟೆ', “ಆಟ ಬೊಂಬಾಟ'ಗಳಿಗೆ ಸಹನಿರ್ದೇಶನ ಮಾಡಿದ ಧಾರವಾಡದ 
ಶ್ರಿಕಾಂತ ಕುಲಕರ್ಣಿ ಅವರು ದೂರದರ್ಶನಕ್ಕೆ "ಎಳೆಯರ ಗೆಲವು', "ಅಂಕಲ್‌ ಯೆಲ್ಲಪ್ಪ'ಗಳಲ್ಲದೆ “ವಿಕ್ರಮ” ಹಾಗೂ "ಸೂರ್ಯಕಿರಣ' 
ಚಲನ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಹುಬ್ಬಳ್ಳಿಯ ಕಿರಣ್‌ಕುಮಾರ್‌ "ನವಿಲೂರ ನೈದಿಲೆ' ನಿರ್ಮಿಸಿದ್ದಾರೆ. 


ಜಿಲ್ಲೆಗೆ ಮುಂಬಯಿ ಹತ್ತಿರವಿದ್ದು ಅಲ್ಲಿಯ ಸಾಂಸ್ಕೃತಿಕ ಪ್ರಭಾವವೂ ಇಲ್ಲಿಗೆ ಗಾಢವಾಗಿಯೇ ಬಂದಿದೆ. ಅದರಗುಂಚೆಯ ಶಾಂತಾ 
ಹೆಬ್ಳೀಕರ್‌ ಅವರು ಮೊದಲು ಗದಗ್‌ನಲ್ಲಿದ್ದ ಗುಬ್ಬಿಕಂಪನಿಯಲ್ಲಿದ್ದು ನಂತರ ಮುಂಬಯಿಯ ಸಿನಿಮಾ ಕ್ಷೀತ್ರಕ್ಕೆ ಸೇರಿದರು. ಅವರ 
ಮೊದಲ ಚಿತ್ರ "ಮೇರಾ ಲಡಕಾ' ನಂತರ ಶಾಂತಾರಾಂ ಅವರ “ಆದ್ವಿ "ಮಾಣುಸ್‌' ಇತ್ಯಾದಿಯಲ್ಲಿ ಅಭಿನಯಿಸಿದರು. 1943 
ರಲ್ಲಿ ತಯಾರಾದ ಅನಕೃ ಅವರ “ಜೀವನ ನಾಟಕ'ದಲ್ಲಿಯೂ ಪಾತ್ರವಹಿಸಿದ್ದರು. ವಿ. ಶಾಂತಾರಾಂ ಅವರು ಮೂಲತಃ ವಿಜಾಪುರ 
ಜಿಲ್ಲೆಯವರಾಗಿದ್ದು ಹುಬ್ಬಳ್ಳಿಯ ಡೆಕ್ಕನ್‌ ಪಿಕ್ಚರ್ಸ್‌ನಲ್ಲಿ ನೌಕರರಾಗಿದ್ದು ನಂತರ ಮುಂಬಯಿಯ ಸಿನಿಮಾ ಪ್ರಪಂಚ ಸೇರಿ 
ವಿಶ್ವವಿಖ್ಯಾತರಾದರು. ಅಂತೆಯೇ ಗಿರೀಶ್‌ಕಾರ್ನಾಡ್‌ ಅವರು ಧಾರವಾಡದವರಾಗಿದ್ದು ದ.ರಾ. ಬೇಂದ್ರೆಯವರ ಬಗ್ಗೆ ಕಿರುಚಿತ್ರವೂ 
ಸೇರಿದಂತೆ ಹಲವಾರು ಕಿರುಚಿತ್ರಗಳನ್ನೂ ಪೂರ್ಣಪ್ರಮಾಣದ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಅವರು ಕನ್ನಡ, ಹಿಂದಿಗಳಲ್ಲಿ 
ಖ್ಯಾತ ನಟರಾಗಿದ್ದು ಅನೇಕ ಕನ್ನಡ ಹಾಗೂ ಹಿಂದಿ ಚಲನಚಿತ್ರಗಳಲ್ಲಿ ದೂರದರ್ಶನದ ಧಾರವಾಹಿಗಳಲ್ಲಿ ನಟಿಸಿದ್ದಾರೆ. ಅವರ 
ಬಹುತೇಕ ಎಲ್ಲ ಚಿತ್ರಗಳಿಗೂ ರಾಜ್ಯ ಇಲ್ಲವೆ ರಾಷ್ಟ್ರಪ್ರಶಸ್ತಿಗಳು ಸಂದಿವೆ. ಧಾರವಾಡದ ಸಯ್ಯದ್‌ ಖಯೂಮ್‌ ಕತ್ತಿವರಸೆಯ 
ಪಟುವೂ ಆಗಿದ್ದು “ಪುಕಾರ್‌', "ಕಾನೂನ್‌', "ಶಂಕರಪಾರ್ವತಿ', "ತಕದೀರ್‌' ಇತ್ಯಾದಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. 
ಯಿ ಸುಧಾ ಜೋತಾಡಿ ಚಂದಾವರ್ಕರ್‌, 


ಇವರಲ್ಲದೆ ಜಿಲ್ಲೆಯ ನಟನ ವರ್ಗದವರಲ್ಲಿ ಲೀನಾಚಂದಾವರ್ಕರ್‌ ಮತ್ತು ಅವರ ತಾ 
೦ಡಿ, ಪುಂಡಲೀಕ ಶೇಟ್‌, ವಿಕ್ರಮ್‌, 


ರಾಮಗೋಪಾಲ್‌, ಗೋವಿಂದಮಣ್ಣೂರ, ವಸಂತಸಾ ನಾಕೋಡ, ಹಾವೇರಿಬಾಬು, ಸಾವಿತ್ರಿಗು 
ಹನುಮಂತರಾವ್‌ ಮುಂತಾದವರನ್ನು ಹೆಸರಿಸಬಹುದು. 
ಚಿತ್ರ ಸಾಹಿತ್ಯ ರಚನಕಾರರಲ್ಲಿ ದ.ರಾ.ಬೇಂದ್ರೆ ಶ್ರೀನಿವಾಸ ಕುಲಕರ್ಣಿ, ಜಡಭರತ (ಜಿ.ಎ. ಜೋಶಿ), ಸುರೇಶ್‌ ಹೆಬ್ಳಿಕರ್‌, 


ದಂ ಈ 
ಸುದರ್ಶನ ದೇಸಾಯಿ, ಬುದ್ದಣ್ಣ ಹಿಂಗಮಿರೆ, ಶಂಕರ ಮೊಕಾಶಿ ಪುಣೀಕರ, ಗಿರೀಶ್‌ ಕಾರ್ನಾಡ್‌, ಮಲ್ಲಿಕಾರ್ಜುನ ಸಿಂದಗಿ, ಶಿವಾನಂದ 


784 ಧಾರವಾಡ ಜಿಲ್ಲೆ 


ಕುಲಕರ್ಣಿ, ಗೀತಾಕುಲಕರ್ಣಿ, ಶ್ರೀನಿವಾಸ ಕುಲಕರ್ಣಿ, ವೀಣಾ ಶಾಂತೇಶ್ವರ ಇವರು ಸಭ್ಮಣೀಯರು. ತಾಂತ್ರಿಕ ವರ್ಗದವರಲ್ಲಿ 
ಗುರುರಾಜ ಕಾಟೆ (ನಿರ್ದೇಶಕ), ಕೈಲಾಸ ಅಥಣಿ (ಛಾಯಗ್ರಾಹಕ, ನಿರ್ದೇಶಕ) ವಸಂತಕುಮಾರ ದೇಸಾಯಿ ನಿರ್ದೇಶಕ, ನಿರ್ಮಾಪಕ) 
ಸುಧೀಂದ್ರಕಲ್ಲೋಳ ಏಿರ್ದೇಶಕ) ಮುಂತಾದವರನ್ನು ಹೆಸರಿಸಬಹುದು. ಧಾರವಾಡದ ಸುಭಾಷ್‌ ಕಡಕೋಳ ಅವರು ಥರ್ಮಾಕೋಲ್‌ 
ಬಳಸಿ ಸಿನಿಮಾದ ಸೆಟ್‌ ಹಾಕುವುದರಲ್ಲಿ ಸಾಕಷ್ಟು ಪ್ರಸಿದ್ಧರಾಗಿದ್ದಾರೆ. 


ಚಿತ್ರಮಂದಿರಗಳು : ಜಿಲ್ಲೆಯಲ್ಲಿ ಒಟ್ಟು 90 ಚಿತ್ರಮಂದಿರಗಳಿದ್ದು ಅವುಗಳಲ್ಲಿ 29 ಸಂಚಾರಿ ಚಿತ್ರಮಂದಿರಗಳು. ಎರಡು 
ಎಶಾಲ ತೆರೆಯ (70 ಎಂ.ಎಂ) ಚಿತ್ರಮಂದಿರಗಳು. ಅಣ್ಣಿಗೇರಿ, ಅಕ್ಕಿ ಆಲೂರು, ಆಡೂರು, ಬಂಕಾಪುರ, ಬಮವಹಳ್ಳಿ, ಬೆಳ್ಳಟ್ಟಿ, 
ಚಿಕ್ಕೆರೂರು, ಚಿಕ್ಕಂಸಿ ಹೊಸೂರು, ಗಜೇಂದ್ರಗಡ, ಗುತ್ತಲ, ಗುಡಿಗೇರಿ, ಹಿರೇಕೆರೂರು, ಹೊಳೆ ಆಲೂರು (2), ಹುಲಗೂರು, 
ಹೊಸರಿತ್ತಿ, ಕೆರೆಮಲ್ಲಾಪುರ್‌, ಕೊಣ್ಣೂರ್‌, ಮೇದೂರು, ಮುಳಗುಂದ, ನರಗುಂದ, ರೋಣ, ರಟ್ಟಿಹಳ್ಳಿ, ಶಿಗ್ಗಾಂವಿ, ಸವಣೂರು, 
ಅಂಶಿ, ಶಿಗ್ರಿ ತಿಳವಳ್ಳಿ ಮತ್ತು ತುಮಿನ ಕಟ್ಟೆಗಳಲ್ಲಿ ಸಂಚಾರಿ ಚಿತ್ರಮಂದಿರಗಳಿವೆ. ಅಳ್ನಾವರ, ಬ್ಯಾಡಗಿ (2), ಧಾರವಾಡ (7). 
ಗದಗ (6), ಗಜೇಂದ್ರಗಡ, ಹುಬ್ಬಳ್ಳಿ (17), ಹಾವೇರಿ (2) ಹಿರೇಕೆರೂರು (2) ಹಾನಗಲ್‌ (2), ಕಲಘಟಗಿ, ಕುಂದಗೋಳ, ಲಕ್ಷೇಶ್ವರ 
(2), ಮುಂಡರಗಿ (2) ಮಾಸೂರು (2), ನರಗುಂದ, ನವಲಗುಂದ, ನರೇಗಲ್‌, ರಾಣೆಬೆನ್ನೂರು (4), ರೋಣ, ಶಿರಹಟ್ಟಿ, ಶಿಗ್ಗಾಂವಿ, 
ಸವಣೂರು, ಶಿರೋಳ, ಕುಮಾರಪಟ್ಟಣಗಳಲ್ಲಿ ಖಾಯಂ ಚಿತ್ರಮಂದಿರಗಳಿವೆ. ಜಿಲ್ಲೆಯಲ್ಲಿ ಮೂವತ್ತ ಎಂಟು ಚಿತ್ರವಿತರಣೆ ಮಾಡುವ 
ಸಂಸ್ಥೆಗಳಿದ್ದು ಅವುಗಳಲ್ಲಿ ಒಂದು ಗದಗದಲ್ಲಿಯೂ ಉಳಿದವುಗಳೆಲ್ಲ ಹುಬ್ಬಳ್ಳಿಯಲ್ಲಿಯೂ ಕಾರ್ಯ ನಿರ್ವಹಿಸುತ್ತಿವೆ. 


ಚಲನಚಿತ್ರ ಪತ್ರಿಕೆಗಳು : ಪ.ಲೋ. ಬಂಕಾಪುರ ಅವರ ಚೆತ್ರಾ', ಪಾಟೀಲ ಅವರ "“ಕಲ್ಪನಾ', ಎಸ್‌.ಎಸ್‌. ಜೋಶಿ ಅವರ 
“ಚಿತ್ರಲತಾ', ಎಲ್‌.ಪಿ. ಬಂಕಾಪುರ ಅವರ "ನಟರಾಜ', ಪಾಟೀಲ ಪುಟ್ಟಪ್ಪ ಅವರ "ಮನೋರಮ', ಬಾಬು ಚಳ್ಳಮರದ ಅವರ 
"ರಸರಂಗ', ರಾಜು ಶ್ರೇಷ್ಠಿ ಅವರ "ಯೌವನ' ಇತ್ಯಾದಿಗಳು ಜಿಲ್ಲೆಯ ಸಿನಿಮಾ ಪತ್ರಿಕೆಗಳಾಗಿದ್ದು ಈಗ "ನಟರಾಜ' ಹಾಗೂ “ಚಿತ್ರಲತಾ' 
ಹೊರಬರುತ್ತಿವೆ.* 


ಜಾನಪದ 


ಧಾರವಾಡ ಜಿಲ್ಲೆಯಲ್ಲಿ ಶಿಷ್ಟ ಕಲೆಗೆ ದೊರೆತಷ್ಟೇ ಪ್ರೋತ್ಸಾಹ ಉತ್ತೇಜನಗಳು ಜಾನಪದ ಕಲೆಗಳಿಗೂ ದೊರೆತಿದ್ದು ಇಂದಿಗೂ 
ಜೀವಂತವಾಗಿ ಉಳಿಯುವಂತಾಗಿದೆ. ಜನರ ದೈನಂದಿನ ಬದುಕಿನೊಂದಿಗೇ ಕಲಾತಕ್ಷತೆಯನ್ನು ಕಂಡುಕೊಂಡಿರುವುದೇ ಜಾನಪದ ಕಲೆ 
ವ್ಯಾಪಕವಾಗಿ ಕಂಡು ಬರಲು ಕಾರಣವಾಗಿದೆ. ವಾರದ ಸಂತೆಗಳಲ್ಲಿ, ವಾರ್ಷಿಕ ಜಾತ್ರೆಗಳಲ್ಲಿ ಮಾರಾಟಕ್ಕೆ ಬರುವ ಗೃಹೋಪಯೋಗಿ 
ವಸ್ತುಗಳಾದ ದನದ ಚಾಟಿಯಿಂದ ಹಿಡಿದು ಅನೇಕ ವಸ್ತುಗಳನ್ನು ವಿಶಿಷ್ಟ ವಿನ್ಯಾಸಗಳೊಂದಿಗೆ ವರ್ಣಮಯವಾಗಿ ರಚಿಸಿರುವುದನ್ನು 
ಕಾಣಬಹುದು. ಮರದ ಬಾಗಿಲುವಾಡಗಳು, ಕಂಬ, ಜಂತಿಗಳು ಕಲ್ಯಾಣ ಚಾಳುಕ್ಕರ ಶಿಲ್ಪಕಲೆಯನ್ನು ನೆನಪಿಸುವಂತೆ ಕಲಾತಕ್ತತೆಯಿಂದ 
ಕೂಡಿದ್ದು ಪರಂಪರೆಯ ಮುಂದುವರಿಕೆಯಂತಿದೆ. 


ಹಬ್ಬ ಹರಿದಿನಗಳಲ್ಲಿ ಊರು, ಕೇರಿ ಹಾಗೂ ಮನೆಗಳನ್ನು ಪೈಪೋಟಿಯೆಂಬಂತೆ ಸಿಂಗರಿಸುವಾಗ ಜಾನಪದ ಚಿತ್ರ, ಶಿಲ್ಪ, 
ರಂಗೋಲಿಗಳಲ್ಲಿ ಹೆಚ್ಚಿನ ಅಂಶಗಳನ್ನು ಕಾಣಬಹುದು. ಮುಖ್ಯವಾಗಿ ಉಗಾದಿಯಲ್ಲಿ ನೀರು ತುಂಬುವ ಪಾತ್ರೆಗಳ ಮೇಲೆ, 
ಬಸವಜಯಂತಿ ಹಾಗೂ ಕಾರು ಹುಣ್ಣಿಮೆಗಳಲ್ಲಿ ಕೊಟ್ಟಿಗೆ ಹಾಗೂ ಎತ್ತುಗಳಿಗೆ ಸುಳಹು ಹೊಳಹುಗಳಿಂದ ಚಿತ್ರಿಸುತ್ತಾರೆ. ವಟಸಾವಿತ್ರಿ 
ವ್ರತದಲ್ಲಿ ಸತ್ಯವಾನ್‌ ಸಾವಿತ್ರಿ ಹಾಗೂ ಯಮಧರ್ಮರಾಯರ, ಮಂಗಳಗೌರಿ ವ್ರತದಲ್ಲಿ ಪಾರ್ವತಿಯ, ನಾಗರ ಪಂಚಮಿಯಲ್ಲಿ 
ನಾಗನ, ಸಿರಿಯಾಳ ಷಷ್ಠಿಯಲ್ಲಿ ಸಿರಿಯಾಳ, ಚಂಗಳೆಯರ, ಕಾಮನ ಹಬ್ಬದಲ್ಲಿ ರತಿ ಮನಥರ ಚಿತ್ರ ಅಥವಾ ಮೂರ್ತಿಗಳನ್ನು 
ರಚಿಸಿ ಪೂಜಿಸುತ್ತಾರೆ. ಮಣ್ಣೆತ್ತಿನ ಅಮಾವಾಸ್ಯೆಯಂದು ಮಣ್ಣಿನಲ್ಲಿ ಬಸವ, ಗುಳ್ಳವ್ವನ ಹಬ್ಬದಲ್ಲಿ ಕಂಬಗಳೋಪಾದಿಯ ರಚನೆಗಳು, 
ಗೋಕುಲಾಷ್ಟಮಿಯಲ್ಲಿ ಕೃಷ್ಣ ಬಲರಾಮರ ಮೂರ್ತಿಗಳು, ನವರಾತ್ರಿಯ ಗೊಂಬೆಗಳು, ಸೀಗೆ ಹುಣ್ಣಿಮೆಯಲ್ಲಿ ಮಣ್ಣಿನ ಇಲ್ಲವೆ 
ಕಟ್ಟಿಗೆಯ "ಸೀಗೆ' (ಗೌರಿ), ದೀಪಾವಳಿಯಲ್ಲಿ ಲಕ್ಷ್ಮೀಕಳಸ ಇತ್ಯಾದಿ ಶಿಲ್ಪಾಕೃತಿಗಳನ್ನು, ಬನದ ಹುಣ್ಣಿಮೆಯಲ್ಲಿ ಗೋಮಯ ಮಾಡಿದ 


* ಸಿನಿಮಾ ಕುರಿತ ಈ ಉಪ ಅಧ್ಯಾಯಕ್ಕೆ ಮಾಹಿತಿಯನ್ನು ನೀಡಿದವರು ಹುಬ್ಬಳ್ಳಿಯ ದುರ್ಗ ಎಂಟರ್‌ ಫ್ಲೈಸಸ್‌ನ ಡಾ: ಪಿ.ಆರ್‌. ಶೇಣ್ನಿ ಅವರು. 


ಸಾಹಿತ್ಯ ಮತ್ತು ಸುಸ್ಕೃತಿ 785 


ಗೋಡೆಗಳ ಮೇಲೆ ಸುಣ್ಣದಿಂದ ರಥ, ನಕ್ಷತ್ರ, ಪಶುಪಕ್ಷಿ, ಗಿಡಮರಗಳ ಚಿತ್ರ, ರಥಸಪ್ತಮಿಯಲ್ಲಿ ಹಲಗೆಯ ಮೇಲೆ ರಕ್ತಚಂದನದಿಂದ 
ಸಪ್ತಾಶ್ವರೂಢ ಸೂರ್ಯನ ಚಿತ್ರ, ಭರತ ಹುಣ್ಣಿಮೆಯಲ್ಲಿ ಚುಕ್ಕಿ ಸುಳಹು ಹೊಳಹು ಹಾಗೂ ತೇರಿನ ಚಿತ್ರ ಇತ್ಯಾದಿಗಳ ರಚನೆಯಲ್ಲಿ 
ಜಾನಪದ ಚಿತ್ರ ರಚನೆಯ ಅಂಶಗಳನ್ನು ಕಾಣಬಹುದು. ಮಣ್ಣಿನ ಗಣಪತಿ ಮತ್ತು ಜೋಕುಮಾರ ಮೂರ್ತಿಗಳ ಹಾಗೂ ಕಾಮನ 
ಹಬ್ಬದಲ್ಲಿ ಕಾಮನ ಚಿತ್ರ ರಚನೆಗಳು ಜಿಲ್ಲೆಯ ಜಾನಪದ ಕಲೆಯ ವಿಶಿಷ್ಟ ಕೊಡುಗೆಗಳಾಗಿವೆ. ಜೋಕುಮಾರ, ಹೋಳಿ, ಹಗರಣ 
(ಪಗರಣ) ಇತ್ಯಾದಿ ಹಬ್ಬಗಳ ಆಚರಣೆ ಹಾಗೂ ಆ ಸಂದರ್ಭದಲ್ಲಿ ಹಾಡುವ ಜಾನಪದ ಗೀತೆಗಳ ಬಗ್ಗೆ ಸಂಗ್ರಹಣೆ ಅಧ್ಯಯನಗಳು 
ನಡೆದಿವೆ. 


ಮದುವೆಯ ಕಾಲದಲ್ಲಿ ಹಾಕುವ "ಹಾಸಕ್ಕಿ'ಯ ಚಿತ್ರ, ಹಚ್ಚೆ ರಂಗೋಲೆ ಇತ್ಯಾದಿ ಧಾರ್ಮಿಕ ಸಂಪರ್ಕ ಹೊಂದಿದ ಕಲೆಗಳು 
ಜಿಲ್ಲೆಯಲ್ಲಿ ಜೀವಂತವಿದೆ. ಜಿಲ್ಲೆಯ ಜಾನಪದ ಕಲೆಯನ್ನೇ ಕುರಿತು ಡಾ॥। ಎನ್‌.ಸಿ. ಪಾಟೀಲರ ಜಾನಪದ ಚಿತ್ರಕಲೆ ಒಂದು 
ಅಧ್ಯಯನ, ಡಾ| ಶಿವಾನಂದ ಗುಬ್ಬಣ್ಣನವರ್‌ ಅವರ “ಲಿಂಗಾಯತ ಸಂಸ್ಕಾರಗಳು' ಹಾಗೂ ಡಾ ಎಂ. ಚಿದಾನಂದ ಮೂರ್ತಿ 
ಅವರ “ಲಿಂಗಾಯತ ಅಧ್ಯಯನಗಳು' ಇತ್ಯಾದಿ ಗ್ರಂಥಗಳಲ್ಲಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಅಧ್ಯಯನ ಸಂಶೋಧನೆಗಳನ್ನು 
ಕಾಣಬಹುದು. 


ಜಾನಪದ ಗೀತೆಗಳ ಸಂಗ್ರಹ ಅಧ್ಯಯನ ಕಾರ್ಯಗಳು ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಈ ಪ್ರದೇಶದಲ್ಲಿ ಆದುದು 
ಉಲ್ಲೇಖನೀಯ. ಜಾನ್‌ಫಿಟ್‌ 1885 ರಲ್ಲಿಯೇ ಈ ಪ್ರದೇಶದಲ್ಲಿ ಸಂಗ್ರಹಿಸಿ, ಪ್ರಕಟಿಸಿದ ಲಾವಣಿಗಳು, ಜಾನಪದ ಗೀತೆಗಳ 
ಸಂಗ್ರಹದ ಪ್ರಥಮ ಪ್ರಯತ್ನ. "ಇಂಡಿಯನ್‌ ಆ್ಯಂಟಿಕ್ಟೇರಿ'ಯಲ್ಲಿ ಪ್ರಕಟವಾದ ಐದು ಲಾವಣಿಗಳಲ್ಲಿ ನರಗುಂದದ ಬಂಡಾಯ ಕುರಿತ 
ಲಾವಣಿಯೂ ಒಂದು. ಇದಲ್ಲದೆ ಜಿಲ್ಲೆಯ ಇನ್ನೂ ಹಲವಾರು ಗೀತೆಗಳನ್ನು ಫ್ಲೀಟ್‌ ಅವರು ಸಂಗ್ರಹಿಸಿ ಪ್ರಕಟಿಸಿದರು. ಅವುಗಳಲ್ಲಿ 
ಹುಬ್ಬಳ್ಳಿಯ ಗುರುಸಿದ್ದ ಎಂಬಾತ ಬರೆದ ಲಾವಣಿಯಲ್ಲಿ "ಹುಟ್ಟುವಳಿಯ ಮೇಲೆ ತೆರಿಗೆ' ಹಾಕಿದಾಗ ಹೊಮ್ಮಿದ ಹೃದಯ ಸ್ಪರ್ಶಿಯದ 
ಕಥಾನಕವಿದೆ. ಇದಲ್ಲದೆ "ಮುಂಡರಗಿ ಬಂಡಾಯ ಲಾವಣಿ', "ರಾಮ-ರಾವಣರ ಯುದ್ಧ ಹುಬ್ಬಳ್ಳಿ ಮರ್ಕಟಗಳ ದುಂದುಮೆ' ಇತ್ಯಾದಿ 
ಜನಪದ ಗೀತೆಗಳಲ್ಲದೆ ಶಿಶುನಾಳ ಶರೀಫರ ಗೀತೆಗಳಲ್ಲಿ ಶಾಂತಕವಿಗಳ ದುಂದುಮೆಗಳಲ್ಲಿ ಜನಪದ ಅಂಶ ಕಾಣಬಹುದು. ಸವದಿ 
ಅಣ್ಣಾರಾಯ. ಎಂಬುವವರು ಪ್ಲೇಗ್‌ ಕುರಿತು ಜನರನ್ನು ಎಚ್ಚರಿಸುವಂತಹ ಲಾವಣಿಯನ್ನು ರಚಿಸಿದ್ದಾರೆ. 1931 ರಲ್ಲಿ ಗೆಳೆಯರ 
ಗುಂಪಿನವರಲ್ಲಿ ಒಬ್ಬರಾದ ಚನ್ನಮಲ್ಲಪ್ಪ ಹಲಸಂಗಿ (ಮಧುರ ಚನ್ನ) ಉಳಿದವರೊಂದಿಗೆ ಸೇರಿ ಪ್ರಕಟಿಸಿದ "ಗರತಿಯ ಹಾಡು' ಈ 
ಬಗ್ಗೆಯ ಮೊದಲ ಪ್ರಯತ್ನವಾಗಿದ್ದು ಇದರಲ್ಲಿ ಜಿಲ್ಲೆಯ ಜನಪದ ಗೀತೆಗಳೂ ಸೇರಿವೆ. ಇದಕ್ಕೂ ಮೊದಲೇ 1921 ರಲ್ಲಿ ಗದಗಿನ 
ಹಳ್ಳಿಗುಡಿಯಿಂದ "ಸಾವಿರ ಮಾತಿನ ಸರದಾರ' ಎಂಬ ಜನಪದ ಗೀತೆಗಳ ಸಂಗ್ರಹ ಹೊರಬಂದಿತ್ತು. ಗದ್ದಗೀಮಠ ಅವರು 1952 
ರಲ್ಲಿ "ನಾಲ್ಕುನಾಡ ಪದಗಳು' ಸಂಕಲನ ತಂದರು. 1953 ರಲ್ಲಿ ಆರ್‌.ಎಸ್‌. ಪಂಚಮುಖಿ ಅವರು "ಕರ್ನಾಟಕ ಜಾನಪದ 
ಗೀತೆ'ಗಳನ್ನು 1955 ರಲ್ಲಿ ಎಂ. ಜೀವನ ಅವರು "ಜಾನಪದ ಗೀತೆಗಳು'ನ್ನು ಸಂಪಾದಿಸಿದರು. 


ಜಾನಪದ ಗೀತೆಯ ಸಂಗ್ರಹಣೆ ಅಧ್ಯಯನಗಳಲ್ಲಿ ಡಾ|! ಗದ್ದಗೀಮಠ ಅವರ ಕೊಡುಗೆ ತೀರಾ ಹಿರಿದಾದುದು. 1955ರಲ್ಲಿ 
ಕಂಬಿಯ ಹಾಡುಗಳು', 56 ರಲ್ಲಿ "ಜನತಾ ಗೀತೆಗಳು' ಹಾಗೂ "ಮಲ್ಲಮಲ್ಲಾಣಿ' 59 ರಲ್ಲಿ "ಕುಮಾರ ರಾಮನ ದುಂದುಮೆ' 
ಇತ್ಯಾದಿ ಸಂಗ್ರಹಗಳನ್ನು ಹೊರತಂದರು. ಇವುಗಳಲ್ಲಿ ಈ ಪ್ರದೇಶದ ಜನಜೀವನ ಐತಿಹಾಸಿಕ ಅಂಶಗಳು, ವಿಧಿ ಕ್ರಿಯೆ, ಆಚರಣೆಗಳ 
ಬಗ್ಗೆ ಅನೇಕ ಸಂಗತಿಗಳು ತಿಳಿದು ಬರುವಂತಾಯಿತು. 1955 ರಲ್ಲಿ ಅವರು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸಿದ ಪಿಎಚ್‌.ಡಿ 
ಮಹಾಪ್ರಬಂಧ “ಕನ್ನಡ ಜಾನಪದ ಗೀತೆಗಳು' ಈ ಬಗೆಯ ಮೊದಲ ಪ್ರಬಂಧವಾಗಿದ್ದು ಮುಂದಿನ ಕೃತಿಗಳಿಗೆ ಮಾರ್ಗದರ್ಶಕ 
ಕೃತಿಯಾಯಿತು. 


ಆರ್‌ ಸಿ ಹಿರೇಮಠ ಹಾಗೂ ಸುಂಕಾಪುರ ಅವರುಗಳ ನಿರ್ದೇಶನ ಹಾಗೂ ಮಾರ್ಗದರ್ಶನದಲ್ಲಿ 1970 ರಲ್ಲಿ ಗೋಕಾಕದಲ್ಲಿ 
ಜಾನಪದ ಸಮ್ಮೇಳನ ನಡೆಸಿ ಜಾನಪದ ಅಧ್ಯಯನಕ್ಕೆ ಒಂದು ವೈಜ್ಞಾನಿಕ ಅಸ್ಥಿಭಾರವನ್ನು ಹಾಕಿದರು. ಹಳ್ಳಿಗರ ಬಾಯಲ್ಲಿದ್ದ ಇಲ್ಲವೆ 
ಬರಹ ರೂಪದಲ್ಲಿದ ಸಣ್ಣಾಟ ದೊಡ್ಡಾಟಗಳಲ್ಲದೆ ಗೀತೆಗಳ ಸಂಗ್ರಹ ಕಾರ್ಯವೂ ಆರಂಭವಾಯಿತು. ಸುಂಕಾಪುರ ಅವರು 'ಜೀವನ 
ಜೋಕಾಲಿ' ಎಂಬ ಶಿರೋನಾಮೆಯಲ್ಲಿ "ಚೌಪದನಗಳು', "ಸರಸ ಎರಸ', "ಗರತಿಯ ಗರಿಮೆ' ಇತ್ಯಾದಿ ಹಲವಾರು ಗೀತ 
ಸಂಗ್ರಹಗಳನ್ನು ಪ್ರಕಟಿಸಿದರು. "ಜಾನಪದ ಸಾಹಿತ್ಯ ಮಾಲೆ'ಯಲ್ಲಿ ಹೋಳಿ ಹಾಡು, ಗುಮನ ಪದಗಳು, ಡೊಳ್ಳಿನ ಹಾಡು, ಇತ್ಯಾದಿ 


786 ಧಾರವಾಡ ಜಿಲ್ಲೆ 


ಜಾನಪದ ಗೀತೆಗಳೂ ಶ್ರಿ ಕೃಷ್ಣಪಾರಿಜಾತ, ಅಲ್ಲಮ ಪ್ರಭು, ಪ್ರಮೀಳ ಮುಂತಾದ ಬಯಲಾಟಗಳೂ ಬೆಳೆಕುಕಂಡು ಅಧ್ಯಯನಕ್ಕೆ 
ಅಕರಗ್ರಂಥಗಳಾದವು. "ಜೀವನ ಜೋಕಾಲಿ' ಮಾಲಿಕೆ ಇಂದಿಗೂ ಮುಂದುವರೆದಿದ್ದು ಈಚೆಗೆ 25ನೇ ವರ್ಷದ ಬೆಳ್ಳಿಹಬ್ಬ ಆಚರಿಸಿತು. 
(ಮಾರ್ಚ್‌ 95) ಜೀವನ ಜೋಕಾಲಿ ಮಾಲಿಕೆಯಲ್ಲಿ 9 ಭಾಗಗಳೂ, ಜಾನಪದ ಸಾಹಿತ್ಯ ದರ್ಶನದಲ್ಲಿ 18 ಪುಸ್ತಕಗಳೂ ಬಂದಿವೆ. 
ಇದಲ್ಲದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಲ್‌ಆರ್‌ ಹೆಗಡೆ ಅವರ "ಗುಮನ ಪದಗಳು', "ಉತ್ತರ ಕನ್ನಡ ಜಿಲ್ಲೆಯ ಜಾನಪದ 
ಕಥೆಗಳು', "ಹಾಲಿನ ಕೆನೆ', ಸೋಮಶೇಖರ್‌ ಇಮ್ರಾಪುರ ಅವರ "ಕನ್ನಡ ಸಾವಿರ ಒಗಟುಗಳು', ಎಂ.ಎಸ್‌. ಸುಂಕಾಪುರ ಅವರ 
"ತ್ರಿ ಕೃಷ್ಣ ಸಂಧಾನ' ರೆವರೆಂಡ್‌ ಫಾದರ್‌ ಸಿ.ಸಿ.ಎ.ಫೈ. ಅವರ "ಜಾನಪದ ವೈಜ್ಞಾನಿಕ ಕಾರ್ಯಕ್ಷೇತ್ರ'. ಬಿ ಬಿ ಹಂಡಿ ಅವರ "ಆಯ್ದ 
ಜಾನಪದ ಕಥನ ಗೀತಗಳು', ಶಿವಾನಂದ ಗುಬ್ಬಣ್ಣವರ್‌ ಅವರ "ದೇವರ್‌ ಬಂದಾವ್‌ ಬನ್ನಿರೆ', ಬಸವರಾಜ ಮಲಶೆಟ್ಟಿ ಅವರ 
"ಬಳ್ಳಾರಿ ಜಿಲ್ಲೆಯ ಜನಪದ ಕಥೆಗಳು', ಎನ್‌ಆರ್‌ ನಾಯಕ್‌ ಮತ್ತು ಶಾಂತಿ ಎನ್‌. ನಾಯಕ ಅವರ "ಉತ್ತರ ಕನ್ನಡ ಜಿಲ್ಲೆಯ 
ಜಾನಪದ ಆಟಗಳು', ಎಂ.ಟಿ. ಧೂಪದ ಅವರ "ಶ್ರಿ ಕೃಷ್ಣ ಪಾರಿಜಾತ-ಜಾನಪದ ಶೈಲಿ ಭಾಮಾಕಲಾಪಮು ಕೂಚಿಪುಡಿ ಶೈಲಿ', 
ಎಲ್ಕಂ ಮಾಡ್ತಾ ಅವರ "ಜಾನಪದ ಭಾಷಾ ವಿಜ್ಞಾನ', ಎನ್‌ಆರ್‌ ನಾಯ್ಕ ಅವರ "ಗ್ರಾಮೊಕ್ಕಲ ಮಹಾಭಾರತ', ಎಸ್‌.ಕೆ. ಹೂಗಾರ್‌ 
ಅವರ “ಕಲೆ ಮತ್ತು ಹಬ್ಬ' ಇತ್ಯಾದಿ ಹಲವಾರು ಗ್ರಂಥಗಳನ್ನೂ ಪ್ರಚಾರೋಪನ್ಯಾಸ ಮಾಲಿಕೆಯಲ್ಲಿ ಅನೇಕ ಪುಸ್ತಿಕೆಗಳನ್ನು ಹೊರತಂದಿದೆ. 


ಹುಬ್ಬಳ್ಳಿ ಧಾರವಾಡ ಗದಗಗಳ ಖಾಸಗಿ ಪ್ರಕಾಶಕರು ಜಾನಪದ ಗೀತೆಯ ಹೆಸರಿನಲ್ಲಿ ಶೃಂಗಾರ ಪರವಾದ ಗೀತೆಗಳ ಹಲವಾರು 
ಜನಪ್ರಿಯ ಆವೃತ್ತಿಗಳನ್ನು ತಂದಿದ್ದಾರೆ. ಈಚೆಗೆ ಜಿಲ್ಲೆಯ ಹಲವಾರು ಮಠಮಾನ್ಯಗಳು ಪ್ರೌಢ ಪ್ರಬಂಧಗಳನ್ನು ಪ್ರಕಟಿಸುತ್ತಿದ್ದು 
ಅವುಗಳನ್ನು ಜಾನಪದಕ್ಕೆ ಸಂಬಂಧಿಸಿದ ಗ್ರಂಥಗಳೂ ಹೊರಬರುತ್ತಿವೆ. ಡಾ| ಎನ್‌.ಸಿ. ಪಾಟೀಲರ “ಜಾನಪದ ಚಿತ್ರಕಲೆ ಒಂದು 
ಅಧ್ಯಯನ' ಗದಗಿನ ಮಠದ ಸಹಕಾರದೊಂದಿಗೆ ಹೊರಬಂದ ಪ್ರೌಢಗ್ರಂಥವಾಗಿದೆ. 


ಧಾರವಾಡದ ಕನ್ನಡ ಅಧ್ಯಯನ ಪೀಠದಿಂದ ಈವರೆಗೆ (ಮಾರ್ಚ್‌ 95) 22 ಜಾನಪದ ಸಮ್ಮೇಳನಗಳು ನೆರವೇರಿದ್ದು ಅಧ್ಯಯನದ 
ಖಚಿತತೆ, ವೈಜ್ಞಾನಿಕ ದೃಷ್ಟಿಕೋನ ಸುವ್ಯವಸ್ಥಿತ ವಿಚಾರ ಪ್ರತಿಪಾದನೆಗಳಿಗೆ ಮಹತ್ವದ ಕಾಣಿಕೆಯಾಗಿದೆ. ಜಾನಪದ ಕಾವ್ಯಗಳ ಭಾಷೆ, 
ಛಂದಸ್ಸು, ಲಯಗಳಲ್ಲದೆ ಕತೆಯ ವಿಕಾಸ್ಕ ಪಾಠಾಂತರ, ರಚನಾತಕ್ಶ ವಿಶ್ಲೇಷಣೆ ಕುರಿತು ಪ್ರಬಂಧಗಳು ಮಂಡಿತವಾಗಿವೆ. ಹಬ್ಬಗಳ 
ಆಚರಣೆ, ವಿಧಿಕ್ರಿಯೆಗಳ ಬಗ್ಗೆ ಅಧ್ಯಯನಗಳಾಗುವಂತಾಗಿವೆ. ದೊಡ್ಡಾಟ, ಪಾರಿಜಾತ, ಗೊಂಬೆಯಾಟ ಇತ್ಯಾದಿಗಳ ಬಗ್ಗೆ ಆಳವಾದ" 
ಚರ್ಚೆ ತೀರ್ಮಾನಗಳಾಗಿವೆ. ನಶಿಸಿ ಹೋಗುತ್ತಿರುವ ಅನೇಕ ಕಲೆ ಹಾಗೂ ಕಲಾವಿದರನ್ನು ಬೆಳಕಿಗೆ ತರುವಂತೆ ಆಗಿದೆ. ಸಮ್ಮೇಳನದ 
ಅಂಗವಾಗಿ ಜರಗುವ "ಜಾನಪದ ರಂಗ ದರ್ಶನ'ದಲ್ಲಿ ಹಲವಾರು ಕಲೆಗಳ ಪ್ರಾತ್ಯಕ್ಷಿಕೆಯನ್ನು ಕಾಣುವಂತಾಗುತ್ತದೆ. ಧಾರವಾಡ 
ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಗಳಿಗೆ ಜನಪದ ಒಂದು ವಿಷಯವಾಗಿದೆ. 


ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಜಾನಪದ ಕಲೆಯ ಉಳವಿಗಾಗಿ ಸಾಕಷ್ಟು ಕಾರ್ಯಕ್ರಮ ರೂಪಿಸಿದೆ. ಹಾವೇರಿಯಲ್ಲಿ 1993 
ರಲ್ಲಿ ಬೆಳಗಾವಿ ವಲಯ ಜಾನಪದ ಸಮ್ಮೇಳನ ಹಾಗೂ 94 ರಲ್ಲಿ ರೋಣದಲ್ಲಿ ಜಿಲ್ಲಾ ಜಾನಪದ ಸಮ್ಮೇಳನ ರೂಪಿಸಿ ನೂರಾರು 
ಕಲಾವಿದರಿಂದ ಪ್ರಾತ್ಯಕ್ಷಿಕೆ ಏರ್ಪಡಿಸಿತ್ತು. ವಿಚಾರ ಸಂಕೀರ್ಣಗಳೂ ನಡೆದವು. 


ಜಿಲ್ಲೆಯಲ್ಲಿ ದೊಡ್ಡಾಟ, ಸಣ್ಣಾಟ, ಯಕ್ಷಗಾನ (ಮೂಡಲಪಾಯ)ಗಳಲ್ಲದೆ ಡೊಳ್ಳು, ಕೋಲಾಟ, ಹಲಗೆ, ಸೂತ್ರದಗೊಂಬೆ, 
ಲಾವಣಿ, ಕೀಲುಕುದುರೆ, ಕರಡಿ ಮಜಲು, ಚೌಡಿಕೆ, ಜಗ್ಗಲಿಗೆ ಇತ್ಯಾದಿ ಹಲವಾರು ಜಾನಪದ ಕಲೆಗಳು ಜೀವಂತವಿದ್ದು ಗ್ರಾಮ 
ಗ್ರಾಮಗಳಲ್ಲಿ ಹಲವಾರು ಉತ್ಸಾಹಿ ಕಲಾವಿದರು ತಂಡಗಳನ್ನು ರೂಪಿಸಿಕೊಂಡು ದೇಶವಿದೇಶಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. 
ದೈನಂದಿನ ಬದುಕನ್ನು ಕಲಾತಕ್ಷವಾಗಿಸಿಕೊಂಡಿದ್ದಾರೆ. | 


ಕಳೆದ ಶತಮಾನದ ಅಂತ್ಯದವರೆವಿಗೂ, ದೊಡ್ಡಾಟ, ಸಣ್ಣಾಟಗಳು ಗ್ರಂಥಸ್ಥವಾಗದೆ “ತೋಂಡಿ' ಯಾಗಿಯೇ ಇದ್ದುದು ಮುದ್ರಣದ 
ಅವಿಷ್ಕಾರದೊಂದಿಗೆ ಪುಸ್ತಕರೂಪದಲ್ಲಿ ಪ್ರಕಟಗೊಳ್ಳುವಂತಾಯಿತು. ಧಾರವಾಡದ ಅತ್ತಿಗೇರಿ ಮಾಸ್ತರರ "ಪ್ರಮೀಳ', "ಇಂದ್ರಕೀಲ', 
"ದುಶ್ಯಾಸನವಧ' ಕಳೆದ ಶತಮಾನದಲ್ಲಿ ರಚಿತವಾದವು. ನಂತರದಲ್ಲಿ ನಲವಡಿ 'ಶ್ರಿಕಂಠಶಾಸ್ತ್ರಿಗಳ (1887-1972) “ರತಿ ಕಲ್ಮಾಣ', 
"ಕಾರ್ತವೀರ್ಯಾರ್ಜುನ', "ಹನುಮಂತ ಲಿಂಗಧಾರಣ', ಬಳಗಾನೂರು  ಮರಿಸ್ವಾಮಿಯವರ (1860-1930) "ಗಿರಿಜಾ ಕಲ್ಕಾಣ', 
"ಶಿವಜಲಂಧರ', ಅಣ್ಣಿಗೇರಿ ವೀರಬಸಪ್ಪ (1890-1941) ಅವರ "ಐರಾವಣ ಮೈರಾವಣ' ಮುಂತಾದ ದೊಡ್ಡಾಟಗಳೂ, 


ಸಾಜಾ ಮತ್ತು ಸಸ್ಕೃತಿ 787 


ಧಾರವಾಡದ ಗುರಪ್ಪ ಗೋಡಿ (1882-1964) ಅವರ "ನಿಜಗುಣಾರ್ಯ', ಮುತನಾಳದ ಜಾಡರ ಮಲೇಶಿ (1890-1950) 
ಅವರ "ಗುರು ಭಕ್ತಾಂಡಾರಿ' ಮುಂತಾದ ಸಣ್ಣಾಟದ ಕೃತಿಗಳು ಈ ಶತಮಾನದ ಆರಂಭದಲ್ಲಿ ಬಂದವು. ದೊಡ್ಡಾಟಗಳಲ್ಲಿ ಸಾಮಾನ್ಯವಾಗಿ 
ವೀರರೌದ್ರರಸ ಪ್ರಧಾನವಾದ, ಭರ್ಜರಿ ವೇಶಭೂಷಣದ, ಭವ್ಯ ರಂಗ ಸಜ್ಜಿಕೆಯ, ರಭಸದ ಕುಣಿತಗಳನ್ನು ಪೌರಾಣಿಕ ಕಥೆಗಳೊಂದಿಗೆ 
ಕಾಣಬಹುದಾದರೆ, ಸಣ್ಣಾಟಗಳು ಶಾಂತಿ, ಸಮಾಧಾನ, ಭಕ್ತಿ ಪ್ರೇಮಗಳಿಗೆ, ವೀರಶೈವ ಧರ್ಮಕ್ಕೈಶ್ಫಂಗಾರಪರ ಕಥೆಗೆ ಹೆಚ್ಚು ಒತ್ತು 
ನೀಡುವಂತಹದು. 


ಜಿಲ್ಲೆಯಲ್ಲಿ ಹೆಚ್ಚು ಹೆಸರುವಾಸಿಯಾದ ನವಲಗುಂದ ತಾಲೂಕಿನ ಗುಡಿಸಾಗರದ ಫಕೀರವ್ವ ಗೀಗೀ ಪದಗಳ ಅಪಾರ ಸಂಗ್ರಹ 
ಹೊಂದಿರುವಾಕೆಯಷ್ಟೇ ಅಲ್ಲ ಪದಗಳ ಮೂಲಕ ಸಾಮಾಜಿಕ ಅನಿಷ್ಟಗಳನ್ನು ತೊಡೆಯಲು ಶ್ರಮಿಸುತ್ತಿರುವಾಕೆ. ಫಕೀರವ್ವ (1925) 
ಮಾನಿಕಟ್ಟೆ ಗಂಗೂಬಾಯಿಯಿಂದ ಗೀಗೀ ಪದ ಕಲಿತರು. 1993 ರಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ದೊರೆತಿದೆ. ರೋಣದ ಶೇಖರಪ್ಪ 
ಚೌಡಿಕೆಯಲ್ಲಿ ಪ್ರವೀಣರಿದ್ದು ಆಕಾಶವಾಣಿ ದೂರದರ್ಶನದಲ್ಲೂ ಕಾರ್ಯಕ್ರಮ ನೀಡಿದ್ದಾರೆ. ಇವರೊಂದಿಗೆ ಮುಳಗುಂದದ 
ಪರಶುರಾಮ್‌ ಹಾಗೂ ಹನುಮಂತಪ್ಪ ಬೋಪಲಾಪುರ ಸಾಥಿಯಾಗಿ ನುಡಿಸುತ್ತಾರೆ. ಧಾರವಾಡದ ವಿರೂಪಾಕ್ಷಪ್ಪ ಕ್ಷತ್ರಿ ಹೆಸರಾಂತ 
ತೊಗಲುಗೊಂಬೆ ಆಟಗಾರರಾಗಿದ್ದು ಪೌರಾಣಿಕ ಕಥೆಗಳಲ್ಲದೆ ಕುಟುಂಬ ಕಲ್ಯಾಣ ಇತ್ಯಾದಿಯ ಬಗ್ಗೆ ತಾವೇ ರಚಿಸಿದ ನಾಟಕಗಳನ್ನು 
ತೊಗಲುಗೊಂಬೆಗೆ ಅಳವಡಿಸಿಕೊಂಡಿದ್ದಾರೆ. ಅನಕ್ಷರಸ್ತರಾದ ಇವರು ತಮ್ಮ ಗೊಂಬೆಗಳನ್ನು ತಾವೇ ತಯಾರಿಸಿಕೊಳ್ಳುತ್ತಾರೆ. 
ಯೂರೋಪಿನಾದ್ಯಂತ ಸಂಚರಿಸಿ ಪ್ರದರ್ಶನಗಳನ್ನು ನೀಡಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಡೊಳ್ಳಿನ ಪದ ಹಾಡುವ ಮುಸ್ಲಿಂ ಕಲಾವಿದ 
ಐ.ಎಂ. ಟೇಲರ್‌, ಅಪೂರ್ವ ಜಾನಪದ ಗೀತೆಗಳ ಗಾಯಕಿಯರಾದ ಗಂಗೂಬಾಯಿ ಅಣ್ಣಿಗೇರಿ, ರಮಾ ಸಬನೀಸ್‌ ಅವರು 
ಆಕಾಶವಾಣಿಯಲ್ಲಿಯೂ ಹಾಡಿದ್ದಾರೆ. ಹುಕ್ಕೇರಿಯ ಶಾಂತವ್ವ ನಾವಲಗಟ್ಟಿ ಅವರು ರಾಧಾನಾಟದ ಹಾಡುಗಳನ್ನು ಹಾಡುತ್ತಾರೆ. 


ಶಹನಾಯಿವಾದಕ ಹನುಮಪ್ಪ ಭಜಂತ್ರಿ ಅಗಡಿ ಅವರು ಕರಡಿಮಜಲು ಹಾಗೂ ಹಲಗೆ ನುಡಿಸುವುದರಲ್ಲಿ ಪ್ರವೀಣರಿದ್ದಾರೆ. 


ಕೆಲವು ಗ್ರಾಮೀಣ ಪ್ರದೇಶದ ವಿದ್ಯಾವಂತರೂ ಜಾನಪದ ಗೀತೆ ಕಲೆಗಳಲ್ಲಿ ಪರಿಶ್ರಮ ಹೊಂದಿದ್ದು ವಿವಿಧ ರೀತಿಗಳಲ್ಲಿ 
ಪ್ರದರ್ಶಿಸುವುದುಂಟು. ರಾಜ್ಯಮಟ್ಟದ ಯುವಜನ ಮೇಳದಲ್ಲಿ ಚಿನ್ನದ ಪದಕ ಗಳಿಸಿರುವ ರೋಣದ ಶಂಕರಪ್ಪ ರಾಮಪ್ಪ ಸಂಕಣ್ಣವರ್‌ 
ಅವರು ಲಾವಣಿ, ಗೀಗೀ ಪದಗಳಿಂದ ಜನ ಜಾಗೃತಿ ಮಾಡುತ್ತಿದ್ದಾರೆ. ನಾಟಕದ ಕ್ಯಾಸೆಟ್‌ಗಳಿಗೆ ದ್ವನಿ ನೀಡುತ್ತಾರೆ. ಧಾರವಾಡದ 
ಡಾ।! ಅಂಬೇಡ್ಕರ್‌ ಸರ್ವಾಗೀಣ ಅಭಿವೃದ್ಧಿ ಸಂಘದವರು ಬಾಲಕರಿಗಾಗಿ ಕರಡಿ ಮಜಲಿನ ಮೇಳವನ್ನು ಕರೆಪ್ಪ ಸಣ್ಣಪ್ಪ ಮೇತ್ರಿ 
ಅವರ ನೇತೃತ್ವದಲ್ಲಿ ಸಂಘಟಿಸಿದ್ದು ಮೇಳದಲ್ಲಿನ ಬಾಲಕರು ಜಾತ್ರೆ, ಮದುವೆ ಇತ್ಯಾದಿ ಕಡೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾರೆ. 
ಆಕಾಶವಾಣಿಯಲ್ಲೂ ಕಾರ್ಯಕ್ರಮ ನೀಡಿದ್ದಾರೆ. ನೀಲಾ ಕಟ್ಟಿ, ಗೀತಾ ಕುಲಕರ್ಣಿ, ಕೆ ಜಿ ಮಂಗಳಾ, ಮಂಜುಳಾ ಮುಂತಾದ 
ಅನೇಕರು ಜಾನಪದ ಗೀತೆಗಳನ್ನು ಹಾಡುತ್ತಾರೆ. ಯಶವಂತ ಹಳಬಂಡಿ ಭಾವಗೀತೆ ಹಾಗೂ ಜಾನಪದ ಗೀತೆಗಳ ಅಪರೂಪದ 
ಕಲಾವಿದ ಎನ್ನಿಸಿಕೊಂಡಿದ್ದಾರೆ. ಆಕಾಶವಾಣಿ ದೂರದರ್ಶನಗಳಲ್ಲಿ ಕಾರ್ಯಕ್ರಮ ನೀಡಿದ್ದಾರಲ್ಲದೆ ಇವರ 25ಕ್ಕೂ ಹೆಚ್ಚು ಕ್ಯಾಸೆಟ್‌ಗಳು 
ಬಂದಿದೆ. ಇದೇ ರೀತಿ ಸಂಗೀತಾ ಕಟ್ಟಿಯವರು ಜಾನಪದ ಹಾಗೂ ಭಾವಗೀತೆಗಳಲ್ಲಿ ಪ್ರಸಿದ್ದಿಯನ್ನು ಪಡೆದಿದ್ದಾರೆ. ಹಾವೇರಿಯ 
ಬಾಲಕ ಕೊಟ್ಟೂರ ಬಸವೇಶ ಚೌಶೆಟ್ಟಿ ಪುರವಂತಿಕೆ ವೇಷಧಾರಿಯಾಗಿ ನಿರರ್ಗಳವಾಗಿ ತಾಸುಗಟ್ಟಲೆ ಅಭಿನಯಿಸಬಲ್ಲ. 


ಜಿಲ್ಲೆಯಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ಜಾನಪದ ಕಲಾವಿದರು ಇರುವುದಾಗಿ ತಿಳಿದು ಬರುತ್ತದೆ. ಅವರುಗಳಲ್ಲಿ ದೇಶ 
ವಿದೇಶಗಳಲ್ಲಿ ಪ್ರದರ್ಶನ ನೀಡಿದ ಹೆಸರಾಂತ ಕೆಲವು ಕಲಾವಿಡ್ಗರನ್ನು ತಂಡಗಳನ್ನು ಹೆಸರಿಸಬಹುದು ಮುಂಡರಗಿಯ ಸಂಗಪ್ಪ 
ಕಲೇಗಾರ್‌ (ಗಂಟಾತರಂಗ), ಧಾರವಾಡದ ಮಹದೇವಪ್ಪ ಸ (ಸಮರ ಕಲೆ), ಡೋಣಿಯ ನೀಲಪ್ಪ ನೆ. ತೋಟಗಂಟ 
(ಗೊರವರ ನೃತ), ತೊಂಡೂರಿನ ನೀಲಪ್ಪ ಹರಿಜನ (ಕೋಲಾಟ), ಸುಳ್ಳದ ಮಡಿವಾಳಪ್ಪ ದ್ಯಾಮಪ್ಪ ಕುಂಬಾರ್‌ (ಜಗ್ಗಲಿಗೆ), 
ಕೊಣ್ಣೂರಿನ ನಾ.ಬಾ. ಗಾಜಿಯವರ (ಡೊಳ್ಳು), ಬಿಂಕದಕಟ್ಟಿಯ ವಿರೂಪಾಕ್ಷಪ್ಪ ಕಿಳ್ಳೇಕ್ಯಾತರ .(ತೊಗಲು ಗೊಂಬೆ), ಅಡವಿ 
ಸೋಮಾಪುರದ ಚನ್ನಪ್ಪ ಅಂಗಡಿ (ಗೀಗೀ ಮೇಳ), ಕಲಘಟಗಿಯ ಅಕ್ಕವ್ವ ಲಂಬಾಣಿ (ಲಂಬಾಣಿ ನೃತ್ಯ), ಅಂತರವಳ್ಳಿಯ ಜೀವನಗೌಡ್ರ 
ಗೊಂಜಗೌಡ್ರ (ಸೂತ್ರದಗೊಂಬೆ), ಕೆಲಗೇರಿಯ ಶಿವಪ್ಪ ಮಳಗಿಮನಿ (ಹೆಜ್ಜೆ: ಕೋಲಾಟ) ನರಗುಂದದ ಮಾನೆ (ಕರಡೆ ಕೋಲಾಟ) 
ಇತ್ಯಾದಿ. * 

ರಾಜ್ಯ ಜಾನಪದ ಮತ್ತು ಯಕ್ಷಗಾನ ಅಕಾಡಮಿ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ve ವಾರ್ಷಿಕ 
ಪ್ರಶಸ್ತಿಯನ್ನು ನೀಡಿದೆ. 1980 ರಲ್ಲಿ ನಾರಾಯಣಪ್ಪ ಹನುಮಂತಪ್ಪ ಶಿಡಗನಾಳ (ಸೂತ್ರದಗೊಂಬೆ), 81 ರಲ್ಲಿ ಹಜರತ್‌ ಸಾಬ 


* ಮಾಹಿತಿ : ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃಶಿ ಇಲಾಖೆ, ಧಾರವಾಡ ತಾ: 31.12.94) 


788 ಧಾರವಾಡ ಜಿಲ್ಲೆ 


ಶರೀಫನವರ ಹಾಡುಗಾರಿಕೆ) ಮತ್ತು ಶಿವಲಿಂಗಮ್ಮ ಹಾಡುಗಾರಿಕೆ, 82 ರಲ್ಲಿ ಮುದ್ದಣ್ಣ ಓಲೆಕಾರ (ಲಾವಣಿ) ಮತ್ತು ಹನುಮಗೌಡ 
ರಾ. ಜೀವನಗೌಡರ (ಯಕ್ಷಗಾನ ಸೂತ್ರದಗೊಂಬೆ), 83 ರಲ್ಲಿ ಎಂ.ಎಂ. ಮರಿದೇವರಮಠ (ದೊಡ್ಡಾಟ) ಮತ್ತು ಚಂಪಾಬಾಯಿ 
ಸುಳಿ 6ಷ್ಣಪಾರಿಜಾತ) 84 ರಲ್ಲಿ ಫಕೀರವ್ವ ಗುಡಿಸಾಗರ (ೀಗೀಪದ), 85 ರಲ್ಲಿ ರಾಜಪ್ಪ ಭೀಮಪ್ಪ ಮಾಳಿಗಿಮನಿ (ಜಗ್ಗಲಿಗೆ), 86 
ರಲ್ಲಿ ಫಕೀರವ್ವ ಹನುಮಂತಪ್ಪ ತಟ್ಟೀಮನಿ (ಸಣ್ಣಾಟ) ಅವರುಗಳಿಗೆ ಪ್ರಶಸ್ತಿ ಬಂದಿದೆ. 


ಜನಪದ ಕಲಾವಿದರು : ಜಿಲ್ಲೆಯಲ್ಲಿ ದೊಡ್ಡಾಟ ಕಲಾವಿದರಲ್ಲಿ ಈರಪ್ಪ ಚನ್ನಪ್ಪ ಮನ್ನಂಗಿ, ಎಂಕಪ್ಪ ಘೋರ್ಪಡೆ, 
ಎಲ್ಲಪ್ರದ್ಯಾಮಣ್ಣ ಕರಿಯಸಾಬಿ, ಕಲ್ಲಪ್ಪ ದ್ಯಾಮಣ್ಣ ಪೂಜಾರಿ, ಕೊಲ್ಲಾಪುರ ಎಂ.ಎಲ್‌, ಗುಡ್ಡಪ್ಪ ಕುಲಕರ್ಣಿ, ಗೂಳಪ್ಪ ಮಲ್ಲಪ್ಪ 
ಬಿಜ್ಜುಗತ್ತಿ ಗೂಳಪ್ಪ ನಿಂಗಪ್ಪ ಚನ್ನಪ್ಪ ವೀರಭದ್ರಪ್ಪ ಚನ್ನಬಸಪ್ಪ ಬಿ. ಹಲಗೂರು, ದೇವಪ್ಪ ನಾಗಪ್ಪ ಮೇವುಂಡಿ, ಧರ್ಮ ಸ. 
ಕುಬೇರದ, ನಾಗಪ್ಪ ಯಲ್ಲಪ್ಪ ಮೇಟಿ, ಪರನಪ್ರ ಯಲ್ಲಪ್ಪ, ಕರಿಯಪ್ಪ ಕಾಟೇಕರ, ಪರಪ್ಪಾ ಶಿವಪ್ಪ ಕಮತಗ, ಬಸಪ್ಪ ಕ್ಕಾಸನೂರ, 
ಇತ್ಯಾದಿ ಅನೇಕರನ್ನೂ ಸಣ್ಣಾಟ ಕಲಾವಿದರಲ್ಲಿ ಕಳಿಕೆಯ್ಯ ಸ್ವಾಮಿ ಚನ್ನಬಸವಯ್ಯ ಗದಿಗಯ್ಯ ಸಿದ್ದಪ್ಪ ಹಿರೇಮಠ, ಗುಡ್ಡಪ್ಪ, ನೀಲಪ್ಪ, 
ಮಹಾದೇವಪ್ಪ ಫಕೀರಪ್ಪ ನಾಯ್ಕರ, ಲಮಾಣಿ ಐ.ಜಿ, ವೀರಪ್ಪ ಯಲ್ಲಪ್ಪ ಬೇಶಿ ಮುಂತಾದವರನ್ನು ಯಕ್ಷಗಾನ ಬಯಲಾಟ 
(ಮೂಡಲಪಾಯ)ದಲ್ಲಿ ಈಶ್ವರ ಯಶವಂತಪ್ಪಕೋಟೆ, ಎಲ್ಲಪ್ಪ ಬಸವನಗೌಡ ಪಾಟೀಲ, ಗುರಪ್ಪನವರ ಎಂ.ಸಿ. ಚನ್ನಬಸಪ್ಪ ಮಲ್ಲಪ್ಪ 
ಭಾಗಣ್ಣವರ, ಚನ್ನಬಸಪ್ಪ ಬಸಣಯಪ್ಪ ದುಂಡಪ್ಪ ಪುಟ್ಟಪ್ಪ ಗುಳ್ಳದಕೇರಿ, ಪರಪ್ಪ ಕರವೀರಪ್ಪ ಭಂಗಿ, ಫಕೀರಪ್ಪ ಆನಂದಪ್ಪ, ಬಸವರಾಜ 
ಶಿವಪ್ಪ ಹೆರೂರ, ಭವನಾಪ್ಪ ಚಿನ್ನಮುಳಗುಂದ, ಮುಂತಾದವರು, ಹಾರಿಜಾತಾಟದಲ್ಲಿ ಯಲ್ಲಪ್ಪ ಮಲ್ಲಪ್ಪ ಸೀಗಿಹಳ್ಳಿ, ಸೂತ್ರದ 
ಗೊಂಬೆಯಾಟದಲ್ಲಿ ಕಾಳಾಚಾರಿ ವೀರಬಸಪ್ಪಾಚಾರಿ, ನಿಂಗಪ್ಪ ಹನುಮಂತಪ್ಪ, ಭಾಗವತ ನಾರಾಯಣಪ್ಪ, ಹನುಮಪ್ಪ ರಾಮನಗೌಡ, 
ಹಾಲಿನಗೌಡ ಎಂ., ಶಿವರುದ್ರಯ್ಯ ಬಸಯ್ಯ ಚಿಟ್ಟೆ, ತೊಗಲುಗೊಂಬೆಯಲ್ಲಿ ಹನುಮಂತಪ್ಪ ಫಕೀರಪ್ಪ ಕಿಳ್ಳಕ್ಕಾತರ, ಹಾಲಪ್ಪ ತಿರುಗಪ್ಪ, 
ಹುಲಿಗೆಪ್ಪ ಹನುಮಂತಪ್ಪ ಹೊಳೆ ಬಸಪ್ಪ ಹಲಗೆಕುಣಿತ ದಲ್ಲಿ ಈರಪ್ಪ ಬಸಪ್ಪ ಭಜಂತ್ರಿ, ಗುಡ್ಡಪ್ಪ ಬಂಕಾಪುರ, ನಾಗಪ್ಪ ದುರ್ಗವಪ್ಪ 
ಗುಡೇರ, ನಿಂಗಪ್ಪ ಕಲ್ಲಪ್ಪ ಅರಳಿಹಳ್ಳಿ ಫಕೀರಪ್ಪ ದುರ್ಗಪ್ಪ ಮಣ್ಣಪ್ಪನವರ, ಭರಮಪ್ಪ ಕೆಂಚಣ್ಣವರ, ಭರಮಪ್ಪ ಯಲ್ಲಪ್ಪ ಪರಸನಟ್ಟಿ, 
ಕರಡಿ ಮಜಲು ಕುಣಿತದವರಲ್ಲಿ ಬಸವಂತಪ್ಪ ಗಿರಿಯಪ್ಪ ಮದ್ದಿ ಬಸಪ್ಪ ಯಮನಪ್ಪ ನಾಗಲಾಪುರ, ಬಾಲಪ್ಪ ಹನುಮಂತಪ್ಪ ತಳವಾರ, 
ಮುದುಕಪ್ಪ ಫಕೀರಪ್ಪ ನೇಸರಗಿ, ಮಲ್ಲಪ್ಪ ಫಕೀರಪ್ಪ ರುದ್ರಪ್ಪ ಲಕ್ಷಣ ಕೋಲಕಾರ, ವೆಂಕಪ್ಪ ಶಂಕ್ರಪ್ಪ ಪುನೆ, ಶಂಕ್ರಪ್ಪ:ಮ.ಚಾಳಕಾಟ್ರಿ, 
ಶಂಬನಗೌಡ ಪಾಟೀಲ ಶಿವಬಸಪ್ಪ ಜಿ. ಕಾರೊ೯ಳ್ಳಿ; ಕೀಲುಕುದುರೆ ಕಲಾವಿದರಲ್ಲಿ ಗುಡ್ಡಪ್ಪ ನೀಲಪ್ಪ ಗಡ್ಡೆಹೊಳೆ, ಫಕೀರಪ್ಪ ಸಾಬ್‌ 
ಅಗಸರ, ಬಾಬು ಸಾಬ ಮುಳಗುಂದ, ಮಹದೇವಪ್ಪ ರಜಪೂತ, ಹನುಮಂತಪ್ಪ ಚಲುವಾದಿ, ಗೀಗೀ ಪದ ಹಾಡುವವರಲ್ಲಿ 
ತಾಜುಸಾಬ ಕಾಮಸಾಬ ಮುಲ್ಲಾ ದುರ್ಗವ್ವ ಬಡಕಮ್ಮ ಪರುತಪ್ಪ ನೀಲಪ್ಪ ಬಸವಂತಪ್ಪ ಬಿ. ನೇಕಾರ, ಮಾರುತೆಪ್ಪ 
ಹನುಮಪ್ಪದಾಸರ್‌, ಮಾಹದೀನಸಾಬ್‌ ಖಾದರ್‌ಸಾಬ್‌, ಮಲ್ಲಪ್ಪ ಫಕೀರಪ್ಪ ಮಲ್ಲಿಕ ಸಾಬ್‌ ಯಮಮಾರ ಸಾಬ್‌, ರಾಮದಾಸ್‌ 
ಹನುಮದಾಸ್ಕ ಹಸನ ಸಾಬ ರಾಜೇಸಾಬ ಕೀಟಾಪುರ, ಹುಸೇನಸಾಬ ರಾಯಸಾಬ ಹಾದಿಮನಿ, ಲಾವಣಿ ಹಾಡುವವರಲ್ಲಿ ಕರಿಬಸಪ್ಪ 
ಈರಪ್ಪ ದೋತೇಶಿ, ಕೇರಪ್ಪ ಕಮಾದ್ಯಸಾಲೆ, ಕಾಶಿಂಸಾಬ್‌ ಹಜರತ್‌ ಸಾಬ್‌, ಜಂಬಣ್ಣ ರಾಯಪ್ರ ದುರುಗಪ್ಪ ಭರಮಪ್ಪ ಬೀದಿನ 
ಮರದ, ಕರಿಮಲ್ಲಪ್ಪ ರುದ್ರಪ್ಪ ಇತ್ಯಾದಿಯವರಲ್ಲದೆ ಏಕತಾರಿ ನುಡಿಸುವ ಎಳವಪ್ಪ ನಾಯ್ಕರ, ಗೊಂದಲಿಗರ ಎಲ್ಲಪ್ಪ ಕೆಂಚನಗೌಡ 
ಸೋಬಾನೆ ಹಾಡುವ ಗಂಗವ್ವ ನಾಗಪ್ಪ ತಳವಾರ, ಗುಡ್ಡಹಟ್ಟಿ ಉಡಚಪ್ಪ, ಮರಿಯಪ್ಪ ಹನುಮಂತಪ್ಪ ಹರಿಜನ, ರಾಚಯ್ಯ ಗುರಯ್ಯ 
ಚೆಕ್ಕವಾಡ, ಲಂಬಾಣಿ ನೃತ್ಯ ಅಕ್ಕಮ್ಮ ಬೆಳ್ಳಕ್ಕೆ ಗುರವ್ವ ಲಮಾಣಿ, ಸಾವಕ್ಕ ಲಮಾಣಿ, ಸಾವಮ್ಮ ಸಿಂಗಪ್ಪ ಲಮಾಣಿ, ಸೀತಮ್ಮ ಶಂಕ್ರಪ್ಪ 
ಮುಂತಾದವರೂ, ಚೌಡಿಕೆಯಲ್ಲಿ ಚನ್ನವೀರಪ್ಪ ಕಾಲಾಟಪ್ಪ ಹಡಪದ, ಪಟಕುಣಿತದಲ್ಲಿ ಜಟ್ಟಪ್ಪ ಗೂಳಪ್ಪ ಪೂಜಾರ, ಡಪ್ಪಿನಾಟದಲ್ಲಿ 
ಜೀವಣ್ಣ ನರಸಪ್ಪ ಕಂಬಾಳೆ ಕತ್ತವರಸೆಯಲ್ಲಿ ಯಲ್ಲಪ್ಪ ವೈ. ಪವಾಡ, ವೇಷಗಾರರಲ್ಲಿ ರಾಮಣ್ಣ ಸಿದ್ದರಾಮಪ್ಪ ಪುರವಂತಿಕೆ ಮೇಳದಲ್ಲಿ 
ವೀರಪ್ಪ ರುದ್ರಪ್ಪ ದುಗ್ಗಾಣಿ, ವೀರಪ್ಪ ಶಿವಲಿಂಗಪ್ಪ ಹುಗ್ಗಿ ವೀರಗಾಸೆಯಲ್ಲಿ ಶಿವಪ್ಪ ವೀರಭದ್ರಪ್ಪ ಕಂತಿ, ಕೊಂಡಮಾಮನ ಪದಗಳಲ್ಲಿ 
ಸುಬ್ರಾಯ ತಾಯಿಕರಿಯಪ್ಪ ಕರೋಶಿ ಮುಂತಾದ ಅನೇಕ ಜನಪದ ಕಲಾವಿದರನ್ನು ಹೆಸರಿಸಬಹುದು. ಡೊಳ್ಳು, ಕೋಲಾಟ, ಭಜಂತ್ರಿ, 
ರಿವಾಯತ್‌, ಭಜನೆ ಮುಂತಾದ ಅನೇಕ ಜನಪದ ಕಲೆಗಳಲ್ಲಿ ನುರಿತ ನೂರಾರು ಕಲಾವಿದರು ಜಿಲ್ಲೆಯಲ್ಲಿದ್ದಾರೆ. 


ಈಚೆಗೆ ಜೈನರ (ಶ್ರಿ ಅರಹಂತ ರುಾಂಜ್‌ ಪಥಕ್‌, ಬಾಳಂಬೀಡು, ಹಾನಗಲ್‌ ತಾಲೂಕು, ಅವರು ಜನಪದ ಹಾಗೂ ಶಿಷ್ಟ 
ವ್ಯಾಯಾಮಗಳಿಂದ ಕೂಡಿದ ಮೇಳವೊಂದನ್ನು ರೂಪಿಸಿದ್ದು ಕಲಾ ಪ್ರದರ್ಶನ ನೀಡುತ್ತಿದ್ದಾರೆ. 


|. "ಜಾನಪದ' ಕುರಿತ ಈ ಉಪ ಅಧ್ಯಾಯಕ್ಕೆ ಡಾ: ದೇವೇಂದ್ರಕುಮಾರ್‌ ಹಕಾರಿಯವರ "ಜಾನಪದ ಸಾಮಾಜಿಕ ಕಥನ ಗೀತಗಳಲ್ಲಿ ದುಖಾಂತ 
ನಿರೂಪಣೆ'ಯಿಂದ ಮಾಹಿತಿಯನ್ನು ತೆಗೆದುಕೊಳ್ಳಲಾಗಿದೆ. 
2. ಹಂಪ. ನಾಗರಾಜಯ್ಯ (ಸಂ) "ಜನಪದ ಕಲಾವಿದರ ಸೂಚಿ', ಕ ಸಾ ಪ ಬೆಂಗಳೂರು, 1982 


ಅಧ್ಯಾಯ 15 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 


ಪಾಘನಾಣ ಜಿಲ್ಲೆಯು ಸರ್ವೇಸಾಮಾನ್ಯವಾಗಿ . ಆರೋಗ್ಯಕರ . ಹವಾಮಾನ ಹೊಂದಿದೆ. 1818ರಲ್ಲಿ ಹಾಗೂ 1858 

ಉತ್ತರಾರ್ಧದಲ್ಲಿ ಬಂದ ಕಾಲರಾ ಹಾಗೂ 1862ರಿಂದ ಮೇಲಿಂದ ಮೇಲೆ ಬರುವ ಚಳಿಜ್ವರ (ಮಲೇರಿಯಾ) ಹೆಚ್ಚು 
ಅಪಾಯಕಾರಿ ಪಿಡುಗುಗಳಾಗಿ ಪರಿಣಮಿಸಿದವು. 1898ರ .ನಂತರ ಪ್ಲೇಗು ರೋಗವು ಧಾರವಾಡ ಹುಬ್ಬಳ್ಳಿಗಳಲ್ಲಿ ಸಾಕಷ್ಟು ಸಾವು 
ನೋವುಗಳನ್ನು ತಂದಿತು. ಇಡೀ ಮುಂಬೈ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆಯಲ್ಲೇ ಹೆಚ್ಚು ಸಾವುಗಳಾಗಿ ಮುಂದೆ: ಅನೇಕ ವರ್ಷ ಪ್ಲೇಗು 
ಜನರನ್ನು ಕಂಗೆಡಿಸಿತು. 1876-77ರ ಭೀಕರ ಕ್ಲಾಮದಲ್ಲಿ ಜನಗಳ ಕಲುಷಿತ ನೀರಿನ ಸೇವನೆ, ಆಹಾರ ಕೊರತೆ, ಅಪೌಷ್ಠಿಕತೆ 
ಕಾರಣ ಕಾಲರಾದಂಥ ವ್ಯಾಪಕ "ಹರಡುವಿಕೆಯಿಂದ ಜಿಲ್ಲೆಯು ಅಪಾರ ಸಾವು ನೋವುಗಳನ್ನು ಅನುಭವಿಸಿತು. ಕೆರೆ, ಭಾವಿಗಳಲ್ಲಿನ 
ಮಲೀನ ನೀರಿನ ಸೇವನೆಯಿಂದ ಹೆಚ್ಚು ಕಡಿಮೆ ಸಾಮಾನ್ಯವೆನಿಸುವ ನಾರುಹುಣ್ಣು ವ್ಯಾಧಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಆಗಾಗ 
ಕಂಡು ಬರುತ್ತಿತ್ತು. 1918ರಲ್ಲಿ "ಗುದ್ದವ್ದನ ಬೇನೆ' ಎನಿಸಿದ ಇನ್‌ಫುಯೆಂಜಾ ಜನರನ್ನು ಕಾಡಿತು. 


ಆರೋಗ್ಯ ಸೇವಾ ವ್ಯವಸ್ಥೆ ಕಾಲಕಾಲಕ್ಕೆ ಉದ್ಭವಿಸುವ ಆರೋಗ್ಯ ಸಮಸ್ಯೆಗಳಿಗನುಗುಣವಾಗಿ ಬದಲಾಗುತ್ತ ಹೊಗಬೇಕಾಗುತ್ತದೆ. 
ಏಕೆಂದರೆ ನಾಲ್ಕೈದು ದಶಕಗಳ ಹಿಂದೆ ಇದ್ದ ಪ್ರಮುಖ ಆರೋಗ್ಯ ಸಮಸ್ಯೆಗಳಾದ ಸಿಡುಬು, ಪ್ಲೇಗು, ಕಾಲರಾ ಮಲೇರಿಯಾದಂತಹ 
ಮಾರಕ ಸಾಂಕ್ರಾಮಿಕ ರೋಗಗಳು ಈಗ ನಿರ್ಮೂಲನೆ ಆಗಿವೆ; ಇಲ್ಲವೆ ನಿಯಂತ್ರಣದಲ್ಲಿವೆ. ಆಧುನಿಕತೆ, ಔದ್ಯಮೀಕರಣ, ನಗರೀಕರಣ 
ಮುಂತಾದ ಹೊಸ ತಿರುವುಗಳು ಉಂಟುಮಾಡಿದ ಹೊಸ ಪಿಡುಗುಗಳು ಜನತೆಯ ಆರೋಗ್ಯಕ್ಕೆ ಅಪಾಯ ತಂದೊಡುತ್ತಿವೆ. ಹೃದಯ 
ರೋಗಗಳು, ರಕ್ತ ಒತ್ತಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಕ್ಯಾನ್ಸರ್‌, ಅಪಘಾತಗಳು, ಶ್ವಾಸಕೋಶದ ರೋಗಗಳು, ಮಕ್ಕಳಲ್ಲಿ 
ಕಂಡುಬರುವ ಅಪೌಷ್ಠಿಕತೆ, ಅಂಧತ್ವ, ಅತಿಸಾರ ಮತ್ತು ದೊಡ್ಡವರಿಗೂ ಬರುವ ಕ್ಷಯ, ಕುಷ್ಠ ಇತ್ಯಾದಿಗಳು ಇನ್ನೂ ಪಿಡುಗುಗಳಾಗಿ 
ಉಳಿದಿವೆ. ಕ್ರಿ.ಶ. 2000ಕ್ಕೆ ದೇಶದ ಎಲ್ಲರಿಗೂ ಆರೋಗ್ಯ ಎಂಬ ಕಾರ್ಯಕ್ರಮದಡಿ ಸರ್ಕಾರ ತನ್ನೆಲ್ಲ ಪ್ರಯತ್ನಗಳನ್ನು ಮುಂದುವರಿಸಿದೆ. 
ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಮೂಲಕ ಸಾವಿನ ಪ್ರಮಾಣವನ್ನು ಸಾಕಷ್ಟು ತಗ್ಗಿಸಿದೆ. ಹಾಗೂ ಕುಟುಂಬ ಯೋಜನೆ 
ಜನನಪ್ರಮಾಣ ಇಳಿಸುವ ದಿಶೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಆರೋಗ್ಯವಂತ ಸಮಾಜದ ಗುರಿಯತ್ತ ನಾವು ಸಾಗುತ್ತಿದ್ದೇವೆ. 


ಧಾರವಾಡ ಜಿಲ್ಲೆ ಬ್ರಿಟೀಶ ಆಡಳಿತಕ್ಕೆ ಒಳಪಡುವ ಪೂರ್ವದಲ್ಲಿ ಆಯುರ್ವೇದ ಯುನಾನಿ, ವೈದ್ಯ ಪದ್ಧತಿಗಳು ಹೆಚ್ಚು 
ರೂಢಿಯಲ್ಲಿ ಇದ್ದವು. ಈ ಪದ್ಧತಿಗಳ ಜೊತೆ ಜೊತೆಗೆ ಜಾನಪದ ವೈದ್ಯ ಅಥವಾ ನಾಟಿವೈದ್ಯ ನಾಗರೀಕತೆಯೊಂದಿಗೆ ಪ್ರರ 
ಬಂದಿದ್ದು ವೈದ್ಯಕೀಯ ಪದ್ಧತಿಗಳ ತಾಯಿಬೇರು ಎಂದು ಭಾವಿಸಲ್ಪಡುತ್ತದೆ. ಗ್ರಾಮೀಣ ವೈದ್ಯರು, ಹಕೀಮರು ನಿರಕ್ಷರಿಗಳಾಗಿದ್ದರೂ 
ಕೂಡಾ ಸೂಕ್ಷಮತಿಗಳು, ಅಪಾರ ಅನುಭವಶಾಲಿಗಳು ಆಗಿದ್ದು ಸಾಮಾನ್ಯ ಕಾಯಿಲೆಗಳಿಗೆ ಪ್ರಕೃತಿದತ್ತವಾಗಿ ದೊರೆಯುವ ಗಿಡಮೂಲಿಕೆ, 


790 ಧಾರವಾಡ ಜಿಲ್ಲೆ 


ಬೇರು, ತೊಗಟೆ ಮುಂತಾದವುಗಳನ್ನು ರೋಗ ನಿರೋಧಕಗಳಾಗಿ ಉಪಯೋಗಿಸುತ್ತಿರುವುದು ಕಂಡು ಬರುತ್ತದೆ. ಅರ್ಧ ತಲೆಶೂಲೆ, 
ಅಂಗಾಂಗಳ ಉಳುಕು, ಚೇಳು, ಹಾವು ಇನ್ನಿತರ ವಿಷ ಜಂತುಗಳ ಕಡಿತ, ಇವುಗಳಿಗೆ ಔಷಧಿಗಳನ್ನು ಕೊಡುವುದಲ್ಲದೆ, ಮಂತ್ರ 
ಹಾಕುವುದು, ತಾಯತ ಕಟ್ಟುವುದು ಕೂಡಾ ಇದ್ದದ್ದು ಕಂಡುಬರುವುದು. ಇದೆ ವಿಧಾನವನ್ನು ಇನ್ನುವರೆಗೂ ಕೆಲ ಹಳ್ಳಿಯ ಜನ 
ನಂಬಿಕೆ ಇಟ್ಟು ಮುಂದುವರಿಸಿಕೊಂಡು ಬಂದಿರುವುದು ಕಾಣ ಬರುತ್ತದೆ. ಹಾವು ಕಡಿತ ನಂಜು ಆದಾಗ ಹಿರೇಕೆರೂರು ತಾಲೂಕಿನ 
ಕಲ್ಯಾಣ ಚಾಳುಕ್ಕರ ಕಾಲದ ಬಾಳುಂಬೀಡಿನ ವಿಷಪರಿಹಾರೇಶ್ವರ ದೇವಾಲಯದ ಲಿಂಗಾಭಿಷೇಕದ ನೀರು ಕುಡಿದಲ್ಲಿ 
ವಾಸಿಯಾಗುವುದೆಂದು ಈಗಲೂ ಜನ ನಂಬಿದ್ದಾರೆ. ಆಯುರ್ವೇದ ವೈದ್ಯ ಪದ್ಧತಿ ಆಲೋಪತಿ ಬರುವ ಮುನ್ನ ಜನಪ್ರಿಯತೆ, 
ಪಡೆದಿತ್ತು. ಸಣ್ಣ ಪುಟ್ಟ ಸಂಸ್ಥಾನಿಕರು ರಾಜವೈದ್ಯರನ್ನು ನೇಮಿಸುತ್ತಿದ್ದರು. ಎಲ್ಲ ರೀತಿಯ ರೋಗಿಗಳಿಗೆ ಔಷಧಿ ನೀಡುವುದರಲ್ಲಿ ಅವರು 
ಪರಿಣಿತರಾಗಿದ್ದರು. ಗುಡ್ಡಗಾಡು ಜನ ಹಾಗೂ ಲಂಬಾಣಿಗಳು ಆಯುರ್ವೇದ ಪಂಡಿತರಿಗೆ ಮೂಲಿಕೆಗಳನ್ನು ಒದಗಿಸುತ್ತಿದ್ದರು. 
ಈಗಲೂ ಸಹ ಜನರು ಮೇಲಿನ ಔಷಧಿಗಳಲ್ಲಿ ತಮ್ಮ ವಿಶ್ವಾಸ ಕಳೆದುಕೊಂಡಿಲ್ಲ. 


ಮೊದ ಮೊದಲು ಆಲೋಪತಿ ಔಷಧಿಗಳು ಬ್ರಿಟೀಶ ಸೈನಿಕ ನೆಲೆ ಪ್ರದೇಶಗಳಲ್ಲಿ ಬಳಕೆಗೆ ಬಂದವು. ನಂತರದಲ್ಲಿ ಕ್ರಮೇಣ 
ಅವು ಜಿಲ್ಲಾ ವ್ಯಾಪಿಯಾದವು. ಸರ್ಕಾರಿ ಆಸ್ಪತ್ರೆಗಳ ಪ್ರಾರಂಭವಾದ ಮೇಲೆ ಆಲೋಪತಿ ವೈದ್ಯ ಪದ್ಧತಿ ಪ್ರಾರಂಭಗೊಂಡಿತು. 
ಧಾರವಾಡ, ಹುಬ್ಬಳ್ಳಿ ಗದಗ ಹಾಗೂ ಹಾವೇರಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಕ್ರಮವಾಗಿ 1830, 1859, 1864 ಹಾಗೂ 1878ನೇ 
ಇಸ್ವಿಯಲ್ಲಿ ಪ್ರಾರಂಭಗೊಂಡವು. 


ಸ್ವಾತಂತ್ರ್ಯನಂತರ ದೇಶದಲ್ಲಿ ಆರೋಗ್ಯ ರಕ್ಷಣೆಗಾಗಿ ಸರ್ಕಾರ ಕನಿಷ್ಟ ಅವಶ್ಯಕತೆಯ ಕಾರ್ಯಕ್ರಮದನ್ಹಯ ಪ್ರಾಥಮಿಕ ಆರೋಗ್ಯ 
ರಕ್ಷಣೆ ನೀಡಲು ವವಿಢ ರೀತಿಯ ಆರೋಗ್ಯ ಸಂಸ್ಥೆಗಳು ಹಾಗೂ ಘಟಕಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಸ್ಥಾಪಿಸುತ್ತಿದೆ. ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳು ಉಪಕೇಂದ್ರಗಳು, ಆರೋಗ್ಯ ಘಟಕಗಳು, ಪ್ರಸೂತಿ ಗೃಹಗಳು, ಪರಿಶಿಷ್ಟವರ್ಗದ ಜನರಿರುವ ಪ್ರದೇಶಗಳಲ್ಲಿ 
ಕನಿಷ್ಟ ಪ್ರಸೂತಿ ಸೌಲಭ್ಯ ಒದಗಿಸುವುದು, ಇಂಥ ಕಾರ್ಯಕ್ರಮಗಳು ಸಾಗಿಬಂದಿವೆ. ಉಪವಿಭಾಗ ಮಟ್ಟದಲ್ಲಿ ಸಮುದಾಯ ಆರೋಗ್ಯ 
ಕೇಂದ್ರಗಳನ್ನು ತೆರೆಯುವ ಮೂಲಕ ಆರೋಗ್ಯ ಸೇವೆಯನ್ನು ಹೆಚ್ಚು ಹೆಚ್ಚು ಸಮರ್ಪಕ ಹಾಗೂ ವ್ಯಾಪಕಗೊಳಿಸಿ ಪ್ರತಿಯೊಬ್ಬರಿಗೂ 
ಆರೋಗ್ಯ ಸೇವೆ ಲಭ್ಯವಾಗುವಂತೆ ಮಾಡುತ್ತಿದೆ. ರಾಜ್ಯ ಪುನರ್ಫಟನೆಯಾಗುವ ಕಾಲಕ್ಕೆ ಧಾರವಾಡ ಜಿಲ್ಲೆಯಲ್ಲಿ ಸರಕಾರೀ ಆಸ್ಪತ್ರೆಗಳೇ 
ಅಲ್ಲದೆ ಸ್ಥಳೀಯ ಸಂಸ್ಥೆಗಳಾದ ಜಿಲ್ಲಾ ಬೋರ್ಡು ಮತ್ತು ಪುರಸಭೆಗಳು ಆಸ್ಪತ್ರೆಗಳನ್ನು ನಡೆಸುತ್ತಿದ್ದವು. ಧಾರವಾಡದ ಸಿವಿಲ್‌ 
ಆಸ್ಪತ್ರೆಯ ವಿನಾ ಹಿಂದಿನ ಸಂಸ್ಥಾನೀ ಪ್ರದೇಶಗಳಿಗೆ ಸೇರಿದ್ದ ಸವಣೂರು, ಕುಂದಗೋಳ, ಶಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಓಲ್ಲಿದ್ದ 
ಸರಕಾರೀ ಆಸ್ಪತ್ರೆಗಳಲ್ಲದೆ ಆರು ಜಿಲ್ಲಾ ಬೋರ್ಡ್‌ ಆಸ್ಪತ್ರೆಗಳಿದ್ದವು. ಅವು ಹಾನಗಲ್‌, ಹಿರೇಕೆರೂರು, ಕಲಘಟಗಿ, ಮುಂಡರಗಿ, 
ರೋಣ ಹಾಗೂ ಶಿಗ್ಗಾಂವಿಗಳಲ್ಲಿ ಇದ್ದವು. ಗದಗ, ಹಾವೇರಿ, ಹುಬ್ಬಳ್ಳಿ ನವಲಗುಂದ, ನರಗುಂದ ಮತ್ತು ರಾಣೆಬೆನ್ನೂರುಗಳಲ್ಲಿ 
Ey ದವಾಖಾನೆಗಳಿದ್ದವು. ಐದು ಖಾಸಗಿ ಅನುದಾನಿಕ' ಆಸ್ಪತ್ರೆಗಳು ಬ್ಯಾಡಗಿ (1), ಗದಗ (1), ಹೊಸರಿತ್ತಿ (1), ಮತ್ತು 

ಹುಬ್ಬಳ್ಳಿ (2)ಯಲ್ಲಿ ಇದ್ದವು. ಗದಗಿನಲ್ಲಿ ಒಂದು ಆರ್ಯುರ್ವೇದ ಔಷಧಾಲಯವೂ ಇತ್ತು. ಇದಲ್ಲದೆ ಜಿಲ್ಲೆಯಲ್ಲಿ ಸರಕಾರದಿಂದ 
ಧನ ಸಹಾಯ ಪಡೆದ ವೈದ್ಯರು 36 ಸ್ಥಳಗಳಲ್ಲಿ ಜನರಿಗೆ ಔಷಧೋಪಚಾರ ಮಾಡುತ್ತಿದ್ದರು. ಈ ಧನ ಸಹಾಯದ ಯೋಜನೆ 
1936 ರಿಂದ ಜಾರಿಗೆ ಬಂದು, ಬೇರೆ ಬೇರೆ ಹಂತದ ಶಿಕ್ಷಣ ಪಡೆದ ವೈದ್ಯರಿಗೆ ಧನ ಸಹಾಯದ ದರ ಮಾಸಿಕ 80ರಿಂದ 500 
ರೂ. ವರೆಗೆ ಇದ್ದು ಇದಕ್ಕೆ 1951-52ರಲ್ಲಿ ರೂ. 56,000 ವೆಚ್ಚವಾಗಿತ್ತು. 


1992-93ರಲ್ಲಿ 17 ಸರ್ಕಾರಿ ಆಸ್ಪತ್ರೆಗಳು, 85 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 32 ಪ್ರಾಥಮಿಕ ಆರೋಗ್ಯ ಘಟಕಗಳು, 
600 ಪ್ರಾಥಮಿಕ ಆರೋಗ್ಯ ಉಪ ಕೇಂದ್ರಗಳು, 9 ಡಿಸ್‌ಪೆನ್ನರಿಗಳು, 16 ಕುಟುಂಬ ಕಲ್ಯಾಣ ಕೇಂದ್ರಗಳು ಕಾರ್ಯ ನಿರ್ವಸುತ್ತಿದ್ದವು. 
1993-94ರಲ್ಲಿ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ, ಆರೋಗ್ಯ ಸಂಸ್ಥೆಗಳಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ 7,94,278 
ಹಾಗೂ ಒಳರೋಗಿಗಳಾಗಿ ಚಿಕಿತ್ಸೆ ಪಡೆದವರ ಸರಿಖ್ಯೆ 16,588 ಆಗಿರುತ್ತದೆ. 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 791 


ಕೋಷ್ಟಕ 15.1 : ಧಾರವಾಡ ಜಿಲ್ಲೆಯ ಆರೋಗ್ಯ ಸಂಸ್ಥೆಗಳು ಸಿಬ್ಬಂದಿ ಹಾಗ ಇತರ ಮಾಹಿತಿ. 


1983-84 84-85 85-86 86-87 87-88 1988-89 1989-90 


1. ಆಸ್ಪತ್ರೆಗಳು 9 9 9 9 9 9 9 

2. ಪ್ರಾಥಮಿಕ ಆರೋಗ್ಯ ಕೇಂದ್ರ 39 44 44 57 60 60 60 

3. ಪ್ರಾಥಮಿಕ ಆ. ಘಟಕಗಳು ೧6 26 26 41 41 58 58 

4. ಇತರ ಆಸ್ಪತ್ರೆಗಳು 20 20 20 20 20, 20 20 

5... ಆರೋಗ್ಯ ಉಪ ಕೇಂದ್ರಗಳು 541 586 586 600 600 600 600 
6. ಹಾಸಿಗೆಗಳು 2155 2155 285 2,151 2,211 2,211 2,211 
2) ಆರೋಗ್ಯ ಸಿಬ್ಬಂದಿ | 

]. ಡಾಕ್ಟರರು 111 115 120 | 120 126 126 138 

2. ದಾದಿಯರು 40 40 40 40 40 57 57 

3. ಮಹಿಳಾ ಆರೋಗ್ಯ 

ಕಾರ್ಯಕರ್ತರು 681 681 681 681 681 681 681 

3) ಕುಟುಂಬ ಕಲ್ಕಾಣ | | 


1 ಆಪರೇಶನ್‌ಗಳು 21,858 18,797 28,181 ; 25,764 21159 21,522 10,709 

2. ಆಯ್‌ ಯುಡಿ | 4,490 7312 13,327 13,108 11,726 11,890 4,890 

3. ಓ.ಪಿ. ಉಪಯೋಗಿಸುವರು 2,524 7,942 ೨,744 ೨೨79 ೨,520 5,939 3,344 

೩ ಸಿಸಿ. ಅಂನಸೆೋಗಳವರು 6,671 9,708 29,536 11,923 21,158 22,319 11,688 
ಆಧಾರ : ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಧಾರವಾಡ 


ಎಸ್‌.ಎಂ.ಪಿ. ಕೇಂದ್ರಗಳು 


ಗ್ರಾಮಾಂತರ ಪ್ರದೇಶಗಳಿಗೆ ವೈದ್ಯಕೀಯ ಸೇವೆ ಒದಗಿಸಲು ಸರ್ಕಾರವು ಮೊದಲನೆ ಪಂಚವಾರ್ಷಿಕ ಯೋಜನೆಯಲ್ಲಿ ಎಸ್‌.ಎಂ.ಪಿ 
(ಸಬ್ಸಿಡಿಯರಿ ಮೆಡಿಕಲ್‌ ಪ್ರಾಕ್ಟಿಶನರ್ಸ್‌ ಸೆಂಟರ್ಸ್‌)ಗಳನ್ನು ಆರಂಭ ಮಾಡಿತು. ಇವು ಮೇಲೆ ಹೇಳಿದಂತೆ 1934ರಿಂದಲೇ 
ಕಾರ್ಯಾರಂಭ ಮಾಡಿದ್ದವು.ಇವು ಡಿಸ್ಟಿಕ್ಟ್‌ ಲೋಕಲ್‌ ಬೋರ್ಡ್‌ ಧಾರವಾಡ ಅವರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎ 
ಕೇಂದ್ರಗಳು ಹೀಗಿದ್ದವು : 1. ಧಾರವಾಡ ತಾ! - ಮುಗದ; 2. ಹುಬ್ಬಳ್ಳಿ ತಾ| - ಯರಗುಪ್ಪಿ, ಛಬ್ಬಿ, ಹೆಬಸೂರು; 3. ನವಲಗುಂದ 
ತಾ॥ - ಅಣ್ಣಿಗೇರಿ ; 4. ಗದಗ ತಾ|| - ಮುಳಗುಂದ, ಲಕ್ಕಂಡಿ, ಹೊಂಬಳ; 5. ಮುಂಡರಗಿ ತಾ|| - ಡಂಬಳ; 6. ಶಿಗ್ಗಾಂವಿ 
ತಾ॥ - ತಡಸ, ಹುಲಗೂರು, ಅಂದಲಗಿ, ಧುಂಡಶಿ; 7. ರಾಣೆಬೆನ್ನೂರ ತಾ| - ಮೆಡ್ಲೇರಿ, ಕುಪ್ರೇಲೂರು, ತುಮಿನಕಟ್ಟಿ; 8. 
ಹಾನಗಲ್‌ ತಾ|! - ತಸವಳ್ವ ಬೊಮ್ಮನಹಳ್ಳಿ, ಆಡೂರು, ಕುಸುನೂರು; 9. ಹಾವೇರಿ ತಾ|! - ಗುತ್ತಲ, ಸೂರಣಗಿ ; 10. 
ಹಿರೇಕೆರೂರು ತಾ|! - ಹಂಸಭಾವಿ, ಕುನ್ನೂರು, ಸೂಡಂಬಿ, ಮಾಸೂರು?" ತಡಕೇನ ಹಳ್ಳಿ; 11. ನರಗುಂದ ತಾ|! - ಕೊಣ್ಣೂರು, 
ಮೆಣಸಿಗಿ; 12. ರೋಣ ತಾ॥ - ಸೂಡಿ; 13. ಕುಂದಗೋಳ ತಾ|| - ಎರೆಬೂದಿಹಾಳ, ಎಲೆವಾಳ; 14. ಕಲಘಟಗಿ ತಾ|| - 


ಮಿಶ್ರಿಕೋಟಿ, ಹುಲಕೊಪ್ಪ, ತಬಕದಾನಿಹಳ್ಳಿ ಹಾಗೂ ಬೊಮಿಟ್ಟೆ ; 
(ಆಧಾರ - ಪ್ರಥಮ ಪಂಚವಾರ್ಷಿಕ ಯೋಜನೆ ಮುಂಬೈ ರಾಜ್ಯ, ಧಾರವಾಡ ಜಿಲ್ಲೆ 1954) 


792 | ; ಧಾರವಾಡ ಜಿಲ್ಲೆ 


ಜನನ ಮರಣ ಅಂಕಿ ಅಂಶಗಳು 


ಜನನ ಮರಣ ಅಂಕಿ ಅಂಶಗಳ ಪ್ರಾಮುಖ್ಯತೆ ಹಾಗೂ ಪ್ರಯೋಜನ (ಉಪಯುಕ್ತತೆ) ಅರಿಯದ ಜನ ಸಾಮಾನ್ಯರು ಹಳ್ಳಿಗಳಲ್ಲಿ 
ಮತ್ತು ಪಟ್ಟಣಗಳಲ್ಲಿಯೂ ಕೂಡಾ ಈಗಲೂ ಇದ್ದು ಜನನ ಮರಣ ಘಟನೆಗಳ: ನೋಂದಣಿ ಮಾಡಿಸುವಲ್ಲಿ ಅವರ ಪ್ರಗತಿ 
ಅಷ್ಟೇನೂ ಸಮಾಧಾನಕರವಾಗಿಲ್ಲ ಜನನ ಮರಣ ಅಂಕಿ ಅಂಶಗಳ ಸಂಗ್ರಹಣೆ ಶತಮಾನದಷ್ಟು ಹಳೆಯದಾದರೂ ಕೂಡಾ 
ಪ್ರಾರಂಭದಲ್ಲಿ ಇದು ಹೆಚ್ಚು ವೈಜ್ಞಾನಿಕವಾಗಿರಲಿಲ್ಲ. ಹಳ್ಳಿಗಳಲ್ಲಿ ಪೋಲಿಸ ಪಾಟೀಲ ಅಥವಾ ಪಟೇಲರು ಮತ್ತು ಪಟ್ಟಣಗಳಲ್ಲಿ 
ಪುರಸಭೆಯ ಸಿಬ್ಬಂದಿ ಈ ಕಾರ್ಯವನ್ನು ಮಾಡುತ್ತಿದ್ದರು. ಹೀಗೆ ದಾಖಲು ಮಾಡಿದ ಅಂಕಿ ಅಂಶಗಳನ್ನು ಪ್ರತೀ ತಿಂಗಳು ಸಂಬಂಧಪಟ್ಟ 
ತಾಲೂಕು ತಹಶೀಲದಾರರಿಗೆ ಕಳುಹಿಸಿಕೊಡುತ್ತಿದ್ದರು. ಸ್ವಾತಂತ್ರ್ಯಾನಂತರ, ಅಂದರೆ ಇತ್ತೀಚೆಗೆ 1969ರಲ್ಲಿ ಜನನ ಮರಣ ಮತ್ತು 
ವಿವಾಹ ನೋಂದಣಿ ಕಾನೂನನ್ನು ಜಾರಿಗೆ ತರಲಾಯಿತು. ಈ ಕಾನೂನು ರೀತ್ಯಾ ಪ್ರತಿಯೊಬ್ಬರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 
ಜನನ ಮರಣ ಹಾಗೂ ವಿವಾಹ ಘಟನೆಗಳನ್ನು ಆಯಾ ಕ್ಷೇತ್ರಗಳ ಸಹಾಯಕ ನೋಂದಣಿ ಅಧಿಕಾರಿಗಳಲ್ಲಿ 
ನೊಂದಾಯಿಸಬೇಕಾಗುವುದು. ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿಯ ಗ್ರಾಮಲೆಕ್ಕಿಗರಿಂದ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿನ ಪುರಸಭೆ 
ಅಥವಾ ನಗರ ಸಭೆಗಳಿಂದ ಈ ನೋಂದಣಿ ಕಾರ್ಯ ನಡೆಯುತ್ತಿದೆ. 1969ರ ಈ ಕಾನೂನು 1971ರ ಜನವರಿಯಿಂದ ಜಾರಿಗೆ 
ಬಂದಿದೆ. ಈ ಕಾನೂನಿನ ಪ್ರಕಾರ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ನೋಂದಣಿ ಅಧಿಕಾರಿಗಳು ಹಾಗೂ ಆರ್ಥಿಕ ಮತ್ತು ಸಾಂಖ್ಯಿಕ 
ಇಲಾಖೆಯ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾ ನೋಂದಣಿ ಅಧಿಕಾರಿಗಳಾಗಿರುತ್ತಾರೆ. 


ಮಾದರಿ ನೊಂದಣಿ ವ್ಯವಸ್ಥೆ : ಜನನ ಮರಣ ಅಂಕಿ ಅಂಶಗಳ ಸಂಗ್ರಹಣೆಗಾಗಿ, ಭಾರತದ ಜನನ ಮರಣ ವಿವಾಹಗಳ 
ಮಹಾಪಂಜಕಾರರು (ಲಿಜಿಸ್ಟಾರ್‌ ಜನರಲ್‌) ಮಾದರಿ ನೋಂದಣಿ ವ್ಯವಸ್ಥೆಯನ್ನು (ಸ್ಕಾಂಪಲ್‌ ರಿಜಿಸ್ಟ್ರೇಶನ್‌ ಸಿಸ್ಟಮ್‌) ಅನುಷ್ಠಾನಕ್ಕೆ 
ತಂದಿದ್ದಾರೆ. ಈ ವ್ಯವಸ್ಥೆಯ ಪ್ರಕಾರ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನನ ಮರಣ ಅಂಕಿ ಅಂಶಗಳನ್ನು ಸತತವಾಗಿ ದಾಖಲಾತಿ 
ಮಾಡುವುದು, ಪಡೆದ ಅಂಕಿ ಅಂಶಗಳನ್ನು ಹೆಚ್ಚು ಹೆಚ್ಚು ನಿಖರಗೊಳಿಸಿ ಅವುಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿ ಸುಧಾರಿಸುವುದರ 
ಜೊತೆಗೆ ಮರಣದ ಕಾರಣಗಳನ್ನು ತಿಳಿಸುವುದರ ಮೂಲಕ ಸಾರ್ವಜನಿಕರ ಆರೋಗ್ಯ ಸುಧಾರಣಾ ಕಾರ್ಯಕ್ರಮಗಳನ್ನು ರೂಪಿಸಲು 
ಸಹಕರಿಸುವುದು. ಸಂಗ್ರಹಿಸಿದ ಅಂಕಿ ಅಂಶಗಳನ್ನು ಅಂಕಿ ಸಂಖ್ಯೆ ಶಾಸ್ತ್ರದ ಅನೇಕ ಪ್ರಕ್ರಿಯೆಗಳಿಗೆ ಒಳಪಡಿಸಿ ರಾಜ್ಯ ಹಾಗೂ 
ರಾಷ್ಟ್ರಮಟ್ಟದಲ್ಲಿ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿ, ಹುಟ್ಟು ಸಾವು ಮೊದಲಾದ ಪ್ರಮಾಣಗಳನ್ನು ಕಂಡು 
ಹಿಡಿಯಲಾಗುವುದು. 


ಮಾದರಿ ನೋಂದಣಿಗಾಗಿ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ - ಹುಬ್ಬಳ್ಳಿ ನಗರ ಹಾಗೂ ಗದಗ - ಬೆಟಗೇರಿ, ಗದಗ 
ತಾಲೂಕಿನ ಮುಳಗುಂದ, ಹಾಗೂ ಶಿರಹಟ್ಟಿ ತಾಲೂಕಿನ ಲಕ್ಷೇಶ್ವರ ಪಟ್ಟಣ ಪ್ರದೇಶ, ಧಾರವಾಡ ತಾಲೂಕಿನ ಮುಗದ (ಓಂದು 
ಭಾಗ) ಹಾನಗಲ್‌ ತಾಲೂಕಿನ ಹಂದಿನಾಳ ಹಾಗೂ ಸೋಮಸಾಗರ, ಹಾವೇರಿ ತಾಲೂಕಿನ ದೇವಗಿರಿ (ಭಾಗ), ಹಿರೇಕೆರೂರ 
ತಾಲೂಕಿನ ಚೆನ್ನಳ್ಳಿ ಹಾಗೂ ರಟ್ಟೀಹಳ್ಳಿ (ಛಾಗ), ರಾಣೆಬೆನ್ನೂರ ತಾಲೂಕಿನ ಹೊನ್ನೆತ್ತಿ (ಛಾಗ) ಮತ್ತು ಯಕಲಾಸಪುರ, ರೋಣ 
ತಾಲೂಕಿನ ಬಸರಕೋಡ, ಲಕ್ಕಲಕಟ್ಟೆ ಮೆಣಸಿಗಿ (ಛಾಗ), ಸವಣೂರ ತಾಲೂಕಿನ ಹತ್ತಿಮತ್ತೂರ (ಛಾಗ) ಮತ್ತು ಕಾರಡಗಿ (ಭಾಗ), 
ಶಿಗ್ಗಾಂವಿ ತಾಲೂಕಿನ ಹೋತನಹಳ್ಳಿ (ಛಾಗ), ಹಾಗೂ ಶಿರಹಟ್ಟಿ ತಾಲೂಕಿನ ಉಂಡೇನಹಳ್ಳಿ. ಈ ಗ್ರಾಮಾಂತರ ಹಾಗೂ ಪಟ್ಟಣ 
ಪ್ರದೇಶಗಳನ್ನು ಘಟಕಗಳನ್ನಾಗಿ ಆರಿಸಿಕೊಳ್ಳಲಾಗಿದೆ. 


ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ 1000 ಜನ ಸಂಖ್ಯೆಗೆ ಒಂದು ವರ್ಷದಲ್ಲಿ ಆಗುವ ಜನನಗಳಿಗೆ ಜನನ ಪ್ರಮಾಣವೆಂದೂ, 
ಮರಣಗಳಿಗೆ ಮರಣ ಪ್ರಮಾಣವೆಂದೂ ಕರೆಯುವರು. ಅದೇ ರೀತಿ ಜನಸಂಖ್ಯಾ ಅಧ್ಯಾಯನದಲ್ಲಿ ಶಿಶುಗಳ ಮರಣ ಪ್ರಮಾಣಗಳು 
ಇವೆ. ಸತ್ತು ಹುಟ್ಟುವ ಮಕ್ಕಳು, ಹೆರಿಗೆ ಕಾಲದಲ್ಲಿ ತಾಯಂದಿರ ಸಾವು ಇವೇ ಮೊದಲಾದವು ಸಾಮಾಜಿಕ ಆರೋಗ್ಯ ಸಮಸ್ಯೆಗಳಾಗಿದ್ವು 
ಇವುಗಳಿಗೆ ಹಲವಾರು ಕಾರಣಗಳಿವೆ. ಆದ ಕಾರಣ ಈ ಪ್ರಮಾಣಗಳನ್ನು ಸಮಾಜದ ಆರೋಗ್ಯ ಸ್ಪಾಸ್ಥ 8೪ ಸೂಚಿ ಎಂದು 
ಪರಿಗಣಿಸಲಾಗುವುದು. ಜನನ ಮರಣ ಪ್ರಮಾಣಗಳನ್ನು ವಲಯಗಳ ಆಧಾರದ ಮೇಲೆ ತಿಳಿಸುವುದರಿಂದ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ 
ವಿವರಗಳು ಲಭ್ಯವಿರುವುದಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯದ ಜನನ ಮರಣ ಪ್ರಮಾಣಗಳನ್ನು ಗ್ರಾಮಾಂತರ ಹಾಗೂ ಪಟ್ಟಣ 
ಪ್ರದೇಶಗಳಿಗೆ ಬೇರೆ ಬೇರೆಯಾಗಿಯೂ ಮತ್ತು ಒಟ್ಟಾಗಿಯೂ 1976ರಿಂದ 1990ರವರೆಗೆ ಮುಂದಿನ ಪಟ್ಟಿಯಲ್ಲಿ ಕೊಡಲಾಗಿದೆ. 


793 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 


೦೩೬೧೦೧೮ ಅದಿಂಲಭ ಊಂಂಜಿ ಜಾಣ ೫0801661 ಐಂ೦0861 ರಬ ಬೀದಿ: T'S] ep 


8-9 1೫0% 60% ಆಟೂಂಣ 90೧ ಇಲಲ ಯಣ್‌ ಬಯಲ ಯಟಂಬಲೀಲಬಲಲಭೀಯಂಲದ ಬಎರೀಗಿ ಎ: ವೀರಿಣ 


c-1 Rox & ಅಂದ 23೪00 6961 "೪೮ರ ಬಲಂ ಆಂ ನಬ - ಎಣ 


“೫೪೮೦೧೦೫ aI OL 


LL 0( 08 ೪( SL €L 69 vL IL €9 69 1( ಔಣ 

Lb 6€ £€ 9 1) Lv I €v 1) Lv Sv Sv “ಜ 

L8 08 68 €8 98 [4 08 ೪8 08 IL LL 6L “ಕ್ರ * ಆಜಿ 
Go Ae !. 

0'6 18 88 8:8 (8 (18 8:8 9:6 £6 ೭6 1`6 9:6 ಇ 

69 19 €9 0:( 19 879 1`9 99 09 ೪9 €9 99 "ಬ 

8'6 88 9:6 $'6 L'6 ¥'6 8'6 ಓ:01 91 ೭01 [a ಓ:01 ಇಬ * ಆಲ ಬಲರ 1 

692 0:82 0'82 (88 6182 0`62 9:62 £0£ 1`62 6(2 ೯82 92 ಔಣ 

0೭ 0'€2 [4 612 £92 8:92 ೭92 €'82 092 ಓಕ LST ೪೭ "ಬ 

62 0162 162 1`0£ 616 6°67 6:0£ 602 ೭0£ 8:82 ೮6೭ 6:82 ಇ * ಆಲದ ಜುಜ 19 

8) 82 99 09 9॥ I Lv ov 96 SL <6 gL Geox up ಎಇಂಇಂಊ HER yop 'S 

166% 920" CEL CRU. WoL 0 0z8 6611 9%"1 169% 6091 TTI ox uo RE |. 

0(6 868 10) 809 (96 019 6೫ 66% OSL 1೭2 ಗ) 289 ಕ shoe ಮೊ !|) 

€19%ಔ ೨9900 $86661 LIIOT LILI L66TT 606901 9USLI (6901 Li . 16681 10೯11 ಕ. ಎಜು !14 

ಔ£8"8( 20980 ೫86%" ( TTLo 190೯669 $99608 89೯606 €566%6 08929 60066 98869 LIES ಇಯ !. 

1661 0661 6861 8861 L861 9861 ೯861 ೪861 £861 z861 1861 0861 ಮು ಮುಚು "ಯ 


ಧಾರವಾಡ ಜಿಲ್ಲೆ 


794 


$ v L 6 ೪ $1 $1 p AE "IT 
u 91 ( 02 v1 L $1 $ ( 9 9 8 ೨೦೦೨೮ 102 
I I 6 61 I I I 6 I £ ಸ L ಹ 6] 
66 LT 901 $8 801 £91 82 ೪! 881 66 6೭ 6£ ನಂಜ 91 
€£2 ೫82 9£೭ 89 1£ 18 92 Ip 91 19 22 6£ ಮುಚು "| 
$ & 6 $1 8 01 8 ೭ 01 ೪! 01 11 2% ಉಜ Kure 191 
oy €8 [44 18 ov Lb $€ Le ££ pe ೪? ೭£ Ree ee '(] 
8 z 9 v I v £ I z £ I Geer Done 09% 1೪1 
SLI 90೭ 9೭೫ 801 €8 £(£ pel 4 611 691 901 $9 ಟಾಡಾ ದಾಯ್‌ ಉಟ] 
9% ೪1 0£ 66 42 6 0 69 1£ £9 69 201 ಜಾ ನಲ “Tl 
pe 0£ 68 pe $1 62 ೪1 Lz ಚ 0£ 82 ov ಯೊ `[] 
89 82 99 09 9£ Ip Lv 0% 95 SL $6 8( ಟಂ ಬಣಣ ೪೦೫ 01 
01 8 6 ps L £1 ॥ pI 6 $1 6 01 wepks ‘6 
99( 899 ೪೫8 068 pe L16 18) ೫9 9೪9 OLS 9 02 ಇರ ॥ 
£$ ££ 101 6೭ £01 00£ €L ಜಃ 066%. ೭0 (6% 906€0£ ಕಟ ಬ್‌ 1 
161 7 1. 661 06 89 99 001 ತ 061 612 862 ರಾ 9 
0(1"1 696% 9೭01 06% wl’ 0102 ೭೮1 ೫೫91 818%  £8€0€ಯ 909 206" ಯೌ ಉಟ 16 
(2 ೪? ov 12 91 ೫2 pl 82 0£ 68 3 Ls ಮಂದಂ 1 
೪] 44 1£ [43 61 £ [44 8 ೭1 68 691 ವ (2 
Ll 6z . 9! €£ 89 9 [44 8 01 ೪2 0£ > ೧೫ 7 
1661 0661 6861 8861 L861 9861 $861 ೫861 £861 7861 1861 0861 ಲಂ ಐಟಂ "ಉಳ 


1೫0% ೧ನ ಬಬ ಬಡ ಬಂಂಟಲಂ ನಿಲ ಸಂಕಣ ಐಲೋಜಿ : ೯161 ೧೫೬8 


795 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 


AUNTS "ಲಂಬಿ 93೪೮೮ ೧6961 "ಉಂಂಜಲಿೂ ಬಲಲ ಊಂ ಬಜ : ವೀಲಿಣ 
€19%2 990% 68661 (11"02 ೪(1%41 L66 Tz 6(6"€1 929%1 (69%1 €89%1 16681 10೯11 ಇ 
2೨೫" ‘HT 668%  11€66£ 60 62" 6%“! 9೨1 899 *ಣ"೭... €66% 8£0£ ಇಓ ಎದ PE 96 
18011 8618 000% €£€9L 6966 ೭11 €0L‘L “ile ss ಟು ಜಾ WIL ETE ಭು ಎವ (ತ್ಯ) 
18 IS ಡಿ 96 €1 8) ೪8 08 91 €L ತ y pe (3 
0೭% €86% :6996€%%€ cep ೭106. ‘Que 6zL"T 895. OKT, MOET ET :” - ಎ ಧೇನು "££ 
8 v <1 ಸ್ರ (2 ¢ [4 9 ತ್ತ ೪] L ತ ಆಂಂಛರಹಾಾಎಒ 7 
Iz 01 Sb v1 £ 9 L (] 9] 8 ಕೆ ಉಂರುಗಧೆೇ "1 
೭60"1 209 $071 168 69 696 SS €6 06£ ೪೭£ Ive ಇ ಬಾಮ (1 
16 861 ೭61 01 66 €£ 11 6L ೪) 09 oT 7 pe ಉಂದಹಿ "62 
Sh [43 ಗ. 9£ ೯2 SY LT 911 01 6 9 ಲ ಯು !.]4 
$$ 801 $8 6 0£ 2೨ 19 1 82 80 92 ಚ್ಟ ಇಬಮೀಡೌಿಂ `(2 
€£ $$ 88 9$ 91 8£ €1 02 €€ 1£ 0( ಡ್ಯ (exe) Ree 792 
SS 916 82 829 89) SSSI LL 8೫೪ 19£ ೫ 88£ N (3) ಖರೆ "2 
02 ೭। £೭ ೪£ L Lz €£ 16 9£ ೭೯1 ೭6 1 Shey : eR An “pT 
IL LOI 6£1 ೭6 9£ €$ L€ 61 ಸ ವೀರ : ಮಾ ಮು (74 
82 £9 8) ೫... $1 [44 1 Ll L 62 ೪ 7 poe ಐಜಇಗೊ 27 
1661 0661 6861 8861 (861 9861 $861 1861 £861 2861 1861 0861 ಲಂಜ ಐಟಂ "0/9 


796 | ಧಾರವಾಡ ಜಿಲ್ಲೆ 


1976 ರಿಂದ 1990ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಸತ್ತು ಹುಟ್ಟಿದ ಮಕ್ಕಳ ಸಂಖ್ಯೆ ಹೆರಿಗೆ ಕಾಲದಲ್ಲಿ ಸತ್ತ ತಾಯಂದಿರ ಸಂಖ್ಯೆ, 
ಶಿಶುಗಳ ಸಾವಿನ ಸಂಖ್ಯೆಗಳನ್ನು ಜೊತೆ ಜೊತೆಗೆ ಕರ್ನಾಟಕ ರಾಜ್ಯದ ಶಿಶುಗಳ ಮರಣ ಪ್ರಮಾಣವನ್ನು ಕೊಡಲಾಗಿದೆ. 


ಭಾರತೀಯ ವೈದೃಪದ್ಧತಿ 


ಭಾರತೀಯ ವೈದ್ಯಪದ್ಧತಿ ಹಾಗೂ ಹೋಮಿಯೋಪಧಿ 1972ರಲ್ಲಿ ಆರೋಗ್ಯ ಇಲಾಖೆಯಿಂದ ಬೇರ್ಪಟ್ಟು ಸ್ವತಂತ್ರ 
ನಿರ್ದೇಶನಾಲಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಹೋಮಿಯೋಪಥಿ, ಯೋಗ, ಪ್ರಕೃತಿ ಚಿಕಿತ್ಸೆ ಹಾಗೂ ಸಿದ್ಧ 
ಇವು ನಿರ್ದೇಶನಾಲಯದ ವ್ಯಾಪ್ತಿಗೆ ಬರುತ್ತವೆ. ಈ ನಿರ್ದೇಶನಾಲಯವು 3 1/2 ವರ್ಷಗಳ ದಾದಿಯರ ತರಬೇತಿ, 10 ತಿಂಗಳ 
ಆಯುರ್ವೇದ ಹಾಗೂ ಯುನಾನಿ ಔಷಧಿಗಳಲ್ಲಿ ಫಾರ್ಮಸಿಸ್ಟ ತರಬೇತಿ, ಪಂಚಕರ್ಮ ಹಾಗೂ ನೇತ್ರ ಚಿಕಿತ್ಸೆಯಲ್ಲಿ ಅಲ್ಪಾವಧಿ 
ತರಬೇತಿ ನೀಡುತ್ತಿದೆ. ಪ್ರಸ್ತುತ ಈ ಇಲಾಖೆ ಜಿಲ್ಲೆಯಲ್ಲಿ ಹಲವು ಆಯುರ್ವೇದ, ನಾಲ್ಕು ಹೋಮಿಯೋಪಥಿ ಮತ್ತು ಒಂದು ಪ್ರಕೃತಿ 
ಚಿಕಿತ್ಸೆ ಸಂಸ್ಥೆಗಳನ್ನು ನಡೆಸುತ್ತಿದೆ. ಜಿಲ್ಲೆಯ ಹುಬ್ಬಳ್ಳಿ ಮಂಟೂರು, ರಾಯನಾಳ, ಗದಗ, ಬೆಟಗೇರಿ (ಆಸ್ಪತ್ರೆ) ಯಾವಗಲ್‌, ಇಟಗಿ, 
ಪೇಠಾ ಆಲೂರ, ಕಲ್ಕೇರಿ, ಆಣೂರು, , ಜೊಯಿಸರ ಹಳ್ಳಿ, ಹಣಸಿ, ಅಮರಗೋಳ ಹಾಗೂ ಹೆಬ್ಬಾಳಗಳಲ್ಲಿ ಆಯುರ್ವೇದ 
ಔಷಧಾಲಯಗಳು ಇವೆ. ಹಾಗೂ ನಿಗದಿ, ಸಮನಗಿ, ಗೊಂದಿ, ಕರ್ಜಗಿಗಳಲ್ಲಿ ಹೋಮಿಯೋಪಥಿ ಔಷಧಾಲಯವು ಮತ್ತು 
ಕೊಪ್ಪರಸಿಯಲ್ಲಿ ಯುನಾನಿ ದವಾಖಾನೆ ಇದೆ. 


ಆಯುರ್ವೆದ ವೈದ್ಯ ಪದ್ಧತಿಯಲ್ಲಿ ಜಿಲ್ಲೆಯಲ್ಲಿ ಮಾಶಾಸನ ಪಡೆದ ವೈದ್ಯರುಗಳೆಂದರೆ ವೈದ್ಯ ಪಾಂಡುರಂಗ ವಿಷ್ಣು ಜಾಯದೆ, 
ಹುಬ್ಬಳ್ಳಿ, ವೈದ್ಯ ಬಸವಯ್ಯ ಚುರ್ಚೆಹಾಳಮಠ, ಮುಂಡರಗಿ, ವೈದ್ಯ ಕೆ.ಆರ್‌. ಕಟಗೇರಿ, ಹುಬ್ಬಳ್ಳಿ, ಡಾ! ಕೆ.ಜಿ.ದೇಸಾಯಿ, ಹುಬ್ಬಳ್ಳಿ, 
ಧನ್ವಂತರಿ ಸುವರ್ಣ ಪದಕವನ್ನು ಸಹ ಇವರು ಪಡೆದಿರುವರು). ಹೋಮಿಯೋಪಥಿ ವೈದ್ಯ ಪದ್ಧತಿಯಲ್ಲಿ ಜಿಲ್ಲೆಯಲ್ಲಿ ಮಾಶಾಸನ 
ಪಡೆದ ವೈದ್ಯರುಗಳು - ಮುತಾಲಿಕ ದೇಸಾಯಿ ಧಾರವಾಡ ; ಗೋವಿಂದರಾಯ ನಾಗಪ್ಪ ಹಾವೇರಿ; ಎಚ್‌.ಎಚ್‌. ಸಿನ್ನೂರ 
ಧಾರವಾಡ; ಕೆ.ಜಿ. ಮಣ್ಣೂರ (ಹಾರ್ನಿಮನ್‌ ಸುವರ್ಣ ಪದಕ). ಯುನಾನಿ ವೈದ್ಯ ಪದ್ಧತಿಯಲ್ಲಿ ಮಾಶಾಸನ ಪಡೆದ ವೈದ್ಯರುಗಳು 
: ಅಬ್ದುಲ್‌ ರೆಹಮಾನ ಖಾನ್‌, ಧಾರವಾಡ, ಎಚ್‌.ಎ. ಹಫೀಜ ಇಸ್ಲಾಂಪುರ, ರಾಣೆಬೆನ್ನೂರ; ಹದಡಿ ಆರ್‌.ಜಿ.ಕಲಾಲ್‌, ಗದಗ- 
ಬೆಟಗೇರಿ; ಹಾಗೂ ಪ್ರಕೃತಿ ಚಿಕಿತ್ಸೆ ಯೋಗದಲ್ಲಿ ಮಾಶಾಸನ ಪಡೆದವರು : ಶಾಮರಾವ್‌ ಹನುಮಂತರಾವ್‌ ಚಿತ್ರಗಾರ, ಧಾರವಾಡ, 
ಬಸವಕುಮಾರ ಮುಳಗುಂದಮಠ, ಶಿಗ್ಲಿ; ವೈ.ಎಸ್‌. ಜಕ್ಕರೆಡ್ವಿ ಬೆಂಗೇರಿ, ಹುಬ್ಬಳ್ಳಿ ಹಾಗೂ ಶೀವರಿವಾರದ, ಗದಗ. 


ಸಾಂಕ್ರಾಮಿಕ ರೋಗಗಳು 


ಅಶುದ್ಧ ನೀರು ಆಹಾರಗಳ ಸೇವನೆ, ನೈರ್ಮಲ್ಯದ ಕೊರತೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡುವುದಲ್ಲದೇ 
ರೋಗಗಳಿಗೆ ತುತ್ತಾಗುವಂತೆ ಮಾಡುತ್ತದೆ. ಮಲಿನ ಪರಿಸರವು ಸೊಳ್ಳೆ ನೊಣಗಳ ಆಗರವಾಗುತ್ತದೆ ಹಾಗೂ ಸಾಂಕ್ರಾಮಿಕ ರೋಗಗಳ 
ಹರಡುವಿಕೆಗೆ ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಬೇಸಿಗೆಯ ಕಾಲ ಸಾಂಕ್ರಾಮಿಕ ರೋಗಗಳ ವ್ಯಾಪಕ ಹರಡುವಿಕೆಗೆ ಅನುಕೂಲಕರವಾಗಿ 
ಪರಿಣಮಿಸುತ್ತಿದೆ. ಹಾಗೂ ಜನಜೀವನವನ್ನು ಕಳವಳಕಾರಿಯಾಗಿ ಮಾರ್ಪಡಿಸುತ್ತದೆ. ಫ್ಲೇಗು, ಕಾಲರಾ, ಮಲೇರಿಯಾ, ಸಿಡುಬು, 
ಕ್ಷಯ, ಮುಂತಾದ ಸಾಂಕ್ರಾಮಿಕ ರೋಗಗಳು ಜನ ಸಮುದಾಯದ ಸ್ವಾಸ್ಥ್ಯಕ್ಕೆ ಮಾರಕವಾಗಿ ಹಲವಾರು ಜನರ ಮರಣಕ್ಕೆ 
ಕಾರಣವಾಗುತ್ತಿದೆ. ಕಾಲಕಾಲಕ್ಕೆ ಸರ್ಕಾರ ಈ ರೋಗಗಳ ನಿಯಂತ್ರಣಕ್ಕೆ ಗ್ರಾಮ ನಿರ್ಮಲೀಕರಣ, ಕ್ರಿಮಿನಾಶಕ ಸಿಂಪರಣೆ, ದೇವಿ 
ಹಾಕುವುದು, ರೋಗ ನಿರೋಧಕ ಚುಚ್ಚುಮದ್ದು ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸಮರ್ಪಕವಾಗಿ. 
ಜಾರಿಗೊಳಿಸುತ್ತ ಬಂದಿದೆ. ಈ ಸರ್ಕಾರದ ಕ್ರಮಗಳಿಂದ ಈಗಾಗಲೇ ಕೆಲವು ಸಾಂಕ್ರಾಮಿಕ ರೋಗಗಳ ಮೇಲೆ ಸಂಪೂರ್ಣ 
ಹತೋಟಿಯನ್ನು ಸಾಧಿಸಲಾಗಿದೆ. ಜಿಲ್ಲೆಯಲ್ಲಿ ವ್ಯಾಪಕವಾಗಿದ್ದ ಕೆಲವು ರೋಗಗಳನ್ನು ಈ ಕೆಳಗೆ ಪರಿಶೀಲಿಸಿದೆ. 


ಮಲೇರಿಯಾ : ಅನಾಫಿಲಿಸ್‌ ಎಂಬ ಜಾತಿಯ ಹೆಣ್ಣು ಸೊಳ್ಳೆ ಈ ರೋಗವನ್ನು ಹರಡುತ್ತದೆ. ರೋಗವಾಹಕ ಸೊಳ್ಳೆಗಳ 
ನಿರ್ಮೂಲನ ಮತ್ತು ನಿಯಂತ್ರಣವನ್ನು ಪರಿಣಾಮಕಾರಿಯಾಗಿ ಮಾಡುವುದರಿಂದ ರೋಗವನ್ನು ಹರಡದಂತೆ ನಿಯಂತ್ರಣದಲ್ಲಿ ಇಡಲು 
ಸಾಧ್ಯ; 1933ರಲ್ಲಿ 3,484. ಜನ ಈ ರೋಗದಿಂದ ಸಾವಿಗೀಡಾಗಿದ್ದು ಇದಕ್ಕೂ ಪೂರ್ವದಲ್ಲಿ ಮಲೇರಿಯಾದಿಂದ ಉಂಟಾದ 
ಸಾವುಗಳ ಅಂಕಿ ಅಂಶಗಳು, ಜ್ವರ ಪ್ರಕರಣ ಸಾವು ಎಂದು ತಿಳಿಯಲಾಗುತ್ತಿತ್ತು. 1949ರಲ್ಲಿ ಮಲೇರಿಯಾದಿಂದ ಉಂಟಾದ ಸಾವಿನ . 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು ಜೆ 797 


ಸಂಖ್ಯೆ 129ಕ್ಕೆ ಇಳಿಯಿತು. ಇದಕ್ಕೆ ಕಾರಣ 1946ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಡಿಡಿಟಿ ಸಿಂಪರಣೆ ಜಾರಿಗೊಳಿಸಿದು. ಆ ವರ್ಷ 
40,000 ಜನಸಂಖ್ಯೆಗಿಂತ ಕಡಿಮೆ ಇರುವ ಪ್ರದೇಶಗಳನ್ನು ಡಿಡಿಟಿ ಸಿಂಪರಣಾ ವ್ಯಾಪ್ತಿಗೆ ಒಳಪಡಿಸಲಾಯಿತು. ಧಾರವಾಡ, ಹುಬ್ಬಳ್ಳಿ, 
ಗದಗ ಮುನಿಸಿಪಾಲಿಟಿಗಳು ಉಚಿತವಾಗಿ ಡಿಡಿಟಿ ನೀಡುವ ವ್ಯವಸ್ಥೆ ಹೊಂದಿದ್ದವು. 


ದೇಶದಲ್ಲಿ 1953ರಲ್ಲಿ ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮವು ಪ್ರಾರಂಭವಾಯಿತು. ಈ ಕಾರ್ಯಕ್ರಮ 
ಅಂಗವಾಗಿ ಡಿಡಿಟಿ ಮತ್ತು ಮೆಲಾಥಿಯಾನ್‌ ಕ್ರಿಮಿನಾಶಕಗಳನ್ನು 3 ರಿಂದ 4 ವರ್ಷಗಳವರೆಗೆ ಸಿಂಪಡಿಸಿವುದು. ಹಾಗೂ ಜ್ವರ 
ಪ್ರಕರಣಗಳಲ್ಲಿ ರಕ್ತಲೇಪನ ತೆಗೆದು, ಪರೀಕ್ಷಿಸಿ ಮಲೇರಿಯಾ ರೋಗ ಪತ್ತೆಯಾದಲ್ಲಿ ತೀವ್ರ ಚಿಕಿತ್ಸೆ ನೀಡುವುದು, ಸೋಂಕಿನ 
ಮೂಲಗಳನ್ನು ನಾಶಪಡಿಸುವುದು, ಸಂಪೂರ್ಣವಾಗಿ ಮಲೇರಿಯಾ ನಿರ್ಮೂಲನ ಆಗುವವರಿಗೆ ಈ ಕ್ರಮವನ್ನು 
ಮುಂದುವರಿಸುವುದಾಗಿದೆ. 


1945-46ರಲ್ಲಿ ಜಿಲ್ಲೆಯಲ್ಲಿ ರಾಜ್ಯ ಮಲೇರಿಯಾ ಸಂಘಟನೆಯು ಮಲೇರಿಯಾ ಸಮೀಕ್ಷೆ ನಡೆಸಿತು. ಜಿಲ್ಲೆಯ ಪಶ್ಚಿಮ ವಿಭಾಗಕ್ಕೆ . 
ಒಳಪಡುವ ಧಾರವಾಡ, ಹುಬ್ಬಳ್ಳಿ, ಹಾನಗಲ್‌ ಕಲಘಟಗಿ, ರಾಣೆಬೆನ್ನೂರ, ಶಿಗ್ಗಾಂವಿ, ಹಿರೇಕೆರೂರು, ಹಾವೇರಿ ತಾಲೂಕುಗಳು 
ಮಲೇರಿಯಾ ಸೊಂಂಕಿಗೆ ತೀವ್ರ ಸ್ಥಾನಿಕವೆಂದು ಖಚಿತಪಡಿಸಿತಲ್ಲದೆ, ಉಳಿದ ಜಿಲ್ಲೆಯ ಪೂರ್ವಭಾಗವು ಸೋಂಕು ರಹಿತವೆಂದು 
ತಿಳಿದು ಬಂದಿತು. ಸೋಂಕು ಸ್ಥಾನಿಕವೆಂದು ತಿಳಿದುಬಂದ ಪ್ರದೇಶಗಳಲ್ಲಿ ಸರ್ಕಾರ ಆರೋಗ್ಯ ಕಾರ್ಯಕರ್ತರನ್ನು ನೇಮಕಮಾಡಿ, 
ಅವರು ಎರಡು ವಾರಕ್ಕೊಮ್ಮೆ ಮನೆಮನೆಗೆ ಹೋಗಿ, ಜ್ವರ ಪ್ರಕರಣಗಳನ್ನು ಪತ್ತೆಹಚ್ಚುವುದು, ಅಂಥವರ ರಕ್ತ ಲೇಪನ ಪಡೆಯುವುದು, 
ಅವರಿಗೆ ಒಂದು ಪ್ರಮಾಣದ ಕ್ಲೊರೊಕ್ತೀನ್‌ ಮಾತ್ರೆ ನೀಡುವುದು, ರಕ್ತ ಲೇಪನ ಪರೀಕ್ಷೆಗೆ ಒಳಪಡಿಸಿದ ನಂತರ ಮಲೇರಿಯಾ 
ಎಂದು ಖಚಿತಪಟ್ಟಲ್ಲಿ ತೀವ್ರ ಚಿಕಿತ್ಸೆ ನೀಡುವುದು, ಮತ್ತು ಆ ಪ್ರದೇಶಗಳಲ್ಲಿ ರೋಗ ಹರಡುವಿಕೆಯನ್ನು ತಡೆಗಟ್ಟಲು ಸಮೀಕ್ಷೆ 


ನಡೆಸುವುದು, ಎರಡು ಸಲ ಡಿಡಿಟಿ, ಮೂರು ಸಲ ಮೆಲಾಥಿಯಾನ್‌ ಸಿಂಪರಣೆ ಮುಂತಾದ ಸಕಾಲಿಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 


1970 ರಿಂದ 1980ರವರೆಗಿನ 10 ವರ್ಷಗಳ ಅವಧಿಯಲ್ಲಿ 26,26,857 ಜನರನ್ನು ಪರೀಕ್ಷಿಸಿ ರಕ್ತ ಲೇಪನಗಳನ್ನು 
ಪಡೆಯಲಾಯಿತು. 25,02,410ರಕ್ತ ಲೇಪನಗಳನ್ನು ಪರೀಕ್ಷಿಸಲಾಯಿತು. 88,241 ಜನರಿಗೆ ರೋಗ ತಗುಲಿದ್ದು ಖಚಿತಗೊಂಡಿತು. 
49,499 ಜನರಿಗೆ ತೀವ್ರ ಚಿಕಿತ್ಸೆ ನೀಡಲಾಯಿತು. ಜಿಲ್ಲೆಯ 85 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮಲೇರಿಯಾ ಪ್ರಕರಣಗಳನ್ನು 
ವರದಿಮಾಡುವ ಕೇಂದ್ರಗಳಗಿವೆ. 


ಪ್ಲೇಗು : ಹತ್ತೊಂಭತ್ತನೆ ಶತಮಾನದ ಅಂತ್ಯದಲ್ಲಿ ಕಾಣಿಸಿಕೊಂಡ ಈ ಸಾಂಕ್ರಾಮಿಕ ರೋಗವು ಈಗ ಸಂಪೂರ್ಣ 
ನಿಯಂತ್ರಣದಲ್ಲಿದೆ. 1897ರಲ್ಲಿ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲಿ ಇದು ಪ್ರವೇಶಿಸಿ 1898ರ ಉತ್ತರಾರ್ಧದಲ್ಲಿ ಸಾಕಷ್ಟು ಸಾವು 
ನೋವುಗಳನ್ನುಂಟು ಮಾಡಿತು. ಹಾಗೂ ಅದೇ ವರ್ಷ ಜಿಲ್ಲೆಯಾದ್ಯಂತ 320 ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಈ ರೋಗ ಹರಡಿ 
37,990 ಜನರಿಗೆ ಈ ರೋಗ ತಗುಲಿ 30,802 ಜನ ಸಾವಿಗೀಡಾದರು. ಮುಂದೆ ಈ ಪಿಡುಗು ಗದುಗಿಗೆ ಹರಡಿತು. 1901 
ರಿಂದ 1905ರವರೆಗೆ ಈ ರೋಗದ ತೀವ್ರತೆ ಹೆಚ್ಚಾಗಿತ್ತು. ನಂತರದಲ್ಲಿ ಕಡಿಮೆಯಾಗುತ್ತ ಬಂತು. ಆದರೆ 1911-1912ರಲ್ಲಿ 
ಮತ್ತೆ ಇದು ಮಾರಕವಾಗಿ ಉಲ್ಬಣಿಸಿತು. ಅನೇಕ ಜನರ ಸಾವಿಗೆ ಕಾರಣವಾಯಿತು. ರೋಗ ಸಂಕರದ ಶೀಘ್ರತೆ ಹಾಗೂ ಸಾವುಗಳು 
ಜನರನ್ನು ಕಂಗೆಡಿಸಿದಪು. ರೋಗದ ಹಾವಳಿ ಹೆಚ್ಚಾದಾಗ ಜನ ಹಳೆಯ ಊರು ತ್ಯಜಿಸಿ ಹೊಸ ಊರುಗಳನ್ನು ಕಟ್ಟಿಕೊಳ್ಳುವಂತಾಯಿತು. 
ರಾಷ್ಟ್ರವ್ಯಾಪಿಯಾಗಿ ಹರಡಿದ ಈ ಪಿಡುಗು ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಕಾರ್ಯದಲ್ಲಿ ಕೈಗೊಂಡ ಕ್ರಿಮಿನಾಶಕಗಳ 
ಸಿಂಪರಣೆ ಹಾಗೂ ಇನ್ನಿತರ ನಿಯಂತ್ರಣಾ ಕ್ರಮಗಳಿಂದ ಈ ರೋಗದ ತೀವ್ರತೆ ಕಡಿಮೆಯಾಗುತ್ತಾ ಬಂತು. 1978ರ ನಂತರದ 
ವರ್ಷಗಳಲ್ಲಿ ರೋಗ ತಗುಲಿದ ಯಾವುದೇ ಪ್ರಕರಣಗಳು ಜಿಲ್ಲೆಯಲ್ಲಿ ಪತ್ತೆಯಾಗಿಲ್ಲ. 1976ರಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ಲೇಗು ಜಾಗ್ರತೆ 
ಘಟಕವು ಸ್ಥಾಪಿತವಾಗಿ, ಆರೋಗ್ಯ ಹಾಗೂ ಕುಟುಂಬ ಕಲ್ಕಾಣ ಪ್ರಧಾನ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯಾರಂಭ ಮಾಡಿತು. 
ಘಟಕದ ಉದ್ದೇಶವು ಫ್ಲೇಗ್‌ ರೋಗ ಪತ್ತೆ ಹಚ್ಚುವುದು, ಅದರ ಸ್ಥಳೀಯತೆ, ಸೋಂಕಿನ ಪ್ರದೇಶಗಳನ್ನು ಗುರುತಿಸುವುದು, ತರಬೇತಿ 


ನೀಡುವುದು ಹಾಗೂ ನಿಯಂತ್ರಣ ಕಾರ್ಯಗಳನ್ನು ಜಾರಿಗೊಳಿಸುವುದಾಗಿದೆ. 


798 ಧಾರವಾಡ ಜಿಲ್ಲೆ 


ಬಾಂಬೆ ಪ್ರೆಸಿಡೆನ್ಸಿ ಗೆಜೆಟಿಯರ್‌ ಒದಗಿಸುವ ಅಂಕಿ ಅಂಶಗಳ ಪ್ರಕಾರ 1896-97ರಂದ 1915-16ರವರೆಗಿನ ವರದಿಯಾದ 
ಪ್ಲೇಗ್‌ ರೋಗದ ಪ್ರಕರಣಗಳು (60ಸದಲ್ಲಿ) ಹಾಗೂ ಸಾವಿಗೀಡಾದವರ ಸಂಖ್ಯೆಯನ್ನು (ಕೊನೆಗೆ) ಈ ಕೆಳಗೆ ಕೊಡಲಾಗಿದೆ. 


1896-97 - (1) 1; 1897-98 - (96) 72 ; 1898-99 - (37,990) 30, 802, 1899-1900 - (9,426) 
7,131; 1900-1901 -(2,639) 1,941; 1901-1902 -(50,078) 35,889; 1902-1903 - (49,131) 34,679; 
1903-1904 - (54,212) 39,337, 1904-1905 - (398) 19,678; 1905-1906 - (ತಿಳಿದಿಲ್ಲ. 4,009, 
1906-1907 - (ತಿಳಿದಿಲ್ಲ. 398; 1908-1909 - (3,018) 2,300; 1909-1910 - (1,361) 1,147, 1910-1911 
- (6,057 4,365; 1911-1912 - (48,369) 33,245,%912-13 - (2,168) 1,588, 1913-1914 - (10,230) 
7,328; 1914-1915 - (2,945) 2,312; ಮತ್ತು 1915-1916 - (9,808) 6,855: 


ಸಿಡುಬು : ಧಾರವಾಡ ಜಿಲ್ಲೆಯಲ್ಲಿ ಸಿಡುಬು ಬಹಳಷ್ಟು ಹಿಂದಿನಿಂದಲೇ ಅಸ್ತಿತ್ವದಲ್ಲಿರುವ ರೋಗವಾಗಿದ್ದು 1830ರಷ್ಟು 
ಪೂರ್ವದಲ್ಲಿಯೇ ಬ್ರಿಟೀಶ ಸರ್ಕಾರವು ಈ ರೋಗದ ವಿರುದ್ಧ ದಾಕು (ದೇವಿ ಅಥವಾ ಮೈಲಿ) ಹಾಕುವ ಪ್ರಾರಂಭಿಕ ಕ್ರಮ ಜಾರಿಗೆ 
ತಂದಿತ್ತು. (ಧಾರವಾಡ ಜಿಲ್ಲೆಯಲ್ಲಿ ಮೊದಲು (1883-84) ಮೈಲಿ ತೆಗೆಸಿಕೊಂಡವರ ಸಂಖ್ಯೆ 28,430 ಆಗಿತ್ತು ಹಾಗೂ ಎರಡನೆ 
ಸಲ ತೆಗೆಸಿಕೊಂಡವರ ಸಂಖ್ಯೆ 738 ಆಗಿತ್ತು) ಅಶುದ್ಧ ವಾತಾವರಣ, ಕಲುಷಿತ ಪದಾರ್ಥಗಳ ಸೇವನೆ ಹಾಗೂ ಅಶುಚಿತ್ವದ 
ಕಾರಣಗಳಿಗಾಗಿ ಒಬ್ಬರಿಂದೊಬ್ಬರಿಗೆ ಹರಡುವ ಈ ರೋಗವು “ಪೇರಿಯೋಲ್‌' ಎಂಬ ವೈರಸ್‌ನಿಂದ ಉಂಟಾದ ನಂಜಾಗಿದೆ. 1872 
ಹಾಗೂ 1877ರಲ್ಲಿ ಕ್ರಮವಾಗಿ 2,653 ಹಾಗೂ 2,612 ಜನ ಈ ರೋಗಕ್ಕೆ ತುತ್ತಾದರು. 1866ರಿಂದ 1893ರವರೆಗೆ ಒಟ್ಟು' 
13,337 ಜನ ಅಂದರೆ ಸರಾಸರಿ 713 ಹಾಗೂ 1902 ರಿಂದ 1921 ರವರೆಗೆ ಒಟ್ಟು 2,870 ಅಂದರೆ ಸರಾಸರಿ 143 ಜನ 
ಪ್ರತಿವರ್ಷ ಸಾವಿಗೀಡಾಗಿದ್ದು ಮುಂಬೈ ವರದಿಯೊಂದರಿಂದ ತಿಳಿದು ಬರುತ್ತದೆ. ಸ್ವಾತಂತ್ರ್ಯಾನಂತರ 1952ರಲ್ಲಿ 92 ಜನ ಜಿಲ್ಲೆಯಲ್ಲಿ 
ಈ ರೋಗದಿಂದ ಸತ್ತಿರುವುದು ವರದಿ ಆಗಿದೆ. 


ತೀವ್ರ ಪರಿಣಾಮ ಬೀರುವ ಈ ರೋಗದ ನಿರ್ಮೂಲನಕ್ಕಾಗಿ ಕೇಂದ್ರ ಸರ್ಕಾರವು 1961ರಲ್ಲಿ ರಾಷ್ಟೀಯ ಸಿಡುಬು 
ನಿರ್ಮೂಲನಾ ಕಾರ್ಯಕ್ರಮ ಪ್ರಾರಂಭಿಸಿತು. ಹುಟ್ಟಿದ ಎಲ್ಲ ಮಕ್ಕಳಿಗೂ (0-4 ವರ್ಷದವರೆಗಿನ) ಪ್ರಾಥಮಿಕ ದಾಕು ಹಾಕುವುದು, 
ನಂತರ ನಾಲ್ಕು ವರ್ಷಗಳಿಗೊಮ್ಮೆ ಮತ್ತೆ ದಾಕು ಹಾಕುವುದು ಪ್ರಾರಂಭಿಕ ಕ್ರಮವಾಗಿತ್ತು. ಆದಾಗ್ಯೂ ಸಿಡುಬು ಸಣ್ಣ ಪ್ರಮಾಣದಲ್ಲಿ 
ಅಲ್ಲಲ್ಲಿ ಕಂಡು ಬರುತ್ತಿತ್ತು. ಸಿಡುಬು ರೋಗದ ಪತ್ತೆಗಾಗಿ ರೋಗ ತಡೆಗಟ್ಟುವುದಕ್ಕಾಗಿ ವಿಶ್ವ ಆರೋಗ್ಯ ಸಂಸ್ಥೆಯು ರೋಗಾಣು 
ತಜ್ಞರ ಸಹಯೋಗದೊಂದಿಗೆ ವಿಶೇಷ ಜಾಗ್ರತಾ ಯೋಜನೆಗಳನ್ನು ಕೈಗೊಂಡು ಪಟ್ಟಣ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವಾರು 
ಸಲ ಶೋಧನಾ ಕಾರ್ಯವನ್ನು ಮನೆಮನೆಗೆ ಹೋಗಿ ನಡೆಸಲಾಯಿತಲ್ಲದೆ, ಸಾಕಷ್ಟು ಪ್ರಚಾರ ನೀಡಲಾಯಿತು. 1975ರಲ್ಲಿ ಶೂನ್ಯ 
ಸಿಡುಬುರೋಗದ ಗುರಿ ಕಾರ್ಯಕ್ರಮ ಹಾಕಿಕೊಂಡು ರಾಷ್ಟ್ರದಾದ್ಯಂತ ಆರಂಭಿಸಲಾಯಿತು. 1978ರಲ್ಲಿ ಭಾರತ ಸಿಡುಬು ರೋಗದಿಂದ 
ಮುಕ್ತವೆಂದು ಘೊಷಿಲಾಯಿತು. ಹೀಗಾಗಿ ಪೊದಲು ನಡೆಸುತ್ತಿದ್ದ ದಾಕು ಹಾಕುವ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ 
ನಿಲ್ಲಿಸಲಾಯಿತು. 1970ರಿಂದ ಧಾರವಾಡ ಜಿಲ್ಲೆಯಲ್ಲಿ ಯಾವ ಸಿಡುಬು ಪ್ರಕರಣಗಳು ಇಲ್ಲ. ಸಿಡುಬುರೋಗ ಪ್ರಕರಣಗಳ ಬಗ್ಗೆ 
ಸಾಕಷ್ಟು ಎಚ್ಚರ ವಹಿಸಲಾಗುತ್ತಿದೆ, ಸಿಡುಬು ಪತ್ತೆ ಹಚ್ಚಿದವರಿಗೆ "ಬಹುಮಾನ ಯೋಜನೆಯು ಜಾರಿಯಲ್ಲಿದೆ. 


ಕಾಲರಾ : ಕಾಲರಾ ಒಂದು ತೀವ್ರತರ ಸಾಂಕ್ರಾಮಿಕ ರೋಗವಾಗಿದ್ದು ಸಕಾಲಿಕ ಚಿಕಿತ್ಸೆ ನೀಡದಿದ್ದಲ್ಲಿ ಪ್ರಾಣಾಂತಿಕವಾಗುತ್ತದೆ. 
ಸಾಮಾನ್ಯವಾಗಿ ಅಶುದ್ಧ ಆಹಾರ, ನೀರು, ನೈರ್ಮಲ್ಯದ ಕೊರತೆ ಈ ರೋಗ ಹರಡುವಿಕೆಗೆ ಸಾಧನಗಳಾಗಿವೆ. ಬಹಳ ಹಿಂದಿನಿಂದಲೂ 
ಇದೊಂದು ಗಂಭೀರ ಆರೋಗ್ಯ ಸಮಸ್ಯೆಯಾಗಿ ಕಾಡುತ್ತಿದ್ದು ಅಪಾರ ಸಾವು ನೋವುಗಳನ್ನುಂಟು ಮಾಡುತ್ತಿದೆ. 1818ರಲ್ಲಿಯೇ 
ಹುಬ್ಬಳ್ಳಿಗೆ ಬಂದ ಅನೇಕ ' ಬ್ರಿಟಿಷ್‌ ಸೈನಿಕರು ಈ ಪಿಡುಗಿಗೆ ತುತ್ತಾದರು. ಬಾಂಬೆ ಗ್ಯಾಜೆಟಿಯರ್‌ದಿಂದ (1884) ದೊರೆತ ಅಂಕಿ 
ಅಂಶಗಳ ಪ್ರಕಾರ 1866ರಿಂದ 1883ರ ಅವಧಿಯಲ್ಲಿ ಒಟ್ಟು 34,045 ಜನರು (ವರ್ಷಕ್ಕೆ ಸರಾಸರಿ 1,891) ಈ ರೋಗದಿಂದ 
ಸಾವಿಗೀಡಾಗಿದ್ದು ತಿಳಿದು ಬರುತ್ತದೆ. 1866ರಲ್ಲಿ ಅತ್ಯಂತ ಹೆಚ್ಚು ಅಂದರೆ 11,172 ಜನ ಅಂದರೆ ಶೇ.33.87 ಜನ ಮರಣ 
ಹೊಂದಿದ್ದರು. ರೋಗದ ವಿರುದ್ಧ ಚುಚ್ಚುಮದ್ದು ಹಾಗೂ ಇನ್ನಿತರ ಜಾಗೃತಾ ಕ್ರಮಗಿಳನ್ನು ಜಾರಿಗೆ ತರುವ ಕಾರಣ ಈ ರೋಗದ : 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 799 


ಪ್ರಖರತೆ ಕಡಿಮೆ ಆಗುತ್ತಾ ಬಂತು. 1876-78ರ ಕ್ಷಾಮದ ಕಾಲಕ್ಕೂ ಈ ಪಿಡುಗು ಅನೇಕರನ್ನು ಬಲಿತೆಗೆದುಕೊಂಡಿತು. ಮುಂದೆ 
1902 ರಿಂದ 1921ರ ಅವಧಿಯಲ್ಲಿ ಒಟ್ಟು 18,462 ಜನ ಅಂದರೆ ಸರಾಸರಿ 924 ಜನ ಸಾವಿಗೀಡಾಗಿದು ತಿಳಿದು ಬರುತ್ತದೆ. 
ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಲರಾದ ಹಾವಳಿ ಬಹಳಷ್ಟು ಕಡಿಮೆ ಆಗಿದೆ. ಈ ರೋಗ ಕಾಣಿಸಿಕೊಂಡ ಕೂಡಲೇ ಸರ್ಕಾರದವರು, 
ಮುಂಜಾಗ್ರತಾ ಕ್ರಮವಾಗಿ ಆ ಪ್ರದೇಶವು ಕಾಲರಾ ಪೀಡಿತ ಪ್ರದೇಶವೆಂದು ಘೋಷಿಸಿ, ಜನರಿಗೆ ಕಾಲರಾದ ವಿರುದ ಚುಚ್ಚುಮದ್ದು 
ಹಾಕುವುದು, ಕ್ರಿಮಿನಾಶಕಗಳನ್ನು ಸಿಂಪಡಿಸುವುದು ಮತ್ತು ಸೋಂಕು ತಗುಲಿದ ಸುತ್ತ ಮುತ್ತಲಿನ ಹಳ್ಳಿಗಳಲ್ಲಿ ವ್ಯಾಪಕ ಆರೋಗ್ಯ 
ಶಿಕ್ಷಣ ನೀಡುವುದು ಮುಂತಾದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದು. ಪ್ರತೀ ಜಿಲ್ಲೆಯಲ್ಲಿಯೂ ಕಾಲರಾ ನಿಯಂತ್ರಣ ತಂಡಗಳು 
ಇವೆ. ಕೊಳವೆ ಬಾವಿಗಳನ್ನು ಹಾಕಿ ಶುದ್ಧ ಕುಡಿಯುವ ನೀರನ್ನು ಒದಗಿಸಿದ್ದರಿಂದ ಈ ರೋಗ ಬಹುಮಟ್ಟಿಗೆ ನಿಯಂತ್ರಣಕ್ಕೊಳಗಳಾಗಿದೆ. 
ಇತ್ತೀಚಿನ ಮೂರು ವರ್ಷಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಕಂಡುಬಂದ ರೋಗ ಪ್ರಕರಣಗಳು ಸಾವು ಹಾಗೂ ನಿರೋಧಕ ಚುಚ್ಚುಮದ್ದು 
ಹಾಕಲ್ಪಟ್ಟ ಜನರ ಸಂಖ್ಯೆ ಕೆಳಗಿನಂತಿದೆ. 1990ರಲ್ಲಿ 7 ಜನರಿಗೆ ರೋಗ ತಗುಲಿದ್ದು 2 ಸಾವುಗಳು ಸಂಭವಿಸಿವೆ. ಹಾಗೂ 10,205 
ಜನರಿಗೆ ಚುಚ್ಚುಮದ್ದನ್ನು ಹಾಕಲಾಗಿದೆ; ಅದರಂತೆ 1991ರಲ್ಲಿ ಇವುಗಳ ಸಂಖ್ಯೆ ಕ್ರಮವಾಗಿ 15, 2 ಹಾಗೂ 36,349; ಮತ್ತು 
1992ರಲ್ಲಿ ಇವುಗಳ ಸಂಖ್ಯೆ ಕ್ರಮವಾಗಿ 13, 11,52 ಆಗಿವೆ. 


ಕ್ಷಯ ರೋಗ : ಕ್ಷಯರೋಗವು ಒಂದು ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿ ಪರಿಣಮಿಸಿದ್ದು ಮೈಕ್ರೊ ಬ್ಯಾಕ್ಟಿರಿಯಾ ಎಂಬ 
ರೋಗಾಣುವಿನಿಂದ ಈ ರೋಗ ಉಂಟಾಗುತ್ತದೆ. ಒಂದು ದಾಖಲಾತಿಯ ಪ್ರಕಾರ 1952ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 1,335 
ಜನ ಕ್ಷಯದಿಂದ ಸಾವಿಗೀಡಾಗಿದ್ದು ತಿಳಿದು ಬರುತ್ತದೆ. ಸರ್ಕಾರವು ಸಾಮಾನ್ಯ ಆರೋಗ್ಯ ಸೇವೆಗಳಲ್ಲಿ ಕ್ಷಯರೋಗ ಕಾರ್ಯಕ್ರಮವನ್ನು 
ಸಂಯೋಜಿಸಿ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣಾ ಕಾರ್ಯಕ್ರಮವನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಕ್ಷಯರೋಗ ಕೇಂದ್ರಗಳನ್ನು 
ತೆರೆದು, ಅವುಗಳಿಗೆ ತರಬೇತಿ ಪಡೆದ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗವನ್ನು ನೇಮಿಸಿ ಅವರಿಂದ ಕ್ಷಯರೋಗ ನಿಯಂತ್ರಣಾ 
ಕಾರ್ಯಗಳನ್ನು ಜಾರಿಗೊಳಿಸುತ್ತಿದೆ. ಬಿಸಿಜಿ ಚುಚ್ಚುಮದ್ದುನ್ನು ನೀಡುವ ಮೂಲಕ ಈ ರೋಗದ ಪ್ರಾಥಮಿಕ ಸೋಂಕಿನ ಉಲ್ಲಣವನ್ನು 
ತಡೆಯುವುದು, ಆರೋಗ್ಯ ಶಿಕ್ಷಣ ನೀಡುವುದು, ರೋಗಿಗಳ ತಪಾಸಣೆ ಮತ್ತು ಸಂಪೂರ್ಣ ಗುಣಮುಖರಾಗುವವರೆಗೆ ಚಿಕಿತ್ಸೆ 
ನೀಡುವುದು, ಕ್ಷ ಕಿರಣ ಹಾಗೂ ಉಗುಳು ಪರೀಕ್ಷೆಗಳ ಮೂಲಕ ರೋಗ ಲಕ್ಷಣಗಳನ್ನು ಪತ್ತೆಹಚ್ಚುವುದು ಮುಂತಾದ ನಿಯಂತ್ರಣ 
ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ ಆರೋಗ್ಯ ಘಟಕಗಳು ನಿರ್ವಹಿಸುತ್ತಿವೆ. 
1990-91 ರಿಂದ 1993-94ರವರೆಗೆ ಜಿಲ್ಲಾ ಆಸ್ಪತ್ರೆಯ "ಕ್ಷಯಕೇಂದ್ರ'ದಲ್ಲಿ ನಡೆಸಿದ ಒಟ್ಟು ಕಫ ಪರೀಕ್ಷೆಗಳು 5,496 ಆಗಿದ್ದು 
1,244 ಜನ ಕ್ಷಯ ರೋಗಿಗಳು ಪತ್ತೆಯಾಗಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 1990-91 ರಿಂದ 1993-94ರವರೆಗೆ 
ಕ್ರಮವಾಗಿ 99,731, 88,943, 89,048 ಹಾಗೂ 95,251 ಮಕ್ಕಳಿಗೆ ಬಿಸಿಜಿ ಚುಚ್ಚುಮದ್ದು ನೀಡಲಾಯಿತು. 1993-94ರಲ್ಲಿ 


ಪತ್ತೆ ಆದ ಕ್ಷಯರೋಗಿಗಳು 4,787 ಹಾಗೂ 17,579 ಜನರ ಕಫ ತಪಾಸಣೆ ಮಾಡಲಾಯಿತು. 


ಕ್ಷಯ ರೋಗಿಗಳನ್ನು ಪತ್ತೆಹಚ್ಚಿ ಚಿಕಿತ್ಸೆಗೆ ಒಳಪಡಿಸುವ ಉದ್ದೇಶದಿಂದ ಜಿಲ್ಲಾ ಕ್ಷಯ ರೋಗ ಕೇಂದ್ರವು ಹುಬ್ಬಳ್ಳಿಯಲ್ಲಿ 
ಪ್ರಾರಂಭವಾಯಿತು. ಇದು ಧಾರವಾಡ ಜಿಲ್ಲಾ ವ್ಯಾಪ್ತಿಯನ್ನು ಹೊಂದಿದ್ದು ಜಿಲ್ಲಾ ಕ್ಷಯ ರೋಗ ವೈದ್ಯಾಧಿಕಾರಿಗಳು ಈ ಕೇಂದ್ರದ 
ಮುಖ್ಯಸ್ಥರಾಗಿದ್ದು ಅವರ ನೆರವಿಗೆ ನಾಲ್ಕು ಜನ ಹಿರಿಯ ಆರೋಗ್ಯ ಸಹಾಯಕರು, ಇಬ್ಬರು ಪ್ರಯೋಗಾಲಯ ತಂತ್ರಜ್ಞರು, ಒಬ್ಬರು 
ಕ್ಷ ಕಿರಣ ತಂತ್ರಜ್ಞರು ಹಾಗೂ ಇನ್ನಿತರ ಹತ್ತು ಜನ ಸಿಬ್ಬಂದಿ ವರ್ಗವಿದೆ. ಕಫ ಪರೀಕ್ಷೆ, ಕ್ಷಕಿರಣ ಪರೀಕ್ಷೆ ನಡೆಸುವುದು, ಕ್ಷಯ 
ನಿಯಂತ್ರಣ ಶಿಬಿರಗಳನ್ನು ಏರ್ಪಡಿಸುವುದು, ಕ್ಷಯ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಈ ಕೇಂದ್ರದ ಕಾರ್ಯ ಚಟುವಟಿಕೆಗಳಾಗಿವೆ. 
ಧಾರವಾಡ ಜಿಲ್ಲೆಯ ಎಲ್ಲ ಆರೋಗ್ಯ ಸಂಸ್ಥೆಗಳು ಕ್ರಯ ರೋಗ ಘಟಕಗಳು) ಕೇಂದ್ರದ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. 


ಕುಷ್ಠರೋಗ : ಕುಷ್ಠರೋಗವು ಒಂದು ದೊಡ್ಡ ಸಾಮಾಜಿಕ ಮತ್ತು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ 
ಮುಂದುವರೆಯುತ್ತಿದೆ. ಕ್ರಿ.ಶ. 2000ರ ಹೊತ್ತಿಗೆ ಕುಷ್ಠರೋಗವನ್ನು ನಿರ್ಮೂಲ ಮಾಡುವ ಗುರಿ ಹೊಂದಿದ್ದು ಆ ದಿಶೆಯಲ್ಲಿ 
ರಾಷ್ಟ್ರೀಯ ಕುಷ್ಠರೋಗ ನಿವಾರಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಸರ್ಕಾರದ ಇನ್ನಿತರ ವೈದ್ಯಕೀಯ ಸಂಸ್ಥೆಗಳೂ ಸಹ ಕುಷ್ಠರೋಗ 
ನಿವಾರಣಾ ಸೇವೆಯನ್ನು ಒದಗಿಸುತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಕುಷ್ಠರೋಗವು ಮಧ್ಯಮ ಪ್ರಮಾಣದ ಸ್ಥಾನಿಕತೆಯನ್ನು ಹೊಂದಿದ್ದು 
1991-92ರ ಅಂದಾಜಿನ ಪ್ರಕಾರ ಈ ರೋಗದ ಸ್ಥಾನಿಕತೆ ಪ್ರತೀ 1000 ಜನಸಂಖ್ಯೆಗೆ 1.6 ರಷ್ಟು ಇದೆ. ಇದು ಧಾರವಾಡ 
ಜಿಲ್ಲೆಯಲ್ಲಿ 2.4 ಕ್ಕಿಂತ ಅಧಿಕ ಇದ್ದು ನಿವಾರಣೆಗಾಗಿ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. 


800 ಧಾರವಾಡ ಜಿಲ್ಲೆ 


ಜಿಲ್ಲೆಯಲ್ಲಿ ಗದಗ, ಮುಂಡರಗಿ, ರೋಣ, ಶಿರಹಟ್ಟಿ, ನರಗುಂದ ಹಾಗೂ ಧಾರವಾಡ ತಾಲೂಕಿನ ಭಾಗಗಳಲ್ಲಿ ಈ ರೋಗಪು 
ಹೆಚ್ಚಾಗಿ ಕಾಣಿಸಿಕೊಂಡಿದೆ. ರೋಗದ ನಿವಾರಣಾ ಕಾರ್ಯಕ್ರಮವು ಈ ಜಿಲ್ಲೆಯಲ್ಲಿ 1982ರಷ್ಟು ಹಿಂದೆ ಕುಷ್ಠರೋಗ ನಿವಾರಣಾ 
ಕೇಂದ್ರ ಸ್ಥಾಪನೆಯೊಂದಿಗೆ ಪ್ರಾರಂಭಗೊಂಡಿತು. ಜಿಲ್ಲಾ ಕುಷ್ಠರೋಗ ನಿವಾರಣಾ ಅಧಿಕಾರಿಗಳು ಕೇಂದ್ರದ ಮುಖ್ಯಸ್ಥರಾಗಿದ್ದು ಜಿಲ್ಲೆಯ 
ಇನ್ನಿತರ ಕೇಂದ್ರಗಳ ಉಸ್ತುವಾರಿ ನೋಡಿಕೊಳ್ಳುವುದು. ಜಿಲ್ಲೆಯಲ್ಲಿಯ ಇನ್ನಿತರ ಕುಷ್ಠರೋಗ ನಿವಾರಣಾ ಕೇಂದ್ರಗಳು ಹಾವೇರಿ, 
ಶಿರಹಟ್ಟಿ, ಗಜೇಂದ್ರಗಡ, ಹಾನಗಲ್‌ ಮತ್ತು ನಗರ ಕೇಂದ್ರಗಳಾದ ರಾಣೆಬೆನ್ನೂರ, ಗದಗ ಹುಬ್ಬಳ್ಳಿಯ ಕೆ.ಎಂ.ಸಿ ಹಾಗೂ ಧಾರವಾಡದ 
ಜಿಲ್ಲಾ ಆಸ್ಪತ್ರೆಯಲ್ಲಿಯು ಇವೆ. ಎಸ್‌.ಇಟಿ. ಕೇಂದ್ರಗಳು ಹಾವೇರಿ, ಹಾನಗಲ್‌, ಗಜೇಂದ್ರಗಡ ಹಾಗೂ ಶಿರಹಟ್ಟಿಗಳಲ್ಲಿ ಇವೆ. 
ಅಂಗವಿಕಲರ ಆಸ್ಪತ್ರೆ (ಸ್ಟಿಸ್‌ಮಾಸ್‌) ಹುಬ್ಬಳ್ಳಿಯಲ್ಲಿ ಇದ್ದು ಒಂದು ಖಾಸಗಿ ಕುಷ್ಠ ರೋಗ ನಿವಾರಣಾ ಸಂಸ್ಥೆಯಾಗಿ 
ಕಾರ್ಯನಿರ್ವಹಿಸುತ್ತಿದೆ. 


ಜಿಲ್ಲೆಯಲ್ಲಿ 1.4.1986ರಿಂದ ಬಹುವಿಧ ಔಷಧೋಪಚಾರ ಚಿಕಿತ್ಸೆ ಸ್ವಿಜರಲ್ಯಾಂಡ್‌ ರಾಷ್ಟ್ರದ ಸಹಾಯದಿಂದ ಪ್ರಾರಂಭಗೊಂಡು 
ಹಂತ ಹಂತವಾಗಿ ಕಾರ್ಯರೂಪಕ್ಕೆ ಬರುತ್ತಿವೆ. ಕುಷ್ಠರೋಗಿಗಳ ಹೊಸ ಸಮೀಕ್ಷೆ ಪ್ರಾರಂಭವಾಗಿ 14,461 ಹೊಸ ರೋಗಿಗಳನ್ನು 
ಪತ್ತೆ ಹಚ್ಚಲಾಯಿತು. ಹಾಗೂ ಅವರಿಗೆ ಬಹುವಿಧ ಔಷಧೋಪಚಾರ ನೀಡಲಾಯಿತು. ಈ ಚಿಕಿತ್ಸೆಯ ಪ್ರಾರಂಭಕ್ಕೆ ಮೊದಲು 
13,040 ಹಳೆಯ ರೋಗಿಗಳಿದ್ದು ಅವರಿಗೂ ಕೂಡಾ ಬಹುವಿಧ ಚಿಕಿತ್ಸೆ ನೀಡಲಾಗಿದೆ. 1991 ಮಾರ್ಚ್‌ ಅಂತ್ಯದವರೆಗೆ 19,120 
ರೋಗಿಗಳು ಬಹುವಿಧ ಔಷಧೋಪಚಾರ ಮತ್ತು ಮೊನೋಥೆಧಫಿ ಚಿಕಿತ್ಸೆ ಪಡೆದು ಸಂಪೂರ್ಣ ಗುಣಮುಖರಾಗಿರುತ್ತಾರೆ. 


1991-92ರ ಅಂತ್ಯಕ್ಕೆ ಜಿಲ್ಲೆಯಲ್ಲಿ ಒಟ್ಟು 38,64,629 ಜನರನ್ನು ಪರೀಕ್ಷಿಸಲಾಯಿತು. 1986-87ರಿಂದ 1991-92ವರೆಗೆ 
ಪತ್ತೆ ಆಗಿರುವ ರೋಗಿಗಳು 14,461 ಇದ್ವು ಇದೇ ಅವಧಿಯಲ್ಲಿ ಹಳೆಯ ರೋಗಿಗಳ ಸಂಖ್ಯೆ 10,312 ಹಾಗೂ ಗುಣಮುಖ 
ರಾಗಿರುವವರ ಸಂಖ್ಯೆ 8.808 ಆಗಿರುತ್ತದೆ. 1993-94ರಲ್ಲಿ 1,992 ಕುಷ್ಠರೋಗಿಗಳನ್ನು ಗುಣಪಡಿಸಲಾಗಿದೆ. 


ನಾರು ಹುಣ್ಣು : ನಾರುಹುಣ್ಣು ನಿರ್ಮೂಲನಾ ಕಾರ್ಯಕ್ರಮವು ಒಂದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಆಗಿದ್ದು 
50:50 ರ ಪಾಲುಗಾರಿಕೆಯಲ್ಲಿ 1982ರಲ್ಲಿ ಪ್ರಾರಂಭವಾಯಿತು. ಇದಕ್ಕೂ ಪೂರ್ವದಲ್ಲಿಯೆ ಧಾರವಾಡ ಜಿಲ್ಲೆಯಲ್ಲಿಯ ಕೆಲವು 
ತಾಲೂಕುಗಳಲ್ಲಿ ಈ ರೋಗ ಕಂಡು ಬರುತ್ತಿತ್ತು. ಕೇಂದ್ರ ಸರ್ಕಾರವು 1992ರಲ್ಲಿ ಶೂನ್ಯ ಪ್ರಕರಣ ಗುರಿಯನ್ನು ಸಾಧಿಸುವ 
ಕಾರ್ಯಕ್ರಮ ಹಾಕಿಕೊಂಡು ಅದನ್ನು ಸಾಧಿಸಿದೆ. 1990, 1992ರಲ್ಲಿ ಜಿಲ್ಲೆಯಲ್ಲಿ ಯಾವುದೇ ನಾರುಹುಣ್ಣಿನ ಪ್ರಕರಣಗಳು 
ವರದಿಯಾಗಿಲ್ಲ. ಜಿಲ್ಲೆಯಲ್ಲಿ ಪ್ರತಿವರ್ಷ ಏಪ್ರಿಲ್‌ ಜೂನ್‌ ಹಾಗೂ ಡಿಸೆಂಬರ್‌ ತಿಂಗಳುಗಳಲ್ಲಿ ನಾರುಹುಣ್ಣು ಸಮೀಕ್ಷೆಗಳನ್ನು ಪ್ರತಿ 
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮುಖಾಂತರ ಪ್ರತಿಯೊಂದು ಹಳ್ಳಿಗಳಲ್ಲಿಯು ಕೈಗೊಳ್ಳಲಾಗುತ್ತದೆ. ಕುಡಿಯುವ ನೀರಿನ ಮೂಲಗಳಿಗೆ 
ಸೂಪರ್‌ ಕ್ಲೋರಿನೇಶನ್‌ ಮಾಡಿಸಲಾಗುತ್ತದೆ. ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶದಲ್ಲಿ ಕೊಳವೆ ಬಾವಿಗಳನ್ನು ನಿರ್ಮಿಸಿ ಸುರಕ್ಷಿತ 
ಕುಡಿಯುವ ನೀರನ್ನು ಒದಗಿಸುವುದು, ಮೆಟ್ಟಲಿಳಿದು ನೀರು ತುಂಬುವ ಬಾವಿ ಹಾಗೂ ಕೆರೆಗಳನ್ನು ನೇರವಾಗಿ ಉಪಯೋಗಿಸದಂತೆ 
ಆರೋಗ್ಯ ಶಿಕ್ಷಣ ನೀಡುವುದು, ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದು, ಮುಂತಾದ ಕಾರ್ಯಕ್ರಮಗಳ 
ಮೇಲ್ವಿಚಾರಣೆಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಡೆಸುತ್ತಾರೆ. 


ಏಡ್ಸ್‌ರೋಗ : ಜ್ವರ, ಬೇಧಿ, ಸರ್ಪಸುತ್ತ (ಹರ್ಪಿಸ್‌) ಮುಂತಾದ ಹಲವು ಪೀಡೆಗಳು ಒಬ್ಬ ವ್ಯಕ್ತಿಗೆ ಒಮೆಗೆ ಕಾಣಿಸುವುದು 
ಏಡ್ಸ್‌ ರೋಗದ ಮುಖ್ಯ ಲಕ್ಷಣ. ಈ ರೋಗಿಗಳಲ್ಲಿ ಪ್ರತಿರೋಧ ಶಕ್ತಿ ಇರುವುದಿಲ್ಲ. ಏಡ್ಸ್‌ ನಿಯಂತ್ರಣಾ ಕಾರ್ಯಕ್ರಮವನ್ನು 
1987ರಲ್ಲಿ ಯೋಜಿಸಿ ಕಾರ್ಯರೂಪಕ್ಕೆ ತರಲಾಯಿತು. ಹೆಚ್ಚಾಗಿ ಈ ರೋಗವು ಲೈಂಗಿಕ ಸಂಪರ್ಕದಿಂದ ಹರಡುವುದು. ಆರೋಗ್ಯ 
ಶಿಕ್ಷಣ ನೀಡುವ ಮೂಲಕ ಜನರಿಗೆ ಈ ರೋಗದ ದುಷ್ಪರಿಣಾಮ ತಿಳಿಸಲಾಗುತ್ತಿದೆ. ಧಾರವಾಡ ಜಿಲ್ಲೆಯ ಕರ್ನಾಟಕ ವೈದ್ಯಕೀಯ 
ಮಹಾವಿದ್ಯಾಲಯ, ಆಸ್ಪತ್ರೆ ಹುಬ್ಬಳ್ಳಿಯಲ್ಲಿ ಏಡ್ಸ್‌ ನಿವಾರಣಾ ಕೇಂದ್ರವನ್ನು ಹಾಗೂ ವಿಭಾಗೀಯ ರಕ್ತ ಪರೀಕ್ಷಾ ಕೇಂದ್ರವನ್ನು 
ಸ್ಥಾಪಿಸಲಾಗಿದೆ. 


ಏಡ್ಸ್‌ರೋಗಿ ಪತ್ತೆ ಹಚ್ಚುವ ಕಾರ್ಯ ಧಾರವಾಡ ಜಿಲ್ಲೆಯಲ್ಲಿ ಇದ್ದು 1990 ರಲ್ಲಿ ಯಾವುದೇ ಏಡ್ಸ್‌ ತಗುಲಿದ ರೋಗಿಯ 
ಪ್ರಕರಣ ಪತ್ತೆ ಆಗಿರಲಿಲ್ಲ, 1991-92ರಲ್ಲಿ ನರಗುಂದ ತಾಲೂಕಿನ ಮಾಗನೂರ ಗ್ರಾಮದಲ್ಲಿ ಒಂದು ಏಡ್ಸ್‌ ಪ್ರಕರಣ ಪತ್ತೆ ಆಗಿದ್ವು 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು ಕ 801 


ಅಲ್ಲಿ ಆರೋಗ್ಯ ಶಿಕ್ಷಣದ ಮೂಲಕ ಜನರಿಗೆ ತಿಳುವಳಿಕೆ ನೀಡಲಾಗುತ್ತಿದೆ. 1992- 93ರಲ್ಲಿ 7 ಜನರಿಗೆ ಈ ರೋಗ ತಗುಲಿದ 
ಪ್ರಕರಣಗಳು ಇದ್ದು ಧಾರವಾಡದಲ್ಲಿ 5 » ಹುಬ್ಬಳ್ಳಿಯಲ್ಲಿ 1, ಹಾಗೂ ಆಳ್ಗಾವರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವಿಭಾಗದಿಂದ 
ತೇಗೂರಿನಲ್ಲಿ 1 ಪ್ರಕರಣ ವರದಿಯಾಗಿದೆ. ಇವರೆಲ್ಲರೂ 19 ರಿಂದ 42 ವರ್ಷದೊಳಗಿನವರು ಇದ್ದು 6 ಜನ ಗಂಡಸರು ಹಾಗೂ 
ಒಬ್ಬ ಮಹಿಳೆ ಎಂದು ವರದಿ ತಿಳಿಸುತ್ತದೆ. 1993ರಲ್ಲಿ 29 ರೋಗ ತಗುಲಿದ ಪ್ರಕರಣಗಳು ಪತ್ತೆ ಆಗಿವೆ 1994ರಲ್ಲಿ 11 
ಕೋಗಜ ಪ್ರಕರಣಗಳಿದ್ದು ಒಬ್ಬ ವ್ಯಕ್ತಿ ಏಡ್ಸ್‌ನಿಂದ ಸಾವಿಗೀಡಾಗಿದ್ದಾನೆ. ರೋಗ ತಗುಲಿದ ಬಗ್ಗೆ ರಕ್ತ ಪರೀಕ್ಷೆಯ ನಂತರ ಖಚಿತ 
ಪಡುತ್ತದೆ. ಅಲ್ಲಿಯು ಕೂಡ ಆರೋಗ್ಯ ಶಿಕ್ಷಣ ನೀಡಲಾಗಿದ್ದು ರೋಗಿಗಳ ಸಂಬಂಧಿಕರ ಹಾಗೂ ಪೋಲಿಸರ ಸಹಕಾರದಿಂದ 
ವೇಶೈಯರ ರಕ್ತ ಪರೀಕ್ಷೆ ಮಾಡಿಸಲಾಗುತ್ತಿದೆ. ಸರಕಾರ ಮಜಾ ಕ್ರಮಗಳನ್ಹಯ ಎಲ್ಲ ರಕ್ತ ಸಂಗ್ರಹಾಲಯಗಳಲ್ಲಿಯೂ ಸಹ 
ಏಡ್ಸ್‌ ರೋಗದ ಬಗ್ಗೆ ಮೊದಲು ಪರೀಕ್ಷೆ ನಡೆಸಿ ನಂತರ ರಕ್ತ ಸಂಗ್ರಹಮಾಡಿ ಏಡ್ಸ್‌ ರೋಗದಿಂದ ಮುಕ್ತ ಎಂಬ ಚೀಟಿ ಅಂಟಿಸಲು 
ನಿರ್ದೇಶಿಸಲಾಗಿದೆ. ಹಾಗೂ ಏಡ್ಸ್‌ ಪರೀಕ್ಷೆಗೊಳಪಡಿಸಿದ ರಕ್ತವನ್ನು ಮಾತ್ರ ಉಪಯೋಗಿಸುವಂತೆ ಆರೋಗ್ಯ ಶಿಕ್ಷಣ ನೀಡಲಾಗುತ್ತಿದೆ. 


ಪ್ಲೂರೋಸಿಸ್‌ : ಕುಡಿಯುವ ನೀರಿನಲ್ಲಿ ಕರಗಿರುವ ಅಧಿಕಾಂಶ ಫ್ಲೋರೈಡ್‌ ರಸಾಯನಿಕದಿಂದ ಫ್ಹೂರೋಸಿಸ್‌ ಎಂಬ ರೋಗವು 
ಬರುತ್ತದೆ. ಇದು ಒಂದು ಗುಣಪಡಿಸಲಾರದ ರೋಸ. ಬಹುಶಃ ಅಂತರ ಜಲದಲ್ಲಿ ಫ್ಲೋರೈಡ್‌ ಕಲುಷಿತತೆ, ದೇಶದ ಕೆಲವು ಕಡೆ 
ಕಂಡು ಬಂದಿದೆ. ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಫ್ಲೊರೈಡ್‌ ರಾಸಾಯನಿಕ ಇದ್ದಲ್ಲಿ ಫೂರೋಸಿಸ್‌ ರೋಗ ಹರಡಲು 
ಕಾರಣವಾಗುತ್ತದೆ. ಕುಡಿಯುವ ನೀರಿನಲ್ಲಿ ಇದರ ಅಂಶ 1ಪಿ ಪಿ ಎಂ ಗಿಂತ ಹೆಚ್ಚು ಇದ್ದ ನೀರನ್ನು ಸತತವಾಗಿ ಬಳಸುವುದರಿಂದ 
ಜನರು ಈ ರೋಗಕ್ಕೆ ತುತ್ತಾಗುತ್ತಾರೆ. ಧಾರವಾಡ ಜಿಲ್ಲೆಯಲ್ಲಿ ಈ ರೋಗವು ಎರಡು ತಾಲೂಕುಗಳ ಓಿರಹಟ್ಟಿ ಮತ್ತು ಮುಂಡರಗಿ) 
38 ಗ್ರಾಮಗಳಲ್ಲಿ ಕಂಡು ಬಂದಿದೆ. 


ಸ್ನಾಯು ಎಳೆತ, ಬೆನ್ನು ಸೊಂಟ ಮತ್ತು ಕಾಲು ಕೀಲುಗಳ ನೋವು, ತಲೆ ನೋವು, ಮಲಬದ್ಧತೆ, ಬಾಯಾರಿಕೆ, ಸುಸ್ತು, 
ಹಸಿವಾಗದಿರುವಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ ಮುಂತಾದ ರೋಗ ಲಕ್ಷಣಗಳು ಈ ರೋಗದಲ್ಲಿ ಕಂಡು ಬರುತ್ತವೆ. ದಂತ 
ಫ್ಲೊರೋಸಿಸ್‌ ರೋಗದಲ್ಲಿ ಹಲ್ಲುಗಳ ಮೇಲೆ ಕಂದು ಬಣ್ಣದ ಚುಕ್ಕೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿ ಕ್ರಮೇಣ ಹಲ್ಲುಗಳು ಹಳದಿ 
ಬಣ್ಣಕ್ಕೆ ತಿರುಗಿ ನಂತರು ನಶಿಸಿ ಹೋಗುತ್ತವೆ. ಎಲುಬು (ಮೂಳೆ) ಫ್ಲೊರೋಸಿಸ್‌ನಲ್ಲಿ ಎಲುಬುಗಳು ಕ್ರಮೇಣ ಮೆದುವಾಗಿ ದೇಹದ 
ಆಕಾರ ಬದಲಾಗುವುದಲ್ಲದೇ ಎದ್ದು ಓಡಾಡಲು ಸಾಧ್ಯವಾಗದು. ಪ್ಲೊರೋಸಿಸ್‌ ರೋಗ ಕಾಣಿಸಿಕೊಂಡ ಗ್ರಾಮಗಳನ್ನು ಸರ್ಕಾರ 
ಗುರುತಿಸಿ, ಜಲ ಮೂಲಗಳ ಸಮೀಕ್ಷೆ ನಡೆಸಿ ವರದಿಯ ಆಧಾರದ ಮೇಲೆ ವಿವಿಧ ಹಂತಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು 
ಜಾರಿಗೊಳಿಸುತ್ತಿದೆ. ಪ್ರಥಮ ಹಂತದಲ್ಲಿ ರೋಗದ ಮಾಹಿತಿಯನ್ನು ಜನತೆಗೆ ಒದಗಿಸಿ ಜನಜಾಗೃತಿಯನ್ನುಂಟು ಮಾಡುವುದು, 
ವೈದ್ಯರಿಗೆ, ಆರೋಗ್ಯ ಕಾರ್ಯಕರ್ತರಿಗೆ, ವೈದ್ಯೇತರರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಎರಡು ದಿನಗಳ 
ತರಬೇತಿ ನೀಡುವುದು, ಮುಂತಾದ ತರಬೇತಿಗಳನ್ನು 1988-89 ಹಾಗೂ 1990-91ರಲ್ಲಿ ನೀಡಲಾಯಿತು. ದ್ವಿತೀಯ ಹಂತದ 
ಕಾರ್ಯಕ್ರಮವಾಗಿ ಎಪಿಡೆಮಿ ಎಕೊಲಜಿ ಸಮೀಕ್ಷೆ ರೀತ್ಯಾ ರೋಗಕ್ಕೆ ತುತ್ತಾದ ಗ್ರಾಮಗಳ ಜಲಮೂಲಗಳ ಪರೀಕ್ಷೆ ನಡೆಸಿ ನೀರಿನಲ್ಲಿಯ 
ರಾಸಾಯನಿಕದ ಮಟ್ಟವನ್ನು ಗುರುತಿಸುವುದು, ಯೋಗ್ಯವಲ್ಲದ ಜಲಮೂಲಗಳನ್ನು ಗುರುತಿಸುವುದು ಹಾಗೂ ಶಾಲಾ ಮಕ್ಕಳ ದಂತ 
ಪರೀಕ್ಷೆ ಮಾಡಿ ರೋಗಕ್ಕೆ ತುತ್ತಾದವರನ್ನು ಗುರುತಿಸುವುದು. ತೃತೀಯ ಹಂತದ ಕಾರ್ಯಕ್ರಮವಾಗಿ ಯೋಗ್ಯವಲ್ಲದ ನೀರನ್ನು ಜನರು 
ಕುಡಿಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು, ಸಾರ್ವಜನಿಕ ಶಿಕ್ಷಣ ಏರ್ಪಡಿಸಿ ಸಮತೋಲನ ಆಹಾರದ ಮಹತ್ವ ಇ 
ಅನ್ನಾಂಗ ಮತ್ತು ಕ್ಯಾಲ್ಸಿಯಂ ಬಳಕೆಯ ಪ್ರಾಮುಖ್ಯತೆ, ದಂತ ಆರೋಗ್ಯದ ಬಗ್ಗೆ ಸೂಕ್ತ ಮಾಹಿತಿ ನೀಡುವುದು, ನೀರನ್ನು ಪರೀಕ್ಷೆಗೆ 
ಒಳಪಡಿಸಿ ಉಪಯೋಗಿಸುವಂತೆ ತಿಳುವಳಿಕೆ ನೀಡುವುದು ಹಾಗೂ ಮುಂಜಾಗ್ರತಾ ಶಿಬಿರಗಳನ್ನು ಏರ್ಪಡಿಸುವುದು ಆಗಿದೆ. 


ಜಿಲ್ಲೆಯ 38 ಹಳ್ಳಿಗಳ 62,241 ಜನ ಸಮುದಾಯದಲ್ಲಿ 60,756 ಜನರ ಸಮೀಕ್ಷೆ ನಡೆಸಿ 3,699 ಜನ ಎಲುಬು 
ಪ್ಲೊರೋಸಿಸ್‌ನಿಂದಲೂ, 12,012 ಜನ ದಂತ ಫ್ಲೋರೋಸಿಸ್‌ನಿಂದ ಬಳಲುತ್ತಿರುವುದು ತಿಳಿದು ಬಂದಿದೆ. 
ಆಯುರ್ವೇದ 


ಪ್ರಾಚೀನ ಭಾರತದ ವೈದ್ಯ ಪರಂಪರೆ ಹಾಗೂ ಅದರ ಹಿರಿಮೆಯ ದ್ಯೋತಕವಾಗಿ ಬೆಳದು ಬಂದ ಆಯುರ್ವೆೇಃ 
ದೇಶದ ಒಂದು ಸತ್ವಶಾಲಿ ವೈದ್ಯ ವಿದ್ಯೆ ಆಗಿದೆ. ಇದರ ಅವಿಷ್ಕಾರ ವೈದಿಕ ಕಾಲವಾಗಿದ್ದು ಶತಮಾನಗಳು ಉರುಳಿದ 


802 ಧಾರವಾಡ ಜಿಲ್ಲೆ 


ಶ್ರೇಷ್ಠತೆ ಗರಿಮೆಯನ್ನು ಇಂದಿಗೂ ಕಳೆದುಕೊಳ್ಳದೆ ಜನಪದದ ಆರೋಗ್ಯ ಕಾಪಾಡುವಲ್ಲಿ ನೆರವಾಗುತ್ತಿದೆ. ಇದು ಪ್ರಾಚೀನ 
ಎದೈಗಳಲ್ಲಿಯೇ ಉತ್ಕೃಷ್ಟ ವಿದ್ಯೆ ಎಂದು ಮಾನ್ಯವಾಗಿದೆ. ಮಾನವರ ಆಯುಸ್ಸು ಅದರ ರಕ್ಷಣೆ, ಚಿಕಿತ್ಸೆ ಮುಂತಾದವುಗಳಿಗೆ 

ಸಂಬಂಧಿಸಿದ ಜ್ಞಾನವಾದ ಇದರಲ್ಲಿ ವಿವಿಧ ರೋಗಗಳ ಮಾಹಿತಿ ಹಾಗೂ ಚಿಕಿತ್ಸಾ ವಿಧಾನ ಹೇಳಿದೆ. ವಾಯು (ವಾತ), ಪಿತ್ತ, 
ಕಫ ಎಂಬ ಮೂರು ತತ್ವಗಳನ್ನು ಆಯುರ್ವೇದ ಹೊಂದಿದ್ದು ಇವು ವಿಕಾರ ಹೊಂದಿದಲ್ಲಿ ದೇಹದ ಆರೋಗ್ಯ ಕೆಡುವುದು. ಈ 
. ತ್ರಿದೋಷಗಳ ನಿವಾರಣಾ ಕ್ರಮಗಳನ್ನು ಈ ವೈದ್ಯ ಪದ್ಧತಿ ತಿಳಿಸುತ್ತದೆ. ಬ್ರಿಟೀಶರ ಆಳ್ವಿಕೆಯಲ್ಲಿ ಭಾರತಕ್ಕೆ ಬಂದ ಆಲೋಪಥಿ ವೈದ್ಯ 
ಪದ್ಧತಿಯು ಜನರಲ್ಲಿ ಆಯುರ್ವೇದದ ಬಗ್ಗೆ ಸ್ವಲ್ಪ ಮಟ್ಟಿನ ವಿಶ್ವಾಸವನ್ನು ಕದಡಿತ್ತು. ಆದರೆ ಇದು. ಒಂದು ವಿಜ್ಞಾನವೆಂದು ಈಗ 
ಮನವರಿಕೆಯಾಗುತ್ತಿದೆ. ಈ ವೈದ್ಯ ಪದ್ಧತಿಯು ಈಗ ಆಲೋಪಥಿಗೆ ಸಮಾನಾಂತರವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಸರ್ಕಾರವು 
ಕೂಡಾ ಈ ಭಾರತೀಯ ವೈದ್ಯ ಪದ್ಧತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ನೆರವಾಗುತ್ತಿದೆ. 


ಆಯುರ್ವೆದ ಶಿಕ್ಷಣ : ಆಯುರ್ವೆದ ಶಿಕ್ಷಣ ನೀಡುವ ವಿದ್ಯಾಲಯಗಳನ್ನು ತೆರೆಯುವ ಮೂಲಕ ಸರ್ಕಾರ ಮತ್ತು ಖಾಸಗಿ 
ಸಂಸ್ಥೆಗಳು, ಆಯುರ್ವೇದ ಜ್ಞಾನ ಪ್ರಸಾರದಲ್ಲಿ ತೀವ್ರ ಆಸಕ್ತಿ ತೋರಿಸುತ್ತಾ ಬಂದಿವೆ. ರಾಜ್ಯಗಳ ಪುನರ್‌ ವಿಂಗಡನೆ ಪೂರ್ವದಲ್ಲಿ 
ಹಳೆಯ ಮೈಸೂರು ವಿಭಾಗದಲ್ಲಿ ಮಿಶ್ರಾಯುರ್ವೆದ ಶಿಕ್ಷಣ ಪದ್ಧತಿ ಜಾರಿಯಲ್ಲಿ ಇತ್ತು. ಉತ್ತರ ಕರ್ನಾಟಕದಲ್ಲಿ ಯಾವ ಶಿಕ್ಷಣ 
ಸಂಸ್ಥೆಯು ಇಲ್ಲದ ಕಾರಣ ಅದರ ಅವಶ್ಯಕತೆಯನ್ನು ಅರಿತ ತಜ್ಞ ವೈದ್ಯರಾದ ವೈದ್ಯಗುರು ಪಿ.ಎ.ಹಲ್ಲೀಕರ ಅವರ ಪ್ರಯತ್ನ ಹಾಗೂ 
ಮಾರ್ಗದರ್ಶನದ ಫಲವಾಗಿ 1954ರಲ್ಲಿ ಆಯುರ್ವೇದ ಮಹಾವಿದ್ಯಾಲಯವು. ಹುಬ್ಬಳ್ಳಿಯಲ್ಲಿ ಸ್ಥಾಪನೆಗೊಂಡಿತು. ಪ್ರಾರಂಭದಲ್ಲಿ 
ಕೇವಲ 9 ಜನ ಅಧ್ಯಾಪಕ ವರ್ಗವಿದ್ದು ಪ್ರಥಮವಾಗಿ 28 ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರೆಯಿತು. 1956ರಲ್ಲಿ ಮುಂಬೈ ಸರ್ಕಾರದ 
ಧನ ಸಹಾಯ ದೊರಕಿ ವಿದ್ಯಾಲಯವು ತನ್ನ ಅಗತ್ಯ ಸಲಕರಣೆಗಳನ್ನು ಹೊಂದಿಸಿಕೊಂಡಿತು. 1961ರಲ್ಲಿ ಹುಬ್ಬಳ್ಳಿ ಆಯುರ್ವೇದ 
ಸೇವಾ ಸಮಿತಿಯು ಸಂಸ್ಥೆಯ ಆಡಳಿತವನ್ನು ವಹಿಸಿಕೊಂಡಿತು; ಇದಕ್ಕೆ ಡಾ|! ಹರ್ಡೀಕರರ ಮಾರ್ಗದರ್ಶನವಿತ್ತು. ಕರ್ನಾಟಕ 
ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದ ಈ ಮಹಾ ವಿದ್ಯಾಲಯ 1970ರಲ್ಲಿ ಬಿ.ಎ.ಎಮ್‌.ಎಸ್‌. ಮತ್ತು 5 1/2 ವರ್ಷಗಳ ಅವಧಿಯ 
ಆಯುರ್ವೇದ ಆಚಾರ್ಯ ಎಂಬ ಪದವಿಗಳನ್ನು ಪ್ರಾರಂಭಿಸಿತು. ಕಾಲೇಜಿಗೆ ಹೊಂದಿಕೊಂಡಂತೆ ಒಂದು ಆಸ್ಪತ್ರೆ ಇದೆ. ಕೇಂದ್ರ 
ಸರಕಾರವು 5 ಲಕ್ಷ ರೂಪಾಯಿಗಳ ಧನ ಸಹಾಯ ನೀಡಿ ಸಂಸ್ಥೆಗೆ ಸ್ವಂತ ಕಟ್ಟಡ ಹೊಂದಲು ಅನುವು ಮಾಡಿಕೊಟ್ಟಿತು. ಹುಬ್ಬಳ್ಳಿ 
ಧಾರವಾಡ ಮಹಾನಗರ ಸಭೆ ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿ 5 ಎಕರೆ ಭೂಮಿಯನ್ನು ಅಲ್ಪ ದರದಲ್ಲಿ ಒದಗಿಸಿ ಕೊಟ್ಟು ಈ ಸಂಸ್ಥೆಯ 
ಅಭಿವೃದ್ಧಿಗೆ ತಿರುವು ನೀಡಿದವು. ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನು ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. 
ವಿದ್ಯಾರ್ಥಿಗಳ ಅನುಕೂಲಕ್ಕೆ ಮಹಾವಿದ್ಯಾಲಯಕ್ಕೆ ಹೊಂದಿಕೊಂಡಂತೆ ವಾಚನಾಲಯ, ಶರೀರರಸಶಾಸ್ತ್ರ ದ್ರವ್ಯಗುಣ, ಶವಚ್ಛೇದನ 
ಮುಂತಾದ ವಿಭಾಗಗಳು ಇವೆ. ಯೋಗ ವಿಷಯವನ್ನು ಪಠ್ಯಕ್ರಮದಲ್ಲಿ ಅಳವಡಿಸಲಾಗಿದೆ. ವದ್ದಾ ಕೂತ ತನ್ನದೇ ಆದ ಔಷಧಿ 
ನಿರ್ಮಾಣ ಘಟಕ ಹೊಂದಿದೆ. ಗರ್ಭಿಣಿಯರ ಪೂರ್ವ ಪರೀಕ್ಷೆ ಹಾಗೂ ಹೆರಿಗೆ ನಂತರದ ಚಿಕಿತ್ಸೆ ಸೌಲಭ್ಯವೂ ಇದೆ. ಮಧುಮೇಹ, 
ವಾತರೋಗಗಳ ಬಗ್ಗೆ ಸಂಶೋಧನೆಗೆ ಇಲ್ಲಿ ಅವಕಾಶ ಉಂಟು ಆಪಸಾಥ ಮತ್ತು ತೊನ್ನು ರೋಗಿಗಳಿಗೂ ಕೂಡಾ ತಜ್ಞ ವೈದ್ಯರ 
ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸಲಾಗುತ್ತದೆ. ಸುಸಜ್ಜಿತವಾದ ಸಂಶೋಧನಾ ವಿಭಾಗವನ್ನು ಈ ಸಂಸ್ಥೆ ಪಡೆದಿದೆ. ಹಾಗೂ 
ಸ್ನಾತಕೋತ್ತರ ಶಿಕ್ಷಣವನ್ನು ಈ ಸಂಸ್ಥೆ ನೀಡುತ್ತಿದೆ. 


1992-93ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ನಾಲ್ಕು ಆಯುರ್ವೇದ ಮಹಾವಿದ್ಯಾಲಯಗಳಿದ್ದು ಅವುಗಳು ಗದಗ, ಹಾವೇರಿ, 
ಹುಬ್ಬೆಳ್ಳಿ ಮತ್ತು ಮುಂಡರಗಿಯಲ್ಲಿ ಇದ್ದು ಅವು ಕ್ರಮವಾಗಿ 127, 25, 40, ಮತ್ತು 22 ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಪ್ರವೇಶ 
ಒದಗಿಸುತ್ತದೆ. 1993-94ರಲ್ಲಿ ಆಯುರ್ವೇದ ಮಹಾವಿದ್ಯಾಲಯಗಳ ಸಂಖ್ಯೆ 7 ಆಗಿದ್ದು ಅವು ಹುಬ್ಬಳ್ಳಿ, ಗದಗ (2), ಮುಂಡರಗಿ, 
ಹಾವೇರಿ, ರೋಣ, ಹಾಗೂ ಧಾರವಾಡಗಳಲ್ಲಿದ್ದು ಅವುಗಳಲ್ಲಿ ಒಟ್ಟು 225 ವಿದ್ಯಾರ್ಥಿಗಳಿಗೆ ಪ್ರತೀ ವರ್ಷ ಪ್ರವೇಶಾವಕಾಶವಿದೆ. 


ಆರೋಗ್ಯ ಸಂಸ್ಥೆಗಳು 


ಜಿಲ್ಲಾ ಆಸ್ಪತ್ರೆ, ಧಾರವಾಡ : ಜಿಲ್ಲಾ ಆಸ್ಪತ್ರೆ, ಧಾರವಾಡವು 1830ರಷ್ಟು ಹಿಂದೆಯೇ ಸ್ಥಾಪಿಸಲ್ಪಟ್ಟ ಜಿಲ್ಲೆಯ ಅತ್ಯಂತ ಹಳೆಯ 
ಆಸ್ಪತ್ರೆ ಆಗಿದೆ. ಮೊದಲು ಸಿವಿಲ್‌ ಆಸ್ಪತ್ರೆ ಎಂದು ಕರೆಯಲ್ಪಡುತ್ತಿದ್ದ ಈ ಆಸ್ಪತ್ರೆ 1881ರಲ್ಲಿ ಬೇರೆ ಹೊಸ ಕಟ್ಟಡಕ್ಕೆ. 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು | 803 


ವರ್ಗಾಯಿಸಲ್ಪಟ್ಟಿತು. ಆ ವರ್ಷ 356 ಜನ ಒಳರೋಗಿಗಳು ಹಾಗೂ 5,276 ಜನ ಹೊರರೋಗಿಗಳು ಚಿಕಿತ್ಸೆ ಪಡೆದಿದ್ದರು. ಈ 
ಆಸ್ಪತ್ರೆಯು ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಆಸ್ಪತ್ರೆಗಳ ಆಡಳಿತಾಧಿಕಾರವನ್ನು ನಿರ್ವಹಿಸುತಿದೆ. 


1952ರ ವೇಳೆಗೆ ಆಸ್ಪತ್ರೆಯ ಹಾಸಿಗೆಗಳ ಸಾಮರ್ಥ್ಯ 77 ಆಗಿತ್ತು ಮತ್ತು ಆಸ್ಪತ್ರೆಯು ಕ್ಷ ಕಿರಣ ಸೌಲಭ್ಯವನ್ನು ಹೊಂದಿತ್ತು 
17 ಹಾಸಿಗೆಗಳ ಹೆರಿಗೆ ವಿಭಾಗ ಹಾಗೂ 6 ಹಾಸಿಗೆಗಳ ಸೋಂಕು ರೋಗ ವಿಭಾಗವಿತ್ತು. 1951ರಲ್ಲಿ 3,189 ಒಳರೋಗಿಗಳು 
ಹಾಗೂ 15,211 ಹೊರರೋಗಿಗಳು ಚಿಕಿತ್ಸೆ ಪಡೆದಿದ್ದರು. ಸರ್ಕಾರವು ಈ ಆಸ್ಪತ್ರೆಯ ಹಾಸಿಗೆಗಳ ಸಂಖ್ಯೆಯನ್ನು 170 ರಿಂದ 
250ಕ್ಕೆ ಹೆಚ್ಚಿಸಿ ಆಸ್ಪತ್ರೆಯನ್ನು ಮೇಲ್‌ದರ್ಜೆಗೆ ಏರಿಸಿತು. 1994ರಲ್ಲಿ ಹೊರರೋಗಿಗಳ ವಿಭಾಗದ ಹೊಸ ಕಟ್ಟಡವನ್ನು ಆಸ್ಪತ್ರೆ 
ಪಡೆದುಕೊಂಡಿತು. ಹಾಗೂ 1993-94ನೇ ಸಾಲಿನಲ್ಲಿ 75,000 ರೂಪಾಯಿಗಳ ಅನುದಾನವನ್ನು ಸಹ ಪಡೆಯಿತು. ಪ್ರಸ್ತುತ 
ಆಸ್ಪತ್ರೆಯು ಅತ್ಯಾಧುನಿಕ ಸೇವಾ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಸಾಮಾನ್ಯ ವೈದ್ಯ ಶಸ್ತ್ರ ಚಿಕಿತ್ಸೆ, ಸ್ತ್ರೀರೋಗ, ಚಿಕ್ಕಮಕ್ಕಳ ವಿಭಾಗ, 
ಅರಿವಳಿಕೆ (ಅನಿಸ್ತೀಶಿಯಾ), ರೇಡಿಯೊಲಜಿ, ಅಸ್ತಿಚಿಕಿತ್ಸೆ, ನೇತ್ರಚಿಕಿತ್ಸೆ, ಕಿವಿಮೂಗು ಗಂಟಲು ಚಿಕಿತ್ಸೆ. ಚರ್ಮ ಹಾಗೂ ಗುಹ [ರೋಗ 
ಹಾಗೂ ದಂತ ಚಿಕಿತ್ಸಾ ವಿಭಾಗಗಳನ್ನು ಹೊಂದಿದೆ. ಪ್ರತೀಯೊಂದು ವಿಭಾಗವು ತಜ್ಞ ವೈದ್ಯರ ನೇತೃತ್ವದಲ್ಲಿ ಕಾರ್ಯ ನಿರ್ವಹಿಸುತ್ತಿವೆ. 
16 ಜನ ಎಎಧ ತಜ್ಞ ವೈದ್ಯರುಗಳನ್ನು .ಈ ಆಸ್ಪತ್ರೆ ಪಡೆದಿದೆ. | 


1993ರಲ್ಲಿ ಜಿಲ್ಲಾ ನೇತ್ರ ಸಂಚಾರಿ ಘಟಕ ಮಂಜುರಾಗಿದ್ದು ಈ ಆಸ್ಪತ್ರೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ. 1994 
ಮಾರ್ಚ್‌ ಅಂತ್ಯದವರೆಗೆ 4 ತಿಂಗಳಲ್ಲಿ ' 1,973 ನೇತ್ರ ರೋಗಿಗಳನ್ನು ಪರೀಕ್ಷಿಸಿದ್ದು, 52 ಜನರಿಗೆ ಕನ್ನಡಕದ ನಂಬರುಗಳನ್ನು 
ನೀಡಿರುವುದು, 456 ಜನರಿಗೆ ಮೋತಿ ಬಿಂದು ಶಸ್ತ್ರ ಚಿಕಿತ್ಸೆ ಮಾಡಿದ್ದು 456 ಶಸ್ತ್ರ ಚಿಕಿತ್ಸೆ ಹೊಂದಿರುವ ಫಲಾನುಭವಿಗಳಿಗೆ 
ಉಚಿತವಾಗಿ ಕನ್ನಡಕಗಳನ್ನು ಈ ಸಂಚಾರಿ ಘಟಕ ನೀಡಿದೆ. 


ಕುಟುಂಬ ಕಲ್ಯಾಣ ಕೇಂದ್ರ, ತರಬೇತಿ ಕೇಂದ್ರ, ಕ್ಷಯರೋಗ ನಿಯಂತ್ರಣ ಕೇಂದ್ರ, ಕುಷ್ಠರೋಗ ವಿಭಾಗ, ಲೈಂಗಿಕ ರೋಗಿಗಳ 
ವಿಭಾಗ, ಬಾಣಂತಿ ಸೇವಾ ಕೇಂದ್ರಗಳನ್ನು ಸಹ ಈ ಆಸ್ಪತ್ರೆ ಹೊಂದಿದೆ. ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿ 190-91 ಹಾಗೂ 
1993-94 ಈ ಎರಡು ಸಾಲುಗಳಲ್ಲಿ ಕ್ರಮವಾಗಿ 4/2 ವ್ಯಾಸಕ್ಟಮಿ 339/467 ಟ್ಯೂಬೆಕ್ಟಮಿ 12/93 ಉದರದರ್ಶಕ ಶಸ್ತ್ರ ಚಿಕಿತ್ಸೆ 
ಹೀಗೆ ಒಟ್ಟು 351/562 ಸಂತಾನ ಹರಣ ಚಿಕಿತ್ಸೆಗಳನ್ನು ನಡೆಸಲಾಗಿದೆ; ಮತ್ತು 351/434 ವಂಕಿಧಾರಣೆ ಮಾಡಿಸಲಾಗಿದೆ; 
133/195 ಜನರಿಗೆ ಗರ್ಭ ನಿರೋಧಕ ಮಾತ್ರೆಗಳು, 198/500 ಜನರಿಗೆ ನಿರೋಧ ಒದಗಿಸಲಾಯಿತು. ಬಾಣಂತಿ ಸೇವಾ 
` ಕಾರ್ಯಕ್ರಮದಡಿಯಲ್ಲಿ 1990-91 ಮತ್ತು 1993-94 ಈ ಎರಡು ಸಾಲುಗಳಲ್ಲಿ 1439/1487 ಹೆರಿಗೆಗಳು 108/125 
ಗರ್ಭದತ್ರಿ, 55/29 ಎಂಟಿಪಿ ಮಾಡಿಸಲಾಯಿತು. ಮಕ್ಕಳ ಮತ್ತು ತಾಯಂದಿರ ಆರೋಗ್ಯ ಕಾರ್ಯಕ್ರಮದಡಿ 1990-91 ಮತ್ತು 
1993-94ರಲ್ಲಿ ಕ್ರಮವಾಗಿ 1760/1160 ಡಿಪಿಟಿ, 1347/1602 ಡಿ ಮತ್ತು ಟಿ, 1780/1825 ಟಿಟಿ (ತಾಯಂದಿರಿಗೆ), 
1760/1460 ಪೋಲಿಯೋ ನಿರೋಧಕ, 1058/1275 ದಢಾರ ಲಸಿಕೆಗಳನ್ನು 2423/1840 ಬಿಸಿಜಿ ಚುಚ್ಚುಮದ್ದು 
ನೀಡಲಾಯಿತು. ಕ್ಷಯ ರೋಗಿಗಳ ನಿಯಂತ್ರಣದಡಿಯಲ್ಲಿ 1990-91ಮತ್ತು 1993-94ನೇ ಸಾಲಿನಲ್ಲಿ ಕ್ರಮವಾಗಿ 1081/1420, 
ಕಫ ಪರೀಕ್ಷೆ, 354/261 ಕ್ಷಯ ರೋಗಿಗಳನ್ನು ಪತ್ತೆಹಚ್ಚಿ ಚಿಕಿತ್ಸೆ ನೀಡಿದೆ. ಕುಷ್ಠರೋಗ ನಿಯಂತ್ರಣ ವಿಭಾಗದಲ್ಲಿ ಚಿಕಿತ್ಸೆ 
ಪಡೆಯುತ್ತಿರುವ ರೋಗಿಗಳು 1990-91 ಹಾಗೂ 1993-94ರಲ್ಲಿ ಕ್ರಮವಾಗಿ 27/140, ರಾಷ್ಟ್ರೀಯ ಅಂಧತ್ವ ನಿವಾರಣಾ 
ಕ್ರಮದಡಿಯಲ್ಲಿ 1993-94ರಲ್ಲಿ 18,705 ಜನರ ಕಣ್ಣು ಪರೀಕ್ಷೆ ನಡೆಸಿ ಒಟ್ಟು 5,411 ಮೋತಿ ಬಿಂದು ಶಸ್ತ್ರಚಿಕಿತ್ಸೆಗಳನ್ನು 
ಮಾಡಲಾಯಿತು. ಹಾಗೂ 2,503 ಜನರಿಗೆ ಕನ್ನಡಕ ತೆಗೆದುಕೊಡಲಾಯಿತು. | 


1991-92, 1992-93ರಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ ಕ್ರಮವಾಗಿ 2,85,584 ಹಾಗೂ 2,88,325, 
ಒಳರೋಗಿಗಳ ಸಂಖ್ಯೆ 7,689 ಮತ್ತು 7,106, ಹಾಗೂ ಆಸ್ಪತ್ರೆಯಲ್ಲಿ ಮೃತರಾದವರ ಸಂಖ್ಯೆ 249 ಮತ್ತು 216 ಆಗಿದೆ. 
1993-94ರಲ್ಲಿ ಆಸ್ಪತ್ರೆಯಲ್ಲಿ ನಡೆಸಿದ ಶಸ್ತ್ರ. ಚಿಕಿತ್ಸೆಗಳು 1,359 ಮತ್ತು ಮಾಡಿಸಲಾದ ಹೆರಿಗೆಗಳು 1,570 ಆಗಿವೆ. 


804 ಧಾರವಾಡ ಜಿಲ್ಲೆ 


ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾಗಿದ್ದು ಅವರ ನೆರವಿಗೆ 5 ಜನ ಆರೋಗ್ಯಾಧಿಕಾರಿಗಳು, 9 ಜನ 
ಸಹಾಯಕ ಶಸ್ತ್ರ "ಚಿಕಿತ್ಸಕರು ಒಬ್ಬರು ದಂತ ಚಿಕಿತ್ಸಕರು ಹಾಗೂ ಇರತರ 184 ಜನ ಸಿಬ್ಬಂದಿ ವರ್ಗವಿದೆ. 


ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ 


ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯು ಹುಬ್ಬಳ್ಳಿಯಲ್ಲಿ 1957ರಲ್ಲಿ ಸ್ಥಾಪನೆಗೊಂಡು, 1960ರಲ್ಲಿ ಕಾರ್ಯಾರಂಭ 
ಮಾಡಿತು. ಅರಂಭದಲ್ಲಿ 150 ಹಾಸಿಗೆಗಳ ಸಾಮರ್ಥ್ಯ ಹೊಂದಿದ್ದ ಈ ಆಸ್ಪತ್ರೆ ಈಗ "790 ಹಾಸಿಗೆಗಳ ಸಾಮರ್ಥ್ಯ ಪಡೆದಿದೆ. 
ಸುಮಾರು 110 ಎಕರೆ ಪ್ರದೇಶದಲ್ಲಿ ಆಸ್ಪತ್ರೆ ಹಾಗೂ ವಸತಿ ಗೃಹಗಳ ನಿರ್ಮಾಣ ಮಾಡಲಾಗಿದೆ. ಆಸ್ಪತ್ರೆಯು ಎಕ್ಸರೇ, ಬ್ಲಡ್‌ಬ್ಯಾಂಕ್‌, 
ಫಾರ್ಮಸಿ, ವಿ.ವಿ.ದ್ರವ ತಯಾರಿಕಾ ಘಟಕ, ನರ್ಸಿಗ್‌ ಸೆಂಟರ್‌, ಮುಂತಾದ ಸೌಲಭ್ಯಗಳನ್ನು ಹೊಂದಿದೆ. ಎಂಡೋಸ್ಕೋಪಿಕ್‌, 
ಅಲ್ಟಾಸೌಂಡ್‌, ಡಯಾಲಸಿಸ್‌, ಪ್ಲಾಸ್ಟಿಕ್‌ ಸರ್ಜರಿ, ಆವರಾಲಜಿ ಹಾಗೂ ಥೊರಾಸಿಕ ಸರ್ಜರಿ ಮುಂತಾದ ಇನ್ನಿತರ ವಿಶೇಷ 
ಸೌಲಭ್ಯಗಳು ಈ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ತಜ್ಞ ವೈದ್ಯ ವೃಂದ, ಆಧುನಿಕ ಸಲಕರಣೆಗಳು ಪ್ರಯೋಗಾಲಯ ಮತ್ತು ತನ್ನದೇ ಆದ 
ಔಷಧಿ ಘಟಕ ಹೊಂದಿರುವ ಇದು ಎಲ್ಲ ಬಗೆಯ ವೈದ್ಯಕೀಯ ಸೇವೆಯನ್ನು ಒದಗಿಸುತ್ತಿದ್ದು ಪ್ರಥಮ ದರ್ಜೆಯ ಆಸ್ಪತ್ರೆಯಾಗಿ 
ರೂಪಗೊಂಡಿದೆ. 20 ಹಾಸಿಗೆಗಳ ಕುಷ್ಠ ರೋಗ ವಾರ್ಡುಗಳನ್ನು ಈ ಆಸ್ಪತ್ರೆ ಹೊಂದಿದೆ. ಕ್ಷಯ ರೋಗಿಗಳಿಗಾಗಿ 40 ಹಾಸಿಗೆಗಳಿವೆ. 
ಈ ವಿಭಾಗದಲ್ಲಿ 1981ರಲ್ಲಿ ಚಿಕಿತ್ಸೆ ಪಡೆದ ಒಳ ಮತ್ತು ಹೊರ ರೋಗಿಗಳ ಸಂಖ್ಯೆ 1,052 ಮತ್ತು 5,972 ಆಗಿತ್ತು ಮತ್ತು 
ಈ ಸಂಖ್ಯೆ 1980ರಲ್ಲಿ ಅನುಕ್ರಮವಾಗಿ 1,075 ಮತ್ತು 6,984 ಇದ್ದಿತು. 


1981ರಲ್ಲಿ ಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಒಳ ಮತ್ತು ಹೊರ ರೋಗಿಗಳ ಸಂಖ್ಯೆ ಅನುಕ್ರಮವಾಗಿ 17, 123 ಮತ್ತು 1,67,006 
ಮತ್ತು 1980ರಲ್ಲಿ ಅದು 22 ,366ಮತ್ತು 23 »156 ಇದ್ದಿತು. 1990-91, 1991-92ರಲ್ಲಿ ಜನರು ಪಡೆದ ಖು ಸೇವೆಗಳ 
ಅಂಕಿ ಅಂಶಗಳು ಈ ಕೆಳಗಿನಂತಿವೆ. 


1990-91 1991-92 


1. ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ ಕ 3,20,675 3,28,501 
2. ಚಿಕಿತ್ಸೆ ಪಡೆದ ಒಳರೋಗಿಗಳ ಸಂಖ್ಯೆ 20,341 21,139 
3. ಪುಸೂತಿಕಾ ಸೇವೆ ಪಡೆದವರ ಸಂಖ್ಯೆ 2,862 2,897 
4. ನಡೆಸಲ್ಪಟ್ಟ ಶಸ್ತ್ರ ಚಿಕಿತ್ಸೆಗಳು 7,206 7,362 
5. ಆಸ್ಪತ್ರೆಯಲ್ಲಿ ತೆಗೆದ ಕ್ಷ ಕಿರಣ ಚಿತ್ರ 18,000 20,000 
6. ಆಸ್ಪತ್ರೆಯಲ್ಲಿ ನಡೆಸಿದ ಸ್ಕ್ರೀನಿಂಗ್‌ಗಳು 4,000 5,000 
7. ಚಿಕಿತ್ಸೆ ಪಡೆಯುತ್ತಿರುವ ಕ್ಷಯ ರೋಗಿಗಳು 2,824 3,757 
8. ಚಿಕಿತ್ಸೆ ಪಡೆಯುತ್ತಿರುವ ಕುಷ್ಠ ರೋಗಿಗಳು 863 802 
9. ಕುಟುಂಬ ಯೋಜನೆಯಲ್ಲಿ ನಡೆಸಿದ ಶಸ್ತ್ರಚಿಕಿತ್ಸೆಗಳು 

ಅ. ವೆಸೆಕ್ಟಮಿ 7 ] 

ಆ. `ಟ್ಯೂಬೆಕ್ಟಮಿ 693 729 

ಇ. ಉದರದರ್ಶಕ ಚಿಕಿತ್ಸೆ 78 79 
10. ಮಕ್ಕಳ ಹಾಗೂ ಸ್ತ್ರೀಯರ ಆರೋಗ್ಯ ಕಾರ್ಯಕ್ರಮಗಳು 

1. ಡಿಪಿಟಿ ಚುಚ್ಚುಮದ್ದು 673 1091 

2. ಡಿಟಿ ಚುಚ್ಚುಮದ್ದು | 204 741 

3. ಟಿಟಿ ಚುಚ್ಚುಮದ್ದು 1211 1795 


4. ಪೋಲಿಯೋ ಲಸಿಕೆ ಪಡೆದವರ ಸಂಖೆ 673 1090 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 805 


ಆಸ್ಪತ್ರೆಯಲ್ಲಿ ಅಧೀಕ್ಷಕರು, ವೈದ್ಯಾಧಿಕಾರಿಗಳು, ಶಸ್ತ್ರಚಿಕಿತ್ಸಕರು, ಚೀಫ್‌ ಪಾರ್ಮಾಸಿಸ್ಟ್‌ಗಳು ಸೇರಿದಂತೆ ಒಟ್ಟು 591 ಜನ 
ಸಿಬ್ಬಂದಿ ವರ್ಗವಿದೆ. ನಗರದ ಕುಷ್ಠ ರೋಗ ಕೇಂದ್ರವು ಈ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಹೊರ ರೋಗಿಗಳ ವಿಭಾಗದಲ್ಲಿ 
ಕಾರ್ಯನಿರ್ವಹಿಸುತ್ತಿದೆ. ps 


ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯವು ಎರಡೂ ವೈದ್ಯಕೀಯ ಪದವಿಪೂರ್ವ ಹಾಗೂ ಸ್ನಾತಕೋತ್ತರ ವೃತ್ತಿ ತರಬೇತಿಗಳನ್ನು 
ನೀಡುತ್ತಿದ್ದು ಮಹಾ ವಿದ್ಯಾಲಯವು 1960ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಅಫಿಲಿಯೇಷನ್‌ಗೆ ಒಳಪಟ್ಟಿದೆ. 1) ವೈದ್ಯಕೀಯ 
ಶಾಸ್ತ್ರ 2) ಶಸ್ತ್ರ ಚಿಕಿತ್ಸೆ 3) ಸ್ತ್ರೀರೋಗ ಹಾಗೂ ಪ್ರಸೂತಿ ಪೂರ್ವ ಚಿಕಿತ್ಸೆ, 4) ಚಿಕ್ಕಮಕ್ಕಳ ರೋಗ ಶಾಸ್ತ್ರ 5) ಆಸ್ತಿಗಳ ಚಿಕಿತ್ಸೆ 
ಶಾಸ್ತ್ರ 6) ಕಿಏ, ಮೂಗು, ಗಂಟಲು ಚಿಕಿತ್ಸಾ ಶಾಸ್ತ್ರ ) ನೇತ್ರಾ ಚಿಕಿತ್ಸಾ ಶಾಸ್ತ್ರ 8) ಕ್ಷ ಕಿರಣ ವಿಭಾಗ, 9) ಚರ್ಮ ರೋಗ ಹಾಗೂ 
- ಲೈಂಗಿಕ ರೋಗ ಶಾಸ್ತ್ರ 10) ರೋಗ ಲಕ್ಷಣ ಶಾಸ್ತ್ರ 11) ಅಣು ಜೀವಿ ಶಾಸ್ತ್ರ 12) ರೋಗ ನಿರೋಧಕ ಹಾಗೂ ಸಾಮಾಜಿಕ 
ವೈದ್ಯಕೀಯ ಶಾಸ್ತ್ರ 13) ಅಂಗ ರಚನೆ ಶಾಸ್ತ್ರ 14) ಶರೀರ ಕ್ರಿಯಾ ಶಾಸ್ತ್ರ 15) ಜೀವ ರಸಾಯನ ಶಾಸ್ತ್ರ 16) ನ್ಯಾಯ ವೈದ್ಯ 
ಶಾಸ್ತ್ರ 17) ಅರಿವಳಿಕೆ ಸಾಸ್ತ್ರ 18) ದಂತ ವೈದ್ಯ 19) ಕ್ಷಯ ರೋಗ ಶಾಸ್ತ್ರ 20) ಹೃದಯ ಮತ್ತು ಪುಪ್ಪುಸ ಚಿಕಿತ್ಸಾ ಶಾಸ್ತ್ರ 21) 
ಸುರುಪಿಕಾ ಚಿಕಿತ್ಸಾ ಶಾಸ್ತ್ರ (ಪ್ಲಾಸ್ಟಿಕ್‌ ಸರ್ಜರಿ), 22) ಔಷಧಿ ಶಾಸ್ತ್ರ ಇವೇ ಮುಂತಾದವುಗಳಲ್ಲಿ ಸ್ನಾತಕೋತ್ತರ ವೃತ್ತಿ ತರಬೇತಿ 
ನೀಡಲಾಗುವುದು. ಪ್ರತೀವರ್ಷ ವೈದ್ಯಕೀಯ ಪದವಿಗೆ 130 ವಿದ್ಯಾರ್ಥಿಗಳು. ಸ್ನಾತಕೋತ್ತರ ವ್ಯಾಸಾಂಗಕ್ಕೆ 150 ವಿದ್ಯಾರ್ಥಿಗಳಿಗೆ 
ಪ್ರವೇಶ ದೊರಕಿಸಿ ಕೊಡಲಾಗುವುದು. ಆಸ್ಪತ್ರೆಯು ತನ್ನದೇ ಆದ ಕೇಂದ್ರ ಗ್ರಂಥ ಭಂಡಾರ ಹೊಂದಿದ್ದು 15,968 ವೈದ್ಯಕೀಯ 
ಗ್ರಂಥಗಳನ್ನೊಳಗೊಂಡಿದೆ. ಸುಮಾರು 200 ವಿದ್ಯಾರ್ಥಿಗಳಿಗೆ ಗ್ರಂಛಾಲಯದಲ್ಲಿ ಕುಳಿತು ಏಕಕಾಲದಲ್ಲಿ ಅಭ್ಯಸಿಸಲು ಅವಕಾಶವಿದೆ. 


ಕರ್ನಾಟಕ ಮಾನಸಿಕ ಆರೋಗ್ಯ ಸಂಸ್ಥೆ 


ಕರ್ನಾಟಕ ಮಾನಸಿಕ ಆರೋಗ್ಯ ಸಂಸ್ಥೆಯು 1845ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆಯಾಯಿತು. ಪ್ರಾರಂಭದಲ್ಲಿ ಇದರ ಹೆಸರು 
“ಲುನ್ಯಾಟಿಕ್‌ ಅಸೈಲಂ' ಎಂದು ಇತ್ತು. ಬ್ರಿಟಿಷ್‌ ಸರ್ಕಾರವು ಮಾನಸಿಕ ರೋಗಿಗಳ ಉಪದ್ರವ ತಪ್ಪಿಸಲು ಅವರನ್ನು ಒಂದು ಕಡೆ 
ಕೂಡಿ ಹಾಕಿ ಆಹಾರ ಕೊಟ್ಟು ಚಿಕಿತ್ಸೆ ನೀಡಿ ದುಡಿಸಿಕೊಳ್ಳುತ್ತಿತ್ತು. ಮುಂದೆ 1943ರ ಸುಮಾರಿನಲ್ಲಿ ಇದನ್ನು ಮಾನಸಿಕ ಆಸ್ಪತ್ರೆ 
ಎಂದು ಕರೆಯಲಾಯಿತು. 1960ರವರೆಗೆ ಈ ಆಸ್ಪತ್ರೆಯು ಜಿಲ್ಲಾ ಸಿವಿಲ್‌ ಸರ್ಜನರ ಮೇಲ್ವಿಚಾರಣೆಗೆ ಒಳಪಟ್ಟಿತ್ತು. 1960ರಲ್ಲಿ 
ಪ್ರಥಮವಾಗಿ ಮಾನಸಿಕ ರೋಗ ತಜ್ಗರನ್ನು ಆಸ್ಪತ್ರೆಯ ಮುಖ್ಯಾಧಿಕಾರಿಗಳನ್ನಾಗಿ ನೇಮಿಸಲಾಯಿತು. ಆ ವೇಳೆಗೆ ಮಾನಸಿಕ ರೋಗಿಗಳಿಗೆ 
ಕೆಲವು ನಿರ್ದಿಷ್ಟ ಔಷಧಿಗಳು ಲಭ್ಯವಾದ್ದರಿಂದ ರೋಗಿಗಳು ಚಿಕಿತ್ಸೆ ಪಡೆದು ಗುಣಮುಖರಾಗತೊಡಗಿದರು. ನಂತರದಲ್ಲಿ ಈ ಆಸ್ಪತ್ರೆ 
ತನ್ನದೇ ಆದ ವೈದ್ಯಕೀಯ ಸಿಬ್ಬಂದಿ, ತಜ್ಞರ ತಂಡ ಹಾಗೂ ಇತರ ಚಿಕಿತ್ಸಾ ಅನುಕೂಲತೆಗಳನ್ನು ಪಡೆದು ಕೊಂಡಿತು. ಪ್ರಸ್ತುತ 
ಮಾನಸಿಕ ರೋಗ ತಜ್ಞಧು ಆಸ್ಪತ್ರೆಯ ಮುಖ್ಯಾಧಿಕಾರಿಗಳಾಗಿರುತ್ತಾರೆ. 1978ರಿಂದ ಈಚೆಗೆ ಆಸ್ಪತ್ರೆಯು ಬೋಧನಾ ಆಸ್ಪತ್ರೆಯಾಗಿ 
ಮಾರ್ಪಾಡಾದದ್ದು ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮತ್ತು ದಾದಿಯರಿಗೆ ಮಾನಸಿಕ ರೋಗಗಳ ವಿಷಯದಲ್ಲಿ ತರಬೇತಿ 
ನೀಡುತ್ತಿದೆ. 1992ರಲ್ಲಿ ಈ ಆಸ್ಪತ್ರೆಯನ್ನು "ಕರ್ನಾಟಕ ಮಾನಸಿಕ ಆರೋಗ್ಯ ಸಂಸ್ಥೆ' ಎಂದು ಸರ್ಕಾರ ಪುನರ್‌ ನಾಮಕರಣ 
ಮಾಡಿದೆ. ಈಗ ಈ ಸಂಸ್ಥೆಯು ಬೋಧನೆಯ ಜೊತೆಗೆ. ಸಂಶೋಧನಾ ಕಾರ್ಯವನ್ನು ಹಮ್ಮಿಕೊಂಡಿರುವುದು. 


ಆಸ್ಪತ್ರೆಯ ಸಂಕೀರ್ಣವು ಸುಮಾರು 13 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದ್ದು ತನ್ನದೇ ಆದ ಹೊರ ರೋಗಿಗಳ ವಿಭಾಗ, 
20 ಹಾಸಿಗೆಗಳ ಓಪನ್‌ ವಾರ್ಡ್‌ ಪ್ರಯೋಗಾಲಯಗಳನ್ನು ಹೊಂದಿದೆ. 375 ಹಾಸಿಗೆಗಳ ಸಾಮರ್ಥ್ಯದಲ್ಲಿ ಸಂಸ್ಥೆಯಲ್ಲಿ ಎಕ್ಷರೇ 
ಬಡ್‌ ಬ್ಯಾಂಕ್‌ ಸೌಲಭ್ಯಗಳು ಲಬ್ಯವಿದ್ದು ನೇತ್ರ ಚಿಕಿತ್ಸೆ, ಹೃದಯ ತಜ್ಞರ ವಿಶೇಷ ಸೌಕರ್ಯಗಳನ್ನು ಸಹ ಹೊಂದಿದೆ. ವೈದ್ಯಕೀಯ 
ಅಧೀಕ್ಷಕರು, ಮೂವರು ಮಾನಸಿಕ ರೋಗ ತಜ್ಗರು, ಒಬ್ಬರು ಫಿಜೀಸಿಯನ್‌, ಇಬ್ಬರು ಸಾಮಾನ್ಯ ವೈದ್ಯರು, ಮೂವರು ಮನಶ್ಶಾಸ್ತ್ರಜ್ಞರು 
ಹಾಗೂ ಇನ್ನಿತರ 136 ಜನ ಇತರ ಆಸ್ಪತ್ರೆ ಸಿಬ್ಬಂದಿ ಇದೆ. 1990-91ರಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳು 3,274 (ಹೊಸ 
ರೋಗಿಗಳು), 27,312 (ಹಳೆಯ ರೋಗಿಗಳು) ಹಾಗೂ ಚಿಕಿತ್ಸೆ ಪಡೆದ ಒಳರೋಗಿಗಳ ಸಂಖ್ಯೆ 4,748. ಹಾಗೂ 1993-94ರಲ್ಲಿ 
ಚಿಕಿತ್ಸೆ ಪಡೆದ ಹೊರರೋಗಿಗಳು 3,542 (ಹೊಸ ರೋಗಿಗಳು), 36,000 (ಹಳೆ ರೋಗಿಗಳು) ಅಗಿದ್ದು ಪ್ರತಿದಿನ ಸರಾಸರಿ 108 


ಜನ ಚಿಕಿತ್ಸೆ ಪಡೆಯುತ್ತಿರುವರು. 


806 ಧಾರವಾಡ ಜಿಲ್ಲೆ 


ಕಾನ್ಸರ್‌ ಆಸ್ಪತ್ರೆ 

ಉತ್ತರ ಕರ್ನಾಟಕದಲ್ಲಿ ಇದ್ದ ಕ್ಯಾನ್ಸರ್‌ ಚಿಕಿತ್ಸಾ ಸೌಲಭ್ಯಗಳ ಕೊರತೆ ನೀಗಿಸುವ ದಿಶೆಯಲ್ಲಿ ಡಾ: ಬಿ.ಆರ್‌. ಪಾಟೀಲರಂಥ 
ಮೇಧಾವಿ ವೈದ್ಯರ ಪ್ರಯತ್ನದ ಫಲವಾಗಿ "ಕರ್ನಾಟಕ ಕ್ಯಾನ್ಸರ ಥೆರಪಿ ಮತ್ತು ಪರಿಶೋಧನಾ ಸಂಸ್ಥೆ' ಹುಬ್ಬಳ್ಳಿಯ ನವನಗರದಲ್ಲಿ 
ಸ್ಥಾಪನೆಗೊಂಡಿತು. ಭಾರತದಲ್ಲಿಯ ಒಂಭತ್ತು ಪ್ರಾದೇಶಿಕ ಸಂಸ್ಥೆಗಳ ಪೈಕಿ ಈ ಸಂಸ್ಥೆಯು ಒಂದಾಗಿದ್ದು 1980ರಲ್ಲಿ ಸ್ವಾಯತ್ತ ಸಂಸ್ಥೆ 
ಆಗಿ ಪರಿವರ್ತನೆ ಆಯಿತು. ಹುಬ್ಬಳ್ಳಿ ಮಹಾನಗರ ಸಭೆಯು 5 ಲಕ್ಷ ರೂ ದೇಣಿಗೆಯೊಂದಿಗೆ 10 ಎಕರೆ ಜಮೀನು ನೀಡಿತು. 
1977ರಲ್ಲಿ ಆಸ್ಪತ್ರೆ ಕಟ್ಟಡ ಪೂರ್ಣಗೊಂಡಿತು. 


`ಕ್ಯಾನ್ಸರ್‌ ರೋಗ ಚಿಕಿತ್ಸೆ ಸಂಶೋಧನೆ ಹಾಗೂ ರೋಗ ತಡೆಗಟ್ಟುವಲ್ಲಿ ಜನರಿಗೆ ತಿಳುವಳಿಕೆ ನೀಡುವುದು, ಸೊಸೈಟಿಯ ಗುರಿ 
ಆಗಿದೆ. ಈಗ ಹಾಸಿಗೆಗಳ ಸಂಖ್ಯೆಯನ್ನು 150ಕ್ಕೆ ಹೆಚ್ಚಿಸಲಾಗಿದೆ. ವಿವಿಧ ಚಿಕಿತ್ಸೆ ಉಪಕರಣಗಳ ಖರೀಧಿ ಹಾಗೂ ಸ್ಥಾಪನೆಯೊಂದಿಗೆ 
ಆಸ್ಪತ್ರೆ ಆಧುನೀಕರಣ ಕಾರ್ಯಕೈಗೊಳ್ಳಲಾಯಿತು. ಪ್ರಾರಂಭದ ವರ್ಷದಲ್ಲಿ 1,060 ಕ್ಯಾನ್ಸರ್‌ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದ್ದು, 
15,816 ಜನರಿಗೆ ಚಿಕಿತ್ಸಾ ನಂತರದ ಸೇವೆ ಸಲ್ಲಿಸಲಾಗುತ್ತಿದೆ. ಅತ್ಯಾಧುನಿಕ ಉಪಕರಣಗಳಿಂದ ಸುಸಜ್ಜಿತವಾದ ಈ ಆಸ್ಪತ್ರೆಯಲ್ಲಿ 
ಪ್ರಸಕ್ತ 110 ಒಳರೋಗಿಗಳು ಇದ್ವು ಒಳರೋಗಿಗಳಿಗಾಗಿ 15 ಹಾಸಿಗೆಗಳ ಉಚಿತ ಚಿಕಿತ್ಸಾ ವಿಭಾಗವನ್ನು ಸಹ ಇದು ಹೊಂದಿದೆ. 


ಸಹಕಾರಿ ಆಸ್ಪತ್ರೆ ಹುಬ್ಬಳ್ಳಿ 


ಮೊದಲು "ಭವಾನಿ ಹಾಸ್ಟಿಟಲ್‌' ಎಂಬ ಕಟ್ಟಡದಲ್ಲಿ ಕಾರ್ಯಾರಂಭ ಮಾಡಿದ ಸಹಕಾರಿ ಆಸ್ಪತ್ರೆಗೆ ಸ್ಥಳದ ಅಭಾವ ಉಂಟಾದಾಗ ' 
ಖುರ್ಷಿದಾಬಾಯಿ ಜಗಮನ್‌ವಾಲಾ ಎನ್ನುವ ಪಾರ್ಸಿ ಮಹಿಳೆಯು ಈಗಿರುವ ಆಸ್ಪತ್ರೆಯ ವಿಶಾಲ ಜಾಗವನ್ನು ದಾನವಾಗಿ ಕೊಟ್ಟರು. 
1924ರಲ್ಲಿ ಕಟ್ಟಡ ಪೂರ್ಣಗೊಂಡು ಆಸ್ಪತ್ರೆ ತನ್ನದೇ ಆದ ಹೊಸ ಕಟ್ಟಡದಲ್ಲಿ ಕಾರ್ಯ ಮುಂದುವರಿಸಿತು. ಪ್ರಾರಂಭದಲ್ಲಿ ಕೇವಲ 
36 ಹಾಸಿಗೆಗಳ ಅವಕಾಶ ಹೊಂದಿದ ಈ ಆಸ್ಪತ್ರೆ ಪ್ರಸ್ತುತ 150 ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದೆ. ಆಸ್ಪತ್ರೆ ಪ್ರತ್ಯೇಕ ಪ್ರಸವ 
ವಿಭಾಗವನ್ನು ಹೊಂದಿದೆ. ಹೊರರೋಗಿಗಳಿಗೆ ಪ್ರತ್ಯೇಕ ವಿಭಾಗ ರಚನೆಗೊಂಡಿದೆ. ಪ್ರತೀಯೊಂದು ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ 
ನಡೆಸಲಾಗುತ್ತಿದೆ. ಶುದ್ಧ ಭಾರತೀಯ ಆಯುರ್ವೆದ ಚಿಕಿತ್ಸಾ ವಿಧಾನವನ್ನು ಇಲ್ಲಿ ಬಳಸಲಾಗುತ್ತಿದೆ. ಎಕ್ಷರೇ ಸೌಲಭ್ಯ, ಸುಸಜ್ಜಿತ 
ಶಸ್ತ್ರಚಿಕಿತ್ಸಾ ವಿಭಾಗವಿದ್ದು ಹೃದಯ ಬೇನೆ, ಕಣ್ಣು ಕಿವಿ, ಮೂಗು, ಗಂಟಲು, ಕೀಲು .ಬೇನೆ ಮುಂತಾದವುಗಳಿಗೆ ಇಲ್ಲಿ ಚಿಕಿತ್ಸೆ 
ನೀಡಲಾಗುತ್ತಿದೆ. ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳನ್ನು ಹೊಂದಿರುವ ಈ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ 1980 ರಿಂದ 
"ಇಂಟರ್ನ್‌ಶಿಷ್‌'ಗೆ ಅವಕಾಶವಿದೆ. ಆಸ್ಪತ್ರೆಯಲ್ಲಿ ಒಬ್ಬ ತಜ್ಞವೈದ್ಯರು ಹಾಗೂ ಒಬ್ಬ ಮಹಿಳಾ ವೈದ್ಯರೂ ಮತ್ತು 5 ಜನ ಆರ್ಯುವೇದ 
ಪದವಿ ಪಡೆದ ವೈದ್ಯರು ಇದ್ದಾರೆ. 1987ರಲ್ಲಿ ಹೊರ ರೋಗಿಗಳ ಸಂಖ್ಯೆ 7,061 ಆಗಿದ್ದು ಒಳರೋಗಿಗಳ ಸಂಖ್ಯೆ 3,632 ಇತ್ತು. 


ಚಿಟಗುಪ್ಪಿ ಆಸ್ಪತ್ರೆ 


ರಾವಬಹದೂರ ಶ್ರೀನಿವಾಸರಾವ ಬಾಲಾಜಿ ಚಿಟಗುಪ್ಪಿಯವರು ದಾನನೀಡಿದ ಸ್ಥಳದಲ್ಲಿ ಪುರಸಭೆಯ ಔಷಧಾಲಯವಾಗಿ, 
ಮುಂದೆ 1936ರಲ್ಲಿ ಇದು ಆಸ್ಪತ್ರೆಯಾಗಿ ಮಾರ್ಪಾಟ್ಟಿತು. 1961ರಲ್ಲಿ ಕಾರ್ಪೊರೇಶನ್‌ಗೆ ಹಸ್ತಾಂತರಗೊಂಡಿತು. ಒಳರೋಗಿಗಳ 
ವಿಭಾಗ, ಹೊರ ರೋಗಿಗಳ ವಿಭಾಗ, ಪ್ರಸೂತಿ ಗೃಹ, ಕ್ಷ ಕಿರಣ ವಿಭಾಗ, ಪ್ರಯೋಗಾಲಯ ಮುಂತಾದ ಸೌಲಭ್ಯಗಳನ್ನು ಪಡೆಯಿತು. 
ಪ್ರಸ್ತುತ ಆಸ್ಪತ್ರೆಯ ಹಾಸಿಗೆಗಳ ಸಾಮರ್ಥ್ಯ 86 ಆಗಿದೆ. ಸರ್ಜನರು, ಆಸ್ಪತ್ರೆಯ ಮುಖ್ಯ ವೈದ್ಯರು, ಅವರ ಅಧೀನದಲ್ಲಿ 7 ಜನ 
ವೈದ್ಯರು, ಒಬ್ಬರು ಹೃದಯ ತಜ್ನರು, 3 ಜನ ಸ್ಟಾಫ್‌ ನರ್ಸ್‌ಗಳು 10 ಜನ ಸೂಲಗಿತ್ತಿಯರು (ಎ ಎನ್‌ ಎಂ) ಪ್ರಯೋಗಾಲಯ 
ಹಾಗೂ ಕ್ಷ ಕಿರಣ ತಂತ್ರಜ್ಞರು ಹಾಗೂ ಇತರ ಕಛೇರಿ ಸಿಬ್ಬಂದಿ ಇದೆ. 


ಆಸ್ಪತ್ರೆಗೆ ಹೊಂದಿಕೊಂಡಂತೆ ಬಾಣಂತಿ ಸೇವಾ ಕೇಂದ್ರ (ಪಿ.ಪಿ.ಸಿ) ಹಾಗೂ ಕುಟುಂಬ ಕಲ್ಯಾಣ ಕೇಂದ್ರಗಳು ಇವೆ. ಕುಟುಂಬ 
ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಆಸ್ಪತ್ರೆಯು 1992-93 ಹಾಗೂ 1993-94ರಲ್ಲಿ ಕ್ರಮವಾಗಿ 1/2 ವ್ಯಾಸಿಕ್ಟೆಮಿ ಶಸ್ತ್ರ ಚಿಕಿತ್ಸೆಗಳನ್ನು 
860/1990ಟ್ಯೂಬೆಕ್ಟಮಿ ಶಸ್ತ್ರ ಚಿಕಿತ್ಸೆ ಹಾಗೂ 185/224ವಂಕಿಧಾರಣೆಗಳನ್ನು ಮಂಡಿಸಿದೆ. ತಾಯಂದಿರ ಮತ್ತು ಮಕ್ಕಳ ಆರೋಗ್ಯ. 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 807 


ಕಾರ್ಯಕ್ರಮದಡಿಯಲ್ಲಿ 1991-92, 1992-93, 1993-94ರಲ್ಲಿ ಕ್ರಮವಾಗಿ 136/1346/993 ಡಿಟಿ, 1023/969/990 
ಡಿಟಿ ಹಾಗೂ 2591/2304/1929 ತಾಯಂದಿರಿಗೆ ಟಿಟಿ 1356//1340/993 ಪೋಲಿಯೋ, 2,355/1917/2,012 ಬಸ 
ಚುಚ್ಚುಮದ್ದು ಮತ್ತು 1220, 1076, 897 ಮಕ್ಕಳಿಗೆ ದಡಾರ ಲಸಿಕೆ ನೀಡಲಾಯಿತು. 


ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ 1991-92, 1992-93, 1993-94 ರಲ್ಲಿ ಕ್ರಮವಾಗಿ 45,490, 
46,439 ಮತ್ತು 34,942 ಹಾಗೂ ಚಿಕಿತ್ಸೆ ಪಡೆದ ಒಳರೋಗಿಗಳ ಸಂಖ್ಯೆ 5,062, 5,765 ಮತ್ತು 4,409; ಆಸ್ಪತ್ರೆಯಲ್ಲಿ 
ನಡೆಸಿದ ಹೆರಿಗೆಗಳು 1,364, 1,421 ಮತ್ತು 1,345; ಶಸ್ತ್ರ ಸಾ 464, 674 ಮತ್ತು 571; ಮತ್ತು ತೆಗೆದ ಎಕ್ಷರೆಗಳು 
40, 218 ಮತ್ತು 120 ಆಗಿವೆ. 


ಜಗ್‌ ಸಭೆಯ ಅಲೋಪಧಿಕ್‌ ದವಾಖಾನೆ | 


ಧಾರವಾಡದ ಬಸ್‌ ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ನಗರದ ಮಧ್ಯವರ್ತಿ ಸ್ಥಳದಲ್ಲಿ ಇರುವ ಮಹಾನಗರ ಸಭೆಯ ಆಸ್ಪತ್ರೆಯು 
1931ರಲ್ಲಿ ಪ್ರಾರಂಭಗೊಂಡಿತು. ಸ್ವಂತ ಕಟ್ಟಡ ಹೊಂದಿರುವ ಈ ಆಸ್ಪತ್ರೆಯು 48 ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದ್ದು 
ಆಧುನಿಕ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಹೆರಿಗೆ ವಿಭಾಗ ಹಾಗೂ ಕುಟುಂಬ ಕಲ್ಯಾಣ ಆರೋಗ್ಯ 
ಕೇಂದ್ರಗಳು ಇದ್ದು ಆಸ್ಪತ್ರೆಯ ಅಧೀನಕ್ಕೆ ಒಳಪಟ್ಟಂತೆ ಕಾರ್ಯನಿರ್ವಹಿಸುತ್ತಿವೆ. ಕ್ಷ ಕಿರಣ, ರಕ್ತ ಮೂತ್ರ ತಪಾಸಣಾ 
ಪ್ರಯೋಗಾಲಯಗಳ ಸೌಲಭ್ಯಗಳು ಸಹ ಆಸ್ಪತ್ರೆಯಲ್ಲಿ ಲಭ್ಯ ಇವೆ. 


ಶಸ್ತ್ರ ಚಿಕಿತ್ಸಕರು ಆಸ್ಪತ್ರೆಯ ಪ್ರಧಾನ ವೈದ್ಯಾಧಿಕಾರಿಗಳಾಗಿದ್ದು ಅವರ ನೆರವಿಗೆ ಇಬ್ಬರು ಪುರುಷ ಹಾಗೂ ಇಬ್ಬರು ಮಹಿಳಾ 
ವೈರ್ಯಾಧಿಕಾರಿಗಳು, ಒಬ್ಬರು ಔಷಧ ಮಿಶ್ರಕರು, ಇಬ್ಬರು ಪ್ರಯೋಗಾಲಯ ತಂತ್ರಜ್ಞರು, ಒಬ್ಬರು ದಾದಿಯರು, ಐದು ಜನ 
ಎ.ಎನ್‌.ಎಮ್‌. ಹಾಗೂ ಇನ್ನಿತರ ಸಿಬ್ಬಂದಿ ಇದೆ. ಆಸ್ಪತ್ರೆಯ ಕ್ಷೇತ್ರಮಿತಿಯಲ್ಲಿ ಇನ್‌ಪ್ಲೂಎಂಜಾ, ಅತಿಸಾರ, ರೋಗಗಳು ಹೆಚ್ಚಾಗಿ 
ಕಂತು ಬರುತ್ತಿದ್ದು ಇಂಥ ರೋಗಿಗಳಿಗೆ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರೆಯುತ್ತಿದೆ. 1990-91 ಮತ್ತು 1991-92ರಲ್ಲಿ ಚಿಕಿತ್ಸೆ 
ಪತೆದ ಹೊರರೋಗಿಗಳ ಸಂಖ್ಯೆ ಕ್ರಮವಾಗಿ 45,249 ಮತ್ತು 43,369 ಆಗಿದ್ದು ಒಳರೋಗಿಗಳ ಸಂಖ್ಯೆ 1,905 ಮತ್ತು 1,219 
ಆಗುತ್ತದೆ. ಇದೇ ಅವಧಿಯಲ್ಲಿ ಪ್ರಸೂತಿಕಾ ಚಿಕಿತ್ಸೆ ಪಡೆದವರ ಸಮಖ್ಯೆ 1,657 ಮತ್ತು 1,519; ನಡೆಸಲ್ಪಟ್ಟ ಶಸ್ತ್ರ ಚಿಕಿತ್ಸೆಗಳು 
G8 ಮತ್ತು 558, ತೆಗೆದ ಕ್ಷ-ಕಿರಣಗಳು ಹಾಗೂ ಸ್ಕೀನಿಂಗ್‌ಗಳು 3 ಮತ್ತು 1 ಹಾಗೂ 19 ಮತ್ತು 14, ಚಿಕಿತ್ಸೆ ಪಡೆಯುತ್ತಿರುವ 
ಕ್ಷಯ ರೋಗಿಗಳು ಸಂಖ್ಯೆ 7. ಮತ್ತು 5 ಆಗಿರುತ್ತದೆ. ಹಾಗೂ ಇದೇ ಅವಧಿಯಲ್ಲಿ ಕುಟುಂಬ ಯೋಜನಾ ಕಾರ್ಯಕ್ರಮದಡಿಯಲ್ಲಿ 
ನಡೆಸಿದ ವ್ಯಾಸಕ್ಟಮಿ ಶಸ್ತ್ರ ಚಿಕಿತ್ಸೆಗಳು 2 ಮತ್ತು 1, ಟ್ಯೂಬೆಕ್ಟಮಿ ಶಸ್ತ್ರ ಚಿಕಿತ್ಸೆಗಳು ಹಾಗೂ ಉದರದರ್ಶಕ ಚಿಕಿತ್ಸೆಗಳು 638 ಮತ್ತು 
604; ವಂಕಿ ಧಾರಣೆಗಳು 194 ಮತ್ತು 200 ಆಗಿರುತ್ತವೆ. ಮಹಿಳೆಯರ ಹಾಗೂ ಮಕ್ಕಳ ಆರೋಗ್ಯ ಕಾರ್ಯಕ್ರಮದಡಿ ನೀಡಲಾದ 
ಸೋಗ ನಿರೋಧಕ ಡಿಪಿಟಿ ಚುಚ್ಚುಮದ್ದುಗಳು 2,878 ಮತ್ತು 1,437, ಡಿಟಿ ಚುಚ್ಚುಮದ್ದು 1,657 ಮತ್ತು 1,615 ಟಿಟಿ 
ಚುಚ್ಚುಮದ್ದು 4377 ಮತ್ತು 2,896; ಪೊಲಿಯೋ ನಿರೋಧಕ 2,878 ಮತ್ತು 1,437 ಆಗಿವೆ. ಬಸ್‌ ನಿಲ್ದಾಣಕ್ಕೆ ಹತಿರವಾದ 
ಕಾರಣ ಸುತ್ತು ಮುತ್ತಲಿನ ಗ್ರಾಮೀಣ ಜನರಿಗೆ ಈ ಸುಸಜ್ಜಿತ ಆಸ್ಪತ್ರೆ ಬಹಳ ಪ್ರಯೋಜನಕಾರಿ ಎನಿಸಿದೆ. 


ಲೂರ್ಧ್‌ ಮಾತೆಯ ಧರ್ಮಾರ್ಥ ಆಸ್ಪತ್ರೆ 


ಲೂರ್ಧ್‌ ಮಾತೆಯ ಧರ್ಮಾರ್ಥ ಆಸ್ಪತ್ರೆಯು ಧಾರವಾಡದಲ್ಲಿ 1972ರಲ್ಲಿ ಸ್ಥಾಪನೆಗೊಂಡಿತು. ಸ್ವಂತ ಕಟ್ಟಡ ಹೊಂದಿರುವ 
ಈ ಆಸ್ಪತ್ರೆಯು 75 ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದೆ. ಇದು ಒಂದು ಜನರಲ್‌ ಆಸ್ಪ ಸ್ಪತ್ರೆ ಆಗಿದ್ವು ಹೆರಿಗೆ ವಿಭಾಗ ಹಾಗೂ 


ಪ್ರಯೋಗ ಶಾಲೆಗಳನ್ನು ಹೊಂದಿದೆ. 1978ರಲ್ಲಿ ಎಕ್ಷರೇ ಘಟಕ ಹಾಗೂ 1989ರಲ್ಲಿ ಆಲ್ಫಾಸೌಂಡ ಸ್ಕಾನಿಂಗ್‌ ಸೌಲಭ್ಯಗಳನ್ನು 


ಈ ಆಸ್ಪತ್ರೆ ಪಡೆಯಿತು. ಸಾಮಾನ್ಯ ಶಸ್ತ್ರ ಚಿಕಿತ್ಸೆ ಕಣ್ಣನ ಶಸ್ತ್ರ ಚಿಕಿತ್ಸೆ ಕೀಲು, ಮೂಳೆ ಶಸ್ತ್ರಚಿಕಿತ್ಸೆ ಮತ್ತು ಪ್ರಸವ ಸಂಬಂಧಿ ಶ 
ಚಿಕಿತ್ಸೆ ಮುಂತಾದ ವಿಶೇಷ ಚಿಕಿತ್ಸಾ ಸೌಲಭ್ಯಗಳನ್ನು = ಆಸ್ಪತ್ರ ಒದಗಿಸುತ್ತದೆ. ಮೂವರು ಶಸ್ತ್ರ ತಜ್ಞರು, ಒಬ್ಬರು ಹೃದಯ ಯೋಗ 


808 ಧಾರವಾಡ ಜಿಲ್ಲೆ 


ತಜ್ಞರು ಇಬ್ಬರು ಮಕ್ಕಳ ರೋಗ ತಜ್ಞರು, ಒಬ್ಬರು ಪ್ರಸವ ತಜ್ಞರು ಮತ್ತು ಮೂವರು ಸಾಮಾನ್ಯ ವೈದ್ಯರು ಹೀಗೆ ಆಸ್ಪತ್ರೆಯು 
ಗೌರವ ವೈದ್ಯ ವೃಂದದ ಸೇವೆಯನ್ನು ನೀಡುತ್ತಿದೆ. 

1992ರಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ 22,874 ಆಗಿದೆ. ಅದರಂತೆ 1993 ಹಾಗೂ 1984 
ಈ ಸಾಲಿನಲ್ಲಿ ಚಿಕಿತ್ಸೆ ಪಡೆದ ಹೊರ ಹಾಗೂ ಒಳರೋಗಿಗಳ ಸಂಖ್ಯೆಗಳು ಕ್ರಮವಾಗಿ 27,604 ಮತ್ತು 5,046 ಹಾಗೂ 2),205 
ಮತ್ತು 4,579 ಆಗಿರುತ್ತದೆ. 1992 ಹಾಗೂ 1993ರಲ್ಲಿ ಪ್ರಸೂತಿಕಾ ಚಿಕಿತ್ಸೆ ಪಡೆದವರ ಚಿಕಿತ್ಸೆ ಕ್ರಮವಾಗಿ 412 ಹಾಗೂ 363 
ಆಗಿರುತ್ತದೆ. ಇದೇ ಅವಧಿಯಲ್ಲಿ (1993) ನಡೆಸಲ್ಪಟ್ಟ ಶಸ್ತ್ರ ಚಿಕಿತ್ಸೆಗಳ ಮುಖ್ಯ (ಮೇಜರ್‌) 406 ಹಾಗೂ ಸಣ್ಣ (ಮೈನರ) 436 
ಆಗಿವೆ. 1992 ಮತ್ತು 1993ರಲ್ಲಿ ತೆಗೆದ ಎಕ್ಸರೆಗಳು 2,634 ಮತ್ತು 2,009 ಆಗಿದ್ದು ಇದೇ ಅವಧಿಯಲ್ಲಿ ಚಿಕಿತ್ಸೆ ಪಡೆರ ಕ್ಷಯ 
ರೋಗಿಗಳ ಸಂಖ್ಯೆ 213 ಮತ್ತು 222 ಆಗಿರುತ್ತಾರೆ. ಲಸಿಕಾ ಕಾರ್ಯಕ್ರಮದಡಿಯಲ್ಲಿ 1993ರಲ್ಲಿ ಆಸ್ಪತ್ರೆ ನೀಡಿದ ರೋಗ ನಿಸೋಧಕ 
ಲಸಿಕೆಗಳ ಕ್ರಮವಾಗಿ ಡಿಪಿಟಿ 585; ಟಿಟಿ 948; ಬಿಸಿಜಿ 245, ದಡಾರ 138 ಆಗಿರುತ್ತದೆ. ಸ್ವಾಭಾವಿಕ ಮಿತ ಸುತಾನದ 
ವಿಧಾನಗಳನ್ನು ಜನರಿಗೆ ಆಸ್ಪತ್ರೆ ಸಿಬ್ಬಂದಿ ತಿಳಿಯಪಡಿಸುವುದಲ್ಲದೆ ವಿಧಾನಗಳನ್ನು ಪ್ರೋತ್ಸಾಹಿಸುತ್ತಿದೆ. ಧಾರವಾಡದ ಈ ಮಿಶನ್‌ 
ಆಸ್ಪತ್ರೆ ಜೆಲ್ಲೆಯಲ್ಲಿ “ಜರ್ಮನ ಆಸ್ಪತ್ರೆ' ಹೆಸರಿನಿಂದ ಜನಪ್ರಿಯತೆಯನ್ನು ಪಡೆದಿದೆ. 


ರೇಲ್ವೆ ಆಸ್ಪತ್ರೆ 


ರೇಲ್ವೆ ಆಸ್ಪತ್ರೆ (ದಕ್ಷಿಣ ಮಧ್ಯ ರೇಲ್ವೆ) ಹುಬ್ಬಳ್ಳಿಯಲ್ಲಿ ಪ್ರಾರಂಭಗೊಂಡಿದ್ದು 1962ರಲ್ಲಿ ಈ ಆಸ್ಪತ್ರೆಯು ಹೊಸ ಚಟ್ಟಡ 
ಸಂಕೀರ್ಣಕ್ಕೆ ವರ್ಗಾಯಿಸಲ್ಪಟ್ಟಿತು. ಪ್ರಾರಂಭದಲ್ಲಿ 49 ಹಾಸಿಗೆಗ ” ಈ ಆಸ್ಪತ್ರೆ ಪ್ರಸ್ತುತ 174 ಹಾಸಿಗೆಗಳ ಸಾಮರ್ಥ್ಯ ಹೊಂದಿದ್ದು 
ಮಹಿಳಾ ವಾರ್ಡ್‌, ಸರ್ಜಿಕಲ್‌ ವಾರ್ಡ್‌, ಮಕ್ಕಳ ವಿಭಾಗ, ಜನರಲ್‌ ವಾರ್ಡ್‌, ಐಸೋಲೇಸ್‌ನ್‌ ವಾರ್ಡ್‌, ಕ್ಷಯರೋಗ ವಿಭಗ, 
ತುರ್ತು ಚಿಕಿತ್ಸಾ ವಿಭಾಗ, ಕ್ಷ ಕಿರಣ ಘಟಕ ಹಾಗೂ ಪ್ರಯೋಗಾಲಯಗಳನ್ನು ಹೊಂದಿದೆ. ಹಿರಿಯ ವೈದ್ಯಕೀಯ ಅಧೀಕ್ಷಕು 
ಆಸ್ಪತ್ರೆಯ ಮುಖ್ಯಸ್ಥರಿದ್ದು ಇವರು ಹುಬ್ಬಳ್ಳಿ ರೇಲ್ವೆ ವಿಭಾಗದ ಮುಖ್ಯಾಧಿಕಾರಿಗಳು ಸಹ ಆಗಿದ್ದಾರೆ. ಎಕ್ಷರೇ ಸ್ಕ್ರೀನಿಂಗ್‌, ಇಸಿಜಿ, 
ಇಇಜಿ, ಯು ಎಸ್‌ ಜಿ, ಟ್ರೆಡ್‌ಮೀಲ್‌ ಸೌಲಭ್ಯಗಳು ಆಸ್ಪತ್ರೆಯಲ್ಲಿ ದೊರೆಯುತ್ತವೆ. ಹೃದಯ ಚಿಕಿತ್ಸೆ, ಕಣ್ಣು ಚಿಕಿತ್ಸೆ, ಕಣ್ಣು ಏ 
ಗಂಟಲು ಚಿಕಿತ್ತೆ ಸ್ತಿರೋಗ ಚಿಕಿತ್ತೆ ಶಸ್ತ್ರ ಚಿಕಿತ್ಸೆ, ಮಕ್ಕಳ ರೋಗ ಚಿಕಿತ್ಸೆ ಮುಂತಾದ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಇವೆ. 


1992-93 ಹಾಗೂ 1993-94ರಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ ಕ್ರಮವಾಗಿ 2,13,448 ಮತ್ತು 4,12,871 
ಚಕಿತ್ಸೆ ಪಡೆದ ಒಳರೋಗಿಗಳು 4,519 ಮತ್ತು 4,460; ಪ್ರಸೂತಿಕಾ ಚಿಕಿತ್ಸೆಗಳು 319 ಮತ್ತು 282; ನಡೆಸಿದ ಶಸ್ತ್ರ ಚಿಕಿತ್ಸೆಗಳ 
1,671 ಮತ್ತು 749; ತೆಗೆದ ಎಕ್ಷರೇಗಳು 10,274 ಮತ್ತು 10,373, ಚಿಕಿತ್ಸೆ ನೀಡಿದ ಕ್ಷಯರೋಗಿಗಳ ಸಂಖ್ಯೆ 572 ಮತ್ತ 
176;ಕುಷ್ಠರೋಗಿಗಳು 5ಮತ್ತು 4 ಆಗಿರುತ್ತದೆ. ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ 1991-92, 1992-93, 1993-94 
ವ್ಯಾಸಕ್ಟಮಿ ಶಸ್ತ್ರ ಚಿಕಿತ್ಸೆಗಳು 36, 27 ಮತ್ತು 26, ಟ್ಯೂಬೆಕ್ಟಮಿಗಳು 395, 329 ಮತ್ತು 277; ಹಾಗೂ ವಂಕಿಧಾರಣೆ ಪ್ರಕರಣಗಳು 
170, 160 ಮತ್ತು 148. ತಾಯಂದಿರ ಮಕ್ಕಳ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಮೇಲಿನ ಅವಧಿಯಲ್ಲಿ ಸಾಧಿಸಿದ ಪ್ರಗತಿ 
ಡಿಪಿಟಿ 3,365, 2,716 ಮತ್ತ 1,278; ಡಿಟಿ 1,108, 1,003 ಮತ್ತು 643; ಟಿಟಿ ತಾಯಂದಿರಿಗೆ 1,802, 1,422 ಮತ್ತು 
855; ಟಿಟಿ ಮಕ್ಕಳಿಗೆ 1,515, 3,565 ಮತ್ತು 2,416; ಪೋಲಿಯೋ 3,308, 2,716 ಮತ್ತು 691; 681, 526 ಮತ್ತು 
1,278 ಆಗಿರುತ್ತದೆ. 


ವಿವೇಕಾನಂದ ಜನರಲ್‌ ಆಸ್ಪತ್ರೆ 


ವಿವೇಕಾನಮದ ಜನರಲ್‌ ಆಸ್ಪತ್ರೆಯ 1920ರಲ್ಲಿ ಹೆಣ್ಣು ಮಕ್ಕಳ ದವಾಖಾನೆಯೆಂದು ಇಂಡಿಯನ್‌ ವಿಮೆನ್ಸ್‌ ಏಡ್ಸ್‌ 
ಸೊಸೈಟಿಯವರಿಂದ ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ಸ್ಥಾಪಿಸಲ್ಪಟ್ಟಿತು. 1982 ರಲ್ಲಿ ಈಗಿರುವಂತೆ ವಿವೇಕಾನಂದ ಜನರಲ್‌ 
ಆಸ್ಪತ್ರೆ ಎಂದು ನಾಮಕರಣಗೊಂಡಿತು. 68 ಹಾಸಿಗೆಗಳ ಸಾಮರ್ಥ್ಯ ಪಡೆದ ಈ ಆಸ್ಪತ್ರೆ ಸರ್ಜರಿ, ಡಯಾಬಿಟಿಸ್‌, ತುರ್ತು ಚಿಕಿತ್ಸೆ 
ಯಂಥ ವಿಶೇಷ ಸೌಲಭ್ಯಗಳನ್ನು ಹೊಂದಿದೆಯಲ್ಲದೆ, ಸರ್ಜರಿ, ಮೆಡಿಸಿನ್‌, ಇನ್‌ಕ್ಯೂಬೇಟರ್ಸ್‌, ಎಕ್ಷರೇ, ಡಯಲಿಸಿಸ್‌, ಇ ಇ 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 809 


ಜಿ, ಪ್ರಯೋಗಾಲಯ, ಬ್ಲಡ್‌ ಬ್ಯಾಂಕ್‌ ಮುಂತಾದ ಸವಲತ್ತುಗಳನ್ನು ಸಹ ಹೊಂದಿದೆ. ಗೌರವ ಮುಖ್ಯ ವೈದ್ಯಾಧಿಕಾರಿಗಳು ಮಹಿಳಾ 
ವೈದ್ಯಾಧಿಕಾರಿಗಳು ಹಾಗೂ ಸಹಾಯ ವೈದ್ಯಾಧಿಕಾರಿಗಳಲ್ಲದೆ ಇತರ ಸಹಾಯಕ ಸಿಬ್ಬಂದಿ ಇದೆ. 1992-93, 1993-94ನೇ ಸಾಲಿನಲ್ಲಿ 
ಹೊರರೋಗಿಗಳಾಗಿ ಚಿಕಿತ್ಸೆ ಪಡೆದವರ ಸಂಖ್ಯೆ ಕ್ರಮವಾಗಿ 7,569 ಹಾಗೂ 8,062; ಒಳರೋಗಿಗಳ ಸಂಖ್ಯೆ 1,845 ಹಾಗೂ 
1,915; ಪ್ರಸೂತಿ ಚಿಕಿತ್ಸೆಗಳು 104 ಮತ್ತು 120; ನಡೆಸಲ್ಪಟ್ಟ ಶಸ್ತ್ರ ಚಿಕಿತ್ಸೆಗಳು 737 ಮತ್ತು 800;'ತೆಗೆದ ಎಕ್ಸರೇಗಳು ಹಾಗೂ 
ಸ್ತ್ರೀನಿಂಗ್‌ಗಳು 201 ಮತ್ತು 292; ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳಡಿಯಲ್ಲಿ 1993-94ರಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರ ಚಿಕಿತ್ಸೆಗಳು 
6 ಹಾಗೂ ವಂಕಿಧಾರಣೆಗಳು 12. 


ಎಮ್‌.ಜಿ.ಎಮ್‌.ಕ್ಚಯ ಮತ್ತು ಎದೆರೋಗ ಆಸ್ಪತ್ರೆ ಗದಗ 


ಮಹಾತಾಗಾಂಧಿ ಸಾಧಕ ಕ್ಷಯ ಮತ್ತು ಎದೆರೋಗ ಆಸ್ಪತ್ರೆ ಮಲಸಮುದ್ರ, ಗದಗ 1959ರಲ್ಲಿ ಖಾಸಗಿ ಸಂಸ್ಥೆ ಆಗಿ 
ಸ್ಥಾಪನೆಯಾಯಿತು; ನಂತರ 1967ರಲ್ಲಿ ಸರ್ಕಾರವು ಆಸ್ಪತ್ರೆಯ ಆಡಳಿತವನ್ನು ವಹಿಸಿಕೊಂಡು, ಆಸ್ಪತ್ರೆಯ ಹಾಸಗೆಗಳ ಸಾಮರ್ಥ್ಯವನ್ನು 
22 ರಿಂದ 62ಕ್ಕೆ ಹೆಚ್ಚಿಸಿತು. ಆಸ್ಪತ್ರೆಗೆ ಸ್ವಂತ ಕಟ್ಟಡವಿದ್ದು 53 ಎಕರೆಯ ನಿವೇಶನವಿದೆ. ಗದುಗಿನಿಂದ 5 ಕಿ.ಮೀ ದೂರದಲ್ಲಿಯ 
ಈ ಆಸ್ಪತ್ರೆ ಧಾರವಾಡ ಜಿಲ್ಲೆಯಷ್ಟೇ ಅಲ್ಲದೆ, ರಾಯಚೂರು ಬಳ್ಳಾರಿ, ವಿಜಾಪುರ ಜಿಲ್ಲೆಯ ಜನರಿಗೂ ಚಿಕಿತ್ಸೆ ಸೌಲಭ್ಯ 
ದೊರಕಿಸಿಕೊಡುತ್ತಿದೆ. ಕ್ಷಯ ರೋಗಿಗಳಿಗೆ ಇದು ಒಂದು ಮಾದರಿ ಆಸ್ಪತ್ರೆ ಎನಿಸಿದೆ. ಕ್ಷಯ ರೋಗ ತಜ್ಞರು, ಶಸ್ತ್ರ ಚಿಕಿತ್ಸಕರು, 
ನೇತ್ರ ತಜ್ಞಧು ಮತ್ತು ಚಿಕ್ಕಮಕ್ಕಳ ತಜ್ಞರು ಈ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರು. 1990-92ರವರೆಗಿನ ಚಿಕಿತ್ಸೆ ಪಡೆದ ಕ್ಷಯ 
ರೋಗಿಗಳ ಸಂಖ್ಯೆ 2,593 ಆಗಿದೆ. ಇದೇ ಅವಧಿಗೆ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ 2,336, ಹಾಗೂ ಒಳರೋಗಿಗಳ 
ಸಂಖ್ಯೆ 1,095; ತೆಗೆದ ಕ್ಷ ಕಿರಣಗಳು 1,363, ಸ್ವೀನಿಂಗ್‌ಗಳು 11,195 ಆಗಿರುತ್ತವೆ. 


ಸಾರ್ವಜನಿಕ ಆಸ್ಪತ್ರೆ ಗದಗ 


ಸಾರ್ವಜನಿಕ ಆಸ್ಪತ್ರೆ, ಗದಗ ಇದು ನಗರ ಸಭೆಯ ದವಾಖಾನೆಯಾಗಿ 1864ರಲ್ಲಿ ಪ್ರಾರಂಭಗೊಂಡು ನಂತರ 1975ರಲ್ಲಿ 
ಕಾಟೇಜ್‌ ಆಸ್ಪತ್ರೆಯಾಗಿ ಮಾರ್ಪಾಡಾಯಿತು. 1982-83ರಲ್ಲಿ ಸಾರ್ವಜನಿಕ ಆಸ್ಪತ್ರೆಯಾಗಿ ಮತ್ತೆ ಪರಿವರ್ತನೆಗೊಂಡಿತು. ಎಲ್ಲ 
ರೀತಿಯ ಆಧುನಿಕ ಸೌಕರ್ಯಗಳನ್ನು ಈ ಆಸ್ಪತ್ರೆ ಹೊಂದಿದ್ದು ವಿಶೇಷ ಚಿಕಿತ್ಸಾ ಸೌಲಭ್ಯಗಳನ್ನು ಹೊಂದಿದೆ. ಆಸ್ಪತ್ರೆಯ ಆಡಳಿತಕ್ಕೆ 
ಒಳಪಟ್ಟಂತೆ ಡಿ ಎಂ ಎಂ ಹೆರಿಗೆ ವಿಭಾಗ, ಬಾಣಂತಿ ಸೇವಾ ಕೇಂದ್ರ, ಕುಟುಂಬ ಕಲ್ಯಾಣ ಕೇಂದ್ರ ಹಾಗೂ ಕುಷ್ಠರೋಗ ಚಿಕಿತ್ಸಾ 
ಕೇಂದ್ರಗಳು ಇವೆ. ಆಸ್ಪತ್ರೆಯಲ್ಲಿ ದೊರೆಯುವ ವಿಶೇಷ ಸವಲತ್ತುಗಳೆಂದರೆ ಹೃದಯ ಚಿಕಿತ್ಸೆ, ಅರಿವಳಿಕೆ ವಿಭಾಗ, ಸಾಮಾನ್ಯ ಶಸ್ತ್ರ 
ಚಿಕಿತ್ಸೆ, ಎಲುಬು ಕೀಲುಗಳ ಚಿಕಿತ್ಸೆ, ದಂತ ಚಿಕಿತ್ಸೆ ಹಾಗೂ ಸ್ಪಿರೋಗ ಚಿಕಿತ್ಸೆ ಮುಂತಾದವು. ಪ್ರತೀ ವಿಭಾಗಕ್ಕೂ ತಜ್ಞ ವೈದ್ಯರ 
ಸೇವೆಯನ್ನು ಒದಗಿಸಲಾಗಿದೆ. ಎಕ್ಷರೇ ಸೌಲಭ್ಯವನ್ನು ಸಹ ಈ ಆಸ್ಪತ್ರೆಯು ಹೊಂದಿದೆ. 


ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿ 1990-91 ರಿಂದ 93-94ರವರೆಗಿನ 4 ವರ್ಷಗಳಲ್ಲಿ ಪ್ರತಿ 136, 941, 1,456 
ಮತ್ತು 1,057 ಟ್ಯೂಬೆಕ್ಟಮಿ ಶಸ್ತ್ರ ಚಿಕಿತ್ಸೆಗಳು ಹಾಗೂ 189, 413, 625 ಮತ್ತು 478 ವಂಕಿಧಾರಣೆ ಮಾಡಿಸಲಾಗಿದೆ. ಇದೇ 
ಅವಧಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕ್ಷಯರೋಗಿಗಳ ಸಂಖ್ಯೆಯು ಕ್ರಮವಾಗಿ 192, 173, 151, ಮತ್ತು 191, ನಡೆಸಲ್ಪಟ್ಟ ಒಟ್ಟು 
ಸಣ್ಣ ಹಾಗೂ ದೊಡ್ಡ ಶಸ್ತ್ರ ಚಿಕಿತ್ಸೆಗಳು 1,336, 1,270, 1,890 ಮತ್ತು 1,569, ಹಾಗೂ ತೆಗೆಯಲ್ಪಟ್ಟ ಎಕ್ಸರೇಗಳು. 2,074, 
2,236, 4,723 ಮತ್ತು 6,152 ಆಗಿರುತ್ತವೆ. ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಹೊರ ರೋಗಿಗಳ ಸಂಖ್ಯೆ ಕ್ರಮವಾಗಿ 
1,29,198, 1,32,019, 1,32,020ಮತ್ತು 1,51,340; ಒಳರೋಗಿಗಳ ಸಂಖ್ಯೆ 3,010, 3,240, 3,249 ಮತ್ತು 5,571; 
ಹಾಗೂ ಅದೇ ಅವಧಿಯಲ್ಲಿ ನಡೆದ ಪ್ರಸೂತಿಗಳು 1,565, 1,469, 1,417 ಮತ್ತು 1,518 ಆಗಿರುತ್ತವೆ. 1990-91 ಮತ್ತು 
1991-92ರ ಅವಧಿಗೆ ಚಿಕಿತ್ಸೆ ಪಡೆಯುತ್ತಿರುವ ಕುಷ್ಠರೋಗಿಗಳು 69 ಮತ್ತು 133 ಆಗಿವೆ. 


810 ಧಾರವಾಡ ಜಿಲ್ಲೆ 


ಸಾರ್ವಜನಿಕ ಆಸ್ಪತೆ, ಹಾವೇರಿ 


ಸಾರ್ವಜನಿಕ ಆಸ್ಪತ್ರೆ ಹಾವೇರಿಯು ಪ್ರಾರಂಭದಲ್ಲಿ ಮುನಿಸಿಪಲ್‌ ಡಿಸ್‌ಪೆನ್ನರಿ ಎಂದು 1878ರಲ್ಲಿ ಸ್ಥಾಪನೆಯಾಯಿತು. 
ನಂತರದಲ್ಲಿ ಕಾಟೇಜ ಆಸ್ಪತ್ರೆಯಾಗಿ ಪರಿವರ್ತನೆಗೊಂಡು 1962ರಲ್ಲಿ ಈ ಆಸ್ಪತ್ರೆಯ ಹೊಸ ಕಟ್ಟಡ ನಿರ್ಮಾಣಗೊಂಡು, ಅದೇ 
ವರ್ಷ ಆಸ್ಪತ್ರೆ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟು, ಸಾರ್ವಜನಿಕ ಆಸ್ಪತ್ರೆ ಆಗಿ ಬದಲಾವಣೆಗೊಂಡಿತು. ಪ್ರಸ್ತುತ ಆಸ್ಪತ್ರೆಯು 66 
ಹಾಸಿಗೆಗಳ ಸಾಮರ್ಥ್ಯ (ಬಾಣಂತಿ ಸೇವಾ ಕೇಂದ್ರಕ್ಕೆ ಒಳಪಟ್ಟಂತೆ 6 ಹಾಸಿಗೆ ಸೇರಿ) ಪಡೆದಿದ್ದು ಎಕ್ಷರೇ ಹಾಗೂ ಸ್ಥಿನಿಂಗ್‌ 
ಸೌಲಭ್ಯಗಳನ್ನು ಪಡೆದಿದೆ. ನೇತ್ರ ಚಿಕಿತ್ಸೆ, ಶಸ್ತ್ರ ಚಿಕಿತ್ಸೆ, ಹೃದಯ ರೋಗಗಳ ಚಿಕಿತ್ಸೆ ಮತ್ತು ಸ್ತ್ರೀರೋಗ ಚಿಕಿತ್ಸೆ ಮುಂತಾದ ವಿಭಾಗಗಳನ್ನು 
ಹೊಂದಿದ್ದು ತಜ್ಞ ವೈದ್ಯರ ಸೇವೆಯನ್ನು ನೀಡುತ್ತಿದೆ. ಆಸ್ಪತ್ರೆ ಆಡಳಿತಕ್ಕೆ ಒಳಪಟ್ಟಂತೆ ಕುಟುಂಬ ಕಲ್ಯಾಣ ಕೇಂದ್ರ, ತಾಯಂದಿರ 
ಮಕ್ಕಳ ಆರೋಗ್ಯ ಕೇಂದ್ರ (ಏಪಿಸಿ), ಕ್ಷಯ ರೋಗ ನಿಯಂತ್ರಣಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ. 


ಆಸ್ಪತ್ರೆಯಲ್ಲಿ 1990-91, 91-92, 92-93 ವರ್ಷಗಳಲ್ಲಿ ಚಿಕಿತ್ಸೆ ಪಡೆದ ಹೊರ ರೋಗಿಗಳ ಸಂಖ್ಯೆ ಕ್ರಮವಾಗಿ 1,25,626, 
1,33,928 ಮತ್ತು 1,27,878; ಚಿಕಿತ್ಸೆ ಪಡೆದ ಒಳ ರೋಗಿಗಳ ಸಂಖ್ಯೆ ಕ್ರಮವಾಗಿ 3,572, 3,772 ಮತ್ತು 3,997; 
ಪ್ರಸೂತಿಕಾ ಚಿಕಿತ್ಸೆ ' ಪಡೆದವರ ಸಂಖ್ಯೆಯು 425, 454 ಮತ್ತು 464; ನಡೆಸಲ್ಪಟ್ಟ ಶಸ್ತ್ರ ಚಿಕಿತ್ಸೆಗಳು 623, 694 ಮತ್ತು 376; 
ಆಸ್ಪತ್ರೆಯಲ್ಲಿ ತೆಗೆಯಲಾದ ಎಕ್ಸರೇಗಳು 4491, 4542 ಮತ್ತು 4887; ಹಾಗೂ ತೆಗೆದ ಸ್ಥಿನಿಂಗ್‌ಗಳು 69,161 ಹಾಗೂ 129 
ಆಗಿವೆ. 


ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ 1990-91, 91-92, 92-93ರಲ್ಲಿ ನಡೆಸಲ್ಪಟ್ಟ ಟ್ಯೂಬೆಕ್ಟಮಿ ಶಸ್ತ್ರ. ಚಿಕಿತ್ಸೆಗಳು 
ಕ್ರಮವಾಗಿ 353,309 ಹಾಗೂ 365 ಹಾಗೂ ವಂಕಿಧಾರಣೆ 254, 279 ಹಾಗೂ 232 ಆಗಿದೆ. ಇದೇ ಅವಧಿಯಲ್ಲಿ ಆಸ್ಪತ್ರೆಯಲ್ಲಿ 
ಚಿಕಿತ್ಸೆ ಪಡೆದ ಕ್ಷಯರೋಗಿಗಳ ಸಂಖ್ಯೆ 334, 432 ಹಾಗೂ 263 ಆಗಿರುತ್ತದೆ. 


ಸಾರ್ವಜನಿಕ ಆಸ್ಪತ್ರೆ, ನವಲಗುಂದ 


ಸಾರ್ವಜನಿಕ ಆಸ್ಪತ್ರೆ ನವಲಗುಂದವು 1953ರಲ್ಲಿ ಪ್ರಾರಂಭಗೊಂಡಿತು. 1959ರಲ್ಲಿ ವಿಸ್ತರಣೆಗೊಂಡಿತು. ಇದು ಪ್ರಾರಂಭದಲ್ಲಿ 
ನಗರ ಸಭೆ ಆಸ್ಪತ್ರೆ ಆಗಿದ್ದು 1981ರಲ್ಲಿ ಸರ್ಕಾರ ಇದರ ಆಡಳಿತ ವಹಿಸಿಕೊಂಡಿತು. 18 ಹಾಸಿಗೆಗಳ ಸೌಲಭ್ಯ ಪಡೆದ ಈ ಆಸ್ಪತ್ರೆ 
ಕ್ಷ-ಕಿರಣ ಹಾಗೂ ಹೆರಿಗೆ ವಿಭಾಗಗಳನ್ನು ಹೊಂದಿದೆ. 


1992-93 ಹಾಗೂ 1993-94 ನೇ ಸಾಲಿನಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಹೊರ ರೋಗಿಗಳು ಕ್ರಮವಾಗಿ 29,355 
ಮತ್ತು 34;025, ಒಳರೋಗಿಗಳು 374 ಮತ್ತು 404 ಆಗಿರುತ್ತದೆ. ಇದೇ ಅವಧಿಗೆ ಪ್ರಸೂತಿಕಾ ಚಿಕಿತ್ಸೆ ಪಡೆದವರ ಸಂಖ್ಯೆಗಳು 
ಕ್ರಮವಾಗಿ 347 ಮತ್ತು 368; ಶಸ್ತ್ರ ಚಿಕಿತ್ಸೆ ಪಡೆದವರ ಸಂಖ್ಯೆ 150 ಮತ್ತು 200. ಚಿಕಿತ್ಸೆ ಪಡೆಯುತ್ತಿರುವ ಕ್ಷಯರೋಗಿಗಳ 
ಸಂಖ್ಯೆ 32 ಮತ್ತು 20; ಕುಷ್ಠ ರೋಗಿಗಳು 102 ಮತ್ತು 78 ಆಗಿವೆ. ಕುಟುಂಬ ಯೋಜನಾ ಕಾರ್ಯಕ್ರಮದಡಿಯಲ್ಲಿ 1991-92, 
1992-93, 1993-94ರಲ್ಲಿ ಆಸ್ಪತ್ರೆಯ ಸಾಧನೆ ಕ್ರಮವಾಗಿ ಟ್ಯೂಬೆಕ್ಟಮಿ ಹಾಗೂ ಉದರದರ್ಶಕ ಶಸ್ತ್ರ ಚಿಕಿತ್ಸೆಗಳು ಸೇರಿ 275, 
414 ಹಾಗೂ 580; ಹಾಗೂ ವಂಕಿಧಾರಣೆ ಪ್ರಕರಣಗಳು 15, 13 ಹಾಗೂ 15; ಆಗಿದೆ. 


ಸಾರ್ವಜನಿಕ ಆಸ್ಪತ್ರೆ, ರಾಣೆಬೆನ್ನೂರು 


ಸಾರ್ವಜನಿಕ ಆಸ್ಪತ್ರೆಯು 1937 ರಷ್ಟು ಪೂರ್ವದಲ್ಲಿಯೇ ಪುರಸಭೆ ಆಸ್ಪತ್ರೆಯಾಗಿ ರಾಣೆಬೆನ್ನೂರಿನಲ್ಲಿ ಪ್ರಾರಂಭಗೊಂಡಿತ್ತು. 
1982 ರಿಂದ ಸರ್ಕಾರ ಇದರ ಆಡಳಿತ ವಹಿಸಿದ ಮೇಲೆ ಸಾರ್ವಜನಿಕ ಆಸ್ಪತ್ರೆಯಾಗಿ ರೂಪುಗೊಂಡಿತು. ಪ್ರಾರಂಭಿಕವಾಗಿ 29 
ಹಾಸಿಗೆಗಳ ಈ ಆಸ್ಪತ್ರೆ ಪ್ರಸ್ತುತ 59 ಹಾಸಿಗೆಗಳ ಸಾಮರ್ಥ್ಯಪಡೆದಿದೆ. ಆಸ್ಪತ್ರೆಯ ಅಧೀನದಲ್ಲಿ ಒಂದು ನಗರ ಕುಟುಂಬ ಕಲ್ಯಾಣ 
ಕೇಂದ್ರ ಹಾಗೂ ರಾಷ್ಟ್ರೀಯ ಕುಷ್ಠರೋಗ ನಿವಾರಣಾ ಕೇಂದ್ರಗಳು ಇವೆ. ಸ್ಥಾನಿಕ ಸಂಸ್ಥೆಗಳಿಂದ ಇಲ್ಲಿ ನೇತ್ರ ಚಿಕಿತ್ಸೆ ಸೌಲಭ್ಯವನ್ನು 
ಒದಗಿಸಿ ಕೊಡಲಾಗುತ್ತಿದೆ. ; 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 811 


1992-1993ಹಾಗೂ 1993-94ರಲ್ಲಿ ಚಿಕಿತ್ಸೆ ಪಡೆದ ಒಳ ಹಾಗೂ ಹೊರ ರೋಗಿಗಳ ಸಂಖ್ಯೆಗಳು ಕ್ರಮವಾಗಿ 220/607 
ಹಾಗೂ 17,835/24,934 ಆಗಿರುತ್ತದೆ. ಇದೇ ಅವಧಿಗೆ ಪ್ರಸೂತಿಕಾ ಚಿಕಿತ್ಸೆ ಪಡೆದವರ ಸಂಖ್ಯೆ 360/375 ಆಗಿತ್ತು. ಹಾಗೂ 
ದಾಖಲಾದ ಕ್ಷಯ ಹಾಗೂ ಕುಷ್ಠರೋಗಗಳ ಸಂಖ್ಯೆಗಳು ಕ್ರಮವಾಗಿ 25/22 ಹಾಗೂ 21/23 ಆಗಿರುತ್ತದೆ. 


ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ 1991-92, 1992-93 ಹಾಗೂ 1993-94 ರಲ್ಲಿ ನಡೆಸಲ್ಪಟ್ಟ ಸಂತಾನಹರಣ 
ಚಿಕಿತ್ಸೆಗಳಾದ ಟ್ಯೂಬಕ್ಟಮಿ ಹಾಗೂ ಉದರ ದರ್ಶಕ ಶಸ್ತ್ರ ಚಿಕಿತ್ಸೆಗಳು ಸೇರಿ 354/371 ಹಾಗೂ 385 ಹಾಗೂ ವಂಕಿಧಾರಣೆ 
ಪ್ರಕರಣಗಳು ಕ್ರಮವಾಗಿ 197/141 ಹಾಗೂ 161 ಆಗಿರುತ್ತದೆ. | | 


ಸಾರ್ವಜನಿಕ ಆಸ್ಪತ್ರೆ, ಸವಣೂರು 


ಸಾರ್ವಜನಿಕ ಆಸ್ಪತ್ರೆ ಸವಣೂರು ಇದು ಪೂರ್ವದಲ್ಲಿ ತ್ಯಾಬ್ರಜ್‌ ಆಸ್ಪತ್ರೆ ಎಂಬ ಹೆಸರಿನಿಂದ 1893 ರಷ್ಟು ಹಿಂದೆಯೇ 
ಪ್ರಾರಂಭಗೊಂಡಿತು. ಇದು ಮುಂದೆ ಪಿಪಿಸಿ ಮತ್ತು ಸಿಎಚ್‌ಸಿ (ಸಮುದಾಯ ಆರೋಗ್ಯ ಕೇಂದ್ರ) ಸ್ಥಾನ ಸೌಲಭ್ಯಗಳನ್ನು 1986 
ಹಾಗೂ 1990 ರಲ್ಲಿ ಪಡೆದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳನ್ನು ಜನರಿಗೆ ಒದಗಿಸುತಿದೆ. ಪ್ರಾರಂಭದಲ್ಲಿ 8 
ಹಾಸಿಗೆಗಳ ಈ ಆಸ್ಪತ್ರೆ ಪ್ರಸ್ತುತ 40 ಹಾಸಿಗೆಗಳ ಸಾಮರ್ಥ್ಯ ಪಡೆದಿದೆ. 1992-93 ಮತ್ತು 1993-94ನೇ ಸಾಲಿನಲ್ಲಿ ಈ ಆಸ್ಪತ್ರೆ 
ಕ್ರಮವಾಗಿ 23,385 ಮತ್ತು 27,873 ಜನ ಹೊರರೋಗಿಗಳು 968 ಮತ್ತು 1,156 ಜನ ಒಳರೋಗಿಗಳು 324 ಮತ್ತು 358 
ಬಾಣಂತಿಯರು ಹಾಗೂ 48 ಮತ್ತು 63 ಜನ ಕ್ಷಯ ರೋಗಿಗಳು ಚಿಕಿತ್ಸೆ ಪಡೆದಿರುತ್ತಾರೆ. ಕುಟುಂಬ ಕಲ್ಯಾಣ ಯೋಜನೆಯಡಿ 
1991-92, 1992-93 ಮತ್ತು 1993-98ರಲ್ಲಿ ಕ್ರಮವಾಗಿ 129/110 ಮತ್ತು 198 ಟ್ಯೂಬೆಕ್ಟಮಿ ಶಸ್ತ್ರ ಚಿಕಿತ್ಸೆಗಳು, 119/138 
ಮತ್ತು 143 ಉದರ ದರ್ಶಕ ಶಸ್ತ್ರ ಚಿಕಿತ್ಸೆಗಳು ಹಾಗೂ 164/171 ಮತ್ತು 256 ಜನರಿಗೆ ವಂಕಿಧಾರಣೆ ಮಾಡಿಸಿದ ಸಾಧನೆ ಈ 
ಆಸ್ಪತ್ರೆಯದಾಗಿದೆ. 


ಸಾರ್ವಜನಿಕ ಆಸ್ಪತ್ರೆ ರೋಣ 


ಸಾರ್ವಜನಿಕ ಆಸ್ಪತ್ರೆ, ರೋಣ ಪ್ರಾರಂಭವಾದಾಗ (1914) ಔಷಧಾಲಯವಾಗಿತ್ತು. ನಂತರ ಡಿಎಲ್‌ಬಿ ಆಡಳಿತಕ್ಕೆ ಒಳಪಟ್ಟು 
ಮುಂದೆ ಟಿಡಿಬಿ ವ್ಯಾಪ್ತಿಗೆ ಬಂದು, ಬಿಡಿಒ ಆಡಳಿತಕ್ಕೆ ಒಳಪಟ್ಟಿತು. 1977 ರಲ್ಲಿ ಸರ್ಕಾರ ಇದರ ಆಡಳಿತ ವಹಿಸಿಕೊಂಡಿತು. 
1988 ರಲ್ಲಿ ಐಪಿಪಿ 181ರಿಂದ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಶಸ್ತ್ರ ಚಿಕಿತ್ಸೆ ಕೊಠಡಿಯನ್ನು ಒಳಗೊಂಡಂತೆ 24 ಹಾಸಿಗೆಗಳ 
ಆಸ್ಪತ್ರೆ ನಿರ್ಮಾಣಗೊಂಡಿತು. ಪ್ರಸ್ತುತ 26 ಹಾಸಿಗೆಗಳ ಸೌಲಭ್ಯ ಪಡೆದ ಈ ಆಸ್ಪತ್ರೆಯಲ್ಲಿ 1992-93 ಹಾಗೂ 1993-94 ರಲ್ಲಿ 
ಚಿಕಿತ್ಸೆ ಪಡೆದ ಒಳರೋಗಿಗಳ ಸಂಖ್ಯೆ 526 ಮತ್ತು 634 ಆಗಿರುತ್ತದೆ. ಹಾಗೂ ಪ್ರಸೂತಿಕಾ ಚಿಕಿತ್ಸೆ ಪಡೆದವರ ಸಂಖ್ಯೆ 141 
ಮತ್ತು 208. ಇದೇ ವರ್ಷಗಳಲ್ಲಿ 429 ಮತ್ತು 641 ಟ್ಯೂಬೆಕ್ಟಮಿ ಮತ್ತು ಉದರದರ್ಶಕ ಶಸ್ತ್ರ ಚಿಕಿತ್ಸೆಗಳು ನಡೆಸಲ್ಪಟ್ಟದ್ದು 
ಆಸ್ಪತ್ರೆಯಲ್ಲಿ ಕ್ರಮವಾಗಿ 25 ಮತ್ತು 26 ಕ್ಷಯ ರೋಗಿಗಳು, 16 ಮತ್ತು 16 ಕುಷ್ಠ ರೋಗಿಗಳು ಚಿಕಿತ್ಸೆ ಪಡೆದಿದ್ದರು. ಆಸ್ಪತ್ರೆಯು 
ಕ್ಷ ಕಿರಣ ಸೌಲಭ್ಯವನ್ನು ಪಡೆದಿದೆ. 


(ಶ್ರಿ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಆಸ್ಪತ್ರೆ 


ಅತ್ಯಾಧುನಿಕ ಸೇವಾ ಸೌಲಭ್ಯ ಸಲಕರಣೆ ಮತ್ತು ಆಕರ್ಷಕ ' ಕಟ್ಟಡ ಸಂಕೀರ್ಣವನ್ನು ಹೊಂದಿರುವ ಫ್ರಿ ಧರ್ಮಸ್ಥಳ 
ಮಂಜುನಾಥೇಶ್ವರ ದಂತ ಮಹಾವಿದ್ಯಾಲಯ ಆಸ್ಪತ್ರೆಯು 1986ರಲ್ಲಿ ಎಸ್‌.ಡಿ.ಎಂ.ಇ. ಸೊಸೈಟಿ ಉಜಿರೆ ಆಶ್ರಯದಲ್ಲಿ ಧಾರವಾಡದ 
ಸತ್ತೂರಿನ ಧವಳಾನಗರದಲ್ಲಿ ಪ್ರಾರಂಭಗೊಂಡಿತು. ಸುಮಾರು ಮೂರು ಕೋಟಿಗೂ ಹೆಚ್ಚಿನ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ 
ಪ್ರತಿಷ್ಠಿತ ಕಾಲೇಜು ಆಸ್ಪತ್ರೆ ಕಟ್ಟಡವು ತನ್ನ ಅನೇಕ ವಿಶೇಷತೆಗಳಾದ ಶಸ್ತ್ರ ಚಿಕಿತ್ಸಾ ವಿಭಾಗ, ವಿಶೇಷ ಚಿಕಿತ್ಸಾ ಎಭಾಗ, ಪ್ರಯೋಗಾಲಯ, 
ಇಲೆಕ್ಟ್ರಾನಿಕ್‌ ದಂತ ಚಿಕಿತ್ಸಾ ಆಸನಗಳು, ಸಂಶೋಧನಾ ವಿಭಾಗ ಹಾಗೂ ನುರಿತ ವೈದ್ಯ ತಂಡಗಳಿಂದ ಕೂಡಿದ್ದು ದೇಶದಲ್ಲಿಯೇ 
ಗಣ್ಯ ದಂತ ಚಿಕಿತ್ಸಾ ಕೇಂದ್ರವೆಂದು ಹೆಸರು ಪಡೆಯುತ್ತಿದೆ. 


812 ಧಾರವಾಡ ಜಿಲ್ಲೆ 


1992 ರಲ್ಲಿ 20 ಹಾಸಿಗೆಗಳ ಒಳರೋಗಿ ಚಿಕಿತ್ಸಾ ವಿಭಾಗ, ಆಪರೇಶನ್‌ ಥೇಟರ್‌ ಹಾಗೂ ಸಂಶೋಧನಾ ವಿಭಾಗಗಳನ್ನು 
ಈ ಆಸ್ಪತ್ರೆ ಪಡೆಯಿತು. ಪ್ರಸ್ತುತ ನಿತ್ಯ ಸುಮಾರು 500 ರಿಂದ 600 ಜನರು ಆಸ್ಪತ್ರೆಗೆ ಪರೀಕ್ಷೆ ಇಲ್ಲವೆ ಚಿಕಿತ್ಸೆ ಪಡೆಯಲು 
ಬರುತ್ತಾರೆ. ಹೊರ ರೋಗಿಗಳಿಗಾಗಿ ಹತ್ತು ಹೊರರೋಗಿ ವಿಭಾಗಗಳು ಇವೆ. ಓರಲ್‌ ಇಂಪ್ಲಾಂಟೊಲೋಜಿ ವಿಭಾಗವನ್ನು 
ಪ್ರಾರಂಭಿಸಿದ್ದು ಇದು ದೇಶದಲ್ಲಿಯೇ ಪ್ರಥಮ ಎಂದು ಹೇಳಲಾಗಿದೆ. 1991 ರಲ್ಲಿ ಮಹಾವಿದ್ಯಾಲಯವು ಒಂಭತ್ತು ವಿವಿಧ 
ವಿಶೇಷಜ್ಞಧನ್ನು ಒಳಗೊಂಡ ಸ್ನಾತಕೋತ್ತರ ತರಗತಿಗಳನ್ನು ಪ್ರಾರಂಭಿಸಿದೆ. 


ಆಸ್ಪತ್ರೆಯಲ್ಲಿ 178 ಡೆಂಟಲ ಚೇರ್‌ಗಳು ಇದ್ದು ಅವುಗಳಲ್ಲಿ 75 ಇಲೆಕ್ಟ್ರಾನಿಕ್‌ ತಂತ್ರಜ್ಞಾನದಿಂದ ನಿಯಂತ್ರಿಸಲ್ಪಡುವುದಾಗಿವೆ. 
ಕ್ಷ ಕಿರಣ, ದಂತ ಚಿಕಿತ್ಸೆ ಹಾಗೂ ಸಾಮಾನ್ಯ ಪರೀಕ್ಷೆ ಸೌಲಭ್ಯಗಳು ಸಹ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಬಾಯಿ ಮತ್ತು ಮುಖ ಶಸ್ತ್ರ 
ಚಿಕಿತ್ಸೆ, ಕೃತಕ ದಂತ, ವಕ್ರದಂತ ಚಿಕಿತ್ಸೆ, ಮಕ್ಕಳ ದಂತ ಚಿಕಿತ್ಸೆ, ಹುಳುಕು ಹುಲ್ಲು ಚಿಕಿತ್ಸೆ, ಹಲ್ಲು ಕೀಳುವುದು ಮುಂತಾದ ವಿಭಾಗ 
ಗಳನ್ನು ಈ ಆಸ್ಪತ್ರೆ ಪಡೆದಿದೆ. 1991-92 ಮತ್ತು 1992-93 ನೇ ಸಾಲಿನಲ್ಲಿ ಚಿಕಿತ್ಸೆ ಪಡೆದ ಒಳ ಹಾಗೂ ಹೊರ ರೋಗಿಗಳ 
ಸಂಖ್ಯೆ ಕ್ರಮವಾಗಿ 1,46,371 ಮತ್ತು 1,73,871 , ಇದೇ ಅವಧಿಯಲ್ಲಿ ನಡೆಸಲ್ಪಟ್ಟ ಶಸ್ತ್ರ ಚಿಕಿತ್ಸೆಗಳು 80 ಮತ್ತು 130. 


ನಿಸರ್ಗ ಜೀವನ ಸಾಧನಾಲಯ 


ಗಾಂಧೀಜಿಯವರ ಸ್ವಾವಲಂಬನೆ ಹಾಗೂ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಲಭ್ಯ ಎಂಬ ನಿಸರ್ಗ ಚಿಕಿತ್ಸಾ ವಿಧಾನವೆನ್ನುವ 
ತತ್ವದ ಮೇಲೆ ನಿಸರ್ಗ ಜೀವನ ಸಾಧನಾಲಯವು ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ವೆಂಕಟೇಶ ಮಾಗಡಿಯವರ ಯತ್ನದಿಂದ 1973 
ರಲ್ಲಿ ಸ್ಥಾಪನೆಯಾಯಿತು. ಪುಣೆಯ ಹತ್ತಿರ ಸ್ಥಾಪಿತವಾದ ನಿಸರ್ಗ ಚಿಕಿತ್ಸಾಲಯದ ಮಹತ್ವ ಹಾಗೂ ನಿಸರ್ಗ ಚಿಕಿತ್ಸೆಯ ಶ್ರೇಷ್ಠತೆ 
ಅರಿತು ನಿಸರ್ಗ ಚಿಕಿತ್ಸೆ ಸಮಿತಿ ಹುಬ್ಬಳ್ಳಿ ಹಾಗೂ ಕರ್ನಾಟಕ ಸರ್ಕಾರ ರಾಜಸ್ಥಾನದ ಪ್ರಸಿದ್ದ ವೈದ್ಯರಾದ ರಾಮೇಶ್ವರ ಪೊತದಾರ 
ಅವರಿಗೆ ಸಹಕಾರ ನೀಡಲು ಎಚ್‌. ಶ್ರೀನಿವಾಸ ರೆಡ್ಡಿ ನಿಸರ್ಗ ಚಿಕಿತ್ಸಾ ಸಹಾಯಕ ನಿರ್ದೇಶಕರು)ಯವರನ್ನು ನೇಮಿಸಿತು. 
ಪ್ರಾರಂಭಗೊಂಡಾಗ ಆಸ್ಪತ್ರೆಯು ಬೆಂಗೇರಿಯ ಖಾದಿಗ್ರಾಮೋದ್ಯೋಗ ಕೇಂದ್ರದ ಒಂದು ಕೊಠಡಿಯಲ್ಲಿ ಕಾರ್ಯಾರಂಭ ಮಾಡಿತ್ತು. 
ಪ್ರಸ್ತುತ ಈ ಚಿಕಿತ್ಸಾಲಯವು 16 ಕೊಠಡಿಗಳನ್ನು ಹೊಂದಿದ್ದು ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕ ವಾರ್ಡಗಳು ಹಾಗೂ ಒಂದು 
ಪ್ರಾರ್ಥನಾ ಮಂದಿರ ಸಹ ಇದೆ. ಪ್ರಾರಂಭದಲ್ಲಿ ಎರಡು ಹಾಸಿಗೆಗಳನ್ನು ಈ ಚಿಕಿತ್ಸಾಲಯ ಹೊಂದಿದ್ದು ಈಗ ಹಾಸಿಗೆಗಳ ಸಾಮರ್ಥ್ಯ 
45 ಕೈ ಹೆಚ್ಚಿದೆ. ಆಸ್ಪತ್ರೆಗೆ ಸ್ವಂತ ಕಟ್ಟಡವಲ್ಲ, ಖಾದಿಗ್ರಾಮೋದ್ಕೋಗದವರು ಉಚಿತವಾಗಿ ಸಾಧನಾಲಯಕ್ಕೆ ಸ್ಥಳ ಹಾಗೂ ಕಟ್ಟಡ 
ನೀಡಿರುವರು. ಪ್ರಸ್ತುತ ಸರ್ಕಾರದ ಅನುದಾಸ ಇದಕ್ಕಿಲ್ಲ ಸಾರ್ವಜನಿಕ ದೇಣಿಗೆಯಿಂದಲೇ ಪ್ರಗತಿಪರ ಚಟುವಟಿಕೆಗಳನ್ನು 
ನಡೆಸಲಾಗುವುದು. ಪಂಚ ಮಹಾಭೂತ ಚಿಕಿತ್ಸೆ, ಜಲ ಚಿಕಿತ್ಸೆ, ಮೃತ್ತಿಕಾ ಚಿಕಿತ್ಸೆ ಯೋಗ ಚಿಕಿತ್ಸೆ, ಆಹಾರ ಚಿಕಿತ್ಸೆ ಹಾಗೂ ಮಾಲೀಶ, 
ಪ್ರಾರ್ಥನೆ, ಪ್ರಾಣಾಯಾಮಾ, ಧ್ಯಾನ ಹಾಗೂ ಸೂರ್ಯಕಿರಣ ಚಿಕಿತ್ಸೆಗಳಿಂದ ರೋಗಿಗಳ ಉಪಚಾರ ನಡೆಸಲಾಗುವುದು. 
ಸಾಧನಾಲಯದ ಪಾರಂಭದಲ್ಲಿಯ ಒಳರೋಗಿಗಳ ಸಂಖ್ಯೆ 100 ಹಾಗೂ ಹೊರ ರೋಗಿಗಳು 200 ಆಗಿತ್ತು. 1990-91 ಹಾಗೂ 
93-94 ರ ಸಾಲುಗಳಲ್ಲಿ ಹೊರರೋಗಿಗಳ ಹಾಗೂ ಒಳರೋಗಿಗಳ ಸಂಖ್ಯೆ ಕ್ರಮವಾಗಿ 1880/604 ಹಾಗೂ 1721 ಮತ್ತು 
653 ಆಗಿರುತ್ತದೆ. 


ಕುಟುಂಬ ಯೋಜನಾ ಪರ ಪ್ರಚಾರ ಭಾಷಣ ಏರ್ಪಡಿಸುವುದು, ಬ್ರಹ್ಮಚಾರ್ಯಪಾಲನೆ, ಪ್ರಕೃತಿ ಜೀವನ ನಡೆಸುವಲ್ಲಿ ಜನಗಳಿಗೆ 
ತಿಳುವಳಿಕೆ ನೀಡುವುದು ಮುಂತಾದ ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಹಾಕಿಕೊಂಡಿರುತ್ತದೆ. "ಆರೋಗ್ಯ ಮತ್ತು ಆಹಾರ' .ಎಂಬ 
ಮಾಸಿಕದ ಜೊತೆ "ಕಚ್ಚಾ ನೀರಾಗ್ನಿ ಆಹಾರ', “ಜೀವಂತ ಆಹಾರ', “ಹೃದಯ ರೋಗಗಳು', "ದೀರ್ಫಾಯಸ್ಸು' ಮತ್ತು "ಗೋದಿ 
ಹುಲ್ಲಿನ ಕೈಪಿಡಿ' ಮುಂತಾದ ಪುಸ್ತಕಗಳನ್ನು ಇದು ಪ್ರಕಟಿಸಿದೆ. 


ಮಹಾನಗರ ಸಭೆ ನಡೆಸುತ್ತಿರುವ ಆರೋಗ್ಯ ಸಂಸ್ಥೆಗಳು 


ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆಯು ಮೂರು ಜನರಲ್‌ ಆಸ್ಪತ್ರೆಗಳನ್ನು ನಾಲ್ಕು ಹೆರಿಗೆ ಆಸ್ಪತ್ರೆಗಳನ್ನು ನಾಲ್ಕು ದೇಶೀಯ 
ವೈದ್ಯಾಲಯಗಳು, ಎರಡು ಆಯುರ್ವೇದ ದವಾಖಾನೆಗಳು, ನಾಲ್ಕು ಹೋಮಿಯೊಪಥಿಕ್‌ ದವಾಖಾನೆಗಳು, ಮೂರು ಕುಟುಂಬ. 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು ಕ 813 


ಕಲ್ಯಾಣ ಕೇಂದ್ರಸಳು ಹಾಗೂ ಒಂದು ಬಾಣಂತಿ ಸೇವಾ ಕೇಂದ್ರ ಹೀಗೆ ಒಟ್ಟು 21 ಆರೋಗ್ಯ ಸಂಸ್ಥೆಗಳನ್ನು ನಡೆಸುತ್ತಿವೆ. ಚಿಟಗುಪ್ಪಿ 
ಆಸ್ಪತ್ರೆ ಹುಬ್ಬಳ್ಳಿಯು 75 ಹಾಸಿಗೆಗಳ ಸಾಮರ್ಥ್ಯ ಹೊಂದಿದೆ. ಇದರಂತೆ ಇತರ ಆಸ್ಪತ್ರೆಗಳ ಹಾಸಿಗೆ ಸಂಖ್ಯೆ ಕ್ರಮವಾಗಿ, ಧಾರವಾಡ 
ಬಸ್‌ಸ್ಟ್ಯಾಂಡ್‌ ಆಸ್ಪತ್ರೆ 55, ಹಳೇ ಹುಬ್ಬಳ್ಳಿ ಆಸ್ಪತ್ರೆ 30, ತೊರವಿಗಲ್ಲಿ ಆಸ್ಪತ್ರೆ 14, ಕಾಮನಕಟ್ಟಿ 16 ಹಾಗೂ ಮದಿಹಾಳ ಆಸ್ಟ್ರೆ 10 
ಹೀಗೆ ಒಟ್ಟು 200 ಹಾಸಿಗೆಗಳ ಸೌಲಭ್ಯವಿದೆ. 1985-86 ರಲ್ಲಿ 3,70,202 ಹೊರರೋಗಿಗಳು, 2,247 ಒಳರೋಗಿಗಳು ಈ 
ಆಸ್ಪತ್ರೆ/ದವಾಖಾನೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದರು. ಒಂದು. ಎಂಟಿಪಿ ವಿಭಾಗವು ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಇದ್ದು ಕುಟುಂಬ ಕಲ್ಯಾಣ 
ಯೋಜನೆಯನ್ಹಯ ಮಹಿಳೆಯರು ಗರ್ಭಪಾತ ಮಾಡಿಸಿಕೊಳ್ಳಬಹುದಾಗಿದೆ. ನಗರ ಸಭೆ ತನ್ನ ಮೂರು ಕುಟುಂಬ ಕಲ್ಯಾಣ ಹಾಗೂ .: 
ಬಾಣಂತಿ ಸೇವಾ ಕೇಂದ್ರಗಳ ಮೂಲಕ ಕುಟುಂಬ ಕಲ್ಯಾಣ ಶಸ್ತ್ರಕ್ರಿಯೆಗಳನ್ನು ನಡೆಸುತ್ತಿದ್ದು 1986-87 ರಲ್ಲಿ ಮೂರು ಬೃಹತ 
ಕುಟುಂಬ ಕಲ್ಕಾಣ ಶಸ್ತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿದೆ. 2,003 ಜನ ಶಸ್ತ್ರ ಚಿಕಿತ್ಸೆ ಮಾಡಿಸಿಕೊಂಡಿದ್ದು ಶಸ್ತ್ರ ಚಿಕಿತ್ಸೆಗೆ ಒಳಗಾದವರಿಗೆ 
ಪ್ರೋತ್ಸಾಹ ಧನವಾಗಿ 1,16,300ರೂ.ಗಳನ್ನು ಮಹಾನಗರಸಭೆ ನೀಡಿದೆ. ಮಹಿಳೆಯರ ಮತ್ತು ಮಕ್ಕಳ ಕಾರ್ಯಕ್ರಮದಡಿಯಲ್ಲಿಯು 
ಸಹ ಇದು ತನ್ನ ಸಹಯೋಗದಲ್ಲಿ ನೀಡುತ್ತಿದೆ. 


ಜಿಲ್ಲೆಯಲ್ಲಿನ ಈ ಕೆಳಗಿನ ಖಾಸಗಿಯ ಆಸ್ಪತ್ರೆಗಳು ಕುಟುಂಬ ಯೋಜನಾ ಸೇವೆಯನ್ನು ಒದಗಿಸುತ್ತದೆ. 


1) ಕಾಂಪ್ರಹೆನ್ಸಿವ್‌ ಮಾಡೆಲ ಸೆಂಟರ್‌, ನಾರಾಯಣಪೂರ, ಧಾರವಾಡ, 2) ಕೋ ಆಪರೇಟಿವ್‌ ಆಸ್ಪತ್ರೆ, ಹುಬ್ಬಳ್ಳಿ, 3) 
ಇಂಡಿಯನ್‌ ಕ್ರಿಶ್ಚಿಯನ್‌ ಮಿಶನ ಆಸ್ಪತ್ರೆ, ಹಾವೇರಿ, 4) ತಾವರಗೇರಿ ನರ್ಸಿಂಗ್‌ ಹೋಮ್‌, ಕೆ.ಸಿ ಪಾರ್ಕ, ಧಾರವಾಡ, 5) ಹೆಚ್‌.ಡಿ. 
ಗಂಗಲ ನರ್ಸಿಂಗ್‌ ಹೋಮ, ಹುಬ್ಬ » 6) ನಳಿನಿ ಹುಕ್ಕೇರಿ ಹೆರಿಗೆ ಆಸ್ಪತ್ರೆ, ಧಾರವಾಡ, 7) ಕಸ್ತೂರಬಾ ಮೆಟರ್ನಿಟಿ ಮತ್ತು 
ನರ್ಸಿಂಗ್‌ ಹೋಮ, ಗದಗ, 8) ಉಷಾ ಕ್ಲಿನಿಕ ಅಂಡ್‌ ಡಿಸ್ದೆನ್ಷರಿ, ಹೊನ್ನೂರು, ಹುಬ್ಬಳ್ಳಿ, 9) ಅನ್ನಪೂರ್ಣಾಭಾಯಿ ಮೆಟರ್ನಿಟಿ 
ಮತ್ತು ನರ್ಸಿಂಗ್‌ ಹೋಮ್‌, ಗದಗ, 10)ಡಾ. ಕುಲಕರ್ಣಿ ಅಂಡ್‌ ಡಾ. ಸಜ್ಜನರ ಹಾಸ್ಪಟಲ್‌, ಗದಗ, 11) ಹುಬ್ಬಳ್ಳಿ ಪಾಲಿಕ್ಷೀನಿಕ್‌ 
ಅಂಡ್‌ ಜನರಲ್‌ ಹಾಸ್ಪಿಟಲ್‌, ಹುಬ್ಬಳ್ಳಿ 12) ಡಾ. ಪುಷ್ಪಮಾಲಾ ಆರ್‌. ಲೋಡಾಯಿ ಸಾವಲ್‌ಜೀ ದೇವಲಜಿ ಮೆಟರ್ನಿಟಿ 
ಹೋಂ, ಹಾವೇರಿ, 13) ಮೇಮೋರಿಯಲ್‌ ಮೆಟರ್ನಿಟಿ ಹೋಮ್‌, ಹಾವೇರಿ, 14)ಡಾ. ಎನ್‌.ಎಮ್‌. ಮಹಾಬಲಶೆಟ್ಟಿ ಮೆಟರ್ನಿಟಿ 
ಮತ್ತು ಜನರಲ್‌ ಆಸ್ಪತ್ರೆ, ಹಳೇ ಹುಬ್ಬಳ್ಳಿ, 15) ಡಾ. ರೋಹಿಣಿ ಎನ್‌. ಪ್ರಭು ನರ್ಸಿಂಗ್‌ ಹೋಮ್‌, ನ್ಯೂಕಾಟನ್‌ ಮಾರ್ಕೆಟ, 
ಹುಬ್ಬಳ್ಳಿ, 16) ಡಾ. ಬಿ.ಎನ್‌. ಕಮಲಾಪೂರ ನರ್ಸಿಂಗ್‌ ಹೋಮ್‌, ಮಾಳಮಡ್ವಿ ಧಾರವಾಡ, 17) ಕರ್ನಾಟಕ ನರ್ಸಿಂಗ್‌ 
ಹೋಮ್‌, ಹುಬ್ಬಳ್ಳಿ 18) ಭಾರತೀಯ ಕುಟುಂಬ ಯೋಜನಾ ಸಂಘ, ಧಾರವಾಡ, 19) ಸಿದ್ದೇಶ್ವರ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 
20) ದತ್ತಪ್ರಸಾದ ಸರ್ಜಿಕಲ್‌ ಕ್ಲಿನೀಕ್‌, ಬ್ರಾಡವೇ, ಹುಬ್ಬಳ್ಳಿ, 21) ಅಠವಿಂದ ಜನರಲ್‌ ಹಾಸ್ಪಿಟಲ್‌, ನೀಲಜಿನ್‌ ರೋಡ್‌, ಹುಬ್ಬಳ್ಳಿ, 
22) ಬಂಡಿವಾಡಬೇಸ್‌ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 23) ವಿವೇಕಾನಂದ ಜನರಲ್‌ ಹಾಸ್ಪಿಟಲ್‌, ಕ್ಷಬ್‌ರೋಡ, ಹುಬ್ಬಳ್ಳಿ, 24) 
ಡಾ. ಕಬಾಡಿ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 25) ಡಾ. ಕೆ.ಹೆಚ್‌. ಜಿತೂರಿ ನರ್ಸಿಂಗ್‌ ಹೋಮ್‌, ದಾಜಿಬಾನಪೇಟೆ, ಹುಬ್ಬಳ್ಳಿ, 
26) ಡಾ. ಕೊಣ್ಣೂರ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 27) ಡಾ. ಹುಯಲಗೋಳ ಸರ್ಜಿಕಲ್‌ ಸೆಂಟರ್‌, ಪಿಂಟೋ ರೋಡ್‌, 
ಹುಬ್ಬಳ್ಳಿ 28) ಕರ್ನಾಟಕ ನರ್ಸಿಂಗ್‌ ಹೋಮ್‌ ಹೊಸೂರ, ಹುಬ್ಬಳ್ಳಿ, 29) ಸಿಟಿ ಕ್ಲೀನಿಕ್‌, ಹುಬ್ಬಳ್ಳಿ, 30) ಹಿರೇಮಠ ಕ್ಲಿನಿಕ್‌, 
ಹುಬ್ಬಳ್ಳಿ, 31) ಡಾ. ಮಹಾಬಲಶೆಟ್ಟಿ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 32) ಡಾ. ಪುಷ್ಪಾ ಜೋಶಿ, ಪಿ.ಬಿ. ರೋಡ, ಹುಬ್ಬಳ್ಳಿ, 
33) ಡಾ. ಡಿ.ಆರ್‌. ಜಕರೆಡ್ಡಿ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 34) ದೀನಬಂದು ಜೆ. ಹಳ್ಳಿಕೇರಿ ನರ್ಸಿಂಗ್‌ ಹೋಮ್‌, ಕೇಶ್ವಾಪೂರ, 
ಹುಬ್ಬಳ್ಳಿ, 35) ಡಾ.ಆರ್‌.ಎನ್‌. ಗೋಕಾವಿ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 36) ಡಾ. ಆರ್‌.ಬಿ. ಪಾಟೀಲ ನರ್ಸಿಂಗ್‌ ಹೋಮ್‌, 
ಹುಬ್ಬಳ್ಳಿ, 37) ಡಾ. ಗಲಗಲಿ ನರ್ಸಿಂಗ್‌ ಹೋಮ್‌, ಹುಬ್ಬಳ್ಳಿ, 38) ಡಾ. ವಿದ್ಯಾ ವಿಶ್ವಾಸ್‌, ಮೂರುಸಾವಿರಮಠ, ಹುಬ್ಬಳ್ಳಿ, 39) 
ಡಾ. ವಿ.ಹೆಚ್‌. ಕಲಬುರ್ಗಿ ಸರ್ಜಿಕಲ್‌ ಕ್ಲೀನಿಕ್‌, ಹಾವೇರಿ, 40) ಅಶ್ವಿನಿ ಹಾಸ್ಪಟಲ್‌, ಅಶ್ವಿನಿನಗರ, ಹಾವೇರಿ, 41) ಡಾ. ದೇವಧರ 
ಹಾಸ್ಪಿಟಲ್‌, ಹಾವೇರಿ, 42) ಡಾ. ಮೆಲೋಡಿ ಕ್ಲೀನಿಕ ಮೇಟರ್ನಿಟಿ ಹೋಮ್‌, ವ ಹೆಚ್‌ ರೋಡ, ಅಕ್ಕಿಆಲೂರ, 43) ಡಾ. 
ಹುಂಬರವಾಡಿ ನರ್ಸಿಂಗ್‌ ಹೋಮ್‌, ಗದಗ, 44) ಡಾ. ಆಲೂರ ನರ್ಸಿಂಗ್‌ ಹೋಮ, ಗದಗ, 45) ಡಾ. ಕುಲಕರ್ಣಿ ಮೇಟರ್ನಿಟಿ 
ಹೋಮ್‌, ಗದಗ, 46) ಡಾ.ವಿ.ಡಿ. ಚಾಫೇಕರ ಮಾತೃ ನರ್ಸಿಂಗ್‌ ಹೋಮ್‌, ಗದಗ, 47) ಡಾ. ಹುಯಲಗೋಳ ನರ್ಸಿಂಗ್‌ 
ಹೋಮ, ಗದಗ, 48) ಕಸ್ತೂರ್‌ಬಾ ನರ್ಸಿಂಗ್‌ : ಹೋಮ್‌, ಗದಗ, 49) ಕುಲಕರ್ಣಿ ನರ್ಸಿಂಗ್‌ ಹೋಮ್‌, ಗದಗ-ಬೆಟಗೇರಿ, 


814 ಧಾರವಾಡ ಜಿಲ್ಲೆ 


50) ಡಾ. ಸಜ್ಜನರ ನರ್ಸಿಂಗ್‌ ಹೋಮ್‌, ಗದಗ, 51) ಕಾಶಿಬಾಯಿ ಮೇಟರ್ನಿಟಿ ಅಂಡ್‌ ನರ್ಸಿಂಗ್‌ ಹೋಮ್‌, ಗದಗ, 52) 
ಸಿ.ಡಿ. ಹಾಸ್ಪಿಟಲ್‌, ಗದಗ-ಬೆಟಗೇರಿ, 53) ತಾವರಗೇರಿ ನರ್ಸಿಂಗ್‌ ಹೋಮ್‌, ಧಾರವಾಡ, 54) ಡಾ. ರಾಮನಗೌಡ ನರ್ಸಿಂಗ್‌ 
ಹೋಮ್‌, ಧಾರವಾಡ, 55) ಸಂಜೀವಿನಿ ನರ್ಸಿಂಗ್‌ ಹೋಮ್‌, ರಾಣೆಬೆನ್ನೂರ 56) ಸಿದ್ದೇಶ್ವರ ನರ್ಸಿಂಗ್‌ ಹೋಮ್‌, ಬೆಳಗಾವಗಲ್ಲಿ 
ಹುಬ್ಬಳ್ಳಿ, 57)ಡಾ. ಬಸವರಾಜ ತೆಲಗಾರ ನರ್ಸಿಂಗ್‌ ಹೋಮ್‌, ರಾಣೆಬೆನ್ನೂರ ಮತ್ತು 58) ಡಾ. ರಂಜೀನಾ ನಾಯಕ, ಪ್ರಾಯವೆಟ್‌ 
ನರ್ಸಿಂಗ್‌ ಹೋಮ್‌, ರಾಣೆಬೆನ್ನೂರು. 


ಇ.ಎಸ್‌.ಐ. ದವಾಖಾನೆಗಳು 


'1948 ರ ನೌಕರರ ರಾಜ್ಯ ವಿಮಾ ಯೋಜನೆಯ ಶಾಸನ ಹಾಗೂ ಸಂಬಂಧಪಟ್ಟ ಅಧಿನಿಯಮಗಳ ಪ್ರಕಾರ ರಾಜ್ಯದಲ್ಲಿ 
1958 ರಲ್ಲಿ ನೌಕರರ ರಾಜ್ಯ ವಿಮಾ ಯೋಜನೆ ಜಾರಿಗೆ ಬಂತು. ಇತ್ತೀಚೆಗೆ ತಿದ್ದುಪಡಿಯಾದ ಶಾಸನ ಪ್ರಕಾರ ಹಂಗಾಮೇತರ 
ಕೆಲಸಗಾರರು ಹೋಟೆಲ್‌, ಸಿನಿಮಾ ಮಂದಿರ, ರಸ್ತೆ ಸಾರಿಗೆಗಳು ಇತ್ಯಾದಿ ಇತರ ಕ್ಷೇತ್ರದ ನೌಕರರು ಈ ಯೋಜನೆ ವ್ಯಾಪ್ತಿಗೆ 
ಸೇರಿದ್ದಾರೆ. ಸಾಮಾಜಿಕ ಭದ್ರತಾ ವ್ಯವಸ್ಥೆಯಾಗಿ ಜಾರಿಗೆ ಬಂದಿರುವ ನೌಕರರ ರಾಜ್ಯ ವಿಮಾ ಯೋಜನೆಯು ಕೇಂದ್ರ ಕಾರ್ಮಿಕರ 
ಸಚಿವಾಲಯದ ಆಡಳಿತ ನಿಯಂತ್ರಣಕ್ಕೊಳಪಟ್ಟಿದೆ.. ಈ ಯೋಜನೆಯಡಿಯಲ್ಲಿ ಕಾಯಿಲೆ, ಗರ್ಭಧಾರಣೆ, ದೈಹಿಕ ಅಸಾಮರ್ಥ್ಯಗಳ 
ಸಂದರ್ಭದಲ್ಲಿ ನೌಕರರಿಗೆ ವೇತನ ನಷ್ಟವಾಗುವುದರ ವಿರುದ್ದ ರಕ್ಷಣೆ ಒದಗಿಸಲು ಮತ್ತು ವಿಮೆಮಾಡಲ್ಪಟ್ಟ ವ್ಯಕ್ತಿಗಳ ಕುಟುಂಬದ 
ಸದಸ್ಯರಿಗೆ ವೈದ್ಯಕೀಯ ರಕ್ಷಣೆ ನೀಡಲು ಅವಕಾಶವಿದೆ. ನೌಕರರ ರಾಜ್ಯ ವಿಮಾ ಯೋಜನೆಯಿಂದ ವೈದ್ಯಕೀಯ ಸೇವೆ, ಕಾಯಿಲೆ, 
ಪ್ರಸೂತಿ, ಅಸಾಮರ್ಥ್ಯ, ಅವಲಂಬನೆ ಹಾಗೂ ಅಂತ್ಯ ಸಂಸ್ಕಾರಗಳಿಗೆ ಸಂಬಂಧಿಸಿದಂತೆ ನಗದು ರೂಪದ ಪರಿಹಾರ ಮುಂತಾದ 
ಪ್ರಯೋಜನಗಳು ದೊರೆಯುತ್ತವೆ. ಧಾರವಾಡ ಜಿಲ್ಲೆಯಲ್ಲಿ 1992-93 ರಲ್ಲಿ ಒಂದು ಇ.ಎಸ್‌.ಐ. ಆಸ್ಪತ್ರೆ, 7 ಪೂರ್ಣಾವಧಿಯ 
ಇ.ಎಸ್‌.ಐ. ದವಾಖಾನೆಗಳು, 2 ಅಲ್ಪಾವಧಿಯ ಇ.ಎಸ್‌.ಐ. ದವಾಖಾನೆಗಳು ಹಾಗು ಒಂದು ಎಂಪ್ಲಾಯರ್‌ ಫೆಸಿಲಿಟಿ 
ಔಷಧಾಲಯಗಳು ಇವೆ. 


ಉಲ್ಲೇಖನೀಯ ಖಾಸಗಿ ವೈದ್ಯಕೀಯ ಸೇವೆ 


ಕೆಲವು ಗಣ್ಯವೈದ್ಯರು ಅಥವಾ ನಾಡಿವೈದ್ಯರು ಜಿಲ್ಲೆಯಲ್ಲಿ ಉಲ್ಲೇಖನೀಯ ಸಾಧನೆ ಮಾಡಿದ್ದಾರೆ. 


ವಶೇಷ ವೈದ್ಯಕೀಯ ಸೇವೆಗಳನ್ನು ಗ್ರಾಮೀಣ ಜನರ ಮನೆಬಾಗಿಲಿಗೆ ಒಯ್ಯುವ ಪರಿಶ್ರಮವನ್ನು ಕೆನರಾ ಚಾರಿಟೆಬಲ ಸೊಸೈಟಿ 
ಹಾಗೂ ಪ್ರಭು ಸೇವಾ ಸಂಘ ಹುಬ್ಬಳ್ಳಿ (ಡಾ. ಎನ್‌.ಎಂ. ಪ್ರಭು ಅವರ ನೇತೃತ್ವದಲ್ಲಿ) ಇವು ನಡೆಸಿವೆ. ಈ ಸಂಸ್ಥೆಗಳು ಸ್ಥಳೀಯ 
ಐ.ಎಂ.ಎ. (ಇಂಡಿಯನ್‌ ಮೆಡಿಕಲ್‌ ಅಸೋಸಿಯೇಶನ್‌)ದ ತಜ್ಞ ವೈದ್ಯರ ಸಹಕಾರ, ನಗರಸಭೆ, ಸ್ಥಳೀಯ ಸೇವಾ ಸಂಸ್ಥೆಗಳು, 
ಸರ್ಕಾರ ಹಾಗೂ ಜಿಲ್ಲಾ ಪರಿಷತ್‌ ಇವುಗಳಿಂದ ಪಡೆದ ಆರ್ಥಿಕ ಸಹಾಯ ಹಾಗೂ ಸಹಕಾರದೊಂದಿಗೆ ಸಾಗಿಸಿವೆ. ಉತ್ತರ ಕನ್ನಡ 
ಜಿಲ್ಲೆಯ ಗ್ರಾಮೀಣ ಕೇಂದ್ರಗಳಲ್ಲಿ ಹಾಗೂ ಧಾರವಾಡ ಜಿಲ್ಲೆಯ ವೈದ್ಯಕೀಯ ಸೇವೆ ದುರ್ಲಭವಿರುವ ಗ್ರಾಮೀಣ ಪ್ರದೇಶಗಳಲ್ಲಿ 
ಉಚಿತ ವೈದ್ಯಕೀಯ ಶಿಬಿರಗಳನ್ನು ಏರ್ಪಡಿಸಿ, ವಿಶೇಷ ವೈದ್ಯಕೀಯ ಚಿಕಿತ್ಸೆಗಳಾದ ಗ್ಯಾಸ್ಫೊಸ್ಫೋಪ್‌, ಎಂಡೋಸ್ಕೋಪ್‌, ಅಲ್ಟಾಸೌಂಡ, 
ಮುಂತಾದ ಸಾಧನಗಳನ್ನು ವಾಹನಗಳ ಮೂಲಕ ಹಳ್ಳಿಗಳಿಗೆ ಸಾಗಿಸಿ, ಹಳ್ಳಿಗರಿಗೆ ದೊರೆಯಲಾರದ ಆಧುನಿಕ ಚಿಕಿತ್ಸೆ, ತಪಾಸಣೆಗಳನ್ನು 
ದೊರೆಯುವಂತೆ ಮಾಡಲಾಗುತ್ತಿದೆ. ಕಷ್ಟಸಾಧ್ಯವಾದ ರೋಗ ವಿಧಾನ ಹಾಗೂ ಚಿಕಿತ್ಸೆಯನ್ನು ಹಳ್ಳಿಯ ಹಿಂದುಳಿದ ಜನ ಉಚಿತವಾಗಿ 
ಪಡೆದುಕೊಳ್ಳುತ್ತಿದ್ದಾರೆ. ಪ್ರಪ್ರಥಮವಾಗಿ ಕ್ಯಾನರಾ ಚಾರಿಟಬಲ್‌ ಸೊಸೈಟಿಯ ಮೂಲಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು 
1965 ರಿಂದ ನಡೆಸಲಾಗುತ್ತಿದ್ದು 50,000 ಕ್ಕೂ ಹೆಚ್ಚು ಜನ ಇದರ ಲಾಭ ಪಡೆದಿರುವರು. ಮೂಲವ್ಯಾಧಿ ಹಾಗೂ ಹೃಡ್ರೊಸಿಲ್‌ 
ಶಸ್ತ್ರ ಚಿಕಿತ್ಸೆಗಳನ್ನು ಉಚಿತವಾಗಿ ಸಂಸ್ಥೆ ನಡೆಸಿಕೊಡುತ್ತಿರುವುದು. ಐ.ಎಂ.ಎ., ರೋಟರಿ, ಲಯನ್ಸ್‌ ಮುಂತಾದ ಸಂಘಗಳ ಸಹಕಾರದಿಂದ 
ಅತೀ ಸೂಕ್ಷವಾದ ಡೈಗ್ನಾಸ್ಟಿಕ್‌ ಫೈಬರ ಆಪ್ಟಿಕ್‌ ಗ್ಯಾಸ್ಫೊಸ್ಕೋಪ್‌ ಸಾಧನಗಳನ್ನು ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ನೀಡುತ್ತಿದ್ದು 
1,300 ಕ್ಕೂ ಹೆಚ್ಚು ಸ್ಕೋಪಿಗಳನ್ನು 1986 ರಿಂದ ಈಚೆ ನಡೆಸಿದ್ದಾರೆ. | 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 815 


ತಜ್ಞ ನೇತ್ರ ವೈದ್ಯರಾದ ಡಾ।। ಎಂ.ಎಂ. ಜೋಷಿಯವರು ಹುಬ್ಬಳ್ಳಿಯಲ್ಲಿ ತಾವು 1967 ರಲ್ಲಿ ಪ್ರಾರಂಭಿಸಿದ 60 ಹಾಸಿಗೆಗಳ 
ನೇತ್ರ ಚಿಕಿತ್ಸಾಲಯದ ಮುಖ್ಯ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವರಲ್ಲದೆ ಗ್ರಾಮಾಂತರ ಪ್ರದೇಶಗಳಲ್ಲಿಯ ಬಡ ಹಾಗೂ ದುರ್ಬಲ 


ವರ್ಗದ ಜನರಿಗಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ದೀರ್ಫಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ. 


ಗದಗ ತಾಲೂಕಿನ ಭದ್ರಾಪುರದಲ್ಲಿ ಪಾರಂಪರಿಕ ವಿಧಾನದ ಅಸ್ತಿ ಚಿಕಿತ್ಸಕರು ಮುರಿದ ಮೂಳೆಗಳಿಗೆ ಕಟ್ಟುಹಾಕುವುದು ಹಾಗೂ 
ನಾಟಿ ವೈದ್ಯ ಚಿಕಿತ್ಸೆನೀಡಿ ಗುಣಪಡಿಸುವಲ್ಲಿ ಸಿದ್ದ ಹಸ್ತರೆನಿಸಿಕೊಂಡಿದ್ದಾರೆ. 


ಹಲವಾರು "ದಂತಯಜ್ಞ'ಗಳನ್ನು ರಾಜ್ಯದಲ್ಲಿ ಹಾಗೂ ಹೊರಗೆ ಯಶಸ್ವಿಯಾಗಿ ನಡೆಸಿ ಜನರಿಗೆ ಹಲ್ಲುಗಳ ಆರೋಗ್ಯದ ಮಹತ್ವ 
ಹಾಗೂ ಹಲ್ಲಿನ ಆರೋಗ್ಯ ಕಾಪಾಡುವಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಪ್ರಚಾರ ಮಾಡಿದ ಡಾ॥ ಪಿ.ವಿ. ಜಾಯದೆಯವರ 
ಪರಿಶ್ರಮ ಶ್ಲಾಘನೀಯ. ಇವರು ಹುಬ್ಬಳ್ಳಿಯವರಾಗಿದ್ದು ಸಾವಿರಾರು ದಂತ ರೋಗಿಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಉಚಿತ 
ದಂತ ತಪಾಸಣೆ, ಚಿಕಿತ್ಸೆಗಳ ಶಿಬಿರಗಳನ್ನು ಏರ್ಪಡಿಸುತ್ತಿದ್ದರು. ಸಂಘ ಸಂಸ್ಥೆಗಳ ನೆರವು ಪಡೆದು ಇಂಥ ಆರೋಗ್ಯ ಕಾರ್ಯಕ್ರಮಗಳನ್ನು 
ಏರ್ಪಡಿಸುತ್ತಿದ್ದರು. ಸರ್ಕಾರವು ಅವರ ಸೇವೆಯನ್ನು ಪುರಸ್ಕರಿಸಿದೆ. , 


ಗದಗ ತಾಲೂಕಿನಲ್ಲಿ ಸರ್ವೆ ಸಾಮಾನ್ಯವಾಗಿ ಪದೇ ಪದೇ ಹರಡುವ ಕಾಮಾಲೆ ರೋಗ ಜನರನ್ನು ಧೃತಿಗೆಡಿಸುತ್ತಿದ್ದು ರೋಗ 
ಪೀಡಿತರಿಗೆ ಉಚಿತವಾಗಿ ನಾಟಿ ವೈದ್ಯಜ್ಞಾನದಿಂದ ಚಿಕಿತ್ಸೆ ನೀಡುವಲ್ಲಿ ಲಕ್ಕುಂಡಿಯ ಒಂದು ಕುಟುಂಬದವರು ಮಾಡುತ್ತಿರುವ 
ಜನಸೇವೆ ಮೆಚ್ಚುವಂಥದ್ದು ವಂಶಪಾರಂಪರ್ಯವಾಗಿ ಬಂದ ಗಿಡಮೂಲಿಕೆಗಳ ಜ್ಞಾನದಿಂದ ಪಡೆದ ಚಿಕಿತ್ಸಾ ವಿಧಾನದಿಂದ ಇವರು 
ಸಾವಿರಾರು ಕಾಮಾಲೆ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದಾರೆ. ಇವರ ಈ ಸೇವಾ ಕಾರ್ಯದಲ್ಲಿ ಸಂಘ ಸಂಸ್ಥೆಗಳೂ ಹಾಗೂ ಹಳ್ಳಿಯ 
ಮುಖ್ಯಸ್ಥರೂ ತಮ್ಮ ಸಹಾಯ ಹಸ್ತವನ್ನು ನೀಡುತ್ತಿದ್ದು ನಿರಂತರವಾಗಿ ಇವರ ಸೇವೆ ಜನರಿಗೆ ದೊರೆಯುತ್ತಿದೆ. 


ಗದಗ ತಾಲೂಕಿನ ಸೊರಟೂರು ಗ್ರಾಮದ ಆಯುರ್ವೇದ ವೈದ್ಯರಾದ ಡಾ. ಬಿ.ಆರ್‌. ಇನಾಂದಾರರು ಅರ್ಧಾಂಗವಾಯು 
(ಪಾರ್ಶ್ವವಾಯು) ಮತ್ತು ಪೋಲಿಯೋ ಪೀಡಿತರಿಗೆ 1960 ರಿಂದ ಚಿಕಿತ್ಸೆ ನೀಡುತ್ತಿದ್ದು ಸುತ್ತು ಮುತ್ತಲಿನ ಹಳ್ಳಿಗಳು ಹಾಗೂ 
ಮಹಾರಾಷ್ಟ್ರ ಆಂಧ್ರ ಪ್ರದೇಶಗಳಿಂದಲೂ ಜನ ಸೊರಟೂರಿಗೆ ಬಂದು ಉಪಚಾರ ಪಡೆಯುತ್ತಿದ್ದಾರೆ. ನೂರಾರು ಜನ ಇವರಿಂದ 
ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ. ಇವರ ಸೇವೆಗೆ ಮೆಚ್ಚಿ ಸಹಾಯ ಹಸ್ತ ನೀಡಲು ಸ್ಥಳೀಯ ಸೇವಾ ಸಂಸ್ಥೆಗಳು ಮುಂದಾಗಿವೆ. 


ಗಂಟಲಿನ ತೊಂದರೆಯಿಂದ ದ್ವನಿ ಕಳೆದುಕೊಂಡು ನಿರಾಶೆಯಿಂದ ಬಂದ ಕರ್ನಾಟಕದ ಹೆಸರಾಂತ ಗಾಯಕಿ ಶ್ರಿಮತಿ 
ಗಂಗೂಬಾಯಿ ಹಾನಗಲ್‌ ಇವರಿಗೆ ಸೂಕ್ತ ಶಸ್ತ್ರ ಚಿಕಿತ್ಸೆ ನೀಡಿ ಅವರ ಧ್ವನಿ ಪುನಃ ಬರುವಂತೆ ಮಾಡಿದ ಕರ್ನಾಟಕದಲ್ಲಿಯೇ 
ಸರ್ಜನ್‌ ಅರ್ಹತೆ ಪಡೆದ ಮೊದಲಿಗರಲ್ಲಿ ಒಬ್ಬರಾದ ಹುಬ್ಬಳ್ಳಿಯ ಡಾ. ಜಿ.ವಿ. ಜೋಶಿಯವರು ಒಬ್ಬ ಬಹುಮುಖ ಪ್ರತಿಭೆಯುಳ್ಳ 
ವೈದ್ಯರು. ಸಹಾಯ ಯಾಚಿಸಿ ಬಂದ ಹಲವಾರು ಬಡ ರೋಗಿಗಳಿಗೆ ಉಚಿತ ಉಪಚಾರ ನೀಡಿದ ಕೀರ್ತಿ ಅವರದು. 


ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮ 


ಗ್ರಾಮಾಂತರ ಪ್ರದೇಶಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಸುವುದು, ವೈದ್ಯಕೀಯ ತಪಾಸಣಾ ಸೌಲಭ್ಯಗಳನ್ನು ಮೇಲ್ದರ್ಜೆಗೆ 
ಏರಿಸುವುದು ಹಾಗೂ ಸೇವೆಯ ಗುಣಮಟ್ಟವನ್ನು ಉತ್ತಮ ಪಡಿಸುವುದು, ಪ್ರಸೂತಿ, ಶಿಶು ಆರೋಗ್ಯ ಕಾಪಾಡುವುದು, ಸಾಂಕ್ರಾಮಿಕ 
ರೋಗಗಳ ನಿಯಂತ್ರಣ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು, ಕಡಿಮೆ ಸಂಪನೂಲ ಮತ್ತು 
ವೈದ್ಯಕೀಯ ಸೇವೆಗಳ ಗುಣಮಟ್ಟದ ಕೊರತೆ ತುಂಬಿಕೊಡುವುದು ಹಾಗೂ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು 
ಜನಪ್ರಿಯಗೊಳಿಸುವ ಮುಂತಾದ ಉದ್ದೇಶಗಳನ್ನು ಸಾಕಾರಗೊಳಿಸಲು ಸರ್ಕಾರವು ಭಾರತ ಸರ್ಕಾರದ ಮಾರ್ಗದರ್ಶನದಂತೆ 
ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾಥಮಿಕ ಆರೋಗ್ಯ ಘಟಕಗಳನ್ನು ಹಾಗೂ ಸಹಾಯಕ 
ಕೇಂದ್ರಗಳನ್ನು ಸ್ಥಾಪಿಸುತ್ತಿದ್ದು ಹಲವು ಪ್ರಾಥಮಿಕ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಅವುಗಳನ್ನು ಸಮುದಾಯ ಆರೋಗ್ಯ 
ಕೇಂದ್ರಗಳೆಂದು ಕರೆದಿದೆ. 


816 | ಧಾರವಾಡ ಜಿಲ್ಲೆ 


ಸಮುದಾಯ ಆರೋಗ್ಯ ಕೇಂದ್ರಗಳು 


ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸಾಮಾನ್ಯವಾಗಿ ತಾಲೂಕು ಕೇಂದ್ರಗಳಲ್ಲಿ ಇಲ್ಲವೆ ಇತರ ಸ್ಥಳಗಳಲ್ಲಿ 
ಪ್ರಾರಂಭಿಸಲಾಗುತ್ತಿದ್ದು ಪ್ರತೀ ಇಂಥ ಕೇಂದ್ರವನ್ನು ಸುಮಾರು ಒಂದು ಲಕ್ಷ ಜನಸಂಖ್ಯೆ ಅಥವಾ ನಾಲ್ಕು ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳಿಗೊಂದರಂತೆ ಸ್ಥಾಪಿಸಲಾಗುತ್ತಿದೆ. ಸಾಮಾನ್ಯವಾಗಿ 30ರಿಂದ 50 ಹಾಸಿಗೆಗಳ ಸೌಲಭ್ಯವನ್ನು ಇವು ಹೊಂದಿರುತ್ತವೆ. ಆಯಾ 
ಪ್ರದೇಶಕ್ಕೆ ಒಳಪಡುವಂತೆ ಇರುವ ಎಲ್ಲ ದವಾಖಾನೆ!ಆರೋಗ್ಯ ಸಂಸ್ಥೆಗಳಿಗೆ ಮಾರ್ಗದರ್ಶನದ (ರೆಫರಲ್‌)ವಾಗಿ ಇದು 
ಕಾರ್ಯನಿರ್ವಹಿಸುವುದು. ತಜ್ಞ ವೈದ್ಯರ ಸೇವೆಯನ್ನು ಸಹ ಇದು ಒಳಗೊಂಡಿರುತ್ತದೆ. ಜಿಲ್ಲೆಯಲ್ಲಿ ಬ್ಯಾಡಗಿ, ಹಿರೇಕೆರೂರ, ಶಿಗ್ಗಾಂವಿ, 
ನರಗುಂದ, ಮುಂಡರಗಿ, ಬಂಕಾಪುರ, ಹಾನಗಲ್‌ಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು ಇವೆ. 


ಸಮುದಾಯ ಆರೋಗ್ಯ ಕೇಂದ್ರ ಬ್ಯಾಡಗಿ : ಸಮುದಾಯ ಆರೋಗ್ಯ ಕೇಂದ್ರ ಬ್ಯಾಡಗಿಯು ಮೊದಲು ನಗರಸಭೆಯ 
ದವಾಖಾನೆಯಾಗಿ 1933 ರಲ್ಲಿ ಸ್ಥಾಪನೆಗೊಂಡಿತು. 1982ರಲ್ಲಿ ಸರ್ಕಾರ ಇವರ ಆಡಳಿತ ವಹಿಸಿಕೊಂಡು ಸಮುದಾಯ ಆರೋಗ್ಯ 
ಕೇಂದ್ರವಾಗಿ ಮಂಜೂರಾತಿ ನೀಡಿತು. 30 ಹಾಸಿಗೆಗಳ ಸೌಲಭ್ಯ ಪಡೆದಿದೆ. 


ಈ ಆರೋಗ್ಯ ಕೇಂದ್ರದಲ್ಲಿ 1990-91 ಮತ್ತು 1991-92 ರಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ ಕ್ರಮವಾಗಿ 
27,810 ಮತ್ತು 31,770; ಒಳರೋಗಿಗಳ ಸಂಖ್ಯೆ 358 ಮತ್ತು 703; ಪ್ರಸೂತಿ ಚಿಕಿತ್ಸೆ 122 ಮತ್ತು 69, ಚಿಕಿತ್ಸೆ ಪಡೆಯುತ್ತಿದ್ದ 
ಕುಷ್ಟ ರೋಗಿಗಳು 153 ಮತ್ತು 115; ಚಿಕಿತ್ಸೆ ಪಡೆಯುತ್ತಿರುವ ಕ್ಷಯರೋಗಿಗಳು 27 ಮತ್ತು 26; ಕುಟುಂಬ ಕಲ್ಕಾಣ 
ಕಾರ್ಯಕ್ರಮದಡಿಯಲ್ಲಿ ನಡೆಸಲ್ಪಟ್ಟ ಟ್ಯೂಬೆಕ್ಟಮಿ ಶಸ್ತ್ರ ಚಿಕಿತ್ಸೆಗಳು 195 ಮತ್ತು 251, ಉದರದರ್ಶಕ ಚಿಕಿತ್ಸೆಗಳು 205 ಮತ್ತು 
162; ವಂಕಿಧಾರಣೆಗಳು 72 ಮತ್ತು 58, ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಆರೋಗ್ಯ ಕಾರ್ಯಕ್ರಮದಡಿ ನೀಡಿದ ರೋಗ 
ನಿರೋಧಕಗಳು ಡಿಪಿಟಿ 411 ಮತ್ತು 882 ಡಿಟಿ 375 ಮತ್ತು 521, ಟಿಟಿ 441 ಮತ್ತು 457 ಪೋಲಿಯೋ 411 ಮತ್ತು 883, - 
ಆಗಿರುತ್ತದೆ. 


ಸಮುದಾಯ ಆರೋಗ್ಯ ಕೇಂದ್ರ, ಶಿಗ್ಗಾಂವಿ : ಸಮುದಾಯ ಆರೋಗ್ಯಕೇಂದ್ರ ಶಿಗ್ಗಾಂವಿ 1940 ರಷ್ಟು ಪೂರ್ವದಲ್ಲಿಯೇ 
ಹೆರಿಗೆ ಆಸ್ಪತ್ರೆಯಾಗಿ ಪ್ರಾರಂಭಗೊಂಡು ಮುಂದೆ 1976 ರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಪರಿವರ್ತನೆಯಾಯಿತು. ನಂತರ 
1991 ರಿಂದ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿತು. 30 ಹಾಸಿಗೆಗಳ ಸೌಲಭ್ಯ ಹೊಂದಿದ ಈ 
ಆಸ್ಪತ್ರೆಯು ತಜ್ಞ ವೈದ್ಯರ ಸೇವೆಯನ್ನು ಒದಗಿಸುತ್ತದೆ. ಇದರ ಅಧೀನದಲ್ಲಿ 8 ಉಪ ಕೇಂದ್ರಗಳು ಇವೆ. 1991-92, ಹಾಗೂ 
1993-94 ನೇ ಸಾಲಿನಲ್ಲಿ ಈ ಕೇಂದ್ರದಲ್ಲಿ ಕ್ರಮವಾಗಿ ಚಿಕಿತ್ಸೆ ಪಡೆದ ಹೊರ ರೋಗಿಗಳು 23,540 ಮತ್ತು 23,515, 
ಒಳರೋಗಿಗಳು 248 ಮತ್ತು 236; ಪ್ರಸೂತಿ ಚಿಕಿತ್ಸೆ 811 ಮತ್ತು 966; ನಡೆಸಲ್ಪಟ್ಟ ಶಸ್ತ್ರ ಚಿಕಿತ್ಸೆಗಳು 8 ಮತ್ತು 20; ಚಿಕಿತ್ಸೆ 
ಪಡೆಯುತ್ತಿರುವ ಕ್ಷಯ ರೋಗಿಗಳು 30 ಮತ್ತು 25; ಕುಷ್ಠ ರೋಗಿಗಳು 14 ಮತ್ತು 13; ಸಂತಾನಹರಣ ಶಸ್ತ್ರ ಚಿಕಿತ್ಸೆಗಳು 274 
ಮತ್ತು 341; ವಂಕಿಧಾರಣೆಗಳು 168 ಮತ್ತು 240; ತಾಯಂದಿರ ಹಾಗೂ ಮಕ್ಕಳ ಆರೋಗ್ಯಕಾರ್ಯಕ್ರಮದಡಿಯಲ್ಲಿ ನೀಡಿದ 
ರೋಗ ನಿರೋಧಕಗಳು ಡಿಪಿಟಿ 861 ಹಾಗೂ 904; ಡಿಟಿ 1121;ಟಿಟಿ 921 ಹಾಗೂ 999, ಹಾಗೂ ಪೋಲಿಯೋ ನಿರೋಧಕ 
861 ಮತು 904 ಆಗಿರುತ್ತದೆ. 


ಸಮುದಾಯ ಆರೋಗ್ಯ ಕೇಂದ್ರ ಹಿರೇಕೆರೂರ : ಸಮುದಾಯ ಆರೋಗ್ಯ ಕೇಂದ್ರ ಹಿರೇಕೆರೂರು 1905 ರಲ್ಲಿ 
ಪ್ರಾರಂಭಗೊಂಡು ಮುಂದೆ 1965 ರಲ್ಲಿ ಹೆರಿಗೆ ಆಸ್ಪತ್ರೆಯಾಗಿ ಹಾಗೂ: 1989 ರಿಂದ ಈಗಿರುವಂತೆ ಸಮುದಾಯ ಆರೋಗ್ಯ 
ಕೇಂದ್ರವಾಗಿ ಪರಿವರ್ತನೆಗೊಂಡಿತು. 24 ಹಾಸಿಗೆಗಳ ಸೌಲಭ್ಯ ಪಡೆದ ಈ ಆಸ್ಪತ್ರೆ ಒಬ್ಬ ವೈದ್ಯಾಧಿಕಾರಿ ಹಾಗೂ ಒಬ್ಬ ಮಹಿಳಾ 
ವೈದ್ಯರನ್ನು ಮತ್ತು ಇತರ ಸಿಬ್ಬಂದಿ ಹೊಂದಿದೆ. ಇದರ ಅಧೀನದಲ್ಲಿ ನಾಲ್ಕು ಉಪಕೇಂದ್ರಗಳು ಇವೆ. ನೇತ್ರ ಪರೀಕ್ಷೆ ಹಾಗೂ ಚಿಕಿತ್ಸೆಗೆ 
ಇಲ್ಲಿ ಲಭ್ಯವಿದೆ. ಈ ಕೇಂದ್ರದಲ್ಲಿ 1990-91, ಮತ್ತು 1991-92 ರಲ್ಲಿ ಕ್ರಮವಾಗಿ ಚಿಕಿತ್ಸೆ ಪಡೆದ ಹೊರರೋಗಿಗಳ ಸಂಖ್ಯೆ 
24,314 ಮತ್ತು 20,489; ಒಳರೋಗಿಗಳು 421 ಮತ್ತು 394; ನಡೆಸಲ್ಪಟ್ಟ ಪ್ರಸೂತಿ ಚಿಕಿತ್ಸೆ 315 ಮತ್ತು 250; ಸಂತಾನ 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 817 


ಹರಣ ಶಸ್ತ್ರ ಚಿಕಿತ್ಸೆ 156 ಮತ್ತು 166; ವಂಕಿಧಾರಣಿಗಳು 55 ಮತ್ತು 77; ಚಿಕಿತ್ಸೆ ಪಡೆಯುತ್ತಿರುವ ಕ್ಷಯರೋಗಿಗಳು 23 ಮತ್ತು 
24; ಕುಷ್ಠ ರೋಗಿಗಳು 12 ಮತ್ತು 18; ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮದಡಿ ನೀಡಿದ ನಿರೋಧಕಗಳು ಬಿಸಿಜಿ 
164 ಮತ್ತು 202; ಡಿಪಿಟಿ 114 ಮತ್ತು 174; ಮಿಸಲ್ಸ್‌ 59 ಮತ್ತು 112, ಟಿಟಿ 227 ಮತ್ತು 142; ಪೋಲಿಯೋ 114 
ಮತ್ತು 104 ಆಗಿವೆ. ಕೇಂದ್ರವು ತುರ್ತು ಚಿಕಿತ್ಸಾ ವಿಭಾಗವನ್ನು ಸಹ ಹೊಂದಿದೆ. 


ಸಮುದಾಯ ಆರೋಗ್ಯ ಕೇಂದ್ರ, ನರಗುಂದ : ಸಮುದಾಯ ಆರೋಗ್ಯ ಕೇಂದ್ರ ನರಗುಂದವು 1986 ರಿಂದ ಪ್ರಾಥಮಿಕ 
ಆರೋಗ್ಯ ಕೇಂದ್ರವಾಗಿದ್ದು 1993 ರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿತು. ಈ ಕೇಂದ್ರವು 24 
ಹಾಸಿಗೆಗಳ ಸೌಲಭ್ಯವನ್ನು ಪಡೆದಿದೆ. ಕೇಂದ್ರದಲ್ಲಿ 1991-92 ಮತ್ತು 1992-93 ನೇ ಸಾಲಿನಲ್ಲಿ ಚಿಕಿತ್ಸೆ ಪಡೆದ ಹೊರರೋಗಿಗಳ 
ಸಂಖ್ಯೆ ಕ್ರಮವಾಗಿ 8,087 ಮತ್ತು 7,988; ಸಂತಾನಹರಣ ಶಸ್ತ್ರ ಚಿಕಿತ್ಸೆಗಳು 165 ಮತ್ತು 290; ವಂಕಿ ಧಾರಣೆಗಳು 114 ಮತ್ತು 
206; ಪ್ರಸೂತಿ ಚಿಕಿತ್ಸೆ 118 ಮತ್ತು 44; ಲಸಿಕಾ ಕಾರ್ಯಕ್ರಮದಡಿಯಲ್ಲಿ ನೀಡಿದ ನಿರೋಧಕಗಳು ಬಿಸಿಜಿ 870 ಮತ್ತು 895, 
ಪೋಲಿಯೋ 870 ಮತ್ತು 895; ಡಿಪಿಟಿ 870 ಮತ್ತು 895; ಮೀಸಲ್ಸ್‌ 870 ಮತ್ತು 895, ಟಿಟಿ 930 ಮತ್ತು 960, ಚಿಕಿತ್ಸೆ 
ಪಡೆದ ಕುಷ್ಠ ರೋಗಿಗಳು 44 ಮತ್ತು 22; ಕ್ಷಯ ರೋಗಿಗಳು ಸೊನ್ನೆ ಮತ್ತು 15 ಆಗಿದೆ. ಇದಕ್ಕೆ ನಾಲ್ಕು ಉಪ ಕೇಂದ್ರಗಳು 
ಅಧೀನವಾಗಿವೆ. 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಗ್ರಾಮಾಂತರ ಪ್ರದೇಶದಲ್ಲಿನ ಜನರ ಆರೋಗ್ಯ ಕಾರ್ಯಕ್ರಮಗಳ ಕೇಂದ್ರಗಳಾಗಿವೆ. ಇವು 
ವೈದ್ಯಕೀಯ ಚಿಕಿತ್ಸೆ ರೋಗಗಳನ್ನು ತಡೆಗಟ್ಟುವಿಕೆ, ಸಾರ್ವಜನಿಕ ಆರೋಗ್ಯ ಸುಧಾರಣೆ ಹಾಗೂ ಆರೋಗ್ಯ ಮುನ್ನೆಚ್ಚರಿಕೆ ಕಾರ್ಯಕ್ರಮ 
ಮುಂತಾದ ಮೂಲಭೂತ ಸೇವೆಗಳನ್ನು ಒದಗಿಸುತ್ತಿವೆ. ರಾಷ್ಟ್ರೀಯ ಹಾಗೂ ರಾಜ್ಯ ಆರೋಗ್ಯ ಕಾರ್ಯಕ್ರಮಗಳಾದ ಮಲೇರಿಯಾ 
ನಿರ್ಮೂಲನೆ, ಕ್ಷಯ, ಕುಷ್ಠರೋಗಗಳ ನಿವಾರಣೆ, ರೋಗ ನಿರೋಧಕ ಲಸಿಕೆಗಳನ್ನು ಹಾಕುವುದು, ಕುಟುಂಬ ಕಲ್ಕಾಣ ಇವೇ 
ಮೊದಲಾದ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದು. ಈ ಹಿಂದೆ ಎರಡು ರೀತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 
ಇದ್ದವು. ಒಂದು ಭಾರತ ಸರ್ಕಾರದ ಮಾದರಿ ಹಾಗೂ ಮೈಸೂರು ಮಾದರಿ; 1957ರಿಂದ ಈಚೆ ಭಾರತ ಸರ್ಕಾರದ ಮಾದರಿ 
ಕೇಂದ್ರಗಳು ಸ್ಥಾಪನೆ ಗೊಂಡವು. ಪ್ರತೀ ಆರೋಗ್ಯ ಕೇಂದ್ರವು ಸುಮಾರು 30,000 ಜನರ ಆರೋಗ್ಯ ಮತ್ತು ವೈದ್ಯಕೀಯ 
ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಪ್ರತೀ ಕೇಂದ್ರಕ್ಕೂ ಸರ್ಕಾರ ಪ್ರತಿ'ವರ್ಷ 30,000ರೂಪಾಯಿಗಳ ಔಷಧಿ ಒದಗಿಸುತ್ತದೆ. ಪ್ರಾಥಮಿಕ 
ಆರೋಗ್ಯ ಕೇಂದ್ರಗಳಲ್ಲಿ ಒಬ್ಬ ವೈದ್ಯಾಧಿಕಾರಿ, ನಾಲ್ಕು ಜನ ದಾದಿಯರು, ಒಬ್ಬ ಆರೋಗ್ಯ ಸಂದರ್ಶಕ ಒಬ್ಬ ಔಷಧಿ ವಿತರಕ, ಒಬ್ಬ 
ಕಿರಿಯ ಆರೋಗ್ಯ ಪರೀಕ್ಷಕ ಮತ್ತು ಸೇವಕ ಸಿಬ್ಬಂದಿ ಇರುತ್ತದೆ. ಕ್ರಮೇಣ ಆರೋಗ್ಯ ಕಾರ್ಯಕ್ರಮ ಹೆಚ್ಚಿದಂತೆಲ್ಲ ಸಿಬ್ಬಂಓ ವರ್ಗ 
ಹಾಗೂ ವೈದ್ಯರ ಸಂಖ್ಯೆ ಹೆಚ್ಚಿತು. ಈಗ ಪ್ರತಿ ಆರೋಗ್ಯ ಕೇಂದ್ರದಲ್ಲಿ ಕನಿಷ್ಟ ಪಕ್ಷ ಇಬ್ಬರು ವೈದ್ಯಾಧಿಕಾರಿಗಳಿರುತ್ತಾರೆ; ಅವರಲ್ಲಿ 
ಒಬ್ಬರು ಮಹಿಳಾ ವೈದ್ಯಾಧಿಕಾರಿಗಳಾಗಿರುತ್ತಾರೆ. ಹಾಗೂ ಇವರ ಸಹಾಯಕ್ಕೆ ಔಷಧಿ ವಿತರಕರು, ಶುಶ್ರುಷಕಿಯರು, ದಾದಿಯರು, 
ಮಹಿಳಾ ಆರೋಗ್ಯ ಸಂದರ್ಶಕರು, ಹಿರಿಯ ಹಾಗೂ ಕಿರಿಯ ಆರೋಗ್ಯ ಪರಿವೀಕ್ಷಕರು, ಪ್ರಯೋಗ ಶಾಲೆಯ ತಂತ್ರಜ್ಞರು, ಆರೋಗ್ಯ 
ಶಿಕ್ಷಕರು, ಮಹಿಳಾ ಹಾಗೂ ಪುರುಷ ವಿವಿಧೋದ್ದೇಶ ಆರೋಗ್ಯ ಕಾರ್ಯಕರ್ತರು ಇದ್ದಾರೆ. 1991-92 ರಲ್ಲಿ ಜಿಲ್ಲೆಯಲ್ಲಿನ ಒಟ್ಟು 
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಂಖ್ಯೆ 82 ಆಗಿದ್ದು ಅವುಗಳಲ್ಲಿ ಲಭ್ಯವಿರುವ ಹಾಸಿಗೆಗಳ ಸಂಖ್ಯೆ 584. ಅದರಂತೆ Fl 
ಜಿಲ್ಲೆಯಲ್ಲಿನ ಇವುಗಳ ಸಂಖ್ಯೆ 85 ಹಾಗೂ 646 ಆಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಒಳಪಟ್ಟಂತೆ ಜಿಲ್ಲೆಯಲ್ಲಿ 600 ಉ 


ಕೇಂದ್ರಗಳು ಇವೆ. 

ಭಾರತ ಸರ್ಕಾರದ ಮಾದರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ದೊರೆಯುವ ಪ್ರಮುಖ ಮೂಲ 
1) ಚಿಕಿತ್ಸಾ ಸೇವೆಗಳು, 2) ಮಲೇ ರಿಯಾ, ಕಾಲರಾ, ಕ್ಷಯ ಮುಂತಾದ ಸಾಂಕ್ರಾಮಿಕ ರೋಗಗಳ ನಿ ಪ 
ಕಲ್ಯಾಣ, 4) ಪ್ರಸೂತಿ ಹಾಗು ಶಿಶು ಆರೋಗ್ಯ ಸೇವೆಗಳು, 5) ಆರೋಗ್ಯ ಶಿಕ್ಷಣ 6) ಶಾಲಾ ಆರೋಗ್ಯ ಸೇ ಕ 
ನೈರ್ಮಲ್ಯ ಮತ್ತು 8) ಜನನ ಮರಣ ದಾಖಲೆ ಸಂಗ್ರಹ. 


ಆರೋಗ್ಯ ಸೇವೆಗಳೆಂದರೆ 
ಯಂತ್ರಣ, 3) ಕುಟುಂಬ 


ಜಿಲ್ಲೆ 


818 


ಸ €1 £€9 LI8 119 ೩£೨9 ೫೯1 012 0($ ೪6% 9 9 0861 bree 91 
( 8 els 69 vhs ae. ೪0 2 $8 oe 99-6961 ೨೦/೮೦ 1 
se ine 
£। £ LL8 990°1 066 8€8 681 LLT bes ಟರ 8 9 68-8861 ೪೨2೮ ೪1 
01 ” 869 ತ €0L 068 (61 912 (6 HOT aL 9 06-6861 ಹಬ €1 
12 L 986 011 €11"1 986 1೫ [443 6ದ1 Lett 6 9 (661 ಇರೆ 21 
sy ಡಿ 866"1 8೫8"1 089%  £€€% EE zs $806 LI 9 2೨61 ವಂದ 11 
2 Mou 
£[ €೫( ೪66 990°1 SpL 691 600 869 08/8 L 9 2661 ೪೫೫ 01 
p 8 LL ೪16 ೭011 ಓ€( 9(1 ೫೭ ೪96 ೪906 LL 9 2361 ಆಲ್‌ಚೇರಣ 6 
1] ೪ TLL £(6 69L UL £12 99೭ $19 ೫೭೦೦1 L 9 ೪961 ಟು $8 
12 6 16( $96 06( 16( LLl ೪£೭ 98€ 9 9 z-I86l TH ( 
$ ೬ 609 086 01 6£9 SLI 0£2 ೪85 ಇ ಗ? 9 26-1661 ae 9 
pe L 101"! 99೭1 (16 101% ಟಿಓ 092 1£( 01 9 99-961 ಎಿಡೊಂಂ € 
ಆ ಖಜುಂಜು 
$ 99£ 68 ೭1 89£ ೪8 1೯1 6(2 09%... 9 9 ೭661 ಓಣಐಂಯಾಂದೂ ೪ 
೪! [ 8vL 296 $8( 8 €L1 2 696 668% 6 ೭ 0861 ಎ € 
0£ 6 1201 991"! 0601 100% . 2 8£ 8€€ 019%. 6 9 ೪೨61 we 7 
(1% $ pL 606 ಓ19 StL 161 192 8£6 8 9 68-8861 ಎಂಎ | 
ಆ ಭವೇ 
61 v1 €1 1 11 0 6 $ ಸ 9 ೪. ಎ6 po 
pe ತತ ಚ 
೪೬. ಹ op nse wep ado rox ಸಂ rox 
up 6 ಗಾ rm Baiada: 


—————————————————————————————— ನಾ 


“ne ಸಿಟೀ ‘Rese (೧8 Ayo ಗೋಣ 80೮ರ ಉರಥಿಐ ಬೀಲನವೀಲಿ: pc] srg 


819 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 


_೨೨-೨೨೨ಏಐ ಎಂ ಷಂಷ ದ ದ್ದ ಅ ದಿದದದದದದ್ದ ದುದ್ದು ಅ - / ರಯ್ಯ ರ್ಯಉ೧ 


$1 ೫ ೪9$ L6L 809 ಗ 01 012 98 8 9 68-8861 Rene (€ 
೭1 1 $h9 LSL £99 9 £91 10೭ ೭1) €96 6 9 $861 Qeauou 9( 
v1 L ಓಡ 600°1 189 €6/ (61 262 069 €1961 L 9 £961 Ran 6€£ 
ಇ See 
[44 6 €€2 0(£ 1431, €62 LL 801 18) ೯ 9 26-1661 ೧೮೪೬ (64 
09 z 185 $08 £09 186 <LI 1€2 ಓಡಿ €99%1 9 9 8/61 ಉಲ್‌ €॥ 
) 61€ 1.946 01£ 11£ LL 1೭1 ೪19 9(8% £ 9 ೭661 OEE TE 
೫೭ L€9 ೭64 89 L€9 991 ೫೭ 88) ೪08% 8 9 6861 ಆಲೆಂ 1€ 
01 6 1€0°1 [414 0€0°1 1೯91 “40ST 06£ 68 91611. ‘OI 9 ೪861 ಎಳದೊಣ (ಡ 
9 ze 600°1 £(1"! ೪68 6001 €21 €6£ ೪೨6 60"61 21 9 $961 ಲೀ 62 
02 61 6 ೪೦1“! 00ಬ1 ೭೭6 ೫೭ 61£ 189 01 9 98-€861 ಶಿಜಂ 81 
`ಆ ಅಲವಿಧುಧಇ 
61 ಸ 689 198 L08 89 L81 (12 ದ 9981 9 9 1661 ಇಟಣ (2 
೫೭ ೪€9 L6L 6LS ೪9 £(1 8£2 8191 8 9 0661 ಉದಾ 92 
Sz $ 61( ೭18 £6( 069 £61 6(2 1£9 SHE 9 061 ದಳ 67 
vs v ೫89" 1602 ಓ(9೨"1 ೪89" 1€£ LOS 010°1 Ll. 9 99-96] ovUToE pT 
02 z 69L ಓಡ 1(9 89L 112 92 825 69% OL 9 ೪೨61 ಜುಂ €2 
:ಆ ಭು 
| I 859 £58 SL9 89 1೭1 €92 369 8 9 £661 ಹಾಸೊ 2 
Ll ] OLS OSL 90s - 0/6 1€1 Lb 18) ೫೭೯91 9 9 2661 eS [2 
Ll y 1೨ ೪18 66L 9£9 ೩! ‘pez 859 ₹2611 8 9 06-6861 ಗುಧ 02 
ez - €L೨ ಚಡ ಓ೫( £/9 8£1 ೯91 60 ಜಟ. 9 9 68-8861 WME 61 
) 01 ೯1( 98 889 069 891 6€7 89 ಓ£011 £ 9 88-1861 ಬಣಣ $1 
z 3 059 €08 2೨9 09 9L 0(1 6£€ 9 9 06-6861 ove (1 
$1 ೪1 €1 ೭1 11 ಗ ಚ. 7 8 L 9 ( £ | 


ಜಲ್ಲೆ 


820 


೪] L8L $90°1 zsL L8L LTT 10£ (೭£ (9066 (ಓ 9 68-8861 ಆಡಂ 66 
8 ಈ (೪9 7 [44 (69 LSI 822 899 9೯೫ 9 9 8861 ೪೧೧೩ ೪6 

61 01 £೯0"1 9041 %೯1 £01 062 ೪9£ 166 61041 8 9 8961 wba 66 

81 L 09€1 £69"1 98 09೯1. 9£2 (62 011 _ ೪1 9 99-5961 ೧೯೫ TS 
ಆ ಬಂಧಂ 

Ll 81 Lv8 ೪88 6££ 0% 161 ೯೭ 0(9 68೫"01. 6 9 8961 ಹು 15 

1] 1] 141. 068 ShL UL ೯61 £62 ೭11 6808 6 9 9861 ಬಂಬೂ 06 
ಆ. ಎಂಎಂ 

02 ಡ್ಯ £90"1 6"! 126 £901 ೪81 982 ಜ್‌ 6 9 18-9861 Hep 06 

[33 ಕ SIL ೩8 $06. L89 9(1 912 878 ೭62 $ 9 68-8861 ಇಂ 6೪ 

$1 9 ೭೯6 040"1 9ಬ"1 ೫೩೯6 1 LLT 86 ಕ 1] 9 ೪961 ಡಿಣಂಬ $೪ 
ಕ ೩ ಟ್ರಎಐಂಂದು 

02 ಷು ೪69 SL8 0£2 $19 091 61 ೯೨9 ಕ 9 9 06-6861 ಇಂ. LY 

9 ಆ €8L $08 LS6 €8L yi SLI 696 0€(%%. S$ 9 2661 ಇ೬ಾಹಿಲಂ 9೪ 

01 ಹೆ 606 £6( : 069 606 Syl $61 9 006s 9 9 68-8861 Uay Cp 

61 $ ೪೫( SL8 6L8 ೪೪( [4 692 09S ys L 9 €8-7861 ಇಂಟ pp 

02 61 $08 000°1 $99 $08 [48 ೩2 106 ೯೯ 9 0£ 0961 ನೀಗಬಂಡ (॥ 
:ಆಾ ನಿಲ್‌ಿಭಿದಂಲ 

61 5 vu ೫೯೪. 859 UL 991 £(1 981 ಇಣ"2 8$ 9 2661 ಔಣ Tp 

ಗ. $ ೪5 899 hs 11] ೩! 10% L 9 68-8861 see Ip 

6 ] ಜಾ 86L 89 909 061 £(1 082 9 9 98-861 ಗಾಣ 09 

€1 ೪] 858 00೯1 0£6 98 061 6೯2 eh 01 0೯ 99-5961 ures 6೯ 
ಇ ಟಣದಿ೧S 

] 16( 186 806 06L ೪12 £0£ ೫೭೯೪ (106 01 9 2661 AT 

$1 ೪1 €1 ೭ 11 01 6 8 L 9 | p ೯ ಜ್‌ 


821 


ವೈದ್ಯಕೀಯ ಸೇವೆಗಳು 


ಮತ್ತು 


ಆರೋಗ್ಯ 


6] 
[44 


1] 
9೭ 


91 


11 


Ue ಗಾ ಇಯ. 0 


£96 
೫06 


606 


061"! 


86 
೦6 


091 


0೭ 


0LT 
1೫ 


199 
1೪( 


ELST 
096“£2 


819"6 
€01"01 


€9991 
೫2೭6"2 


96೭1 


$89°1. 
LT8‘6 
ows 


809%1 


ಎ ಬಾವ ಪ ಘ್‌ ಚ ಭ್ಯ (ಟಟ 


01 


KOE A ಈ ಚಚ, ಈ; ಈ 


€6-0661 
68-8861 
(8-9861 
61 


16-0661 
€8-17861 
8861 

೫661 

28-1861 
68-8861 
99-961 


1661 
06-6861 
0661 
68-8861 
೪961 
98-861 
£961 


ಧಾರವಾಡ ಜಿಲ್ಲೆ 


822 


"ಇಇ ಐಂ ಐಂಡಟೆನಿಾ ಉಂಟ : ಎಐ 
gre ಖಣ Ge vse "ಉಧೌಲ ‘PHBE 2226-1661 » 


೪! ಆ 195 ೨೫ , 90L ೪9s 201 091 ೭೨9 L 9 06-6861 le 68 
1£ 4 (9 0. vst 195 ತ SLI 68 2೫%1 9 9 68-8861 hr ve 
೯ 12 £09 ost 909 16s ೧ ೪ 892. 08 29691 (೬ 9 ೧8861 ಆಟಂ (3 
02 2 (04 159 ೪15 ೪% . £ 261 ೫8€ oN 9 98-861 Ue ೫8 
ಡಿ ೫೭ 19£1 0£1 8221 19೯1. 8007... 90%. 880 ೧9606902 1 oe 9961 Roe 18 
: ಾಹಂಇ 
- - - - - ” - - - - - 9 €6-2661 ೧೭೦೦೫ 08 
$ - 16£ $1£.: 20% 180. 811 601. .99 L 9 06-6861 ಭನ 61 
( 6 ೪08 ೫01 ೪6 $08 01 €12 96s f oe 99-961 ದಂ 8 
01 ( oeL ೪೫6 992 0( vel ೫೭ oz $ 9 68-8861 ಎ೧೫ (( 
$1 v1 €1 ಚ 1] 01 6 8 L 9 ( ಅ £ 13 


ಆರೋ 
ಗ್ಯ ಮತ್ತು ವೈದ್ಯಕೀಯ ಸೇವೆಗಳು . ನ 


ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಆರೋಗ್ಯ ಘಟಕಗಳ ಕಾರ್ಯಕ್ರಮವನ್ನು ಎ 
ಕ್ಷೇತ್ರಗಳಲ್ಲಿಯೂ ವಿಶೇಷವಾಗಿ ರಾಷ್ಟ್ರೀಯ ಕಾರ್ಯಕ್ರಮಗಳ ಪರಿಣಾಮಕಾರಿ ನಿರ್ವಹಣೆಯಲ್ಲಿ ಸಮನ್ವಯಗೊಳಸುತ್ತವೆ ಸಸ 
ಜಿಲ್ಲೆಯಲ್ಲಿ 23 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಭಾರತ ಸರ್ಕಾರದ ಮಾದರಿ NE 1965-66 ಸರಸ 
ಉಳಿದವುಗಳು ಕನಿಷ್ಠ ಅವಶ್ಯಕತೆ ಕಾರ್ಯಕ್ರಮದಡಿಯಲ್ಲಿ ಮಂಜೂರು ಪಡೆದವುಗಳಾಗಿವೆ. ಮಂಜೂರಾದ ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳು ಕ್ರಮವಾಗಿ 1981-82 ರಲ್ಲಿ 1, 1984-85 ರಲ್ಲಿ 2, 1985-86 ರಲ್ಲಿ 6, 1986-87ರಲ್ಲಿ 3, 1987-88 ರಲ್ಲಿ 
3, 1988-89 ರಲ್ಲಿ 17, 1989-90 ರಲ್ಲಿ 17, 1990-91 ರಲ್ಲಿ 4, 1991-92 ರಲ್ಲಿ 3, 1992-93 ರಲ್ಲಿ 3, 1993-94 
ರಲ್ಲಿ 3 ಆಗಿವೆ. ಇವುಗಳಲ್ಲಿರುವ ಒಟ್ಟು ಹಾಸಿಗೆಗಳ ಸಂಖ್ಯೆ 660 ಆಗಿರುತ್ತದೆ. 


1993-94 ರಲ್ಲಿ ಸರ್ಕಾರವು. ಹುಯಿಲಗೋಳ, ಅತ್ತಿಗೇರಿ ಹಾಗೂ ಅರಳೇಶ್ವರಗಳಲ್ಲಿ ಹೊಸ ಆರೋಗ್ಯ ಕೇಂದ್ರಗಳನ್ನು 
ಮಂಜೂರು ಮಾಡಿದೆ. ಜಿಲ್ಲೆಯಲ್ಲಿರುವ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕೆಲವು ಸಾಮಾನ್ಯ ಮಾಹಿತಿಯನ್ನು ಕೋಷ್ಟಕ 


15.4 ರಲ್ಲಿ ಕೊಟ್ಟಿದೆ. 
ಪ್ರಾಥಮಿಕ ಆರೋಗ್ಯ ಘಟಕಗಳು 


ಜಿಲ್ಲೆಯಲ್ಲಿ ಈ ಹಿಂದೆ ಇದ್ದ ಗ್ರಾಮಾಂತರ ಔಷಧಾಲಯಗಳಾದ ಸಂಯೋಜಿತ ಆಸ್ಪತ್ರೆಗಳು ಹಾಗೂ ದವಾಖಾನೆಗಳು, ಸ್ಥಳೀಯ 
ನಿಧಿ ಔಷಧಾಲಯಗಳು, ತಾಲೂಕು ಬೋರ್ಡ್‌ ಔಷಧಾಲಯಗಳು, ಮುನ್ನಿಪಲ್‌ ಔಷಧಾಲಯಗಳು, ಆಯುರ್ವೇದ, 
ಹೋಮಿಯೋಪಥಿ ಔಷಧಾಲಯಗಳು ಹಾಗೂ ಸರ್ಕಾರಿ ಚಿಕಿತ್ಸಾಲಯಗಳನ್ನು ಸರ್ಕಾರವು 1978 ರಲ್ಲಿ ಪ್ರಾಥಮಿಕ ಆರೋಗ್ಯ 
ಘಟಕಗಳು ಎಂದು ಕರೆದಿದೆ. ಈ ಪ್ರಾಥಮಿಕ ಆರೋಗ್ಯ ಘಟಕಗಳು ಆರೋಗ್ಯ ಕೇಂದ್ರಗಳಂತೆ ವೈದ್ಯಕೀಯ ಚಿಕಿತ್ಸೆ ಸಾರ್ವಜನಿಕ 
ಆರೋಗ್ಯ ಸುಧಾರಣೆ ಕಾರ್ಯ ಜವಾಬ್ದಾರಿ ವಹಿಸುತ್ತವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳ ನಿರ್ವಹಣೆ ಹಾಗೂ ಸಾರ್ವಜನಿಕ 
ಆರೋಗ್ಯದ ಮುನ್ನೆಚ್ಚರಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತವೆ. ಈ ಘಟಕಗಳು ಸಾಮಾನ್ಯವಾಗಿ 15ರಿಂದ 20ಸಾವಿರ ಜನಸಂಖ್ಯೆಗೆ 
ಒಂದರಂತೆ ಇದ್ದು ವೈದ್ಯಕೀಯ ಸೇವೆ ಒದಗಿಸುತ್ತವೆ. ಪ್ರಾಥಮಿಕ ಆರೋಗ್ಯ ಘಟಕಗಳು ತಮ್ಮ ಪ್ರದೇಶದ ಆರೋಗ್ಯ ಕಾರ್ಯಕ್ರಮಗಳ 
ವರದಿಯನ್ನು ಸಂಬಂಧಪಟ್ಟ ಆರೋಗ್ಯ ಕೇಂದ್ರಗಳಿಗೆ ಕಳಿಸಿಕೊಡುತ್ತವೆ. ಪ್ರತೀ ಘಟಕಕ್ಕೆ ಒಬ್ಬ ವೈದ್ಯಾಧಿಕಾರಿ ಇದ್ದು ಅವರ ನೆರವಿಗೆ 
ಔಷಧ ಎತರಕರು, ಶುಶ್ರೂಷಕಿಯರು, ದಾದಿಯರು ಹಾಗೂ ಸೇವಕ ವರ್ಗದವರು ಇರುತ್ತಾರೆ. ಇಲ್ಲಿ ಹೆರಿಗೆ ವಿಭಾಗವೂ ಇರುತ್ತದೆ. 
1992-93 ರಲ್ಲಿ 34 ಆರೋಗ್ಯ ಘಟಕಗಳು ಇದ್ದು ಅವುಗಳಲ್ಲಿ ಒಟ್ಟು ಲಭ್ಯವಿರುವ ಹಾಸಿಗೆಗಳ ಸಂಖ್ಯೆ 55 ಆಗಿದೆ. 1991-92 
ರಲ್ಲಿ ಇವುಗಳ ಸಂಖ್ಯೆ 35 ಆಗಿತ್ತು. ಪ್ರಸ್ತುತ ಧಾರವಾಡ ಜಿಲ್ಲೆಯಲ್ಲಿ 33 ಪ್ರಾಥಮಿಕ ಆರೋಗ್ಯ ಘಟಕಗಳು ಇದ್ದು ಅವುಗಳು 
ಯಾವುವೆಂದರೆ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ; ಕಲಘಟಗಿ ತಾಲೂಕಿನ ಸಂಗಮೇಶ್ವರ; ಹಾವೇರಿ ತಾಲೂಕಿನ. ಹಾವನೂರು, 
ಗುತ್ತಲ, ದೇವಿಹೊಸೂರ ಮತ್ತು ಹೊಸರಿತ್ತಿ; ರಾಣೆಬೆನ್ನೂರು ತಾಲೂಕಿನ ಕಜ್ಜರಿ, ಕರೂರ; ಐರಣಿ, ಇಟಗಿ ಹಾಗೂ ಸುಣಕಲ್‌ 
ಬಿದರಿ; ಹಿರೇಕೆರೂರು ತಾಲೂಕಿನ ತಡಕನಹಳ್ಳಿ, ಹಳ್ಳೂರ, ಹೊಸವೀರಾಪುರ ಹಾಗೂ ಮೇದೂರ; ಗದಗ ತಾಲೂಕಿನ ಹುಲಕೋಟೆ, 
ಕದಡಿ ಮತ್ತು ಕಣವಿ; ನರಗುಂದ ತಾಲೂಕಿನ ಚಿಕ್ಕನರಗುಂದ; ' ರೋಣ ತಾಲೂಕಿನ ಸವಡಿ, ಗಜೇಂದ್ರಗಡ ಮತ್ತು ಮುಶಿಗೇರಿ; 
ಸವಣೂರು ತಾಲೂಕಿನ ಕಡಕೋಳ ಮತ್ತು ಕುಸುನೂರು; ಶಿರಹಟ್ಟಿ ತಾಲೂಕಿನ ಲಕ್ಷೇಶ್ವರ; ಶಿಗ್ಗಾಂವಿ ತಾಲೂಕಿನ ಧುಂಡಶಿ ಮತ್ತು 
ಹಿರೇಬೆಂಡಿಗೇರಿ; ಕುಂದಗೋಳ ತಾಲೂಕಿನ ಬರದ್ವಾಡ ಮತ್ತು ಹಾನಗಲ್‌ ತಾಲೂಕಿನ ಬಮನಹಳ್ಳಿ, ನರೇಗಲ್‌, ಶಿರಗೋಡ, 


ಕಲಕೇರಿ ಮತ್ತು ಅಕ್ಕಿ ಆಲೂರ ಆಗಿರುತ್ತವೆ. 

ಕುಟುಂಬ ಕಲ್ಯಾಣ 
ಷಣೆಯ ಅಡಿಯಲ್ಲಿ ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಕಾರ್ಯಕ್ರಮವು 
ರೂಪುಗೊಂಡು, ಎರಡು ಮಕ್ಕಳ ಮಿತಿ ಅನುಸರಿಸುವ ಮೂಲಕ 


ಳಿಸುವ ಗುರಿ ಹೊಂದಿದೆ. ಪ್ರಸ್ತುತ ಇರುವ ಜನನ ಪ್ರಮಾಣವನ್ನು 
ಂದ 60ಕ್ಕೆ ಇಳಿಸುವ ಮತ್ತು ಅರ್ಹದಂಪತಿ ರಕ್ಷಣಾ ದರವನ್ನು 


ಕ್ರಿಶ. 2000ವರ್ಷಕ್ಕೆ "ಎಲ್ಲರಿಗೂ ಆರೋಗ್ಯ' ಎಂಬ ಘೋ 
ಸಾರ್ವಜನಿಕ ಆರೋಗ್ಯದ ಒಂದು ಅವಿಭಾಜ್ಯ ಅಂಗವಾಗಿ ಕಾರ್ಯ 
ಕ್ರಿಶ. 2001ರ ಹೊತ್ತಿಗೆ ನಿವ್ವಳ ಸಂತಾನೋತ್ಪಶ್ತಿಯನ್ನು ಒಂದಕ್ಕೆ ಇ 
2796ದ 21ಕ್ಕೆ ಹಾಗೂ ಶಿಶು ಮರಣ ಪ್ರಮಾಣವನ್ನು 700 
47.6 ರಿಂದ 60 ಕ್ಕೆ ಹೆಚ್ಚಿಸುವ ಧ್ಯೇಯವನ್ನು ಹೊಂದಿರುತ್ತದೆ. 


824 ಧಾರವಾಡ ಜಿಲ್ಲೆ 


ಪ್ರಥಮವಾಗಿ ಭಾರತದ ಕುಟುಂಬ ಯೋಜನಾ ಸಂಘ ಬೊಂಬಾಯಿಯಲ್ಲಿ 1949ರಲ್ಲಿ ಸ್ಥಾಪಿತವಾಯಿತು. ಕುಟುಂಬ ಕಲ್ಯಾಣ 
ಕಾರ್ಯಕ್ರಮವು ಅಧಿಕೃತವಾಗಿ ಭಾರತದಲ್ಲಿ 1952 ರಲ್ಲಿ ರಚನೆಗೊಂಡು ಒಂದು ರಾಷ್ಟ್ರೀಯ ಮಹತ್ವದ ನೀತಿಯಾಗಿ ದೇಶವು 
ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಅಬಿವೃದ್ಧಿ ಸಾಧಿಸುವ ಒಂದು ಉಪಯುಕ್ತ ಯೋಜನೆಯಾಗಿದೆ. ಇಡೀ ಜನ ಸಮುದಾಯಕ್ಕೆ 
ಸಾರ್ವತ್ರಿಕವಾಗಿ ಅನ್ವಯವಾಗುವಂಥ ಈ ಬೃಹತ್‌ ಪ್ರಮಾಣದ ಕುಟುಂಬ ಕಲ್ಯಾಣ ಕಾರ್ಯಕ್ರಮವು ಎರಡನೇಯ ಪಂಚವಾರ್ಷಿಕ 
ಯೋಜನೆಯಲ್ಲಿ ಕಾರ್ಯರೂಪಕ್ಕೆ ಬಂದಿತು. ಜನನವನ್ನು ತಡೆಗಟ್ಟುವ ಉದ್ದೇಶದಿಂದಷ್ಟೇ ಅಲ್ಲದೆ ಅವರ ಜೀವನ ಮಟ್ಟವನ್ನು 
ಸುಧಾರಿಸುವ ಮಹತ್ವದ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಕಾರ್ಯಕ್ರಮವು ಕುಟುಂಬ ಕಲ್ಯಾಣ ಮತ್ತು ತಾಯಿ ಮಕ್ಕಳ 
ಆರೋಗ್ಯ ಸೇವೆಗಳ ಮೂಲಕ ಆರೋಗ್ಯವಂತ ಸಮುದಾಯದ ತಳಹದಿಯ ಮೇಲೆ ಉತ್ತಮ ಜೀವನ, ಚಿಕ್ಕ ಕುಟುಂಬದ 
ಪ್ರಾಮುಖ್ಯತೆಗಳನ್ನು ಜನರಲ್ಲಿ ಬಿಂಬಿಸುವಂತೆ ತಿಳುವಳಿಕೆ ನೀಡುವುದು ಹಾಗೂ ಸ್ವಯಂಪ್ರೇರಣೆಯಿಂದ ಕುಟುಂಬ ಯೋಜನೆಯನ್ನು 
ಅಂಗೀಕರಿಸುವಂತೆ ಮಾಡುವುದು. ಆಸ್ಪತ್ರೆಗಳಿಗೆ ಜನರು ಬಂದು ಸೇವೆ ಪಡೆದುಕೊಳ್ಳುವಂತೆ ಹಾಗೂ ಗರ್ಭನಿರೋಧಕಗಳ ಬಗೆಗಿನ 
ತಿಳುವಳಿಕೆ ಮತ್ತು ಸೇವೆಯನ್ನು ನವದಂಪತಿಗಳಿಗೆ ಆರಂಭದಲ್ಲಿ ಈ ಸಂಸ್ಥೆ ಒದಗಿಸುತ್ತಿತ್ತು. ಆದರೆ ಮೂರನೇಯ ಪಂಚವಾರ್ಷಿಕ 
ಯೋಜನೆಯಲ್ಲಿ ಅಂದರೆ 1963 ರಿಂದ ಈ ಕಾರ್ಯಕ್ರಮವನ್ನು ವಿಸ್ತರಣಾ ತಳಹದಿಯ ಮೇಲೆ ಸೇವೆಯನ್ನು ಮನೆಯ ಬಾಗಿಲಿಗೆ 
ತೆಗೆದುಕೊಂಡು ಹೋಗಲಾಯಿತು. 1966 ರಿಂದ ಪೂರ್ಣ ಸುಸಜ್ಜಿತವಾದ ಕುಟುಂಬ ಕಲ್ಯಾಣ ಇಲಾಖೆಯಾಗಿ ರೂಪಗೊಂಡು 
ಕಾರ್ಯೋಮುಖವಾಯಿತು. 

ಕುಟುಂಬ ಕಲ್ಯಾಣ ಸೇವೆಯನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಘಟಕಗಳು ನಗರ ಕುಟುಂಬ ಕಲ್ಯಾಣ ಕೇಂದ್ರಗಳು 
ಮತ್ತು ಬಾಣಂತನ ಸೇವಾ ಕೇಂದ್ರಗಳು ನಿರ್ವಹಿಸುವುವು. ತಾಯಿ ಮಕ್ಕಳ ಆರೋಗ್ಯವು ಕುಟುಂಬ ಕಲ್ಯಾಣ ಯೋಜನೆಯಲ್ಲಿ 
ಪ್ರಮುಖ ಪಾತ್ರ ವಹಿಸುವುದು. ಉತ್ತಮ ಸೇವೆ ಒದಗಿಸುವುದರೊಂದಿಗೆ ತಾಯಿ ಮಕ್ಕಳಿಗೆ ಬರಬಹುದಾದ ಕಾಯಿಲೆಗಳನ್ನು 
ತಡೆಗಟ್ಟಲು ನಿರೋಧಕ ಚುಚ್ಚುಮದ್ದುಗಳನ್ನು ರಕ್ತಹೀನತೆ ಮತ್ತು ಅನ್ನಾಂಗಗಳ ಕೊರತೆಯಿಂದ ನರಳುವ ತಾಯಂದಿರಿಗೆ ಮತ್ತು 
ಮಕ್ಕಳಿಗೆ ಔಷಧಿಮಾತ್ರೆಗಳನ್ನು ಸಕಾಲಕ್ಕೆ ಒದಗಿಸಿ ತಾಯಿ ಮಕ್ಕಳನ್ನು ಸಾವಿನಿಂದ ಉಳಿಸಿ ಅವರ ಆರೋಗ್ಯವನ್ನು 
ಉತ್ತಮಪಡಿಸಲಾಗುತ್ತಿದೆ. ಜನಸಾಮಾನ್ಯರು ಸಕ್ರಿಯವಾಗಿ ಈ ಯೋಜನೆಯಲ್ಲಿ ಪಾಲ್ಗೊಂಡು ಆ ಮೂಲಕ ಜನಸಂಖ್ಯಾ ಸ್ಫೋಟವನ್ನು 
ತಡೆಗಟ್ಟುವ ಕಾರ್ಯಕ್ರಮದಲ್ಲಿ ಸಹಕಾರ, ಬೆಂಬಲ ನೀಡಲು ಪ್ರೋತ್ಸಾಹಿಸಿ ಬಹುಮಾನಗಳನ್ನು ನೀಡಲಾಗುವುದು. 


ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಮೊದಲು ಕುಟುಂಬ ಯೋಜನಾ ಕಾರ್ಯಕ್ರಮ ಎಂದು ಕರೆಯಲಾಗುತ್ತಿತ್ತು. 
ತದನಂತರದಲ್ಲಿ ಅದರ ಮಹತ್ವವನ್ನು ಅರಿತು, ಆರೋಗ್ಯ ಇಲಾಖೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಂದು 
ಕರೆಯಲಾಯಿತು. ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಯೋಜನಾ ಅಧಿಕಾರಿಗಳೆಂದು ನಾಮಕರಣ 
ಮಾಡಲಾಯಿತು. ಕುಟುಂಬ ಯೋಜನೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ಕುಟುಂಬ ಯೋಜನಾ ವಿಭಾಗವನ್ನು 1964 ರಲ್ಲಿ 
ಜಿಲ್ಲಾ ವೈದ್ಯಾಧಿಕಾರಿಗಳ ಕಛೇರಿಯಲ್ಲಿ ತೆರೆದು ಮುಂದೆ 1978 ರಲ್ಲಿ ಕುಟುಂಬ ಯೋಜನೆ ಕಾರ್ಯಕ್ರಮವನ್ನು ಕುಟುಂಬ ಕಲ್ಯಾಣ 
ಎಂದು ಬದಲಿಸಲಾಯಿತು. 


ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿಯು ಧಾರವಾಡದಲ್ಲಿ 1978 ರಿಂದ 
ಕಾರ್ಯಾರಂಭ ಮಾಡಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲೆಯ ಸಂಪೂರ್ಣ ಉಸ್ತುವಾರಿ ಹೊಂದಿದ್ದು 
ಮೇಲ್ವಿಚಾರಣೆ, ಮಾರ್ಗದರ್ಶನದ ಜೊತೆಗೆ ಜಿಲ್ಲೆಯ ವಿವಿಧ ಆರೋಗ್ಯ ಹಾಗೂ ವೈದ್ಯಕೀಯ ಸಂಸ್ಥೆಗಳ ಮೂಲಕ ರಾಷ್ಟ್ರೀಯ 
ಹಾಗೂ ರಾಜ್ಯದ ಆರೋಗ್ಯ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುವರು. 
ಇವರ ನೆರವಿಗೆ ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳು, ಜಿಲ್ಲಾ ಮಲೇರಿಯಾ ಅಧಿಕಾರಿಗಳು, ಜಿಲ್ಲಾ ಕ್ಷಯ ರೋಗ ಅಧಿಕಾರಿಗಳು, 
ಜಿಲ್ಲಾ ಪ್ರಯೋಗ ಶಾಲೆಯಲ್ಲಿನ ಅಧಿಕಾರಿಗಳು ವೈದ್ಯಾಧಿಕಾರಿಗಳು (ಕುಟುಂಬ ಕಲ್ಯಾಣ, ಪ್ರಸೂತಿ ಹಾಗೂ ಆರೋಗ್ಯ ಸೇವೆಗಳು), 
ಪ್ರಾದೇಶಿಕ ಸಹಾಯಕ ರಾಸಾಯನಿಕ ವಿಶ್ಲೇಷಕರು, ಜಿಲ್ಲಾ ಲಸಿಕಾಧಿಕಾರಿಗಳು, ಎಲ್‌.ಸಿ.ಡಿ.ಆರ್‌. ಅಧಿಕಾರಿಗಳು, ಜಿಲ್ಲಾ ಶುಶ್ರೂಷಾ 
ಮೇಲ್ವಿಚಾರಕರು, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ಉಪ ಜಿಲ್ಲಾ. ಶಿಕ್ಷಣಾಧಿಕಾರಿಗಳು ಮತ್ತು ಇನ್ನಿತರ ಸಿಬ್ಬಂದಿ ವರ್ಗವಿದೆ. 
ಜಿಲ್ಲೆಯಲ್ಲಿ 1991 ರಲ್ಲಿ ಚಿಕಿತ್ಸೆ ಪಡೆದ ಹೊರ ರೋಗಿಗಳ ಸಂಖ್ಯೆ 9,06,130 ಒಳರೋಗಿಗಳ ಸಂಖ್ಯೆ 17,691 ಹಾಗೂ 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 825 


ಒಳರೋಗಿಗಳ ಸಾವಿನ ಸಂಖ್ಯೆ 178 ಇದ್ದು ಇದು 1992 ರಲ್ಲಿ ಕ್ರಮವಾಗಿ 8,38,077, 17,759 ಹಾಗೂ 295 ಆಗಿರುತದೆ. 
ವಿಭಾಗ ಮಟ್ಟದಲ್ಲಿ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗ ಬೆಳಗಾವಿ ಇವರು ತತ್‌ಕ್ಷಣದ ಮೇಲಾಧಿಕಾರಿಗಳಾಗಿರುತಾರೆ. 


ಧಾರವಾಡ ಜಿಲ್ಲೆಯಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಡಿಯಲ್ಲಿ 1993-94ರಲ್ಲಿ ನಡೆಸಿದ ಸಂತಾನ ಹರಣಶಸ ಚಿಕಿತ್ಸೆಗಳು 
ವ್ಯಾಸಕ್ಟಮಿ 18, ಟ್ಯೂಬೆಕ್ಟಮಿ ಹಾಗೂ ಉದರದರ್ಶಕ ಶಸ್ತ್ರ ಚಿಕಿತ್ಸೆಗಳು 29,426 ಅಂತರದ ಹೆರಿಗೆ ವಿಧಾನಗಳಾದ, ಮದ 
ಸಂಖ್ಯೆ 19,464 ನಿರೋಧ ವಿತರಣೆ 26,322 ಹಾಗೂ ನುಂಗುವ ಮಾತ್ರೆಗಳ ವಿತರಣೆ 9,010 ಆಗಿರುತ್ತವೆ. ಇದೇ ಅವಧಿಯಲ್ಲಿ 
ರೋಗ ಪ್ರತಿಬಂಧಕ ಚುಚ್ಚುಮದ್ದು ಕಾರ್ಯಕ್ರಮದಡಿಯಲ್ಲಿಯ ಸಾಧನೆ ಡಿಪಿಟಿ 85,423, ಪೋಲಿಯೋ 85,981, ತ್‌ಾ 
95,251, ಮಿಸಲ್ಸ್‌ 82,521, ಟಿಟಿ ಗರ್ಭಿಣಿಯರಿಗೆ 1,02,731, ಅಂಧತ್ವ ನಿವಾರಣೆಗಾಗಿ ನಡೆಸಲ್ಪಟ್ಟ ಕಣ್ಣಿನ ಪೊರೆ ಶಸ್ತ್ರ 
ಚಿಕಿತ್ಸೆಗಳು 5,589, ಚಳಿಜ್ವರ ನಿವಾರಣೆಗಾಗಿ ಪಡೆದ ರಕ್ತಲೇಪನ 5,26,857 ಆಗಿದೆ. 


ಕೋಷ್ಟಕ 15.5 : ಧಾರವಾಡ ಜಿಲ್ಲೆಯಲ್ಲಿ ಕುಟುಂಬ ಕಲ್ಕಾಣ ಕಾರ್ಯಕ್ರಮದಡಿಯಲ್ಲಿ 
1965-66 ರಿಂದ 1979-80 ರವರೆಗಿನ ಕೆಲವು ವರ್ಷಗಳಲ್ಲಿಯ ಸಾಧನೆ. 


ಸಂತಾನಹರಣ ಶಸ್ತ ಚಿಕಿತ್ಸೆ. ವಂಕಿಧಾರಣೆ 


ವರ್ಷ ಗುರಿ ಸಾಧನೆ ಗುರಿ ಸಾಧನೆ 
ನಿ ಟ್ರೂಚಿಕ ನು ಸ ಎಂ ಶಿ ಹಾ 

1965-66 3,900 ಎ 753 29,250 2113 

1970-71 13,425 3,157 1,384 3,520 570 

1975-76 13,950 1,545 6,258 2,750 809 

1979-80 27,170 690 11,079 5,350 3,816 


ಆಧಾರ : ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಕಾಣಾಧಿಕಾರಿಗಳ ಕಚೇರಿ, ಧಾರವಾಡ. 


ಕೋಷ್ಟಕ 15.6 : ಧಾರವಾಡ ಜಿಲ್ಲೆಯಲ್ಲಿ ಕುಟುಂಬ ಕಲ್ಮಾಣ ಕಾರ್ಯಕ್ರಮದಡಿಯಲ್ಲಿ ಕಳೆದ ಕೆಲವು ವರ್ಷಗಳ ಪುಗತಿ, 


ವರ್ಷಗಳು ಸಂತನ ಹಡು NU ' . ವಂಕಿಥಾರಣೆ ಓರಲ್‌ ಪಿಲ್ಸ್‌ ನಿರೋಧ 
ವ್ಯಾಸೆಕ್ಟಮಿ ಟ್ಯೂಬೆಕ್ಟಮು ಉದರದರ್ಶಕ ಒಟ್ಟು 
1982 115 13,184* 13,299 ತಿ 3,211 6,344 
1986 ೩31. 27230" 28,181 13,327 5,744 29,538 
1990 Iss” 22,701 22,936 10,880 4454 12776 
1991 ' 49 22,742 2,22,791 11,124 5,009 16,006 
1992-93 39 20,810 4,430 25,278 13,858 5,501 26,708 
1993-94 18 23,667 5,956 29,641 18,399 9,046 22,018 


ಮೂಲ - ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಛೇರಿ, 
* ಟ್ಯೂಬಕ್ಟಮಿ ಉದರದರ್ಶಕ ಸೇರಿದಂತೆ. 


826 ಧಾರವಾಡ ಜಿಲ್ಲೆ 


ಕೋಷ್ಟಕ 15.7: ಧಾರವಾಡ ಜಿಲ್ಲೆಯ 1993-94 ರಲ್ಲಿಯ ತಾಲೂಕುವಾರು 
ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಪ್ರಗತಿ. 


ತಾಲೂಕಿನ ಸಂತಾನಹರಣ ವಂಕಿಧಾರಣೆ ನಿರೋಧ (ಓರಲ್‌ ಪಿಲ್ಸ್‌) 

ಹೆಸರು ಶಸ್ತ್ರಕ್ರಿಯೆ ಕ ನುಂಗುವ ಮಾತ್ರೆ 
ಬ್ಯಾಡಗಿ 1,003 693 911 326 
ಧಾರವಾಡ 3,982 2,089 2,669 839 
ಗದಗ 2,323 1,398 1,255 553 
ಹಾನಗಲ್‌ 1,622 1,091 1,925 665 
ಹಾವೇರಿ 1,913 1,415 1,826 717 
ಹಿರೇಕೆರೂರು 1,832 1,118 1,380 449 
ಹುಬ್ಬಳ್ಳಿ 4975 2,461 6,091 1,393 
ಕಲಘಟಗಿ 777 577 1,103 360 
ಕುಂದಗೋಳ 1,108 . 801 1,081 380 
ಮುಂಡರಗಿ | 779 547 459 228 
ನರಗುಂದ 767 590 572 292 
ನವಲಗುಂದ 1,291 910 728 417 
ರಾಣೆಬೆನ್ನೂರ 2.109 1,287 1,705 619 
ರೋಣ 1,599... 1148 1,516 603 
ಸವಣೂರು 826 780 989 363 
ಶಿಗ್ಗಾಂವಿ ಪ ಜು 822 1,175 374 
ಶಿರಹಟ್ಟಿ 1,448 737 1,323 468 . 


ಆಧಾರ: ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಕಾಣಾಧಿಕಾರಿಗಳ ಕಛೇರಿ, ಧಾರವಾಡ. 


ಕೋಷ್ಟಕ 15.8 : ಸಮೂಹ ಮಾಧ್ಯಮ ಕಾರ್ಯಕ್ರಮದಡಿಯಲ್ಲಿ ಏಪ್ರಿಲ್‌-87 ರಿಂದ ಮಾರ್ಚ-1992 ರವರೆಗೆ 
ಪ್ರತಿವರ್ಷ ನಿಗದಿಪಡಿಸಿದ ಭೌತಿಕ ಮತ್ತು ಆರ್ಥಿಕ ಗುರಿ ಹಾಗೂ ಸಾಧನೆ 


ಯೋಜಿತ ಕಾರ್ಯಕ್ರಮ : ವರ್ಷ ಭೌತಿಕ ಆರ್ಥಿಕ 
ಭೌತಿಕ ಗುರಿಯ ಘಟಕ ಗುರಿ ಸಾಧನೆ ಪ್ರಶಿಶತ ಗುರಿ ಸಾಧನೆ ಪ್ರತಿಶತ 
) 3 4 Ss 6 7 8 9 10 
1) ಚಲನಚಿತ್ರ ಪ್ರದರ್ಶನ 91-92 240 209 87 A ಕ ಕ 
2) ಫೀಲಸ್ಟಿಪ್ಟ್‌ ಶೋ | 1542 1811 : : 698 - K ಕ 
3) ವಸ್ತು ಪ್ರದರ್ಶನ ಹ 400 2907 726 


4) ಶಿಕ್ಷಕರಿಗೆ ಕು.ಕ. ತರಬೇತಿ | 20 20 100 6000 6000 100 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 827 


2 3 4 5 6 7 8 9 10 
5) ದಾಯಿಗಳಿಗೆ ಕು.ಕ. ತರಬೇತಿ ” 10 10 100 


5,000 5,000 100 
6) ಸಂಘಸಂಸ್ಥೆಗಳಿಗೆ ಕು.ಕ. ತರಬೇತಿ ” 8 8 100 8,000 8,000 100 
7) ಬಹುಮಾಧ್ಯಮ ಪ್ರಚಾರ 
ಆಂದೋಲನ ಮ - 8 ವ ಫ್‌ 
8) ಪಿ.ಯು.ಸಿ. ವಿದ್ಯಾರ್ಥಿಗಳಿಗೆ 
ತಾಲೂಕು ಮಟ್ಟದಲ್ಲಿ ಚರ್ಚಾಸ್ಪರ್ಧೆ' : 17 17 100 6,800 6,800 100 
9) ಮಹಿಳಾ ಆರೋಗ್ಯ ಸಂಘಸ್ಥಾಪನೆ 
ತರಬೇತಿ ಮತ್ತು ಸಭೆ 290 267 92 47950 46481 
10) ಎ.ವಿ. ಉಪಕರಣಗಳ ರಿಪೇರಿ ” - - - 750 750 100 
11) ವಿಶ್ವಜನಸಂಖ್ಯಾ ದಿನಾಚರಣೆ ” - ಹ - 500 500 100 
ಒಟ್ಟು 75,000 73,731 38.3 


ಆಧಾರ: ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಮಾಣಾಧಿಕಾರಿಗಳ ಕಛೇರಿ, ಧಾರವಾಡ. 


ಕುಟುಂಬ ಕಲ್ಯಾಣ ಸಮಿತಿಗಳು 


ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಉಪ ವಿಭಾಗ ಹಾಗೂ ತಾಲೂಕು ಮಟ್ಟದಲ್ಲಿ ಕುಟುಂಬ ಕಲ್ಯಾಣ ಸಮಿತಿಗಳು ಇವೆ. ಇವುಗಳಿಗೆ 
ಕ್ರಮವಾಗಿ ಜಿಲ್ಲಾಧಿಕಾರಿಗಳು, ಉಪ ವಿಭಾಗಾಧಿಕಾರಿಗಳು ಹಾಗೂ ತಹಶೀಲದಾರರು ಅಧ್ಯಕ್ಷರಾಗಿರುತ್ತಾರೆ. ಈ ಸಮಿತಿಗಳು ಪ್ರತೀ 
ತಿಂಗಳು ತಮ್ಮ ಕ್ಷೇತ್ರ ಮಟ್ಟದಲ್ಲಿ ಸಭೆ ಸೇರಿ, ಆಯಾ ತಿಂಗಳಿನ ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಪ್ರಗತಿಯನ್ನು ಪರಿಶೀಲಿಸಿ 
ತಮ್ಮ ಮೇಲಿನ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುತ್ತವೆ. ಜಿಲ್ಲೆಯಲ್ಲಿ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯ ವೇಳೆ ಮೃತರಾದವರಿಗೆ 
ಪರಿಹಾರವನ್ನು ಪರಿಶೀಲಿಸಿ ನೀಡಲು ಜಿಲ್ಲಾಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದಿದೆ. ಶಸ್ತ್ರಚಿಕಿತ್ಸೆ ಸಮಯದಲ್ಲಿ 
ಸತ್ತವರ ವಾರಸುದಾರರಿಗೆ ನೀಡುವ ಪರಿಹಾರ ಹಣದ ಗರಿಷ್ಠ ಮೊತ್ತವು 10,000 ರೂ. ಆಗಿದೆ. 1985 ರ ಮೊದಲು ಈ 
ಮೊತ್ತವು 5,000ರೂ. ಇದ್ದಿತು. 1989-90, 1990-91 ಮತ್ತು 1991-92ರಲ್ಲಿ 10,000ರೂ. ಪರಿಹಾರ ಪಡೆದ ಪ್ರಕರಣಗಳು 
ಕ್ರಮವಾಗಿ 2, 6 ಮತ್ತು 4 ಆಗಿವೆ. 


ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿಯಲ್ಲಿ ಕುಟುಂಬ ಕಲ್ಯಾಣ ಬ್ಯೂರೋ ಇದ್ದು ಅದಕ್ಕೆ 
ಕುಟುಂಬ ಕಲ್ಯಾಣಾಧಿಕಾರಿಗಳು ಮುಖ್ಯಸ್ಥರಾಗಿರುವರು. ಈ ಬ್ಯೂರೋದಲ್ಲಿ ಶೈಕ್ಷಣಿಕ ವಿಭಾಗ, ನಿಸ್ಸಂತಾನ ಶಸ್ತ್ರಚಿಕಿತ್ಸಾ ವಿಭಾಗ 
ಮತ್ತು ಅಂಕಿ ಅಂಶಗಳ ವಿಭಾಗ ಇದೆ. ಸಂತಾನಹರಣ ಚಿಕಿತ್ಸಾ ವಿಭಾಗದಲ್ಲಿ ಒಬ್ಬ ಸರ್ಜನರು ಒಬ್ಬ ಶುಶ್ರೂಷಕಿ ಹಾಗೂ ಒಬ್ಬ 
ಸಹಾಯಕರಿರುವರು, ಇವರು ಶಸ್ತತಜ್ಞಧಿಗೆ ಸಹಾಯ ನೀಡುವರು ಹಾಗೂ ಸಣ್ಣ ಪುಟ್ಟ ಶಸ್ತ್ರ ಚಿಕಿತ್ಸಾ ಶಿಬಿರಗಳಲ್ಲಿ ಶಸ್ತ್ರಚಿಕಿತ್ಸೆ 
ನಡೆಸುವರು. ಶೈಕ್ಷಣಿಕ ವಿಭಾಗದಲ್ಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಆರೋಗ್ಯ ಶಿಕ್ಷಕರಿದ್ದು ಅವರು: ಕುಟುಂಬ ಕಲ್ಯಾಣ 
ಕಾರ್ಯಕ್ರಮಗಳ ಶೈಕ್ಷಣಿಕ ಶಿಬಿರಗಳನ್ನು ತರಬೇತಿ, ಜಾಹೀರಾತು ಮೊದಲಾದ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳುವರು. 


ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 10 ಅರ್ಬನ್‌ ಫ್ಯಾಮಿಲಿ ವೇಲಫೇರ ಕೇಂದ್ರಗಳು ಕಾರ್ಯ ನಿರ್ವಹಿಸುತ್ತಿವೆ. ಅವು ಈ 


ಕೆಳಗಿನಂತಿವೆ : 1) ನಗರ ಕುಟುಂಬ ಕಲ್ಯಾಣ ಕೇಂದ್ರ, ಧಾರವಾಡ (ಭಾಕುಕಕೇ), 2) ನಗರ ಕುಟುಂಬ ಹೆರಿಗೆ ಆಸ್ಪತ್ರೆ, ಧಾರವಾಡ, 


3) ಆರೋಗ್ಯ ಹಾಗೂ ಕು.ಕ. ತರಬೇತಿ ಕೇಂದ್ರ, ಹುಬ್ಬಳ್ಳಿ, 4) ನಗರ ಹೆರಿಗೆ ಆಸ್ಪತ್ರೆ, ಹಳೇಹುಬ್ಬಳ್ಳಿ 5) ನಗರ ಕುಟುಂಬ ಕಲ್ಯಾಣ 
7) ನಗರ ಕುಟುಂಬ ಕಲ್ಯಾಣ 


ಕೇಂದ್ರ, ಗಣೇಶ ಪೇಟೆ, ಹುಬ್ಬಳ್ಳಿ, 6) ನಗರ ಕುಟುಂಬ ಕಲ್ಮಾಣ ಕೇಂದ್ರ, ತೊರವಿಗಲ್ಲಿ, ಹುಬ್ಬಳ್ಳಿ, 


828 ಧಾರವಾಡ ಜಿಲ್ಲೆ 


ಕೇಂದ್ರ, ಗಜೇಂದ್ರಗಡ, ರೋಣ ತಾಲೂಕ, 8) ನಗರ ಕುಟುಂಬ ಕಲ್ಯಾಣ ಕೇಂದ್ರ, ನರಗುಂದ, 9) ನಗರ ಕುಟುಂಬ ಕಲ್ಯಾಣ 
ಕೀಂದ್ರ, ರಾಣೆಬೆನ್ನೂರ ಮತ್ತು 10) ನಗರ ಕುಟುಂಬ ಕಲ್ಯಾಣ ಕೇಂದ್ರ, ಲಕ್ಷ್ಮೇಶ್ವರ. 


ಎಂ.ಟಿ.ಪಿ.ಗೆ ಅವಕಾಶ ನೀಡಿರುವ ಆಸ್ಪತ್ರೆಗಳು : 1) ಜಿಲ್ಲಾ ಆಸ್ಪತ್ರೆ, ಧಾರವಾಡ, 2) ಕೆ.ಎಂ.ಸಿ. ಆಸ್ಪತ್ರೆ, ಹುಬ್ಬಳ್ಳಿ, 3) 
ಸಾರ್ವಜನಿಕ ಆಸ್ಪತ್ರೆ, ಹಾವೇರಿ, 4) ಸಾರ್ವಜನಿಕ ಆಸ್ಪತ್ರೆ, ಗದಗ, 5) ಸಿ ಎಚ್‌ಸಿ ಶಿಗ್ಗಾಂವಿ ಮತ್ತು 6) ಪಿ ಎಚ್‌ಯು ಕಲಘಟಗಿ 
ಇವೆಲ್ಲವೂ ಸರಕಾರಿ ಆಸ್ಪತ್ರೆಗಳು. ' 


ಶಾಲಾ ಆರೋಗ್ಯ ಕಾರ್ಯಕ್ರಮ : ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವಿವಿಧೋದ್ದೇಶ ಆರೋಗ್ಯ ಕಾರ್ಯಕರ್ತರನ್ನು ನೇಮಕ 
ಮಾಡುವುದು (1978ರಲ್ಲಿ) ಜಾರಿಗೆ ಬಂದ ಮೇಲೆ, ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಘಟಕಗಳು, ಶಾಲಾ ವಿದ್ಯಾರ್ಥಿಗಳನ್ನು 
ವೈದ್ಯಕೀಯ ಪರೀಕ್ಷೆ ಮಾಡುವ ಕಾರ್ಯಕ್ರಮವನ್ನು ಹಾಕಿಕೊಂಡಿತು. ಈ ಕಾರ್ಯಕ್ರಮದನ್ವಯ ಎಲ್ಲಾ ಶಾಲಾ ಮಕ್ಕಳನ್ನು ಪರೀಕ್ಷಿಸಿ 
ರೋಗಿಗಳಿಗೆ ಔಷಧಿ ಕೊಡುವುದರ ಜೊತೆಗೆ ಮಕ್ಕಳಿಗೆ ಡಿ ಮತ್ತು ಟಿ ಹಾಗೂ ಟಿಟೆ ರೋಗ ನಿರೋಧಕ ಲಸಿಕೆಗಳನ್ನು ಹಾಕುವ 
ಕಾರ್ಯಕ್ರಮವಿದೆ. 1989-90, 1990-91 ಮತ್ತು 1991-92 ವರ್ಷಗಳಲ್ಲಿ ಶಾಲಾ ಮಕ್ಕಳ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ 
ಕ್ರಮವಾಗಿ 31,852, 56,451 ಮತ್ತು 97,078 ಮಕ್ಕಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದು 1,828, 19,172 ಮತ್ತು 
13,740 ವಿದ್ಯಾರ್ಥಿಗಳು ಅನಾರೋಗ್ಯ ಹಾಗೂ ದೈಹಿಕ ಕುಂದು ಕೊರತೆ ಹೊಂದಿದ್ದು ಅದೇ ವರ್ಷಗಳ ಅವಧಿಯಲ್ಲಿ 1,828, 
19,172 ಮತ್ತು 18,740 ಮಕ್ಕಳಿಗೆ ಉಪಚಾರ ನೀಡಲಾಯಿತು. | 


ಸಮಗ್ರ ಬಾಲವಿಕಾಸ ಯೋಜನೆ ಕಾರ್ಯಕ್ರಮ : ದೇಶದಲ್ಲಿ ಸಮಗ್ರ ಬಾಲವಿಕಾಸ ಯೋಜನೆಯನ್ನು 1975 ರಲ್ಲಿ 
ಪ್ರಾರಂಭಿಸಲಾಯಿತು. ಇದೊಂದು ಬಹುಮುಖ ಕಾರ್ಯಕ್ರಮವಾಗಿದೆ. ಈ ಯೋಜನೆಯ ಸೌಲಭ್ಯವನ್ನು ಪಡೆಯತಕ್ಕವರೆಂದರೆ, 
ಗರ್ಭಿಣಿಯರು, ಮಕ್ಕಳಿಗೆ ಹಾಲುಣಿಸುವ ತಾಯಂದಿರು, 15 ರಿಂದ 44 ವಯಸ್ಸಿನ ಸ್ತ್ರೀಯರು ಹಾಗೂ 6 ವರ್ಷಕ್ಕಿಂತ ಕಡಿಮೆ 
ಇರುವ ಮಕ್ಕಳು. ಈ ಕಾರ್ಯಕ್ರಮದನ್ವಯ ಲಾಭ ಪಡೆಯುವವರಿಗೆ ಪೌಷ್ಠಿಕಾಂಶದ ಕೊರತೆಯನ್ನು ನೀಗಲು ಮತ್ತು ಆರೋಗ್ಯವನ್ನು 
ಉತ್ತಮಪಡಿಸಲು ಹಾಗೂ ಆಯುರ್‌ವೃದ್ಧಿಗೆ ಆಹಾರದ ಜೊತೆಗೆ ಅನ್ನಾಂಗಗಳನ್ನು ಹಾಗೂ ಪೌಷ್ಠಿಕಾಂಶವನ್ನು ಅಂಗನವಾಡಿ ಕೇಂದ್ರಗಳ 
ಮೂಲಕ ಒದಗಿಸಲಾಗುವುದು. ವೈದ್ಯಾಧಿಕಾರಿಗಳು ಹಾಗೂ ದಾದಿಯರು ಅಂಗನವಾಡಿಗಳಿಗೆ ಭೇಟಿಕೊಟ್ಟು, ಮಕ್ಕಳನ್ನು ಹಾಗೂ 
ತಾಯಂದಿರನ್ನು ಪರೀಕ್ಷಿಸುವರು. ಅವರಲ್ಲಿ ಇರುವ ಆರೋಗ್ಯ ಎವರ ಚೀಟಿಗಳಲ್ಲಿ ಆರೋಗ್ಯ ವಿವರಗಳನ್ನು ಗುರುತಿಸಿ, ಸಲಹೆ 
ನೀಡುವರು. ಒಂದು ವೇಳೆ ಅನ್ನಾಂಗ ಪೌಷ್ಠಿಕಾಂಶ ಕೊರತೆ ಇದ್ದಲ್ಲಿ ನಿವಾರಣಾ ವ್ಯವಸ್ಥೆ ಮಾಡುವರು. ಗುಣಪಡಿಸಬಹುದಾದ 
ರೋಗಗಳಿದ್ದಲ್ಲಿ ಅಲ್ಲಿಯೇ ಅವರಿಗೆ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಚಿಕಿತ್ಸೆ ಅಗತ್ಯಕಂಡುಬಂದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ 
ಇಲ್ಲವೆ ಜಿಲ್ಲಾ ಆಸ್ಪತ್ರೆಗೆ ಹೋಗುವಂತೆ ಸಲಹೆ ನೀಡುವರು. 0-6 ವರ್ಷದ ಮಕ್ಕಳಿಗೆ ಹಾಗೂ ಗರ್ಭಿಣಿ ಸ್ವೀಯರಿಗೆ, ತಾಯಂದಿರಿಗೆ, 
ಎಳೆ ಮಕ್ಕಳ ರೋಗಗಳ ವಿರುದ್ದ ಡಿಪಿಟಿ, ಬಿಸಿಜಿ ಮೊದಲಾದ ರೋಗ ನಿರೋಧಕಗಳನ್ನು ನೀಡುವರು. 


ಧಾರವಾಡ ಜಿಲ್ಲೆಯಲ್ಲಿ ಸಮಗ್ರ ಬಾಲವಿಕಾಸ ಯೋಜನೆಯು ಪ್ರಥಮವಾಗಿ ಧಾರವಾಡ ಗ್ರಾಮೀಣ ಪ್ರದೇಶದಲ್ಲಿ 1976-77 
ರಲ್ಲಿ ಜಾರಿಗೆ ಬಂದಿತು. ತದನಂತರದಲ್ಲಿ ರಾಣೆಬೆನ್ನೂರ (1981-82), ಹಾನಗಲ್‌ (1982-83), ಹಿರೇಕೆರೂರ (1982-83), 
ಶಿರಹಟ್ಟಿ (1982-83), ಗದಗ (1983-84), ಮುಂಡರಗಿ (1983-84), ರೋಣ (1985-86), ಹುಬ್ಬಳ್ಳಿ (1986-87), 
ಹುಬ್ಬಳ್ಳಿ ಧಾರವಾಢ ನಗರ ಪ್ರದೆಶ (1991-92) ಸವಣೂರು ಗ್ರಾಮಾಂತರ ಮತ್ತು ನಗರ ಪ್ರದೇಶ (1991-92) ಮತ್ತು 
ಕಲಘಟಗಿ ಗ್ರಾಮೀಣ (1992-93) ತಾಲೂಕುಗಳಲ್ಲಿ ಯೋಜನೆ ಪ್ರಾರಂಭಗೊಂಡಿತು. 1990-91 ಹಾಗೂ 1991-92 ನೇ 
ಸಾಲಿನಲ್ಲಿ ಯೋಜನೆಯ ರೀತ್ಯಾ ನೀಡಲಾದ ರೋಗ ನಿರೋಧಕಗಳು ಕ್ರಮವಾಗಿ 47,584/18,487,ಬಿಸಿಜಿ; 39,472/43,777, 
ಡಿಪಿಟಿ; 39,943/44,095, ಪೋಲಿಯೋ ನಿರೋಧಕ; 38,829/42,532, ಧಡಾರ ಲಸಿಕೆ; (ಮೀಸಲ್ಸ್‌) ಹಾಗೂ ತಾಯಂದಿರಿಗೆ 
45,339/53,537 ಟಿಟಿ ನೀಡಲಾಗಿದೆ. (ಏವರಗಳಿಗೆ 16 ನೇ ಅಧ್ಯಾಯ ನೋಡಿರಿ). ತ 


ತಾಯಿ ಹಾಗೂ ಮಕ್ಕಳೆ ಆರೋಗ್ಯ ಕಾರ್ಯಕ್ರಮ : ಈ ಕಾರ್ಯಕ್ರಮ(ಎಂ.ಸಿ.ಎಚ್‌)ದಡಿಯಲ್ಲಿ ಪೌಷ್ಠಿಕ ಆಹಾರ 
ಕಾರ್ಯಕ್ರಮ, ರೋಗನಿರೋಧ ಲಸಿಕೆಗಳ ಕಾರ್ಯಕ್ರಮ, ರಕ್ತಹೀನತೆಯನ್ನು ತಡೆಗಟ್ಟಲು ಕಬ್ಬಿಣದ ಅಂಶ ಹಾಗೂ ಇತರ ಅನ್ನಾಂಗ, : 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 829 


ಮಾತ್ರೆಗಳ ವಿತರಣೆ ಮೊದಲಾದವು ಇವೆ. ಕುಟುಂಬ ಕಲ್ಯಾಣ ಯೋಜನೆ ಯಶಸ್ವಿ ಆಗಬೇಕಾದರೆ ತಾಯಿಮಕ್ಕಳ ಆರೋಗ್ಯ 
ಅಭಿವೃದ್ಧಿಯು ಅತ್ಯವಶ್ಯಕವಾಗಿದೆ. ಮಕ್ಕಳ ಹಾಗೂ ಗರ್ಭಿಣಿ ಸ್ತ್ರೀಯರ ಅಕಾಲ ಮರಣದ ಸಂಖ್ಯೆ ಕಡಿಮೆ ಆದಷ್ಟು ಜನರಲ್ಲಿ ನಂಬಿಕೆ 
ಮೂಡಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆ ಜನ ಪಾಲ್ಗೊಳ್ಳುವರು. ಆದ್ದರಿಂದಲೇ ಮಕ್ಕಳ ಮತ್ತು ತಾಯಂದಿರ 
ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡುವುದು ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಮುಖ್ಯ ಯೋಜನೆಗಳಲ್ಲೊಂದು. ತಾಯಿ-ಮಕ್ಕಳ 
ಆರೋಗ್ಯ ಕಾರ್ಯಕ್ರಮದ ಅಂಗವಾಗಿ ಇತ್ತೀಚೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ರೋಗನಿರೋಧಕ ಲಸಿಕೆಗಳನ್ನು ಕೊಡುವ 
ಕಾರ್ಯಕ್ರಮವನ್ನು ಸೂಕ್ತವಾಗಿ ನಿಭಾಯಿಸಲು ಜಿಲ್ಲಾ ಮಟ್ಟದಲ್ಲಿ ರೋಗ ನಿರೋಧಕ ಅಧಿಕಾರಿಗಳನ್ನು ಜಿಲ್ಲಾ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಛೇರಿಯಲ್ಲಿ ನಿಯಮಿಸಲಾಗಿದೆ. ಗಂಟಲುಬೇನೆ, ನಾಯಿ ಕೆಮ್ಮು ಧನುರ್‌ವಾಯು, ಪೋಲಿಯೋ, 
ಕ್ಷಯ, ದಡಾರ, ವಿಷಮಶೀತ ಜ್ವರ ಮೊದಲಾದ ಮಾರಕ ರೋಗಗಳಿಂದ ಮಕ್ಕಳನ್ನು ಸಂರಕ್ಷಿಸಲು ಈ ರೋಗಗಳಿಗೆ ರೋಗನಿರೋಧಕ 
ಲಸಿಕೆಗಳನ್ನು ಕೊಡಲಾಗುತ್ತಿದೆ. ಜಿಲ್ಲೆಯ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳಲ್ಲಿ ಮತ್ತು ಘಟಕಗಳಲ್ಲಿ ಮಕ್ಕಳ ಮತ್ತು ಗರ್ಭಿಣಿ ಸ್ತ್ರೀಯರ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ತಾಯಿಮಕ್ಕಳ 
ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 1985-86 ರಿಂದ 1993-94 ರವರೆಗೆ ಜಿಲ್ಲೆಯಲ್ಲಿ ಸಾಧಿಸಲಾಗಿರುವ 
ಅಂಕಿ ಅಂಶಗಳ ಪ್ರಗತಿಯನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಡಲಾಗಿದೆ. (ಕೋಷ್ಟಕ 15.9). 1987-88ರಿಂದ 1991-92ರವರೆಗೆ ಮಾರಕ 
ರೋಗ ತಗುಲಿ ಮರಣ ಹೊಂದಿದ ವಿವರವನ್ನು ಕೋಷ್ಟಕ 15.10ದಲ್ಲಿ ಕೊಡಲಾಗಿದೆ. | 


ಮೌಖಕ ಪುನರ್ಜಲೀಕರಣ ಯೋಜನೆ : ಮೌಖಿಕ ಪುನರ್ಜಲೀಕರಣ ಯೋಜನೆಯು (ಓ.ಆರ್‌.ಎಸ್‌) ಸಾರ್ವತ್ರಿಕ ಲಸಿಕೆ . 
ನೀಡುವ ಕಾರ್ಯಕ್ರಮವು ಜಾರಿಯಲ್ಲಿರುವ ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ಬಂದಿದೆ. ಮಕ್ಕಳಿಗೆ ಅತಿಯಾದ ಭೇದಿ ಆದಾಗ ನೀರಿನ 
ಅಂಶ ದೇಹದಲ್ಲಿ ಕ್ಷಯವಾಗಿ ಅದರಿಂದಲೇ ಮರಣ ಸಂಭವಿಸುತ್ತದೆ. ಇದರ ನಿವಾರಣೆಗಾಗಿ ಪುನರ್ಜಲೀಕರಣ ಚಿಕಿತ್ಸೆ ಅವಶ್ಯ. ಈ 
ಕಾರ್ಯಕ್ರಮದಂತೆ ಅಧಿಕಾರಿಗಳಿಂದ ಹಿಡಿದು ಆರೋಗ್ಯ ಸಹಾಯಕರ ವರೆಗೆ ಈ ಚಿಕಿತ್ಸೆಗೆ ತರಬೇತಿ ಕೊಡುವುದರ ಜೊತೆ ಮೌಖಕ 
ಪುನರ್ಜಲೀಕರಣದ ಲವಣದ ಪೊಟ್ಟಣಗಳನ್ನು ಒದಗಿಸಲಾಗುತ್ತದೆ. ಈ ಬಗ್ಗೆ ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡುವ ಹಾಗೂ 


" ಅದನ್ನು ಜನಪ್ರಿಯಗೊಳಿಸುವ ಕಾರ್ಯಕ್ರಮ ಇದಾಗಿದೆ. | 


ಔಷಧ ನಿಯಂತ್ರಣ 


ಗ್ರಾಹಕರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ರಾಜ್ಯದಲ್ಲಿಯ ಔಷಧಿಗಳ ತಯಾರಿಕೆ ಹಂಚಿಕೆ, ಮಾರಾಟ ಮತ್ತು ಗುಣಮಟ್ಟಗಳ 
ಮೇಲೆ ನಿಯಂತ್ರಣ ತರುವ 1940 ರ ಔಷಧ ಮತ್ತು ಕಾಂತಿವರ್ಧಕಗಳ ಅಧಿನಿಯಮದಾನ್ಹಯೆ ಜನರಿಗೆ ಉತ್ತಮ್ಮ ಗುಣಮಟ್ಟದ 
ಔಷಧಿಗಳು ದೊರೆಯುವಂತೆ ಮಾಡಲು ಜಿಲ್ಲೆಯಲ್ಲಿ ಔಷಧ ಪರಿವೀಕ್ಷಕರ ಕಛೇರಿಯು ಧಾರವಾಡದಲ್ಲಿ ಇದ್ದು ಬೆಳಗಾವಿಯಲ್ಲಿರುವ 
ಸಹಾಯಕ ಔಷಧ ನಿಯಂತ್ರಕರು, ಬೆಳಗಾವಿ ವಿಭಾಗ, ಇವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಔಷಧಿ ಪರಿವೀಕ್ಷಕರು ಜಿಲ್ಲೆಯ 
ಎಲ್ಲ ಔಷಧಿ ಹಾಗೂ ಕಾಂತಿವರ್ಧಕ ತಯಾರಿಕಾ ಘಟಕ ಹಾಗೂ ಮಾರಾಟ ಆವರಣಗಳ ತನಿಖೆ ನಡೆಸುವುದು, ಆರೋಗ್ಯ 
ರಕ್ಷಣೆಯ ಜವಾಬ್ದಾರಿ, ಔಷಧಿಗಳು ನಿಯಂತ್ರಿತ ಬೆಲೆಯಲ್ಲಿ ದೊರಕುವಂತೆ ಮಾಡುವುದು, ಔಷಧಿ ನಿಯಂತ್ರಣ ಮುಂತಾದ 


ಕಾರ್ಯಗಳ ಜವಾಬ್ದಾರಿಯನ್ನು ಹೊಂದಿರುವರು. 


ಪರಿವೀಕ್ಷಕರು ಔಷಧಿ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಇತರ ನಿಯಮಗಳಾದ 1) ಔಷಧಿಗಳ (ಬೆಲೆ ನಿಯಂತ್ರಣ) ಆದೇಶ 
1987, 2) ಔಷಧ ಮತ್ತು ಮಂತ್ರಮಾಟ (ಆಕ್ಷೇಪಣೀಯ) ಜಾಹಿರಾತು) ಅಧಿನಿಯಮ 1954, 3) ಫಾರ್ಮಸಿ ಅಧಿನಿಯಮ 
1948 ಮತ್ತು ಶಿಕ್ಷಣ ನಿಯಮಾವಳಿ, 4) ಆಮದು ವ್ಯಾಪಾರ ವಿನಿಮಯ ರೀತ್ಯ ಔಷಧ ತಯಾರಿಕಾ ಉದ್ಯಮಗಳಿಗೆ ಅವಶ್ಯಕ 
ಯೋಗ್ಯತಾ ಪತ್ರ ನೀಡುವಿಕೆ, 5) ವಿಷ ವಸ್ತುಗಳ ಅಧಿನಿಯಮ 1919 ಹಾಗೂ ಕರ್ನಾಟಕ ವಿಷ ವಸ್ತುಗಳ ಅಧಿನಿಯಮ 
1966,ಮತ್ತು 6) ಮಾದಕ ಔಷಧಿಗಳ ಹಾಗೂ ಮಾನಸಿಕ ಭ್ರಮಾಜನಕ ವಸ್ತುಗಳ ಅಧಿನಿಯಮ 1985 ಆಗಿಡುತ್ತವೆ. 


ಇಲಾಖಾ ಪರಿವೀಕ್ಷಕ ಸಿಬ್ಬಂದಿಯವರು ನಕಲಿ ಔಷಧ ತಯಾರು ಮಾಡುವವರನ್ನು ಕಾನೂನಿನ ರೀತ್ಯ ಶಿಕ್ಷೆಗೊಳಪಡಿಸುವರು. 
ಔಷಧಿಗಳನ್ನು ಪರೀಕ್ಷಿಸಲು ಇಲಾಖೆಯು ಬೆಂಗಳೂರಿನಲ್ಲಿ ಒಂದು ಪ್ರಯೋಗ ಶಾಲೆ ಹೊಂದಿದೆ. ಧಾರವಾಡ ಜಿಲ್ಲೆಯಲ್ಲಿ 1992:93 


ಧಾರವಾಡ ಜಿಲ್ಲೆ 


830 


ಈ ಕ್‌ ಈ 

ಬೀಲಂೀಲು - ೧೫ ನಿಟಂಣಲಿಎ ಲಂ ೧೦೧೧೫ ನಾಂ ಸಲ ಇಇ : ಎಣ 

NE NA SE ME 0 55 5 SE TS ಚಿತ Sd OL BLS AEE 
006 99298 00696 69L LEILI 00೯8 9'S8 89೯8 96196 IELTOL 008801 9೫8 ITST8 ೯೭8 ISTS6 088 I86S8 VLE £29'98 OOLLE 196-6661 
(901 $99195 000% 816 66969 00099 1:01 .922:69 00099 866 81266 00966 68( SET ೫96 89068 ESB 9€8%( VES O6OLL 60126 $6-26619 
6211 1Z8'LL 00689 068 12299 00029 ೫801 16249 00029 9'101 (0686 0096 0198 9196 166 €68 668 £6908 ೫68 89008 00/68 256-1661 £ 
೫'66 9699/ 998% 999 ೫೭% 000169 06 TSTLS OUPU 918 (628 00986 611/ 16899 0601 60168 698 96299 ೫98 99899 6029, 06-68612 


('(01 (96%9 009%% 999 809% 08011 SL 2991 096"€ (001 862969 066%  - ್‌ LLL ೪90999 ೪99 990 6699 601 0091 988611 
ST ಗಾಗ ಗಾಗ ಗಕಾಗಕಾದಗ್ಷಾಗ]್ಷಾ್ದ ?ಗ್ಭಗ ಕ್ಷ ಘಾ)?್ರಥೂೌಗ್ದೌಗ್ತಾ ದಾಗಿ ಕ್ಷ ಘ್ರಘ್ರ ಶ್‌ 
೯೭ 146 12 0೭ 61 81 Ll 91 61 v1 €1 [4 | 11 01 6 8 L 9 ೯ 4 ೯ © (1 
ನಾನಾನಾ 
po 
se er oy SRB wer YU RRR ಟಟ QU Rah Nr WW RB ev RAE pv FRE ರ ಎಂಚ ಚೂ ಎ ಜಡ 
nev 3೫೧ 91 ‘Wa 3೫೧ 01 ಣ'ಣ ೪೦೮೦೫೨3೮೧೬ ಗಣ "ಜೋರ ಇಳ FU ಇಣಐ ಉಂ 
RC x wor 
aw ಯೌ 


‘pee cpr 270% $1೧ aes wep Gauss NT ಶಂ ಬೀವಿ: 6191 shoe 


331 


ಆರೋಗ್ಯ ಮತ್ತು ವೈದ್ಯಕೀಯ ಸೇವೆಗಳು 


"ಐಂಾ೧ಯಿ-೪9 ಸಿ೪೦ ಟಂ ೧೦೧೫೫ ಸಾಜ ಬೂ ಕೊಂ : ಎರು 


9601 - 08 - ‘91 - £ ' 


9 z p z ೪ ೭6-1661 $ 

£ ೫9೨9೨ - €9 - SE iE £ ( - £ 16-0661 ¥ 

I Iz $ ಚ ತ್ಮ್ಮ ಜಟ I $4 YT 91 2 [4 - ಭ್ಯ ಗ! 06-6861 £ 
೫2 ಗಜ 1 ಟೆ.) ೪॥ z €1 I 1 [44 - L 68-8861 ೭ 

600 9 Pi 101 al” 3 01 L I £ - ] 88-61 1 

81 (1 91 ೪೫: ಕ್ಕೆ €1 4 11 O° (ಇ 8 L 9 $ ೪ £ 2 I 
ace Woe aoe Woe wx ove we Weve ex oe aoe ಹಂಜ ಉಂಬ. Tow ewe oo om 
0% ಬಂಧಂ ಗ! Ce ಟ್ಮ್ಜಟಬಟ್ಬಲ್ಳಛ್ಲ[ ಸ ಸ್‌ ಶ್ತ್ಯಾ್ಮ್ಮ್ಟ್ಯತಾ್‌ ಉಂಂಡಾಐ xe ಈ 


ಓ೦೫೧ 26-1661 ಐ00 88-861 CEE ROR upc ೮0 HOVE erp ೩೧೮೬ ೮೧ : 0191 ೫ 


832 ಧಾರವಾಡ ಜಿಲ್ಲೆ 


ರಲ್ಲಿ 721 ಲೈಸನ್ಸ ಪಡೆದ ಔಷಧಿ ಅಂಗಡಿಗಳು ಇದ್ದವು; ಹಾಗೂ 481 ಅರ್ಹತೆ ಪಡೆದ ಔಷಧಿ ವ್ಯಾಪಾರಿಗಳು ಇದ್ದರು. 
ಜಿಲ್ಲೆಯಿಂದ 139 ಮಾದರಿಗಳನ್ನು ಬೆಂಗಳೂರಿನ ಔಷಧಿ ನಿಯಂತ್ರಣ ಪ್ರಯೋಗಶಾಲೆಗೆ ಪರೀಕ್ಷೆಗಾಗಿ ಕಳುಹಿಸಿ ಕೊಡಲಾಗಿತ್ತು. 
ಜಿಲ್ಲೆಯಲ್ಲಿ 24 ಔಷಧಿ ತಯಾರಿಕಾ ಘಟಕಗಳು ಹಾಗೂ ಎರಡು ಕಾಂತಿವರ್ದಕಗಳ ಘಟಕಗಳು (31.12.1992) ಇದ್ದವು. ನಾಲ್ಕು 
ಫಾರ್ಮಸಿ ಕಾಲೇಜುಗಳು ಜಿಲ್ಲೆಯಲ್ಲಿ ಇದ್ದು, 180 ಜನರಿಗೆ ಡಿಪ್ಲೊಮಾ ಪ್ರವೇಶಾವಕಾಶವಿದೆ. 


ಭಾರತೀಯ ವೈದಕೀಯ ಸಂಘ 


ಭಾರತೀಯ ವೈದ್ಯಕೀಯ ಸಂಘದ ಅನೇಕ ಶಾಖೆಗಳು ಕರ್ನಾಟಕದಲ್ಲಿ ಇದ್ವು ಧಾರವಾಡ ಜಿಲ್ಲೆಯಲ್ಲಿ 12 ಶಾಖೆಗಳನ್ನು ಈ 
ಸಂಘ ಹೊಂದಿದೆ. ಸಂಘವು ಆರೋಗ್ಯ ಕಾರ್ಯಕ್ರಮ, ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ತಾಯಿ ಮತ್ತು ಮಕ್ಕಳ ಆರೋಗ್ಯ 
ಕಾರ್ಯಕ್ರಮ ಹಾಗೂ ಇನ್ನಿತರ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ತನ್ನ ಸದಸ್ಕರು ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಸಕ್ರೀಯವಾಗಿ 
ಭಾಗವಹಿಸುವಂತೆ ಪ್ರಚೋದಿಸುವುದಲ್ಲದೆ ತನ್ನ ಸದಸ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಸಂತಾನಹರಣ ಚಿಕಿತ್ಸೆ, ನೇತ್ರ 
ಪರೀಕ್ಷೆ, ರೋಗ ನಿರೋಧಕ ಚುಚ್ಚು ಮದ್ದು ಹಾಕುವ ಕಾರ್ಯಕ್ರಮ, ಕುಷ್ಟ ಕ್ಕಾನ್ನರ, ಕ್ಷಯ ಮುಂತಾದ ರೋಗಗಳ ತಪಾಸಣೆ 
ಹಾಗೂ ಚಿಕಿತ್ಸೆ ಕೈಗೊಳ್ಳುವಂತೆ ಪ್ರೇರೇಪಿಸುವುದು, ಇವನ್ನೆಲ್ಲ ನಡೆಸುತ್ತಿದೆ. ಜನ ಸಾಮಾನ್ಯರ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ 
ಸಂಘವು ಭಾಷಣಗಳನ್ನು ಚರ್ಚಾಸ್ಪರ್ಧೆಗಳನ್ನು ಹಾಗೂ ತರಬೇತಿ ಶಿಬಿರಗಳನ್ನು ವಿಚಾರ ಗೋಷ್ಠಗಳನ್ನು ಏರ್ಪಡಿಸುವುದು, ತನ್ನ 
ಸದಸ್ಯರಿಗೆ ತಮ್ಮ ವೃತ್ತಿಯಲ್ಲಿ ವಿಶೇಷ ವಿಷಯ ಪರಿಣತಿ ತರಬೇತಿಯನ್ನು ಸಹ ಸಂಘವು ಕಾಲಕಾಲಕ್ಕೆ ಒದಗಿಸುತ್ತದೆ. 


ಧಾರವಾಡ ಜಿಲ್ಲೆಯಲ್ಲಿರುವ ಶಾಖೆಗಳನ್ನು ಈ ಕೆಳಗೆ ಕೊಟ್ಟಿದ್ದು ಆಯಾ ಶಾಖೆಗಳ ಹೆಸರುಗಳ ಮುಂದೆ ನೊಂದಣಿ ಹೊಂದಿದ 
ಸದಸ್ಯರ ಸಂಖ್ಯೆಯನ್ನು ಆವರಣದಲ್ಲಿ ಕೊಡಲಾಗಿದೆ. ಧಾರವಾಡ (144), ಹುಬ್ಬಳ್ಳಿ (298), ಕೆ ಎಂ ಸಿ ಹುಬ್ಬಳ್ಳಿ (89), ರೋಣ 
(13), ಹಾನಗಲ (21), ನರಗುಂದ (11), ಗದಗ (70), ರಾಣೆಬೆನ್ನೂರು (33), ಹಾವೇರಿ (24), ಲಕ್ಷೇಶ್ವರ (16) ಹಾಗೂ - 
ಸವಣೂರು (7). 


ಅಧ್ಯಾಯ - 16 


ಇತರ ಸಮಾಜ ಸೇವಾ ಸೌಲಭ್ಯಗಳು 
ಶ್ರಿ ಕ್ಷಣ ಹಾಗೂ ವೈದ್ಯಕೀಯ ಸೇವೆಗಳೇ ಅಲ್ಲದೆ ಇನ್ನೂ ಅನೇಕ ಸಮಾಜ ಸೇವೆಗಳನ್ನು ಸರ್ಕಾರವು ಕೈಗೊಳ್ಳುತ್ತಿದೆ. ವ್ಯಕ್ತಿಗಳ 


ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಪಡಿಸುವುದು ಈ ಕಾರ್ಯ ಚಟುವಟಿಕೆಗಳ ಮುಖ್ಯ 
ಉದ್ದೇಶವಾಗಿದೆ. ಸರ್ಕಾರವೇ ಅಲ್ಲದೆ ಇತರ ಅನೇಕ ಖಾಸಗೀ ಸಂಸ್ಥೆಗಳು ಇಂತಹ ಚಟುವಟಿಕೆಗಳನ್ನು ನಡೆಸುತ್ತಿವೆ. ಈ ಹಿಂದಿನ 
ಅಧ್ಯಾಯಗಳಲ್ಲಿ ಶಿಕ್ಷಣ ಮತ್ತು ಕ್ರೀಡೆ, ಸಾಹಿತ್ಯ ಮತ್ತು ಸಂಸ್ಕೃತಿ, ಆರೋಗ್ಯ ಮತ್ತು ರೋಗ ನಿವಾರಣಾ ಕಾರ್ಯ, ಈ ಕ್ಷೇತ್ರಗಳಲ್ಲಿನ 
ಬೆಳವಣಿಗೆ ಹಾಗೂ ಸೇವಾಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಗಿದೆ. ಈ 'ಅಧ್ಯಾಯದಲ್ಲಿ ಸಮಾಜದ ಕಾರ್ಮಿಕ ವರ್ಗ, ಪರಿಶಿಷ್ಟ ಜಾತಿ 
ಮತ್ತು ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಅಲ್ಪ. ಸಂಖ್ಯಾತರು, ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ, ಅಂಗವಿಕಲರ 
ಕಲ್ಯಾಣ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು - ಇವೇ ಮೊದಲಾದ ಚಟುವಟಿಕೆಗಳಿಗೆ ಸಂಬಂಧಿಸಿ ನಡೆಯುತ್ತಿರುವ ಚಟುವಟಿಕೆಗಳನ್ನು 
ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. | 

ಕಾರ್ಮಿಕರ ಕಲ್ಯಾಣ 


ಕಾರ್ಮಿಕ ಕಲಾಣದ ಚಟುವಟಿಕೆಗಳ ಅಭಿವೃದ್ಧಿಯು ಸಹಜವಾಗಿ ಸೇವಾಭದ್ರತೆ, ಸೇವಾನಿಯಮಗಳ ರಕ್ಷಣೆ, ಸುಧಾರಣೆ. ಹಾಗೂ 
ಅವರ ಕಲ್ಯಾಣ ಸಾಧಿಸುವ ಚಟುವಟಿಕೆಗಳಿಗೆ ಸಂಬಂಧಿಸಿದೆ. ತಮ್ಮ ಸೇವಾ ವ್ಯವಸ್ಥೆಗಳ ಸುಧಾರಣೆಗಾಗಿ ಕಾರ್ಮಿಕರು 
ಸಂಘಟಿತರಾಗುವುದು ಅವಶ್ಯ. ಸ್ವಾತಂತ್ರ್ಯಪೂರ್ವದ ದಿನಗಳಲ್ಲಿ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಸೀಮಿತವಾಗಿದ್ದುದರಿಂದ ಕಾರ್ಮಿಕ 
ಸಂಘಟನೆಯು. ಸಹಾ ಸೀಮಿತವಾಗಿತ್ತು. ಹುಬ್ಬಳ್ಳಿಯ ಭಾರತ್‌ ಮಿಲ್‌ನಲ್ಲಿ ಡಾ: ಹರ್ಡೀಕರರ ನೇತೃತ್ವದ ಕಾರ್ಮಿಕ ಸಂಘಟನೆ 
1930ರ ಸುಮಾರಿಗೆ ರೂಪು ತಾಳಿತ್ತು.” ಎಸ್‌.ವಿ. ಜೋಶಿ, ದೇವಪುರೆ ಮುಂತಾದವರು ಇತರ ನಾಯಕರಾಗಿದ್ದರು. ಇವರಿಗೂ 
ಮೊದಲು ಎನ್‌.ಬಿ. ಹಿರೇಮಠ ಎಂಬುವರು ಮಿಲ್‌ ಕಾರ್ಮಿಕರ ಸಂಘಟನೆ ಆರಂಭಿಸಿದ್ದರು. ರೈಲ್ವೇ ನೌಕರರು ಇಂಟಕ್‌ನ ನೇತೃತ್ವದಲ್ಲಿ 
ಸಂಘಟಿತರಾಗಿದ್ದರು. | 

ಆ ಕಾಲದಲ್ಲಿ ಕಾರ್ಮಿಕ ಕಾನೂನುಗಳೂ ಕಡಿಮೆ ಇದ್ವು ಅವುಗಳ ಬಳಕೆಗೆ ಅಷ್ಟೊಂದು ಒತ್ತಾಯವಿರಲಿಲ್ಲ. ಕಾರ್ಮಿಕರನ್ನು 
ಹೆಚ್ಚಾಗಿ ಅಮಾನವೀಯವಾಗಿ ಕಾಣುತ್ತಿದ್ದರು. ಉದ್ಯೋಗದ ವಾತಾವರಣ ಮತ್ತು ಸೇವಾನಿಯಮಗಳೆಲ್ಲಾ ಊಳಿಗ ಮಾನ್ಯ 


ಪದ್ಧತಿಯಂತೆಯೇ ಇದ್ದಿತು. ಸ್ವಾತಂತ್ರ್ಯಪೂರ್ವದಲ್ಲಿ ಜಿಲ್ಲೆಯಲ್ಲಿ ಬೀಡಿ ಕಾರ್ಮಿಕರ ಸಂಘ ಹಾಗೂ ರೈಲ್ವೆ ಕಾರ್ಮಿಕರ ಸಂಘ 
ಸ್ಥಾಪನೆಯಾಗಿತ್ತು. ಈ ಕಾರ್ಮಿಕ ಸಂಘಗಳ ಮೂಲಕ ಕಾರ್ಮಿಕರ ಹಿತರಕ್ಷಣೆ ಮಾಡಲು ಹಾಗೂ ಕಾರ್ಮಿಕ ವರ್ಗಕ್ಕೂ ಮತ್ತು 


834 ಧಾರವಾಡ ಜಿಲ್ಲೆ 


ಕೈಗಾರಿಕೆಗಳ ವ್ಯವಸ್ಥಾಪಕ ವರ್ಗಕ್ಕೂ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ಹಲವಾರು ಮುಖಂಡರು ಶ್ರಮಿಸಿರುವುಜಾಗಿ. ತಿಳಿದು 
ಬಂದಿದೆ. ಈ ಸಂದರ್ಭದಲ್ಲಿ ವಿ.ವಿ. ಗಿರಿ, ಕಮಾರ್‌ ಸಿದ್ದಪ್ಪ, ಕರೀಂಸಾಬ್‌ ಬಂಕಾಪುರ, ಗುರುಸ್ವಾಮಿ, ಎ.ಜೆ. ಮುಧೋಳ್‌ 
ಮುಂತಾದವರನ್ನು ಹೆಸರಿಸಬಹುದಾಗಿದೆ. ಸ್ವಾತಂತ್ರ್ಯಾನಂತರದಲ್ಲಿ 1960 ರಿಂದೀಚೆಗೆ ಕಾರ್ಮಿಕರು ಹೆಚ್ಚು ಸಂಘಟಿತರಾಗಿ ತಮ್ಮ 
ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ್ದು ಇದರಿಂದ ಹಲವಾರು ಕಾರ್ಮಿಕ ಮುಷ್ಕರಗಳು ಜಿಲ್ಲೆಯಲ್ಲಿ ಉಂಟಾದವು. 1964 ರಲ್ಲಿ ನಡೆದ 
ರೈಲ್ವೆ ಕಾರ್ಮಿಕರ ಉಪವಾಸ ಸತ್ಯಾಗ್ರಹ, 1967 ರ ಬೀಡಿ ಕಾರ್ಮಿಕರ ಮತ್ತು ಕಿರ್ಲೋಸ್ಕರ್‌ ಎಲೆಕ್ಟ್ರಿಕ್‌ ಕಂಪನಿಯ ಕಾರ್ಮಿಕರ 
ಮುಷ್ಕರ ಹಾಗೂ 1985 ರ ಹೋಟೆಲ್‌ ನೌಕರರ ಮುಷ್ಕರಗಳನ್ನು ಇಲ್ಲಿ ಉದಾಹರಿಸಬಹುದಾಗಿದೆ. ಇವೆಲ್ಲ ಹುಬ್ಬಳ್ಳಿಯಲ್ಲಿ ನಡೆದ 
ಘಟನೆಗಳು. 

ಜಿಲ್ಲೆಯಲ್ಲಿ ಕಾರ್ಮಿಕ ಕಲ್ಕಾಣದ ಚಟುವಟಿಕೆಗಳನ್ನು ವ್ಯವಸ್ಥಿತವಾಗಿ ಕೈಗೊಳ್ಳಲು ಕಾರ್ಮಿಕ ಇಲಾಖೆಯ ಅಧೀನತೆಯಲ್ಲಿ ಹಿರಿಯ 
ಪರಿವೀಕ್ಷಕರು ಇದರ ಮೇಲ್ವಿಚಾರಣೆಯಲ್ಲಿ ಕಾರ್ಯ ನಿರ್ವಹಿಸುತ್ತಾರೆ. ಇಲಾಖೆಯು ಈ ಕೆಳಗೆ ನಮೂದಿಸಿರುವ ಕೇಂದ್ರ ಮತ್ತು 
ರಾಜ್ಯ ಕಾರ್ಮಿಕ ಕಾಯ್ದೆಗಳು ಮತ್ತು ಅವುಗಳ ಅಧೀನದಲ್ಲಿ ಬರುವ ನಿಯಮಾವಳಿಗಳನ್ನು ಜಿಲ್ಲೆಯಲ್ಲಿ ಜಾರಿಗೆ ತಂದಿದೆ. 1923 
ರ ಕಾರ್ಮಿಕ ಪರಿಹಾರ ಕಾಯ್ದೆ 1923 ರ ಇಂಡಿಯನ್‌ ಬಾಯ್ಸರ್‌ ಕಾಯ್ದೆ 1926 ರ ಕಾರ್ಮಿಕ ಸಂಘಗಳ ಕಾಯ್ವೆ 1936 
ವೇತನ ಪಾವತಿ ಕಾಯ್ದೆ 1936 ರ ಬಾಲ ಕಾರ್ಮಿಕರ ಉದ್ಯೋಗದ ಕಾಯ್ದೆ 1938 ರ ಮಾಲೀಕರ ಹೊಣೆಗಾರಿಕೆ ಕಾಯ್ದೆ 
1942ರ ವಾರದ ರಜಾದಿನಗಳ ಕಾಯ್ದೆ 1946ರ ಕಾರ್ಪಾನೆಗಳ ಕಾಯ್ದೆ 1946ರ ಕೈಗಾರಿಕಾ ಉದ್ಯೋಗ (ಸ್ಥಾಯೀ ನಿಯಮಗಳ) 
ಕಾಯ್ದೆ 1947 ರ ಕೈಗಾರಿಕಾ ವಿವಾದ ಕಾಯ್ದೆ 1948 ರ ಕಾರಾನೆಗಳ ಕಾಯ್ದೆ 1948 ರ ಕನಿಷ್ಠ ವೇತನ ಕಾಯ್ದೆ 1961ರ 
ಪ್ರಸೂತಿ ಸೌಲಭ್ಯ ಕಾಯ್ದೆ 1961 ರ ಕರ್ನಾಟಕ ರಾಜ್ಯ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ 1961 ರ ಮೋಟಾರ್‌ - 
ಸಾರಿಗೆ ಕಾರ್ಮಿಕರ ಕಾಯ್ದೆ 1963 ರ ಕರ್ನಾಟಕ ಕೈಗಾರಿಕಾ ಸಂಸ್ಥೆಗಳ (ರಾಷ್ಟ್ರೀಯ ಮತ್ತು ಹಬ್ಬದ ರಜಾ ದಿನಗಳು) ಕಾಯ್ತೆ 
1965ರ ಬೋನಸ್‌ ಪಾವತಿ ಕಾಯ್ದೆ 1965 ರ ಕರ್ನಾಟಕ ಕಾರ್ಮಿಕರ ಕಲ್ಯಾಣ ನಿಧಿ ಕಾಯ್ದೆ 1966ರ ಬೀಡಿ ಮತ್ತು ಚುಟ್ಟಾ 
ಕಾರ್ಮಿಕರ (ಸೇವಾನಿಯಮಗಳು) ಕಾಯ್ದೆ 1970 ರ ಗುತ್ತಿಗೆ ಕೆಲಸಗಾರರ (ಕ್ರಮ ವ್ಯವಸ್ಥೆ ಮತ್ತು ನಿಷೇಧ) ಕಾಯ್ದೆ 1975 ರ 
ಗ್ಹಾಚ್ಕುಟಿ ಪಾವತಿ ಕಾಯ್ದೆ 1976 ರ ಸಮಾನ ವೇತನ ಅದಿನಿಯಮ, 1982 ರ ಚಲನಚಿತ್ರ ಕಾರ್ಮಿಕರ ಮತ್ತು ಚಲನಚಿತ್ರ 
ಮಂದಿರದ ಕಾರ್ಮಿಕರ (ಉದ್ಯೋಗವನ್ನು ಕ್ರಮಬದ್ಧಗೊಳಿಸುವುದು) ಕಾಯ್ದೆ 1983 ರ ಅಪಾಯಕರ ಯಂತ್ರಗಳ ವಿನಿಮಯ ಮತ್ತು 
1986 ರ ಬಾಲಕಾರ್ಮಿಕರ ಓಿಯಂತ್ರಣ ಮತ್ತು ನಿಷೇಧ) ಕಾಯ್ದೆ. . 


1947 ರ ಕೈಗಾರಿಕಾ ವಿವಾದಗಳ ಕಾಯ್ದೆಯ ಪ್ರಕಾರ ಇಲಾಖೆಯು ಕೈಗಾರಿಕೆಗಳಲ್ಲಿ ಉಂಟಾಗಬಹುದಾದ ಮುಷ್ಕರ, 
.. ಬೀಗಮುದ್ರೆಗಳು ಮತ್ತು ಹಂಗಾಮಿ ಏಸರ್ಜನೆ ಇವೇ ಮುಂತಾದ ಕೈಗಾರಿಕಾ ಅಶಾಂತಿಗಳ ಸಂದರ್ಭದಲ್ಲಿ ತಕ್ಷಣ ಮಧ್ಯೆ ಪ್ರವೇಶಿಸಿ 
ಕಾರ್ಮಿಕರಿಗೆ ಸಿಗಬಹುದಾದ ಸವಲತ್ತುಗಳನ್ನು ಒದಗಿಸುವುದೇ ಅಲ್ಲದೆ ಕೈಗಾರಿಕಾ ಶಾಂತಿ ಮತ್ತು ಸೌಹಾರ್ದತೆಗಳನ್ನು ಕಾಪಾಡಲು 
ಯತ್ನಿಸುತ್ತದೆ. 1992-93 ರಲ್ಲಿ ನಾಲ್ಕು ಸಂಸ್ಥೆಗಳ ಹಂಗಾಮಿ ವಿಸರ್ಜನೆ (ಲೇ ಆಫ್‌')ಯಾಗಿದ್ದು ಇದರಲ್ಲಿ 298 ಕೆಲಸಗಾರರು 
ಒಳಪಟ್ಟಿದ್ದು 490 ಮಾನವ ದಿನಗಳು ನಷ್ಟವಾದರೆ, 1993-94 ರಲ್ಲಿ ಎರಡು ಸಂಸ್ಥೆಗಳ ಹಂಗಾಮಿ ವಿಸರ್ಜನೆಯಿಂದ 128 
ಕೆಲಸಗಾರರು ಒಳಪಟ್ಟಿದ್ದು 249 ಮಾನವ ದಿನಗಳು ನಷ್ಟವಾದವು. 1992-93 ಮತ್ತು 1993-94 ನೇ ಸಾಲುಗಳಲ್ಲಿ ಏವಿಧ 
ಕಾಯ್ದೆಗಳ ಪ್ರಕಾರ ತಲೆದೋರಿದ ವಿವಾದಗಳ ವಿವರಗಳನ್ನು ಈ ಕೆಳಕಂಡ ಪಟ್ಟಿಯಲ್ಲಿ ಸೂಚಿಸಿದೆ. 


ಕೋಷ್ಠಕ 16.1 : 1992-93 ಹಾಗೂ 1993-94 ರಲ್ಲಿ ಆದ ಕಾರ್ಮಿಕ ವಿವಾದಗಳು. 


ವರ್ಷ ಕಾಯ್ದೆಗಳ ಹೆಸರು ದಾಖಲಾದ ಇತ್ಯರ್ಥವಾದ ಬಾಕಿ ಉಳಿದ 
ವಿವಾದಗಳು ವಿವಾದಗಳು ವಿವಾದಗಳು 
1992-93 ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 175 120 55 


ಔದ್ಯಮಿಕ ವಿವಾದ ಕಾಯ್ದೆ | 14 10 04 


ಇತರ ಸಮಾಜ ಸೇವಾ ಸೌಲಭ್ಯಗಳು 835 


EERE 


ವರ್ಷ ಕಾಯ್ದೆಗಳ ಹೆಸರು ದಾಖಲಾದ ಇತ್ಯರ್ಥವಾದ ಬಾಕಿ ಉಳಿದ 

ಕನಿಷ್ಠ ವೇತನ ಕಾಯ್ದೆ 14 04 10 

ತಕರಾರು ಅರ್ಜಿಗಳು 40 25 i$ 

ಒಟ್ಟು 243 159 84 

1993-94 ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 210 130 80 

ಔದ್ಯಮಿಕ ವಿವಾದ ಕಾಯ್ದೆ 88 30 58 

ಕನಿಷ್ಠ ವೇತನ ಕಾಯ್ದೆ 28 03 25 

ತಕರಾರು ಅರ್ಜಿಗಳು 44 22 22 

ಒಟ್ಟು 370 185 185 


ಆಧಾರ : ಪರಿವೀಕ್ಷಕರು, ಕಾರ್ಮಿಕ ಕಲ್ಯಾಣ ಇಲಾಖೆ, ಹುಬ್ಬಳ್ಳಿ 


1948 ರ ಕನಿಷ್ಠ ವೇತನ ಕಾಯ್ದೆಯ ಪರಿಧಿಗೆ ಬರುವಂತೆ ಜಿಲ್ಲೆಯಲ್ಲಿ 1992-93 ನೇ ಸಾಲಿನಲ್ಲಿ 30 ಉದ್ಯಮಗಳಿದ್ದು 
48,388 ಕಾರ್ಮಿಕರೂ ಮತ್ತು 1993-94 ನೇ ಸಾಲಿನಲ್ಲಿ 28 ಉದ್ಯಮಗಳಿದ್ದು 58,610 ಕಾರ್ಮಿಕರಿದ್ದರು. 1992-93 ರಲ್ಲಿ 
ಜಿಲ್ಲೆಯಲ್ಲಿ 2,209 ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ನೋಂದಾಯಿಸಲ್ಪಟ್ಟು ಇದರಿಂದ 34,901 ರೂ. ಸಂದಾಯವಾಗಿದ್ದು 
ಇವುಗಳಲ್ಲಿ 7,338 ಕಾರ್ಮಿಕರಿದ್ದರು. 1993-94ರಲ್ಲಿ 2,842 ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ನೋಂದಾಯಿಸಲ್ಪಟ್ಟಿದ್ದು 
ಇದರಿಂದ 55,670 ರೂ. ಸಂದಾಯವಾಗಿದ್ದು ಇವುಗಳಲ್ಲಿ 7,459 ಕಾರ್ಮಿಕರಿದ್ದರು. 


1991-92, 1992-93 ಹಾಗೂ 1993-94 ನೇ ಸಾಲಿನಲ್ಲಿ ಅಂಗಡಿಗಳ ಮತ್ತು ವಾಣಿಜ್ಯ ಸಂಸ್ಥೆಗಳ ಹೊಸ ನೋಂದಣಿ 
ಹಾಗೂ ನವೀಕರಣದಿಂದ ಸಂದಾಯವಾದ ಹಣದ ವಿವರಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ. 


ಕೋಷ್ಟಕ 16.2 
ವರ್ಷ ಹೊಸನೋಂದಣಿ ಸಂದಾಯವಾದ : ನವೀಕರಣದಿಂದ ವರ್ಷದಲ್ಲಿ ಸಂದಾಯ 
ಹಣ (ರೂ. ಬಂದ ಹಣ ವಾಡ ಒಟ್ಟು ಹಣ 
ಗಳಲ್ಲಿ) (ರೂಗಳಲ್ಲಿ) (ರೂ.ಗಳಲ್ಲಿ 
1991-92 2,934 18,124 11,729 1,12,599 
1992-93 2,209 34,901 11,715 5,14,042 
1993-94 ಕ್‌ 51,820 10,400 7,76,910 


1923ರ ಕಾರ್ಮಿಕ ಪರಿಹಾರ ಕಾಯ್ದೆಯ ಪ್ರಕಾರ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಆಕಸಿಕ್ಷ ದುರ್ಮರಣ 
ಅಥವಾ ಅಂಗಹೀನತೆಗೊಳಗಾದವರಿಗೆ ಪರಿಹಾರ ಧನವನ್ನು ನೀಡಲಾಗುವುದು. 1992-93 ನೇ ಸಾಲಿನಲ್ಲಿ 84 ಕಾರ್ಮಿಕರು ಶಾಶ್ವತ 
ಅಂಗನ್ಯೂನತೆಗೂ ಮತ್ತು 91 ಕಾರ್ಮಿಕರು ದುರ್ಮರಣಕ್ಕೂ ಒಳಪಟ್ಟಿದ್ದು ಹಾಗೂ 1993-94 ನೇ ಸಾಲಿನಲ್ಲಿ 128 ಕಾರ್ಮಿಕರು 
ಶಾಶ್ವತ ಅಂಗನ್ಯೂನತೆಗೂ ಮತ್ತು 82 ಕಾರ್ಮಿಕರು ದುರ್ಮರಣಕ್ಕೂ ಒಳಪಟ್ಟಿದ್ದು ಈ ಎರಡು ವರ್ಷಗಳಲ್ಲಿ ಕ್ರಮವಾಗಿ 
17,77,128 ರೂ. ಮತ್ತು 32,00,134 ರೂ.ಗಳ ಪರಿಹಾರ ನೀಡಲಾಗಿದೆ... 


836 ಧಾರವಾಡ ಜಿಲ್ಲೆ 


ಜಿಲ್ಲೆಯಲ್ಲಿ ಬಾಯ್ಲರುಗಳ ಪರಿವೀಕ್ಷಕರ ಕಛೇರಿಯು ಇಲಾಖಾ ಮುಖ್ಯಸ್ಥರಾದ ಕಾರ್ಯಾನೆ ಮತ್ತು ಬಾಯ್ದರುಗಳ ಮುಖ್ಯ 
ಪರಿವೀಕ್ಷಕರ ಅಧೀನತೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಈ ಕಛೇರಿಯು ಜಿಲ್ಲೆಯಲ್ಲಿ ಈ ಮುಂದೆ ಹೇಳಿರುವ ಅಧಿನಿಯಮಗಳು 
ಮತ್ತು ಅವುಗಳಡಿಯಲ್ಲಿ ಮಾಡಲಾದ ನಿಯಮಗಳನ್ನು ಜಾರಿಗೊಳಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಅವೆಂದರೆ ದಿ 
ಇಂಡಿಯನ್‌ ಬಾಯರ್ಸ್‌ ಅಧಿನಿಯಮ 1923, ಕರ್ನಾಟಕ ಬಾಯ್ಲರ್ಸ್‌ ರೂಲ್ಸ್‌ 1982, ಬಾಯ್ಲರ್‌ ಅಟೆಂಡೆಂಟ್ಸ್‌ ರೂಲ್ಸ್‌ 
1962, ಮತ್ತು ಕರ್ನಾಟಕ ಬಾಯ್ದರ್‌ ಆಪರೇಷನ್‌ ಇಂಜಿನಿಯರ್ಸ್‌ ರೂಲ್ಸ್‌ 1959ಗಳು. 1992-93 ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 
(ದಾವಣಗೆರೆ ಎಭಾಗಕ್ಕೆ ಸೇರಿರುವ ರಾಣೆಬೆನ್ನೂರು ತಾಲೂಕನ್ನು ಹೊರತುಪಡಿಸಿ) ನೊಂದಾಯಿತ ಬಾಯ್ಲರುಗಳ, ಎಕನಾಮೈಜರ್‌ಗಳ 
ಮತ್ತು ಸ್ಟೀಮ್‌ ಪೈಪ್‌ಗಳ ಸಂಖ್ಯೆಯು ಕ್ರಮವಾಗಿ 68, 2 ಮತ್ತು 42 ಗಳಾಗಿದ್ದವು. 1993-94 ನೇ ಸಾಲಿನಲ್ಲಿನೋಂದಾಯಿಸಲ್ಪಟ್ಟ 
ಬಾಯ್ಲರುಗಳು - 74, ಎಕನಾಮೈಜರ್‌ಗಳು - 2 ಮತ್ತು ಸ್ಟೀಮ್‌ ಪೈಪುಗಳು - 45 ಇದ್ದಿತು. 1993-94ನೇ ಸಾಲಿನಲ್ಲಿ ಹೊಸದಾಗಿ 
ಮೂರು ಬಾಯ್ದರುಗಳೂ ಮತ್ತು ನಾಲ್ಕು ಸ್ಟೀಮ್‌ ಪೈಪುಗಳೂ ನೋಂದಾಯಿಸಲ್ಪಟ್ಟ ಇದರಿಂದ ಕ್ರಮವಾಗಿ 32,170 ರೂ. ಮತ್ತು 


17,050 ರೂ. ಸರಕಾಶಕ್ಕೆ ತೆರಿಗೆಯಾಗಿ ಸಂದಾಯವಾಗಿತ್ತು. 1992-93 ರಲ್ಲಿ 58 ಬಾಯ್ದರ್‌ಗಳನ್ನೂ ಮತ್ತು 1993-94 ರಲ್ಲಿ 
49 ಬಾಯ್ಸರ್‌ಗಳನ್ನೂ ಪರಿವೀಕ್ಷಣೆ ಮಾಡಿ ಪ್ರಮಾಣ ಪತ್ರವನ್ನು ನೀಡಲಾಯಿತು. 
ಕಾರ್ಮಿಕ ಕಲ್ಯಾಣ ಮಂಡಳಿ : ಕಾರ್ಮಿಕ ಕಲ್ಯಾಣ ಮಂಡಳಿಯು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಅಧಿನಿಯಮ 1965 ರ 

ಅನುಸಾರ ಅನೇಕ ಕಾರ್ಮಿಕ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ. ಮೊಹೆಯಾನ ಪ್ರತೀ ಕಾರ್ಮಿಕರಿಂದ ಒಂದು 
ರೂಪಾಯಿಯಂತೆಯೂ, ಮಾಲೀಕರಿಂದ ಪ್ರತಿ ಕಾರ್ಮಿಕರಿಗೆ ಎರಡು ರೂಪಾಯಿಯಂತೆಯೂ ಮತ್ತು ಸರ್ಕಾರದಿಂದ ಪ್ರತೀ 
ಕಾರ್ಮಿಕರಿಗೆ ಒಂದು ರೂಪಾಯಿಯಂತೆಯೂ ಪ್ರತಿವರ್ಷವೂ ಕಾರ್ಮಿಕ ಕಲ್ಯಾಣ ನಿಧಿಗಾಗಿ ಸಂಗ್ರಹಿಸಲಾಗುವುದು. ಮಂಡಳಿಯು 
ಕಾರ್ಮಿಕ ಕಲ್ಯಾಣ ಕೇಂದ್ರಗಳನ್ನು ಸ್ಥಾಪಿಸಿ ಕಾರ್ಮಿಕರಿಗೆ ವಾಚನಾಲಯ, ಮನರಂಜನೆ, ಕ್ರೀಡಾ ಚಟುವಟಿಕೆಗಳು ಇವೇ ಮುಂತಾದ 
ಸೌಲಭ್ಯಗಳನ್ನೊದಗಿಸುವುದೇ ಅಲ್ಲದೆ, ವಿಶ್ವಾಂತಿಧಾಮಗಳನ್ನೂ ಸ್ಥಾಪಿಸುವುದು, ಪ್ರವಾಸ ಮತ್ತು ವಿಹಾರಗಳನ್ನು ಕೈಗೊಳ್ಳುವುದು - 
ಹಾಗೂ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವುದು ಮುಂತಾದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ. ಧಾರವಾಡ 
ಜಿಲ್ಲೆಯಲ್ಲಿ ಹುಬ್ಬಳ್ಳಿ ಗದಗ, ಹುಲಕೋಟಿ (ಗದಗ `ತಾ|) ಹಾಗೂ ನರಗುಂದದಲ್ಲಿ ಕಾರ್ಮಿಕ ಕಲ್ಯಾಣ ಕೇಂದ್ರಗಳಿದ್ದು 1991-92 
ರಲ್ಲಿ ಹಾಗೂ 1992-93ರಲ್ಲಿ ಈ ಕೇಂದ್ರಗಳ ಮೂಲಕ ವೆಚ್ಚ ಮಾಡಿದ ಹಣ ಕ್ರಮವಾಗಿ 1,37,726ರೂ. ಮತ್ತು 2,92,497 
ರೂ. ಆಗಿರುತ್ತದೆ. 1991-92 ರಲ್ಲಿ 53 ವಿದ್ಯಾರ್ಥಿಗಳು 1992-93 ರಲ್ಲಿ 66 ವಿದ್ಯಾರ್ಥಿಗಳೂ ಮತ್ತು 1993-94ರಲ್ಲಿ 113 
ವಿದ್ಯಾರ್ಥಿಗಳೂ ವಿಧ್ಯಾರ್ಥಿ ವೇತನದ ಸೌಲಭ್ಯವನ್ನು ಪಡೆದಿದ್ದು ಇದಕ್ಕಾಗಿ ತಗುಲಿದ ವೆಚ್ಚ ಕ್ರಮವಾಗಿ 27,560 ರೂ. 32,360 
ರೂ. ಮತ್ತು 57,560 ರೂ. ಆಗಿರುತ್ತದೆ. 


ನೌಕರರ ರಾಜ್ಕ ವಿಮಾ ಯೋಜನೆ : 1948 ರ ನೌಕರರ ರಾಜ್ಯ ವಿಮಾ ಯೋಜನೆಯ ಶಾಸನ ಹಾಗೂ ಸಂಬಂಧ ಪಟ್ಟ 
ನಿಯಮ ನಿಬಂಧನೆಗಳ ಪ್ರಕಾರ ಧಾರವಾಡ ಜಿಲ್ಲೆಯಲ್ಲಿ 1952 ರಲ್ಲಿ ರಾಜ್ಯ ವಿಮಾ ಯೋಜನೆಯನ್ನು ಜಾರಿಗೆ ತರಲಾಯಿತು. 
ಆರಂಭದಲ್ಲಿ ಈ ಯೋಜನೆಯು ವಿದ್ಯುತ್ತನ್ನು ಬಳಸುವ, 20 ಅಥವಾ ಹೆಚ್ಚು ಕಾರ್ಮಿಕರಿರುವ ಹಾಗೂ ಮಾಸಿಕ ವೇತನ 400 
ರೂ. ಗಿಂತ ಕಡಿಮೆ ಇರುವ, ವರ್ಷ ಪೂರ್ತಿ ಕೆಲಸ ಮಾಡುವ (ನಾನ್‌ ಸೀಸನಲ್‌) ಕಾರ್ಪಾನೆಗಳಲ್ಲಿ ಕೆಲಸ ಮಾಡುತ್ತಿರುವ 
ನೌಕರರಿಗೆ ಮಾತ್ರ ಸೀಮಿತವಾಗಿತ್ತು. ಕ್ರಮೇಣ ಇದು ತಿದ್ದುಪಡಿಯಾಗಿ ಹಂಗಾಮೇತರ ಕಾರ್ಪಾನೆ ಕೆಲಸಗಾರರೂ, ಹೋಟೆಲು 
ಮತ್ತು ರೆಸ್ಟೋರೆಂಟುಗಳೂ, ಸಿನಿಮಾ ಮಂದಿರಗಳೂ, ರಸ್ತೆ ಸಾರಿಗೆ ಸಂಸ್ಥೆಗಳೂ ಇವೇ ಮೊದಲಾದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ 
ನೌಕರರಿಗೂ ವಿದ್ಯುತ್ತನ್ನು ಬಳಸುತ್ತಿರುವ ಕಾರಾನೆಗಳಲ್ಲಿ ಹತ್ತರಿಂದ ಹತ್ತೊಂಬತ್ತು ನೌಕರಿರುವ ಕಡೆಗಳಲ್ಲಿ ವಿದ್ಯುತ್ತನ್ನು ಬಳಸದಿರುವ 
ಕಾರ್ಯಾನೆಗಳಲ್ಲಿ 20 ಅಥವಾ ಅದಕ್ಕಿಂತ ಹೆಚ್ಚು ನೌಕರರಿರುವ ಕಡೆಗಳಲ್ಲೂ ಹಾಗೂ ನೌಕರರ ಮಾಸಿಕ ವೇತನದ ಗರಿಷ್ಠ ಮಿತಿ 
3,000 ರೂ. ಇರುವವರೆಗೂ ವಿಸ್ತರಿಸಲಾಗಿದೆ. 


ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ ಜಾರಿಗೆ ಬಂದಿರುವ ನೌಕರರ ರಾಜ್ಯ ವಿಮಾ ಯೋಜನೆಯು ಕೇಂದ್ರ ಕಾರ್ಮಿಕರ 
ಸಚಿವಾಲಯದ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿದೆ. ನೌಕರರ ರಾಜ್ಯ ವಿಮಾ ಯೋಜನೆಯು ವೈದ್ಯಕೀಯ ಸೌಲಭ್ಯವನ್ನು ನೀಡುವುದೇ 
ಅಲ್ಲದೆ ಕಾಯಿಲೆ, ಪ್ರಸೂತಿ, ಅಸಾಮರ್ಥ್ಯ, ಪರಾವಲಂಬನೆ ಹಾಗೂ ಅಂತ್ಯ ಸಂಸ್ಕಾರಗಳಿಗೆ ಸಂಬಂಧಿಸಿದಂತೆ ನಗದು ರೂಪವ 


ಇತರ ಸಮಾಜ ಸೇವಾ ಸೌಲಭ್ಯಗಳು | 837 


ಪರಿಹಾರವನ್ನು ನೀಡುವುದು. ವೈದ್ಯಕೀಯ ಪರಿಹಾರವು ವಿಮೆ ಮಾಡಲ್ಪಟ್ಟ ವ್ಯಕ್ತಿಗಳಲ್ಲದೆ ಅವರನ್ನು ಆಶ್ರಯಿಸಿರುವ ಕುಟುಂಬದ 
ಸದಸ್ಯರಿಗೂ ವಿಸ್ತರಿಸಲ್ಪಟ್ಟಿದೆ. ಈ ಯೋಜನೆಯನ್ವಯ ವೈದ್ಯಕೀಯ ಪರಿಹಾರವನ್ನು ಒದಗಿಸುವ ಹೊಣೆಗಾರಿಕೆ ರಾಜ ಸರ್ಕಾರಕೆ 
ಸೇರಿರುತ್ತದೆ. ಜಿಲ್ಲೆಯಲ್ಲಿ ಹುಬ್ಬಳ್ಳಿಯಲ್ಲಿ 50 ಹಾಸಿಗೆಗಳನ್ನು ಹೊಂದಿರುವ ನೌಕರರ ರಾಜ್ಯ ವಿಮಾ ಯೋಜನೆಯ ಆ ಹ 
ಅಲ್ಲದೆ ಸರ್ಕಾರಿ ಆಸ್ಪತ್ರೆ , ಗದುಗಿನಲ್ಲಿ 8 ಹಾಸಿಗೆಗಳೂ, ಸರ್ಕಾರಿ ಆಸ್ಪತ್ರೆ, ನೆಲವಾಗಲ ಮತ್ತು ನರಗುಂದಗಳಲ್ಲಿ ತಲಾ ಹ ಗು 
ಹಾಗೂ ಸರ್ಕಾರಿ ಆಸ್ಪತ್ರೆ, ಕೆ ಎಂ ಸಿ ಹುಬ್ಬಳ್ಳಿಯಲ್ಲಿ 19 ಹಾಸಿಗೆಗಳನ್ನು ನೌಕರರ ರಾಜ್ಯ ವಿಮಾ 1೬. ವ್ಯಾಪ್ತಿಯಲ್ಲಿ 
ಕಾದಿರಿಸಲಾಗಿದೆ. ಇದಲ್ಲದೆ ಜಿಲ್ಲೆಯಲ್ಲಿ 8 ಪೂರ್ಣಕಾಲಿಕ ಔಷಧಾಲಯಗಳೂ (ದವಾಖಾನೆ)ಗಳೂ ಮತ್ತು ಒಂದು ಅರೆಕಾಲಿಕ 
ಔಷಧಾಲಯವೂ ಹಾಗೂ 9 ನೌಕರರ ವಿಮಾ ಯೋಜನೆ ನಿಗಮದ ಸ್ಥಳೀಯ ಕಚೇರಿಗಳೂ ಇವೆ. 


1992-93 ನೇ ಸಾಲಿನಲ್ಲಿ 22,863 ವಿಮಾ ಸದಸ್ಯರೂ ಮತ್ತು 1993-94 ರಲ್ಲಿ 23,521 ಎಮಾ ಸದಸ್ಯರೂ ಇದ್ದು 
ಈ ಎರಡು ವರ್ಷಗಳಲ್ಲಿ ಕ್ರಮವಾಗಿ 91,452 ಮತ್ತು 94,084 ಜನರು ಇ ಎಸ್‌ ಐ ಆಸ್ಪತ್ರೆ, ಹುಬ್ಬಳ್ಳಿಯಿಂದ ಸೌಲಭ್ಯವನ್ನು ' 
ಪಡೆದಿರುತ್ತಾರೆ. ಇದಲ್ಲದೆ ಉಳಿದ ಆಸ್ಪತ್ರೆಗಳಿಂದ 1992-93 ರಲ್ಲಿ 16,258 ಹೊರರೋಗಿಗಳೂ, 1,157 ಒಳರೋಗಿಗಳೂ 
ಮತ್ತು 1993-94 ರಲ್ಲಿ 17,626 ಹೊರರೋಗಿಗಳೂ 1,218 ಒಳರೋಗಿಗಳೂ ಸೌಲಭ್ಯವನ್ನು ಹೊಂದಿದ್ದು ಈ ಎರಡು 
ವರ್ಷಗಳಲ್ಲಿ ಚಿಕಿತ್ಸಾಲಯಗಳಿಂದ ಹೊರರೋಗಿಗಳಾಗಿ ಸೌಲಭ್ಯ ಪಡೆದಿರುವ ಸಂಖ್ಯೆಯು ಕ್ರಮವಾಗಿ 3,37,956ಮತ್ತು 3,44,202 
ಆಗಿದ್ದು ಈ ಎರಡು ವರ್ಷಗಳಲ್ಲಿ ಒಟ್ಟು ವೆಚ್ಚ ಮಾಡಿದ ಹಣ ಕ್ರಮವಾಗಿ 29.38 ಲಕ್ಷ ರೂ. ಹಾಗೂ 40.88 ಲಕ್ಷ ರೂ. 
ಆಗಿರುತ್ತದೆ. 


ಕಾರ್ಮಿಕ ಸಂಘಟನಾ ಚಳವಳಿ 


1940 ರ ವರೆಗೆ ಕಾರ್ಮಿಕ ಚಳುವಳಿ ಕೇವಲ ಬಟ್ಟೆ ಗಿರಣಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಜಿಲ್ಲೆಯಲ್ಲಿ ಎರಡನೇ ದೊಡ್ಡ 
ಉದ್ಯಮವಾದ ಇಂಜಿನಿಯರಿಂಗ್‌ ಕೈಗಾರಿಕೆಗಳು ಉದಯವಾಗಿ, ಎರಡನೇ ಮಹಾಯುದ್ಧದ ಕಾಲದಲ್ಲಿ ಮತ್ತು ಅನಂತರವೂ ಈ 
ಕ್ಷೇತ್ರದಲ್ಲಿ ಕಾರ್ಮಿಕ ಚಟುವಟಿಕೆಗಳು ತಡವಾಗಿ ಸಂಘಟಿಸಲ್ಪಟ್ಟವು. "ಕ್ವಿಡ್‌ ಇಂಡಿಯಾ' ಚಳುವಳಿಯ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ 
ಹುಬ್ಬಳ್ಳಿ ಹಾಗೂ ಇತರ ಕೈಗಾರಿಕಾ ಕೇಂದ್ರಗಳಲ್ಲಿ ಕಾರ್ಮಿಕರ ಮುಷ್ಕರಗಳು ತಲೆದೋರಿದವಲ್ಲದೆ, ಮುಷ್ಕರಗಳು ಹಲವಾರು ದಿನಗಳು 
ಮುಂದುವರಿದರೂ, ತಮ್ಮ ಒಕ್ಕೂಟದ ಬಗ್ಗೆ ಕಾರ್ಮಿಕರ ಮನಸ್ಸಿನಲ್ಲಿ ಧೈರ್ಯ ತುಂಬಿತು. 1954ರಲ್ಲಿ ಹೊರಗಿನ ಮುಖಂಡತ್ವದಿಂದ 
ಒಕ್ಕೂಟ ಮತ್ತೆ ತಲೆ ಎತ್ತಿತ್ತು. ಎರಡನೇ ಮಹಾಯುದ್ಧದ ಮೊದಲೇ ಹುಬ್ಬಳ್ಳಿಯ ಭಾರತ್‌ ಮಿಲ್‌ ಕಾರ್ಮಿಕರು ಸಂಘಟನೆಯೊಂದನ್ನು 
ಮಾಡಿಕೊಂಡಿದ್ದರು. ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಮಾತ್ರ ಕಾರ್ಮಿಕ ಸಂಘಃಃನೆಗಳು ದೃಢತೆಯಿಂದ ಕಾರ್ಯಾರಂಭ ಮಾಡಿದುವೆಂದು 


ತಿಳಿದು ಬಂದಿದೆ. 


ಧಾರವಾಡ ಜಿಲ್ಲೆಯಲ್ಲಿ 1994ರಲ್ಲಿ ಈ ಕೆಳಕಂಡ ಕಾರ್ಮಿಕ ಸಂಘಗಳು ಕಾರ್ಯ ನಿರ್ವಹಿಸುತ್ತಿದ್ದವು. (ಆವರಣದಲ್ಲಿ ಸದಸ್ಯರ 
ಸಂಖ್ಯೆಯನ್ನು ಸೂಚಿಸಲಾಗಿದೆ). ದಿ ಧಾರವಾಡ ಡಿಸ್ಟಿಕ್ಟ್‌ ಬ್ಯಾಂಕ್‌ ಎಂಪ್ಲಾಯೀಸ್‌ ಅಸೋಸಿಯೇಷನ್‌ ಹುಬ್ಬಳ್ಳಿ (2,257), ಆಲ್‌ ` 
ಇಂಡಿಯಾ ಡೈಲಿ ಡಿಪಾಸಿಟ್‌ ಕಲೆಕ್ಟರ್ಸ್‌ ಅಸೋಸಿಯೇಷನ್‌ ಹುಬ್ಬಳ್ಳಿ (401), ಎಲ್‌ಪಿಸಿ ಎಂಪ್ಲಾಯೀಸ್‌ ಯೂನಿಯನ್‌ ಧಾರವಾಡ 
(21), ಇನ್‌ಷುರೆನ್ಸ್‌ ಎಂಪ್ಲಾಯೀಸ್‌ ಯೂನಿಯನ್‌ ಧಾರವಾಡ (1057), ಭಾರತ್‌ ಗೋಲ್ಡ್‌ ಮೈನ್ಸ್‌ ಲಿಮಿಟೆಡ್‌ ಎಂಪ್ಲಾಯೀಸ್‌ 
ಯೂನಿಯನ್‌ ಹುಬ್ಬಳ್ಳಿ (40), ಹಾವೇರಿ ಎಪಿಎಂಸಿ ಯಾರ್ಡ್‌ ಹಾವೇರಿ (85), ಮಲಪ್ರಭ ಗ್ರಾಮೀಣ ಬ್ಯಾಂಕ್‌ ಎಂಪ್ಲಾಯೀಸ್‌ 
ಯೂನಿಯನ್‌ ಹುಬ್ಬಳ್ಳಿ (398), ಮಲಪ್ರಭಾ ಗ್ರಾಮೀಣ ಬ್ಯಾಂಕ್‌ ಆಫೀಸರ್ಸ್‌ ಅಸೋಸಿಯೇಷನ್‌, ಧಾರವಾಡ (460), ಮಲಪ್ರಭಾ 
ಗ್ರಾಮೀಣ ಬ್ಯಾಂಕ್‌ ಎಂಪ್ಲಾಯೀಸ್‌ ಅಸೋಸಿಯೇಷನ್‌ ಧಾರವಾಡ (692), ಗುರುಸಿದ್ದೇಶ್ವರ್‌ ಕೊ-ಆಪರೇಟಿವ್‌ ಬ್ಯಾಂಕ್‌ 
ಎಂಪ್ಲಾಯೀಸ್‌ ಹುಬ್ಬಳ್ಳಿ (45), ಕರ್ನಾಟಕ ಹೌಸಿಂಗ್‌ ಬೋರ್ಡ್‌ ಎಂಪ್ಲಾಯೀಸ್‌ ಅಸೋಸಿಯೇಷನ್‌ ಧಾರವಾಡ (43), ಧಾರವಾಡ 
ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟ ನೌಕರರ ಸಂಘ ಧಾರವಾಡ (186), ಧಾರವಾಡ ಹಾಲು ಒಕ್ಕೂಟದ . ಸಹಕಾರ 
ಸಂಘಗಳ ನೌಕರರ ಸಂಘ ಧಾರವಾಡ (38), ದಿ ಧಾರವಾಡ ಕ್ಕಾಟೆಲ್‌ ಫೀಡ್‌ ಪ್ಲಾಂಟ್‌ ಎಂಪ್ಲಾಯೀಸ್‌ ಯೂನಿಯನ್‌ ಧಾರವಾಡ 
(33), ದಿ ಎನ್‌.ಜಿ.ಇ.ಎಫ್‌. ಎಂಪ್ಲಾಯೀಸ್‌ ಅಸೋಸಿಯೇಷನ್‌ ಹುಬ್ಬಳ್ಳಿ (192), ದಿ ಗವರ್ನ್‌ಮೆಂಟ್‌ ಬ್ರ್ಯಾಂಚ್‌ ಪ್ರೆಸ್‌ ಎಸ್‌.ಸಿ. 


838 ಧಾರವಾಡ ಜಲ್ಲೆ 


ಮತ್ತು ಎಸ್‌.ಟಿ. ವರ್ಕರ್ಸ್‌ ಅಸೋಸಿಯೇಷನ್‌ ಧಾರವಾಡ (10), ಗವರ್ನ್‌ಮೆಂಟ್‌ ಪ್ರೆಸ್‌ ಎಂಪ್ಲಾಯೀಸ್‌ ಹುಬ್ಬಳ್ಳಿ (96), 
ಗವರ್ನ್‌ಮೆಂಟ್‌ ಬ್ರಾಂಚ್‌ ಪ್ರೆಸ್‌ ಎಸ್‌.ಸಿ. ಮತ್ತು ಎಸ್‌.ಟಿ. ವಕ್‌ರ್ಸ್‌ ಯೂನಿಯನ್‌ ಧಾರವಾಡ (20), 


ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆ ಹರಿಜನ ಗಿರಿಜನ ನೌಕರರ ಸಂಘ ಹುಬ್ಬಳ್ಳಿ (150), ದಲಿತಪುರ ಕಾರ್ಮಿಕರ ಒಕ್ಕೂಟ 
ಹುಬ್ಬಳ್ಳಿ (19), ಮಹದೇವ್‌ ಟೆಕ್ಸ್‌ಟೈಲ್ಸ್‌ ಮಿಲ್ಲ್‌ ಕಾರ್ಮಿಕರ ಸಮಿತಿ, ಹುಬ್ಬಳ್ಳಿ (330), ಕೆಹೆಚ್‌ಡಿಸಿ ನೇಕಾರರ ಸಂಘ 
ಗದಗ್‌-ಬೆಟಗೇರಿ (207), ಖಾದಿಗ್ರಾಮೋದ್ಯೋಗ ಸ್ಪಿನ್ನಿಂಗ್‌ ಮತ್ತು ವೀವರ್ಸ್‌ ಎಂಪ್ಲಾಯೀಸ್‌ ಅಸೋಸಿಯೇಷನ್‌ ಹುಬ್ಬಳ್ಳಿ 
(193), ಕರ್ನಾಟಕ ಸ್ಟೇಟ್‌ ಖಾದಿ ಮತ್ತು ವಿಲೇಜ್‌ ಇಂಡಸ್ಟ್ರೀಸ್‌ ಎಂಪ್ಲಾಯೀಸ್‌ ಆರ್ಟೀಸನ್‌ ಫೆಡರೇಷನ್‌ ಹುಬ್ಬಳ್ಳಿ (550), 
ಕೆಎಸ್‌ಆರ್‌ಟಿಸಿ ಸ್ಟ್ಯಾಫ್‌ ಮತ್ತು ವರ್ಕ್‌ರ್ಸ್‌ ಯೂನಿಯನ್‌, ರೀಜನಲ್‌ ವರ್ಕ್‌ ಷಾಪ್‌ ಹುಬ್ಬಳ್ಳಿ (522), ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ಸಂಸ್ಥೆಯ ಪ್ರಾದೇಶಿಕ ಕಾರ್ಯಾಗಾರ ಹಾಗೂ ಹುಬ್ಬಳ್ಳಿ ವಿಭಾಗದ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಸಮುದಾಯ 
ನೌಕರರ ಸಂಘ ಹುಬ್ಬಳ್ಳಿ, (127), ಕೆ.ಎಸ್‌.ಆರ್‌.ಟಿ.ಸಿ. ರಿಟೈರ್ಡ್‌ ಎಂಪ್ಲಾಯೀಸ್‌ ಫೆಡರೇಷನ್‌ ಹುಬ್ಬಳ್ಳಿ (5), ಕೆ ಎಸ್‌ಆರ್‌ಟಿಸಿ 
ಸ್ಟಾಫ್‌ ಮತ್ತು ವರ್ಕ್‌ರ್ಸ್‌ ಯೂನಿಯನ್‌ ಗದಗ (1720), ಕೆಎಸ್‌ಆರ್‌ಟಿಸಿ ಎಂಪ್ಲಾಯೀಸ್‌ ಯೂನಿಯನ್‌ ಹುಬ್ಬಳ್ಳಿ (37), 
ಕೆಎಸ್‌ಆರ್‌ಟಿಸಿ ಮಜ್‌ದೂರ್‌ ಸಂಘ ಹುಬ್ಬಳ್ಳಿ (43), ಕರ್ನಾಟಕ ಸ್ಟೇಟ್‌ ಗವರ್ನ್‌ಮೆಂಟ್‌ ಡೈಲಿವೇಜ್‌ ಎಂಪ್ಲಾಯೀಸ್‌ಫೆಡರೇಷನ್‌ 
ಹುಬ್ಬಳ್ಳಿ (561), ಕರ್ನಾಟಕ ಸ್ಲಮ್‌ ಕ್ಲಿಯರೆನ್ಸ್‌ ವರ್ಕರ್ಸ್‌ ಯೂನಿಯನ್‌ ಹುಬ್ಬಳ್ಳಿ (51), ಕರ್ನಾಟಕ ರಾಜ್ಯ ದೇವಾಲಯಗಳ 
ಮತ್ತು ಧಾರ್ಮಿಕ ಸಂಸ್ಥೆಗಳ ನೌಕರರ ಸಂಘ ಧಾರವಾಡ (242), ಕರ್ನಾಟಕ ಯೂನಿವರ್ಸಿಟಿ ಡೈಲಿವೇಜ್‌ ಎಂಪ್ಲಾಯೀಸ್‌ 
ಯೂನಿಯನ್‌ ಧಾರವಾಡ (58), ಹುಬ್ಬಳ್ಳಿ ತಾಲೂಕ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ನೌಕರರ ಸಂಘ 
ಹುಬ್ಬಳ್ಳಿ (51), ದಿ ಗದಗ್‌ ಬೀಡಿ ವರ್ಕ್‌ರ್ಸ್‌ ಯೂನಿಯನ್‌, ಗದಗ್‌ (97), ಧಾರವಾಡ ಜಿಲ್ಲಾ ಬೀಡಿ ಕಾರ್ಮಿಕರ ಸಂಘ 
ಹುಬ್ಬಳ್ಳಿ (450), ಶಿರಹಟ್ಟಿ ತಾಲೂಕು ಬೀಡಿ ಕಾರ್ಮಿಕರ ಸಂಘ, ಲಕ್ಷೇಶ್ವರ (597) ಸವಣೂರ್‌ ತಾಲೂಕು ಬೀಡಿ ಕಾರ್ಮಿಕರ 
ಸಂಘ ಸವಣೂರ್‌ (15), ಧಾರವಾಡ ಜಿಲ್ಲಾ ಬೀಡಿ ವರ್ಕ್‌ರ್ಸ್‌ ಯೂನಿಯನ್‌ ಹುಬ್ಬಳ್ಳಿ (500), ರಾಣೆಬೆನ್ನೂರು ತಾಲೂಕು 
ಟೈಲ್ಸ್‌ ಬ್ರಿಕ್ಸ್‌ ಬಿಲ್ಲಿಂಗ್‌ ಕನ್ಸ್‌ಟ್ರಕ್ಷನ್‌ ವರ್ಕ್ಸ್‌ ಮತ್ತು ಜನರಲ್‌ ವರ್ಕ್‌ರ್ಸ್‌ ಯೂನಿಯನ್‌ ರಾಣೆಬೆನ್ನೂರು (200), ಬಿಬಿ ಕೆಮಿಕಲ್ಸ್‌ 
ವರ್ಕ್ಸ್‌ ಯೂನಿಯನ್‌ ಧಾರವಾಡ (12),ಎಎಧ ಕೆಮಿಕಲ್ಸ್‌ ಎಂಪ್ಲಾಯೀಸ್‌ ಅಸೋಸಿಯೇಷನ್‌ (24), ಎಸ್‌.ಆರ್‌.ಸಿ. ಎಂಪ್ಲಾಯೀಸ್‌ | 
ಯೂನಿಯನ್‌ ಸ್ಟೀವನ್‌ ರಿಫ್ರಾಕ್ಟ್‌ ಸಿರಾಮಿಕ್‌ ಧಾರವಾಡ (100), ರಾಂಕೊ ಇಂಡಸ್ಟೀಸ್‌ ವರ್ಕ್‌ರ್ಸ್‌ ಮತ್ತು ಜನರಲ್‌ ಲೇಬರ್‌ 
ಯೂನಿಯನ್‌ ಕರೂರ್‌ (61), ರಾಂಕೊ ಇಂಡಸ್ಟ್ರೀಸ್‌ ವರ್ಕ್‌ರ್ಸ್‌ ಯೂನಿಯನ್‌ ಕರೂರ್‌ (180), ತೈವಾಕ್‌ ಇಂಡಸ್ಟ್ರೀಸ್‌ 
ಕರ್ಮಚಾರಿ ಸಂಘ (120), ಎ.ಕೆ. ಇಂಡಸ್ಟ್ರೀಸ್‌ ಎಂಪ್ಲಾಯೀಸ್‌ ಯೂನಿಯನ್‌ ಹುಬ್ಬಳ್ಳಿ (316), ಕರ್ನಾಟಕ ಇಂಡಸ್ಟ್ರಿಯಲ್‌ 
ಗ್ಯಾಸಸ್‌ ಪ್ರೈವೇಟ್‌. ಲಿಮಿಟೆಡ್‌ ವರ್ಕರ್ಸ್‌ ಮತ್ತು ಸ್ಟಾಫ್‌ ಯೂನಿಯನ್‌ ಧಾರವಾಡ (11), ಎಲ್‌ಮೇಕ್‌ ಎಂಪ್ಲಾಯೀಸ್‌ 
ಯೂನಿಯನ್‌ ಧಾರವಾಡ (75), ದಿ ಎಂಪ್ಲಾಯೀಸ್‌ ಯೂನಿಯನ್‌ ಪ್ರಿಸಿಜನ್‌ ಟೂಲಿಂಗ್‌ ಸಿಸ್ಟಮ್‌ ಲಿಮಿಟೆಡ್‌ ಧಾರವಾಡ 
(64),ಟಿಪಿಎಸ್‌ಎಲ್‌ ಸ್ಟಾಫ್‌ ಮತ್ತು ವರ್ಕ್‌ರ್ಸ್‌ ಆರ್ಗನೈಸೇಷನ್‌ ಧಾರವಾಡ (38),ಕಿರ್ಲೋಸ್ಕರ್‌ ಎಲೆಕ್ಟ್ರಿಕ್‌ ಕಂಪನಿ ಎಂಪ್ಲಾಯೀಸ್‌ 
ಯೂನಿಯನ್‌ ಹುಬ್ಬಳ್ಳಿ (67), ದಿ ಕೊ ಆಪರೇಟಿವ್‌ ಹಾಸ್ಪಿಟಲ್‌ ಎಂಪ್ಲಾಯೀಸ್‌ ಯೂನಿಯನ್‌ ಹುಬ್ಬಳ್ಳಿ (52), ದಿ ಕರ್ನಾಟಕ 
ಕ್ಯಾನ್ಸರ್‌ ಹಾಸ್ಪಿಟಲ್‌ ಎಂಪ್ಲಾಯೀಸ್‌ ಯೂನಿಯನ್‌ ಹುಬ್ಬಳ್ಳಿ (86). ಧಾರವಾಡ ಡಿಸ್ಟಿಕ್ಟ್‌ ಹೊಟೆಲ್‌ ಕೆಲಸಗಾರರ ಯೂನಿಯನ್‌ 
ಹುಬ್ಬಳ್ಳಿ (351), ಕರ್ನಾಟಕ ಸೇಲ್ಸ್‌ ಎಗ್ಗಿಕ್ಕುಟಿವ್‌ ಅಸೋಸಿಯೇಷನ್‌ ಹುಬ್ಬಳ್ಳಿ (35), 


ಸಂಗಂ ಸಾಲ್‌ವೆಂಟ್‌ ವರ್ಕ್‌ರ್ಸ್‌ ಯೂನಿಯನ್‌ ಕುಮಾರಪಟ್ಟಣ (ರಾಣೆಬೆನ್ನೂರು ತಾಲೂಕು) (126), ಸಿ.ಐ.ಪಿ. . 
ಎಂಪ್ಲಾಯೀಸ್‌ ಯೂನಿಯನ್‌, ಇಂಡಿಯನ್‌ ಫೈವುಡ್‌ ಕರ್ನಾಟಕ ಸಂಘ ಧಾರವಾಡ (91), ಧಾರವಾಡ ಇಂಡಿಯನ್‌ ಪೈವುಡ್‌ 
ಸ್ಟಾಫ್‌ ಯೂನಿಯನ್‌ ಧಾರವಾಡ (65), ಎನ್‌ ಎಸ್‌ ಪೇಪರ್‌ ಬೋರ್ಡ್‌ ಕರ್ನಾಟಕ ಸಂಘ ಕಾಮ್‌ದಾದ್‌ (ರಾಣೆಬೆನ್ನೂರು 
ತಾಲೂಕು) (33), ವರದಾ ಷುಗರ್ಸ್‌ ಎಂಪ್ಲಾಯೀಸ್‌ ಮತ್ತು ಸ್ಟಾಫ್‌ ಯೂನಿಯನ್‌ ಸಂಗೂರ್‌ (ಹಾವೇರಿ ತಾಲೂಕು) (476), 
ಗದಗ್‌ ತಾಲೂಕು ಲಾರಿ ಇಳಿಸುವ ಮತ್ತು ಹೊರುವ ಹಮಾಲರ ಸಂಘ ಗದಗ (172), ಎಸ್‌ಪಿ ಮೋಟಾರ್ಸ್‌ ಎಂಪ್ಲಾಯೀಸ್‌ 
ಯೂನಿಯನ್‌ ಹುಬ್ಬಳ್ಳಿ (28), ಲಕ್ಷುರಿ ಟ್ಯಾಕ್ಸಿ ಮಾಲೀಕರ ಮತ್ತು ಚಾಲಕರ, ಸಂಘ ಗದಗ (75), ಶಿರಹಟ್ಟಿ ತಾಲೂಕು ಲಾರಿ 
ಡ್ರೈವರ್ಸ್‌ ಯೂನಿಯನ್‌ ಲಕ್ಷೇಶ್ವರ (43), ಶಿರಹಟ್ಟಿ ತಾಲೂಕು ಲಾರಿ ಹಮಾಲಿ ಕೆಲಸಗಾರರ ಸಂಘ ಲಕ್ಷ್ಮೇಶ್ವರ (78), ಬ್ಯಾಡಗಿ 


ಇತರ ಸಮಾಜ ಸೇವಾ ಸೌಲಭ್ಯಗಳು 839 


ತಾಲೂಕು ಲಾರಿ ಲೋಡಿಂಗ್‌ ಮತ್ತು ಆನ್‌ ಲೋಡಿಂಗ್‌ ಹಮಾಲರ ಸಂಘ ಬ್ಯಾಡಗಿ (62), ದಾವಣಗೆರೆ ಕಾಟನ್‌ ಮಿಲ್‌ 
ವರ್ಕ್‌ರ್ಸ್‌ ಯೂನಿಯನ್‌, ಗದಗ (639), ರಾಣೆಬೆನ್ನೂರು ತಾಲೂಕು ವೀವರ್ಸ್‌ ಮತ್ತು ಜನರಲ್‌ ಲೇಬರ್‌ ಯೂನಿಯನ್‌ 
ತುಮಿವಕಟ್ಟಿ (150), ನಂದಿ ಹಸಬಿ ಟೆಕ್ಸ್‌ಟೈಲ್ಸ್‌ ಮಿಲ್ಸ್‌ ಎಂಪ್ಲಾಯೀಸ್‌ ಯೂನಿಯನ್‌ ನರಗುಂದ (260), ಗ್ಹಾಲಿಯಾರ್‌ ರೆಯಾನ್ಸ್‌ ' 


ಸ್ಟಾಫ್‌ ಅಸೋಸಿಯೇಷನ್‌ ಕುಮಾರಪಟ್ಟಂ (65), ಗ್ಹಾಲಿಯಾರ್‌ ರೆಯಾನ್ಸ್‌ ಗ್ರೋನಾಲೀನ್‌ ಡಿವಿಜನ್‌ ಕಾನ್‌ಟ್ರಾಕ್ಟ್‌ ಲೇಬರ್‌ 
ಯೂನಿಯನ್‌ ಕುಮಾರಪಟ್ಟಂ (1066), 


ಗ್ಹಾಲಿಯಾರ್‌ ರೆಯಾನ್ಸ್‌ ಗ್ರೊನಾಲಿನ್‌ ಡಿವಿಜನ್‌ ಕಾನ್‌ಟ್ರ್ಯಾಕ್ಟ್‌ ವರ್ಕ್‌ರ್ಸ್‌ ಯೂನಿಯನ್‌ ಕುಮಾರ ಪಟ್ಟಂ (100), ಹರಿಹರ 
ಪಾಲಿಫೈಬರ್ಸ್‌ ಸ್ಟಾಫ್‌ ಯೂನಿಯನ್‌ ಕುಮಾರ ಪಟ್ಟಂ (113), ಹರಿಹರ ಪಾಲಿಫೈಬರ್ಸ್‌ ಸೆಕ್ಕೂರಿಟಿ ಗಾರ್ಡ್‌ ಮತ್ತು ಜನರಲ್‌ 
ಲೇಬರ್‌ ಯೂನಿಯನ್‌ ಕುಮಾರ ಪಟ್ಲಂ (50), ಹರಿಹರ ಪಾಲಿ ಫೈಬರ್ಸ್‌ ಎಂಪ್ಲಾಯೀಸ್‌ ಯೂನಿಯನ್‌ ಕುಮಾರ ಪಟ್ಟಂ 
(1568), ಕರ್ನಾಟಕ ಜವಳಿ ಗಿರಣಿ ಕಾರ್ಮಿಕರ ಸಂಘ ಹಳೇ ಹುಬ್ಬಳ್ಳಿ (50), ಆನಂದ್‌ ಟೆಕ್ಸ್‌ಟೈಲ್ಸ್‌ ಮಿಲ್ಸ್‌ ಎಂಪ್ಲಾಯೀಸ್‌ 
ಅಸೋಸಿಯೇಷನ್‌ ಹಲಗೇರಿ (100), ಗದಗ್‌-ಬೆಟಗೇರಿ ಬಟ್ಟೆ ಅಂಗಡಿ ಕಾರ್ಮಿಕರ ಸಂಘ ಗದಗ (125), ಗದಗ್‌ ಕೋ 
ಆಪರೇಟಿವ್‌ ಟೆಕ್ಸ್‌ಟೈಲ್‌ ಮಿಲ್ಸ್‌ ಎಂಪ್ಲಾಯೀಸ್‌ ಯೂನಿಯನ್‌ ಹುಲಿಕೋಟೆ (909), ಸಂಯುಕ್ತ ಕರ್ನಾಟಕ ಪ್ರೆಸ್‌ ಕಾರ್ಮಿಕರ 
ಸಂಘ ಹುಬ್ಬಳ್ಳಿ (206), ಬೆಳಗಾಮ್‌ ಡಿವಿಜನ್‌ ವರ್ಕ್‌ರ್ಸ್‌ ಅಸೋಸಿಯೇಷನ್‌ ಹುಬ್ಬಳ್ಳಿ (155), ಹರಿಹರ ಪಾಲಿವೀವರ್ಸ್‌ 
ಕಾಲೋನಿ ವರ್ಕ್‌ರ್ಸ್‌ ಮತ್ತು ಜನರಲ್‌ ಲೇಬರ್‌ ಯೂನಿಯನ್‌ ಕುಮಾರ ಪಟ್ಟಂ (100), ಧಾರವಾಡ ಜಿಲ್ಲಾ ಮರುದೂರ್‌ 
ಸಂಘ ಧಾರವಾಡ (1358), ಧಾರವಾಡ ಡಿಸ್ಟಿಕ್ಟ್‌ ಎಂಪ್ಲಾಯೀಸ್‌ ಅಸೋಸಿಯೇಷನ್‌ ಹುಬ್ಬಳ್ಳಿ (447), ಧಾರವಾಡ ಜಿಲ್ಲಾ 
ಜನರಲ್‌ ಎಂಪ್ಲಾಯೀಸ್‌ ಯೂನಿಯನ್‌ ಧಾರವಾಡ (312), ಧಾರವಾಡ ತಾಲೂಕು ಜನರಲ್‌ ಎಸ್ಟಾಬ್ಲಿಷ್‌ಮೆಂಟ್‌ ಎಂಪ್ಲಾಯೀಸ್‌ 
ಯೂನಿಯನ್‌ ಧಾರವಾಡ (40), ಗದಗ್‌ ಗೈನ್‌ಮಾರ್ಕೆಟ್‌ ಹಮಾಲರ ಸಂಘ ಗದಗ್‌ (40), ಗದಗ್‌-ಬೆಟಗೇರಿ ಜನರಲ್‌ 
ವರ್ಕ್‌ರ್ಸ್‌ ಯೂನಿಯನ್‌ ಗದಗ್‌ (255), ಹಾವೇರಿ ಸಿಟಿ ಹಮಾಲ್ಸ್‌ ಯೂನಿಯನ್‌ ಹಾವೇರಿ (35), ಸವಣೂರ್‌ ತಾಲೂಕ್‌ 
ಕೂಲಿಕಾರ ಯೂನಿಯನ್‌ ಸವಣೂರ್‌ (31), ಮತ್ತು ನ್ಯೂಕಾಟನ್‌ ಮಾರ್ಕೆಟ್‌ ಕಾರ್ಮಿಕರ ಸಂಘ ಹುಬ್ಬಳ್ಳಿ (91). 


ಪರಿಶಿಷ್ಟ ಜಾತಿಗಳ ಕಲ್ಯಾಣ 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಅನೇಕ ಯತ್ನಗಳು 
ಜಿಲ್ಲೆಯಲ್ಲಿ ಸ್ವಾತಂತ್ರಪೂರ್ವದಲ್ಲೇ ಆರಂಭವಾದವು. ಮಹಾತ್ಮಾ ಫುಲೆ, ಡಾ। ಅಂಬೇಡ್ಕರ್‌ ಮುಂತಾದವರು ಮಹಾಠಾಷ್ಟ್ರದಲ್ಲಿ ಈ 
ಬಗ್ಗೆ ಸಾಕಷ್ಟು ಚಟುವಟಿಕೆ ಆರಂಭಿಸಿದರೂ ಕರ್ನಾಟಕದಲ್ಲಿ ಇದು ವ್ಯಾಪಕವಾದುದು ಗಾಂಧೀಜಿಯವರ ಯತ್ನದ ನಂತರವೇ. 
ಹಿಂದೂ ಸಮಾಜದಿಂದ ಅಸ್ಪಶ್ಯತೆಯನ್ನು ನಿವಾರಿಸಬೇಕೆಂಬ ದೃಢ ಸಂಕಲ್ಪದಿಂದ 1933 ರ ಅಂತ್ಯದಲ್ಲಿ ಸೆರೆಮನೆಯಿಂದ 
ಬಿಡುಗಡೆಯಾದ ಕೂಡಲೇ ಗಾಂಧೀಜಿ ಒಂದು ವರ್ಷ ಭಾರತಾದ್ಯಂತ ಸುತ್ತಿ ಅಸ್ಪಶ್ಯತೆಯನ್ನು ತೊಲಗಿಸಲು ಪ್ರಚಾರಕ್ಕಾಗಿ ಪ್ರವಾಸ 
ಮಾಡಿ ಆ ಬಗ್ಗೆ ನಿಧಿಯನ್ನೂ ಸಂಗ್ರಹಿಸಿದರು. ಮಾರ್ಚ್‌ 1 (1934)ರಿಂದ ಅವರು ಧಾರವಾಡ ಜಿಲ್ಲೆಯಲ್ಲೂ ಪ್ರವಾಸ ಮಾಡಿದರು. 
ಹಾವೇರಿ, ಮೋಟೆಬೆನ್ನೂರು, ಬ್ಯಾಡಗಿ, ಗದಗ, ಜಕ್ಕಲಿ, ಹುಬ್ಬಳ್ಳಿ, ಉಪ್ಪಿನ ಬೆಟಗೆರಿ, ಬಳ್ಳಿಗೇರಿ, ಕರೀಕಟ್ಟೆ ಮುಂತಾದ ಊರುಗಳಲ್ಲಿ 
ಅವರ ಭಾಷಣ, ನಿಧಿಸಂಗ್ರಹ ಆದವು. (ವಿವರಕ್ಕೆ ಅಧ್ಯಾಯ 2 ನೋಡಿ). ಅನೇಕ ಊರುಗಳಲ್ಲಿ ಅಸ್ಪಶ್ಯರಿಗೆ ಸಾರ್ವಜನಿಕ ಬಾವಿ, 
ಕೆರೆಗಳಿಂದ ನೀರು ತರಲು ಅವಕಾಶ, ದೇವಾಲಯ ಪ್ರವೇಶ ಮುಂತಾದ ಚಟುವಟಿಕೆಗಳು ನಡೆದವು. ಅನೇಕ ಕಾಂಗ್ರೆಸ್‌ ಕಾರ್ಯಕೆರ್ತರು 
ಈ ಕೆಲಸದಲ್ಲಿ ಮುಂದೆ ತನ್ಯಯರಾದರು. ಗಾಂಧೀಜಿಯವರು | ಠಕ್ಕರ ಭಾಪಾ ಅವರ ಅಧ್ಯಕ್ಷತೆಯಲ್ಲಿ "ಅಖಿಲ ಭಾರತ ಹರಿಜನ 
ಸೇವಕ ಸಂಘ' ರಚಿಸಿ, ಕರ್ನಾಟಕ ಶಾಖೆಗೆ ಹುಬ್ಬಳ್ಳಿಯ ಸರದಾರ ವೀರನಗೌಡರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಅವರನ್ನು 
ಹುಬ್ಬಳ್ಳಿ ಹರಿಜನ ಬಾಲಿಕಾಶ್ರಮದ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. ಸರ್ದಾರ ವೀರನಗೌಡರ ಪತ್ನಿ ಶ್ರಿಮತಿ ನಾಗಮನವರ 
ಮೇಲ್ವಿಚಾರಣೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹರಿಜನ ಬಾಲಿಕಾಶ್ರಮವನ್ನು ಸ್ಥಾಪಿಸಲಾಯಿತು. ಹಳ್ಳಿ-ಪಟ್ಟಣಗಳಿಂದ ಹತ್ತು ವರ್ಷದೊಳಗಿನ 
ಅಸ್ಪಶ್ಯವರ್ಗದ ಬಾಲಕಿಯರನ್ನು ಕರೆತಂದು ಅವರ ಶೈಕ್ಷಣಿಕ ಹಾಗೂ ಸಾಂಸ್ಕತಿಕ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು 
ಏರ್ಪಡಿಸಲಾಯಿತು. ಆ ಕಾಲದಲ್ಲಿ ಹುಬ್ಬಳ್ಳಿ ಧಾರವಾಡ ನಡುವಿನ ಹೆದ್ದಾರಿಯಲ್ಲಿ ಹರಿಜನ ಬಾಲಿಕಾಶ್ರಮ ಕಟ್ಟಡ 


ನಿರ್ಮಾಣವಾಯಿತು. 


840 ಧಾರವಾಡ ಜಿಲ್ಲೆ 


ಮೋಟೆಬೆನ್ನೂರು, ಬ್ಯಾಡಗಿ, ಹೊಸರಿತ್ತಿ ಕೊರಡೂರು, ಕರ್ಜಗಿ, ರಾಣೆಬೆನ್ನೂರು, ಹಂಸಭಾವಿ ಮೊದಲಾದ ಊರುಗಳಲ್ಲಿ 
ಪಾಟೀಲ ಕಲ್ಲನಗೌಡರು ಅಸ್ಪೃಶ್ಯರ ಕೇರಿಗಳನ್ನು ಸಂದರ್ಶಿಸಿ ಆವರಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಹೇಳಿ ಹುಬ್ಬಳ್ಳಿ ಆಶ್ರಮಕ್ಕೆ ತಮ್ಮ 
ಮಕ್ಕಳನ್ನು ಕಳುಹಿಸಲು ಮನವೊಲಿಸಿದರು. ಆಶ್ರಮದಲ್ಲಿ 30 ಬಾಲಿಕೆಯರನ್ನೂ 15 ಬಾಲಕರನ್ನು ಮಾತ್ರ ಸೇರಿಸಿಕೊಳ್ಳಲಾಯಿತು. 
ಇದಲ್ಲದೆ ಹರಿಜನೋದ್ಧಾರ ಸಂಸ್ಥೆಗಳನ್ನು ಸಂಘಟಿಸಿ, ಅವುಗಳ ಮುಖಾಂತರ ಶಾಖೆಗಳನ್ನು ಸ್ಥಾಪಿಸಲಾಯಿತು. ಕಾಕೋಳ, ಹಾವೇರಿ, 
ಕೊರಡೂರು, ಸಂಗೂರು, ಹೊಸರಿತ್ತಿ ಮುಂತಾದ ಊರುಗಳಲ್ಲಿ ಕಾಂಗ್ರೆಸ್‌ ಕಾರ್ಯಕರ್ತರು ನಡೆಸುತ್ತಿದ್ದ ಆಶ್ರಮಗಳಲ್ಲಿ ಹರಿಜನರ 
ಕೇರಿಯ ಸ್ವಚ್ಛತೆ ಬಗ್ಗೆ ಪ್ರಚಾರ, ಅವರಿಗೆ ಉದ್ಯೋಗ, ಅಕ್ಷರ ಕಲಿಸುವುದು ಸತತವಾಗಿ ನಡೆದವು. ಅಸ್ಪೃಶ್ಯತಾ ನಿವಾರಣೆಯ ಕಾರ್ಯ 
ಪ್ರಾರಂಭಿಸುವಾಗ ಅಲ್ಲಲ್ಲಿ ವಿರೋಧಗಳು, ಸಾಮಾಜಿಕ ಬಹಿಷ್ಕಾರಗಳು ಕಂಡು ಬರುತ್ತಿದ್ದವು. 

ರಾಣೆಬೆನ್ನೂರಿಗೆ ಸಮೀಪದ” ಕಾಕೋಳದ ಹರಿಜನ ಬಾವಿಯ ಸಲುವಾಗಿ ಅಖಿಲ ಬಾರತ ಹರಿಜನ ಸೇವಕ ಸಂಘದ ಅಧ್ಯಕ್ಷರು 
ಒಂದು ಸಾವಿರ ರೂಪಾಯಿ ಮಂಜೂರು ಮಾಡಿದ್ದರು. ಎಲ್ಲರೂ ಸಂಕೋಚವಿಲ್ಲದೆ ಈ ಬಾವಿಯ ನೀರನ್ನು ಬಳಸಲು ಪ್ರಾರಂಭಿಸಿದರು. 
1936 ರಲ್ಲಿ ಕಾಕೋಳದಲ್ಲಿ ಕೈಗೊಂಡ ಪ್ರಥಮ ಕಾರ್ಯವೆಂದರೆ, ಹರಿಜನ ಓಣಿಯಲ್ಲೇ ಸಭೆ ನಡೆಸುತ್ತಿದ್ದು ಸ್ವಚ್ಛತೆಯ ಬಗ್ಗೆ, 
ಶಾಲೆಗೆ ಮಕ್ಕಳನ್ನು ಕಳುಹಿಸುವ ಬಗ್ಗೆ ದೇವೀ ಉಪಾಸಕರಾದ ದುರ್ಗವ್ವ, ದ್ಯಾಮವ್ವ, ಹಾಲವ್ವ ಮತ್ತು ಶರಣವ್ವ ನವರ ನೆರವಿನಿಂದ 
ಪ್ರತೀ ದಿನ ಭಜನಾ ಮೇಳ ನಡೆಯುವಂತೆ ಮಾಡಿದ್ದು ಹರಿಜನರ: ಓಣಿಯಲ್ಲಿ ರಸ್ತೆ ಸಮ ಮಾಡಿಸಿದ್ದು ಸತ್ತ ದನಗಳನ್ನು 
ಕೊಯ್ಯುವುದಕ್ಕಾಗಿ ಪ್ರತ್ಯೇಕ ಎರಡು ಗುಂಟೆ ಸ್ಥಳವನ್ನು ಖರೀದಿಸಿ ಗೋಡೆ ಕಟ್ಟಿಸಿ ಮರೆ ಮಾಡಿದ್ವು ಇದಲ್ಲದೆ ಹರಿಜನರ ಮಕ್ಕಳಿಗೆ 
ಪ್ರೇರೇಪಿಸಿ ಸರ್ಕಾರಿ ಶಾಲೆಗೆ ಪ್ರವೇಶ ಮಾಡಿಸಿದ್ದು ಮಹತ್ವದ ಕಾರ್ಯವಾಗಿತ್ತು. 


ಸ್ವಾತಂತ್ರ್ಯಪೂರ್ವದಲ್ಲಿ ದೇವಸ್ಥಾನದ ಒಳಗಡೆ ಹರಿಜನರನ್ನು ಬಿಡುತ್ತಿರಲಿಲ್ಲ. ಗಾಂಧೀಜಿ ಸತ್ಕಾಗ್ರಹದ ನಂತರ ಜಿಲ್ಲೆಯ ಬಹುತೇಕ 
ದೇವಸ್ಥಾನಗಳಲ್ಲಿ ಪ್ರವೇಶ ಪ್ರಾರಂಭವಾಯಿತು. ಕರ್ನಾಟಕ ಪ್ರೌಢಶಾಲೆ, ಧಾರವಾಡದಲ್ಲಿ ನಡೆದ ಶಾರದಾ ಪೂಜಾ ಕಾರ್ಯಕ್ರಮಗಳಲ್ಲಿ 
ಹರಿಜನ ಎದ್ಕಾರ್ಥಿಗಳಿಗೆ ಅವಕಾಶವನ್ನು ಕೊಡಲಾಗಿತ್ತು. ಅಲ್ಲದೆ ಹರಿಜನ ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರ ಹಾಗೂ ಶಾಲೆಯ . 
ವತಿಯಿಂದ ಧನ ಸಹಾಯವನ್ನು ನೀಡಲಾಗಿತ್ತು. 


1946ರಲ್ಲಿ ರಾಣೆಬೆನ್ನೂರು ತಾಲೂಕು ಮತಕ್ಷೇತ್ರದಲ್ಲಿ ನಡೆದ ಮುಂಬಯಿ ವಿಧಾನ ಸಭೆಯ ಚುನಾವಣೆಯಲ್ಲಿ ಕಲಿತವರಲ್ಲದ 
ಅಸ್ಪಶ್ಯ ಮಹಿಳೆಯೊಬ್ಬಳು ಕಾಂಗ್ರೆಸ್‌ ವತಿಯಿಂದ ಉಮೇದುವಾರಳಾಗಿ, ಮಹಿಳೆಯರಿಗಾಗಿ ಮೀಸಲಿದ್ದ ಆ ಕ್ಷೇತ್ರದಲ್ಲಿ ಅಖಿಲಭಾರತ 
ವೀರಶೈವ ಮಹಾಸಭೆಯ ಅಧ್ಯಕ್ಷರ ಪತ್ನಿಯವರನ್ನು ಸೋಲಿಸಿ ಅಸ್ಪೃಶ್ಯ ಮಹಿಳೆ ಸಾಂಬ್ರಾಣಿ ಎಲ್ಲವ್ವ ಕಾಂಗ್ರೆಸ್‌ ಪರವಾಗಿ ವಿಜಯ 
ಪಡೆದುದು ಆಶ್ಚರ್ಯದ ಸಂಗತಿ. 


1956 ರಲ್ಲಿ ಇಂದಿರಾಗಾಂಧಿಯವರು !ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡು ಐದು ಹರಿಜನ ಹಾಗೂ ಹಿಂದುಳಿದವರ ಸಹಕಾರೀ 
ಹೌಸಿಂಗ್‌ ಸೊಸೈಟಿಗಳನ್ನು ರಚಿಸಿ, ರಾಣೆಬೆನ್ನೂರಿನಲ್ಲಿ ಹದಿನಾರು ಅಸ್ಪಶ್ಯರ ಮನೆಗಳನ್ನು ಕಟ್ಟಲು ಅವಕಾಶ ಕಲ್ಪಿಸಿ ಕೊಟ್ಟಾಗ, ಆ 
ಸಂಸ್ಥೆಗೆ ರಿಜಿಸ್ಟ್ರೇಶನ್ನಿಗೂ ಹಣವಿರಲಿಲ್ಲ. ಆಗಿನ ನಗರಸಭೆ ಅಧ್ಯಕ್ಷರಾಗಿದ್ದ ಬಣಗಾರ ಸಿದ್ದಪ್ಪನವರು 300 ರೂಪಾಯಿ ಕೊಟ್ಟಿದ್ದರು. 
ಹನುಮನ ಮಟ್ಟಿಯಲ್ಲಿ ಹರಿಜನರಿಗಾಗಿ ಹನುಮಂತಪ್ಪ ಹಾಲಮನವರ ನೇತೃತ್ವದಲ್ಲಿ ಸಹಕಾರಿ ಸಂಘ ರಚಿಸಿ 40 ಮನೆಗಳನ್ನು 
ಕಟ್ಟಿಸಲಾಯಿತು. ಮಾಜಿಶಾಸಕ .ಹೊನ್ನತ್ತಿಯ ನಾಗಪ್ಪ ಅವರ ನೇತೃತ್ವದಲ್ಲಿ ಕೇವಲ ಲಂಬಾಣಿಯರಿಗಾಗಿ ನೂಕಾಪುರದಲ್ಲಿ 80 
ಮನೆಗಳೂ ಸಹಕಾರೀ ಕ್ಷೇತ್ರದಲ್ಲಿ ರಚಿತವಾದವು. 

ಸ್ವಾತಂತ್ರ್ಯದ ನಂತರ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು 
ರೂಪಿಸಿದೆ. ಆರಂಭದಲ್ಲಿ ಈ ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆಯು ನಿರ್ವಹಿಸುತ್ತಿದ್ದು ನಂತರ ಇದನ್ನು ಹೆಚ್ಚು ಯಶಸ್ವಿಯಾಗುವಂತೆ 
ಮಾಡಲು ಸಮಾಜ ಕಲ್ಯಾಣ ಇಲಾಖೆ ಎಂಬ ಒಂದು ಪ್ರತ್ಯೇಕ ಇಲಾಖೆಯನ್ನು ಆರಂಭಿಸಲಾಯಿತು. ಈ ಇಲಾಖೆಯು ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸೇರಿದ ಜನರ ಶೈಕ್ಷಣಿಕ, ಆರ್ಥಿಕ, ಆರೋಗ್ಯ ಮತ್ತು ವಸತಿ ಇವೇ ಮುಂತಾದವುಗಳ ಪ್ರಗತಿಗಾಗಿ 
ಹಲವಾರು ರಚನಾತಕ್ಮ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಎಲ್ಲಾ ಸ್ಥಳೀಯ ಸಂಸ್ಥೆಗಳು ತಮ್ಮ ಆಯವ್ಯಯದ ಶೇ.18 ರಷ್ಟನ್ನು 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರ ಕಲ್ಯಾಣಕ್ಕಾಗಿ ವೆಚ್ಚ ಮಾಡುತ್ತಿವೆ. | 


ಇತರ, ಸಮಾಜ ಸೇವಾ ಸೌಲಭ್ಯಗಳು 841 


ಶೈಕ್ಷಣಿಕ ಸೌಲಭ್ಯಗಳು : 1991 ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿನ ಪರಿಶಿಷ್ಟ ಜಾತಿಯವರು ಶೇ.11.72. ಗ್ರಾಮಾಂತರದ 
22,97,259 ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯವರು 2,90,616 ಆಗಿದ್ದು ಛೇ. 12.75), ನಗರ ಜನಸಂಖ್ಯೆ 12,23,891 ' 
ಆಗಿದ್ದು ಇದರಲ್ಲಿ 1,19,883 ಪರಿಶಿಷ್ಟ ಜಾತಿಯವ ಛೇ.9.80) ರಾಗಿರುತ್ತಾರೆ. (ಏವರಗಳಿಗೆ ಅಧ್ಯಾಯ 3 ನ್ನು ನೋಡುವುದು). 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನರು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ಶಾಲೆಗೆ ಹೋಗುವ ಅಭ್ಯಾಸವನ್ನು 
ಬೆಳೆಸಿ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದಕ್ಕೂ ಹಾಗೂ ಮಹಿಳೆಯರಿಗೆ ಹೊಲಿಗೆ, ಹೆಣಿಗೆ, ಕಸೂತಿ ಇವೇ ಮುಂತಾದ 
ಕೈಕೆಲಸಗಳಲ್ಲಿ ತರಬೇತಿ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಶಿಶುವಿಹಾರಗಳನ್ನೊಳಗೊಂಡ ಮಹಿಳಾ ಕಲ್ಯಾಣ ಕೇಂದ್ರಗಳನ್ನು 
ಸ್ಥಾಪಿಸಲಾಗಿದೆ. ಪ್ರತೀ ಕಲ್ಯಾಣ ಕೇಂದ್ರದಲ್ಲೂ 50ಮಕ್ಕಳು ಸೇರಲು ಅವಕಾಶವಿದ್ದು ಅವರಿಗೆ ಉಚಿತವಾಗಿ ಮಧ್ಯಾಹ್ನದ ಉಪಹಾರ 
ಮತ್ತು ವರ್ಷಕ್ಕೆ ವರಡು ಜೊತೆ ಉಡುಪುಗಳನ್ನು ನೀಡಲಾಗುತ್ತಿದೆ. 


5 ರಿಂದ 10 ನೇ ತರಗತಿಗಳಲ್ಲಿ ಓದುತ್ತಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಊಟ, ವಸತಿ 
ಸೌಕರ್ಯವನ್ನು ಕಲ್ಪಿಸಲು ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿನಿಲಯಗಳನ್ನು ನಿರ್ವಹಿಸಲಾಗುತ್ತಿದೆ. 1990ಕ್ಕೆ ಮುಂಚೆ 
ಪ್ರತೀ ವಿದ್ಯಾರ್ಥಿಗೆ ತಿಂಗಳಿಗೆ 100 ರೂ.ಗಳನ್ನು ಭೋಜನ ವೆಚ್ಚಕ್ಕಾಗಿ ನೀಡಲಾಗುತ್ತಿದ್ದು 1990 ರಿಂದ ಇದನ್ನು 150 ರೂ.ಗೆ 
ಹೆಚ್ಚಿಸಲಾಯಿತು. 1960 ರಲ್ಲಿ ಪರಿಶಿಷ್ಟ ಜಾತಿಯವರಿಗಾಗಿ ಜಿಲ್ಲೆಯಲ್ಲಿ ಎಂಟು ಬಾಲಕರ ವಿದ್ಯಾಥಿನಿಲಯಗಳೂ ಮತ್ತು ನಾಲ್ಕು 
ಬಾಲಕಿಯ ವಿದ್ಯಾರ್ಥಿನಿಲಯಗಳು ಇದ್ವು ` 1970 ರ ವೇಳೆಗೆ ಹನ್ನೆರಡು ಬಾಲಕರ ವಿದ್ಯಾರ್ಥಿ ನಿಲಯಗಳೂ ಮತ್ತು ಏಳು 
ಬಾಲಕಿಯರ ವಿದ್ಯಾರ್ಥಿ ನಿಲಯೌಳೂ ಇದ್ದಪು. 1990ರ ವೇಳೆಗೆ 49 ಬಾಲಕರ ವಿದ್ಯಾರ್ಥಿ ನಿಲಯಗಳು ಮತ್ತು 16 ಬಾಲಕಿಯರ 
ವಿದ್ಯಾರ್ಥಿ ನಿಲಯಗಳೂ ಇದ್ದವು. ಕಳೆದ ಮೂರು ವರ್ಷಗಳಿಂದ ತಾಲೂಕುವಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ 
ವಿದ್ಯಾರ್ಥಿನಿಲಯಗಳ ಎವರಗಳನ್ನು ಮುಂದಿನ ಪಟ್ಟಿಯಲ್ಲಿ ಸೂಚಿಸಿದೆ. 


ಕೋಷ್ಠಕ 16.3 : ಧಾರವಾಡ ಜಿಲ್ಲೆಯಲ್ಲಿ 1990-91, 1991-92 ಮತ್ತು 1993-94 ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ. 
ಮತ್ತು ಪರಿಶಿಷ್ಟ ಪಂಗಡಗಳ ವಿದಾರ್ಥಿನಿಲಯಗಳು 


ESTE EE 


ಶ್ರ. ತಾಲೂಕು 1990-91 1991-92 1993-94 
ಸಂ. ಸರ್ಕಾರಿ ಅನುದಾನ ಸರ್ಕಾರಿ ಅನುದಾನ ಸರ್ಕಾರ ಅನುದಾನ 
ವಿನಿ. ಪಡೆಯುತ್ತಿರುವ ವಿನಿ. ಪಡೆಯುತ್ತಿರುವ ವಿನಿ. ಪಡೆಯುತ್ತಿರುವ 
ಶ್ರ ವಿನಿ. ವಿನಿ. ಏ.ನಿ. 
ಇರಾ ಬಾ ಟೇ ಗಗ ಜಗಾ ಈ. SE ಯಾದ ಸರದರ 
] ಬ್ಯಾಡಗಿ 4 2 5 2 6 2 
2 ಧಾರವಾಡ 2 | 2 | F) | 
3 ಗದಗ 2 | 2 4 3 4 
4 ಹಾನಗಲ್‌ 5 | 5 | 5 | 
5 ಹಾವೇರಿ 3 ೬ 2 - 2 ನ 
6 ಹಿರೇಕೆರೂರ್‌ | ಡೆ ಹ 2 7 ೨ 
7 ಹುಬ್ಬಳಿ 2 3 3 3 3 3 
8 ಕಲಘಟಗಿ 2 ೬ 2 - ವ ಆ 
9 ಕುಂದಗೋಳ್‌ | 5 ಹ ಕ 
10. ಮುಂಡರಗಿ 4 | 5 P 4 | 
| 2 | 
|| ನರಗುಂದ 2 > 2 
೧ | 2 I 


842 ಧಾರವಾಡ ಜಿಲ್ಲೆ 


ಕ್ರ. ತಾಲೂಕು 1990-91 1991-92 1993-94 
ಸರ್ಕಾರಿ ಅನುದಾನ ಸರ್ಕಾರಿ ಅನುದಾನ ಸರ್ಕಾರ ಅನುದಾನ 
ವಿವಿ. ಪಡೆಯುತ್ತಿರುವ ವಿನಿ. ಪಡೆಯುತ್ತಿರುವ ಎನಿ. ಪಡೆಯುತ್ತಿರುವ 
ಏನಿ ವಿವಿ. ವಿವಿ 
13 ರಾಣೆಬೆನ್ನೂರು 3 | 3 1 3 ] 
14 ರೋಣ 3 3 3 3 3 4 
15 ಸವಣೂರು ] - | ಜ್‌ 4 ಧ್ರ 
16 ಶಿಗ್ಗಾಂವಿ 4 ಇ 4 ಈ 4 1 
17 ಶಿರಹಟ್ಟಿ 3 - 3 | 4 ] 
ಒಟ್ಟು 49 16 $2 19 55 24 


ಕೋಷ್ಟಕ 16.4 : ಕಳೆದ ಮೂರು ವರ್ಷಗಳಲ್ಲಿ ವಿದಾರ್ಥಿನಿಲಯಗಳಿಂದ ಪಡೆದ ಫಲಾನುಭವಿಗಳು 
ಹಾಗೂ ವೆಚ್ಚದ ವಿವರ. 


ವರ್ಷ ವಿದ್ಯಾರ್ಥಿ ನಿಲಯಗಳ ಸಂಖ್ಯೆ ಫಲಾನುಭವಿಗಳು ವೆಚ್ಚ ಲಕ್ಷರೂ'ಗಳಲ್ಲಿ 


1991-92 65 2737 .,. 89.81 . 
1992-93 7! 2,662 99.53 
1993-94 79 2,962 108.2 


ವಿದ್ಯಾರ್ಥಿ ನಿಲಯದ ಸೌಲಭ್ಯ ಪಡೆಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸೇರಿದ ಮೆಟ್ರಿಕ್‌ ಪೂರ್ವ 
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಮಾಧ್ಯಮಿಕ ಹಂತದಲ್ಲಿ ವರ್ಷಕ್ಕೆ 75 ರೂ.ಗಳಂತೆಯೂ ಮತ್ತು ಪ್ರೌಢಶಾಲಾ ಹಂತದಲ್ಲಿ 
ವರ್ಷಕ್ಕೆ 100 ರೂ.ಗಳಂತೆಯೂ ಮಂಜೂರು ಮಾಡುತ್ತಿದೆ. ಭಾರತ ಸರ್ಕಾರದ ನಿಬಂಧನೆಗಳ ಮೇರೆಗೆ ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ವರ್ಗಗಳಿಗೆ ಸೇರಿದ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ತಂದೆ ತಾಯಿಯರ ವಾರ್ಷಿಕ ವರಮಾನ 18,000 ರೂ.ಗಿಂತ 
ಕಡಿಮೆಯಿದ್ದರೆ ಪೂರ್ಣ ವಿದ್ಯಾರ್ಥಿ ವೇತನವನ್ನೂ 18,000 ರೂ.ನಿಂದ 24,000 ರೂ.ಗಳ ವಾರ್ಷಿಕ ವರಮಾನವಿರುವವರಿಗೆ 
ಅರ್ಧ ವಿದ್ಯಾರ್ಥಿ ವೇತನವನ್ನೂ ಮಂಜೂರು ಮಾಡಲಾಗುವುದು. ಈ ವಿದ್ಯಾರ್ಥಿ ವೇತನದ ದರವು ಎವಿಥಧ ಹಂತ ಮತ್ತು 
ಶಿಕ್ಷಣಕ್ಕನುಗುಣಪಾಗಿದ್ದು 1989 ರಿಂದ ಇದರ ಮಾಸಿಕ ದರವು ವಿದ್ಯಾರ್ಥಿನಿಲಯದ ನಿವಾಸಿಗಳಿಗೆ 115 ರೂನಿಂದ 280 ' 
ರೂ.ವರೆಗೂ ಮತ್ತು ವಿದ್ಯಾರ್ಥಿ ನಿಲಯ ವಾಸಿಗಳಲ್ಲದವರಿಗೆ ರೂ.65 ರಿಂದ ರೂ.125 ರವರೆಗೂ ಇದೆ. ಭಾರತ ಸರ್ಕಾರದ 
ವಿದ್ಯಾರ್ಥಿ ವೇತನಕ್ಕೆ ಅನರ್ಹರಾದ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ರಾಜ್ಯಸರ್ಕಾರವು ತಿಂಗಳಿಗೆ 40 ರೂ. ನಿಂದ 75 
ರೂ.ಗಳವರೆಗೆ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡುತ್ತಿದೆ. ಇದಲ್ಲದೆ ಪಬ್ಲಿಕ್‌ ಪರೀಕ್ಷೆಯಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ 
ದರ್ಜೆಯಲ್ಲಿ ತೇರ್ಗಡೆಯಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣವನ್ನಾಗಿ 500 ರೂ. 
ನಿಂದ 1,500 ರೂ.ವರೆಗೆ ' ಪರೀಕ್ಷೆಯ ಹಂತಕ್ಕನುಗುಣವಾಗಿ ಮಂಜೂರು ಮಾಡುತ್ತಿದ್ದು ವಾರ್ಷಿಕ ಪರೀಕ್ಷೆಗಳಲ್ಲಿ ಶೇಕಡ 60 
ಕ್ಕಿಂತ ಅಧಿಕ ಅಂಕಗಳನ್ನು ಪಡೆಯುವ ಮಾಧ್ಯಮಿಕ ಶಾಲೆಗಳ ವಿದ್ಯಾಥಿಗಳಿಗೆ ವರ್ಷಕ್ಕೆ 75 ರೂ.ಗಳನ್ನು ಮತ್ತು ಪ್ರೌಢಶಾಲಾ 
ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 100 ರೂ.ಗಳನ್ನು ಪ್ರತಿಭಾ ವಿದ್ಯಾರ್ಥಿ ವೇತನವನ್ನಾಗಿ ಮಂಜೂರು ಮಾಡುತ್ತಿದೆ. ಜಿಲ್ಲೆಯಲ್ಲಿ ಕಳೆದ 


ಇತರ ಸಮಾಜ ಸೇವಾ ಸೌಲಭ್ಯಗಳು 843 


ಮೂರು ವರ್ಷಗಳಿಂದ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳ ವಿವರವನ್ನು ಈ ಪಟ್ಟಿಯಲ್ಲಿ ನಮೂದಿಸಿದೆ. 


ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ 
ಫಲಾನುಭವಿಗಳು ವೆಚ್ಚ ರೂ.ಗಳಲ್ಲಿ ಫಲಾನುಭವಿಗಳು ವೆಚ್ಚ ರೂ. 
1991-92 297 78,500 48 24,000. 
1992-93 139 36,738 4 22,000 
1993-94 190 50,218 58 29,000 


ನೈರ್ಮಲ್ಯ ಉದ್ಯೋಗಗಳಲ್ಲಿ ತೊಡಗಿರುವವರ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಒದಗಿಸುವ ಉದ್ದೇಶದಿಂದ ಆ ಮಕ್ಕಳನ್ನು 
ಎದ್ಯಾರ್ಥಿನಿಲಯಗಳಿಗೆ ಸೇರಿಸಿ ಮಾಧ್ಯಮಿಕ ಹಂತದ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ 200 ರೂ.ಗಳನ್ನು ಮತ್ತು ಪ್ರೌಢಶಾಲಾ ಹಂತದ 
ಎದ್ಯಾರ್ಥಿಗಳಿಗೆ ತಿಂಗಳಿಗೆ 250 ರೂ.ಗಳ ವಿದ್ಯಾರ್ಥಿ ವೇತನವನ್ನು ಅವರ ಭೋಜನ ಮತ್ತು ವೆಚ್ಚಗಳಿಗಾಗಿ ಮಂಜೂರು ಮಾಡುತ್ತಿದೆ. 
ಪ್ರತಿಭಾವಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸ ಸೌಲಭ್ಯ ಒದಗಿಸುವ ದೃಷ್ಟಿಯಿಂದ ಮೈಸೂರಿನ ರಾಮಕೃಷ್ಣ 
ವಿದ್ಯಾಶಾಲೆ (ವಸತಿ ಶಾಲೆಗೆ ಸೇರಿಸಿ ಅವರ ಭೋಜನ ಮತ್ತು ಇತರ ವೆಚ್ಚಗಳಿಗಾಗಿ ವಾರ್ಷಿಕ ತಲಾ 8,005 ರೂ.ಗಳನ್ನು 
ಮಂಜೂರು ಮಾಡುತ್ತಿದೆ. ಇದಲ್ಲದೆ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ಓದುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ವರ್ಗದ ವಿದ್ಯಾರ್ಥಿಗಳಿಗೆ ಆಕರ ಗ್ರಂಥಗಳನ್ನು ಒದಗಿಸುವುದು, ತಾಂತ್ರಿಕ ಮತ್ತು ಇತರ ವೃತ್ತಿಪರ ತರಗತಿಗಳಲ್ಲಿ ಓದುತ್ತಿರುವ ಪರಿಶಿಷ್ಟ 
ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವು ಕಡ್ಡಾಯವಾಗಿದ್ದಲ್ಲಿ ಅವರಿಗೆ ಪ್ರವಾಸ ವೆಚ್ಚವನ್ನು ನೀಡುವುದು 
ಇವೇ ಮುಂತಾದ ಶೈಕ್ಷಣಿಕ ಸೌಲಭ್ಯಗಳನ್ನೊದಗಿಸಿದೆ. ' 


ಕೋಷ್ಠಕ 16.5 : 1992-93 ಹಾಗೂ 1993-94 ರಲ್ಲಿ ಇದ್ದ ವಿದ್ಯಾರ್ಥಿನಿಲಯಗಳು 
ಹಾಗೂ ನೀಡಿದ ವಿದ್ಯಾರ್ಥಿ ವೇತನದ ವಿವರ. 


ಕ್ರ. ಯೋಜನೆಯ ಹೆಸರು 1992-93 1993-94 
ಸಂ. ಧವಾನುಭವಿಗಳು ವೆಚ್ಚ ಫಲಾನುಭವಿಗಳು ವೆಚ್ಚ 
ಲಕ್ಷ ರೂ) (ಲಕ ರೂ) 
1. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳು 2712 9500 3012 10100 
2. ನರ್ಸರಿ ಮತ್ತು ಮಹಿಳಾ ಕಲ್ಮಾಣ ಕೇಂದ್ರಗಳು 1850 1800 1,850 19.5 
3. ಆಶ್ರಮ ಶಾಲೆಗಳು 75 15.00 775 16.5 
4. ಎಸ್‌.ಎಸ್‌.ಎಲ್‌.ಸಿ. ವಿದ್ಯಾರ್ಥಿಗಳಿಗೆ ನೀಡಿದ ಬಹುಮಾನಗಳು , 108 0.905 147 1.3375 
5, ಕಾಲೇಜು ವಿದ್ಯಾರ್ಥಿಗಳಿಗೆ ನೀಡಿದ ಬಹುಮಾನಗಳು 184 0.92 248 1.24 
6. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿವೇತನ 17816 1532 30516 26332 
7. ಮೆಟ್ರಿಕ್‌ ನಂತರದ ವಿದ್ಯಾರ್ಥಿವೇತನ 6897. 86.09... 8996. 11584 
8. ಪ್ರತಿಭಾ ವಿದ್ಯಾರ್ಥಿ ವೇತನ 2,089 200 3,899 3.94 
9, ಅನೈರ್ಮಲ್ಯ ಉದ್ಯೋಗಗಳಲ್ಲಿ ತೊಡಗಿರುವವರ ಮಕ್ಕಳಿಗೆ ಮೆಟ್ರಿಕ್‌ 
ಪೂರ್ವ ವಿದ್ಯಾರ್ಥ ವೇತನ. ಸ 55 0.75 136 0.99 
ಮತ್ತು ವಸತಿಗಾಗಿ 

ಇತ 1889 129% 19 2053 


131312... 2) ಸತವ 


844 | ಧಾರವಾಡ ಜಿಲ್ಲೆ 


ಯೋಜನೆಯ ಹೆಸರು 1992-93 1993-94 ` 


ಕ್ರ ತಿಕ ಗ ತ ತ 548331 
ಸಂ. ಫಲಾನುಭವಿಗಳು ವೆಚ್ಚ ಫಲಾನುಭವಿಗಳು ವೆಚ್ಚ 

(ಲಕ್ಷ ರೂ) (ಲಕ್ಷ ರೂ) 
11. ಟಿಸಿಎಚ್‌. ವಿದ್ಯಾರ್ಥಿನಿಯರ ತರಬೇತಿ 5s 0.0125 10 0.025 
12. ಶೈಕ್ಷಣಿಕ ಪ್ರವಾಸ 3 0.015 33 0.164 


ಆರ್ಥಿಕಾಭಿವೃದ್ಧಿ ಯೋಜನೆಗಳು : ಪರಿಶಿಷ್ಟ ಜಾತಿಗಳ ಮಹಿಳೆಯರಿಗೆ ಔದ್ಯೋಗಿಕ ತರಬೇತಿ ನೀಡಲು ಹೊಲಿಗೆ ತರಬೇತಿ 
ಕೇಂದ್ರವು ಧಾರವಾಡದಲ್ಲಿ 1963 ರಿಂದ ಕಾರ್ಯ ನಿರ್ವಹಿಸುತ್ತಿದೆ. ಸಾಮಾನ್ಯವಾಗಿ 25 ಅಭ್ಯರ್ಥಿಗಳಿಗೆ ಈ ಕೇಂದ್ರದಲ್ಲಿ ಸೇರುವ 
ಅವಕಾಶವಿದ್ವು 12 ತಿಂಗಳ ಕಾಲ ತರಬೇತಿಯನ್ನು ನೀಡಲಾಗುವುದು ಮತ್ತು ಈ ಅವಧಿಯಲ್ಲಿ ತಿಂಗಳಿಗೆ 75 ರೂ. ವಿದ್ಯಾರ್ಥಿ 
ವೇತನವನ್ನು ನೀಡಲಾಗುವುದು. ಈ ಕೇಂದ್ರದಿಂದ ಯಶಸ್ವಿಯಾಗಿ ತರಬೇತಿ ಪೂರ್ಣಗೊಳಿಸಿದ ಪ್ರತೀ ಮಹಿಳಾ ಅಭ್ಯರ್ಥಿಗೆ ವೃಶ್ತಿಯನ್ನು 
ಮುಂದುವರಿಸಲು ಅನುಕೂಲವಾಗುವಂತೆ ಒಂದು ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡಲಾಗುವುದು. 1992-93 ರಲ್ಲಿ 
ಧಾರವಾಡ, ಹಾವೇರಿ ಮತ್ತು ನವಲಗುಂದಗಳಲ್ಲಿ ತಲಾ 20 ಮಹಿಳೆಯರು ಈ ಸೌಲಭ್ಯವನ್ನು ಪಡೆದಿರುತ್ತಾರೆ. 1991-92 ನೇ 
ಸಾಲಿನಲ್ಲಿ 53 ಮಹಿಳೆಯರೂ, 1992-93ನೇ ಸಾಲಿನಲ್ಲಿ 53 ಮಹಿಳೆಯರೂ ಮತ್ತು 1993-94ನೇ ಸಾಲಿನಲ್ಲಿ 60ಮಹಿಳೆಯರೂ 
ಈ ಸೌಲಭ್ಯವನ್ನು ಪಡೆದಿದ್ದು, ಸರ್ಕಾರವು ಇದಕ್ಕೆ ಕ್ರಮವಾಗಿ 0.97 ಲಕ್ಷ ರೂ, 1.43 ಲಕ್ಷ ರೂ. ಮತ್ತು 1.50 ಲಕ್ಷ ರೂ.ಗಳನ್ನು 
ಖರ್ಚು ಮಾಡಿರುವುದೇ ಅಲ್ಲದೆ ಇವರುಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನೀಡಿರುತ್ತದೆ. 


ಆಟೋರಿಕ್ಷಾ ಚಾಲನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಯುವಕರಿಗೆ ತರಬೇತಿ ನೀಡಿ ಅವರು ಸ್ವಂತ ಉದ್ಯೋಗ 
ಕೈಗೊಳ್ಳಲು ನೆರವಾಗುವ ದೃಷ್ಟಿಯಿಂದ, ತರಬೇತಿ ಶುಲ್ಕ ಪ್ರತಿ ಅಭ್ಯರ್ಥಿಗೆ 900 ರೂಗಳನ್ನು ಪರಿಶಿಷ್ಟ ಜಾತಿಯ ನಿಗಮವೇ 
ಭರಿಸುವುದು. ಈ ತರಬೇತಿಯ ಅವಧಿ ಒಂದು ತಿಂಗಳಾಗಿದ್ದು, ಸ್ಥಳೀಯರಿಗೆ 150 ರೂ. ಮತ್ತು ಪರಸ್ಥಳೀಯರಿಗೆ 300 ರೂ.ಗಳ 
ಶಿಷ್ಯ ವೇತನವನ್ನು ನೀಡುವುದು. 1990-91 ನೇ ವಾರ್ಷಿಕ ಸಾಲಿನಲ್ಲಿ 30 ಯುವಕರು ಈ ಸೌಲಭ್ಯವನ್ನು ಪಡೆದಿದ್ದು ಇದಕ್ಕಾಗಿ - 
ಸರ್ಕಾರವು 27,000 ರೂ.ಗಳನ್ನು ಖರ್ಚು ಮಾಡಿದೆ. 1993-94ನೇ ಸಾಲಿನಲ್ಲಿ 30ಯುವಕರು ಈ ಸೌಲಭ್ಯ ಪಡೆದು ಇದಕ್ಕಾಗಿ 
ಸರ್ಕಾರವು 32,000 ರೂ. ಖರ್ಚು ಮಾಡಿದೆ. 


ಲಘುವಾಹನ ಚಾಲನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಯುವಕರಿಗೆ ತರಬೇತಿ ನೀಡುವ ಯೋಜನೆಯಲ್ಲಿ 
ತರಬೇತಿ ಶುಲ್ಕ ಪ್ರತೀ ಅಭ್ಯರ್ಥಿಗೆ 1200 ರೂ.ಗಳನ್ನು ಪರಿಶಿಷ್ಟ ಜಾತಿಯ ನಿಗಮವೇ ಭರಿಸುವುದು. ಈ ತರಬೇತಿಯ ಅವಧಿ 
ಒಂದು ತಿಂಗಳಾಗಿದ್ದು 1991-92ನೇ ಸಾಲಿನಲ್ಲಿ 60ಯುವಕರು ಈ ಸೌಲಭ್ಯವನ್ನು ಪಡೆದುದಕ್ಕಾಗಿ 0.78ಲಕ್ಷ ರೂ. ವ್ಯಯವಾಗಿದ್ದು 
92-93 ನೇ ಸಾಲಿನಲ್ಲಿ 50 ಯುವಕರು ಈ ಸೌಲಭ್ಯ ಪಡೆದಿದ್ದು ಇದಕ್ಕಾಗಿ 0.65 ಲಕ್ಷ ರೂ. ವ್ಯಯವಾಗಿದ್ದು 93-94 ನೇ 
ಸಾಲಿನಲ್ಲಿ 50 ಯುವಕರು ಈ ಸೌಲಭ್ಯ ಪಡೆದು ಇದಕ್ಕಾಗಿ 0.65 ಲಕ್ಷ ರೂ.ಗಳನ್ನು ಸರ್ಕಾರವು ಖರ್ಚು ಮಾಡಿದೆ. 


1991-92 ವಾರ್ಷಿಕ ಸಾಲಿನಿಂದ ಪರಿಶಿಷ್ಟ ವರ್ಗದ ಯುವಕ ಯುವತಿಯರಿಗೆ ಕಂಪ್ಯೂಟರ್‌ನಲ್ಲಿ ತರಬೇತಿ ನೀಡಿ ಅವರು 
ಸ್ವಂತ ಉದ್ಯೋಗ ಕೈಗೊಳ್ಳಲು ನೆರವಾಗುವುದಕ್ಕೆ ಮೂರು ತಿಂಗಳ ಅವಧಿಯಲ್ಲಿ ಸ್ಥಳೀಯರಿಗೆ 150 ರೂ, ಪರಸ್ಥಳದವರಿಗೆ 300 
ರೂ.ಗಳ ಶಿಷ್ಯವೇತನವನ್ನು ನೀಡುವರು. 1992-93 ನೇ ವಾರ್ಷಿಕ ಸಾಲಿನಲ್ಲಿ 40 ಮಂದಿ ಈ ಸೌಲಭ್ಯ ಪಡೆದು, ಇದಕ್ಕಾಗಿ 
ಸರ್ಕಾರವು 1 ಲಕ್ಷ ರೂ.ಗಳನ್ನು 1993-94 ನೇ ಸಾಲಿನಲ್ಲಿ ತರಬೇತಿ ಅವಧಿಯನ್ನೂ ನಾಲ್ಕು ತಿಂಗಳಿಗೆ ಏರಿಸಿ, 50 ಮಂದಿ ಈ 
ಸೌಲಭ್ಯ ಪಡೆದು ಇದಕ್ಕಾಗಿ 1.5 ಲಕ್ಷ ರೂ. ಖರ್ಚು ಮಾಡಿದೆ. 1993-94 ನೇ ಸಾಲಿನಲ್ಲಿ ಕನ್ನಡ ಬೆರಳಚ್ಚು ತರಬೇತಿ ನೀಡಿ, 
ಇದರ ಅವಧಿ 10 ತಿಂಗಳಾಗಿದ್ದು ಶಿಷ್ಯವೇತನ ತಿಂಗಳಿಗೆ 100 ರೂ.ಗಳನ್ನೂ ನೀಡಿದ್ದು 10 ಮಂದಿ ಯುವಕ, ಯುವತಿಯರು ಈ 
ಸೌಲಭ್ಯ ಪಡೆದು ಇದಕ್ಕಾಗಿ 12,000 ರೂ.ಗಳನ್ನು ಸರ್ಕಾರವು ಖರ್ಚು ಮಾಡಿದೆ. 


ದೌರ್ಜನ್ಯಕ್ಕೊಳಗಾದ ಪರಿಶಿಷ್ಟ ಜಾತಿಯವರಿಗೆ 1000ರೂ.ಗಳಿಂದ 10,000ರೂ.ಗಳವರೆಗೆ ನಷ್ಟದ ಪ್ರಮಾಣವನ್ನು ಅನುಸರಿಸಿ, 
ಧನಸಹಾಯ ನೀಡಲಾಗುತ್ತಿದೆ. ಈ ಯೋಜನೆಯಲ್ಲಿ 1990-91 ನೇ ಸಾಲಿನಲ್ಲಿ ನಾಲ್ಕು ಜನರು ಈ ಸೌಲಭ್ಯವನ್ನು ಪಡೆದಿದ್ದು. 


ಇತರ ಸಮಾಜ ಸೇವಾ ಸೌಲಭ್ಯಗಳು 845 


ಇದಕ್ಕಾಗಿ ಸರ್ಕಾರ 8,000 ರೂ.ಗಳನ್ನು ಖರ್ಚು ಮಾಡಿದೆ. 1991-92, 92-93 ಮತ್ತು 93-94 ನೇ ಸಾಲುಗಳಲ್ಲಿ 
ದೌರ್ಜನ್ಯಕ್ಕೊಳಗಾದವರು ಯಾರು ಇಲ್ಲವೆಂದು ವರದಿಯಾಗಿದೆ. 


ವಿಶೇಷ ಘಟಕ ಯೋಜನೆ : ಪರಿಶಿಷ್ಟ ಜಾತಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ 1980-81 ನೇ ಸಾಲಿನಿಂದ ವಿಶೇಷ 


ಘಟಕ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದೆ. ಅಭಿವೃದ್ಧಿ ಇಲಾಖೆಗಳು ತಮ್ಮ ಯೋಜನಾ ಆಯವ್ಯಯದ ಶೇ. 15ನ್ನು ಈ" 
ಯೋಜನೆಗಾಗಿ ಮೀಸಲಾಗಿಟ್ಟು, ಪರಿಶಿಷ್ಟ ಜಾತಿಗಳ ಕುಟುಂಬಗಳಿಗೆ ಆರ್ಥಿಕ ಸಹಾಯವನ್ನು ಕಲ್ಪಿಸುವುದರ ಮೂಲಕ ಬಡತನ 
ನಿವಾರಣೆ ನೆರವಾಗುತ್ತಿದೆ. ಇದಲ್ಲದೆ ಪರಿಶಿಷ್ಟ ಜಾತಿಗಳ ವಸಾಹತುಗಳಲ್ಲಿ ನೀರು, ವಿದ್ಯುತ್‌, ಶಿಕ್ಷಣ, ಆರೋಗ್ಯ, ರಸ್ತೆ, ಇವೇ 


, ಮುಂತಾದ ಕನಿಷ್ಠ ಸೌಲಭ್ಯಗಳಿಗೂ ಈ ಯೋಜನೆಯಲ್ಲಿ ಹೆಚ್ಚಿನ ಗಮನ ನೀಡಿದೆ. 1992-93 ಮತ್ತು 1993-94ನೇ ಸಾಲುಗಳಲ್ಲಿ 
ಎವಿಧ ಇಲಾಖೆಗಳು ಈ ಯೋಜನೆಯಲ್ಲಿ ಸಾಧಿಸಿರುವ ಪ್ರಗತಿಯನ್ನು ಈ ಮುಂದಿನ ಪಟ್ಟಿಯಲ್ಲಿ ನೀಡಲಾಗಿದೆ. 


ಕೋಷ್ಟಕ 16.6 : 1992-93 ಹಾಗೂ 1993-94 ರಲ್ಲಿ ವಿಶೇಷ ಘಟಕಯೋಜನೆಯಂತೆ ಒದಗಿಸಿದ ಸೌಲಭ್ಯಗಳ ವಿವರ. 


ಕ್ರ ಇಲಾಖೆ | 1992-93 1993-94 
ಸಂ 

ಫಲಾನುಭವಿಗಳು ವೆಚ್ಚ ಫಲಾನುಭವಿಗಳು ವೆಚ್ಚ 

(ಲಕ್ಷ ರೂ) (ಲಕ್ಷ ರೂ) 

1. ಗ್ರಾಮೀಣ ವಸತಿ (ಅಂಬೇಡ್ಕರ್‌ ಮನೆ ನಿರ್ಮಾಣ) ನ - 1,629 196.63 
2. ಮಹಿಳಾ ಆರೋಗ್ಯ ಮತ್ತು ಮಕ್ಕಳ ಕಲ್ಮಾಣ ಇಲಾಖೆ... 5000 2.991 5,667 3.38 
3. ಜನಾರೋಗ್ಯ ಇಲಾಖೆ ನೀರಾವರಿ ಕೊಳವೆಭಾವಿ) 116 30.450 155 46.50 
4. ರೇಷ್ಮೆ ಇಲಾಖೆ 250 6.226 147 5.031 
5. ಸಮಾಜ ಕಲ್ಯಾಣ ಇಲಾಖೆ | 430 19.520 446 2730 
6. ಕೃಷಿ ಇಲಾಖೆ | 240 17.630 338 16.34 
7. ಪಶುಸಂಗೋಪನಾ ಇಲಾಖೆ pe 5.925 101 7.55 
8. ಸಹಕಾರ ಇಲಾಖೆ (ಆರ್ಥಿಕ ನೆರವು) 49 3.830 390 756 
9. ಕೈಗಾರಿಕಾ ಮತ್ತು ವಾಣಿಜ್ಯ 455 13.068 655 11.87 


— 
ಎ 


ಇಂಜಿನಿಯರಿಂಗ್‌ ವಿಭಾಗ 
"(ದೆ ಸೇತುವೆ) 38 ಕಿ.ಮಿ. 44.560 26 ಕಿ.ಮಿ. 42.44 


ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ವಿವಿಧ ಯೋಜನೆಗಳಲ್ಲಿ ಪಡೆದ ಸಹಾಯಧನದ ವಿವರ ಹೀಗಿದೆ. 1993-94 
ನೇ ಸಾಲಿನಲ್ಲಿ 497 ಪ.ಜಾತಿಯವರು ಈ ಸೌಲಭ್ಯವನ್ನು ಪಡೆದು ಇದಕ್ಕಾಗಿ 63.23 ಲಕ್ಷ ರೂ.ಗಳು ಸರ್ಕಾರವು ವೆಚ್ಚ 
ಮಾಡಿದುದಲ್ಲದೆ, 104 ಜನ ಪರಿಶಿಷ್ಟ ವರ್ಗದವರು ಈ ಸೌಲಭ್ಯವನ್ನು ಪಡೆದು ಇದಕ್ಕಾಗಿ 13.12 ಲಕ್ಷ ರೂ.ಗಳನ್ನು ಸರ್ಕಾರ 
ವೆಚ್ಚ ಮಾಡಿದೆ. 

ಹರಿಶಿಷ್ಟ ವರ್ಗದವರ ಕಲ್ಯಾಣ 


1991 ರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿ ಪರಿಶಿಷ್ಟ ವರ್ಗದ ಜನಸಂಖ್ಯೆಯು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇ.3 
ರಶ್ಟಿತ್ತು. ಇದರಲ್ಲಿ ಗ್ರಾಮೀಣ ಪರಿಶಿಷ್ಟ ವರ್ಗದ ಜನಸಂಖ್ಯೆಯು 84,138 ಮತ್ತು ನಗರ ಪರಿಶಿಷ್ಟ ವರ್ಗದ ಜನಸಂಖ್ಯೆಯು 


846 ಧಾರವಾಡ ಜಿಲ್ಲೆ 


20,961 ಆಗಿದ್ದು ಜಿಲ್ಲೆಯ ಒಟ್ಟು ಜನಸಂಖ್ಯೆಯು ಕ್ರಮವಾಗಿ ಶೇ.2.4 ಮತ್ತು 0.6 ಆಗಿವೆ. ಪರಿಶಿಷ್ಟ ವರ್ಗದ ಜನರ ಸಾಮಾಜಿಕ, 
ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸುವ ಸಲುವಾಗಿ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತೀವ್ರ ಪ್ರಗತಿಪರ ಕಾರ್ಯಕ್ರಮಗಳು 


ಹಂತಹಂತವಾಗಿ ಆರಂಭವಾದವು. 


ಪರಿಶಿಷ್ಟ ವರ್ಗದ ಮಕ್ಕಳಿಗೆ 1ರಿಂದ 4ನೇ ತರಗತಿಯವರೆಗೆ ಉಚಿತವಾಗಿ ಊಟ, ವಸತಿ, ಉಡುಪು ಮತ್ತು ಪುಸ್ತಕಗಳನ್ನು 
ನೀಡಿ ಶಿಕ್ಷಣವನ್ನು ಕೊಡುವ ಸಲುವಾಗಿ ಜಿಲ್ಲೆಯಲ್ಲಿ 1990-91 ರಲ್ಲಿ ಎಂಟು ಆಶ್ರಮ ಶಾಲೆಗಳಿದ್ದವು. ಇವು ಧಾರವಾಡ, ರೋಣ 
ತಾಲೂಕಿನ ಗಜೇಂದ್ರಗಡ, ರಾಣೆಬೆನ್ನೂರು ತಾಲೂಕಿನ ನೂಕಾಪುರದಲ್ಲೂ ಹಾನಗಲ್‌, ಹಿರೇಕೆರೂರು, ಬ್ಯಾಡಗಿ ಮತ್ತು 
ಶಿಗ್ಗಾಂವಿಗಳಲ್ಲೂ ಇದ್ದವು. 1990-91 ರಲ್ಲಿ 425 ಮಕ್ಕಳು ಸೌಲಭ್ಯ ಪಡೆದಿದ್ದು 10.42 ಲಕ್ಷ ರೂ. ವೆಚ್ಚ ಮಾಡಲಾಗಿದೆ. . 
1990-91 ನೇ ಸಾಲಿನಲ್ಲಿ ಮೂರು ವಸತಿ ಶಾಲೆಗಳಿದ್ವು ಶಾಲೆಗಳಿದ್ದ ಊರುಗಳು ಧಾರವಾಡ, ಹಾವೇರಿ ಮತ್ತು ಶಿರಹಟ್ಟಿ 
ತಾಲೂಕಿನ ಶಿಗ್ಲಿ 


ಕಳೆದ ಮೂರು ವರ್ಷಗಳಿಂದ ಆಗಿರುವ ವೆಚ್ಚವನ್ನು ಮುಂದಿನ ಪಟ್ಟಿಯಲ್ಲಿ ನೀಡಲಾಗಿದೆ. 


ವರ್ಷ ವಸತಿ ಶಾಲೆ ಆಶ್ರಮ ಶಾಲೆ 
(ಲಕ್ಷ ರೂ.ಗಳಲ್ಲಿ) (ಲಕ್ಷ ರೂ.ಗಳಲ್ಲಿ) 
1991-92 3.88 12.40 
1992-93 8.28 15.44 
1993-94 7.48 15.98 


1980-81ನೇ ಸಾಲಿನಲ್ಲಿ 3 1ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳಿದ್ದು ಹಿರೇಕೆರೂರು (2),ಹಾವೇರಿ (2),ರಾಣೆಬೆನ್ನೂರು 
(2), ಬ್ಯಾಡಗಿ (1), ಸವಣೂರು (1), ಶಿಗ್ಗಾಂವ (5), ಹಾನಗಲ್‌ (1), ಶಿರಹಟ್ಟಿ (2), ಕುಂದಗೋಳ (2), ಹುಬ್ಬಳ್ಳಿ (3), 
ಧಾರವಾಡ. (2), ಕಲಘಟಗಿ (1), ನವಲಗುಂದ (1), ನರಗುಂದ (1), ಗದಗ್‌ (3), ಮುಂಡರಗಿ (2) ಮತ್ತು ರೋಣ (1). 
ಇದರಲ್ಲಿ 29 ಬಾಲಕರ ವಿದ್ಯಾರ್ಥಿ ನಿಲಯಗಳೂ, 2ಬಾಲಕಿಯರ ವಿದ್ಯಾರ್ಥಿ ನಿಲಯಗಳೂ ಕಾರ್ಯ ನಿರ್ವಹಿಸುತ್ತಿದ್ದವು. 1985-86 
ನೇ ಸಾಲಿನಲ್ಲಿ 42 ಬಾಲಕರ ವಿದ್ಯಾರ್ಥಿ ನಿಲಯಗಳೂ ಮತ್ತು 4 ಬಾಲಕಿಯರ ವಿದ್ಯಾರ್ಥಿನಿಲಯಗಳೂ ಇದ್ವು ಮೆಟ್ರಿಕ್‌ ನಂತರದ 
ಹೆಣ್ಣು ಮಕ್ಕಳಿಗಾಗಿ ಒಂದು ವಿದ್ಯಾರ್ಥಿನಿಲಯವೂ ಹಾಗೂ ಮೆಟ್ರಿಕ್‌ ನಂತರದ ಗಂಡು ಮಕ್ಕಳಿಗಾಗಿ ಮೂರು ವಿದ್ಯಾರ್ಥಿ ನಿಲಯಗಳೂ 
ಕಾರ್ಯ ನಿರ್ವಹಿಸುತ್ತಿದ್ದವು. ಕಳೆದ ಮೂರು ವರ್ಷಗಳಿಂದ ಅಂದರೆ 1991-91, 92-93 ಮತ್ತು 93-94 ರಲ್ಲಿ ಅವುಗಳ ಭೌತಿಕ . 
ಹಾಗೂ ಆರ್ಥಿಕ ಸಾಧನೆಯನ್ನು ಈ ಮುಂದಿನ ಪಟ್ಟಿಯಲ್ಲಿ ನೀಡಲಾಗಿದೆ. 


1991-92 1992-93 1993-94 
ವಿದ್ಯಾರ್ಥಿ . ವೆಚ್ಚ ವಿದ್ಯಾರ್ಥಿ ವೆಚ್ಚ ವಿದ್ಯಾರ್ಥಿ ವೆಚ್ಚ 
ನಿಲಯಗಳು (ಲಕ್ಷ ರೂ) ನಿಲಯಗಳು (ಲಕ್ಷ ರೂ). ನಿಲಯಗಳು (ಲಕ್ಷ ರೂ) 
54 55.92 4 56 68.57 66 96.25 


ಇದಲ್ಲದೆ ವಿದ್ಯಾರ್ಥಿ ನಿಲಯ ಸೌಲಭ್ಯ ಪಡೆಯದ ಪರಿಶಿಷ್ಟ ವರ್ಗದ  ವದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಬಹುಮಾನ ಹಣ 


ಇವೇ ಮುಂತಾದ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಲಾಗಿದೆ. 1992-93 ಮತ್ತು 1993-94 ನೇ ಸಾಲಿನಲ್ಲಿ ಹಲವು ಶೈಕ್ಷಣಿಕ 
ಸೌಲಭ್ಯಗಳನ್ನು ಪಡೆದ ವಿದ್ಯಾರ್ಥಿಗಳ ಎವರಗಳನ್ನು ಈ ಮುಂದಿನ ಪಟ್ಟಿಯಲ್ಲಿ ನೀಡಲಾಗಿದೆ. 


ಇತರ ಸಮಾಜ ಸೇವಾ ಸೌಲಭ್ಯಗಳು ` 847 


ಕ್ರ.ಸಂ. ಯೋಜನೆಯ ಹೆಸರು 1992-93 1993-94 
ಫಲಾನುಭವಿಗಳು (ಲಕ್ಷ ರೂ) ಫಲಾನುಭವಿಗಳು (ಲಕ್ಷ ರೂ) 


|. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ 17,816 15.32 30,516 26.32 
2. ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ವೇತನ 6,897 86.09 8,996 . 115.84 
3. ಪ್ರತಿಭಾ ವಿದ್ಯಾರ್ಥಿ ವೇತನ | 2,089 2.00 3,899 3.94 
4. ಎಸ್‌ ಎಸ್‌ ಎಲ್‌ಸಿ ಮತ್ತು ಕಾಲೇಜು ' ( 

ವಿದ್ಯಾರ್ಥಿಗಳಿಗೆ ನೀಡಿದ ಬಹುಮಾನ 292 1.83 345 2.57 
5. ವಿದ್ಯಾರ್ಥಿಗಳ ಊಟ ಮತ್ತು ವಸತಿಗಾಗಿ 

ಮಾಡಿದ ವೆಚ್ಚ 1,889 12.96 1,922 20.53 


ಪರಿಶಿಷ್ಟ ವರ್ಗದ ಯುವಕರು ಸ್ವಂತ ಉದ್ಯೋಗವನ್ನು ಕೈಕೊಳ್ಳಲು 1979-80 ರಲ್ಲಿ 55 ಯುವಕರಿಗೆ ತರಬೇತಿ ಪಡೆಯಲು 
0.56 ಲಕ್ಷ ರೂ.ಗಳ ಆರ್ಥಿಕ ನೆರವನ್ನು ನೀಡಿದೆ. 1984-85 ನೇ ಸಾಲಿನಲ್ಲಿ 2,187 ಯುವಕ ಯುವತಿಯರಿಗೆ ತರಬೇತಿ ನೀಡಲು 
ಆದ ವೆಚ್ಚವು 22.62 ಲಕ್ಷ ರೂ. ಆಗಿದೆ. 1988-89ನೇ ಸಾಲಿನಲ್ಲಿ 1,224 ಯುವಕ ಯುವತಿಯರಿಗೆ ತರಬೇತಿ ನೀಡಲು ಆದ 
ವೆಚ್ಚ 15.36 ಲಕ್ಷ ರೂ.ಗಳಾಗಿರುತ್ತದೆ. 1992-93 ಮತ್ತು 93-94 ನೇ ಸಾಲುಗಳಲ್ಲಿ ಕ್ರಮವಾಗಿ 855 ಮತ್ತು 601 ಯುವಕ 
ಯುವತಿಯರಿಗೆ ತರಬೇತಿಗಾಗಿ ಕ್ರಮವಾಗಿ 28.35 ಲಕ್ಷ ರೂ. ಮತ್ತು 39.48 ಲಕ್ಷ ರೂ. ಆರ್ಥಿಕ ನೆರವನ್ನು ನೀಡಿದೆ. ಪರಿಶಿಷ್ಟ 
ವರ್ಗದ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಜಿಲ್ಲೆಯಲ್ಲಿ ಪರಿಶಿಷ್ಟ ವರ್ಗ ಉಪಯೋಜನೆ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. 
ಈ ಜನರ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆ ತರಲು ಅನೇಕ ಇಲಾಖೆಗಳು ಅರ್ಥಿಕ ನೆರವು ನೀಡುತ್ತಿದೆ. 


ಕೋಷ್ಟಕ 16.7 : ಕಳೆದ ಎರಡು ವರ್ಷಗಳಿಂದ ವಿವಿಧ ಇಲಾಖೆಗಳು ನೀಡಿದ ಆರ್ಥಿಕ ನೆರವು 
ಹಾಗೂ ಸಾಧನೆಗಳ ವಿವರ. 


ಕ್ರಸಂ... ಇಲಾಖೆಯ ಹೆಸರು | 1992-93 1993-94 
ವೆಚ್ಚೆ ಸಾಧನೆ ವೆಚ್ಚ ಸಾಧನೆ 
ಲಕ್ಷ ರೂ) (ಲಕ್ಷ ರೂ) 
|. ಗ್ರಾಮೀಣ ನೀರು ಪೂರೈಕೆ 37.03 155 4179 172 
2. ಗ್ರಾಮೀಣ ವಸತಿ (ಅಂಬೇಡ್ಕರ್‌ ಮನೆ ನಿರ್ಮಾಣ) - ಇ 196.93 1.629 
3, . ವಯಸ್ಕರ ಶಿಕ್ಷಣ ೬ A ಹ ೬ 
4. ಪೌಷ್ಠಿಕ ಆಹಾರ 2.99 5,000 3.38 5,667 
5. ವ್ಯವಸಾಯ 17.64 240 16.34 323 
6... ತೋಟಗಾರಿಕೆ 9.49 703 13.01 430 
7. ಪಶುಸಂಗೋಪನೆ 5.93 99 7.55 108 
8. ಆರಣ್ಯ ಇಲಾಖೆ 1.21 400 1.25 306 
9. ರೇಷ್ಮೆ ಇಲಾಖೆ 6.23 250 5.04 198 
13.07 454 11.87 640 


ಕ್ರಸಂ. ಇಲಾಖೆಯ ಹೆಸರು 1992-93 1993-94 
ವೆಚ್ಚ ಸಾಧನೆ ವೆಚ್ಚ ಸಾಧನೆ 
(ಲಕ್ಷ ರೂ) ಲಕ್ಷ ರೂ) 
11. ರಸ್ತೆ ಮತ್ತು ಸಂಪರ್ಕ 44.56 39 ಕಿ.ಮೀ. 42.44 26 ಕಿ.ಮೀ. 
12. ಮೀನುಗಾರಿಕೆ ಇಲಾಖೆ 0.24: 24 0.24 24 
13. ಸಣ್ಣ ನೀರಾವರಿ ೬ P ಶಿ 
14. ಜೀವವಿಮೆ ಶೆ ಲ | 


ಜಿಲ್ಲಾ ಕಾನೂನು ನೆರವು ಸಮಿತಿ : ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಜನರಿಗೆ ಉಚಿತ ಕಾನೂನು ನೆರವು 
ನೀಡುವ ಸಲುವಾಗಿ ಕಾನೂನು ನೆರವು ಸಮಿತಿಯು ಜಿಲ್ಲೆಯಲ್ಲಿ 1983 ರಿಂದ ಕಾರ್ಯ ನಿರ್ವಹಿಸುತ್ತಿದೆ. ಈ ಯೋಜನೆಯಲ್ಲಿ 
ವಕೀಲರ ಹಾಗೂ ಕೋರ್ಟ್‌ಸ್ಟಾಂಪ್‌ ಶುಲ್ಕವನ್ನು ಇಲಾಖೆಯು ನೀಡುತ್ತದೆ. ಈ ಯೋಜನೆಯಲ್ಲಿ 1983 ರಲ್ಲಿ ಹತ್ತು ಪರಿಶಿಷ್ಟ 
ಜಾತಿಯ ಜನರೂ ಒಬ್ಬ ಪರಿಶಿಷ್ಟ ವರ್ಗದವರೂ ಸೌಲಭ್ಯವನ್ನು ಪಡೆದು, ಇದಕ್ಕಾಗಿ 1,558 ರೂ.ಗಳನ್ನು ವೆಚ್ಚ ಮಾಡಿದೆ. 
1988-89 ನೇ ಸಾಲಿನಲ್ಲಿ 60 ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದವರು ಸೌಲಭ್ಯವನ್ನು ಪಡೆದು, ಇದಕ್ಕಾಗಿ 6,466 ' 
ರೂ.ಗಳು ವೆಚ್ಚ ಮಾಡಿದೆ. ಕಳೆದ ನಾಲ್ಕು ವರ್ಷಗಳಲ್ಲಿ ಸೌಲಭ್ಯ ಹೊಂದಿದವರ ಸಂಖ್ಯೆ ಮತ್ತು ಆದ ವೆಚ್ಚವನ್ನು ಮುಂದಿನ 
ಪಟ್ಟಿಯಲ್ಲಿ ನೀಡಲಾಗಿದೆ. 


ವರ್ಷ ಫಲಾನುಭವಿಗಳು ವೆಚ್ಚ ರೂ.ಗಳಲ್ಲಿ 
1990-91 33 4.815 
1991-92 37 5811 
1992-93 21 4,841 


1993-94 31 3,341 


ಪ.ಜಾ. ಮತ್ತು ಪವ. ಅಭಿವೃದ್ಧಿ ನಿಗಮ 


ಈ ನಿಗಮವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕಡುಬಡವರಿಗೆ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ 
ಉದ್ದೇಶದಿಂದ 1975 ರಲ್ಲಿ ಸ್ಥಾಪಿತವಾಗಿ, ಇದರ ಜಿಲ್ಲಾ ಕಛೇರಿಯು 1979 ರಲ್ಲಿ ಪ್ರಾರಂಭವಾಯಿತು. ನಿಗಮವು ಈ ವರ್ಗಗಳ 
ಜನರು ಸ್ವಂತ ಉದ್ಯೋಗವನ್ನು ಕೈಗೊಳ್ಳಲು ಅರ್ಹರಾದವರಿಗೆ ತಲಾ 3,000 ರೂ. ಸಹಾಯ ಧನವನ್ನೂ ಹಾಗೂ ಶೇ. 4ರ 
ಬಡ್ಡಿಯಂತೆ ಗರಿಷ್ಠ ಮೊತ್ತ 8,750ರೂ.ಗಳನ್ನು ಬೀಜ ಧನವನ್ನಾಗಿಯೂ ನೀಡಿ, ಉಳಿದ ಹಣವನ್ನು ರಾಷ್ಟ್ರೀಕೃತ ಬ್ಯಾಂಕಿನ ಮೂಲಕ 
ಸಾಲದ ಸೌಲಭ್ಯವನ್ನಾಗಿ ಒದಗಿಸುತ್ತದೆ. ನಿಗಮಕ್ಕೆ ಪ್ರತೀ ಫಲಾನುಭವಿಗೆ 10,000 ರೂನಿಂದ 35,000 ರೂ.ವರೆಗೆ ಸಾಲದ 
ಸೌಲಭ್ಯವನ್ನು ಒದಗಿಸುವ ಅವಕಾಶವಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕೃಷಿ ಕಾರ್ಮಿಕರು ಜಮೀನುಕೊಳ್ಳಲು ಗರಿಷ್ಠ - 
ಮಿತಿ 20,000 ರೂ.ವರೆವಿಗೆ ಸಾಲವನ್ನು ಮಂಜೂರು ಮಾಡಿ, ಇದರ ಶೇ.50 ರಷ್ಟನ್ನು ಸಹಾಯಧನವನ್ನಾಗಿ ನೀಡುತ್ತದೆ. ಅಲ್ಲದೆ 
ನೀರಾವರಿಗಾಗಿ ಕೊಳವೆ ಬಾವಿಯನ್ನು ತೋಡಿಸಲು ಆರ್ಥಿಕ ನೆರವನ್ನು ನೀಡುವುದು, ವಾಹನಚಾಲನೆ, ರೇಡಿಯೋ ಮತ್ತು 
ದೂರದರ್ಶನ ರಿಪೇರಿ, ಕೈಮಗ್ಗ ನೇಯ್ಗೆ, ಚರ್ಮಗಾರಿಕೆ, ಸೈಕಲ್‌ ರಿಕ್ಷಾ, ಹೈನುಗಾರಿಕೆ, ಸೈಕಲ್‌ ಅಂಗಡಿ, ಎತ್ತಿನ ಗಾಡಿ, ಪೆಟ್ಟಿಗೆ 
ಅಂಗಡಿ ಇವೇ ಮುಂತಾದ ಕ್ಷೇತ್ರಗಳಲ್ಲಿ ಅರ್ಹವ್ಯಕ್ತಿಗಳಿಗೆ ತರಬೇತಿ ನೀಡುವುದು. | 


ಇತರ ಸಮಾಜ ಸೇವಾ ಸೌಲಭ್ಯಗಳು 849 


| 994-95 ನೇ ಸಾಲಿನಲಿ ವಿವಿಧ ಯೋಜನೆಃ ಳಡಿಯಲಿ ಜಿಲೆಯಲಿ ನಿ? 'ಮವು ಹಮಿಕ್ಟೋ ಡ ವಿವಿಧ ಯೆ. ೧ ಜನೆಗಳು ಈ 
[xe ಬ [oo ನ `ಃ 


ಭೂ ಒಡೆತನ ಯೋಜನೆ : ಈ ಯೋಜನೆಯಡಿಯಲ್ಲಿ ಭೂರಹಿತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಕೃಷಿ ಕಾರ್ಮಿಕರಿಗೆ 
20,000 ರೂ.ಗಳಲ್ಲಿ 2 ಎಕರೆ ಖುಷ್ಕಿ ಅಥವಾ ಒಂದು ಎಕರೆ ತರೀಜಮೀನು ಖರೀದಿ ಮಾಡಿಕೊಡಲಾಗುವುದು. ಇದರಲ್ಲಿ ಶೇ.50 
ರಷ್ಟು ಸಹಾಯಧನ ಮತ್ತು ಶೇ.50 ರಷ್ಟು ಅವಧಿ ಸಾಲವಾಗಿರುತ್ತದೆ. ಈ ಸಾಲಕ್ಕೆ ನಿಗಮ ಶೇ.6 ರ ಬಡ್ಡಿಯನ್ನು ವಿಧಿಸುತ್ತದೆ. ಈ 


ಸಾಲವನ್ನು 10 ವಾರ್ಷಿಕ ಕಂತುಗಳಲ್ಲಿ ಮರುಪಾವತಿಸಬೇಕು. ಜಮೀನು ಮಾರಾಟಗಾರರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಕ್ಕೆ 
ಸೇರಿದವರಾಗಿರಬಾರದು. 


ಕೊಳವೆ ಬಾವಿ ಯೋಜನೆ : ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಸಣ್ಣ ಮತ್ತು ಅತೀ ಸಣ್ಣ ರೈತರಿಗೆ ಎರಡು 
ಎಕರೆಯಿಂದ ಏಳು ಎಕರೆವರೆಗೆ ಜಮೀನಿರುವವರಿಗೆ ವೈಯಕ್ತಿಕವಾಗಿ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಪ್ರತೀ ಫಲಾನುಭವಿಗಳೂ 
ಶೇ.75 ರಷ್ಟು. ಅಂದರೆ 30,000 ರೂ. ಗರಿಷ್ಠ ಮಿತಿಗೊಳಪಟ್ಟ ಸಹಾಯಧನ ಸೌಲಭ್ಯವಿದ್ದು ಉಳಿದ ಹಣ ಬ್ಯಾಂಕಿನ 
ಸಾಲವಾಗಿರುತ್ತದೆ. ಆದರೆ 825 ಅಡಿ ಅಂತರದೊಳಗೆ ಬೇರಾವುದೇ ಸಫಲ ನೀರಾವರಿ ಭಾವಿ ಇರಬಾರದು. 


ಸ್ವಯಂ ಉದ್ಯೋಗ ಯೋಜನೆ : ಪರಿಶಿಷ್ಟ ಜಾಶಿ ಮತ್ತು ಪರಿಶಿಷ್ಟ ವರ್ಗದ ನಿರುದ್ಯೋಗಿ ಯುವಕ ಯುವತಿಯರಿಗೆ 
ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಜನರಿಗೆ ಸ್ವಂತ ಉದ್ಯೋಗ ಪ್ರಾರಂಭಿಸಲು, ಹಾಗೂ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ 
ವಿದ್ಯಾವಂತ ಹಾಗೂ ಅವಿದ್ಯಾವಂತ ನಿರುದ್ಕೋಗಿಗಳು ಈ ಯೋಜನೆಯ ಸೌಲಭ್ಯ ಪಡೆಯಬಹುದು. ಮುಖ್ಯವಾದ 
ಉದ್ಯೋಗಗಳೆಂದರೆ, ನೇಯ್ಗೆ ರೇಷೆಮೂಲು ಸುತ್ತುವುದು, ಬೆರಳಚ್ಚು ಯಂತ್ರ ತರಬೇತಿ, ಹೈನುಗಾರಿಕೆ, ಚರ್ಮಗಾರಿಕೆ, ಸೈಕಲ್‌ 
ಅಂಗಡಿ, ಪೆಟ್ಟಿಗೆ ಅಂಗಡಿ ಹಾಗೂ ಇತರೆ ಉದ್ಯೋಗಗಳಿಗೆ 25,000 ರೂ.ವರೆಗೆ, ಘಟಕದ ವೆಚ್ಚಕ್ಕೆ ಶೇ.33.33 ರಷ್ಟು ಅಂದರೆ 
3000ರೂ. ಗರಿಷ್ಠ ಮಿತಿಗೊಳಪಟ್ಟು ಸಹಾಯಧನ ನಿಗಮದಿಂದ ಮಂಜೂರು ಮಾಡಲಾಗುವುದು. ಉಳಿದ ಭಾಗವನ್ನು ರಾಷ್ಟ್ರೀಕೃತ 
ಬ್ಯಾಂಕ್‌ನಿಂದ ಸಾಲವಾಗಿ ಮಂಜೂರು ಮಾಡಲಾಗುವುದು. ಶೇ.5 ರಷ್ಟನ್ನು ಫಲಾನುಭವಿ ಭರಿಸಬೇಕಾಗುತ್ತದೆ. ಆಟೋರಿಕ್ಷಾ 


ಖರೀದಿಸಲು ಅರ್ಹ ಅಭ್ಯರ್ಥಿಗಳಿಗೆ 3000 ರೂ. ಸಹಾಯಧನ ಹಾಗೂ ಶೇ.25 ಬೀಜಧನ ನೀಡಲಾಗುವುದು. ಉಳಿದ ಹಣ 
ಬ್ಯಾಂಕಿನ ಸಾಲವಾಗಿರುತ್ತದೆ. 


ಐ.ಎಸ್‌.ಬಿ. ಯೋಜನೆ : ಘಟಕ ವೆಚ್ಚವು 35,000 ರೂ.ಗಳಿಗೆ ಮೇಲ್ಪಟ್ಟು 10 ಲಕ್ಷ ರೂ.ವರೆವಿಗೆ ಆರ್ಥಿಕ ನೆರವನ್ನು ಈ 
ಯೋಜನೆಯಡಿಯಲ್ಲಿ ನೀಡಲಾಗುವುದು. ನಿಗಮದಿಂದ ಶೇ. 20 ರಷ್ಟು ಅಂದರೆ ಗರಿಷ್ಠ 5000 ರೂ. ಬೀಜಧನ ರೂಪದಲ್ಲಿ 
" ಮಂಜೂರು ಮಾಡಲಾಗುವುದು. ಈ ಹಣಕ್ಕೆ ಶೇ. 2ರಷ್ಟು ಸೇವಾಶುಲ್ಕ ವಿಧಿಸಲಾಗುವುದು. ಇದಲ್ಲದೆ ಶೇ. 5ರಷ್ಟನು, ಫಲಾನುಭವಿ 


ಭರಿಸಬೇಕಾಗುವುದು. ಉಳಿದ ಭಾಗದ ಮೊತ್ತವನ್ನು ಬ್ಯಾಂಕ್‌ ಅಥವಾ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಮಂಜೂರು ಮಾಡುತ್ತದೆ. 


ದೇವದಾಸಿ ಶುನರ್ವಸತಿ ಯೋಜನೆ : ದೇವದಾಸಿ ಪದ್ಧತಿಯಿಂದ ಮಹಿಳೆಯರನ್ನು ವಿಮುಕ್ತಗೊಳಿಸುವ ಉದ್ದೇಶದಿಂದ 
ನಿಗಮವು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ. ದೇವದಾಸಿ ವೃಶ್ತಿಯನ್ನು ತೊರೆದು ಸಮಾಜದಲ್ಲಿ ಮಹಿಳೆಯರು 
ಸ್ವಾವಲಂಬಿಗಳಾಗಿ ಜೀವಿಸಲು ಹಾಗೂ ಸ್ವಂತ ಉದ್ಯೋಗಗಳಲ್ಲಿ ತೊಡಗಲು ಹಲವಾರು ಯೋಜನೆಗಳನ್ನು ಅನುಷ್ಠಾನ 
ಗೊಳಿಸಲಾಗುತಿದೆ. ಈ ಯೋಜನೆ ಘಟಕದ ಗರಿಷ್ಠ ಮೊತ್ತ 12,000 ರೂ.ವರೆಗೆ ಕಲ್ಪಿಸಿ, ಇದರಲ್ಲಿ ಶೇ.50 ರಷ್ಟು ಅಂದರೆ ಗರಿಷ್ಠ 
6000 ರೂವರೆಗೆ ಸಹಾಯಧನ ಮಂಜೂರು ಮಾಡಲಾಗುತ್ತಿದೆ. ಉಳಿದ ಹಣವನ್ನು ಬ್ಯಾಂಕು ಸಾಲ ರೂಪದಲ್ಲಿ ನೀಡುತ್ತದೆ. 


ಇದಲ್ಲದೆ ಭೂ ಒಡೆತನ ಯೋಜನೆಯನ್ನು ಸಹಾ ದೇವದಾಸಿ ಮಹಿಳೆಯರಿಗೆ ಕಲ್ಪಿಸಿದ್ದು ಪ್ರತಿ ಫಲಾನುಭವಿಗೆ 30,000 ರೂ.ವರೆಗೆ 


ಮಂಜೂರು ಮಾಡಲಾಗುವುದು ಇದರಲ್ಲಿ ಶೇ. 50 ರಷ್ಟು ಅಂದರೆ ಗರಿಷ್ಠ 15,000 ಸಹಾಯಧನ, ಶೇ. 50 ರಷ್ಟು ಅಂದರೆ 


ಗರಿಷ್ಠ 15,000 ಬೀಜಧನ ಸಾಲವಾಗಿರುವುದು. 


850 ಧಾರವಾಡ ಜಿಲ್ಲೆ 


ಜಲಗಾರ ಪುನರ್ವಸತಿ ಯೋಜನೆ : ಈ ಯೋಜನೆಯಡಿಯಲ್ಲಿ ಅಂದರೆ ನಗರ ಸಭೆ, ಪುರಸಭೆಗಳ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ 
ಜಲಗಾರರ ಕುಟುಂಬದ ಸದಸ್ಯರಿಗೆ ನೀಡಲಾಗುವುದು. ಈ ಯೋಜನೆಯಡಿಯಲ್ಲಿ ಶೇ. 50 ರಷ್ಟು ಅಂದರೆ ಗರಿಷ್ಠ 10,000 
ರೂ.ವರೆಗೆ, ಸಹಾಯ ಧನ ಹಾಗೂ ಶೇ. 15 ರಷ್ಟು ಬೀಜಧನವನ್ನು ನಿಗಮವು ಮಂಜೂರು ಮಾಡುತ್ತದೆ. ಉಳಿದ ಶೇ. 36 
ಭಾಗವನ್ನು ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಲದ ರೂಪದಲ್ಲಿ ಮಂಜೂರು ಮಾಡುತ್ತದೆ. | 


ಸಣ್ಣ ವ್ಯಾಪಾರಕ್ಕೆ ನೆರವು : ಈ ಯೋಜನೆ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿನ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವವರು, 
ಬೀದಿಗಳಲ್ಲಿ ತರಕಾರಿ, ಹಣ್ಣು ಹೂವು ಇತ್ಯಾದಿ ಪದಾರ್ಥಗಳನ್ನು ವ್ಯಾಪಾರ ಮಾಡುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ 
ಜನರಿಗೆ 500 ರೂ.ನಿಂದ 1000 ರೂ.ವರೆವಿಗೆ ಶೇ. 4 ರ ಬಡ್ಡಿ ದರದಲ್ಲಿ ಸಾಲವಾಗಿ ನಿಗಮ ನೀಡುತ್ತದೆ. ಇದಲ್ಲದೆ ತಳ್ಳುವ 
ಗಾಡಿಗಳ ಮೂಲಕ ವ್ಯಾಪಾರ ಮಾಡಲು 1,800 ರೂ.ವರೆಗಿನ: ಬೀಜಧನ ಸಾಲವನ್ನು ನಿಗಮವು ಮಂಜೂರು ಮಾಡುತ್ತದೆ. 
ಸಾಲದ ಹಣವನ್ನು 40 ವಾರಗಳಲ್ಲಿ ಶೇ. 4 ರ ಬಡ್ಡಿ ದರದಲ್ಲಿ ಹಿಂತಿರುಗಿಸಬೇಕು. ಫಲಾನುಭವಿಯು ಶೇ. 50 ರಷ್ಟು ಸಾಲ 
ಸಕಾಲದಲ್ಲಿ ಮರು ಪಾವತಿ ಮಾಡಿದಲ್ಲಿ ಉಳಿದ ಶೇ. 50 ರಷ್ಟನ್ನು ಸಹಾಯಧನವೆಂದು ಪರಿಗಣಿಸಲಾಗುವುದು. ಅಲ್ಲಿಯ ವರೆಗೆ 
ಇದೇ. ಮೊತ್ತ ಸಾಲದ ರೂಪದಲ್ಲಿಯೇ ಇರುತ್ತದೆ. ಫಲಾನುಭವಿ ಸಕಾಲದಲ್ಲಿ ಸಾಲ ಮರು ಪಾವತಿ ಮಾಡದಿದ್ದಲ್ಲಿ ಸಹಾಯಧನ 
ನೀಡಲಾಗುವುದಿಲ್ಲ. 


ತರಬೇತಿ ಯೋಜನೆ : ಈ ಯೋಜನೆಯಡಿಯಲ್ಲಿ 1993-94 ನೇ ಸಾಲಿಗೆ 255 ನಿರುದ್ಯೋಗಿ ವಿದ್ಯಾವಂತ ಯುವಕ, 
ಯುವತಿಯರಿಗೆ ವಿವಿಧ ಕಸಬುಗಳಲ್ಲಿ ತರಬೇತಿ ಕೊಡಿಸುವ ಗುರಿ ಹೊಂದಲಾಗಿತ್ತು. ಇದಲ್ಲದೆ 205 ಜನರಿಗೆ ಬೆರಳಚ್ಚು ಶೀಘ್ರಲಿಪಿ, 
ರೇಡಿಯೋ ಮತ್ತು ಟಿಎ ತರಬೇತಿ, ವಾಹನ ಚಾಲನೆ ಹಾಗೂ ಕಂಪ್ಯೂಟರ್‌ ಪ್ರೋಗ್ರಾಮರ್‌ ವಿಷಯಗಳಲ್ಲಿ ಆಯ್ದ ಸಂಸ್ಥೆಗಳ 
ಮೂಲಕ ತರಬೇತಿ ನೀಡಲಾಗಿದೆ; ಹಾಗೂ ಅಭ್ಯರ್ಥಿಗಳಿಗೆ ಮಾಸಿಕ ಶಿಷ್ಯ ವೇತನವನ್ನು ಕೂಡ ಮಂಜೂರು ಮಾಡಿದೆ. ಈ 
ಯೋಜನೆಯಡಿಯಲ್ಲಿ 5.39 ಲಕ್ಷ ರೂ.ಗಳನ್ನು ಖರ್ಚು ಮಾಡಲಾಗಿದೆ. 


ಕೆಲವು ಸ್ವಯಂಸೇವಾ ಸಂಸ್ಥೆಗಳೂ ಸಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ 
ಕೈಗೊಂಡಿವೆ. ಧಾರವಾಡದಲ್ಲಿನ ವನಿತಾ ಸೇವಾ ಸಮಾಜವು 1957 ರಲ್ಲಿ ದಲಿತವರ್ಗದವರಿಗೆ ಹಾಗೂ ಕುರುಬರ ಕಾಲೋನಿಗಳ 
ನಿವಾಸಿಗಳಿಗೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸುವಂತಹ ಕಾರ್ಯಕ್ರಮಗಳನ್ನು ಕೈಗೊಂಡಿತ್ತು. . 
ಶಾಲಾಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವುದು, ದೈಹಿಕ ಮತ್ತು ಮಾನಸಿಕ ನೈರ್ಮಲ್ಯದ ಬಗ್ಗೆ ಜನರಿಗೆ ಅರಿವು 
ಮೂಡಿಸುವುದು ಇವೇ ಮುಂತಾದವು ಅವರ ಕಾರ್ಯಗಳಲ್ಲಿ ಸೇರಿವೆ. 

“ಬಾಬು ಜಗಜೀವನರಾಂ ಟ್ರಸ್ಟ್‌'ನ್ನು ಅಧ್ಯಕ್ಷರಾದ ಎನ್‌.ವೈ. ಜೋಗಣ್ಣನವರ್‌ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ 
ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ, ಕೆಲವು ರಚನಾತಕ್ರ ಪಾರ್ಯಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಹುಬ್ಬಳ್ಳಿಯಲ್ಲಿ 
ಪ್ರಾರಂಭಿಸಿದರು. ಸಮುದಾಯ ಸಂಘಟನೆ, ಜನಸಂಪರ್ಕ ಸಭೆಯನ್ನು ಏರ್ಪಡಿಸುವುದು, ಸಾಮಾಜಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, 
ಕಾನೂನು ಶಿಕ್ಷಣ ಇವೇ ಮುಂತಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಸ್ಥಳೀಯ ಸಂಪನ್ಮೂಲಗಳಿಂದ ಆರ್ಥಿಕಾಭಿವೃದ್ಧಿ ಕಾರ್ಯಕ್ರಮಗಳನ್ನು 
ಮತ್ತು ಸಮುದಾಯ ಆರೋಗ್ಯ ಕಾರ್ಯಕ್ರಮ, ಸಾಂಸ್ಕೃತಿಕ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 
ಕೈಗೊಂಡಿದೆ. 

ಹಿಂದುಳದ ವರ್ಗದವರ ಕಲ್ಯಾಣ 


ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರರು ಸಮಾಜ ಸುಧಾರಣೆಯ ಆಂದೋಲನವನ್ನು ಆರಂಭಿಸಿದರು. ಬ್ರಾಹ್ಮಣೇತರರು 
ಹೊಸ ರೀತಿಯ ಶಿಕ್ಷಣ ಪಡೆದು ಸಾಮಾಜಿಕ ಸಮಾನತೆಗಾಗಿ ಒತ್ತಾಯಿಸಲು ಆರಂಭಿಸಿದರು. ಇವರ ನಿಲುವನ್ನು 19ನೇ ಶತಮಾನದಲ್ಲಿ 
ಧಾರವಾಡ ಜಿಲ್ಲೆಯಲ್ಲಿ ಮುಂಬೈಯ ಪ್ರಾರ್ಥನಾ ಸಮಾಜ ಹಾಗೂ ಧಾರವಾಡದಲ್ಲಿ ಆರಂಭವಾದ ಥಿಯೊಸಫಿಕಲ್‌ ಸೊಸ್ಸೆಟಿ 
ಬೆಂಬಲಿಸಿದವು. ಸರಕಾರೀ ಹುದ್ದೆಯಲ್ಲಿ ಉತ್ತಮ ಅವಕಾಶಗಳು ಸಿಗಬೇಕೆಂಬ ಚಳವಳಿ ಧಾರವಾಡ ಪ್ರದೇಶದಲ್ಲಿ ವೀರಶೈವರ 
ನೇತೃತ್ವದಲ್ಲಿ ಆರಂಭವಾಯಿತು. ಧಾರವಾಡದಲ್ಲಿ ಆರಂಭವಾದ ವೀರಶೈವ ಎದ್ಯಾಭಿವೃದ್ಧಿ ಸಂಘ (1883) ಹಾಗೂ ವೀರಶೈವ 


ಇತರ ಸಮಾಜ ಸೇವಾ ಸೌಲಭ್ಯಗಳು 851 


2 ಚಟುವಟಿಕೆ ಆರಂಭಿಸಿದರು. ವೀರಶೆವರು 
ಆಗಾಗ ಸಮ್ಮೇಳನ ನಡೆಸಿ ಜನಜಾಗೃತಿ ಮಾಡಿದರು. ಮರಾಠಾ ವಿದ್ಯಾಭಿವೃದ್ಧಿ ಮಂಡಳ 1897 ರಲ್ಲಿ ಹೂ ಆನ 
ಆರಂಭವಾಯಿತು. ಮುಂದೆ ಇವರು ಧಾರವಾಡದಲ್ಲಿ ಹಾಸ್ಟೆಲ್‌ ಒಂದನ್ನು ಆರಂಭಿಸಿದರು. 1916ರಲ್ಲಿ ಬೆಳಗಾವಿಯಲ್ಲಿ ಸ 
ಸೊಸೈಟಿ ಆರಂಭಿಸಿದರು. ಇದಲ್ಲದೆ ಸರ್‌ ಸಿದ್ದಪ್ಪ ಕಂಬಳಿಯವರ ನೇತೃತ್ವದಲ್ಲಿ ಬ್ರಾಹಣೇತರ ಪರಿಷತ್‌ನ ಸಂಘಟನೆಯಾಗಿ ಅದರ 
ಪ್ರಥಮ ಸಮ್ಮೇಳನ 1920ರಲ್ಲಿ ಹುಬ್ಬಳ್ಳಿಯಲ್ಲಿ ಸೇರಿತು. ಮುಸಲ್ಮಾನರು, ಜೈನರು, ಮರಾಠರು ಈ ಚಳವಳಿಗೆ ಬೆಂಬಲ ನೀಡಿದರು. 
ಹಿಂದುಳಿದವರಿಗೆ ನೌಕರಿ, ಶಿಕ್ಷಣ ಸೌಲಭ್ಯ ಹೆಚ್ಚಿದವು. 1930ರ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್‌ ಈ ಎಲ್ಲ ಚಟುವಟಿಕೆಗಳನ್ನು - 
ತನ್ನದಾಗಿಸಿಕೊಂಡಿತು. (ಎವರಕ್ಕೆ ಅಧ್ಯಾಯ 2 ನೋಡಿ). 


1953 ರಲ್ಲಿ ಭಾರತ ಸರ್ಕಾರವು ಹಿಂದುಳಿದ ವರ್ಗಗಳನ್ನು ಗುರ್ತಿಸಿ, ಶೈಕ್ಷಣಿಕ ಮತ್ತು ಉದ್ಯೋಗಾವಕಾಶಗಳಲ್ಲಿ ಅವರಿಗೆ 
ನೀಡಬೇಕಾದ ಮೀಸಲಾತಿಯನ್ನು ನಿರ್ಧರಿಸಲು ಕಾಕಾ ಕಾಲೇಲ್‌ಕರ್‌ ಆಯೋಗವನ್ನು ನೇಮಕ ಮಾಡಿತು. ಆದರೆ ಇದರ ಶಿಫಾರಸು 
ತೃಪ್ತಿಕರವಾಗಿಲ್ಲವಾದ್ದದಿಂದ ಹಿಂದುಳಿದ ವರ್ಗಗಳಿಗೆ ರಕ್ಷಣೆ ನೀಡಲು ರಾಜ್ಯಗಳು ಸೂಕ್ತ ಆಯೋಗಗಳನ್ನು ರಚಿಸಿಕೊಳ್ಳಲು ಭಾರತ 
ಸರ್ಕಾರವು ಆದೇಶ ನೀಡಿತು. 


1958 ರಲ್ಲಿ ಕರ್ನಾಟಕ ಸರ್ಕಾರವು ಒಂದು ಆಜ್ಞೆಯನ್ನು ಹೊರಡಿಸಿ, ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ 
ವರ್ಗದ ಜನಾಂಗಗಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶೇ. 75 ರಷ್ಟು ಸ್ಥಾನಗಳನ್ನು ಮೀಸಲಿಡುವಂತೆ ಆದೇಶ ನೀಡಿತು. ಈ ಆಜ್ಞೆಯನ್ನು 
ಉಚ್ಚ ನ್ಯಾಯಾಲಯ ಅನೂರ್ಜಿತಗೊಳಿಸಿತು. ಅನಂತರ 1959 ರಲ್ಲಿ ಕರ್ನಾಟಕ ಸರ್ಕಾರ ಈ ವಿಷಯದ ಬಗ್ಗೆ ಒಂದು ಆಜ್ಞೆ 
ಹೊರಡಿಸಿ ಎದ್ಯಾಸಂಸ್ಥೆಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಶೇ. 65 ರಷ್ಟು ಮೀಸಲಾತಿ ಇರಬೇಕೆಂದು ಘೋಷಿಸಿತು. ಈ ಆಜ್ಞೆಯನ್ನು 
ಉಚ್ಚ ನ್ಯಾಯಾಲಯ ಮತ್ತೊಮ್ಮೆ ಅನೂರ್ಜಿತಗೊಳಿಸಲಾಗಿ, 1960 ರಲ್ಲಿ ಡಾ|| ಆರ್‌. ನಾಗನಗೌಡರ ಅಧ್ಯಕ್ಷತೆಯಲ್ಲಿ ಒಂದು 
ಸಮಿತಿ ರೂಪಿಸಿತು. ಈ ಸಮಿತಿಯ ಶಿಫಾರಸಿನ ಮೇಲೆ ಸರ್ಕಾರವು 1962 ರಲ್ಲಿ ಹೊರಡಿಸಿದ, ಮೀಸಲಾತಿ ಆಜ್ಞೆಯನ್ನು 1963 
ರಲ್ಲಿ ಶ್ರೇಷ್ಠ ನ್ಯಾಯಾಲಯವು ಅನೂರ್ಜಿತಗೊಳಿಸಿತು. ಇದರ ಪರಿಣಾಮವಾಗಿ ಸರ್ಕಾರವು 1972ರಲ್ಲಿ ಎಲ್‌.ಜಿ. ಹಾವನೂರ್‌ರವರ 
ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಹಿಂದುಳಿದ ವರ್ಗದ ಆಯೋಗವನ್ನು ರಚಿಸಿತು. ಇದರ ಶಿಫಾರಸಿನಂತೆ 1977ರಲ್ಲಿ ಹಿಂದುಳಿದ ವರ್ಗಗಳ 
ಮತ್ತು ಅಲ್ಪಸಂಖ್ಯಾತರ ನಿರ್ದೇಶನಾಲಯವನ್ನು ಆರಂಭಿಸಿ, ಇದರ ಅಧೀನದಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಲಸಂಖ್ಯಾತರ 
ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಛೇರಿಗಳನ್ನು ಪ್ರಾರಂಭಿಸಿತು. ಇದಕ್ಕೆ ಮುಂಚೆ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ 
ಕಾರ್ಯಕ್ರಮಗಳನ್ನು ಸಮಾಜ ಕಲ್ಯಾಣ ಇಲಾಖೆಯೇ ನಿರ್ವಹಿಸುತ್ತಿತ್ತು. ಹಾವನೂರ್‌ ಆಯೋಗದ ವರದಿಯನ್ನು ಜಾರಿಗೊಳಿಸಿದ 
ಸರ್ಕಾರದ ಆಜ್ಞೆಯನ್ನು ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗಿ, ಉಚ್ಚನ್ಕಾಯಾಲಯಕ್ಕೆ ರಾಜ್ಯ ಸರ್ಕಾರವು ಒಂದು ಮುಚ್ಚಳಿಕೆಯನ್ನು 4 
ನೀಡಿ, ಕರ್ನಾಟಕದ ಎರಡನೇ ಹಿಂದುಳಿದ ವರ್ಗಗಳ ಆಯೋಗವನ್ನು ಜಸ್ಟೀಸ್‌ ಬಿ. ವೆಂಕಟಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ 
ರಚಿಸಲಾಯಿತು. ಇದು 1986 ರಲ್ಲಿ ವರದಿಯನ್ನು ಸಲ್ಲಿಸಿತು. ಆದರೆ ಕಾರಣಾಂತರಗಳಿಂದ ಸರ್ಕಾರವು ಇದನ್ನು ಜಾರಿಗೊಳಿಸದೆ 
ಒಂದು ಮಧ್ಯಂತರ ಆಜ್ಞೆಯನ್ನು ಮೂರು ವರ್ಷಗಳ ಕಾಲಕ್ಕೆ ಹೊರಡಿಸಿ, ನ್ಯಾಯಮೂರ್ತಿ ಒ. ಚಿನ್ನಪ್ಪರೆಡ್ಡಿ ಏಕವ್ಯಕ್ತಿ ಆಯೋಗವನ್ನು 
ರಚಿಸಿತು. ಈ ಆಯೋಗವು 1989 ರಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರೂ, ಜಾರಿಗೆ ತರದೆ ಮಧ್ಯಂತರದ ಸರ್ಕಾರಿ ಆಜ್ಞೆಯೇ 
ಮುಂದುವರಿಯುತ್ತಿತ್ತು. ಈ ಆಜ್ಞೆಯಂತೆ ಓಂದುಳಿದ ವರ್ಗಗಳನ್ನು ಕೆಳಗೆ ಸೂಚಿಸಿರುವಂತೆ ಐದು ಗುಂಪಾಗಿ ವಿಂಗಡಿಸಿ 
ಮೀಸಲಾತಿಯನ್ನು ಮಾಡಿದ ವಿವರಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನಮೂದಿಸಿದೆ. 


852 ಧಾರವಾಡ ಜಿಲ್ಲೆ 


ಕ್ತ ಹಿಂದುಳಿದ ವರ್ಗಗಳು ಎಲ್ಲಾ ಸಂಪನ್ಮೂಲಗಳಿಂದ ಶೇ. ಮೀಸಲಾತಿ 

ಸಂ. ಕುಟುಂಬದ ವಾರ್ಷಿಕ ಆದಾಯ ; ಸಂವಿಧಾನದ ವಿಧಿ 
15 (4) 16 (4) 

|. "ಎ' ಗುಂಪು ಆದಾಯ ಮಿತಿ ಇಲ್ಲ 5 | 

2. "ಬಿ ' ಗುಂಪು ರೂ. 10,000 ವರೆಗೆ 15 13 

3. "ಸಿ'ಗುಂಪು ರೂ. 10,000 ವರೆಗೆ 16 16 

4. "ಡಿ ' ಗುಂಪು ರೂ. 10,000 ವರೆಗೆ 9 11 

ಎ "ಇ ' ಗುಂಪು | 

ಓಂದುಳಿದ ವಿಶೇಷ ಗುಂಪು ರೂ. 8,000 ವರೆಗೆ 


ಇತ್ತೀಚಿಗೆ ಈ ಬಗ್ಗೆ ಸರ್ಕಾರ ಮಾಡಿದ ವಿವಿಧ ನಿರ್ಣಯಗಳನ್ನು ನ್ಯಾಯಾಲಯಗಳು ಅನೂರ್ಜಿತಗೊಳಿಸಿದ ಕಾರಣ ಬಹುಮಟ್ಟಿಗೆ 
1986 ಆಜ್ಞೆಯೇ ಜಾರಿಯಲ್ಲಿ ಇದೆ. 
ಕಲ್ಯಾಣ ಕಾರ್ಯಕ್ರಮಗಳು 


ಜಿಲ್ಲೆಯಲ್ಲಿನ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಮತ್ತು 
ಅವರು ಹೆಚ್ಚು ಅರ್ಹತೆಯುಳ್ಳ ವಿದ್ಯಾರ್ಥಿಗಳ ಮಟ್ಟಕ್ಕೆ ಬರುವಂತೆ ಮಾಡಲು ಇಲಾಖೆಯ ವಿದಾರ್ಥಿ ನಿಲಯಗಳ ಸೌಲಭ್ಯ 
ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವವರಿಗೆ ಪ್ರೋತ್ಸಾಹ ಧನವನ್ನು ನೀಡುವುದು, ವಿದ್ಯಾರ್ಥಿ ವೇತನವನ್ನು ನೀಡುವುದು 
ಇವೇ ಮುಂತಾದ ಶೈಕ್ಷಣಿಕ ಸೌಲಭ್ಯಗಳನ್ನೊದಗಿಸಿದೆ. ಇದಲ್ಲದೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಹಾಸಿಗೆ, 
ಹೊದಿಕೆಗಳನ್ನು ಸರಬರಾಜು ಮಾಡುವುದು, ಸ್ವಯಂಸೇವಾ ಸಂಸ್ಥೆಗಳಿಂದ ವಿದ್ಯಾರ್ಥಿ ನಿಲಯದ ಕಟ್ಟಡಗಳನ್ನು ನಿರ್ಮಿಸಲು ಅನುದಾನ 
ಪಡೆಯುವುದು, ವಿದ್ಯಾರ್ಥಿ ನಿಲಯಗಳಿಗೆ ಕ್ರೀಡಾ ಉಪಕರಣಗಳನ್ನು ಒದಗಿಸುವುದು, ಬೆರಳಚ್ಚು ಮತ್ತು ಶೀಘ್ರಲಿಪಿಯನ್ನು ಅಭ್ಯಾಸ 
ಮಾಡುವವರಿಗೆ ಶಿಷ್ಯ ವೇತನ ನೀಡುವುದು ಇವೇ ಮುಂತಾದ ಸೌಲಭ್ಯಗಳನ್ನು ಇಲಾಖೆಯ ವತಿಯಿಂದ ಒದಗಿಸಲಾಗಿದೆ. 1980 
ರಲ್ಲಿ ಧಾರವಾಡ, ಹುಬ್ಬಳ್ಳಿ, ಬ್ಯಾಡಗಿ, ಗದಗ, ಹಾನಗಲ್‌, ಮುಂಡರಗಿ, ರೋಣ ಮತ್ತು ಶಿಗ್ಗಾಂವಿ ತಾಲೂಕುಗಳಲ್ಲಿ ಕ್ರಮವಾಗಿ ' 
ಎರಡು ಮೆಟ್ರಿಕ್‌ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯಗಳೂ, ಧಾರವಾಡ, ಗದಗ, ಹುಬ್ಬಳ್ಳಿ ಮತ್ತು ರಾಣೆಬೆನ್ನೂರು ತಾಲೂಕುಗಳಲ್ಲಿ 
ಒಂದು ಮೆಟ್ರಿಕ್‌ ನಂತರದ ವಿದ್ಯಾರ್ಥಿನಿಲಯವೂ ಇದ್ದಿತು. ಧಾರವಾಡ ಮತ್ತು ಹುಬ್ಬಳ್ಳಿ ತಾಲೂಕುಗಳಲ್ಲಿ ಒಂದೊಂದು ಮೆಟ್ರಿಕ್‌ 
ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯಗಳು ಇದ್ದವು. 


1990-91 ನೇ ಸಾಲಿನಲ್ಲಿ ಧಾರವಾಡ ತಾಲೂಕಿನ ಗದಗ, ಉಪ್ಪಿನ ಬೆಟಗೇರಿ, ಆಳ್ಗಾವರಗಳಲ್ಲೂ ಹುಬ್ಬಳ್ಳಿ ತಾಲೂಕಿನ 
ಘಂಟಿಕೇರಿ, ಗೋಪನಕೊಪ್ಪ, ಬೈರಿದೇವರಕೊಪ್ಪ ರಾಯನಾಳ, ಬ್ಯಾಹಟ್ಟಿಗಳಲ್ಲೂ ಗದಗ ತಾಲೂಕಿನ ಹುಲಕೋಟೆ, ಮುಳಗುಂದ, 
ಕದಡಿಗಳಲ್ಲೂ ಹಾನಗಲ್‌ ತಾಲೂಕಿನ ಜಿರೂರು, ತಿಳವಳ್ಳಿ ಮತ್ತು ಅರಕೇಶ್ವರಗಳಲ್ಲೂ ಹಾವೇರಿ ತಾಲೂಕಿನ ರಾಜೇನಹಳ್ಳಿ, ಗುತ್ತಲ 
ಮತ್ತು ಯಲಗಚ್ಚಿಗಳಲ್ಲೂ ಕುಂದಗೋಳ ತಾಲೂಕಿನ ಗುಡಗೇರಿಯಲ್ಲೂ ಮುಂಡರಗಿ ತಾಲೂಕಿನ ವೇಲಾಲೂರ, :ಕೋಲನಹಳ್ಳಿ, 
ಹಿರೇವಡ್ಡಟ್ಟಿ, ಸಿಂಗಟಾಲೂರು, ಮತ್ತು ಡಂಬಳಗಳಲ್ಲೂ ನರಗುಂದ ತಾಲೂಕಿನ ಮುಶಿಗೇರಿ, ಗಜೇಂದ್ರಗಡ, ಹಿರೇಹಾಳ ಮತ್ತು 
ನರೇಗಲ್ಲುಗಳಲ್ಲೂ, ರಾಣೇಬೆನ್ನೂರು ತಾಲೂಕಿನ ಹರನಗಿರಿ, ಅರೇಮಲ್ಲಾಪುರ ಮತ್ತು ಹಲಗೇರಿಗಳಲ್ಲೂ ಸವಣೂರು ತಾಲೂಕಿನ 
ತೇವರಮಳ್ಳಿಹಳ್ಳಿ ಮತ್ತು ಯೆಲವಗಿಗಳಲ್ಲೂ ಶಿರಹಟ್ಟಿ ತಾಲೂಕಿನ ಲಕ್ಷ್ಮೇಶ್ವರ ಮತ್ತು ಬೆಳ್ಳಟ್ಟಿಗಳಲ್ಲೂ, ಶಿಗ್ಗಾಂವಿ ತಾಲೂಕಿನ ಬಂಕಾಪುರ, 
ಶಿಶುವಿಹಾಳ ಮತ್ತು ಧುಂಡಸಿಗಳಲ್ಲಿ ಬಾಲಕರ ಮೆಟ್ರಿಕ್‌ ಪೂರ್ವ ವಿದ್ಕಾರ್ಥಿನಿಲಯಗಳೂ, ಗದಗ, ಹಾವೇರಿ, ಹುಬ್ಬಳ್ಳಿ ಮತ್ತು 
ಶಿರಹಟ್ಟಿಯಲ್ಲಿ ಬಾಲಕಿಯರ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿನಿಲಯವೂ ಸೇರಿದಂತೆ ಒಟ್ಟು 56 ಮೆಟ್ರಿಕ್‌ ಪೂರ್ವ 
ವಿದ್ಯಾರ್ಥಿನಿಲಯಗಳೂ, 5 ಮೆಟ್ರಿಕ್‌ ನಂತರದ ವಿದ್ಯಾರ್ಥಿನಿಲಯಗಳೂ, 13 ಡಿಟಿ ವಿದ್ಯಾರ್ಥಿನಿಲಯಗಳೂ ಮತ್ತು 44 ಅನುದಾನ 
ಪಡೆಯುತ್ತಿರುವ ವಿದ್ಯಾರ್ಥಿನಿಲಯಗಳೂ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. 


ಕೋಷ್ಟಕ 16.8 : 1991-92 ಮತ್ತು 1992-93 ನೇ ಸಾಲಿನಲ್ಲಿ ವಿವಿಧ ಯೋಜನೆಯಲ್ಲಿ ಆದ ಭೌತಿಕ ಮತು 


ಆರ್ಥಿಕ ಸಾಧನೆಗಳು 
ಕ್ರ ಯೋಜನೆಯ ಹೆಸರು ಸೌಲಭ್ಯ ಪಡೆದವರ ಸಂಖ್ಯೆ ವೆಚ್ಚ ಮಾಡಿದ ಹಣ (ಲಕ್ಷ ರೂ.ಗಳಲ್ಲಿ) 
|. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ "ಎ' ಗುಂಪು 4,990 4,456 4.41 3.58 
2. ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ವೇತನ "ಎ' ಗುಂಪು 1,476 1,443 4.53 4.45 
3. ಮೆಟ್ರಿಕ್‌ ನಂತರದ "ಎ' ಗುಂಪಿನ ವಿದ್ಯಾರ್ಥಿಗಳಿಗೆ 
ಹೆಚ್ಚಿನ ಭೋಜನ ವೆಚ್ಚ 370 370 5.00 6.58 
4. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳು 2,000 1,900 63.08 86.10 
5. ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ನಿಲಯಗಳು 525 301 12.65 17.57 
6. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನಗಳು 17,990 ‘19,830 15.05 15.67 
7. ಮೆಟ್ರಿಕ್‌ ನಂತರದ ವಿದ್ಯಾರ್ಥಿವೇತನಗಳು 10,393 ೨.353 24.63 25.66 
8. ಹಿಂದುಳಿದ ವರ್ಗಗಳ ಖಾಸಗಿ ವಿದ್ಯಾರ್ಥಿನಿಲಯಗಳಿಗೆ 
ಸಹಾಯಧನ 678 829 7.58 9.27 
9. ಸಾರ್ವಜನಿಕ ವಿದ್ಯಾರ್ಥಿನಿಲಯಗಳು ಕಟ್ಟಡಗಳ ನಿರ್ಮಾಣಕ್ಕೆ 
ಸಹಾಯಧನ 4 9 10.92 22.81 
10. ಶುಲ್ಕ ರಿಯಾಯತಿ 34,081 42,000 39.00 48.03 ' 
11. ಬೆರಳಚ್ಚು ಮತ್ತು ಶೀಘ್ರಲಿಪಿ ತರಬೇತಿ ಹೊಂದುವವರಿಗೆ 
ಸ್ಪೆಫಂಡ್‌ | 35 30 0.20 0.21 
12. ಖಾಸಗಿ ವಿದ್ಯಾರ್ಥಿನಿಲಯಗಳಲ್ಲಿರುವವರಿಗೆ ಉತ್ತೇಜನ 450 153 20.00 7.09 


ಗೆ ಸತಿಯ... 2 ವಂ 


1992-93 ನೇ ಸಾಲಿನಲ್ಲಿ ವಿವಿಧ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ವೆಚ್ಚ ಮಾಡಿದ ಹಣ ಮತ್ತು ಫಲಾನುಭವಿಗಳ ಸಂಖ್ಯೆ ಈ 
ರೀತಿ ಇದೆ : ಆವರಣದಲ್ಲಿ ಫಲಾನುಭವಿಗಳ ಸಂಖ್ಯೆ ಸೂಚಿಸಿದೆ. ಹಿಂದುಳಿದ ವರ್ಗಗಳ ಬಿ, ಸಿ, ಡಿ ಮತ್ತು ಇ ವರ್ಗದ ಮೆಟ್ರಿಕ್‌ 
ಪೂರ್ವ ಎದ್ಕಾರ್ಥಿ ವೇತನ 16.03 ಲಕ್ಷ ರೂ. (17,392), ಹಿಂದುಳಿದ. ವರ್ಗಗಳ "ಎ' ವರ್ಗದ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ 
ವೇತನ 2.15 ಲಕ್ಷ ರೂ. (2,800), ಹಿಂದುಳಿದ ವರ್ಗದ ಮೆಟ್ರಿಕ್‌ ನಂತರದ ಬಿ, ಸಿ, ಡಿ ಮತ್ತು ಇ ವರ್ಗದ ವಿದ್ಯಾರ್ಥಿ 
ವೇತನ 12.34 ಲಕ್ಷ ರೂ. (1,275), ಮೆಟ್ರಿಕ್‌ ನಂತರದ ಎದ್ಕಾರ್ಥಿ' ವೇತನ 2 ಲಕ್ಷ ರೂ. (660), ಮೆಟ್ರಿಕ್‌ ಪೂರ್ವ 
ವಿದ್ಯಾರ್ಥಿನಿಲಯಗಳ ನಿರ್ವಹಣೆ 96.25 ಲಕ್ಷ ರೂ. (66), ವಿದ್ಯಾರ್ಥಿನಿಲಯಗಳ ಸುಧಾರಣೆ 4.10 ಲಕ್ಷ ರೂ. (12), ಮೆಟ್ರಿಕ್‌ 
ನಂತರದ ಎದ್ಯಾರ್ಥಿಗಳಿಗೆ ಹೆಚ್ಚುವರಿ ಊಟ ಮತ್ತು ವಸತಿ ವೆಚ್ಚ 8 ಲಕ್ಷ ರೂ. (ಮಾಹಿತಿ ದೊರೆತಿಲ್ಲ), ವಿದ್ಯಾರ್ಥಿಗಳಿಗೆ ಉತ್ತೇಜನ 


ಬಹುಮಾನ ನೀಡಿಕೆ 0.115 ಲಕ್ಷ ರೂ. (86), "ಎ' ವರ್ಗದ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿವೇತನ 1.20 ಲಕ್ಷ ರೂ. (566), 


1993-94 ನೇ ಸಾಲಿಗೆ ಬಿ, ಸಿ, ಡಿ ಮತ್ತು ಇ ವರ್ಗದ ವಿದ್ಯಾರ್ಥಿವೇತನ 22.74 ಲಕ್ಷ ರೂ. (7,580), ಬೆರಳಚ್ಚು ಮತ್ತು 


ಶೀಘ್ರಲಿಪಿ ತರಬೇತಿದಾರರಿಗೆ ಸ್ಟೈಪಂಡ್‌ಗಾಗಿ 0.22 ಲಕ್ಷ ರೂ. (55) 
ಓಂದುಳಿದ ವರ್ಗದ ಮಹಿಳೆಯರು ಹೊಲಿಗೆ ಕ್ಷೇತ್ರದಲ್ಲಿ ತರಬೇತಿ ಹೊಂದಿ ತಮ್ಮ ಜೀವನೋಪಾಯವನ್ನು ನಡೆಸಲು 


ಂದಗಳು ಸಾಪನೆಯಾದವು. ಹಿಂದುಳಿದ ವರ್ಗಗಳ 
ಸಾಧ್ಯವಾಗುವಂತೆ ಮಾಡಿಕೊಳ್ಳಲು ಜಿಲ್ಲೆಯಲ್ಲಿ ಮೂರು ಹೊಲಿಗೆ ತರಬೇತಿ ಕೇಂದ್ರಗಳು ಸ್ಥಾ 


ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಧಿಕಾರಿಯೂ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವ ಪ್ರಾಧಿಕಾರಿಯಾಗಿರುತ್ತಾರೆ. ಈ ತರಬೇತಿ . 


ಕೇಂದ್ರಗಳಿಂದ 1991-92 ರಲ್ಲಿ 60 ಮಹಿಳೆಯರು ತರಬೇತಿ ಪಡೆದಿದ್ದು ಇದಕ್ಕಾಗಿ ಇಲಾಖೆಯು 45,000 ರೂ.ಗಳನ್ನು ವೆಚ್ಚ 


854 ಧಾರವಾಡ ಜಿಲ್ಲೆ 


ಮಾಡಿದೆ. 1992-93 ಮತ್ತು 93-94 ನೇ ಸಾಲಿನಲ್ಲಿ ಕ್ರಮವಾಗಿ 60/60 ಮಹಿಳೆಯರು ತರಬೇತಿ ಪಡೆದಿದ್ದು ಈ ಎರಡು 
ವರ್ಷಗಳಲ್ಲಿ ಇಲಾಖೆಯು ಕ್ರಮವಾಗಿ 47,000 ರೂ. ಮತ್ತು 50,000 ರೂ.ಗಳನ್ನು ವೆಚ್ಚ ಮಾಡಿದೆ. 


ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ : ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸಿನಂತೆ 1977 ರಲ್ಲಿ 
"ಕರ್ನಾಟಕ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ' ಅಸ್ಥಿತ್ವಕ್ಕೆ ಬಂದಿದ್ದು ಅದರ ಜಿಲ್ಲಾಮಟ್ಟದ 
ಕಛೇರಿಯೂ ಆಗಸ್ಟ್‌ 1977ರಲ್ಲಿಯೇ ಪ್ರಾರಂಭವಾಯಿತು. 1986ರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು 
ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮವು ಸ್ಥಾಪನೆಯಾಯಿತು. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ “ಚೈತನ್ಯ' ಮಾರ್ಜಿನ್‌ ಹಣದ 
ಸಾಲ ಯೋಜನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಎ, ಬಿ, ಸಿ ಮತ್ತು ಡಿ ಗುಂಪಿನ ಜನರಿಗೆ ವಾರ್ಷಿಕ ಆದಾಯ 6000 ರೂ.ಗಿಂತ 
ಕಡಿಮೆ ಇರುವವರಿಗೆ ಕೈಗಾರಿಕೆ, ವ್ಯಾಪಾರ ಮತ್ತು ಸೇವಾ ಯೋಜನೆಗಳಿಗೆ ಬ್ಯಾಂಕುಗಳ ಸಹಕಾರದೊಂದಿಗೆ ಸಾಲವನ್ನು 
ನೀಡಲಾಗುವುದು. ಬ್ಯಾಂಕುಗಳು ಸಾಲ: ಮಂಜೂರು ಮಾಡುವ 5000 ರೂ.ವರೆಗಿನ ಸಾಲಕ್ಕೆ ಶೇ. 50 ರಷ್ಟನ್ನೂ 5001 ನಿಂದ 
10,000 ರೂ.ವರೆಗಿನ ಸಾಲಕ್ಕೆ ಶೇ. 30 ರಷ್ಟನ್ನು ಮತ್ತು 10,001 ರೂ.ನಿಂದ 15,000 ರೂ.ವರೆಗಿನ ಸಾಲಕ್ಕೆ ಶೇ.20 ರಷ್ಟನ್ನು 
ಮಾರ್ಜಿನ್‌ ಹಣವೆಂದು ನಿಗಮದಿಂದ ನೀಡಲಾಗುವುದು. 1992-93 ಮತ್ತು 1993-94 ಸಾಲುಗಳಲ್ಲಿ ಎಲ್ಲಾ ತಾಲೂಕುಗಳಿಂದ 
ಸೇರಿ ಸೌಲಭ್ಯ ಪಡೆದವರು ಕ್ರಮವಾಗಿ 545 ಮತ್ತು ಸನಿ ಅನ್ನು ಇದ ಆದ ವೆಚ್ಚ ಕ್ರಮವಾಗಿ 16.45 ಲಕ್ಷ ರೂ. ಮತ್ತು 
34.52 ಲಕ್ಷ ರೂ.ಗಳಾಗಿದೆ. 


ಇದಲ್ಲದೆ ಹಿಂದುಳಿದ ವೆರ್ಗಗಳ ಎ, ಬಿ, ಸಿ, ಡಿ ಗುಂಪಿನ ನಿರುದ್ಯೋಗಿ ಯುವಕರಿಗೆ ಕುಟುಂಬದ ವಾರ್ಷಿಕ ಆದಾಯ 
6,000 ರೂ.ಗಳಿಗಿಂತ ಕಡಿಮೆ ಇರುವವರಿಗೆ ಆಟೋರಿಕ್ಷಾ ಲಘು ಮತ್ತು ಭಾರಿ ವಾಹನಗಳನ್ನು ನಡೆಸಲು ಉಚಿತ ತರಬೇತಿ 
ನೀಡಿ ಲೈಸೆನ್ಸ್‌ ಸಹಾ ಕೊಡಿಸಲಾಗುವುದಲ್ಲದೆ, ತರಬೇತಿಯ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ತಿಂಗಳಿಗೆ 200ರೂ.ಗಳ ಶಿಷ್ಯವೇತನವನ್ನು 
ನೀಡಲಾಗುವುದು. ಈ ಯೋಜನೆಯಲ್ಲಿ 92-93 ಮತ್ತು 93-94 ಸಾಲುಗಳಲ್ಲಿ ಕ್ರಮವಾಗಿ 16ಮತ್ತು 36ನಿರುದ್ಯೋಗಿ ಯುವಕರಿಗೆ 
ಅಂಗೀಕೃತ ವಾಹನಚಾಲನಾ ತರಬೇತಿಗಾಗಿ ಕ್ರಮವಾಗಿ 3,300 ರೂ.ಗಳು ಮತ್ತು 11,731 ರೂ.ಗಳನ್ನು ವೆಚ್ಚಮಾಡಲಾಗಿದೆ. 


ಅಲ್ಲ ಸಂಖ್ಯಾತರ ಅಭಿವೃದ್ಧಿ ನಿಗಮ : ಕರ್ನಾಟಕ ಅಲ್ಪ ಸಂಖ್ಯಾತರ ಅಭಿವೃದ್ಧಿ ನಿಗಮವು 1986 ರಲ್ಲಿ ರಾಜ್ಯದಲ್ಲಿನ ' 
ಮತೀಯ ಅಲ್ಪ ಸಂಖ್ಯಾತರಗಳೆಂದರೆ ಮುಸ್ಲಿಮರು, ಕೈಸ್ತರು, ಜೈನರು, ಬೌದ್ಧರು, ಶೀಖರು ಮತ್ತು ಪಾರ್ಸಿಗಳು, ಈ ಮತದವರ 
ಏಳಿಗೆಗಾಗಿ ಸ್ಥಾಪನೆಯಾಯಿತು. ಈ ನಿಗಮವು “ಸ್ವಾವಲಂಬನೆ' ಮಾರ್ಜಿನ್‌ ಹಣದ ಸಾಲದ ಯೋಜನೆಯಲ್ಲಿ ಅಲ್ಪಸಂಖ್ಯಾತರ 
ವರ್ಗಕ್ಕೆ ಸೇರಿ (ಅವರ ಕುಟುಂಬದ ವಾರ್ಷಿಕ ಆದಾಯವು 6,000 ರೂ.ಗಳಿಗಿಂತ ಮೀರದೆ ಇರುವ ಸಂದರ್ಭಗಳಲ್ಲಿ ಆರ್ಥಿಕ 
ಅಭಿವೃದ್ಧಿ ಕುಶಲಕರ್ಮ, ವ್ಯಾಪಾರ, ಸೇವಾ ಉದ್ದಿಮೆ ಇಂತಹ ಇತರೆ ಉದ್ದೇಶಗಳಿಗೆ ಬ್ಯಾಂಕುಗಳ ಸಹಯೋಗದೊಂದಿಗೆ ಸಾಲ 
ನೀಡುತ್ತದೆ. 


ಮಂಜೂರಾಗುವ 5,000 ರೂ.ವರೆಗಿನ ಸಾಲಕ್ಕೆ ಶೇ. 50 ರಷ್ಟನ್ನೂ 5,001 ರೂ.ನಿಂದ 10,000 ರೂ.ವರೆಗಿನ ಸಾಲಕ್ಕೆ 
ಶೇ.30 ರಷ್ಟನ್ನೂ 10,001 ರೂ.ನಿಂದ 50,000 ರೂ.ವರೆಗಿನ ಸಾಲಕ್ಕೆ ಶೇ.20 ರಷ್ಟನ್ನೂ ಮಾರ್ಜಿನ್‌ ಹಣವನ್ನಾಗಿ ನಿಗಮದಿಂದ 
ನೀಡಿ ಈ ಹಣಕ್ಕೆ ಶೇ. 4 ರೂ. ವಾರ್ಷಿಕ ಬಡ್ಡಿ ವಿಧಿಸಲಾಗುತ್ತದೆ. ಈ ಯೋಜನೆಯಲ್ಲಿ ಸೌಲಭ್ಯ ಪಡೆದವರ ಸಂಖ್ಯೆ ಮತ್ತು ಆದ 
ವೆಚ್ಚವನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನಮೂದಿಸಿದೆ. 


ವರ್ಷ ಫಲಾನುಭವಿಗಳು ಖರ್ಚು (ಲಕ್ಷ ರೂಗಳಲ್ಲಿ 
1991-92 94 2.40 | 
1992-93 540 13.60 
1993-94 905 35.52 


A 


ಇತರ ಸಮಾಜ ಸೇವಾ ಸೌಲಭ್ಯಗಳು 855 


ನಿಗಮವು ಅಲ್ಪಸಂಖ್ಯಾತ ವರ್ಗದ ನಿರುದ್ಯೋಗಿ ಯುವಕರಿಗೆ ಅಂಗೀಕೃತ ವಾಹನ ಚಾಲನಾ ತರಬೇತಿ ಮೂಲಕ ಉಚಿತ 
ತರಬೇತಿ ನೀಡುವುದೇ ಅಲ್ಲದೆ ತರಬೇತಿ ಪಡೆಯುವ ಅಭ್ಯರ್ಥಿಗಳಿಗೆ ತರಬೇತಿಯ ಅವಧಿಯಲ್ಲಿ ತಿಂಗಳಿಗೆ 200ರೂ. ಶಿಷ್ಯವೇತನವನ್ನು 
೩ 

ನೀಡುವುದು. ಕಳೆದ ಸಾಲುಗಳಲ್ಲಿ ಸೌಲಭ್ಯ ಪಡೆದವರ ಸಂಖ್ಯೆ ಮತ್ತು ಆದ ವೆಚ್ಚವನ್ನು ಈ ಮುಂದಿನ ಪಟ್ಟಿಯಲ್ಲಿ ನಮೂದಿಸಿದೆ. 


ವರ್ಷ ಫಲಾನುಭವಿಗಳು ವೆಚ್ಚ (ರೂ/ಗಳಲ್ಲಿ 
1991-92 23 6,900 
1992-93 30 9000 
1993-94 40 12,000 


ಗ್ರಾಮೀಣ ಪ್ರದೇಶದಿಂದ ಆಯ್ಕೆಯಾದ ಪ್ರತೀ ವಿದ್ಯಾರ್ಥಿಗೆ ಮಾಹೆಯಾನ 120 ರೂ.ಗಳಂತೆ ಸ್ಟೆಪೆಂಡ್‌ ಕೊಡಲಾಗುವುದು. 
ಸ್ಥಳೀಯ ಅಭ್ಯರ್ಥಿಗಳಿಗೆ ಮಾಹೆಯಾನ 40 ರೂ.ಗಳನ್ನು ಆನುಷಂಗಿಕ ವೆಚ್ಚವಾಗಿ ನೀಡಲಾಗುವುದು. 


1992-93 ನೇ ಸಾಲಿನಲ್ಲಿ ಧಾರವಾಡ ಜಿಲ್ಲೆಯ 83 ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದ್ದು ತರಬೇತಿದಾರರಿಗೆ ಮಿತವೇತನ 
ಹಾಗೂ ಇತರೆ ಲೇಖನ ಸಾಮಗ್ರಿಗಳೊಂದಿಗೆ 27,950 ರೂ.ಗಳನ್ನು ಖರ್ಚು ಮಾಡಲಾಗಿದೆ. 1993-94 ರಲ್ಲಿ ಬ್ಯಾಂಕಿಂಗ್‌ 
ಸೇವಾ\ನೇಮಕಾತಿಯ ಸ್ಪರ್ಧಾ ಪರೀಕ್ಷೆಗೆ 12 ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿ ಇದಕ್ಕಾಗಿ 3,000 ರೂ.ಗಳನ್ನು ಖರ್ಚು 
ಮಾಡಲಾಗಿದೆ. | | 


ವರ್ಷ ಫಲಾನುಭವಿಗಳು ಖರ್ಚು (ರೂ.ಗಳಲ್ಲಿ 
1983-84 61 12,796 
1985-86 67 14,252 
1987-88 125 12,638 
1990-91 59 4,523 
1992-93 83 27,950 
1993-94 ಸ್ಪರ್ಧಾತಕ್ರ ಪರೀಕ್ಷೆಗಳು ನಡೆಯಲಿಲ್ಲ 


ಜಿಲ್ಲಾ: ಸರ್ವೋದಯ ಯೋಜನೆ : ಮಹಾತ್ಮಾ ಗಾಂಧಿಯವರಿಗೆ ಅತ್ಯಂತ ಪ್ರಿಯವಾದ ಸರ್ವೋದಯ ಯೋಜನೆಯನ್ನು . 
ಮುಂಬೈ ಸರ್ಕಾರವು 1948 ರಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಕಾರ್ಯಾಚರಣೆಗೆ ತರಲು ನಿರ್ಧರಿಸಿತ್ತು. ಆಗ ಕರ್ನಾಟಕದ ನಾಲ್ಕು 
ಜಿಲ್ಲೆಗಳು ಧಾರವಾಡ, ಬೆಳಗಾವಿ, ವಿಜಾಪುರ, ಉತ್ತರ ಕನ್ನಡ) ಮುಂಬೈ ರಾಜ್ಯದಲ್ಲಿಯೇ ಇದ್ದವು. 1949 ರಲ್ಲಿ 
ಮೊರಾರ್ಜಿದೇಸಾಯಿರವರ ಅಧ್ಯಕ್ಷತೆಯಲ್ಲಿ ಮುಂಬೈ ರಾಜ್ಯದ ಸರ್ವೋದಯ ಸಮಿತಿಯನ್ನು ರಚಿಸಲಾಗಿ ಅದರಲ್ಲಿ ಕರ್ನಾಟಕದ 
ಟಿ.ಎಸ್‌. ನಾಯಕ್‌ ಅವರಿದ್ದರು. ರಾಜ್ಯದ 24ಜಿಲ್ಲೆಗಳಲ್ಲಿ ಪ್ರತೀಯೊಂದು ಜಿಲ್ಲೆಯ ಅತ್ಯಂತ ಹಿಂದುಳಿದ 30ರಿಂದ 50ಗ್ರಾಮಗಳನ್ನು 
ಆಯ್ದು ಅಲ್ಲಿ ನುರಿತ ವಿಧಾಯಕ ಕಾರ್ಯಕರ್ತನನ್ನು ನಿಯಮಿಸಲಾಯಿತು. ಆ ಭಾಗಗಳಲ್ಲಿ ಖಾದಿಗ್ರಾಮೋದ್ಯೋಗ, ಅಸ್ಪಶ್ಯತಾ 
ನಿವಾರಣೆ, ಮದ್ಯಪಾನ ಪ್ರತಿಬಂಧ, ಗ್ರಾಮ ಸ್ವಚ್ಛತೆ, ಶಿಕ್ಷಣ ಹಾಗೂ ಆರೋಗ್ಯಗಳ ಬಗ್ಗೆ ಚಟುವಟಿಕೆಗಳನ್ನು ಆರಂಭಿಸಲಾಯಿತು. 
ಅದರಂತೆ ಧಾರವಾಡ ತಾಲೂಕಿನ ಅತ್ಯಂತ ಹಿಂದುಳಿದ ಮಲೆನಾಡ ಭಾಗದ 42 ಹಳ್ಳಿಗಳನ್ನು ಆಯ್ಕೆ ಮಾಡಲಾಯಿತು. ಇದರ 
ಪೈಕಿ 14 ಹಳ್ಳಿಗಳಲ್ಲಿ ಜನವಸತಿಯೇ ಇರಲಿಲ್ಲ ಈ ಭಾಗದಲ್ಲಿ ತುಂಬಾ ಬೀಳುಭೂಮಿ ಇದ್ದು ಇದು ಮಲೇರಿಯಾ 
ಇನ್‌ಫುಯೆಂಜಾಗಳಿಗೆ ಅದು ಆಗರವಾಗಿತ್ತು. ಇಲ್ಲಿ 40 ಇಂಚು ಮಳೆ ಬಿದ್ದರೂ ಬೇಸಿಗೆಯಲ್ಲಿ ಕುಡಿಯುವ Res ಷಡ ತಪ್ಪಲಿಲ್ಲ, 
ಔಷಧೋಪಚಾರಗಳಿಲ್ಲ ಅಲ್ಲಿನ ನಿವಾಸಿಗಳಲ್ಲಿ ನಿರುತ್ಸಾಹ ತುಂಬಿತ್ತು. ಹೀಗಾಗಿ ಸರ್ವೋದಯ ಹಾ Kas ಸಮತಾ 
ವರವಾಗಿತ್ತು. ಪ್ರಾರಂಭದಲ್ಲಿ ಎನ್‌ ಕೆ. ಕಲ್ಲಾಪೂರ ಅವರು ಸಂಚಾಲಕರಾಗಿದ್ದು ಅವರು ಪರದೇಶಕ್ಕೆ ಹೋದಾಗ ನರಸಿಂಹ ದಾಬಜ 
ಸಂಚಾಲಕರಾದರು. ಈ ಭಾಗದ ಕ್ಷೇತ್ರ ಸುಮಾರು 100 ಚದರ ಮೈಲಿ ಪ್ರದೇಶದಲ್ಲಿದ್ದು 1949 ರ ಜನ್‌ ಸೀ 
ಆರಂಭಿಸಿ 1957 ರವರೆಗೆ ಮುಂದುವರಿಯಿತು. ಇದರ ಮುಖ್ಯ ಕೇಂದ್ರ ಅರವಟ್ಟಿಗೆಯಾಗಿ (ಅಂದಿನ ಜನಸಂಖ್ಯೆ 47, ಮತ್ತು 


856 ಧಾರವಾಡ ಜಿಲ್ಲೆ 


ಸಾಗುವಳಿ ಭೂಮಿ 45 ಎಕರೆ ಮಾತ್ರ) ಇಲ್ಲಿ ಕೈಗೊಂಡ ಮೊದಲನೇ ಕಾರ್ಯಕ್ರಮವೇ ಬೇಸಾಯ. ಆನಂತರ ಆರೋಗ್ಯ ಹಾಗೂ 
ಸ್ಥಾನಿಕ ಟೆನೆಂಟ್‌ ಫಾರ್ಮಿಗ್‌ ಸೊಸೈಟಿ ಸ್ಥಾಪಿಸಿ, ಇದಕ್ಕೆ 79,880ರೂ. ಮಂಜೂರು ಮಾಡಲಾಯಿತು. ಅತ್ಯಂತ ನಿರ್ಗತಿಕ ಮತ್ತು 
ಹಿಂದುಳಿದ ವರ್ಗದ ಕುಟುಂಬಗಳಿಗೆ ವಾಸಿಸುವ ಸ್ಥಳ, ಸಾಗುವಳಿಗೆ ಬೇಕಾದ ಸಾಧನಗಳನ್ನು ಕೊಡಲಾಯಿತು. ಮನೆಕಟ್ಟುವ ಸಹಕಾರಿ 
ಸಂಘ ಸ್ಥಾಪಿಸಿ, 18 ಮನೆಗಳನ್ನು ಕಟ್ಟಿಕೊಡಲಾಯಿತು. ಮುಂದೆ ಸರ್ವೋದಯ ಯೋಜನೆ ಬಂದ್‌ಆಗುವ ಸಮಯಕ್ಕೆ (1957) 
60 ಕಟ್ಟಿದ ಮನೆಗಳು, 42 ಗುಡಿಸಿಲುಗಳು ಮತ್ತು ಸಾಗುವಳಿ ಭೂಮಿ 560 ಎಕರೆ ಇರುವಾಗ ಹಳ್ಳಿಯ ಜನಸಂಖ್ಯೆ 520 ಆಗಿತ್ತು. 


ಎರಡನೇ ವಸಾಹತು ಯೋಜನೆಗಾಗಿ ಹೊಲತೀ ಕೋಟಿ ಗ್ರಾಮಕ್ಕಾಗಿ 1,07,200 ರೂ. ಮಂಜೂರು ಮಾಡಲಾಗಿತ್ತು. 
1957 ರ ವೇಳೆಗೆ ಇಲ್ಲಿ 539 ಎಕರೆ ಭೂಮಿ ಸಾಗುವಳಿಯಾಗಿದ್ದು ಜನಸಂಖ್ಯೆ 370 ಆಗಿತ್ತು. ಇದರಂತೆಯೇ ಕುಂಬಾರ ಕೊಪ್ಪ 
ಮತ್ತು ವರಾವನಾಗಲಾನಿ ಗ್ರಾಮಗಳಲ್ಲಿ ಟೆನೆಂಟ್‌ ಫಾರ್ಮಿಂಗ್‌ ಸೊಸೈಟಿ ಸ್ಥಾಪನೆಯಾಗಿ ಸರ್ಕಾರದಿಂದ ವಿಶೇಷ ಸಹಾಯವಿಲ್ಲದೆ, 
ಆ ಭಾಗದ ಸುಮಾರು 5,000 ಎಕರೆ ಬೀಳುಭೂಮಿ ಸಾಗುವಳಿ ಮಾಡಲಾಯಿತು. ಈ ಗ್ರಾಮಗಳಲ್ಲಿ ಪ್ರಾಥಮಿಕ ಶಿಕ್ಷಣದ ಬಗ್ಗೆ 
ಹೆಚ್ಚು ಗಮನ ಕೊಡಲಾಗಿ 26 ಪ್ರಾಥಮಿಕ ಶಾಲೆಗಳೂ, 2 ಬಾಲವಾಡಿಗಳೂ ಅಸ್ತಿತ್ವದಲ್ಲಿ ಬಂದವು. ಶಿಕ್ಷಣದ ಪ್ರಸಾರಕ್ಕಾಗಿ 1956 
ರಲ್ಲಿ ಸರ್ವೋದಯ ಶಿಕ್ಷಣ ಟ್ರಸ್ಟ್‌ ಅಳ್ಲಾವರದಲ್ಲಿ 16 ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿ ಈಗ ಇದು ಎರಡು ಪದವಿ ಪೂರ್ವ 
ಕಾಲೇಜುಗಳು ಮತ್ತು ನಾಲ್ಕು ಶಾಲೆಗಳನ್ನು ಹೊಂದಿದೆ. ಈ ಭಾಗವು ಮಲೇರಿಯಾದ ತವರೂರಾಗಿದ್ದು ಇದಕ್ಕೆ ಬೇಕಾಗುವ 
ಔಷಧಿಗಳನ್ನು ಅವರವರ ಮನೆಗಳ ಬಾಗಿಲುಗಳಿಗೇ ತಲುಪಿಸಲಾಗುತ್ತಿತ್ತು. 1957 ರಲ್ಲಿ ಕುಡಿಯುವ ನೀರಿಗಾಗಿ 15 ಬಾವಿಗಳನ್ನು 
ತೋಡಿಸಲಾಯಿತು. 86 ಕುಟುಂಬಗಳಿಗೆ ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡಲಾಯಿತು ಮತ್ತು 26 ಕಡೆ ದಾರಿಗಳನ್ನು 
ಮಾಡಲಾಯಿತು. ಈ ಸರ್ವೋದಯ ಯೋಜನೆಯ ಮೂಲಕ ಅನೇಕ ನಿರ್ಗತಿಕರು ನೆಮ್ಮದಿಯಿಂದ ಬಾಳುತ್ತಿದ್ದಾರೆ ಹಾಗೂ ಅವರ 
ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದು ಅಸ್ಪಶ್ಯತೆಯು ನಿರ್ನಾಮವಾಗಿದೆ. ಇದಕ್ಕಾಗಿ 1954ರಲ್ಲಿ ಜಿಲ್ಲಾ ಅಭಿವೃದ್ಧಿ ಮಂಡಲವು ಅರವಟ್ಟಿಗೆ 
ಗ್ರಾಮಕ್ಕೆ 550 ರೂ. ಬಹುಮಾನ ಕೊಟ್ಟಿದೆ. 1956 ರಲ್ಲಿ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ 1957ರಲ್ಲಿ ಈ 
ಯೋಜನೆಯನ್ನು ಕೈಬಿಡಲಾಯಿತು. 


ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ : ಈ ತರಬೇತಿ ಕೇಂದ್ರವು 1983 ನೇ ಅಕ್ಟೋಬರ್‌ನಲ್ಲಿ ಧಾರವಾಡದಲ್ಲಿ 
ಪ್ರಾರಂಭವಾಯಿತು. ರಾಜ್ಯದ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ಮುಖ್ಯಸ್ಥರಾಗಿ ಐ.ಎ.ಎಸ್‌. ದರ್ಜೆಯ 
ಒಬ್ಬ ನಿರ್ದೇಶಕರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಜಿಲ್ಲಾಮಟ್ಟದಲ್ಲಿ ಯೋಜನೆಗಳನ್ನು ಆಯಾ ಜಿಲ್ಲಾ ಪರಿಷತ್ತಿನ ಮುಖ್ಯ 
ಕಾರ್ಯದರ್ಶಿಗಳ ನಿಯಂತ್ರಣದಲ್ಲಿ ಕಾರ್ಯಗತಗೊಳಿಸಲಾಗುವುದು. ಈ ತರಬೇತಿ ಕೇಂದ್ರವು ಕರ್ನಾಟಕ ಲೋಕಸೇವಾ ಆಯೋಗ 
ಮತ್ತು ಕೇಂದ್ರ ಲೋಕಸೇವಾ ಆಯೋಗ, ಬ್ಯಾಂಕಿಂಗ್‌ ಸೇವಾ ನೇಮಕಾತಿ ಮಂಡಳಿ ಹಾಗೂ ಇತರ ನೇಮಕಾತಿ ಏಜೆನ್ಸಿಗಳು 
ನಡೆಸುವ ಸ್ಪರ್ಧಾತಕ್ರ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಹಿಂದುಳಿದ ವರ್ಗಗಳ ವಎದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತದೆ. ಈ ಕೇಂದ್ರಗಳು 
ವಿಶ್ವವಿದ್ಯಾಲಯಗಳ ಕೇಂದ್ರ ಸ್ಥಳದಲ್ಲಿದ್ದು ಪ್ರತೀಯೊಂದು ಬೋಧನಾ ಕೇಂದ್ರದ ವ್ಯಾಪ್ತಿಯು ಆಯಾ ವಿಶ್ವವಿದ್ಯಾಲಯಗಳ 
ವ್ಯಾಪ್ತಿಗೊಳಪಟ್ಟಿರುತ್ತದೆ. ಪ್ರತೀ ಬೋಧನಾ ಕೇಂದ್ರದ ವ್ಯಾಸಂಗ ಕ್ರಮದ ಬೋಧನಾ ಅವಧಿಯು ಸಾಮಾನ್ಯವಾಗಿ 4 ತಿಂಗಳು. . 
ಬೋಧನಾ ಕೇಂದ್ರದ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ ಪ್ರತೀ ತರಬೇತಿಗೆ 50 ಮಾತ್ರ. ಇದರಲ್ಲಿ ಗ್ರಾಮೀಣ ಪ್ರದೇಶದಿಂದ 40 
ವಿದ್ಯಾರ್ಥಿಗಳನ್ನೂ ಮತ್ತು ನಗರ ಪ್ರದೇಶದಿಂದ 10 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. 

ಮಹಿಳೆಯರ ಮತ್ತು ಮಕ್ಕಳ ಕಲ್ಮಾಣ 


ಪ್ರಾರ್ಥನಾ ಸಮಾಜ ಮತ್ತು ಕಾಂಗ್ರೆಸ್‌ ಚಟುವಟಿಕೆಗಳಿಂದ ಧಾರವಾಡ ಜಿಲ್ಲೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ 
ಪ್ರಗತಿಗಾಗಿ ವಿಶೇಷ ಜಾಗೃತಿಯಾಗಿತ್ತು. ಪ್ರಾರ್ಥನಾ ಸಮಾಜದ ಮಹರ್ಷಿ ಕರ್ವೆಯವರ ಭಾಷಣದಿಂದ ಪ್ರೇರಿತರಾಗಿ 
ಬಾಲವಿಧವೆಯಾಗಿದ್ದ ಭಾಗೀರಥೀಬಾಯಿ ಪುರಾಣಿಕ 1928 ರಲ್ಲಿ ನಿರ್ಗತಿಕ ಮಹಿಳೆಯರಿಗಾಗಿ ಧಾರವಾಡದಲ್ಲಿ ಮಹಿಳಾ. ಸೇವಾ 
ಸಮಾಜ ಸ್ಥಾಪಿಸಿದರು. ಡಾ! ಹರ್ಡೀಕರ್‌ ಮತ್ತು ಉಮಾಬಾಯಿ ಕುಂದಾಪುರ ಇವರ ಯತ್ನದಿಂದ ಹುಬ್ಬಳ್ಳಿಯಿಂದ ಆರಂಬಿಸಿ 
ಭಗಿನೀ ಸಮಾಜ ಎಲ್ಲೆಡೆ ಹರಡಿತು. ಅಕ್ಕನ ಬಳಗಗಳೂ ಮಹಿಳಾ ಪುರೋಗಮನಕ್ಕೆ ದುಡಿದವು. 


ಇತರ ಸಮಾಜ ಸೇವಾ ಸೌಲಭ್ಯಗಳು 857 


ಮಹಿಳಾ ಮತ್ತು ಮಕ್ಕಳ ಅ 
ಹ ನ ಕ್ಕ ಭಿವೃದ್ಧಿ ಇಲಾಖೆಯು ಮಹಿಳೆಯರ ಕಲ್ಯಾಣ ಮತ್ತು ಮಕ್ಕಳ ಕಲ್ಯಾಣ ಹಾಗೂ ಅಭಿವೃದ್ಧಿಗಾಗಿ 

ವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ. ಇಲಾಖೆಯು ಈಗ ಮಹಿಳೆಯರನ್ನು ಆರ್ಥಿಕ ಮುಖ್ಯ ವಾಹಿನಿಯಲ್ಲಿ ತೊಡಗಿಸಿ 
ಅವರಿಗೆ ಸಮಾನತೆ ಮತ್ತು ಸಮಾಜಿಕ ನ್ಯಾಯ ದೊರಕಿಸುವ ಉದ್ದೇಶವನ್ನು ಹೊಂದಿದೆ. ಅವರು ಕೇವಲ ಉತ್ಪಾದಕರು ಮಾತ್ರವಲ್ಲದೆ 
ಮಾನವೀಯ ಗೌರವಗಳಿಗೆ ಅರ್ಹರಾದವರೆಂಬ ವಾತಾವರಣ ಮೂಡಿಸುವ ಉದ್ದೇಶವಿದೆ. ಮಕ್ಕಳ ರಕ್ಷಣೆಗಾಗಿ ಹಾಗೂ ಅವರ 
ಶೋಷಣೆಯ ವಿರುದ್ಧ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಮಕ್ಕಳ ರಕ್ಷಣೆ, ಅಭಿವೃದ್ಧಿ ಅವರ ಸಾಮಾಜಿಕ ಹಾಗೂ 
ಸಾಂಸ್ಕೃತಿಕ ಪ್ರಗತಿ ಹಾಗೂ ವಿದ್ಯಾರ್ಜನೆ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುವ ಉದ್ದೇಶವನ್ನು 
ಮಕ್ಕಳ ಕಲ್ಯಾಣ ಕಾರ್ಯಕ್ರಮ ಹೊಂದಿದೆ. ಇದಲ್ಲದೆ ಮಹಿಳೆಯರ ಜೀವನಮಟ್ಟ ವೃದ್ಧಿಸಲು ಆದಾಯೋತ್ಸನ್ನ ಕುಶಲತೆಗಳಲ್ಲಿ 
ತರಬೇತಿ ನೀಡಲು ಹಾಗೂ ಸಮಾಜದ ದುರ್ಬಲ ವರ್ಗಗಳ ಆದಾಯವನ್ನು ಹೆಚ್ಚಿಸಲು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತಿದೆ. 
ಇಲಾಖೆಯು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲು ಸ್ವಮಂಸೇವಾ ಸಂಸ್ಥೆಗಳಿಗೆ ಆದ್ಯತೆ ನೀಡುತ್ತದೆ. ಇದಲ್ಲದೆ 
ಸಮಾಜದಲ್ಲಿನ ಮೂಢನಂಬಿಕೆ ಇತ್ಯಾದಿಗಳ ವಿರುದ್ಧ ಸಾರ್ವಜನಿಕ ಅಭಿಪ್ರಾಯ, ಜನಜಾಗೃತಿ ಮೂಡಿಸುವುದರ ಮೂಲಕ 
ಮಹಿಳೆಯರ ಅಭಿವೃದ್ಧಿಗೆ ಪ್ರಯತ್ನಿಸಲಾಗುತ್ತಿದೆ. 


1987ಕ್ಕೆ ಮೊದಲು ಈ ಇಲಾಖೆಯನ್ನು ಸಮಾಜ ಕಲ್ಯಾಣ ಇಲಾಖೆ ಎಂದು ಕರೆಯಲಾಗುತ್ತಿತ್ತು. ಜಿಲ್ಲಾಮಟ್ಟದಲ್ಲಿ ಸಹಾಯಕ 
ನಿರ್ದೇಶಕರು ಇಲಾಖೆಯ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ಜವಾಬ್ದಾರಿಯನ್ನು ಹೊಂದಿರುವುದೇ ಅಲ್ಲದೆ ಈ : 
ಕೆಳಕಂಡ ಸಾಮಾಜಿಕ ಶಾಸನಗಳನ್ನು ಮತ್ತು ಇವರ ವ್ಯಾಪ್ತಿಗೆ ಬರುವ ನಿಯಮಾವಳಿಗಳನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿಯನ್ನು 
ಹೊಂದಿರುತ್ತಾರೆ. ಬಾಲ್ಯವಿವಾಹ * ಪ್ರತಿಬಂಧ ಅಧಿನಿಯಮ 1929, ಅನೈತಿಕ ವ್ಯವಹಾರ (ಲವಾರಣೆ) ಅಧಿನಿಯಮ 1956, 
ಅಪರಾಧಿಗಳ ಪರಿವೀಕ್ಷಣಾ ಅಧಿನಿಯಮ 1958, ವರದಕ್ಷಿಣಾ ಅಧಿನಿಯಮ 1961, ದೇವದಾಸಿ ಸಮರ್ಪಣಾ ನಿಷೇಧ ಅಧಿನಿಯಮ 
1982 ಹಾಗೂ ಬಾಲಕರ ನ್ಯಾಯದಾನ ಅಧಿನಿಯಮ 1986. ಸರ್ಕಾರವು ಡಿಸೆಂಬರ್‌ 8, 1987 ರಂದು ಹೊರಡಿಸಿರುವ ಆಜ್ಞೆಯ 
ಪ್ರಕಾರ ಮಹಿಳೆಯರ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು, ಪೋಲೀಸ್‌ ವೃತ್ತ ನಿರೀಕ್ಷಕರು ಮತ್ತು 
ತಹಸೀಲ್ದಾರರು ಅವರವರ ವ್ಯಾಪ್ತಿಯಲ್ಲಿ ವರದಕ್ಷಿಣಾ ನಿಷೇಧ ಅಧಿಕಾರಿಗಳಾಗಿರುತ್ತಾರೆ. 


1970 ನೇ ಇಸವಿಯನ್ನು "ಸಾರ್ಕ್‌ ಹೆಣ್ಣು ಮಕ್ಕಳ ವರ್ಷ'ವೆಂದೂ ನಂತರ ಪೂರ್ಣದಶಕವನ್ನು "ಸಾರ್ಕ್‌ ಹೆಣ್ಣು ಶಿಶುವಿನ 
ದಶಕ' ಎಂದು ಘೋಷಿಸಲಾಗಿದೆ. ಹೆಣ್ಣುಮಕ್ಕಳ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಮಟ್ಟವನ್ನು ಹೆಚ್ಚಿಸಲು ಹಲವಾರು 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಮಂಜೂರಾತಿ ದೊರೆತಿದ್ದು ಕಾರ್ಯಕ್ರಮಗಳನ್ನು ಸಂಕ್ಷಿಪ್ತವಾಗಿ ವಿವೇಚಿಸಲಾಗಿದೆ. 


ವೀಕ್ಷಣಾಲಯ (ರಿಮ್ಮಾಂಡ್‌ ಹೋಂ) : ಕರ್ನಾಟಕ ಮಕ್ಕಳ ಅಧಿನಿಯಮ 1964 ಇದರ ನಿಯಮಾನುಸಾರ 1980 ರಿಂದ 
ಧಾರವಾಡದಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಈ ಕಾಯ್ದೆಯನ್ನು 1986 ರಿಂದ ಬಾಲಕರ ನ್ಯಾಯದಾನ (ಜುವನೈಲ್‌ ಜಸ್ಟೀಸ್‌) 
ಅಧಿನಿಯಮವೆಂದು ಪರಿವರ್ತಿಸಲಾಗಿದ್ದು 1989-90ರಿಂದ ರಿಮ್ಯಾಂಡ್‌ ಹೋಂನ್ನು ವೀಕ್ಷಣಾಲಯ ಎಂದು ಬದಲಾಯಿಸಲಾಗಿದೆ. 
ಈ ಅಧಿನಿಯಮದ ಪ್ರಕಾರ ನಿರ್ಲಕ್ಷ್ಮಕ್ಕೊಳಗಾದ, ಮೋಸಕ್ಕೊಳಗಾದ ಮತ್ತು ನಿಯಂತ್ರಿಸಲಾಗದಂತಹ ಮಕ್ಕಳನ್ನು ಹಾಗೂ 
ಬಾಲಾಪರಾಧಿಗಳನ್ನು ಈ ಗೃಹದಲ್ಲಿಟ್ಟುಕೊಂಡು ಅವರು ಬೆಳೆದ ವಾತಾವರಣ, ಅವರ ವರ್ತನೆ ಮತ್ತು ಪೂರ್ವೋತ್ತರಗಳನ್ನು ಕುರಿತು 
ವಿವರವಾಗಿ ತನಿಖೆ ಮಾಡಲಾಗುವುದು. ಪರಿವೀಕ್ಷಣಾಧಿಕಾರಿಗಳು ಈ ಸಂಬಂಧವಾಗಿ ಬಾಲಾಪರಾಧಿ ನ್ಯಾಯಾಲಯಕ್ಕೆ ತಮ್ಮ 
ವಿವರವಾದ ವರದಿಯನ್ನು ಒಪ್ಪಿಸಿದ ಮೇಲೆ ನ್ಯಾಯಾಲಯವು ಈ ಮಕ್ಕಿಳ ಪುನರ್ವಸತಿಯ ಬಗ್ಗೆ ನಿರ್ಣಯ ಕೈಗೊಳ್ಳುವುದು. ಈ 
ಕಾಯೆಯಂತೆ 1991-92ರಲ್ಲಿ 110ಗಂಡು ಮಕ್ಕಳು ಹಾಗೂ 26 ಹೆಣ್ಣು ಮಕ್ಕಳು ಮತ್ತು 1992-93 ರಲ್ಲಿ 87ಗಂಡು` ಮಕ್ಕಳು : 
ಹಾಗೂ 32 ಹೆಣ್ಣು ಮಕ್ಕಳೂ, 1993-94ರಲ್ಲಿ 77 ಗಂಡುಮಕ್ಕಳು ಹಾಗೂ 44 ಹೆಣ್ಣು ಮಕ್ಕಳೂ ವೀಕ್ಷಣಾಲಯಕ್ಕೆ ಸೇರಿಸಲ್ಪಟ್ಟು, 
ಇದಕ್ಕೆ ಈ ಮೂರು ವರ್ಷಗಳಲ್ಲಿ ಅನುಕ್ರಮವಾಗಿ 94,819 ರೂ, 85,653ರೂ ಮತ್ತು 69,852 ರೂ. ವೆಚ್ಚ ಮಾಡಲಾಗಿದೆ. 


858 ಧಾರವಾಡ ಜಿಲ್ಲೆ 


ಕೋಷ್ಟಕ 16.9 : ರಿಮ್ಯಾಂಡ್‌ ಹೋಂ, ಧಾರವಾಡದಲ್ಲಿ 1991-92, 1992-93 ಮತ್ತು 1993-94 ನೇ ಸಾಲಿನಲ್ಲಿ 
ನಿವಾಸಿಗಳ ದಾಖಲಾತಿಯ ವಿವರಗಳು 


ವರ್ಷ ಪ್ರಾರಂಭದ ಸಂಖ್ಯೆ ದಾಖಲಾದ ನಿವಾಸಿ ಪರಿವರ್ತಿಸಿ ಪಾಲಕರ ತಾಬೆಗೆ ತಪ್ಪಿಸಿಕೊಂಡ ವರ್ಷದ ಅಂತ್ಯದಲ್ಲಿ 
ಗಳ ಸಂಖ್ಯೆ ದವರ ಸಂಖ್ಯೆ ಬಿಡುಗಡೆ ಮಾಡಿ ನಿಪಾಸಿಗಳ ಸಂಖ್ಯೆ ಇದ್ದ ಸಂಖ್ಯೆ. 
| ದವರ ಸಂಖೆ 
ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು ಗಂಡು ಹೆಣ್ಣು 
1991-92 10 09 100 17 32 19 62 03 08 0 08 04 
1992-93 08 04 81 28 24 10 50 10 03 03 12 09 
1993-94 12 09 65 35 25 15 33 22 07 0 12 07 


ವೀಕ್ಷಣಾಲಯ, ರಾಣೆಬೆನ್ನೂರು : ಈ ಸಂಸ್ಥೆಯು 1980ರಲ್ಲಿ ಸ್ಥಾಪನೆಯಾಗಿ, ಸಮಾಜದಲ್ಲಿನ ಅನಾಥ, ನಿರ್ಗತಿಕ, ಅಪರಾಧಿ 
ಮನೋಭಾವನೆವುಳ್ಳ ಹಾಗೂ ಪೋಷಕರ ಹಿಡಿತಕ್ಕೆ ಬಾರದ ಮಕ್ಕಳನ್ನು ಗುರುತಿಸಿ, ಅವರಿಗೆ ಊಟ, ವಸತಿ ಹಾಗೂ ವಿದ್ಯಾಭ್ಯಾಸಗಳನ್ನು 
ಒದಗಿಸಿ, ಸಲಹೆ, ಸೂಚನೆಗಳ ಮೂಲಕ ಮಾರ್ಗದರ್ಶನ ನೀಡಿ ಅವರಲ್ಲಿರುವ ಕೀಳರಿಮೆಯನ್ನು ದೂರೀಕರಿಸಿ ಸಮಾಜದಲ್ಲಿ ಒಳ್ಳೆಯ 
ನಾಗರೀಕನ್ನಾಗಿ ರೂಪುಗೊಳ್ಳುವಂತೆ ಪ್ರಯತ್ನ ಮಾಡುವುದೇ ಈ ಸಂಸ್ಥೆಯ ಉದ್ದೇಶ. ಈ ಸಂಸ್ಥೆಯಲ್ಲಿನ ಮಕ್ಕಳಿಗೆ ಊಟ, ಬಟ್ಟೆ, 
ಹಾಸಿಗೆ, ಹೊದಿಕೆಗಳನ್ನು ನೀಡಲಾಗುತ್ತಿದೆ. ಅವರಿಗೆ ಅವಶ್ಯಕವಿದ್ದಲ್ಲಿ ಶಿಕ್ಷಣವನ್ನು ಒದಗಿಸಿ ಶಾಲಾಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ 
ಮುಂದುವರಿಸಿಕೊಂಡು ಹೋಗಲು ಅವಕಾಶ ಮಾಡಿಕೊಡಲಾಗುತ್ತದೆ. ಒಟ್ಟಿನಲ್ಲಿ ಈ ಸಂಸ್ಥೆಯು ಸಮಾಜದಲ್ಲಿ ಅತ್ಯಂತ ಪ್ರಮುಖವಾದ 
ಪಾತ್ರವನ್ನು ನಿರ್ವಹಿಸುತ್ತಿದೆ. 1991-92, 92-93 ಮತ್ತು 93-94ನೇ ಸಾಲುಗಳಲ್ಲಿ ಸೌಲಭ್ಯ ಪಡೆದವರು ಮತ್ತು ಆದ ವೆಚ್ಚವನ್ನು 
ಈ ಕೆಳಗಿನ ಪಟ್ಟಿಯಲ್ಲಿ ತಿಳಿಸಿದೆ. | 


ವರ್ಷ ಫಲಾನುಭವಿಗಳ ಸಯ್ಕ್‌ ಭರಸಲಾದ ವೆಚ್ಚ ಛೂ.ಗಳಲ್ಲಿ) 
1991-92 71 4,90,186 
1992-93 72 3,66,644 
1993-94 63 5,30,011 


1931ರಲ್ಲಿ ಬಾಲಾಪರಾಧಿ ಶಾಲೆಯು ಧಾರವಾಡದಲ್ಲಿ ಸ್ಥಾಪನೆಯಾಗಿ, ಇದು ಅಧೀಕ್ಷಕರು ತರುಣ ಬಂದೀಖಾನೆ, ಇವರ 
ವಶದಲ್ಲಿದೆ. ಇಲ್ಲಿ ಕ್ರೀಡಾ ಚಟುವಟಿಕೆಗಳ ಸೌಲಭ್ಯ ಮನರಂಜನೆಯ ಸೌಲಭ್ಯಗಳಿದ್ವು ಕೇವಲ ಬಾಲಕರಿಗೆ ಮಾತ್ರ ಅವಕಾಶವಿದ್ದು 


1992-93 ಮತ್ತು 1993-94ನೇ ಸಾಲುಗಳಲ್ಲಿ ಕ್ರಮವಾಗಿ ನಾಲ್ಕು ಮತ್ತು ಮೂರು ಯುವಕರಿದ್ದು ಅದಕ್ಕಾಗಿ ಕ್ರಮವಾಗಿ 2104: 
ರೂ. ಮತ್ತು 1920 ರೂ.ಗಳನ್ನು ವೆಚ್ಚ ಮಾಡಲಾಗಿದೆ. 


1992-93ನೇ ಸಾಲಿನಲ್ಲಿ ಐದು ನ್ಯಾಯಾಲಯಗಳಿಂದ ಅಪರಾಧಿಗಳ ಅಧಿನಿಯಮದ 12 ಪ್ರಕರಣಗಳು ಬಂದಿದ್ದು ಏಳು 
ಯುವ ಅರೋಪಿಗಳನ್ನು ಬಿಡುಗಡೆಗೊಳಿಸಿದ್ದು ಮೂರು ಜನರಿಗೆ ಶಿಕ್ಷೆಯನ್ನು ಒಬ್ಬರಿಗೆ ದಂಡವನ್ನು ವಿಧಿಸಿದ್ದು ಮತ್ತೊಂದು 
ಪ್ರಕರಣವು ಇತ್ಯರ್ಥವಾಗದೆ ಉಳಿಯಿತು. ಇದೇ ಸಾಲಿನಲ್ಲಿ ಐವರು ಮಾಜಿ ನಿವಾಸಿಗಳ ಅನುಕ್ರಯ ಮೇಲ್ವಿಚಾರಣಾ ಪ್ರಕರಣಗಳಿದ್ದವು. 
1992-93 ಮತ್ತು 1993-94ನೇ ಸಾಲುಗಳಲ್ಲಿ ಕ್ರಮವಾಗಿ 36,539 ರೂ. ಮತ್ತು 39,524 ರೂ. ವೆಚ್ಚ ಮಾಡಲಾಗಿದೆ. 


ವಿಶೇಷ ಪೌಷ್ಟಿಕ ಆಹಾರ ಕಾರ್ಯಕ್ರಮ : ನಗರದ ಕೊಳಚೆ ಪ್ರದೇಶಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತಿರುವ 
ಕುಟುಂಬಗಳ ಪೌಷ್ಟಿಕ ಆಹಾರದ ಕೊರತೆಯಲ್ಲಿರುವ ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಹಾಗೂ ಹಾಲು ಉಣಿಸುವ 
ತಾಯಂದಿರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಲು ಸರ್ಕಾರವು ವಿಶೇಷ ಪೌಷ್ಟಿಕ ಆಹಾರ ಕಾರ್ಯಕ್ರಮ ಯೋಜನೆಯನ್ನು ಕೈಗೊಂಡಿದೆ. 
ಈ ಯೋಜನೆಯಡಿಯಲ್ಲಿ 1992-93ನೇ ಸಾಲಿನಲ್ಲಿ ಹಾವೇರಿ ಪಟ್ಟಣದ 650 ಮಕ್ಕಳಿಗೂ, ಬ್ಯಾಡಗಿ ಪಟ್ಟಣದ 900 ಮಕ್ಕಳಿಗೂ, ' 
ಬ್ಯಾಡಗಿ ಟ್ರೈಬಲ್ಸ್‌ನ 600 ಮಕ್ಕಳಿಗೂ, ಅಣ್ಣಿಗೇರಿಯ 950 ಮಕ್ಕಳಿಗೂ ಮತ್ತು ನರಗುಂದ ಪಟ್ಟಣದ 900 ಮಕ್ಕಳಿಗೂ ವಿಶೇಷ 
ಪೌಷ್ಟಿಕ ಆಹಾರವನ್ನು ಒದಗಿಸಿದ್ದಕ್ಕಾಗಿ ಆದ ವೆಚ್ಚ 6.04 ಲಕ್ಷ ರೂ. 1993-94ನೇ ಸಾಲಿನಲ್ಲಿ ಹಾವೇರಿ, ಬ್ಯಾಡಗಿ, ಅಣ್ಣಿಗೇರಿ ' 


ಇತರ ಸಮಾಜ ಸೇವಾ ಸೌಲಭ್ಯಗಳು 859 


ಮತ್ತು ನರಗುಂದದ ಮಕ್ಕಳು ಮತ್ತು ತಾಯಂದಿರೂ ಸೇರಿದಂತೆ 4 ,000 ಫಲಾನುಭವಿಗಳಿದ್ದು ಇದಕ್ಕಾಗಿ ಸರ್ಕಾರ 3.96 ಲಕ್ಷ 
ರೂ.ಗಳನ್ನು ವೆಚ್ಚ ಮಾಡಿದೆ. 


ಕೋಷ್ಟಕ 16.9 : ವಿಶೇಷ ಪೌಷ್ಟಿಕ ಆಹಾರ ಕಾರ್ಯಕ್ರಮದಲ್ಲಿ 1992-93 ಮತ್ತು 1993-94ನೇ ಸಾಲಿನ 
ಫಲಾನುಭವಿಗಳ ವಿವರ ಮತ್ತು ಆದ ವೆಚ್ಚ ವಿವರ : 


ತಾಕಾ: ಉ)ಅ್ಣಾಾಯದು ರದು ಾ ಅ ಅ ಯ ಸರೆ __ಂಅಂಅ್ಲ್ಲಿ್ಲಿ__ 
ತಾಲೂಕಿನ ಹೆಸರು 1992-93 1993-94 


(೫. 


1. ಧಾರವಾಡ ನಗರ 7,344 3,57,315 7354 745.439 
2. ಧಾರವಾಡ ಗ್ರಾಮಾಂತರ 10,205 5,00,690 11,367 6,57,453 
3. ಗದಗ 20,210 11,79,798 12,544 11,60,062 
4. ಹಾನಗಲ್‌ 8,985 3,80,939 8,923 4,97,556 
5. ಹಿರೇಕೆರೂರ್‌ 16,608 8,89,422 14,354 9,27,289 
6. ಹುಬ್ಬಳ್ಳಿ 8,949 4,42,122 9,554 5,06,083 
7. ಕಲಘಟಗಿ 4,422 1,92,784 4713 229442 
8. ಮುಂಡರಗಿ 7,559 4,78,735 7243 441,974 
9. ರಾಣೆಬೆನ್ನೂರು 21,214 11,45,882 21,336 11,33,465 
10. ರೋಣ 16,718 8,77,767 16,460 8,36,415 
11. ಸವಣೂರು 4,968 5,86,019 10,944 6,96,262 
12. ಶಿಗ್ಗಾಂವಿ 10,396 11,16,444 11,587 4,84,997 
13. ಶಿರಹಟ್ಟಿ 12,403 "8,30,719 12,845 6,92,773 


ಉಳಿದ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ಕಾರ್ಯಾಚರಣೆಗೆ ಬಂದಿಲ್ಲ) 


ಸಮಗ್ರ ಬಾಲವಿಕಾಸ ಯೋಜನೆ : ಈ ಯೋಜನೆಯಡಿಯಲ್ಲಿ ಪೋಷಕಾಂಶದ ಕೊರತೆ ಇರುವ 0-6 ವರ್ಷದೊಳಗಿನ 
ಮಕ್ಕಳಿಗೂ, ಗರ್ಭಿಣಿಯರಿಗೂ ಮತ್ತು ಬಾಣಂತಿಯರಿಗೂ ವಿಶೇಷ ಪೌಷ್ಟಿಕ ಆಹಾರವನ್ನು ಅಂಗನವಾಡಿಗಳ ಮೂಲಕ ಎವರಣೆ 
ಮಾಡಲಾಗುವುದು. ಮತ್ತು ಮೂರರಿಂದ ಆರು ವರ್ಷ ವಯೋಮಿತಿ ಇರುವ ಮಕ್ಕಳಿಗೆ ಅನೌಪಚಾರಿಕವಾದ ಉಚಿತ ಶಿಕ್ಷಣವನ್ನು 
ನೀಡಲಾಗುವುದು. ಈ ಯೋಜನೆಯಡಿಯಲ್ಲಿ ಧಾರವಾಡ ಗ್ರಾಮಾಂತರದಲ್ಲಿ 1976-77ರಲ್ಲಿ 88 ಗ್ರಾಮಗಳಲ್ಲಿ ಪ್ರಾರಂಭಗೊಂಡು 
ಮಕ್ಕಳು ಮತ್ತು ಸ್ತ್ರೀಯರಿಗೆ ಅಂಗನವಾಡಿ ಮೂಲಕ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಲಾಗಿತ್ತು. ಅನಂತರ 1982-83ನೇ 
ಸಾಲಿನಲ್ಲಿ ಗದಗ ತಾಲೂಕಿನಲ್ಲಿ 101 ಅಂಗನನಾಡಿಗಳೂ, ಹಾನಗಲ್‌ ತಾಲೂಕಿನಲ್ಲಿ 130 ಅಂಗನವಾಡಿಗಳೂ, ಹಿರೇಕೆರೂರ್‌ 
ತಾಲೂಕಿನಲ್ಲಿ 116 ಅಂಗನವಾಡಿಗಳೂ, ರಾಣೆಬೆನ್ನೂರು ತಾಲೂಕಿನಲ್ಲಿ 145 ಅಂಗನವಾಡಿಗಳೂ ಮತ್ತು ಶಿರಹಟ್ಟಿ ತಾಲೂಕಿನಲ್ಲಿ 
88 ಅಂಗನವಾಡಿಗಳ ಮೂಲಕ ಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಲಾಗಿತ್ತು. 1983-84ನೇ ಸಾಲಿನಲ್ಲಿ ಮುಂಡರಗಿ ತಾಲೂಕಿನಲ್ಲಿ 
52 ಅಂಗನವಾಡಿಗಳೂ, 85-86ನೇ ಸಾಲಿನಲ್ಲಿ ರೋಣ ತಾಲೂಕಿನಲ್ಲಿ 85 ಅಂಗನವಾಡಿಗಳು, ಹುಬ್ಬಳ್ಳಿಯಲ್ಲಿ 36 ಅಂಗನವಾಡಿಗಳು, 
89-90ನೇ ಸಾಲಿನಲ್ಲಿ ಸವಣೂರಲ್ಲಿ 25 ಅಂಗನವಾಡಿಗಳು, ಶಿಗ್ಗಾಂವಿಯಲ್ಲಿ 61 ಅಂಗನವಾಡಿಗಳೂ, ಧಾರವಾಡ ನಗರದಲ್ಲಿ 100 


ಅಂಗನವಾಡಿಗಳು ಪ್ರಾರಂಭವಾದವು. 


860 ಧಾರವಾಡ ಜಿಲ್ಲೆ 


1991-92, 92-93 ಮತ್ತು 93-94ನೇ ಸಾಲಿನ ಫಲಾನುಭವಿಗಳ ಮತ್ತು ಆದ ವೆಚ್ಚವನ್ನು ಈ ಮುಂದಿನ ಪಟ್ಟಿಯಲ್ಲಿ 


ಸೂಚಿಸಿದೆ. | 
ವರ್ಷ ಫಲಾನುಭವಿಗಳು ಖರ್ಚು (ಲಕ್ಷ ರೂ.ಗಳಲ್ಲಿ 
1991-92 ತೆ 455 572 | 
1992-93 313 3.12 
1993-94 659 6.58 


ಅಂಗನವಾಡಿ ಇರುವ ಗ್ರಾಮಗಳಲ್ಲಿ ಆಯ್ಕೆ ಮಾಡಲಾದ ಮಕ್ಕಳು ಮತ್ತು ಸ್ತ್ರೀಯರಿಗೆ ಅಂಗನವಾಡಿ ಮೂಲಕ ಪೂರಕ ಪೌಷ್ಟಿಕ 
ಆಹಾರವನ್ನು ವಿತರಣೆ ಮಾಡಿದ್ದು 1992-93 ಮತ್ತು 1993-94ನೇ ಸಾಲಿನ ಫಲಾನುಭವಿಗಳ ವಿವರ. ಈ ರೀತಿ ಇದೆ. 


ಫಲಾನುಭವಿಗಳು 1991-92 1992-93 1993-94 
6 ತಿಂಗಳಿಂದ 2 ವರ್ಷದ ಮಕ್ಕಳು 52,378 52,954 59,022 
3 ವರ್ಷದಿಂದ 6 ವರ್ಷದ ಮಕ್ಕಳು 63,336 66,901 65,151 
ಗರ್ಭಿಣಿಯರು 8,654 9819 10,689 
ಬಾಣಂತಿಯರು 8,422 9,911 10,900 


SEES ES 


ನಿರ್ಗತಿಕ, ತಬ್ಬಲಿ ಮಕ್ಕಳ ರಕ್ಷಣೆ : ಭಾರತ ಸರ್ಕಾರದ ಯೋಜನೆಯ ಮೇರಗೆ 5 ವರ್ಷದಿಂದ 12 ವರ್ಷದೊಳಗಿನ 
ನಿರ್ಗತಿಕ ಮತ್ತು ತಬ್ಬಲಿ ಮಕ್ಕಳಿಗೆ ರಕ್ಷಣೆ, ಶಿಕ್ಷಣ ಮತ್ತು ಪುನರ್ವಸತಿಯನ್ನು ನೀಡುವ ಸ್ವಯಂ ಸೇವಾ ಸಂಸ್ಥೆಗಳಿಗೆ ತಗಲುವ 
ವೆಚ್ಚದ ಶೇ.45 ರಷ್ಟನ್ನು ಭಾರತ ಸರ್ಕಾರವೂ ಮತ್ತು ಶೇ. 45 ರಷ್ಟನ್ನು ರಾಜ್ಯ ಸರ್ಕಾರವು ಒದಗಿಸುತ್ತದೆ. ಉಳಿದ ಶೇ. 10 ರಷ್ಟು 
ವೆಚ್ಚವನ್ನು ಸಂಸ್ಥೆಯು ಭರಿಸಬೇಕಾಗುವುದು. ಈ ಯೋಜನೆಯು ಜಿಲ್ಲೆಯಲ್ಲಿ 1.4.80ರಂದ ಕೇವಲ ನಾಲ್ಕು ತಾಲೂಕುಗಳಾದ 
ಬ್ಯಾಡಗಿ, ಹಿರೇಕೆರೂರ್‌, ಹಾವೇರಿ ಮತ್ತು ಶಿಗ್ಗಾಂವಿಗಳಲ್ಲಿ ಪ್ರಾರಂಭವಾಯಿತು. ಇದರಿಂದ 218 ಗಂಡು ಮಕ್ಕಳೂ ಮತ್ತು 82 
ಹೆಣ್ಣು ಮಕ್ಕಳು ಸೌಲಭ್ಯ ಪಡೆದಿದ್ದು ಇಲಾಖೆಯು 4.82 ಲಕ್ಷ ರೂಗಳನ್ನು ವೆಚ್ಚ ಮಾಡಿದೆ. 1992-93ನೇ ಸಾಲಿನಲ್ಲಿ ಬ್ಯಾಡಗಿ 
(36/14), ಧಾರವಾಡ (25/-), ಗದಗ (-/25), ಹಾನಗಲ್‌ (50/-), ಹಾವೇರಿ (32/68), ಹಿರೇಕೆರೂರು (100/-), ಹುಬ್ಬಳ್ಳಿ - 
(25/-), ಕಲಘಟಗಿ (25/-), ಕುಂದಗೋಳ (33/17), ಮುಂಡರಗಿ (47/3), ನರಗುಂದ (25/-), ನವಲಗುಂದ (25/-), 
ರಾಣೆಬೆನ್ನೂರು (-/25), ರೋಣ (25/-), ಸವಣೂರು (12/38), ಶಿಗ್ಗಾಂವಿ (50/-)ಶಿರಹಟ್ಟಿ (50/-) ಮತ್ತು ಧಾರವಾಡ " 
ಗ್ರಾಮಾಂತರ (13/12) ಅಂದರೆ ಒಟ್ಟು 576 ಗಂಡು ಮಕ್ಕಳು ಮತ್ತು 202 ಹೆಣ್ಣು ಮಕ್ಕಳನ್ನು ಘೋಷಿಸಲಾಗಿದೆ. (ಆವರಣದಲ್ಲಿ 
ಕೊಟ್ಟಮೊದಲ ಸಂಖ್ಯೆ ಗಂಡು, ಎರಡನೆಯದು ಹೆಣ್ಣು ಮಕ್ಕಳು)! ಇವರಿಗಾಗಿ ಆದ ಒಟ್ಟು ವೆಚ್ಚ ಕೇಂದ್ರ ಸರ್ಕಾರದಿಂದ 10 ಲಕ್ಷ 
ರೂ; ರಾಜ್ಯ ಸರ್ಕಾರದಿಂದ 5,50,734 ರೂ. 1.4.1992ರಿಂದ ಈ ಯೋಜನೆಯನ್ನು ರಾಜ್ಯಕ್ಕೆ ವರ್ಗಾಯಿಸಿದೆ. 1993-94ನೇ 
ಸಾಲಿನಲ್ಲಿ 576 ಗಂಡು ಮಕ್ಕಳು ಮತ್ತು 202 ಹೆಣ್ಣು ಮಕ್ಕಳು ಈ ಸೌಲಭ್ಯನ್ನು ಪಡೆದಿದ್ದು ಕೇಂದ್ರ ಸರ್ಕಾರವು 13,60,108 
ರೂ.ಗಳನ್ನೂ ಮತ್ತು ರಾಜ್ಯಸರ್ಕಾರವು 4,74,164 ರೂ.ಗಳನ್ನು ವೆಚ್ಚ ಮಾಡಿದೆ. ಈ ವರ್ಷ 22 ಕುಟೀರಗಳು ಅಸ್ತಿತ್ವದಲ್ಲಿದ್ದವು. 


ಗೃಹ ಕಲ್ಯಾಣ : ಈ ಯೋಜನೆಯಡಿಯಲ್ಲಿ ನಗರ ಪ್ರದೇಶಗಳ ದುರ್ಬಲ ವರ್ಗದ ಅಂದರೆ ವಾರ್ಷಿಕ ವರಮಾನ 3,600 
ರೂ.ಗಿಂತ ಕಡಿಮೆ ಇರುವ ಮಹಿಳೆಯರು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಕೈಗೊಳ್ಳಲು ಇಲಾಖೆಯು ನೆರವನ್ನು ನೀಡುತ್ತದೆ. 
ರಾಷ್ಟೀಕೃತ ಬ್ಯಾಂಕುಗಳ ನೀಡುವ ಸಾಲದ ಶೇ. 25 ರಷ್ಟನ್ನು ರಿಯಾಯತಿಯ ರೂಪದಲ್ಲಿ ಮಹಿಳೆಯರು ಆದಾಯ ತರುವ 
ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳುವ ಸಲುವಾಗಿ ಇಲಾಖೆಯಿಂದ ನೀಡಲಾಗುತ್ತದೆ. ಈ ಯೋಜನೆಯು ಜಿಲ್ಲೆಯಲ್ಲಿ 
1976-77ರಲ್ಲಿ ಪ್ರಾರಂಭವಾಗಿ ಇದರಡಿಯಲ್ಲಿ 1988-89ನೇ ಸಾಲಿನಲ್ಲಿ 35 ಮಹಿಳೆಯರಿಗೆ 30,000 ರೂ.ಗಳ 
ಸಹಾಯಧನವನ್ನೂ 1991-92ನೇ ಸಾಲಿನಲ್ಲಿ 160 ಮಹಿಳೆಯರಿಗೆ 2 ಲಕ್ಷ ರೂ. ಧನಸಹಾಯವನ್ನೂ 92-93ನೇ ಸಾಲಿನಲ್ಲಿ 


ಇತರ ಸಮಾಜ ಸೇವಾ ಸೌಲಭ್ಯಗಳು 861 


150 ಮಹಿಳೆಯರಿಗೆ 1,98,400ರೂ. ಧನ ಸಹಾಯವನ್ನೂ 93-94ನೇ ಸಾಲಿನಲ್ಲಿ 105 ಮಹಿಳೆಯರಿಗೆ ತರಬೇತಿ ನೀಡಲಾಗಿದು 
ಇದಕ್ಕಾಗಿ 1,35,600 ರೂ.ಗಳನ್ನು ವೆಚ್ಚ ಮಾಡಲಾಗಿದೆ. 4 


ಉದ್ಮೋಗಸ್ಥ ಮಹಿಳೆಯರಿಗಾಗಿ ಶಿಶುಪಾಲನಾ ಕೇಂದ್ರಗಳು : ಈ ಯೋಜನೆಯಡಿಯಲ್ಲಿ ಇಲಾಖೆಯು ವ್ಯವಸಾಯ | 
ಹಾಗೂ ಇನ್ನಿತರ ವೃತ್ತಿನಿರತ ಮಹಿಳೆಯರ ಮಕ್ಕಳಿಗೆ ಆಶ್ರಯ ನೀಡಲು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಶುಪಾಲನಾ ಕೇಂದ್ರಗಳನ್ನು 
ಪ್ರಾರಂಭಿಸಲು ಧನಸಹಾಯ ನೀಡುತ್ತಿದೆ. ಈ ಯೋಜನೆಯ ಪ್ರಕಾರ ಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆಶ್ರಯ 
ಮತ್ತು ಉತ್ತಮವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟ ಆರೋಗ್ಯಕರ ಬೆಳವಣಿಗೆಗೆ ಸಹಾಯವಾಗುವುದರ ಜೊತೆಗೆ ಶಿಶುಮರಣಗಳನ್ನು 
ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ. 1992-93ನೇ ಸಾಲಿನಲ್ಲಿ 53 ಕೇಂದ್ರಗಳಿದ್ದು ಪ್ರತೀ ಕೇಂದ್ರ 25 ಮಕ್ಕಳೂ ಮಾತ್ರ 
ಹೊಂದಿದ್ದು 1,325 ಮಕ್ಕಳು ಇದರ ಸೌಲಭ್ಯವನ್ನು ಪಡೆದಿದ್ದು ಇಲಾಖೆಯು ಈ ವರ್ಷ 5,54,474 ರೂ.ಗಳನ್ನು ವೆಚ್ಚ ಮಾಡಿದೆ. 
1993-94ನೇ ಸಾಲಿನಲ್ಲಿ 37 ಕೇಂದ್ರಗಳಿದ್ದು 925 ಮಕ್ಕಳು ಇದರ ಸೌಲಭ್ಯವನ್ನು ಪಡೆದಿದ್ದು ಇಲಾಖೆಯು ಇದಕ್ಕಾಗಿ 3,08,148 
ರೂ.ಗಳನ್ನು ವೆಚ್ಚ ಮಾಡಿದೆ. 


ಭೂರಹಿತ ಕೃಷಿ ಕಾರ್ಮಿಕ ಮಹಿಳೆಯರು ಮತ್ತು ಮಹಿಳಾ ಕೈಮಗ್ಗ ನೇಕಾರರು ಹೆರಿಗೆ ಕಾಲದಲ್ಲಿ ವೈದಕೀಯ ನೆರವು 
ಮತ್ತು ಪೌಷ್ಟಿಕ ಆಹಾರದ ಕೊರತೆ ಮುಂತಾದ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಮಹಿಳೆಯರಿಗೆ 
ಸಾಮಾಜಿಕ ಭದ್ರತಾ ಕ್ರಮವಾಗಿ ಕರ್ನಾಟಕ ಸರ್ಕಾರದ ಹೆರಿಗೆ ಭತ್ಯೆ ನೀಡುವ ಯೋಜನೆಯನ್ನು ಮಂಜೂರುಮಾಡಿದೆ. ಈ ವರ್ಗದ 
ಮಹಿಳೆಯರು ಮೊದಲ ಎರಡು ಹೆರಿಗೆಯ ಸಮಯದಲ್ಲಿ 300ರೂ.ಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಪ್ರಾಥಮಿಕ ಆರೋಗ್ಯ 
ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಘಟಕಗಳ ವೈದ್ಯಾಧಿಕಾರಿಗಳು ಹೆರಿಗೆ ಭತ್ಯೆಯನ್ನು ಮಂಜೂರು ಮಾಡುತ್ತಾರೆ. ಈ ಯೋಜನೆ 
ಜಿಲ್ಲೆಯಲ್ಲಿ ಏಪ್ರಿಲ್‌ 1984ರಿಂದ” ಜಾರಿಗೆ ಬಂದಿತು. ಇದು ದಿನಗೂಲಿಯವರು, ಗುತ್ತಿಗೆ ದುಡಿಮೆಯವರು, ಮಹಿಳಾ ಕೈಮಗ್ಗ 
ನೇಕಾರರಿಗೆ, ಅಥವಾ ಕೃಷಿ ಕಾರ್ಮಿಕರಿಗೆ ಅನ್ವಯಿಸುತ್ತದೆ. ಆದರೆ ಅರ್ಜಿದಾರರು ಸತತವಾಗಿ ಮೂರು ವರ್ಷಗಳು ಕರ್ನಾಟಕ 
ರಾಜ್ಯದಲ್ಲಿ ಇದ್ದವರಿರಬೇಕು. ಈ ಭತ್ಯೆ ಮಾಸಿಕ 100 ರೂ.ನಂತೆ ಹೆರಿಗೆ ಪೂರ್ವಾವಧಿ ಹಾಗೂ ಹೆರಿಗೆ ನಂತರ ಕಾಲವನ್ನು 
ಸೇರಿಕೊಂಡು 3 ತಿಂಗಳಿಗೆ, ಎರಡು ಮಕ್ಕಳಿಗೆ ಮಾತ್ರ ಹೆರಿಗೆ ಭತ್ಯೆಯನ್ನು ಮಂಜೂರು ಮಾಡುತ್ತಾರೆ. 1987-88ನೇ ಸಾಲಿನಲ್ಲಿ 
7,490 ಜನ ಇದರ ಸೌಲಭ್ಯವನ್ನು ಪಡೆದು ಇಲಾಖೆಗೆ 22,47,000 ರೂ.ಗಳು ವೆಚ್ಚವಾಗಿದೆ. | 


ಕಳೆದ ಮೂರು ವರ್ಷಗಳ ಫಲಾನುಭವಿಗಳು ಮತ್ತು ವೆಚ್ಚವನ್ನು ಮುಂದಿನ ಪಟ್ಟಿಯಲ್ಲಿ ನಮೂದಿಸಿದೆ. 


ವರ್ಷ ಫಲಾನುಭವಿಗಳು ವೆಚ್ಚ (ರೂಗಳಲ್ಲಿ) 
1991-92 8,204 24,61,200 ಬಡು 
1992-93 7.287... 21,86,100 
1993-94 4,559 13,67,700 


ಶಿಶುಪಾಲನಾ ಕೇಂದ್ರಗಳು : ಈ ಯೋಜನೆಯಡಿಯಲ್ಲಿ ಇಲಾಖೆಯು ವ್ಯವಸಾಯ ಹಾಗೂ ಇನ್ನಿತರ ವೃತ್ತಿ ನಿರತ ಮಹಿಳೆಯರ 
ಮಕ್ಕಳಿಗೆ ಆಶ್ರಯ ನೀಡಲು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಶುಪಾಲನಾ ಕೇಂದ್ರ (ಕ್ರಚಸ್‌'ಗಳನ್ನು ಪ್ರಾರಂಭಿಸಲು ಧನಸಹಾಯ 
ನೀಡುತ್ತದೆ. ಈ ಯೋಜನೆಯ ಪ್ರಕಾರ ಮೂರು ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಆಶ್ರಯ ಮತ್ತು ಉತ್ತಮವಾದ 
ವಾತಾವರಣವನ್ನು ಕಲ್ಪಿಸಿಕೊಟ್ಟು ಆರೋಗ್ಯಕರ ಬೆಳವಣಿಗೆಗೆ ಸಹಾಯವಾಗುವುದರ ಜೊತೆಗೆ ಶಿಶುಮರಣಗಳನ್ನು ತಡೆಯುವುದೇ 


ಇದರ ಮುಖ್ಯ ಉದ್ದೇಶವಾಗಿದೆ. 
1991-92, 92-93 ಮತ್ತು 93-94ನೇ ಸಾಲಿನ ಫಲಾನುಭವಿಗಳ ವಿವರ ಮತ್ತು ಆದ ವೆಚ್ಚವನ್ನು ಈ ಮುಂದಿನ ಪಟ್ಟಿಯಲ್ಲಿ 
ನಮೂದಿಸಿದೆ. 


862 ಧಾರವಾಡ ಜಿಲ್ಲೆ 
SN ES ಡಡ... 
ವರ್ಷ ಕೇಂದ್ರಗಳ ಸಂಖ್ಯೆ ವೆಚ್ಚ ಛೂ. ಗಳಲ್ಲಿ) ಕ್‌ 
1991-92 50 1,49,126 
1992-93 53 1,98,162 


1993-94 37 1,12,406 


ಕಷ್ಟಕರ ಪರಿಸ್ಥಿತಿಯ ಮಕ್ಕಳ ಶಿಕ್ಷಣಕ್ಕೆ ನೆರವು : ಈ ಯೋಜನೆಯಡಿಯಲ್ಲಿ ವಾರ್ಷಿಕ ವರಮಾನ 15,000 ರೂಗಳಿಗೆ 
ಮೀರದಂತೆ ದೇವದಾಸಿಯರು, ವೇಶ್ಯಾವೃಶ್ತಿಯಲ್ಲಿ ತೊಡಗಿರುವವರ ಮತ್ತು ಕನಿಷ್ಟ 7 ವರ್ಷ ಬಂಧನ ಶಿಕ್ಷೆಗೊಳಗಾದಂಥವರ 
ಮಕ್ಕಳಿಗೆ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅನುಕೂಲವಾಗುವಂತೆ ಅಂದರೆ 5 ರಿಂದ 7 ನೇ ತರಗತಿಯವರಿಗೆ 40 
ರೂ.ನಂತೆ 10 ತಿಂಗಳೂ, 8 ರಿಂದ 10ನೇ ತರಗತಿಯವವರೆಗೆ 75 ರೂ.ನಂತೆ. 10 ತಿಂಗಳೂ, ಪೋಸ್ಟ್‌ ಮಟ್ರಿಕ್ಕುಲೇಶನ್‌ 
ಮಟ್ಟದವರೆಗೆ 125 ರೂ.ನಂತೆ 10 ತಿಂಗಳೂ, ವಿದ್ಯಾರ್ಥಿವೇತನವನ್ನು ನೀಡಲಾಗುವುದು. ಮದ್ಯಪಾನ ವ್ಯಸನಿಗಳು ಮತ್ತು ಮಾದಕ 
ವಸ್ತು ಸೇವನೆಗೆ ಒಳಪಟ್ಟವರು, ದುಶ್ಚಟಕ್ಕೆ ಬಲಿಯಾಗಿರುವವರ ಮಕ್ಕಳಿಗೂ ಈ ಯೋಜನೆಯ ಸೌಲಭ್ಯವನ್ನು ವಿಸ್ತರಿಸಲು ಸರ್ಕಾರವು 
92-93ನೇ ಸಾಲಿನಲ್ಲಿ ನಿರ್ಣಯಿಸಿತು. ಜಿಲ್ಲೆಯಲ್ಲಿ ಇದನ್ನು 93-94ರಿಂದ ಅನುಷ್ಠಾನಗೊಳಿಸಲಾಯಿತು. 1993-94ನೇ ಸಾಲಿನಲ್ಲಿ 
41 ಮಕ್ಕಳು ಈ ಸೌಲಭ್ಯವನ್ನು ಪಡೆದಿದ್ದು ಇಲಾಖೆಯು ಈ ವರ್ಷ 22,150 ರೂ.ಗಳನ್ನು ವೆಚ್ಚ ಮಾಡಿದೆ. 


ಗ್ರಾಮೀಣ ವಿದ್ಯಾರ್ಥಿನಿಯರಿಗೆ ಹಾಜರಾತಿ ವೇತನ: ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸರ್ಕಾರದಿಂದ 
ಮಂಜೂರತಿ ದೊರೆತಿದ್ದು, ಈ ಯೋಜನೆಯಡಿಯಲ್ಲಿ ಕನಿಷ್ಠ ಶೇಕಡ 80ಹಾಜರಾತಿ ಪಡೆದು ಉತ್ತೀರ್ಣರಾದ 5ನೇ ತರಗತಿಯಿಂದ 
7 ನೇ ತರಗತಿಯಲ್ಲಿ ಓದುವ ಹೆಣ್ಣುಮಕ್ಕಳಿಗೆ ತಿಂಗಳಿಗೆ 25 ರೂ.ಗಳೂ, 8 ನೇ ತರಗತಿಯಿಂದ ' 10ನೇ ತರಗತಿಯಲ್ಲಿ ಓದುವ 
ಮಕ್ಕಳಿಗೆ ತಿಂಗಳಿಗೆ 50 ರೂ.ಗಳಂತೆ ವರ್ಷದಲ್ಲಿ 10 ತಿಂಗಳ ವಿದ್ಯಾರ್ಥಿವೇತನವನ್ನು ನೀಡಲಾಗುವುದು. ಈ ಯೋಜನೆಯಲ್ಲಿ 
ಸೌಲಭ್ಯ ಪಡೆಯುವ ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ವರಮಾನ 10 ಸಾವಿರ ರೂಗಳಿಗೆ ಮೀರಬಾರದು. 1993-94ನೇ 
ಸಾಲಿನ ಡಿಸೆಂಬರ್‌ 93ರ ಅಂತ್ಯದೊಳಗೆ 5 ನೇ ತರಗತಿಯ 230 ಮಕ್ಕಳು ಇದರ ಸೌಲಭ್ಯವನ್ನು ಪಡೆದು, ಇದಕ್ಕಾಗಿ 5,750 
ರೂ.ಗಳೂ, 8 ನೇ ತರಗತಿಯಿಂದ 10ನೇ ತರಗತಿಯವರೆವಿಗೆ 180 ಹೆಣ್ಣು ಮಕ್ಕಳು ಈ ಸೌಲಭ್ಯವನ್ನು ಪಡೆದು, ಇದಕ್ಕಾಗಿ 
9,000 ರೂ.ಗಳು ಖರ್ಚಾಗಿದೆ. 


ವಿಧವಾ ವೇತನ ಯೋಜನೆ : 18 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಹಾಗೂ ಕುಟುಂಬದ ವಾರ್ಷಿಕ ಆದಾಯ 1500 
ರೂ.ಗಳ ಕಡಿಮೆಯಿರುವ ನಿರ್ಗತಿಕ ಎಧವೆಯರಿಗೆ ಸಾಮಾಜಿಕ ಭದ್ರತಾ ಕ್ರಮವಾಗಿ 50 ರೂ.ಗಳ ಮಾಸಾಶನ ನೀಡಲಾಗುವುದು. 
ಈ ಯೋಜನೆಯಲ್ಲಿ ಆಯಾ ತಾಲೂಕಿನ ತಹಸೀಲ್ದಾರರು ಕಾರ್ಯಗತಗೊಳಿಸುತ್ತಾರೆ. ಜಿಲ್ಲೆಯಲ್ಲಿ 178 ನಿರ್ಗತಿಕ ವಿಧವೆಯರು 
ಇದರ ಸೌಲಭ್ಯ ಪಡೆದು, ಇದಕ್ಕಾಗಿ ವಾರ್ಷಿಕ 8,900 ರೂ.ಗಳು ವೆಚ್ಚವಾಗಿದೆ. 


ಚಿಂದಿ ಆಯುವ ಮತ್ತು ಬೀದಿ ಮಕ್ಕಳ ಯೋಜನೆ : ರಾಜ್ಯ ಸರ್ಕಾರವು ಚಿಂದಿ ಆಯುವ ಮಕ್ಕಳು ಹಾಗೂ ಬೀದಿ 
ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ತಂಗಲು ಅನುಕೂಲವಾಗುವಂತೆ ತಂಗುದಾಣಗಳನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡಿದೆ. 
ಈ ತಂಗುದಾಣಗಳಲ್ಲಿ 6 ವರ್ಷದಿಂದ 14 ವರ್ಷದ ಬೀದಿ ಪಾಲಾದ ಮಕ್ಕಳಿಗೆ ಹಾಗೂ ಚಿಂದಿ ಆಯುವ ಮಕ್ಕಳಿಗೆ ರಾತ್ರಿ 
ವೇಳೆಯಲ್ಲಿ ವಿಶ್ರಮಿಸಲು ಅವಕಾಶ ಕಲ್ಪಿಸುವುದರೊಂದಿಗೆ ಅವರಿಗೆ ವೈದ್ಯಕೀಯ ತಪಾಸಣೆ, ಅನೌಪಚಾರಿಕ ಶಿಕ್ಷಣ ಮತ್ತು ಮನರಂಜನಾ 
ಕಾರ್ಯಕ್ರಮಗಳನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಯೊಜನೆಯನ್ನು ಸ್ವಯಂಸೇವಾ ಸಂಸ್ಥೆಗಳ ಮೂಲಕ 
ಕಾರ್ಯಗತಗೊಳಿಸಲಾಗುವುದು. ಕೈಗೆತ್ತಿಕೊಳ್ಳುವ ಸ್ವಯಂಸೇವಾ ಸಂಸ್ಥೆಗೆ, ಯೋಜನಾ ವೆಚ್ಚದ ಶೇ. 90 ಭಾಗವನ್ನು ಸರ್ಕಾರವು 
ಅನುದಾನವಾಗಿ ನೀಡುತ್ತದೆ. ಉಳಿದ 10 ಭಾಗವನ್ನು ಸ್ವಯಂಸೇವಾ ಸಂಸ್ಥೆಯೇ ಭರಿಸಬೇಕಾಗುತ್ತದೆ. 1974ರಲ್ಲಿ ಪ್ರಾರಂಭವಾದ . 
"ಇನ್ನರ್‌ ವೀಲ್‌' ಸಂಸ್ಥೆಯು ಮೊದಲ ಬಾರಿಗೆ ಇಂತಹ ಮಕ್ಕಳನ್ನು ಪತ್ತೆಹೆಚ್ಚಿ ಅವರ ಅಭಿರುಚಿಗೆ ಅನುಕೂಲವಾದ ಉದ್ಯೋಗಗಳನ್ನು 
ಮಾಡಲು, ಧನಸಹಾಯ ನೀಡುತ್ತಿದೆ. ಆದರೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಅನುದಾನವನ್ನು ಪಡೆದಿಲ್ಲ 


ಇತರ ಸಮಾಜ ಸೇವಾ ಸೌಲಭ್ಯಗಳು 863 


ಬಾಲಮಂದಿರಗಳು : ನ್ಯಾಯಾಲಯದ ಮತ್ತು ಬಾಲನ್ಯಾಯ ಮಂಡಳಿಯಿಂದ ಕಳುಹಿಸಲ್ಪಟ್ಟ ಮಕ್ಕಳನ್ನು ಅವರಿಗೆ ಮುಂಬರುವ 
ದಿನಗಳಲ್ಲಿ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಬಾಲಮಂದಿರಗಳಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ. ಅವರಿಗೆ 7 ನೇ ತರಗತಿಯವರೆಗೆ 
ಸಂಸ್ಥೆಯಲ್ಲಿ ಶಿಕ್ಷಣವನ್ನು ನೀಡಲಾಗುವುದು. ಇದರ ಜೊತೆಗೆ ಮರಗೆಲಸ, ನೇಯುವುದು, ಬಟ್ಟೆ ಹೊಲಿಯುವುದು ಮುದ್ರಣದ 
ಕೆಲಸ, ಚಪ್ಪಲಿ ತಯಾರಿಸುವುದು ಇವೇ ಮೊದಲಾದ ಕುಶಲಕಲೆಗಳಲ್ಲಿ ವೃತ್ತಿಪರ ತರಬೇತಿಯನ್ನು ಸಹಾ ನೀಡಲಾಗುವುದು 
ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳನ್ನು ಕ್ರಮಬದ್ಧ ತರಗತಿಗಳಿಗೆ ಹಾಜರಾಗುವ ಸಲುವಾಗಿ ಹೊರಗಡೆ. ಶಾಲೆಗೆ Re se: 
ಈ ಯೋಜನೆಯು ಜಿಲ್ಲೆಯಲ್ಲಿ 1984ರಲ್ಲಿ ಪ್ರಾರಂಭವಾಗಿ, ರಾಜ್ಯದಲ್ಲಿ 18 ಬಾಲಮಂದಿರಗಳಿದ್ದು ಇವುಗಳಲ್ಲಿ ಐದು ಬಾಲಕಿಯರ 
ಬಾಲಮಂದಿರಗಳಿವೆ. ಧಾರವಾಡ ಜಿಲ್ಲೆಯಲ್ಲಿ ಬಾಲಕರ ಬಾಲಮಂದಿರವು ಗದಗದಲ್ಲಿ ಮಾತ್ರವಿದ್ವು 1986ರ ಬಾಲನ್ಯಾಯ 
ಕಾಯ್ದೆಯಡಿಯಲ್ಲಿ ಬಾಲಕರನ್ನು ಪುನರ್ವಸತಿಗೊಳಿಸಲಾಗುವುದು ಹಾಗೂ ಕೈಗಾರಿಕಾ ತರಬೇತಿ ನೀಡುವುದು ಈ ಸಂಸೆಯ ಮುಖ 
ಉದ್ದೇಶವಾಗಿದೆ. (ಜಿಲ್ಲೆಯಲ್ಲಿ ಬಾಲಕಿಯರ ಬಾಲಮಂದಿರ ಹುಬ್ಬಳ್ಳಿಯಲ್ಲಿ ಮಾತ್ರವಿದ್ದು! ಕಳೆದ ಮೂರು ವರ್ಷಗಳಲ್ಲಿ 4 
ಯೊಜನೆಯಂತೆ ಸೌಲಭ್ಯ ಪಡೆದವರ ಮತ್ತು ಆ ಬಗ್ಗೆ ಆದ ವೆಚ್ಚವನ್ನು ಈ ಮುಂದಿನ ಪಟ್ಟಿಯಲ್ಲಿ ಸೂಚಿಸಿದೆ. ೯ 


ವರ್ಷ - ಫಲಾನುಭವಿಗಳು ವೆಚ್ಚ 
1991-92 119 4,78,875 
1992-93 76 4,00,228 
1993-94 | 56 3,71,612 


ಅರ್ಹವ್ವಕ್ತಿ ಸಂಸ್ಥೆಗಳು : ಸ್ವಯಂ ಸೇವಾ ಸಂಸ್ಥೆಗಳಿಂದ ನಿರ್ವಹಿಸಲ್ಪಡುತ್ತಿರುವ ಸಂಸ್ಥೆಗಳನ್ನು ಬಾಲನ್ಯಾಯ ಅಧಿನಿಯಮದ 
ಮೇರೆಗೆ ಅರ್ಹವ್ಯಕ್ತಿ ಸಂಸ್ಥೆಗಳೆಂದು ಮನ್ನಣೆ ನೀಡಲಾಗಿದೆ. ಮಕ್ಕಳ ಪೋಷಣೆಗಾಗಿ ಪ್ರತಿ ತಿಂಗಳು 100 ರೂ.ಗಳಂತೆ ಮತ್ತು ಬಟ್ಟೆ, 
ಹಾಸಿಗೆ, ವೈದ್ಯಕೀಯ ನೆರವು, ಶಿಕ್ಷಣ ಮತ್ತು ಮನರಂಜನೆ ಇತ್ಯಾದಿ ವೆಚ್ಚದ ಪೈಕಿ ಶೇಕಡಾ 75 ರಷ್ಟು ವೆಚ್ಚವನ್ನು ಸ್ವಯಂ ಸೇವಾ 
ಸಂಸ್ಥೆಗಳು ಅನುದಾನದ ರೂಪದಲ್ಲಿ ಪಡೆಯುತ್ತವೆ. ರಾಜ್ಯದಲ್ಲಿನ ಹತ್ತು ಅರ್ಹವ್ಯಕ್ತಿ ಸಂಸ್ಥೆಗಳಲ್ಲದೆ ಸರ್ಕಾರವು ಧಾರವಾಡ ಮತ್ತು 
ರಾಣೆಬೆನ್ನೂರು ವೀಕ್ಷಣಾಲಯಗಳಿಗೆ ಹೊಂದಿಕೊಂಡಂತೆ ಎರಡು ಅರ್ಹವ್ಯಕ್ತಿ ಸಂಸ್ಥೆಗಳನ್ನೂ ನಡೆಸುತ್ತಿದೆ. 


ರಾಣೆಬೆನ್ನೂರಿನ ಅರ್ಹವ್ಯಕ್ತಿ ಸಂಸ್ಥೆ 1980ರಲ್ಲಿ ಸ್ಥಾಪನೆಯಾಯಿತು. ಸಮಾಜದಲ್ಲಿನ ಅನಾಥ, ನಿರ್ಗತಿಕ, ಅಪರಾಧಿ 
ಮನೋಭಾವನೆವುಳ್ಳ ಹಾಗೂ ಪೋಷಕರ ಹಿಡಿತಕ್ಕೆ ಬಾರದ ಮಕ್ಕಳನ್ನು ಗುರ್ತಿಸಿ, ಅವರಿಗೆ ಊಟ, ವಸತಿ ಹಾಗೂ ವಿದ್ಯಾಭ್ಯಾಸಗಳನ್ನು 
ಒದಗಿಸಿ, ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನಗಳ ಮೂಲಕ ಅವರಲ್ಲಿರುವ ಕೀಳರಿಮೆಯನ್ನು ಕಡಿಮೆ ಮಾಡಿ ಸಮಾಜದಲ್ಲಿ 
ಒಳ್ಳೆಯ ನಾಗರೀಕನಾಗಿ ರೂಪುಗೊಳ್ಳುವಂತೆ ಪ್ರಯತ್ನ ಮಾಡುವುದೇ ಈ ಸಂಸ್ಥೆಯ ಉದ್ದೇಶ. ಒಟ್ಟಿನಲ್ಲಿ ಈ ಸಂಸ್ಥೆಯು ಸಮಾಜದಲ್ಲಿ 
ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದೆ. 

ಅಂಗನವಾಡಿ ತರಬೇತಿ ಕೇಂದ್ರ : ಅಂಗನವಾಡಿ ಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸುವ ಕಾರ್ಯಕರ್ತೆಯರಿಗೆ ಹಾಗೂ 
ಸಹಾಯಕಿಯರಿಗೆ ತರಬೇತಿ ನೀಡುವ ಸಲುವಾಗಿ ಧಾರವಾಡದಲ್ಲಿ 1989-90ನೇ ಸಾಲಿನಿಂದ ಅಂಗನವಾಡಿ ತರಬೇತಿ ಕೇಂದ್ರವು 
ಕಾರ್ಯ ನಿರ್ವಹಿಸುತ್ತಿದೆ. ಈ ತರಬೇತಿ ಕೇಂದ್ರವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರು ತಿಂಗಳ ತರಬೇತಿ ಹಾಗೂ 
ಪುನಣ್ಣೇತನ ತರಬೇತಿ ನೀಡುವ ಕಾರ್ಯಕ್ರಮಗಳನ್ನು ಮತ್ತು ಸಹಾಯಕರಿಗೆ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಅಂಗನವಾಡಿ 
ಕಾರ್ಯಕರ್ತೆಯರಿಗೆ ತರಬೇತಿ ಪಡೆಯುವ ಕಾಲದಲ್ಲಿ ತಿಂಗಳಿಗೆ 75 ರೂ. ಸ್ಟೈಪೆಂಡ್‌ ನೀಡಲಾಗುತ್ತಿದೆ. ಸಾಮಾನ್ಯವಾಗಿ ಒಂದು 
ತರಬೇತಿ ಕಾರ್ಯಕ್ರಮದಲ್ಲಿ 50 ಜನರಿಗೆ ಅವಕಾಶವಿರುತ್ತದೆ. ಅಂಗನವಾಡಿ ತರಬೇತಿ ಕೇಂದ್ರದಲ್ಲಿ ಆರಂಭದ ವರ್ಷದಲ್ಲಿ 320 
ಕಾರ್ಯಕರ್ತೆಯರು ತರಬೇತಿಯನ್ನು ಪಡೆದಿದ್ದು ಇದಕ್ಕಾಗಿ 2,49,121 ರೂ. ವೆಚ್ಚ ಮಾಡಲಾಗಿದೆ. ಜಿಲ್ಲೆಯಲ್ಲಿನ ತಾಲೂಕುವಾರು 
ಅಂಗನವಾಡಿ ಕೇಂದ್ರಗಳೆಂದರೆ, ಧಾರವಾಡ 150, ಗದಗ 253, ಹಾನಗಲ್‌ 130, ಹಿರೇಕೆರೂರ್‌ 162, ಹುಬ್ಬಳ್ಳಿ 206, ಕಲಘಟಗಿ 
59, ಮುಂಡರಗಿ 91, ರಾಣೆಬೆನ್ನೂರು 217, ರೋಣ 194, ಸವಣೂರು 125, ಶಿಗ್ಗಾಂವಿ 146 ಮತ್ತು ಶಿರಹಟ್ಟಿ 139 ಎಂದು 


ತಿಳಿದು ಬಂದಿದೆ. 


864 ಧಾರವಾಡ ಜಿಲ್ಲೆ 


1992-93ನೇ ಸಾಲಿನಲ್ಲಿ 187ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರು ತಿಂಗಳ ತರಬೇತಿಯನ್ನು ನೀಡಲಾಗಿದ್ದು ಇದಕ್ಕಾಗಿ 
85,664 ರೂ. ವೆಚ್ಚ ಮಾಡಿದ್ದು 1993-94ನೇ ಸಾಲಿನಲ್ಲಿ 378 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರು ತಿಂಗಳ 
ತರಬೇತಿಯನ್ನೂ 215 ಅಂಗನವಾಡಿ ಕಾರ್ಯಕರ್ತೆಯರಿಗೆ 20 ದಿನಗಳ ಪುನಚ್ಛೇತನ ತರಬೇತಿಯನ್ನೂ ನೀಡಲಾಗಿದ್ದು ಇದಕ್ಕಾಗಿ 
ಆದ ಒಟ್ಟು ಖರ್ಚು 2,91,929 ರೂಗಳಾಗಿರುತ್ತದೆ. 


ಗಜೇಂದ್ರಗಡದಲ್ಲಿ 1985ರಿಂದ ಅಂಗನವಾಡಿ ತರಬೇತಿ ಕೇಂದ್ರ ಕಾಯ ಇರ್ವಹಿಸುತ್ತಿದೆ. ಈ ತರಬೇತಿ ಕೇಂದ್ರವು ಮೇಲಿನಂತೆ 
ಅಂಗನವಾಡಿ ಕಾರ್ಯಕರ್ತೆಯರಿಗೆ ತರಬೇತಿ ಹಾಗೂ ಪುನಷ್ನೇತನ ತರಬೇತಿ ನೀಡುವ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. 
1991-92ನೇ ಸಾಲಿನಲ್ಲಿ 209 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರು ತಿಂಗಳ ತರಬೇತಿಯನ್ನು ನೀಡಲಾಗಿದ್ದು ಇದಕ್ಕಾಗಿ 
2,99,862 ರೂ. ವೆಚ್ಚವಾಗಿದ್ದು 1992-93ನೇ ಸಾಲಿನಲ್ಲಿ 176 ಕಾರ್ಯಕರ್ತೆಯರಿಗೆ ಮೂರು ತಿಂಗಳ ತರಬೇತಿ ನೀಡಲಾಗಿದ್ದು 
ಇದಕ್ಕಾಗಿ 2,25,533 ರೂ. ವೆಚ್ಚವಾಗಿದ್ದು, 1993-94ನೇ ಸಾಲಿನಲ್ಲಿ 231 ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು ಇದಕ್ಕಾಗಿ 
3,65,936 ರೂ. ವೆಚ್ಚ ಮಾಡಲಾಗಿದೆ. | 


ವೃತ್ತಿ ತರಬೇತಿ | ಕುಟುಂಬದ ವಾರ್ಷಿಕ ವರಮಾನ 2,400 ರೂ.ಗಳಿಗಿಂತ ಕಡಿಮೆ ಇರುವ ಮಹಿಳೆಯರು ಹೊರಗೆ 
ತರಬೇತಿ, ಬೆರಳಚ್ಚು ತರಬೇತಿ, ಕಸೂತಿ ಮುಂತಾದ ಕಸುಬುಗಳಲ್ಲಿ ತರಬೇತಿ ಪಡೆಯಲು ಇಲಾಖೆಯು ಸಹಾಯಧನವು ನೀಡುತ್ತದೆ. 
1989-90ನೇ ಸಾಲಿನಲ್ಲಿ 22 ಮಹಿಳೆಯರೂ 1990-91ನೇ ಸಾಲಿನಲ್ಲಿ 17 ಮಹಿಳೆಯರು ಇದರ ಸೌಲಭ್ಯ ಪಡೆದಿದ್ದು ಈ 
ಎರಡು ವರ್ಷಗಳಲ್ಲಿ ಕ್ರಮವಾಗಿ 4,736 ರೂ. ಮತ್ತು 3,902 ರೂ.ಗಳನ್ನು ಸಹಾಯ ಧನವನ್ನಾಗಿ ನೀಡಿದೆ. ಮಹಿಳೆಯರಿಗೆ 
ಪೌಷ್ಟಿಕ ಆಹಾರ, ಮಕ್ಕಳ ಪಾಲನೆ, ಸಣ್ಣ ಉಳಿತಾಯ, ಪರಿಸರ ರಕ್ಷಣೆ, ಅನಕ್ಷರತಾ ನಿವಾರಣೆ, ಕುಟುಂಬ ಕಲ್ಯಾಣ ಇವೇ ಮುಂತಾದ 
ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಲು 1990-91 ಮತ್ತು 92-93ರಲ್ಲಿ ಧಾರವಾಡ, ಗದಗ, ಹಾನಗಲ್‌, ಹುಬ್ಬಳ್ಳಿ, 
ರಾಣೆಬೆನ್ನೂರು, ರೋಣ, ಶಿಗ್ಗಾಂವಿ ಮತ್ತು ಶಿರಹಟ್ಟಿ ಅಂಗನವಾಡಿ ಕೇಂದ್ರಗಳಲ್ಲಿ ಶಿಬಿರಗಳನ್ನೇರ್ಪಡಿಸಿದ್ದು ಈ ಎರಡು ವರ್ಷಗಳಲ್ಲಿ 
2,501 ಮತ್ತು 2,349 ಮಹಿಳೆಯರು ಇದರ ಸೌಲಭ್ಯವನ್ನು ಪಡೆದಿರುತ್ತಾರೆ. 


ದೇವದಾಸಿಯರ ಪುನರ್ವಸತಿ ಕಾರ್ಯಕ್ರಮ : ದೇವದಾಸಿ ಮಹಿಳೆಯರ ಪುನರ್ವಸತಿಗಾಗಿ ಯೋಜನೆಯನ್ನು ಪ್ರಾ.ಎ.ಸಲು 
ಸರ್ಕಾರ ಅನುಮತಿ ನೀಡಿದೆ. ವಿವಿಧ ವೃತ್ತಿಗಳಲ್ಲಿ ತರಬೇತಿ ನೀಡಿ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವಂತೆ ಮಾಡುವುದೇ 
ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆಯಾದರೂ ನೋಂದಾಯಿಸಲ್ಪಟ್ಟ ಸ್ವಯಂಸೇವಾ ಸಂಸ್ಥೆಗಳಿಗೆ ತರಬೇತಿ ಹಾಗೂ 
ಉತ್ಪಾದನಾ ಘಟಕಗಳನ್ನು ಪ್ರಾರಂಭಿಸಲು ಗರಿಷ್ಠ ಒಂದು ಲಕ್ಷ ರೂಪಾಯಿಗಳ ಧನಸಹಾಯ ನೀಡಲಾಗುವುದು. ಇದಲ್ಲದೆ ವೈದ್ಯಕೀಯ 
ತಪಾಸಣಾ ಶಿಬಿರಗಳನ್ನು ನಡೆಸಲು ಹಾಗೂ ಸಾಕ್ಷರರನ್ನಾಗಿ ಮಾಡಲು ಮತ್ತು ಕೆಟ್ಟ ಪದ್ಧತಿಗಳ ಬಗ್ಗೆ ತಿಳುವಳಿಕೆ ಮೂಡಿಸಲು 
“ಜಾಗೃತಿ ಶಿಬಿರ' (ಅವೇರ್‌ನೆಸ್‌ ಕ್ಯಾಂಪ್‌) ನಡೆಸಲು ಸಹಾಯ ನೀಡಲಾಗುವುದು. 


ನಿಗಮವು ಪ್ರಥಮಬಾರಿಗೆ, ಜಿಲ್ಲೆಯಲ್ಲಿ ದೇವದಾಸಿಯರ ಪುನರ್‌ವಸತಿಗಾಗಿ ಯೋಜನೆಯೊಂದನ್ನು ಹಮ್ಮಿಕ್ಕೊಂಡು, ಸ್ವಯಂ 
ಉದ್ಯೋಗ ಕೈಕೊಳ್ಳಲು ಅನುಕೂಲವಾಗುವ ರೀತಿಯಲ್ಲಿ ಉದ್ಯೋಗಕ್ಕೆ ಅನುಗುಣವಾಗಿ 250 ದೇವದಾಸಿ ಮಹಿಳೆಯರಿಗೆ ತರಬೇತಿ 
ನೀಡುವ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಕೈಮಗ್ಗದ ಬಟ್ಟೆ, ಉಣ್ಣೆ ನೇಯ್ಗೆ ಚರ್ಮ ಕೈಗಾರಿಕೆ, ರೇಷ್ಮೆ ನೂಲು ತೆಗೆಯುವುದು : 
ಇವುಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ 600 ದೇವದಾಸಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಕೊಳ್ಳಲು ಯೋಜನೆ 
ಹಮಿಕ್ಕೊಳ್ಳಲಾಗಿದ್ದು ಇದಕ್ಕಾಗಿ ಸುಮಾರು ಒಂದು ಕೋಟಿ ರೂ.ಗಳನ್ನು ಕಾದಿರಿಸಿಲಾಗಿದೆ. ಇದರಲ್ಲಿ 60ಲಕ್ಷ ರೂ.ಗಳನ್ನು ನಿಗಮವು 
ಸಹಾಯಧನವನ್ನಾಗಿ ನೀಡುತ್ತದೆ. ಉಳಿದ 40 ಲಕ್ಷ ರೂಗಳನ್ನು ಬ್ಯಾಂಕುಗಳಿಂದ ಸಾಲರೂಪದಲ್ಲಿ ನೀಡಲಾಗುತ್ತದೆ. 


ವಿಶೇಷ ಘಟಕ ಯೋಜನೆ : ಆಯ - ವ್ಯಯದ ಸುಮಾರು ಶೇ. 20ರಷ್ಟು ಹಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ 
ಜನರಿಗಾಗಿ ಖರ್ಚು ಮಾಡಲಾಗುತ್ತದೆ. ಕಾರಣಾಂತರಗಳಿಂದ ಈ ಹಣ ವೆಚ್ಚ ಮಾಡಲು ಸಾಧ್ಯವಾಗದೆ ಇರುವುದನ್ನು ಮನಗಂಡು 
ಸರ್ಕಾರವು ಈ ಹಣವನ್ನು ಕೇಂದ್ರೀಕರಿಸಿ ಉತ್ತಮ ರೀತಿಯಿಂದ ಖರ್ಚು ಆಗುವ ಇಲಾಖೆಗಳಿಗೆ ನೀಡಿರುತ್ತದೆ. ಇಲಾಖೆಗಳು ಈ 
ಹಣದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನರ ಉಪಯೋಗಕ್ಕಾಗಿ ಖರ್ಚುಮಾಡುವ ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದೆ. 


ಇತರ ಸಮಾಜ ಸೇವಾ ಸೌಲಭ್ಯಗಳು 865 


ತ ಈ ಕಮದ ಏಕೀಕರಿಸಿದ 123 ಲಕ್ಷ ರೂ.ಗಳನ್ನು ಧಾರವಾಡ ಜಿಲ್ಲೆಯ ನೀರು ಸರಬರಾಜು, ಗ್ರಾಮೀಣ ಗೃಹ ನಿರ್ಮಾಣ, 
ಪಿಕ » ತೋಟಗಾರಿಕೆ, ಕೃಷಿ ಮತ್ತು ಭೂಸಾರ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳು ಸಂಬಂಧಪಟ್ಟ ಇಲಾಖೆಗಳಿಗೆ 

ನೀಡಲಾಗಿತ್ತು. ಈ ಹಣದಿಂದ ಸುಮಾರು 5,000 ಫಲಾನುಭವಿಗಳಿಗೆ ಲಾಭ ದೊರಕಿಸುವ ಗುರಿ ಹೊಂದಲಾಗಿತು. 1990-91ನೇ 

ಸಾಲಿನಲ್ಲಿ 144 ಲಕ್ಷ ರೂ.ಗಳನ್ನು ಖರ್ಚು ಮಾಡಿ 4,597 ಜನರಿಗೆ ಇದರ ಪ್ರಯೋಜನ ಹೊರಲಿಸೊಡರಾಹುತು; 


ಇದೇ ರೀತಿ ಕೇಂದ್ರೀಕರಿಸದೇ ಇದ್ದ ವಿಶೇಷ ಘಟಕ ಯೋಜನೆಯ 60 ಲಕ್ಷ ರೂ.ಗಳನ್ನು ತೋಟಗಾರಿಕೆ, ಪಶುಸಂಗೋಪನೆ 
ಅರಣ್ಯ, ರೇಷ್ಮೆ, ಗ್ರಾಮೀಣ ಕೈಗಾರಿಕೆ, ಸಹಕಾರ, ಮೀನುಗಾರಿಕೆ ಇಲಾಖೆಗಳಿಗೆ ನೀಡಲಾಗಿದೆ. ಅಲ್ಲದೆ ಸಮಾಜ ಕಲ್ಯಾಣ ಹ 
ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ಲಿಡ್‌ಕರ್‌; ಇಲಾಖೆಗಳಿಗೆ ಕೊಟ್ಟಿದೆ. ಈ ಹಣದಿಂದ 
2,971 ಜನರು ಸೌಲಭ್ಯ ಪಡೆದಿರುತ್ತಾರೆ. 


ಟೈಸೆಂ' ಯೋಜನೆ : ಗ್ರಾಮೀಣ ಯುವಕ ಹಾಗೂ ಯುವತಿಯರಿಗೆ ಸ್ವಯಂ ಉದ್ಯೋಗಕ್ಕಾಗಿ ತರಬೇತಿ ನೀಡಲು ಈ 
ಯೋಜನೆ ರೂಪಿಸಿದೆ. ಐ.ಆರ್‌.ಡಿ.ಪಿ. (ಇಂಟೆಗ್ರೇಟೆಡ್‌ ರೂರಲ್‌ ಡೆವಲಪ್‌ಮೆಂಟ್‌ ಪ್ರೋಗ್ರಾಂ) ಯೋಜನೆಯ. ಅಂಗವಾದ ಈ 
ಯೋಜನೆಯ ಮುಖ್ಯ ಉದ್ದೇಶವು ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 18 ರಿಂದ 35 ವರ್ಷದ 
ವಯೋಮಿತಿಯೊಳಗಿರುವ ವವಧ ಕಸಬುಗಳಲ್ಲಿ ಮತ್ತು ತಾಂತ್ರಿಕ ಜ್ಞಾನದಲ್ಲಿ ತರಬೇತಿ ನೀಡಿ, ತರಬೇತಿ ಪಡೆದ ಯುವಕ, 
ಯುವತಿಯರಿಗೆ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಲು ಅನುಕೂಲ ಮಾಡಿಕೊಡುವುದು. ಈ ತರಬೇತಿ ಯೋಜನೆಯಲ್ಲಿ ಆಯ್ಕೆಯಾದ 
ಅಭ್ಯರ್ಥಿಗಳಿಗೆ ಸ್ವಯಂ ಉದ್ಯೋಗದ ತಾಂತ್ರಿಕ ಕಸಬುಗಳಿಗೆ 3 ರಿಂದ 9 ತಿಂಗಳವರೆವಿಗೆ ತರಬೇತಿ ನೀಡಲಾಗುವುದು. ತರಬೇತಿ ' 
ಪಡೆಯುವ ಪ್ರತಿಯೊಬ್ಬ ಅಭ್ಯರ್ಥಿಗೂ 350 ರೂ. ಶಿಷ್ಯವೇತನ ನೀಡಲಾಗುವುದು. ಹೊಸದರಗಳ ಪ್ರಕಾರ ಐ.ಟಿ.ಐ. ಪಾಲಿಟೆಕ್ನಿಕ್‌, 
ಟೂಲ್‌ರೂಂ, ತಂತ್ರಜ್ಞಾನ ವಿಜ್ಞಾನ, ಕೃಷಿ ವಿಜ್ಞಾನ ಕೇಂದ್ರ, ಅಥವಾ ರಾಜ್ಯಮಟ್ಟದ ತಾಂತ್ರಿಕ ತರಬೇತಿ ಸಂಸ್ಥೆಗಳು, ಪ್ರತಿಷ್ಠಿತ ಸ್ವಯಂ 
ಸೇವಾ ಸಂಸ್ಥೆಗಳು ನಡೆಸುವ ತರಬೇತಿ ಕೇಂದ್ರಗಳಲ್ಲಿ ಹಾಗೂ ರಾಜ್ಯಮಟ್ಟದ ಸಂಯೋಜನಾ ಸಮಿತಿಯ ಅನುಮೋದನೆ ಪಡೆದ 
ಇತರ ಸಂಸ್ಥೆಗಳಲ್ಲಿ, ಸ್ವ ಉದ್ಯೋಗ ತರಬೇತಿ ಪಡೆದವರಿಗೆ ಸೈಪೆಂಡ್‌ ಮೊತ್ತ ತಿಂಗಳಿಗೆ 500 ರೂ. ನೀಡಲಾಗುವುದು. ತರಬೇತಿ 
ನೀಡುವ ಸಂಸ್ಥೆಗಳಿಗೆ ನೀಡುತ್ತಿದ್ದ ಗೌರವಧನ ಮೊತ್ತವನ್ನು ಪ್ರತೀ ಅಭ್ಯರ್ಥಿಗೆ ಪ್ರತೀ ತಿಂಗಳಿಗೆ 200 ರೂ.ಗಳಿಂದ 300 ರೂ.ಗಳಿಗೆ 
ನಿಗದಿಪಡಿಸಲಾಗಿದೆ. | 

ಸ್ವಯಂ ಸೇವಾ ಸಂಸ್ಥೆಗಳು 


ಮಹಿಳಾ ಸಂಘಟನೆಗಳು : ಧಾರವಾಡದಲ್ಲಿನ ವನಿತಾ ಸೇವಾ ಸಮಾಜವು 1928ರಲ್ಲಿ ಸ್ಥಾಪನೆಯಾಯಿತು. ಶ್ರೀಮತಿ 
ಭಾಗೀರಥಿ! ಬಾಯಿ ಪುರಾಣಿಕ್‌ ಇದರ ಸ್ಥಾಪಕಿ. ಬಾಲ್ಯ ವಿವಾಹದಲ್ಲಿ ಗಂಡನನ್ನು ಕಳೆದುಕೊಂಡು, ಇಡೀ ಜೀವನದ ಉದ್ದಕ್ಕೂ 
ನರಳಿ ತೊಂದರೆ ಅನುಭವಿಸಿದ ಈಕೆ ಸಮಾಜದಲ್ಲಿ ಅಂತಹ ಹೆಣ್ಣು ಮಕ್ಕಳಿಗೆ ಆಸರೆ ಕೊಡುವ ಉದ್ದೇಶದಿಂದ “ವನಿತಾ ಸೇವಾ 
ಸಮಾಜ'ವನ್ನು ಪ್ರಾರಂಭಿಸಿದರು. ಇವರು ತಮ್ಮ ಸ್ವಂತ ಆಸ್ತಿಯನ್ನು ಹಾಕಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಈ ಸಂಸ್ಥೆಯು 
ಹೊಲಿಗೆ ತರಗತಿಗಳು, ಕಸೂತಿ, ನೇಯ್ಗೆ ಬೆರಳಚ್ಚು ತರಬೇತಿ, ಸಂಗೀತ, ಬಾಲವಾಡಿ, ಹೆರಿಗೆ ಆಸ್ಪತ್ರೆ, ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, 
ಟಿ.ಸಿ.ಹೆಚ್‌. ತರಬೇತಿ ಸಂಸ್ಥೆ, ದವಾಖಾನೆ, ರಿಮ್ಯಾಂಡ್‌ ಹೋಂ ಹೀಗೆ ಹದಿನಾಲ್ಕು ವೃತ್ತಿಗಳಲ್ಲಿ ಹಾಗೂ ಶಿಕ್ಷಣಗಳಲ್ಲಿ ತರಬೇತಿಯನ್ನು 
ಕೊಡಲಾಗುತ್ತಿತ್ತು. 1972ರ ನಂತರ ಇವುಗಳಲ್ಲಿನ ಅನೇಕ ವೃತ್ತಿಗಳನ್ನು ಸರಿಯಾದ ಉಸ್ತುವಾರಿ ಇಲ್ಲದೆ ಮುಚ್ಚಲಾಯಿತು. ಸದ್ಯಕ್ಕೆ 
ಇದರ ಕಟ್ಟಡವು ದುಸ್ಥಿತಿಯಲ್ಲಿದೆ. 1993-94ನೇ ಸಾಲಿನಲ್ಲಿ ಬಾಲವಾಡಿ (50), ಪ್ರೌಢಶಾಲೆಯಲ್ಲಿ (134), ಟಿ.ಸಿ.ಹೆಚ್‌.ನಲ್ಲಿ 
(120), ಹೆಣ್ಣು ಮಕ್ಕಳ ಹೊಲಿಗೆ ತರಗತಿಗಳಲ್ಲಿ (15) ಮಾತ್ರ ಉಳಿದುಕೊಂಡಿದೆ. ಆವರಣದಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು 
ಸೂಚಿಸಿದೆ. 

ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರವು ಧಾರವಾಡದಲ್ಲಿ 1968ರಲ್ಲಿ ಸ್ಥಾಪನೆಯಾಗಿ, ಎಕೇಂದ್ರಿಕೃತ ಸಮಾಜ ವ್ಯವಸ್ಥೆ ಸಾಧಿಸಲು 
ವಿದ್ಯಾರ್ಥಿ ಹಾಗೂ ಯುವವಿಭಾಗ, ಮಹಿಳಾ ಮಂಡಳ, ಮಕ್ಕಳ ಕೂಟ, ಹಿರಿಯರ ವೃಂದ ಮತ್ತು ಗಾಂಧೀ ಗ್ರಂಥಾಲಯಗಳಾಗಿ 


ಏಭಜಿಸಿದೆ. ಕೇಂದ್ರ ತನ್ನ ವಿವಿಧ ಚಟುವಟಿಕೆಗಳನ್ನು ಪ್ರಮುಖವಾಗಿ ಐದು ಅಂಶಗಳ ಮೂಲಕ ಏರ್ಪಡಿಸುತ್ತದೆ. 
ಬಃ ನ ಆ) ತ 
ಮಹಾತಗಾಂಧಿಯವರಿಗೆ ಅತ್ಯಂತ ಪ್ರಿಯವೆನಿಸಿದ ಸತ್ಯ ಅಹಿಂಸೆ, ಪ್ರೇಮ, ಸರಳ ಜೀವನ, ದೇಶಪ್ರೇಮ, ಸ್ವದೇಶಿ ಅವಲಂಬನ 


866 ಧಾರವಾಡ ಜಿಲ್ಲೆ 


ಮುಂತಾದ ವಿಷಯಗಳ ಮೇಲೆ ವಿಚಾರ ಸಂಕೀರ್ಣಗಳು, ಚಾರ್ಚಾಕೂಟಗಳು, ಭಾಷಣಗಳನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಆಸಕ್ತರಿಗೆ 
ಏರ್ಪಡಿಸಲಾಗುತ್ತಿದೆ. ಮಹಿಳೆಯರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ. ಕೇಂದ್ರದಲ್ಲಿ ಉತ್ತಮ ಪುಸ್ತಕ ಭಂಡಾರ 
ಹಾಗೂ ಸ್ವಂತ ಕಟ್ಟಡವಿದೆ. ಜೀವನದ ಮೌಲ್ಯಗಳೆಲ್ಲಾ ವೇಗದಲ್ಲಿ ಕುಸಿಯುತ್ತಿರುವ ಪರಿಸ್ಥಿತಿಯಲ್ಲಿ ಮಹಾತ್ಮರ ಸಂದೇಶ 
ಸಂಜೀವಿನಿಯಾಗಬಲ್ಲದೆಂಬ ದೃಢನಂಬಿಕೆಯನ್ನು ಇದರ ಕಾರ್ಯದರ್ಶಿಗಳಾದ ಶಕುಂತಲಾ ಕುರ್ತಕೋಟಿಯವರು ಹೊಂದಿರುತ್ತಾರೆ. 


ಧಾರವಾಡದ ಭಗಿನಿ ಸಮಾಜವು ಸ್ವಾತಂತ್ರ್ಯಪೂರ್ವದಲ್ಲಿಯೇ ಆರಂಭವಾಯಿತು. ಆರಂಭದಲ್ಲಿ ಹೊಲಿಗೆ, ಕಸೂತಿ, ಹಿಂದಿ, 
ಸಂಗೀತ ಇವೇ ಮೊದಲಾದ ತರಬೇತಿಗಳನ್ನು ನೀಡುವುದು, ಶಿಶುಸಂರಕ್ಷಣೆ ಆರೋಗ್ಯ ಇವೇ ಮುಂತಾದ ವಿಷಯಗಳ ಮೇಲೆ 
ಉಪನ್ಯಾಸಗಳನ್ನು ಏರ್ಪಡಿಸುವುದು ಆಗಿದೆ. ಸದ್ಯಕ್ಕೆ ಸ್ವಂತ ಕಟ್ಟಡ ಹೊಂದಿ, ಸಾಂಸ್ಕೃತಿಕ ಹಾಗೂ ಮದುವೆ ಕಾರ್ಯಗಳಿಗಾಗಿ 
ಬಳಸಿಕೊಳ್ಳಲಾಗುತ್ತಿದೆ. 


ಭಾರತ ಸೇವಕ ಸಮಾಜ ವಿದ್ಯಾಗಿರಿಯಲ್ಲಿದ್ದು 1957ರಲ್ಲಿ ಪ್ರಾರಂಭಿಸಲ್ಪಟ್ಟ ಬಾಲವಾಡಿ ತರಗತಿಗಳು, ಮಕ್ಕಳಿಗೆ ಮಧ್ಯಾಹ್ನ 
ಉಪಹಾರ ಯೋಜನೆ, ಮಹಿಳೆಯರಿಗೆ ಹೊಲಿಗೆ ತರಬೇತಿ ಕೇಂದ್ರ, ಕರಕುಶಲ ಕೈಗಾರಿಕಾ ವರ್ಗಗಳು, ಪುನರ್ವಸತಿ ಕೇಂದ್ರಗಳನ್ನು 
ಹೊಂದಿದ್ದು ಅನಂತರ ಸೋಪಿನ ಪುಡಿ, ಮೋಂಬತ್ತಿ, ಜ್ಯಾಮ್‌ ಮುಂತಾದ ಪದಾರ್ಥಗಳನ್ನು ತಯಾರಿಸುವ ಕಾರ್ಯಕ್ರಮಗಳನ್ನು 
ಕೈಗೊಂಡು ಕೆಲವು ಗೃಹ ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡು ಸಂಸ್ಥೆಯು ಹೆಚ್ಚಿನ ಕೀರ್ತಿಯನ್ನು ಗಳಿಸಿತು. ಅಲ್ಲದೆ ಅನೇಕ 
ಮಹಿಳೆಯರಿಗೆ ಎರಡು ವರ್ಷದ ಎಸ್‌.ಎಸ್‌.ಎಲ್‌.ಸಿ ಅಲ್ಲಕಾಲೀಕ ಶಿಕ್ಷಣ (ಕಂಡೆನ್ಸ್‌ಡ್‌ ಕೋರ್ಸ್‌) ಅನ್ನು ಅನೇಕ ಸದಸ್ಯರುಗಳಿಗೆ 
ಕಂತಿನ ಮೂಲಕ ಹೊಲಿಗೆಯಂತ್ರವನ್ನು ನೀಡಿದೆ. ಸಮಾಜವು ಒಂದು ಯೋಗಾಭ್ಯಾಸದ ತರಬೇತಿಯನ್ನು ನಡೆಸುತ್ತಿದೆ. 


ಶ್ರೀ ಶಾರದಾ ವಿವಿಧೋದ್ದೇಶ ಕಾರ್ಯಕ್ರಮ ಬಳಗವು ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯದಾನಪುರದ 1965ರಲ್ಲಿ 
ಸ್ಥಾಪನೆಯಾಯಿತು. ಇದರ ಪ್ರಮೆಖರು ರಾಜ್ಯ ಪ್ರಶಸ್ತಿ ಶಿಕ್ಷಕ ಜೆ.ಎಂ. ರಾಜಶೇಖರ. ಸಾಮಾಜಿಕ ಸಾಂಸ್ಕೃತಿಕ ಬೆಳವಣಿಗೆಗೆ ಪ್ರಗತಿಪರ 
ರೀತಿಯಲ್ಲಿ ಜೀವನ ಸುಧಾರಿಸಲು ಜನಜಾಗೃತಿ ಮಾಡುವುದೇ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಈ ಸಂಸ್ಥೆ ಒಳ್ಳೆಯ ಸದಸ್ಯ ' 
ಬಲಹೊಂದಿದ್ದು ಅವರು ಸ್ವಯಂ ಸ್ಫೂರ್ತಿಯಿಂದ ನೀಡುವ ಕಾಣಿಕೆಗಳು ಇದರ ಮೂಲ ಬಂಡವಾಳ. ಈ ಸಂಸ್ಥೆಯು ಕೈಗೊಂಡಿರುವ 
ಕಾರ್ಯಗಳೆಂದರೆ, ನೇತ್ರಚಿಕಿತ್ಸಾ ಶಿಬಿರ; ಜನಗಾಗೃತಿಗಾಗಿ ಬೀದಿ ನಾಟಕಗಳ ಪ್ರದರ್ಶನ, "ಎಚಾರ ತರಂಗ' ಎಂಬ ತ್ರೈಮಾಸಿಕ 
ಪ್ರಕಟಣೆ, ಸಸಿನೆಡುವ ಕಾರ್ಯಕ್ರಮ, ಕ್ರೀಡಾಸ್ಪರ್ಧೆಗಳು, ಇತ್ಯಾದಿ. 


ಬೆಳ್ಳಿಬೆಟ್ಟದ ಭಗಿನಿಯರ ಬಳಗ ಧಾರವಾಡದಲ್ಲಿ 1980ರಲ್ಲಿ ಸ್ಥಾಪನೆಯಾಗಿ ಮಹಿಳೆಯರಲ್ಲಿ ಅಡಗಿರುವ ಕಲೆ, ಸಂಗೀತ, 
ಕರಕುಶಲತೆ ಮತ್ತಿತರ ಚಟುವಟಿಕೆಗಳ ಬೆಳಕಿಗೆ ಬರಲು ಅವಕಾಶ ಮಾಡಿಕೊಡುತ್ತಿದೆ. ಈ ಮಹಿಳಾ ಮಂಡಳಿ ರಾಷ್ಟ್ರೀಯ ಹಬ್ಬಗಳನ್ನು 
ಎಸ್‌.ಎಸ್‌.ಎಲ್‌.ಸಿ ಮತ್ತು ಪಿ.ಯು.ಸಿ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನಾನಿಸುವುದು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸುವುದು, 
ಈ ವಿಭಾಗದ ಅಂಧ ಮತ್ತು ಅಂಗವಿಕಲರನ್ನು ಗುರ್ತಿಸಿ, ಅವರಿಗೆ ಸೂಕ್ತ ಸಹಾಯ ಮಾಡುವುದು, ಮಹಿಳೆಯರ ಮೇಲೆ ನಡೆಯುವ 
ದೌರ್ಜನ್ಯ ಹಿಂಸೆ, ಅನ್ಯಾಯಗಳನ್ನು ಸಾಮೂಹಿಕವಾಗಿ ಪ್ರತಿಭಟಿಸುವುದು ಮತ್ತು ಪ್ರತೀವರ್ಷ ಬೇರೆಬೇರೆ ಐತಿಹಾಸಿಕ, ಧಾರ್ಮಿಕ 
ಸಂಸ್ಥೆಗಳಿಗೆ ಭೇಟಿನೀಡಿ ಅಲ್ಲಿಯ ಮಹಿಳಾ ಮಂಡಳಿಗಳ ಜೊತೆ ವಿಚಾರ ವಿನಿಮಯ ಮಾಡುವುದು. 


ಹರಿಸರ, ವೇದಿಕೆ, ಹಾವೇರಿ (1985) ಅರಂಭದಲ್ಲಿ ಜನರಿಗೆ ವಿಶೇಷತಃ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ತಿಳುವಳಿಕೆ 
ಕೊಡುವುದು, ಕ್ವಿಜ್‌, ನಿಬಂಧ, ಭಾಷಣ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸುವುದು, ಗ್ರಾಮಾಂತರ ಪ್ರದೇಶದ ಶಾಲೆಗಳ ಬಡಮಕ್ಕಳಿಗೆ 
ಬಟ್ಟೆ ಕೊಡುವುದು, ಶಾಲೆಗಳ ಆವರಣದಲ್ಲಿ ವನಮಹೋತ್ಸವ ಏರ್ಪಡಿಸುವುದು, ರಸ್ತೆಯ ಬದಿಗಳಿಗೆ ಸಾಲುಗಿಡ ಹಾಕಿಸುವುದು 
ಆಗಿದೆ. ಕಳೆದ 8 ವರ್ಷದ ಅವಧಿಯಲ್ಲಿ 40,000 ಕ್ಕೂ ಹೆಚ್ಚು ಸಸಿಗಳನ್ನು ಪರಿಸರ ವೇದಿಕೆಯ ಹಾಗೂ ಅರಣ್ಯಖಾತೆಯ 
ನರ್ಸರಿಯಿಂದ ಪಡೆದು ನಡೆಲಾಗಿದೆ. ಈ ಪರಿಸರ ವೇದಿಕೆ ಪ್ರತಿವರ್ಷ ಈ ಭಾಗದ ಕೆಲವು ಆಯ್ದ ಕೇರಿಗಳಲ್ಲಿ ವಲಸೆ ಬರುವ 
ಪಕ್ಷಿಗಳ ಮಾಹಿತಿ ಹಾಗೂ ಗಣತಿಯನ್ನು ನಿರ್ವಹಿಸಿ ಮುಂಬಯಿ ಪ್ರಾಕೃತಿಕ ಇತಿಹಾಸ ಸಂಸ್ಥೆಗೆ ಕಳುಹಿಸುತ್ತಿದೆ. 


"ಮಂಜುಶ್ರೀ" ಮಹಿಳಾ ಮಂಡಲವು 1987ರಲ್ಲಿ ಸ್ಥಾಪನೆಯಾಯಿತು. ಮಂಡಲವು ಮಹಿಳೆಯರಿಗೆ ಹೊಲಿಗೆ ತರಬೇತಿ 
ನೀಡುವುದು, ಬಿದುರಿನ ಉತ್ಪನ್ನಗಳನ್ನು ತಯಾರಿಸುವ ತರಬೇತಿ ನೀಡುವುದು, ಕರಕುಶಲ ಚಟುವಟಿಕೆಗಳಲ್ಲಿ ತರಬೇತಿ ನೀಡುವುದೇ 


ಇತರ ಸಮಾಜ ಸೇವಾ ಸೌಲಭ್ಯಗಳು 867 


ಅಲ್ಲದೆ ಶಿಶುವಿಹಾರ, ಗ್ರಂಥಾಲಯ ಮತ್ತು ಕರಕುಶಲ ರಂಗದಲ್ಲಿ ತರಗತಿಗಳನ್ನು ನಡೆಸಿ ಮತ್ತು ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು 
ಗಳಿಸಿದೆ. ಇದಲ್ಲದೆ ನಾಗರೀಕರು ವಾಸಿಸುವ ಸ್ಥಳದಲ್ಲಿ ಅದರಲ್ಲೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಓಣಿಯ ಸ್ವಚ್ಛತೆ 
ಕಾಯ್ದುಕೊಳ್ಳಲು ಪ್ರೇರಣೆ, ನೀರಿನ ಪೂರೈಕೆ, ಬಸ್ಸುಗಳ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಮುಂತಾದವುಗಳನ್ನು ಸಂಬಂಧಪಟ್ಟ | 
ಹೋಗಿ ಅನುಕೂಲವಾಗುವಂತೆ ಮಾಡುವುದು. ಮಂಡಲವು ಒಂದು ಶಿಶುವಿಹಾರವನ್ನು ನಡೆಸುತ್ತಿದ್ದು 80 ಮಕ್ಕಳಿದ್ದು ಅದರಲ್ಲಿನ ' 
ಬಡಮಕ್ಕಳಿಗೆ ಯಾವ ಶುಲ್ಕವನ್ನು ತೆಗೆದುಕೊಳ್ಳುತ್ತಿಲ್ಲ ಸದಸ್ಕರಿಂದ ಹಾಗೂ ಇತರರಿಂದ ಹಣ ಸಂಗ್ರಹಿಸಿ ನಾಟಕ ಮತು 
ನಾ ಛನ್ನು ಆಚರಿಸುತ್ತಾರೆ. ರ್‌ 


ಧಾರವಾಡ ಮತ್ತು ಹುಬ್ಬಳ್ಳಿ ನಗರ ಪ್ರದೇಶದಲ್ಲಿನ ಬಹುತೇಕ ಮಹಿಳಾ ಮಂಡಲಗಳು ಹೊಲಿಗೆ, ಕಸೂತಿ, ಹಿಂದೀ ತರಗತಿಗಳನ್ನು 
ನಡೆಸುವುದು, ಆರೋಗ್ಯ ಶಿಶುಸಂರಕ್ಷಣೆ ಇವೇ ಮುಂತಾದ ವಿಷಯಗಳ ಮೇಲೆ ಉಪನ್ಮಾಸವನ್ನೇರ್ಪಡಿಸುವುದು, ಕೆಲವು ಒಳಾಂಗಣ 
ಮತ್ತು ಹೊರಾಂಗಣ ಆಟಪಾಟಗಳನ್ನು ಆಡಲು ಅವಕಾಶ ಕಲ್ಪಿಸುವುದು. ಇದಲ್ಲದೆ ಸೋಪಿನ ಪುಡಿ, ಮೋಂಬತ್ತಿ, ಜ್ಯಾಮ್‌, ಚಿಪ್ಸ್‌, 
ರೀಫಿಲ್‌ಗಳ ತಯಾರಿಕೆ, ಹಪ್ಪಳದ ತಯಾರಿಕೆ ಕಾರ್ಯಕ್ರಮಗಳನ್ನು ಕೈಗೊಂಡು, ಕೆಲವು ಗೃಹಕ್ಕೆಗಾರಿಕಾ ವಸ್ತು ಪ್ರದರ್ಶನದಲ್ಲಿ 
ಪಾಲ್ಗೊಂಡು, ಬಹುತೇಕ ಸಂಸ್ಥೆಗಳು ಬಹುಮಾನಗಳನ್ನು ಗಳಿಸಿವೆ. 


ಪ್ರಿಯದರ್ಶಿನಿ ಜನಸೇವಾಸಾಗರ ಮಂಡಳಿಯು ಹುಬ್ಬಳ್ಳಿಯ (1989) ಪೂರ್ವ ಪ್ರಾಥಮಿಕ ಹಂತದಿಂದ ಪ್ರಾರಂಭಿಸಿ 
ಕಾಲೇಜು ಮಟ್ಟದವರೆವಿಗೂ, ದೈಹಿಕ ಶಿಕ್ಷಣ ಹಾಗೂ ಸಂಗೀತ, ಚಿತ್ರಕಲೆ, ನೃತ್ಯ ಮೊದಲಾದ ಲಲಿತ ಕಲೆಗಳಿಂದ ವಿವಿಧ 
ಮಾಧ್ಯಮಗಳಲ್ಲಿ ತರಬೇತಿಯನ್ನು ನೀಡಲಾಗುತ್ತಿದೆ. ಬೇಕಾದ ಪುಸ್ತಕ ಮತ್ತು ಪಶ್ರಿಕೆಗಳನ್ನು ಕನ್ನಡ, ಇಂಗ್ಲಿಷ್‌, ಹಿಂದಿ, ಮರಾಠಿ 
ಹಾಗೂ ಇತರ ಭಾಷೆಗಳಲ್ಲಿ ಮುದ್ರಣ ಕಾರ್ಯ ಕೈಗೊಳ್ಳುತ್ತದೆ. ಕಿವುಡ ಮತ್ತು ಮೂಕ ಮಕ್ಕಳ ವಸತಿ ಶಾಲೆ, ಅಂಧರ ಪ್ರೌಢಮಕ್ಕಳ 
ವಸತಿಶಾಲೆ ನಡೆಸುತ್ತಿದ್ದು ಈ ಸಂಸ್ಥೆಗೆ ಕೇಂದ್ರ ಸರ್ಕಾರದ ಅನುದಾನ ಇದೆ. 1992-93 ಮತ್ತು 1993-94ನೇ ಸಾಲಿನಲ್ಲಿ ಕಿವುಡ 
ಮತ್ತು ಮೂಕ ಮಕ್ಕಳ ಸಂಖ್ಯೆ ಕ್ರಮವಾಗಿ 60 ಮತ್ತು 70 ಆಗಿತ್ತು. 


ಕಾಮಧೇನು ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಕಲಘಟಗಿಯಲ್ಲಿ 1989ರಲ್ಲಿ ಸ್ಥಾಪನೆಯಾಗಿ, ಸದಸ್ಯರುಗಳಲ್ಲಿ 
ಆರ್ಥಿಕ ಅಭಿರುಚಿಗಳನ್ನು ಹೆಚ್ಚಿಸಿ, ಮಹಿಳೆಯರಿಗೆ ಹೊಲಿಗೆ, ಬಿದುರಿನ ಉತ್ಪನ್ನಗಳನ್ನು ತಯಾರಿಸುವ ತರಬೇತಿಯನ್ನು ನೀಡಿ, 
ಉತ್ಪಾದಿತ ವಸ್ತುಗಳನ್ನು ಮಾರಾಟಕ್ಕೆ ಸೌಲಭ್ಯ ಕಲ್ಪಿಸುವುದು. ಇದಲ್ಲದೆ 1993ರಲ್ಲಿ ರೇಷನ್‌ ಡಿಪೋ ಸಹ ಸ್ಥಾಪನೆ ಮಾಡಿರುವರು. 


"``ಹ್ರಿಯಶ್ರೀನಿ | ಮಹಿಳಾ ಮಂಡಳಿ ರಾಣಿಬೆನ್ನೂರಿನಲ್ಲಿ 1989ರಲ್ಲಿ ಸ್ಥಾಪನೆಯಾಗಿ ಆರಂಭದಲ್ಲಿ ಸಂಸ್ಥೆಯ ಉದ್ದೇಶ ಬಡ 
ಹೆಣ್ಣು ಮಕ್ಕಳಿಗೆ ಹೊಲಿಗೆ ತರಬೇತಿ ನೀಡುವುದಾಗಿತ್ತು. ವಿಶೇಷವಾಗಿ ಬಹುತೇಕ ಮುಸಲಾನ ಹೆಣ್ಣುಮಕ್ಕಳು ಕೇವಲ ಬೀಡಿ ಕಟ್ಟೆ 
ಜೀವನ ನಡೆಸುತ್ತಿದ್ದರು. ಇದರಿಂದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್‌ ಆಗುವ ಸಂಭವವಿದೆ ಎಂದು ಸಾಕಷ್ಟು ಮುಸಲಾನ ಹೆಣ್ಣು ಮಕ್ಕಳನ್ನು 
ಮನೆಯಿಂದ ಹೊರತಂದು ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಹೊಲಿಗೆಯಲ್ಲಿ ತರಬೇತಿ ಕೊಟ್ಟು ಸ್ವಯಂಪೂರ್ಣತೆಯ 
ಹಂತಕ್ಕೆ ತರಲಾಯಿತು. ಈ ತರಬೇತಿ ನಂತರ ಸರ್ಕಾರ ಕೊಡುವ "ಟ್ರೈಸಂ'ನಲ್ಲಿ ಕೆಲವು ವಿದ್ಯಾರ್ಥಿನಿಯರಿಗೆ ಪದ್ಧತಿ ಪ್ರಕಾರ ತರಬೇತಿ 
ಕೊಡಲಾಯಿತು. 

1993-94ನೇ ಸಾಲಿನಲ್ಲಿ ಧಾರವಾಡ ತಾಲೂಕಿನ ನಗರ ಮತ್ತು ಗ್ರಾಮೀಣ ವಿಭಾಗದಲ್ಲಿ 117 ಮಹಿಳಾ ಮಂಡಳಗಳೂ, 
ಹುಬ್ಬಳ್ಳಿ ತಾಲೂಕಿನ ನಗರ ಮತ್ತು ಗ್ರಾಮೀಣ ವಿಭಾಗದಲ್ಲಿ 74 ಮಹಿಳಾ ಮಂಡಳಗಳಿದ್ದವು. ರಚನಾತಕ್ಷವಾಗಿ ಕಾರ್ಯ 
ನಿರ್ವಹಿಸುತಿರುವ ಧಾರವಾಡದಲ್ಲಿನ ಕೆಲವು ಪ್ರಮುಖ ಮಹಿಳಾ ಮಂಡಳಗಳೆಂದರೆ, ಅರುಣೋದಯ ಮಹಿಳಾ ಮಂಡಳ, 
ಅಕ್ಕನಬಳಗ-ಗಾಂಧಿನಗರ, ಕಲ್ಯಾಣನಗರ ಮಹಿಳಾ ಮಂಡಳ-ಕಲ್ಮಾಣನಗರ, ಚೇತನಾ ಮಹಿಳಾ ಮಂಡಳ, ಭಗಿನಿ ಜಾಸ್‌ ಹತ 
ಮಹಿಳಾ ಸಂಘ, ಸ್ಫೂರ್ತಿ ಮಹಿಳಾ ಮಂಡಳ, ಮೈತ್ರಿ ಮಹಿಳಾಮಂಡಳ ನಗರ ಕಾಲೋನಿ, ಕರ್ನಾಟಕ ಭಕ ಸಂಭ ಕನ 
ಳಾ ಸಂಘ, ವೌತಾಸೇವಾ ಶಾರದಾ ಮಹಿಳಾ ಮಂಡಳ, ರೋಟರಿ ಇನ್ನರ್‌ ವೀಲ್‌ಕ್ಷನ್‌ ಬಸವೇಶ್ವರನ, ದ rls 
ಮಹಿಳಾ ಮಂಡಳ ಮಾಳಮಡ್ಡಿ ಶಾರದಾ ವಿಕಾಸ ಮಹಿಳಾ ಮಂಡಳ, ಸದಾಶಿವನಗರ ಮಹಿಳಾ ಮಂಡಳ, ಎೀರಪ್ಛಖ ಬಲಿ 
ಸಮಿತಿ ಮಹಿಳಾ ವಿಭಾಗ ಸಂಘ - ಮಾಳಮಡ್ಡಿ ಮತ್ತು ನವೋದಯ ಮಹಿಳಾ ಮಂಡಳ - ನವನಗರ. 


868 ಧಾರವಾಡ ಜಿಲ್ಲೆ 


ಹುಬ್ಬಳ್ಳಿ ತಾಲೂಕಿನ ನಗರ ಮತ್ತು ಗ್ರಾಮೀಣ ವಿಭಾಗದಲ್ಲಿ ರಚನಾತಕ್ರವಾಗಿ ಕಾರ್ಯ ನಿರ್ವಹಿಸುತ್ತಿರುವ ಮಹಿಳಾ 
ಮಂಡಳಗಳೆಂದರೆ ರೇಣುಕಾ ಮಹಿಳಾ ಮಂಡಳ ಥೋಟಗೊಂಡ ಹಣಸಿ), ಅಕ್ಕಮಹಾದೇವಿ ಮಹಿಳಾ ಮಂಡಳ (ಹೆಬಸೂರ), 
ಮಹಿಳಾಮಂಡಳ (ೂಲ್ಪಿ), ಅಕ್ಕನಬಳಗ (ಹುಬ್ಬಳ್ಳಿ ಬಾರದಾನಗಲ್ಲಿ), ಅಕ್ಕಮಹಾದೇವಿ ಮಹಿಳಾ ಮಂಡಳ (ಕರಡಿಕೊಪು, ಕಸ್ತೂರಿಬಾ 
ಮಹಿಳಾ ಮಂಡಳ (ಅರಳೀಕಟ್ಟಿ), ಗ್ರಾಮದೇವತಾ ಮಹಿಳಾ ಮಂಡಳ (ಬ್ಯಾಹಟ್ಟಿ, ವೀರರಾಣಿ ಕಿತ್ತೂರು ಚನ್ನಮ್ಮಾ ಮಹಿಳಾ 
ಮಂಡಳ (ಕರಡಿಕೊಪು, ಮತ್ತು ಸರಸ್ವತಿ ಮಹಿಳಾ ಮಂಡಳ (ಸರಸ್ವತಿಪುರ). 


ಧಾರವಾಡ ಮತ್ತು ಹುಬ್ಬಳ್ಳಿ ನಗರ ಪ್ರದೇಶಗಳೇ ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲೂ ಬಹುತೇಕ ಮಹಿಳಾ ಮಂಡಳಿಗಳು 
ಆಸಕ್ತಿಯಿಂದ ಕೆಲಸ ಮಾಡುತ್ತಿವೆ. ಅವುಗಳೆಂದರೆ, ಶಾರದಾ ಮಹಿಳಾ ಮಂಡಳ ಅಕ್ಕನಭಾವಿ, ವಿಶ್ವಭಾರತಿ ಮಹಿಳಾ ಮಂಡಳ ' 
ಶಿವಳ್ಳಿ ಶಾರದಾ ಮಹಿಳಾ ಮಂಡಳ ಗದಗ, ಅಕ್ಕಮಹಾದೇವಿ ಮಹಿಳಾ ಮಂಡಳ ನರೇಂದ್ರ, ಕಸ್ತೂರಿ ಬಾಯಿ ಮಹಿಳಾ ಮಂಡಳ 
ಉಪ್ಪಿನಬೆಟಗೇರಿ, ಸರಸ್ಪತಿ ಮಹಿಳಾ ಮಂಡಳ ಮುಮಿಗಟ್ಟಿ, ಅಕ್ಕಮಹಾದೇವಿ ಮಹಿಳಾ ಮಂಡಳ ಪುಡಕಲಕಟ್ಟಿ ರೇಣುಕಾದೇವಿ 
ಮಹಿಳಾ ಮಂಡಳ ಕರಡಿಗುಡ್ಡ ಅಕ್ಕಮಹಾದೇವಿ ಮಹಿಳಾ ಮಂಡಳ ಮರೇವಾಡ, ಮಹೇಶ್ವರಿ ಮಹಿಳಾ ಮಂಡಳ ಕೋಟೂರ, 
ರೇಣುಕಾ ಮಹಿಳಾ ಮಂಡಳ ಹೆಬ್ಬಳ್ಳಿ ಮತ್ತು ಮಹಿಳಾ ಮಂಡಳ ಆಳ್ಗಾವರ. 


ಹೊಲಿಗೆ, ಕಸೂತಿ ತರಗತಿ ಮತ್ತು ಬಾಲವಾಡಿಗಳನ್ನು ನಡೆಸುವುದು, ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆಗಳ ಬಗ್ಗೆ 
ತರಬೇತಿ ನೀಡುವುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದು ಈ ಸಮಾಜಗಳ ಪ್ರಮುಖ ಚಟುವಟಿಕೆಯಾಗಿವೆ. 


ಅಂಗವಿಕಲರ ಕಲ್ಮಾಣ 


ನಮ್ಮ ದೇಶದ ಜನಸಂಖ್ಯೆಯ ಶೇ.10ರಷ್ಟು ಜನರು ಯಾವುದಾದರೊಂದು ಅಂಕವಿಕಲತೆಯಿಂದ ನರಳುತ್ತಾರೆ ಎಂದು 


ವರದಿಯಾಗಿದೆ. ಕರ್ನಾಟಕ ರಾಜ್ಯದ ಸ್ಥಿತಿಯು ಇದಕ್ಕಿಂತ ಭಿನ್ನವೇನಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸರ್ಕಾರವು ಅಂಗವಿಕಲರ ಕಲ್ಯಾಣಕ್ಕಾಗಿ 
ಹೆಚ್ಚಿನ ಗಮನ ನೀಡಿರಲಿಲ್ಲ. ಆದರೆ ಸ್ವಾತಂತ್ರ್ಯಾದ ನಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರೆಡೂ ಅಂಗವಿಕಲರ ಕಲ್ಕಾಣಕ್ಕಾಗಿ 


ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿವೆ. ಆದ್ದರಿಂದ ರಾಜ್ಯ ಸರ್ಕಾರವು ಅಂಕವಿಕಲರ ಕ್ಷೇಮಾಭ್ಯುದಯವನ್ನು ಗಮನದಲ್ಲಿಟ್ಟುಕೊಂಡು 
ಅವರ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ ಹಾಗೂ ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕಾಗಿ ಪ್ರತ್ಯೇಕ ನಿರ್ದೇಶನಾಲಯವನ್ನು 1.8.1988ರಂದು 
ಸ್ಥಾಪಿಸಿತು. ಅಲ್ಲಿಯವರೆವಿಗೂ : ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಈ ಎಲ್ಲಾ ಕಾರ್ಯಕ್ರಮಗಳನ್ನು 
ಅನುಷ್ಠಾನಗೊಳಿಸುತ್ತಿತ್ತು. ಅಂಗವಿಕಲರ ಕಲ್ಯಾಣಕ್ಕಾಗಿಯೇ ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪಿಸುವ ರಾಜ್ಯ ಸರ್ಕಾರವು ನಿರ್ದೇಶಕರು, 
ಅಂಗವಿಕಲರ ಕಲ್ಕಾಣ ಇಲಾಖೆ, ಬೆಂಗಳೂರು ಅಂಗವಿಕಲರ ಕಲ್ಯಾಣ ಕಾರ್ಯಕ್ರಮಗಳನ್ನು ನೋಡಿಕೊಳ್ಳುವರು. 


ದೇಹದ ಯಾವುದಾದರೊಂದು ಅಥವಾ ಹೆಚ್ಚು ಅಂಗಗಳ ಊನವಾಗಿ, ಅದರಿಂದ ಅವರ ಶಕ್ತಿ ಸಾಮರ್ಥ್ಯಗಳು 
ದುರ್ಬಲಗೊಂಡರೆ ತನ್ನ ದೈನಂದಿನ ಕ್ರಿಯೆಗಳನ್ನು ಸ್ವತಃ ಮಾಡಿಕೊಳ್ಳಲು ಅಸಮರ್ಥರಾದರೆ ಅಂತಹವರನ್ನು ಅಂಗವಿಕಲರೆಂದು . 
ಕರೆಯುವರು. ಅಂಗವಿಕಲತೆಯಲ್ಲಿ ಅಂಧತ್ವ, ಅಂಗ ಊನ, ವಾಕ್‌ಶ್ರವಣ ತೊಂದರೆ ಮತ್ತು ಬುದ್ಧಿಮಾಂದ್ಯತೆ ಎಂಬುದಾಗಿ ನಾಲ್ಕು 
ರೀತಿಯ ವರ್ಗೀಕರಣ ಮಾಡಲಾಗಿದೆ. ಕುಷ್ಠರೋಗದಿಂದ ಕೈಕಾಲು ಊನಗೊಂಡು ಗುಣಮುಖರಾಗಿರುವವರನ್ನೂ ಅಂಗವಿಕಲರೆಂದು 
ಪರಿಗಣಿಸಲಾಗಿದೆ. 


ಸ್ವತಃ ಅಂಧರಾದ ಪಂಚಾಕ್ಷರಿ ಗವಾಯಿಗಳು ಅಂಧರಿಗೆ ಗದಗಿನಲ್ಲಿ ಒಂದು ಸಂಗೀತಶಾಲೆ ತೆರೆದುದೂ ಕಲಾವಿದ ದಂಡಾವತಿ 
ಮಠ ಅವರು ಬುದ್ಧಿ ಮಾಂಧ್ಯ ಮಕ್ಕಳಿಗೆ ಚಿತ್ರಕಲಾ ಶಿಕ್ಷಣವನ್ನು ಧಾರವಾಡದಲ್ಲಿ ನೀಡುತ್ತಿದ್ದದೂ ಉಲ್ಲೇಖನೀಯ ಸಂಗತಿಗಳು. 


ಶೈಕ್ಷಣಿಕ ಯೋಜನೆಗಳು : ಒಂದರಿಂದ ಎಂಟನೇ ತರಗತಿವರೆವಿಗೆ ಓದುತ್ತಿರುವ ಹಾಗೂ ಸಂಗೀತ, ವರ್ಣಚಿತ್ರ ಕಲೆ, 
ಛಾಯಾಚಿತ್ರ, ರೇಖಾಚಿತ್ರ, ಮತ್ತಿತರ ಕಲೆಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಾಗೂ ಕುಟುಂಬದ ವಾರ್ಷಿಕ ಆದಾಯ 10,000 
ರೂ.ಗಳಿಗಿಂತ ಕಡಿಮೆ ಇರುವ ಅಂಗವಿಕಲ ಮಕ್ಕಳಿಗೆ ರಾಜ್ಯ ಸರ್ಕಾರವು ಎದ್ಯಾರ್ಥಿ ವೇತನವನ್ನು ನೀಡುತ್ತದೆ. ಒಂದನೇ ತರಗತಿಯಿಂದ 
ನಾಲ್ಕನೇ ತರಗತಿಯವರೆಗೆ ವಿದ್ಯಾರ್ಥಿ ವೇತನವು ತಿಂಗಳಿಗೆ 25 ರೂ.ಗಳು, 5 ರಿಂದ 9 ನೇ ತರಗತಿಯವರೆಗೆ ವಿದ್ಯಾರ್ಥಿವೇತನವು 
35 ರೂ.ಗಳಾಗಿದೆ. 9 ನೇ ತರಗತಿಯಿಂದ ಮುಂದೆ ಕಲಿಯುವ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರವು 85 ರೂ.ಗಳಿಂದ 


ಇತರ ಸಮಾಜ ಸೇವಾ ಸೌಲಭ್ಯಗಳು 869 


ಗರಿಷ್ಠ ಮಾಹೆಯಾನ 240 ರೂ.ವರೆವಿಗೆ ಅಧ್ಯಯನದ ಕೋರ್ಸ್‌ಗಳನ್ನು ಅವಲಂಬಿಸಿ ವಿದ್ಯಾರ್ಥಿ ವೇತನ ಕೊಡಲು ಅವಕಾಶವಿದೆ. 
ವಿದ್ಯಾರ್ಥಿ ವೇತನದ ಜೊತೆಗೆ ನಿಯಮಗಳ ಪ್ರಕಾರ ಅಂತಹ ವಿದ್ಯಾರ್ಥಿಗಳಿಗಾಗಿ ಓದುವವರ ಭತ್ಯವನ್ನು ಮತ್ತು ಶಸ್ತ್ರಚಿಕಿತ್ಸೆಗೊಳಗಾದ 
ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸಾರಿಗೆ ಭತ್ಯವನ್ನೂ ನೀಡಲಾಗುವುದು. ವಿವಿಧ ವರ್ಷಗಳಲ್ಲಿ ಈ ಸೌಲಭ್ಯ ಪಡೆದ ವಿವರಗಳನ್ನು ಈ 
ಮುಂದಿನ ಪಟ್ಟಿಯಲ್ಲಿ ಕೊಟ್ಟಿದೆ. " 


ವರ್ಷ ರಾಜ್ಯ ಸರ್ಕಾರದ ಏ.ವೇತನ ಕೇಂದ್ರ ಸರ್ಕಾರದ ವಿ.ವೇತನ 
ಫಲಾನುಭವಿಗಳು ವೆಚ್ಚ ರೂ. ಫಲಾನುಭವಿಗಳು ವೆಚ್ಚ ರೂ. 
1991-92 406 1,69,560 162 1,86,715 
1992-93 384 1,63,040 191 1,93,040 
1993-94 : 489 1,97,640 240 1೬೫೬೩೭೯3 


ಕುಟುಂಬದ ಆದಾಯವು 6000 ರೂ.ಗಿಂತ ಕಡಿಮೆ ಇದ್ದು ಜೀವನೋಪಾಯಕ್ಕೆ ಮಾರ್ಗವಿಲ್ಲದ ಅಂಗವಿಕಲ ವ್ಯಕ್ತಿಗಳಿಗೆ . 
ತಿಂಗಳಿಗೆ 50 ರೂ. ನಿರ್ವಹಣಾ ಭತ್ಯವನ್ನು ನೀಡಲಾಗುತ್ತದೆ. 


ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ವೃತ್ತಿಪರ ಶಿಕ್ಷಣಗಳಾದ ಇಂಜಿನಿಯರಿಂಗ್‌ 

ಹಾಗೂ ಡಿಪ್ಲೊಮಾದಂತಹ ತಾಂತ್ರಿಕ ಶಿಕ್ಷಣ ಪ್ರವೇಶಗಳಲ್ಲಿ ಕೆಲಸ್ಥಾನಗಳನ್ನು ಅಂಗವಿಕಲರಿಗಾಗಿಯೇ ಮೀಸಲಾಗಿರಿಸಲಾಗುತ್ತಿದೆ. 
ಪ್ರತೀವರ್ಷ ಮೀಸಲಿಟ್ಟ ಸ್ಥಾನಗಳ ವಿವರಗಳನ್ನು ಪ್ರವೇಶ ಪರೀಕ್ಷೆಗಳ ಪ್ರಕಟಣೆಗಳಲ್ಲಿ ತಿಳಿಸಲಾಗುವುದು. ಸರಾಸರಿ 60ಕ್ಕಿಂತ ಹೆಚ್ಚು 
ಅಂಕ ಗಳಿಸಿ ತೇರ್ಗಡೆಯಾದ ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು. ಬಹುಮಾನ ನೀಡುವ ವಿನೂತನ 
ಯೋಜನೆಯನ್ನು ಇಲಾಖೆಯು ಅನುಷ್ಠಾನಗೊಳಿಸಿದೆ. ಈ ಯೋಜನೆಯಲ್ಲಿ ಎಸ್‌.ಎಸ್‌.ಎಲ್‌.ಸಿ ಪಾಸಾದವರಿಗೆ 500 ರೂ; 
ಪಿಯುಸಿ. ಪಾಸಾದವರಿಗೆ 700 ರೂ; ಪದವೀಧರರಿಗೆ 1000 ರೂ; ಸ್ನಾತಕೋತ್ತರ ಪದವಿ ಪಡೆದವರಿಗೆ 1200 ರೂ; 
ಇಂಜಿನಿಯರಿಂಗ್‌, ವೈದ್ಯಕೀಯ ಪದವಿ ಪಡೆದವರಿಗೆ 1500 ರೂಗಳನ್ನು ಬಹುಮಾನವಾಗಿ ನೀಡಲಾಗುವುದು. ಈ 
ಯೋಜನೆಯಡಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 1992-93ರಲ್ಲಿ ಜಾರಿಗೆ ಬಂದು, ಮೂರು ಫಲಾನುಭವಿಗಳಿಂದ ಆದ ವೆಚ್ಚ 1,900 
ರೂ, 1993-94ನೇ ಸಾಲಿನಲ್ಲಿ ನಾಲ್ಕು ಫಲಾನುಭವಿಗಳಿಂದ ಆದ ವೆಚ್ಚ 2,000 ರೂ'ಗಳೆಂದೂ ತಿಳಿದು ಬಂದಿದೆ. 


ಭಾರತ ಸರ್ಕಾರವು ಅಂಗವಿಕಲರಿಗಾಗಿ ಶೇಕಡ 4 ಹುದ್ದೆಗಳನ್ನು ಮೀಸಲಾಗಿರಿಸಿದೆ. ಆದರೆ ಕರ್ನಾಟಕ ಸರ್ಕಾರ ಸಿ ಮತ್ತು ಡಿ 
ಹುದ್ದೆಗಳಲ್ಲಿ ಶೇಕಡ 4 ಹುದ್ದೆಗಳನ್ನು ಮೀಸಲಾಗಿಸಿದಲ್ಲದೆ, ಹಿಂಬಾಕಿ ಹುದ್ದೆಗಳನ್ನು ತುಂಬಲು ವಿಶೇಷ ಆದೇಶ ಹೊರಡಿಸಿದೆ. ಎಲ್ಲಾ 
ಇಲಾಖೆಗಳೂ ತಮ್ಮ ವ್ಯಾಪ್ತಿಯಲ್ಲಿ ಬರುವ ಹಿಂಬಾಕಿ ಹುದ್ದೆಗಳನ್ನು ಗುರ್ತಿಸಿ ಅವುಗಳನ್ನು ನೇರವಾಗಿ ಉದ್ಕೊಗ ವಿನಿಮಯ 
ಕೇಂದ್ರದಿಂದ ಅಭ್ಯರ್ಥಿಗಳ ಪಟ್ಟಿಯನ್ನು ತರಿಸಿಕೊಂಡು ಈ ನೇಮಕಾತಿ ಮಾಡಿಕೊಳ್ಳಲು ಅವಕಾಶವಿದೆ. ಇದಲ್ಲದೆ ಎವಿಧ 
ಅಂಗವಿಕಲರಿಗೂ ಪ್ರತ್ಯೇಕ ಮೀಸಲಾತಿ ಅವಕಾಶ ಕಲ್ಲಿಸಲಾಗಿದೆ. ಅಂಗವಿಕಲರ ಸ್ವಯಂ ಉದ್ಯೋಗಕ್ಕಾಗಿ ಕರ್ನಾಟಕ ರಾಜ್ಯ ಹಣಕಾಸು 
ನಿಗಮದ ಮೂಲಕ ಇದನ್ನು ಜಾರಿಗೊಳಿಸಲಾಗಿದೆ. ನಿರುದ್ಯೋಗಿ ಅಂಗವಿಕಲರು ಆರಂಭಿಸುವ ಉದ್ದಿಮೆಗೆ 50ಸಾವಿರ ರೂ.ವರೆವಿಗೆ 
ಸಾಲ ದೊರೆಯುವುದಲ್ಲದೆ, 25 ಪ್ರತಿಶತ ಅಂದರೆ ಗರಿಷ್ಠ 6,250 ರೂ. ಸಹಾಯ ಧನವನ್ನೂ ನೀಡಲಾಗುತ್ತಿದೆ. ಕೇಂದ್ರ ಸರ್ಕಾರದ . 
ವೃತ್ತಿ. ಪುನರ್ವಸತಿ ಕೇಂದ್ರಗಳಲ್ಲಿ ಅಂಗವಿಕಲರಿಗೆ ವೃತ್ತಿ ತರಬೇತಿ ನೀಡಿ ಅವರ ಸಾಮರ್ಥ್ಯ ನಿರ್ಧರಿಸುತ್ತದೆ. ವಿವಿಧ ಅಂಗವಿಕಲರ 
ಚಲನವಲನಗಳನ್ನು ಸುಧಾರಿಸಲು ಸರ್ಕಾರವು ಸಾಧನ ಸಲಕರಣೆಗಳ ಪೂರೈಕೆಗಾಗಿ ನೆರವು ನೀಡುವುದು.ಈ ಯೋಜನೆಯಲ್ಲಿ 
ಶ್ರಿಚಕ್ರವಾಹನಗಳ ಪೂರೈಕೆ, ಕೃತಕ ಅಂಗಾಂಗಳ ಜೋಡಣೆ, ಬೈಲ್‌ವಾಚ್‌ಗಳ ಪೂರೈಕೆ, ಶ್ರವಣ ಸಾಧನಗಳ ಪೂರೈಕೆ ಇತ್ಯಾದಿಗಳನ್ನು 


ವಾರ್ಷಿಕ ಆದಾಯ 8,000 ರೂ.ಗಳಿಗಿಂತ ಕಡಿಮೆ ಇದ್ದರೆ ಸಂಪೂರ್ಣ ಧನ ಸಹಾಯ; ಅದಕ್ಕೂ ಹೆಚ್ಚಿದ್ದರೆ 


ಶೇ. 50ರ ಧನಸಹಾಯ ನೀಡಲಾಗುವುದು. ಕುಟುಂಬದ ಆದಾಯ ವರ್ಷಕ್ಕೆ 3,600ರೂ.ಗಿಂತ ಕಡಿಮೆ ಇದ್ವು ಜೀವನೋಪಾಯಕ್ಕೆ 


ಮಾರ್ಗವಿಲ್ಲದ ಅಂಗವಿಕಲರಿಗೆ ತಿಂಗಳಿಗೆ 50 ರೂ. ನಿರ್ವಹಣಾಭತ್ಯ ಪಡೆಯುತ್ತಾರೆ. ಇದನ್ನು ಮಂಜೂರು ಮಾಡುವ ಜಸ 
ತಹಶೀಲ್ದಾರ್‌ ಅವರದು. ಸರ್ಕಾರವು ಕೆಲವು ಜಿಲ್ಲೆಗಳಲ್ಲಿ ತಾತ್ಕಾಲಿಕ ವಸತಿಗೃಹಗಳನ್ನು ಪ್ರಾರಂಭಿಸಿದೆ. ಚಿಕಿತ್ಸೆಗಾಗಿ ಬ 


870 ಧಾರವಾಡ ಜಿಲ್ಲೆ 


ಅಂಗವಿಕಲರು ಈ ಗೃಹಗಳಿದ್ದು ಉಚಿತ ಊಟ ಮತ್ತು ವಸತಿಯನ್ನು ಪಡೆಯುತ್ತಾರೆ. ಇಂತಹ ಸಂಸ್ಥೆಗಳನ್ನು ನಡೆಸುವ ಸ್ವಯಂ 
ಸೇವಾ ಸಂಸ್ಥೆಗಳಿಗೆ ಸರ್ಕಾರ ಶೇಕಡಾ 90ರಷ್ಟು ಅನುದಾನ ನೀಡುತ್ತದೆ. 


ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಸಾಲದ ರೂಪದಲ್ಲಿ ಹಣದ ನೆರವನ್ನು 
ಕೊಡಲಾಗುತ್ತದೆ. ಈ ಯೋಜನೆಯು ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಬೆಂಗಳೂರು ಇವರಿಂದ ಜಾರಿಗೆ ಬಂದಿದೆ. ಯಾವ 
ಅಶಕ್ತ ಉದ್ಯಮಿಯ ವಾರ್ಷಿಕ ಆದಾಯ 10,000 ರೂ.ಗಳನ್ನು ಮೀರಿರುವುದಿಲ್ಲವೋ ಅವರು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು 
ಸ್ಥಾಪಿಸಲು ಸಾಲ ಮತ್ತು ಸಹಾಯ ಧನವನ್ನು ಪಡೆಯಲು ಅರ್ಹರು. ಶೇ. 25 ಭಾಗದ ಸಾಲವನ್ನು ರಾಜ್ಯ ಸರ್ಕಾರವು ಸಹಾಯ 
ಧನದ ರೂಪದಲ್ಲಿ ನೀಡುತ್ತದೆ ಹಾಗೂ ಗರಿಷ್ಠ ಪ್ರಮಾಣದ ಸಾಲದ ಹಣ 25 ಸಾವಿರ ರೂ.ಗಳು ಮಾತ್ರವಿದ್ವು ಬಡ್ಡಿಯ ದರ 
ಶೇಕಡ ಒಂದು ರೂ. ಮತ್ತು ಮರುಪಾವತಿಯ ಅವಧಿ 5ರಿಂದ 8 ವರ್ಷಗಳು. 11 ವರ್ಷ ಮೇಲ್ಪಟ್ಟು 25 ರೊಳಗಿರುವ ಕಿವುಡರಿಗೆ 
ವ್ಯವಸಾಯ ಆಧಾರಿತ ಪ್ರಮಾಣಿತ ಶಾಲೆಯಲ್ಲಿ ಷ್ಯವಸಾಯ, ರೇಷ್ಮೆ ಮತ್ತು ತೋಟಗಾರಿಕೆ ತರಬೇತಿಯನ್ನು ಕೊಡಲಾಗುತ್ತದೆ. ಇದರ 
ಅವಧಿ ಎರಡು ವರ್ಷಗಳಾಗಿದ್ದು ಉಚಿತ ಊಟ ಮತ್ತು ವಸತಿ ಹಾಗೂ ತರಬೇತಿಯಲ್ಲಿರುವ ಪ್ರತಿಯೊಬ್ಬರಿಗೂ ತಿಂಗಳಿಗೆ 25 
ರೂ. ಸೈಪೆಂಡನ್ನು ಕೊಡಲಾಗುವುದು. : 

ಕುರುಡರಿಗೆ ಶೈಕ್ಷಣಿಕ ಕಾರ್ಯ ಮತ್ತು ಸಾಮಾನ್ಯ ಓದಿಗಾಗಿ ಅಗತ್ಯವಿರುವ ಬ್ರೈಲ್‌ ಓದುವ ಸಲಕರಣೆಗಳ ಸರಬರಾಜಿನಲ್ಲಿರುವ 
ಕೊರತೆಯನ್ನು ಸರಿತೂಗಿಸುವ ಸಲುವಾಗಿ ಒಂದು ಪ್ರತ್ಯೇಕ ಮತ್ತು ಸ್ವತಂತ್ರವಾದ ಮುದ್ರಣಾಲಯವನ್ನು ಮೈಸೂರಿನ ಅಂಧಮಕ್ಕಳ 
ಶಾಲಾ ಆವರಣದಲ್ಲಿ ಸ್ಥಾಪಿಸಲಾಗಿದೆ. 1993-94ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 10 ಮಂದಿಗೆ ಬ್ರೇಲ್‌ವಾಚ್‌ಗಳನ್ನು ಹಂಚಿ, ಅವಕ್ಕಾಗಿ ' 
2,300 ರೂ.ಗಳು ವೆಚ್ಚ ಮಾಡಲಾಗಿದೆ. ಇದಲ್ಲದೆ 50 ಮಂದಿಗೆ ಬ್ರೇಲ್‌ ಫ್ಲೇಟ್ಸ್‌ ಹಂಚಿ, ಅದಕ್ಕಾಗಿ 1,250 ರೂ. ವೆಚ್ಚ 
ಮಾಡಲಾಗಿದೆ. 


ಕೋಷ್ಟಕ 16.10 : 1981ರ ಜನಗಣತಿಯ ಪ್ರಕಾರ ಜಿಲ್ಲೆಯಲ್ಲಿದ್ದ ಅಂಗವಿಕಲರ ವಿವರ 


ಕ್ರಮ.ಸಂ. ತಾಲೂಕು ಅಂಧರು ಕೈಕಾಲು ವಿಹೀನರು ಕಿವುಡರು 
]. ಬ್ಯಾಡಗಿ ಗ್ರಾ 36 45 57 
ನ 04 (4 09 

2. ಧಾರವಾಡ ಗ್ರಾ 68 79 88 
ನ ಜೆ 08 01 

3. ಗದಗ ಗ್ರಾ 60 36 59 
ನ 46 45 36 

4. ಹಾನಗಲ್‌ ಗ್ರಾ 51 52 95 
ನ 06 06 01 

5. ಹಾವೇರಿ ಗ್ರಾ 70 70 7 
ನ 10 22 10 

6. ಹರೇಕೆರೂರು ಗ್ರಾ 55 77 93 
ನ 02 05 07 

7. ಹುಬ್ಬಳ್ಳಿ ಗ್ರಾ 48 32 60 
ನ 110 141 130 

8. ಕಲಘಟಗಿ ಗ್ರಾ 43 38 57 


ಇತರ ಸಮಾಜ ಸೇವಾ ಸೌಲಭ್ಯಗಳು 871 


2೭. 

ತ್ಮಾ 

೨ 
ಎ 
ಆ 
ಮ್ಮಾ 


ಗ್ರಾ 44 45 68 

| ನ 05 02 ಸ 

10. ಮುಂಡರಗಿ ಕ ಹಃ ಜು 
ನ 02 ಟೆ 10 

ಕ ಕತ ಗ್ರಾ 18 ಸ ಜಃ 
ನ 06 06 08 

12. ನವಲಗುಂದ ತ ಸ ಜ್ಯ 
ನ 26 14 16 

ಯು ಎಷ್ಟ್‌ ಗ್ರಾ 67 82 90 
ನ 17 18 07 

14. ರೋಣ ಗ್ರಾ 71 7 13 
ನ 21] 10 23 

15. ಸವಣೂರು ಗ್ರಾ 19 30 32 
ನ 1] 09 03 

16. ಶಿಗ್ಗಾಂವಿ ಗ್ರಾ 73 51 63 
ಹ 01 12 05 

17. ಶಿರಹಟ್ಟಿ ಗ್ರಾ 81 50 49 
ನ 13 19 17 

ಜಿಲ್ಲೆಯ ಒಟ್ಟು ನ SERS CER 


1991ರ ಅಂಕಿಸಂಖ್ಯೆಗಳು ಲಭ್ಯವಿಲ್ಲ | 
ರಾಜೀವ್‌ ಪೂರ್ಣಾಂಗ ಯೋಜನೆ : ಅಂಗವಿಕಲರ ಆರ್ಥಿಕ ಪುನರ್‌ವಸತಿಗಾಗಿ ಈ ನೂತನ ಯೋಜನೆಯೊಂದನ್ನು ' 
1992ರಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯ ಪ್ರಕಾರ ಪ್ರತೀ ವಿಧಾನ ಸಭಾಕ್ಷೇತ್ರಕ್ಕೆ 20ರಂತೆ ರಾಜ್ಯದಲ್ಲಿ ಒಟ್ಟಾರೆ 4,480 
ಸಾದಾ ತ್ರಿಚಕ್ರ ವಾಹನಗಳನ್ನು ಒದಗಿಸಿದರೆ, ಧಾರವಾಡ ಜಿಲ್ಲೆಯಲ್ಲಿ 350 ಸಾದಾ ತ್ರಿಚಕ್ರ ವಾಹನಗಳನ್ನು ಒದಗಿಸಿದ್ದು ಇದಕ್ಕೆ 7 
ಲಕ್ಷ ರೂ. ವೆಚ್ಚವಾಗಿದೆ. ಈ ಯೋಜನೆಯಲ್ಲಿ ವಿಶೇಷ ಶಾಲೆಗಳಲ್ಲಿ ಕಲಿಸಲಾಗುತ್ತಿರುವ ವೃತ್ತಿಪರ ತರಬೇತಿಗಳನ್ನು ಆಧುನೀಕರಿಸಲು . 
ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ಮಹಿಳಾ ಅಭಿವೃದ್ಧಿ ಪರಿಶಿಷ್ಟ ಜಾತಿ, ತಿಕಾ ವರ್ಗಗಳ 
ಅಭಿವೃದ್ಧಿ ಅಲ್ಪ ಸಂಖ್ಯಾತರ ಅಭಿವೃದ್ಧಿ ತಮ್ಮ ತಮ್ಮ ಸಂಸ್ಥೆಯ ವ್ಯಾಪ್ತಿಗೆ ಉದ್ದೇಶಿತ ಅಂಗವಿಕಲರಿಗಾಗಿ ತಮ್ಮೆಲ್ಲ ಆರ್ಥಿಕ 
ಯೋಜನೆಗಳನ್ನು ವಿಶೇಷವಾಗಿ ವಿಸ್ತರಿಸಲು ಮುಂದೆ ಬಂದಿದೆ. 1993-94ನೇ ಸಾಲಿನಲ್ಲಿ ಅಂಗವಿಕಲರಿಗೆ 10 ದೂರವಾಣಿ 
ಬೂತ್‌ಗಳನ್ನು ವಿತರಣೆ ಮಾಡಿ ಅಂದರೆ ಹುಬ್ಬಳ್ಳಿ (4), ಧಾರವಾಡ (1), ಗದಗ್‌ (1), ಹಾನಗಲ್‌ (1), ಕಲಘಟಗಿ (1), 
ನವಲಗುಂದ (1), ಶಿರಹಟ್ಟಿ (1), ಇದಕ್ಕಾಗಿ ಆದ ವೆಚ್ಚ 1 ಲಕ್ಷ ರೂ. ಎಂದು ವರದಿಯಾಗಿದೆ. ಇದಲ್ಲದೆ ಅಂಧರಿಗೆ 8 ಬೈಲ್‌ 
ವಾಚ್‌ಗಳನ್ನು ವಿತರಣೆ ಮಾಡಿದ್ದಕ್ಕೆ 2,508 ರೂ. ವೆಚ್ಚ ಮಾಡಲಾಗಿದೆ. 
ಸ್ವಯಂ ಉದ್ಯೋಗ ಯೋಜನೆ : ಅಂಗವಿಕಲರ ಸಾಮಾಜಿಕ ಹಾಗೂ ಆರ್ಥಿಕ ಪುನರ್‌ವಸತಿ ಕಾರ್ಯ ಕೈಗೊಂಡು ಈ; | 
ಉದ್ಯೋಗ ಕೈಗೊಳ್ಳಲು ಅನುಕೂಲವಾಗುವಂತೆ ಈ ಯೋಜನೆಯನ್ನು ಸಿದ್ಧಗೊಳಿಸಿದೆ. ಯೋಜನೆಯನ್ನು ಕರ್ನಾಟಕ ರಾಜ್ಯ 


872 ಧಾರವಾಡ ಜಿಲ್ಲೆ 


ಸಂಸ್ಥೆಯ ಮೂಲಕ ಕಾರ್ಯಗತಗೊಳಿಸಿ, ಅಂಗವಿಕಲ ಅಭ್ಯರ್ಥಿಗಳ ಯಾವುದೇ ಉತ್ಪಾದನಾ ಯೋಜನೆಯನ್ನು ಕೈಗೊಂಡು ಅದನ್ನು 
ಆರಂಭಿಸಲು ಮೇಲ್ಕಂಡ ಸಂಸ್ಥೆಯ ಮೂಲಕ ಹಣವನ್ನು ಪಡೆಯಬಹುದು. ಈ ಯೋಜನೆಯಲ್ಲಿ 50,000 ರೂ.ಗಳ ವರೆಗೆ 
ಸಾಲವನ್ನು ನೀಡಲಾಗುವುದು. ಇದಕ್ಕೆ ಸರ್ಕಾರ ಶೇಕಡ 25ರಷ್ಟು ಗರಿಷ್ಠ 6,250ರೂ.ಗಳನ್ನು ಉಚಿತ ಧನ ಸಹಾಯ ನೀಡುವುದು. 
1993-94ನೇ ಸಾಲಿನಲ್ಲಿ ಹತ್ತು ಜನಕ್ಕೆ ಬಿಡುಗಡೆ ಮಾಡಿದರೂ, ಕೇವಲ 4 ಫಲಾನುಭವಿಗಳು ಇದರ ಪ್ರಯೋಜನ ಪಡೆದು, ' 
ಇದಕ್ಕಾಗಿ ಆದ ವೆಚ್ಚ 1,15,000 ರೂ.ಗಳೆಂದು ವರದಿಯಾಗಿದೆ. 


ಬುದ್ಧಿಮಾಂದರ ಪೋಷಕರಿಗೆ ವಿಮಾ ಯೋಜನೆ : ಈ ಯೋಜನೆ ರಾಜ್ಯದ ನಾಲ್ಕು ಜಿಲ್ಲೆಗಳಲ್ಲಿ (1992-92) 
ಪ್ರಾರಂಭವಾಯಿತು. ಅನಂತರ 1993-94ನೇ ಸಾಲಿನಲ್ಲಿ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಲಾಯಿತು. 
ಬುದ್ಧಮಾಂದ್ಯತೆಯಿಂದಾಗಿ ತಮ್ಮ ದೈನಂದಿನ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಲು ಅಸಮರ್ಥರಾಗಿರುವ ವಾರ್ಷಿಕ ವರಮಾನ 
10,000 ರೂ.ಗಿಂತ ಕಡಿಮೆ ಇದ್ದು ಗರಿಷ್ಠ ವಯೋಮಿತಿ 45 ವರ್ಷಗಳೊಳಗಿರುವ ಮಕ್ಕಳ ಪೋಷಕರಿಗೆ ವಿಮಾ ಯೋಜನೆ 
ಮಾಡಲು ಪ್ರಾರಂಭದಲ್ಲಿ 200 ರೂ.ಗಳನ್ನು ಕೆ.ಪಿ.ಎಂ.ಆರ್‌.ಸಿ. ಗೆ ಕಟ್ಟಿ ಆಜೀವಸದಸ್ಯತ್ವದನ್ನು ಪಡೆಯತಕ್ಕದ್ದು. ಈ ಸಂಸ್ಥೆಯು 
ಜೀವನದಲ್ಲಿ ಒಮ್ಮೆ 550 ರೂ.ಗಳನ್ನು ಜೀವವಿಮಾ ಸಂಸ್ಥೆಗೆ ಪಾವತಿ ಮಾಡುವುದು. ಎರಡನೇ ವರ್ಗದಡಿ ಪೋಷಕರ ವಾರ್ಷಿಕ 
ವರಮಾನ 10,000 ರೂ.ನಿಂದ 12,000 ರೂ.ನ ಒಳಗಿದ್ದರೆ, ಅಂತಹವರೂ ಆಜೀವ ಸದಸ್ಯತ್ವದ ಶುಲ್ಕವಾದ 200 ರೂ.ಗಳನ್ನು 
ಕಟ್ಟಿದಾಗ, ಕೆ.ಪಿ.ಎಂ.ಆರ್‌.ಸಿ.ಯು ಜೀವವಿಮೆ ಸಂಸ್ಥೆಗೆ 1,100 ರೂ.ಕಟ್ಟುವುದು. ಒಂದು ವೇಳೆ ವಿಮಾದಾರ ತೀರಿಕೊಂಡರೆ ವಿಮಾ 
ಸಂಸ್ಥೆಯಿಂದ ಬರುವ ಹಣವನ್ನು ಕೆ.ಪಿ.ಎಂ.ಆರ್‌.ಸಿ.ಯು ಪಡೆದು, ಆ ಬುದ್ಧಮಾಂತ್ಯ ಮಗುವಿಗೆ ತಿಂಗಳಿಗೆ 100 ರೂ. ಮೊದಲನೇ 
ವರ್ಷಕ್ಕೂ ತಿಂಗಳಿಗೆ 200 ರೂ. ಎರಡನೇ ವರ್ಗಕ್ಕೂ ಇಡೀ ಜೀವನದ ಪೂರ್ತಾ ಪಡೆಯಬಹುದಾಗಿದೆ. 


ಕಿವುಡ ಮತ್ತು ಮೂಕ ಮಕ್ಕಳ ಪ್ರಾಥಮಿಕ ಶಾಲೆ, ನರೇಗಲ್‌ : ಶ್ರೀ ಅನ್ನದಾನೇಶ್ವರ ವಿಜಯ ವಿದ್ಯಾಪ್ರಸಾರ ಸಮಿತಿಯು 
ನಡೆಸುತ್ತಿರುವ ಶಾಲೆಯು 1990ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಸೂತ್ರದಾರಿಗಳು ಜಗದ್ಗುರು ಶ್ರೀ ಅಭಿನವ ಅನ್ನದಾನ ಸ್ವಾಮಿಗಳು. 
ವಿದ್ಯಾರ್ಥಿಗಳ ಸುಪ್ತಶಕ್ತಿ ಪ್ರಕಟಗೊಳ್ಳಲು ಸಹಾಯಕವಾಗಬಲ್ಲ ಕ್ರೀಡೆ ಹಾಗೂ ಮನರಂಜನೆ ನೀಡುವ ಸಾಂಸ್ಕೃತಿಕ ಶಿಕ್ಷಣವನ್ನು ಈ 
ಶಾಲೆಯಲ್ಲಿ ಒದಗಿಸಲಾಗುತ್ತಿದೆ. ಇದಲ್ಲದೆ ಇಲ್ಲಿನ ಅಂಗವಿಕಲ ಮಕ್ಕಳಿಗೆ ತೋಟಗಾರಿಕೆ ಮತ್ತು ಟೈಲರಿಂಗ್‌ನಲ್ಲಿ ಶಿಕ್ಷಣ ಕೊಡಲಾಗುತ್ತಿದೆ. 
ಇದಕ್ಕಾಗುವ ಖರ್ಚನ್ನು ಮಠದ ಭಕ್ತರಿಂದ ಮತ್ತು ದಾನಿಗಳಿಂದ ಭರಿಸುತ್ತಿರುವರು. 1992-93 ಮತ್ತು 1993-94ನೇ ಸಾಲುಗಳಲ್ಲಿ 
ಆದ ವೆಚ್ಚ ಕ್ರಮವಾಗಿ 2,06,789 ರೂ. ಮತ್ತು 2,07,659 ರೂ. ಎಂದು ವರದಿಯಾಗಿದೆ. | 


ಸರ್ಕಾರಿ ಅಂಧ ಬಾಲಕರ ಶಾಲೆ, ಹುಬ್ಬಳ್ಳಿ : ಈ ಸಂಸ್ಥೆ 1955ರಲ್ಲಿ ಪ್ರಾರಂಭವಾಗಿ, ಪ್ರಾರಂಭದಲ್ಲಿ ಅಂಧಬಾಲಕರಿಗೆ 
ಉಚಿತ ಶಿಕ್ಷಣ, ಸಂಗೀತ ಹಾಗೂ ಕೈಗಾರಿಕಾ ಕೆಲಸಗಳಲ್ಲಿ ತರಬೇತಿ ನೀಡುತ್ತಿತ್ತು. ಇಂದಿಗೂ ಸಹ 1ರಿಂದ 7ನೇ ತರಗತಿವರೆಗೆ 
ಉಚಿತ ಶಿಕ್ಷಣ ಹಾಗೂ ಸಂಗೀತ ಅಭ್ಯಾಸ ನಡೆಯುತ್ತಿದೆ. ಈ ಸಂಸ್ಥೆಯಲ್ಲಿ ಪ್ರತೀವರ್ಷ 6ರಿಂದ 10 ವರ್ಷದೊಳಗಿನ ಬಾಲಕರನ್ನು 
ಸೇರಿಸಕೊಳ್ಳಲಾಗುವುದಲ್ಲದೆ, ಉಚಿತ ಊಟ, ವಸತಿ ಒದಗಿಸಲಾಗುತ್ತಿದೆ. 1992-93 ಹಾಗೂ 1993-94ನೇ ಸಾಲುಗಳಲ್ಲಿ ಆದ 
ವೆಚ್ಚಗಳು ಕ್ರಮವಾಗಿ 6,63,678 ರೂ. ಮತ್ತು 7,66,804 ರೂ.ಗಳಾಗಿವೆ. ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢಮಠವೂ ಒಂದು ಅಂಧರ 
ಶಾಲೆ ನಡೆಸುತ್ತಿದೆ. 


ರೋಟರಿ ಕಿವುಡ ಮಕ್ಕಳ ಶಾಲೆ, ಹುಬ್ಬಳ್ಳಿ : ಈ ಸಂಸ್ಥೆಯು 1974ರಲ್ಲಿ ಸ್ಥಾಪನೆಯಾಗಿ, ಪ್ರಾರಂಭದಲ್ಲಿ ಸಂಸ್ಥೆಯು ಕಿವುಡ 
ಬಾಲಕರಿಗೆ ಒಂದರಿಂದ ಐದನೇ ತರಗತಿಗಳವರೆಗೆ ಉಚಿತ ಶಿಕ್ಷಣ ನಡೆಸುತ್ತಿದ್ದು ಪೂರ್ಣ ಪ್ರಾಥಮಿಕ ಶಿಕ್ಷಣದ ಯೋಜನೆಯ ಗುರಿ 
ಹೊಂದಿದೆ. ಈ ಸಂಸ್ಥೆಯ ಚಟುವಟಿಕೆಗಳೆಂದರೆ, ಹೊಲಿಗೆ ತರಬೇತಿ, ಬುಕ್‌ ಬೈಂಡಿಂಗ್‌ ಮತ್ತು ಗ್ರೀಟಿಂಗ್ಸ್‌ ಕಾರ್ಡ್‌ ತಯಾರಿಯಲ್ಲಿ 
ತರಬೇತಿಯ ಸೌಕರ್ಯಗಳಿವೆ. 1992-93 ಮತ್ತು 1993-94ನೇ ಸಾಲುಗಳಲ್ಲಿ ಕ್ರಮವಾಗಿ 26,036 ರೂ. ಮತ್ತು 28,772 
ರೂ. ಖರ್ಚು ಮಾಡಲಾಗಿದೆ. x KS | 


ವಿಶ್ವಧರ್ಮ ಮಹಿಳಾ ಮತ್ತು ಮಕ್ಕಳ ಶಿಕ್ಷಣ ಸೇವಾಶ್ರಮ ಸಮಿತಿ, ಹುಬ್ಬಳ್ಳಿಯು ಆರಂಭದಲ್ಲಿ ಚಿಕ್ಕ ಮಕ್ಕಳಿಗೆ ಶಿಶುವಿಹಾರ, 
ಹಿಂದುಳಿದ ಜನತೆಯ ಮಕ್ಕಳಿಗೆ ಶಿಕ್ಷಣ, ಹಿಂದುಳಿದ ಮಹಿಳೆಯರಿಗೆ ವೃತ್ತಿ ತರಬೇತಿ ಮತ್ತು" ದೈಹಿಕ ಅಂಗವಿಕಲರಿಗೆ "ಶಿಕ್ಷಣ ಮತ್ತು 


ಇತರ ಸಮಾಜ ಸೇವಾ ಸೌಲಭ್ಯಗಳು | ಹ್‌ 


ಸ್ವಾವಲಂಬಿ ಶಿಕ್ಷಣವನ್ನು ಪ್ರಾರಂಭಿತು. ಈಗ ಅಂಗವಿಕಲ ಮಕ್ಕಳಿಗೆ ಒಂದನೇ ತರಗತಿಯಿಂದ ಎಸ್‌.ಎಸ್‌.ಎಲ್‌.ಸಿ. ವರೆಗೂ ಶಿಕ್ಷಣ 
ಕೊಡಲಾಗುತ್ತಿದೆ. ಪ್ರತೀ ದೈಹಿಕ ಅಂಗವಿಕಲ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸುವ ಸಾಧನ - ಸಲಕರಣೆಗಳನ್ನು ಕೊಡಲಾಗುತ್ತದೆ. 


ಹೊನ್ನಮ್ಮ ಶಿಕ್ಷಣ ಸಂಸ್ಥೆಯ ಕಿವುಡ ಮಕ್ಕಳ ಪಾಠಶಾಲೆ, ಧಾರವಾಡ, 1984 ಆರಂಭದಲ್ಲಿ ಕಿವುಡ ಮಕ್ಕಳ ಶಿಕ್ಷಣ ಹಾಗೂ 
ಸ್ವಾವಲಂಬನಕ್ಕಾಗಿ ನಿರ್ದಿಷ್ಟ ಕಸಬುಗಳನ್ನು ಕಲಿಸುತ್ತಿದೆ. ಈ ಸಂಸ್ಥೆಯಲ್ಲಿ 20 ಹೊಲಿಗೆ ಯಂತ್ರಗಳಿದ್ದು ಹೊಲಿಗೆ ತರಬೇತಿ 
ಬುಕ್‌ಬೈಂಡಿಂಗ್‌, ಫೋಟೋ ಫ್ರೇಂ ಹಾಕುವಿಕೆ ಮತ್ತು ಬಟ್ಟೆ ಹೊಲಿಯುವಿಕೆ ಕಲಿಸಲಾಗುತ್ತಿದೆ. ಕಳೆದ ಮೂರು ವರ್ಷಗಳ 
ಫಲಾನುಭವಿಗಳು ಮತ್ತು ಖರ್ಚಿನ ವಿವರಗಳನ್ನು ಈ ಮುಂದಿನ ಪಟ್ಟಿಯಲ್ಲಿ ನಮೂದಿಸಿದೆ: ನ! 


ವರ್ಷ ಫಲಾನುಭವಿಗಳು ಕೇಂದ್ರ ಸರ್ಕಾರದಿಂದ 

ಗಂಡು ಹೆಣ್ಣು ಪಡೆದ ಹಣ ಆದ ವೆಚ್ಚ 
1991-92 30 21 2,63,988 5,36,001 
1992-93 ' 49 | 27 1,76,895 6,34,617 
1993-94 ಜಯ 35 2,90,241 6,80,512 


ಶ್ರೀ ಮರುಳಶಂಕರ ಅಂಗವಿಕಲರ ವಸತಿಯುತ ಶಾಲೆ (ಬ್ಯಾಡಗಿ) (1988)ಯು ಆರಂಭದಲ್ಲಿ ಅಂಗವಿಕಲ ಮಕ್ಕಳಿಗೆ 
ಉಚಿತ ವಸತಿ ಸೌಕರ್ಯ, ಊಟ, ಪಠ್ಯಪುಸ್ತಕ, ಸಮವಸ್ತ್ರ ಒದಗಿಸುವುದು ಮತ್ತು ಆಟದ ಮೈದಾನವನ್ನೂ ಇದು ಹೊಂದಿದೆ. 
ಪ್ರತೀ ದೈಹಿಕ ಅಂಗವಿಕಲ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸುವ ಸಾಧನ. ಸಲಕರಣೆಗಳನ್ನು ಕೊಡಲಾಗುತ್ತಿದೆ. 1992-93 ಮತ್ತು 
1993-94ನೇ ಸಾಲುಗಳಲ್ಲಿ ಕ್ರಮವಾಗಿ 101 ಮತ್ತು 111 ಫಲಾನುಭವಿಗಳಿದ್ದು ಇವರಿಗಾದ ವೆಚ್ಚ ಕ್ರಮವಾಗಿ 5,96,554 ರೂ. 
ಮತ್ತು 6,63,343 ರೂ. ಎಂದು ವರದಿಯಾಗಿದೆ. 


ಶ್ರಿ ಚನ್ನಬಸವೇಶ್ವರ ಗ್ರಾಮೀಣ ವಿದ್ಯಾಸಂಸ್ಯೆ (ಅಗ್ಗಾಂವಿ) 1989ರಲ್ಲಿ ಪ್ರಾರಂಭವಾಗಿ ಆಗ _ ಕಿವುಡ ಮಕ್ಕಳಿಗೆ ವಾಕ್‌ 
ತರಬೇತಿಯ ಜೊತೆಗೆ ಸಾಮಾನ್ಯ ಶಿಕ್ಷಣವನ್ನೂ ಸಾಮಾನ್ಯ ಜನರೊಂದಿಗೆ ವ್ಯವಹಾರ ಮಾಡುವ ವಿಧಾನವನ್ನೂ ಕಲಿಸುತ್ತಿದೆ. 
ಇದಲ್ಲದೆ ಈ ಸಂಸ್ಥೆಯಲ್ಲಿ ವಾಕ್‌ ಚಿಕಿತ್ಸೆಯ ಅನುಕೂಲವೂ ಇದೆ. 1992-93 ಹಾಗೂ 1993-94ನೇ ಸಾಲಿನಲ್ಲಿ ಕ್ರಮವಾಗಿ 
ಏಳು ವಿದ್ಯಾರ್ಥಿಗಳಿಂದ ಕೂಡಿದ್ದು ಇವರಿಗಾದ ವೆಚ್ಚ 17,390 ರೂ. ಮತ್ತು 19,245 ರೂ.ಗಳಾಗಿವೆ. 


ನವಜ್ಕೊತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆ 1992ರಿಂದ ಶಿಗ್ಗಾಂವಿಯಲ್ಲಿ ಮಾನವ ಸಂಪನೂಲ ಸಚಿವಾಲಯ, 
ನವದೆಹಲಿ ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರಗಳಿಂದ ಮನ್ನಣೆ ಪಡೆದು ಕೆಲಸ ಮಾಡುತ್ತಿದೆ. ಶೈಕ್ಷಣಿಕ ' 
ಮತ್ತು ಆರ್ಥಿಕ ಪುನಶ್ಚೇತನ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದ ಅಂಗವಿಕಲರಿಗಾಗಿ, ಮಹಿಳೆಯರಿಗಾಗಿ ಹಾಗೂ. ಮಕ್ಕಳಿಗಾಗಿ 
ಹಲವಾರು ಕಾರ್ಯ ಯೋಜನೆಗಳನ್ನು ಹಮಿಕ್ಕೊಂಡಿದೆ. ಈ ಸಂಸ್ಥೆಯು ತಮಲ್ಲಿನ ಮಕ್ಕಳಿಗೆ ಸಮವಸ್ತ್ರ ಕುರುಡ, ಕಿವುಡ ಹಾಗೂ 
ಮೂಕ ಮಕ್ಕಳಿಗೆ ಬೇಕಾಗುವ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ವತಿಯಿಂದ ಒಗಿಸುವುದು. | 


ಅಂಗವಿಕಲರಿಗೆ ಅವಶ್ಯ ಸಾಧನಗಳಾದ ತ್ರಿಚಕ್ರದ ಸೈಕಲ್‌, ಯಂತ್ರಚಾಲಿತ ಮೂರು ಚಕ್ರದ ಸೈಕಲ್‌, ಗಾಲಿ ಇರುವ ಕುರ್ಚಿಗಳು, 
ಕೃತಕ ಕಾಲುಗಳು, . ಪಟ್ಟಿ : ಇರುವಂತಹ ಪಾದರಕ್ಷೆಗಳು, ಊರುಗೋಲುಗಳು, ಶ್ರಮ ಸಾಧನಗಳು, ಕುರುಡರಿಗೆ ಓದಲು 
ಸಹಾಯವಾಗುವ ಉಬ್ಬು ಬರವಣಿಗೆ ಸಾಹಿತ್ಯ ಟ್ರೇಲ್‌) ಇವೇ ಮುಂತಾದ ಸಲಕರಣೆ ಮತ್ತು ಸಾಧನಗಳನ್ನು ಕೊಳ್ಳಲು ಕುಟುಂಬದ 
ವಾರ್ಷಿಕ ಆದಾಯ 8,000 ರೂ.ಗಳಗಿಂತ ಕಡಿಮೆ ಇದ್ದರೆ ಅದರ ಸಂಪೂರ್ಣ ಬೆಲೆಯನ್ನೂ ಮತ್ತು ವಾರ್ಷಿಕ ಆದಾಯ 8,000 
ರೂ.ನಿಂದ 12,000 ರೂವವರೆಗಿದ್ದರೆ ಅದರ ಬೆಲೆಯ ಶೇ. 75 ರಷ್ಟನ್ನು ಸರ್ಕಾರವು ನೀಡುತ್ತದೆ. 


ಸ್ವಯಂ ಉದ್ಯೋಗವನ್ನು ಪ್ರೋತ್ಸಾಹಿಸುವ ಸಲುವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಸಾಲದ ರೂಪದಲ್ಲಿ ಹಣದ ನೆರವನ್ನು 
ನೀಡಲಾಗುವುದು ks ಯೋಜನೆಯು ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಇವರಿಂದ ಜಾರಿಗೆ ಬಂದಿದೆ. ಈ ಯೋಜನೆಯ 
10.000 ರೂ.ಗಳಿಗಿಂತ ಮೀರದಿದ್ದಲ್ಲಿ ಅವರು 

ಉದ್ದಿಮೆಯನ್ನು ಳುವ ಅಂಗವಿಕಲ ವ್ಯಕ್ತಿಯ ವಾರ್ಷಿಕ ಆದಾಯ 110, % 
ಇಹ ತ ಬಸಲು ಸಾಲ ಮತ್ತು ಸರ್ಕಾರದ ಸಹಾಯಧನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಸಾಲದ 


ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾನ 


874 i ಧಾರವಾಡ ಜಿಲ್ಲೆ 


ಗರಿಷ್ಠ ಮಿತಿ 25,000 ರೂ. ಆಗಿದ್ದು ಇದರಲ್ಲಿ ಶೇ. 25 ಭಾಗವನ್ನು ರಾಜ್ಯ ಸರ್ಕಾರವು ಸಹಾಯ ಧನದ ರೂಪದಲ್ಲಿ ನೀಡುತ್ತದೆ. 
ಸಾಲದ ಹಣಕ್ಕೆ ಬಡ್ಡಿಯದರ ಶೇ. ಒಂದು ರೂಪಾಯಿ ಆಗಿದ್ದು ಸಾಲವನ್ನು 5 ರಿಂದ 8 ವರ್ಷದ ಅವಧಿಯಲ್ಲಿ ಮರುಪಾವತಿ 
ಮಾಡಬೇಕು. ಈ ಯೋಜನೆಯಡಿಯಲ್ಲಿ 1990-91ನೇ ಸಾಲಿನಲ್ಲಿ 9 ಜನರು ಈ ಸೌಲಭ್ಯ ಪಡೆದಿದ್ದು ಇದಕ್ಕಾಗಿ ಸರ್ಕಾರವು 
43,125ರೂ.ಗಳ ಧನಸಹಾಯ ನೀಡಿದೆ. ತ್ರಿಚಕ್ರವಾಹನ ವಿತರಣೆಯಲ್ಲಿ 1992-93ನೇ ಸಾಲಿನಲ್ಲಿ ತಾಲೂಕುವಾರು ಸೌಲಭ್ಯ 
ಪಡೆದವರ ಸಂಖ್ಯೆ ಮತ್ತು ಖರ್ಚಾದ ವೆಚ್ಚ ಅನುಕ್ರಮವಾಗಿ ಈ ಕೆಳಗೆ ಸೂಚಿಸಿದೆ: ಬ್ಯಾಡಗಿ (20-40,000), ಧಾರವಾಡ 
(40-80,000), ಗದಗ (20-40,000), ಹಾನಗಲ್‌ (10-20,000), ಹಾವೇರಿ (20-40,000), ಹಿರೇಕೆರೂರು 
(20-40,000), ಹುಬ್ಬಳ್ಳಿ (40-80,000), ಕಲಘಟಗಿ (20-40,000), ಕುಂದಗೋಳ (20-40,000), ಮುಂಡರಗಿ 
(20-40,000), ನರಗುಂದ (20-40,000), ನವಲಗುಂದ (20-40,000). ರಾಣೆಬೆನ್ನೂರು (20-40,000), ರೋಣ 
(20-40,000), ಸವಣೂರು (10-20,000), ಶಿಗ್ಗಾಂವಿ (10-20,000) ಮತ್ತು ಶಿರಹಟ್ಟಿ (20-40,000). 1993-94ನೇ 
ಸಾಲಿನಲ್ಲಿ ಜಿಲ್ಲೆಯಲ್ಲಿ ತ್ರಿಚಕ್ರವಾಹನದ ವಿತರಣೆಯಾಗಿಲ್ಲ. 


ರಾಜ್ಯ ಸರ್ಕಾರ 3 ಮತ್ತು 4 ನೇ ದರ್ಜೆಯ ನೇರನೇಮಕಾತಿಯಲ್ಲಿ ಶೇ.4 ರಷ್ಟು ಹುದ್ದೆಗಳನ್ನು ಅಂಗವಿಕಲರಿಗೆ 
ಮೀಸಲಾಗಿರಿಸಿದೆಯಲ್ಲದೆ ಮಜೂರಿ ಮಾಡುವ ಮತ್ತು ಇತರ ಅಂಧ ಕೆಲಸಗಾರರಿಗೆ ವೃತ್ತಿ ತೆರಿಗೆ ಪಾವತಿಯಲ್ಲಿ ವಿನಾಯತಿ 
ನೀಡಲಾಗಿದೆ. 


ವಕ್ಫ್‌ ಸಂಸ್ಥೆಗಳು 

ಧಾರವಾಡ ಜಿಲ್ಲೆಯಲ್ಲಿ 1954ರ ಕೇಂದ್ರ ವಕ್ಫ್‌ ಕಾಯ್ದೆಯನ್ನು 1955ರಲ್ಲಿ ಜಾರಿಗೆ ತರಲಾಯಿತು. ಅನಂತರ ಈ ಕಾಯ್ದೆಯನ್ನು 
1959, 1965 ಹಾಗೂ 1968 ರಲ್ಲಿ ತಿದ್ದುಪಡಿ ಮಾಡಲಾಯಿತು. ಜಿಲ್ಲೆಯಲ್ಲಿನ ಪ್ರಸ್ತುತ ವಕ್ಫ್‌ ಆಸ್ತಿಪಾಸ್ತಿಗಳ ಅಡಳಿತವನ್ನು 
ನಿರ್ವಹಿಸಲು ಕರ್ನಾಟಕ ವಕ್ಸ್‌ ಮಂಡಳಿಯ ಮಾರ್ಗದರ್ಶನದಲ್ಲಿ ಜಿಲ್ಲಾ ವಕ್ಫ್‌ ಸಮಿತಿ ಕಾರ್ಯ ನಿರ್ವಹಿಸುತ್ತಿದೆ. ಈಗಿರುವ ವಕ್ಫ್‌ 
ಸಮಿತಿಯನ್ನು 1992ರ ಅಕ್ಟೋಬರ್‌ 22ರಂದು ರಚಿಸಲಾಯಿತು. ಧಾರವಾಡ ಜಿಲ್ಲೆಯಲ್ಲಿ ಎರಡು ವಕ್ಫ್‌ ಸಂಸ್ಥೆಗಳಿವೆ. ಅವುಗಳೆಂದರೆ 
ಹುಬ್ಬಳ್ಳಿ - ಧಾರವಾಡ ನಗರ ಸಂಸ್ಥೆ ಮತ್ತು ಗ್ರಾಮೀಣ ವಕ್ಫ್‌ ಸಂಸ್ಥೆ. ಇದು ಜಿಲ್ಲೆಯ ಇತರ ಸ್ಥಳಗಳ ಬಗ್ಗೆ ಉಸ್ತುವಾರಿ ನೋಡುವ 
ಸಂಸ್ಥೆ. 

ಕೋಷ್ಟಕ 16.11 : ಬಿಲ್ಲೆಯಲ್ಲಿನ ತಾಲೂಕುವಾರು ವಕ್ಸ್‌ನ ಆಸ್ತಿಗಳು ಮತ್ತು 
ಅವುಗಳ ಅಂದಾಜು ಬೆಲೆಗಳನ್ನು ಸೂಚಿಸುವ ಪಟ್ಟ. 


ಕ್ರ.ಸಂ. ತಾಲೂಕುಗಳು ವಕ್ಫ್‌ ಸೊತ್ತುಗಳು ಅಂದಾಜು ಬೆಲೆ 

ರಾರಾ 
2. ಧಾರವಾಡ 142 14,85,855 
3. ಗದಗ 121 6,44,064 
4. ಹಾನಗಲ್‌ 186 13,12,251 
5. ಹಿರೇಕೆರೂರು ಈ 91 9,42,258 
6. ಹುಬ್ಬಳ್ಳಿ 69 4,90,000 
7. ಹಾವೇರಿ 153 12,53,435 
8. ಕಲಘಟಗಿ 56 5,46,035 
9. ಕುಂದಗೋಳ 102 7,38,754 
10. ಮುಂಡರಗಿ 53 3,44,180 
11. ನರಗುಂದ 


57 6,95,111 
LS 


ER MAE LEN ಜಾ 
12. eS 93 13,52,480 
13. ರಾಣೆಬೆನ್ನೂರು 72 8,50,000 
14. ರೋಣ 130 7,86,854 
15. ಶಿಗ್ಗಾಂವಿ | 176 11,96,761 
16. ಸವಣೂರು | yp 16,59,383 
17. ಶಿರಹಟ್ಟ 113 6,07,244 


ಇದಲ್ಲದೆ ನಗರ ವಕ್ಫ್‌ ಸಂಸ್ಥೆಗಳಿಂದ 1992-93 ರಲ್ಲಿ ವಂತಿಕೆಯ ಮೂಲಕ ಪಡೆದ ಹಣ ರೂ. 1,59,000, 1993-94 
ರಲ್ಲಿ ವಂತಿಕೆ ಮೂಲಕ ಪಡೆದ ಹಣ 1,71,000, 1992-93ರಲ್ಲಿ ವಿವಿಧ ಸಂಸ್ಥೆಗಳಿಗೆ ಖರ್ಚು ಮಾಡಿದ ಹಣ ರೂ. 25,000; 
ಹಾಗೂ 1993-94 ಯಾವುದೇ ಹಣ ಖರ್ಚು ಮಾಡಿಲ್ಲ. ಗ್ರಾಮೀಣ ವಕ್ಫ್‌ ಸಂಸ್ಥೆಗಳ ಅಭಿವೃದ್ಧಿಗಾಗಿ 1991-92 ಖರ್ಚು ಮಾಡಿದ 
ಹಣ ರೂ. 2,28,000 ಹಾಗೂ 1992-93 ರಲ್ಲಿ ಖರ್ಚು ಮಾಡಿದ ಹಣ ರೂ. 4,60,000. 


ತ್ರಿವರ್ಣ ಪಡಿತರ ಚೀಟ ಸೌಲಭ್ಯ 


ಕರ್ನಾಟಕ ಸರ್ಕಾರವು 1 ನೇ ನವೆಂಬರ್‌ 1985ರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಡುಬಡ ಜನರನ್ನು ಕೆಲವು ಆಧಾರಗಳ 
ಮೇಲೆ ಗುರ್ತಿಸಿ, ಅವರಿಗೆ ಕಡಿಮೆ ದರದಲ್ಲಿ ಹಸಿರು ಬಣ್ಣದ ಪಡಿತರ ಚೇಟಿಯನ್ನು ಒದಗಿಸುವ ಯೋಜನೆಯನ್ನು ಆರಂಭಿಸಿದೆ. 


ಮುಂದೆ ಈ ಪಡಿತರ ಚೀಟಿ ತ್ರಿವರ್ಣದ್ದಾಯಿತು)| 27ನೇ ಡಿಸೆಂಬರ್‌ 1985ರಿಂದ ಈ ಸೌಲಭ್ಯವನ್ನು ಭೂರಹಿತ ಕೃಷಿ 
ಕಾರ್ಮಿಕರಿಗೂ ವಿಸ್ತರಿಸಲಾಯಿತು. 


ಕೋಷ್ಟಕ 16.12 : ಇತ್ತೀಚಿನ ಮೂರು ವರ್ಷಗಳಲ್ಲಿ ಈ ಸೌಲಭ್ಯವನ್ನು ಪಡೆದವರ 
ತಾಲೂಕುವಾರು ಸಂಖೆಗಳು. 


ಕ್ರಸಂ. ತಾಲೂಕುಗಳು 1991-92 1992-93 1993-94 
1. ಬ್ಯಾಡಗಿ 10,807... 14,493 14,500 
2. ಧಾರವಾಡ 19,728 27,600 28,503 
3. ಗದಗ 15,908 22,214 24,404 
4. ಹಾನಗಲ್‌ 22,076 29,836 32,049 
5. ಹಾವೇರಿ 20,966 27,958 29,630 
6. ಹಿರೇಕೆರೂರ್‌ 19,819 19,818 32,899 
7. ಹುಬ್ಬಳ್ಳಿ 12,667 22,040 23,637 
8. ಕಲಘಟಗಿ 14,437 20,084 23,100 
9. ಕುಂದಗೋಳ 15,408 20,719 20,600 
10, ಮುಂಡರಗಿ 12,077 16,043 18,111 
11. ನರಗುಂದ 4,301 6,100 7.150 

ನವಲಗುಂದ 12,066 14,030 15,086 

ಈ ರಾಣೆಬೆನ್ನೂರು 23,934 1,028 33,908 
ಥು ರೋಣ 16,596 16,891 24,150 

| 13,510 15,785 


15 10,386 


876 ಧಾರವಾಡ ಜಿಲ್ಲೆ 


ಕ್ರಸಂ. ತಾಲೂಕುಗಳು 1991-92 1992-93 1993-94 
16. ಶಿಗ್ಗಾಂವಿ 11,651 15,600 17,458 
17. ಶಿರಹಟ್ಟ 13,821 17,946 18,308 


ವೃದ್ಧಾಪ್ಮ ವೇತನ : ಕರ್ನಾಟಕ ಸರ್ಕಾರವು ವೃದ್ಧಾಪ್ಯ ವೇತನ ಯೋಜನೆಯನ್ನು 1965ನೇ ಜನವರಿಯಲ್ಲಿ ಆರಂಭಿಸಿತು 
ಇದಕ್ಕೆ ಬೇಕಾದ ಅರ್ಹತೆಗಳೆಂದರೆ, ವ್ಯಕ್ತಿಯು ಯಾವುದೇ ವಿಧದ ಆದಾಯವೂ ಇಲ್ಲದೆ ಕನಿಷ್ಠ 70 ವರ್ಷ ವಯಸ್ಸುಳ್ಳವನಾಗಿದ್ದು 
ಅವನಿಗೆ 20 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಮಕ್ಕಳು ಅಥವಾ ಮೊಮಕ್ಟಳು ಇರಬಾರದು. ಅಂಗವಿಕಲನಾದವನಿಗೆ 
ವಯೋಮಿತಿಯ ಕನಿಷ್ಠ 65 ವರ್ಷ ಆಗಿರಬೇಕು. 1972ರಲ್ಲಿ ಈ ವಯೋಮಿತಿಯನ್ನು ವೃದ್ಧರಿಗೆ 65 ವರ್ಷಕ್ಕೂ ಮತ್ತು ವೃದ್ಧ 
ಅಂಗವಿಕಲರಿಗೆ 60 ವರ್ಷಕ್ಕೂ ಇಳಿಸಲಾಯಿತು. ಕ್ರಮೇಣ ಈ ವಯೋಮಿತಿಯನ್ನು ಅಂಗವಿಕಲರಿಗೆ 1974ರಲ್ಲಿ 45 ವರ್ಷಕ್ಕೂ 
1977ರಲ್ಲಿ 16ವರ್ಷಕ್ಕೂ ಇಳಿಸಿ, 1979ರಲ್ಲಿ ಅಂಗವಿಕಲರ ವಯಸ್ಸಿನ ನಿರ್ಬಂಧವನ್ನು ಸಂಪೂರ್ಣವಾಗಿ ತೆಗೆದು, ಈ ಸೌಲಭ್ಯವನ್ನು 
ಮನೋವಿಕಲ ವ್ಯಕ್ತಿಗಳಿಗೂ ವಿಸ್ತರಿಸಲಾಯಿತು. ಜಿಲ್ಲೆಯಲ್ಲಿ ಈ ವೇತನವನ್ನು ಪ್ರಥಮವಾಗಿ 1.1.1967ರಂದು ಪಾವತಿ 
ಮಾಡಲಾಗಿದ್ದು 200 ಜನರು ಇದರ ಸೌಲಭ್ಯವನ್ನು ಪಡೆದಿದ್ದು ಇದಕ್ಕಾಗಿ ಸರ್ಕಾರವು 4,000 ರೂ.ಗಳನ್ನು ವೆಚ್ಚ ಮಾಡಿದೆ. . 
ಯೋಜನೆಯು ಪ್ರಾರಂಭವಾದಾಗಿನಿಂದ ಜುಲೈ 94ರವರೆಗೆ ಒಟ್ಟು ಫಲಾನುಭವಿಗಳು 44,102 ಆಗಿದ್ದು ಇದರಲ್ಲಿ 7,076 ಪರಿಶಿಷ್ಟ 
ಜಾತಿಯವರೂ, 548 ಪರಿಶಿಷ್ಟ ಪಂಗಡದವರೂ ಮತ್ತು 36,478 ಇತರೆಯವರು ಎಂದು ವರದಿಯಾಗಿದೆ. ಏಪ್ರಿಲ್‌ 1991ರಿಂದ 


ವೃದ್ಧಾಪ್ಯವೇತನದ ದರವನ್ನು ಮಾಸಿಕ 75 ರೂಗಳಿಗೆ ಹೆಚ್ಚಿಸಿದ್ದು ವರ್ಷದಲ್ಲಿ ಜಿಲ್ಲೆಯಲ್ಲಿನ ಫಲಾನುಭವಿಗಳ ಸಂಖ್ಯೆ 21,050 
ಆಗಿತ್ತು. 1992-93ರಲ್ಲಿ 20,015 ಜನರು ಈ ಸೌಲಭ್ಯ ಪಡೆದಿರುತ್ತಾರೆ. 


ಕೋಷ್ಟಕ 16.13 : ಇತ್ತೀಚಿನ ನಾಲ್ಕು ವರ್ಷಗಳಲ್ಲಿ ವೃದ್ಧಾಶ್ಮವೇತನ ಪಡೆಯುತ್ತಿದ್ದವರ ವಿವರ 


ಕ್ರಸಂ. ತಾಲೂಕುಗಳು 1990-91 1991-92 1992-93 - 1993-94 
1. ಬ್ಯಾಡಗಿ 704 676 502 446 
2. ಧಾರವಾಡ 2,627 2,651 3,670 2,542 
3. ಗದಗ 1,270 1,670 1,213 1,116 
4. ಹಾನಗಲ್‌ 960 1,416 1,317 1,236 
5. ಹಾವೇರಿ 1,649 1,80 1,361 1,318 
6. ಹಿರೇಕೆರೂರು 1,560 945 878 829 
7. ಹುಬ್ಬಳ್ಳಿ 3,369 2,780 2,700 2,640 
8. ಕಲಘಟಗಿ 1,212 1,187 1,252 1,182 
9. ಕುಂದಗೋಳ 750 660 613 546 
10. ಮುಂಡರಗಿ . 523 473 455 432 
11. ನರಗುಂದ 279 268 244 226 
12. ನವಲಗುಂದ. 811 787 744 715 
13. ರಾಣೆಬೆನ್ನೂರು 1,644 1,552 1,462 1,427 
14. ರೋಣ 1,910 1,630 1,430 1,381 


ಇತರ ಸಮಾಜ ಸೇವಾ ಸೌಲಭ್ಯಗಳು 877 


ಕ್ರಸಂ. ತಾಲೂಕುಗಳು 1990-91 1991-92 1992-93 1993-94 
15. ಸವಣೂರು 644 652 637 520 
16. ಶಿಗ್ಗಾಂವಿ 745 621 533 585 
17. ಶಿರಹಟ್ಟ P14 2,102 1,004 979 

ಜಿಲ್ಲೆಯ ಒಟ್ಟು | 21,799 21,050 20,015 18,170 


ಕಡಿಮೆ ದರದಲ್ಲಿ ಬಟ್ಟೆ ವಿತರಣೆ ಯೋಜನೆ : ಕರ್ನಾಟಕ ಸರ್ಕಾರವು 15ನೇ ಆಗಸ್ಟ್‌ 1985ರಂದು ಬಡತನ ರೇಖೆಯಿಂದ 
ಕೆಳಮಟ್ಟದಲ್ಲಿರುವ ದುರ್ಬಲ ವರ್ಗದ 19 ವರ್ಷಕ್ಕೆ ಮೇಲ್ಪಟ್ಟ ಗಂಡಸರಿಗೆ ಮತ್ತು ಹೆಂಗಸರಿಗೆ ಕಡಿಮೆ ದರದಲ್ಲಿ ಬಟ್ಟೆ ವಿತರಣೆ 
ಮಾಡುವ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯಂತೆ 25 ರೂ.ಗೆ ಒಂದು ಜೊತೆ ಪಂಚೆ (ಛೋತಿ) ಮತ್ತು ಒಂದು 
ಷರ್ಟಿಂಗ್‌ ಬಟ್ಟೆಯನ್ನು ಗಂಡಸರಿಗೂ ಮತ್ತು 25 ರೂ.ಗೆ ಒಂದು ಜೊತೆ ಸೀರೆ ಮತ್ತು ಒಂದು ಜೊತೆ ರವಿಕೆ ಬಟ್ಟೆಯನ್ನು 
ಹೆಂಗಸರಿಗೂ ವಿತರಿಸಲಾಗುವುದು. ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಬರುವ ಹಾಗೂ ಹಸಿರು ಪಡಿತರ ಚೇಟಿಯ 
ಸೌಲಭ್ಯವನ್ನು ಪಡೆಯುವವರೆಲ್ಲರಿಗೂ ಈ ಯೋಜನೆಯು ಅನ್ವಯವಾಗುತ್ತದೆ. 1992-93, 1993-94 ಮತ್ತು 1994-95ನೆಯ 
ಸಾಲುಗಳಲ್ಲಿ ಕ್ರಮವಾಗಿ 4,94,214, 6,48,782 ಮತ್ತು 7,09,854 ಜನರು ಈ ಸೌಲಭ್ಯವನ್ನು ಪಡೆದಿದ್ದು ಇದಕ್ಕಾಗಿ ಸರ್ಕಾರವು 
ಮಾಡಿದ ವೆಚ್ಚ ಕ್ರಮವಾಗಿ 109.30 ಲಕ್ಷ ರೂ. 59.02 ಲಕ್ಷ ರೂ. ಮತ್ತು 48.89 ಲಕ್ಷ ರೂ.ಗಳಾಗಿರುತ್ತದೆ. 


ಕೋಷ್ಟಕ 16.14 : ಕಡಿಮೆ ದರದ ಬಟ್ಟೆ ವಿತರಣೆ ಯೋಜನೆಯಡಿಯಲ್ಲಿ 
ಧಾರವಾಡ ಜಿಲ್ಲೆಯ ಫಲಾನುಭವಿಗಳ ವಿವರ. 


ಕ್ರ.ಸಂ. ತಾಲೂಕು 1992-93 ಸ 1993-94 1994-95 
ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಸರು 
i 


1. 18,980 18,980 25,260 25,260 25,758 25,758 


ಧಾರವಾಡ 
2 ಹುಬ್ಬಳ್ಳಿ 12,667 12,667 19,008 19,008 19,700 19,700 
3. ಕಲಘಟಗಿ 14,437 14,437 20,084 20,084 23,100 23,100 
4. ಗದಗ 14,495 14,495 19,242 19,242 19,936 19,936 
5. ಮುಂಡರಗಿ 10,785 10,785 16,390 16,390 16,390 16,390 
6. ರೋಣ 14,726 14,726 15,868 15,868 21,650 21,650 
7. ಸವಣೂರು 10,386 10,386 13,510 13,510 15,510 15,510 
8. ಶಿಗ್ಗಾಂವಿ 10,751 10,751 “142೨ 14,225 16,013 16,013 
9. ಶಿರಹಟ್ಟ 13,821 13,821 17,943 17,943 18,308 18,308 
10. ಕುಂದಗೋಳ 14,718 14,718 19,641 19,641 19,526 19.526 
11, ಹಾವೇರಿ 20,966 20,966 27,568 27,568 28,305 28,305 
12. ಬ್ಯಾಡಗಿ 10,832 10,832 14,130 14,130 14,133 14,133 
13. ರಾಣಿಬೆನ್ನೂರು 23,934 23,934 33,126 33,126 33,030 33,030 


19,819 19,819 21,818 21,818 32,899 32,899 


878 | ಧಾರವಾಡ ಜಿಲ್ಲೆ 


ವಲ ಎಐ ಎ ಆಪಾರ ಟರ್‌ ಅಲ್ಕಾ ್ತ್ತ82ೈಚಆ್‌ 


ಕ್ರ.ಸಂ. ತಾಲೂಕು 1992-93 1993-94 | 1994-95 
ಗಂಡಸರು ಹೆಂಗಸರು ಗಂಡಸರು ಹೆಂಗಸರು ಗಂಡಸರು ಹೆಂಗಸರು 
15. ನವಲಗುಂದ 10,333 10,333 12,295 12,295 13,176 13,176 
16. ನರಗುಂದ 4,301 4,301 5,600 5,600 6,600 6,600 
17. ಹಾನಗಲ್‌ 21,156 21,156 28,683 28,683 30,893 30,893 
ಒಟ್ಟು 2,47,107 2,47,107 3,24,391 3,24,391 3,54,927 3,54,927 ' 


ಸ್ಥಾತಂತ್ಮ್ಯಯೋಧರ ವೇತನ: ಸ್ವಾತಂತ್ರ್ಯಯೋಧರಿಗೆ ಮತ್ತು ಸ್ವಾತಂತ್ರ್ಯಯೋಧರ ವಿಧವೆಯರಿಗೆ ಪಿಂಚಣಿ ಕೊಡುವ 
ಯೋಜನೆಯನ್ನು ಕರ್ನಾಟಕ ಸರ್ಕಾರವು ರಾಜ್ಯ ಸ್ವಾತಂತ್ರ್ಯ ಯೋಧರ ಕಲ್ಯಾಣ ನಿಯಮಗಳು, 1967 ಇದರನ್ವಯ 1968ರಲ್ಲಿ 
ಜಾರಿಗೆ ತಂದಿತು ಮತ್ತು 1969ರಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಯಿತು. ಪ್ರಾರಂಭದಲ್ಲಿ ಪಿಂಚಣಿಯು ತಿಂಗಳಿಗೆ 50ರೂ. 
ಇದ್ದು 1971ರಲ್ಲಿ 75 ರೂಗೆ ಏರಿಸಿ, 1978ರ ಜೂನ್‌ನಲ್ಲಿ 90 ರೂ.ಗಳಾಗಿ, ಮತ್ತು ಅದೇ ವರ್ಷ ಸೆಪ್ಟೆಂಬರ್‌ನಲ್ಲಿ 125 
ರೂ.ಗಳಾಗಿ 1986ರಲ್ಲಿ 150 ರೂಗಳಾಗಿ, 1987ರಲ್ಲಿ 200 ರೂ.ಗಳಾಗಿ, 1989ರಲ್ಲಿ 300 ರೂ.ಗಳಾಗಿ ಹಾಗೂ ವಿಪ್ರಿಲ್‌ 
1991ರಿಂದ 400 ರೂ.ಗಳಾಗಿ ಮತ್ತು 1994ರಲ್ಲಿ 500 ರೂ.ಗಳಾಗಿ ಹೆಚ್ಚಿಸಲಾಗಿದೆ. 


ಭಾರತ ಸರ್ಕಾರವು 1972ರಲ್ಲಿ ಸ್ವಾತಂತ್ರ್ಯ ಯೋಧರಿಗೆ ಮಾಸಿಕವಾಗಿ 200 ರೂ. ವಿಶ್ರಾಂತಿ ವೇತನವನ್ನು ನೀಡುವ 
ಯೋಜನೆಯನ್ನು ಜಾರಿಗೆ ತಂದಿತು. ಆರಂಭದಲ್ಲಿ ಪಿಂಚಣಿಯ 200 ರೂ.ನಲ್ಲಿ ರಾಜ್ಯ ಸರ್ಕಾರದ 75 ರೂ. ಮಾಸಿಕ ವಿಶ್ರಾಂತಿ 
ವೇತನವನ್ನು ಸೇರಿಸಲಾಗಿದ್ದು. 1976ರಲ್ಲಿ ಭಾರತ ಸರ್ಕಾರವು ರಾಜ್ಯ ಸರ್ಕಾರಗಳು ನೀಡುವ ವಿಶ್ರಾಂತಿ ವೇತನವನ್ನು ಗಣನೆಗೆ 
ತೆಗೆದುಕೊಳ್ಳದೇ 200 ರೂ. ಪಿಂಚಣಿಯನ್ನು ನೀಡಲು ನಿರ್ಧರಿಸಿತು. 1977ರಲ್ಲಿ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದಿಂದ 
ಪಡೆಯುತ್ತಿದ್ದ ಪಿಂಚಣಿದಾರರಿಗೆ ಪಿಂಚಣಿ ನೀಡುವುದನ್ನು ನಿಲ್ಲಿಸಿತು. ಆದರೆ 1979ರಲ್ಲಿ ಅದನ್ನು ಮತ್ತೆ ಜಾರಿಗೆ ತರಲಾಯಿತು. 
1980ರಲ್ಲಿ ಭಾರತ ಸರ್ಕಾರವು ಸ್ವಾತಂತ್ರ್ಯ ಯೋಧರ ಪಿಂಚಣಿ ಯೊಜನೆಯನ್ನು ಸ್ವಾತಂತ್ರ್ಯ ಸೈನಿಕ ಸನ್ಮಾನ ಪಿಂಚಣಿ ಯೋಜನೆ' 
ಎಂದು ಪುನರ್ನಾಮಕರಣ ಮಾಡಿ ಮಾಸಿಕ ಪಿಂಚಣಿಯ ದರವನ್ನು 300 ರೂಗಳಿಗೆ ಏರಿಸಲಾಗಿದ್ದು 1985ರಲ್ಲಿ ಇದನ್ನು ೨00 
ರೂ.ಎಗೂ, 14ನೇ ನವೆಂಬರ 1988ರಿಂದ 750ರೂ.ವಿಗೂ ಮತ್ತು 1992ರಿಂದ 1000ರೂ. ಹಾಗೂ 1994ರಲ್ಲಿ 1500 
ರೂಗೆ ಹೆಚ್ಚಿಸಲಾಯಿತು. ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದ ಯೋಜನೆಯು 1971ರಲ್ಲಿ ಮತ್ತು ಕೇಂದ್ರ ಸರ್ಕಾರದ ಯೋಜನೆಯು . 
1972ರಲ್ಲು ಆರಂಭವಾಗಿದ್ದು ಈ ವರ್ಷಗಳಲ್ಲಿ ಕ್ರಮವಾಗಿ 100 ಸ್ವಾತಂತ್ರ್ಯ ಯೋಧರು ರಾಜ್ಯ ಸರ್ಕಾರದ ಪಿಂಚಣಿಯನ್ನು ಮತ್ತು 
66 ಸ್ವಾತಂತ್ರ್ಯ ಯೋಧರು ಕೇಂದ್ರ ಸರ್ಕಾರದ ಪಿಂಚಣಿಯನ್ನು ಪಡೆಯುತ್ತಿದ್ದರು. 1992-93 ಹಾಗೂ 1993-94ನೇಯ ವಾರ್ಷಿಕ 
ಸಾಲುಗಳಲ್ಲಿ ಜಿಲ್ಲೆಯಲ್ಲಿ ಕ್ರಮವಾಗಿ 1,320 ಮತ್ತು 1,325 ಸ್ವಾತಂತ್ರ್ಯ ಯೋಧರು ರಾಜ್ಯ ಸರ್ಕಾರದ ಪಿಂಚಣಿಯನ್ನು ಪಡೆಯುತ್ತಿದ್ದು 
ಈ ಸಾಲುಗಳಲ್ಲಿ ರಾಜ್ಯ ಸರ್ಕಾರದ ಪಿಂಚಣಿಗಾಗಿ ಕ್ರಮವಾಗಿ 94,30,372 ರೂ.ಗಳು ಮತ್ತು 70,49,790 ರೂ.ಗಳನ್ನು ವೆಚ್ಚ 
ಮಾಡಲಾಗಿದೆ. ಇದೇ ವಾರ್ಷಿಕ ಸಾಲುಗಳಲ್ಲಿ ಕೇಂದ್ರ ಸರ್ಕಾರದಿಂದ ಕ್ರಮವಾಗಿ ಸೌಲಭ್ಯ ಪಡೆದವರ ಸಂಖ್ಯೆ 615 ಮತ್ತು 616 
ಆಗಿದ್ವು ಇದಕ್ಕಾಗಿ 39,54,231 ರೂ.ಗಳು ಮತ್ತು 40,12,516 ರೂಗಳನ್ನು ವೆಚ್ಚ ಮಾಡಲಾಗಿದೆ. 


ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳು : ಧಾರವಾಡ ಜಿಲ್ಲೆಯ ಧಾರ್ಮಿಕ ಮತ್ತು ದತ್ತಿ ಸಂಸ್ಥೆಗಳು (ವಕ್ಫ್‌ ಸಂಸ್ಥೆಗಳನ್ನು 
ಹೊರತುಪಡಿಸಿ) ಮುಂಬಯಿ ಸಾರ್ವಜನಿಕ ಟ್ರಸ್ಟ್‌ಗಳ ಅಧಿನಿಯಮ 1950, (ದಿ ಬಾಂಬೆ ಪಬ್ಲಿಕ್‌ ಟ್ರಸ್ಟ್‌ ಆಕ್ಟ್‌ 1950) ಇದಕ್ಕೆ 
ಒಳಪಟ್ಟಿದೆ. ಧಾರವಾಡ, ಬೆಳಗಾವಿ, ವಿಜಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿನ ಎಲ್ಲಾ ಧಾರ್ಮಿಕ ದತ್ತಿ ಸಂಸ್ಥೆಗಳ ಆಡಳಿತವನ್ನು 
ನೋಡಿಕೊಳ್ಳುವ ಹೊಣೆಯು ಧರ್ಮದತ್ತಿ ಆಯುಕ್ತರು, ಬೆಳಗಾವಿ ಇವರಿಗೆ ಸೇರಿರುತ್ತದೆ. ಧಾರವಾಡ ಜಿಲ್ಲೆಯಲ್ಲಿರುವ ಪ್ರತಿಯೊಂದು 
ಧಾರ್ಮಿಕ ದತ್ತಿ ಸಂಸ್ಥೆಗೆ ತನ್ನದೇ ಆದ ಅಡಳಿತ ಸಮಿತಿ (ಟ್ರಸ್ಟ್‌ ಕಮಿಟಿ) ಇರುತ್ತದೆ. ಇವುಗಳ ಮೇಲ್ವಿಚಾರಣೆಯನ್ನು ಮುಂಬಯಿ 
ಸಾರ್ವಜನಿಕ ಟ್ರಸ್ಟ್‌ಗಳ ಅಧಿನಿಯಮದ ಅನ್ವಯ ನೇಮಕಗೊಂಡ ಧರ್ಮದತ್ತಿ ಆಯುಕ್ತರು (ಚಾರಿಟಿ ಕಮೀಶನರ್‌) ಬೆಳಗಾವಿ 
ಹಾಗೂ ಸಹಾಯಕ ಧರ್ಮದತ್ತಿ ಆಯುಕ್ತರು, ಬೆಳಗಾವಿರವರು ನಿರ್ವಹಿಸುತ್ತಾರೆ. ' 


ಇತರ ಸಮಾಜ ಸೇವಾ ಸೌಲಭ್ಯಗಳು 879 


1950ರ ಅಧಿನಿಯಮದ ಪ್ರಕಾರ ನೋಂದಣಿಗೊಂಡ ಧಾರ್ಮಿಕ ದತ್ತಿ ಸಂಸ್ಥೆಗಳ ತಾಲೂಕುವಾರು ಸಂಖ್ಯೆ - ಬ್ಯಾಡಗಿ-139 
ಧಾರವಾಡ-298, ಗದಗ-281, ಹಾನಗಲ್‌-273, ಹಾವೇರಿ-292, ಹಿರೇಕೆರೂರು-211, ಹುಬ್ಬಳ್ಳಿ-398, ಜರಾ 
ಕಲಘಟಗಿ- 154,.ನರಗುಂದ-120, ನವಲಗುಂದ-188, ರಾಣೆಬೆನ್ನೂರು-195, ರೋಣ-211, ಶಿಗ್ಗಾಂವಿ-232, ಸಾನು ಬ 
ಶಿರಹಟ್ಟಿ-322, ಮತ್ತು ಮುಂಡರಗಿ-67, ಹೀಗೆ ಒಟ್ಟು 3,509ಸಂಸ್ಥೆಗಳಿರುತ್ತವೆ. ಈ ಪ್ರತೀಯೊಂದು ಸಂಸ್ಥೆ ಸ್ವಾಯತ್ತ ಸ 
ತನ್ನ ವರಮಾನ ಹಾಗೂ ಖರ್ಚಿನ ಲೆಕ್ಕವನ್ನು ತಾನೇ ಇಟ್ಟಿರುತ್ತದೆ. ks £ 


ಸಮಾಜ ಪರಿವರ್ತನ ಸಮುದಾಯ : ಧಾರವಾಡದಲ್ಲಿನ ಸಮಾಜ ಪರಿವರ್ತನ ಸಮುದಾಯವು 1983ರಲ್ಲಿ ಸ್ಥಾಪನೆಯಾಗಿ, 
ಜಲ ಮತ್ತು ವಾಯು ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುವುದು ಹಾಗೂ ಸಂಬಂಧಪಟ್ಟ 
ಅಧಿಕಾರಿಗಳೊಡನೆ ವಿಚಾರ ವಿನಿಮಯಮಾಡಿ ದುಷ್ಪರಿಣಾಮಗಳನ್ನು ತಡೆಗಟ್ಟುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲೆಯ 
ಜನರ ಆರೋಗ್ಯ ರಕ್ಷಣೆಗೆ ಪರಿಸರ ಮಾಲಿನ್ಯವಾಗದಂತೆ ಕೆಲವು ಪರ್ಯಾಯ ಕಾರ್ಯಕ್ರಮಗಳನ್ನು ಸಂಬಂಧಪಟ್ಟವರಿಗೆ ಸೂಚಿಸುವುದು, ` 
ತುಂಗಭದ್ರಾ ನದಿಗೆ ಹರಿಹರ ಪಾಲಿಫೈಬರ್ಸ್‌ ಕಾರ್ಯಾನೆಯಿಂದ ಉಂಟಾಗುತ್ತದೆಂದು ನಂಬಲಾದ ಮಾಲಿನ್ಯವನ್ನು ಹಾಗೂ ಅಧಿಕ 
ಪ್ರಮಾಣದಲ್ಲಿ ಮೀನುಗಳು ಸಾಯುತ್ತಿರುವುದನ್ನು ತಡೆಗಟ್ಟಲು ಪರಿಸರ ಸಮಿತಿಗಳನ್ನು ಗ್ರಾಮಮಟ್ಟದಲ್ಲಿ ಸ್ಥಾಪಿಸಿ ಜಾಗೃತಿಯನ್ನುಂಟು 
ಮಾಡುತ್ತಿದೆ. 


“ಪಶ್ಚಿಮ ಘಟ್ಟ ಉಳಿಸಿ' ಎಂಬ ಪರಿಸರ ಜಾಥಾವನ್ನೂ ಗುಜರಾತಿನ ನವಸಾರಿಯಿಂದ ಗೋವಾ ಮತ್ತು ಕನ್ಯಾಕುಮಾರಿಯವರೆಗೆ 
1987-88ರಲ್ಲಿ ಏರ್ಪಡಿಸಿತ್ತು. ಈ ಸಂಸ್ಥೆಯು ಪರಿಸರ ಮಾಲಿನ್ಯದ ವಿಚಾರವಾಗಿ ಅಧ್ಯಯನ ನಡೆಸುತ್ತಿರುವ ಹೆಸರಾಂತ ರಾಷ್ಟ್ರೀಯ 
ಸಂಸ್ಥೆಗಳೊಡನೆ ಸಹಭಾಗಿಯಾಗಿದೆ. 1991ರಲ್ಲಿ ಭಾರತ ಸರ್ಕಾರವು ಈ ಸಂಸ್ಥೆಗೆ "ಇಂದಿರಾ ಪರ್ಯಾವರಣ ಪ್ರಶಸ್ತಿ'ಯನ್ನು ನೀಡಿದೆ. 


ಧಾರವಾಡ ಜಿಲ್ಲೆಯಲ್ಲಿ ರೋಟರಿ ಕ್ಲಬ್‌, ಲಯನ್ಸ್‌ ಕ್ಷಬ್‌, ಇನ್ನರ್‌ವೀಲ್‌ ಕ್ಲಬ್‌ ಮುಂತಾದ ಸಂಸ್ಥೆಗಳು ವಿವಿಧ ಪಟ್ಟಣಗಳಲ್ಲಿ 
1940ರಿಂದ ಕಾರ್ಯನಿರತವಾಗಿವೆ. ಎದ್ಯಾರ್ಥಿಗಳಿಗೆ ಚರ್ಚಾಸ್ಪರ್ಧೆ, ನಿರುದ್ಯೋಗಿಗಳಿಗೆ ವೃತ್ತಿಪರ ಶಿಕ್ಷಣ ತರಬೇತಿ, ಆರೋಗ್ಯ 
ಶಿಬಿರ, ನೇತ್ರ ಚಿಕಿತ್ಸಾ ಶಿಬಿರ, ರಕ್ತದಾನ, ಅರಣ್ಯೀಕರಣ, ಶಿಶು ಸಂರಕ್ಷಣಾ ಕಾರ್ಯಕ್ರಮ, ಕ್ರೀಡಾಸ್ಪರ್ಧೆಗಳು, ಸಾಕ್ಷರತಾ ಕಾರ್ಯಕ್ರಮ 
ಮುಂತಾದ ಚಟುವಟಿಕೆಗಳನ್ನು ನಡೆಸುತ್ತಿವೆ. ಲಯನ್ಸ್‌ ಕ್ಲಬ್‌ ಹುಬ್ಬಳ್ಳಿಯಲ್ಲಿ ಒಂದು ಪ್ರೌಢಶಾಲೆಯನ್ನೂ ನಡೆಸುತ್ತಿದೆ. ಕಲಘಟಗಿಯ 
ರೋಟರಿಕ್ಷಬ್‌ ಸಂಗದೇವರಕೊಪ್ಪ ಗ್ರಾಮವನ್ನು ದತ್ತಿ ಪಡೆದಿದೆ. ಸರಕಾರ ಹಾಗೂ ಖಾಸಗೀ ವ್ಯಕ್ತಿಗಳ ಸೇವಾಯೋಜನೆಯಲ್ಲಿ ಈ 
ಸಂಸ್ಥೆಗಳ ವ್ಯಾಪಕ ಶಾಖಾಜಾಲಗಳು ಕ್ರಿಯಾಶೀಲವಾಗಿ ಪಾಲ್ಗೊಂಡು ಪ್ರಶಂಸನೀಯ ಕೆಲಸಮಾಡುತ್ತಿವೆ. 


ರೋಟರಿಕ್ಷಬ್‌ನ ಶಾಖೆಗಳು ಹುಬ್ಬಳ್ಳಿ (1947), ಹುಬ್ಬಳ್ಳಿ ಪಶ್ಚಿಮ (1972), ಹುಬ್ಬಳ್ಳಿ ಪೂರ್ವ (1990), ಹುಬ್ಬಳ್ಳಿ ದಕ್ಷಿಣ 
(1990), ಹುಬ್ಬಳ್ಳಿ ಉತ್ತರ (1982), ಹುಬ್ಬಳ್ಳಿ ಮಿಡ್‌ಟೌನ್‌ (1982), ಎದ್ಯಾನಗರ (1994), ಉದ್ಯಮನಗರ (1994), 
ನವನಗರ (1992), ಧಾರವಾಡ (1950), ಧಾರವಾಡ ಮಿಡ್‌ಟೌನ್‌ (1992), ಧಾರವಾಡ ಸೆಂಟ್ರಲ್‌ (1987), ಗದಗ 
(1945), ಗದಗ ಸೆಂಟ್ರಲ್‌ (1989), ಗದಗ ಮಿಡ್‌ಟೌನ್‌ (1990), ರಾಣೆಬೆನ್ನೂರು (1971), ಹಾವೇರಿ (1960), 
' ನವಲಗುಂದ (1966), ನರಗುಂದ (1981), ಕಲಘಟಗಿ (1980), ಕುಂದಗೋಳ (1990), ಲಕ್ಷಿ (ಶ್ವರ (1992), ಶಿರಹಟ್ಟಿ 
(1990) ಹಾಗೂ ಮುಂಡರಗಿ (1990) ಗಳಲ್ಲಿ ಸೇವಾನಿರತವಾಗಿವೆ. 


ಅದೇ ರೀತಿ ಲಯನ್ಸ್‌ಕ್ಲಬ್‌ ಅಳ್ಳಾವರ (1982), ಬಂಕಾಪುರ (1994), ಧಾರವಾಡ (1965), ಗದಗ ಬೆಟಗೇರಿ (1965), 
ಹಾವೇರಿ (1973), ಹಿರೇಕೆರೂರು (1971), ಹುಬ್ಬಳ್ಳಿ (1961), ಹುಬ್ಬಳ್ಳಿ ಸಿಟಿ (1994), ಹುಬ್ಬಳ್ಳಿ ಸೆಂಟ್ರಲ್‌ (1994), 
ಹಾನಗಲ್‌ (1994), ಕುಂದಗೋಳ (1982), ನರಗುಂದ (1973), ರಾಣೆಬೆನ್ನೂರು (1976), ರಟ್ಟಿಹಳ್ಳಿ (1979), ಸಂಶಿ 
(1979), ಸವಣೂರು (1976) ಹಾಗೂ ಶಿಗ್ಗಾಂವಿ ( 1994) ಇಲ್ಲಿ ಶಾಖೆಗಳನ್ನು ಹೊಂದಿ ಎಎಧ ಸೇವೆಗಳಲ್ಲಿ ಮಗ್ನವಾಗಿದೆ. 


ಅಧ್ಯಾಯ - 17 


ಪ್ರೇಕ್ಷಣೀಯ ಸ್ಥಳಗಳು 


ಘಪಶಿಮಘಳಿಗಳು ಹಾಗೂ ಅವುಗಳ' ಶ್ರೇಣಿಗಳ ಮುಂದುವರಿಕೆಯ ಅಂಕುಡೊಂಕಾದ ಕಣಿವೆಗಳನ್ನು ಹೊಂದಿದ ಧಾರವಾಡ 
ಜಿಲ್ಲೆಯು ಸಮುದ್ರಮಟ್ಟಕ್ಕಿಂತ 2,500 ಅಡಿಗಳಿಗೂ ಮೀರಿದ ಎತ್ತರವಾದ ಪ್ರಸ್ತಭೂಮಿಯಾಗಿದೆ. ಸುಂದರ ನೈಸರ್ಗಿಕ ಹಸಿರು 
ಪರ್ವತ ಶ್ರೇಣಿಗಳು, ನದಿ ಕಣಿವೆಗಳು, ಹಾಗೂ ವಿಶಾಲ ಬಯಲು ಪ್ರದೇಶಗಳು ಸಹಜವಾಗಿ ಈ ಜಿಲ್ಲೆಯಲ್ಲಿ ಪ್ರಾಚೀನ ಕಾಲದಿಂದಲೂ 
ಸಮುದಾಯ ಜನಜೀವನಕ್ಕೆ ಎಡೆಮಾಡಿಕೊಟ್ಟಿದೆ. ಜಿಲ್ಲೆಯಲ್ಲಿ ಅಸಂಖ್ಯಾತ ಐತಿಹಾಸಿಕ ಹಾಗೂ ವಾಸ್ತುಕಲಾ ವಿಶೇಷ ಅವಶೇಷಗಳು . 
ಶಾತವಾಹನ, ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ ಹಾಗೂ ಕಲ್ಯಾಣದ ಚಾಳುಕ್ಕರ ಕಾಲದಿಂದಲೂ ಉಳಿದು ಬಂದಿವೆ. ಅಲ್ಲದೇ 
ಧಾರ್ಮಿಕ ಕ್ಷೇತ್ರಗಳು, ಸಂತಮಹಂತರು ಇದ್ದ ನೆಲೆಗಳು, ವಾಣಿಜ್ಯ ಕೇಂದ್ರಗಳು, ಸಾಂಸ್ಕೃತಿಕ ಕೇಂದ್ರಗಳು ಹಾಗೂ ನೈಸರ್ಗಿಕ ತಾಣಗಳೂ 
ಕಂಡು ಬರುತ್ತವೆ. ಕೆಲವು ಸ್ಥಳಗಳು ಪೂರ್ವೇತಿಹಾಸದ ಕೇಂದ್ರಗಳಾಗಿದ್ದರೆ ಮತ್ತೆ ಕೆಲವು ಚಾರಿತ್ರಿಕ ಮಹತ್ವದ ರಾಜಕೀಯ 
ಘಟನೆಗಳಿಂದಾಗಿ ಮಹತ್ವವನ್ನು ಪಡೆದಿವೆ. ಅಂಥ ಸ್ಥಳಗಳಲ್ಲಿ ನದಿಯ ಕಣಿವೆಗಳು, ಬಂಕಾಪುರ, ಅಬಲೂರು, ಗಳಗನಾಥ, 
ಚೌಡದಾನಪುರ, ಲಕ್ಷ್ಮೇಶ್ವರ, ಲಕ್ಕುಂಡಿ, ಗದಗು, ಕಲಕೇರಿ, ತಿಳವಳ್ಳಿ, ರಟ್ಟೀಹಳ್ಳಿ, ಡಂಬಳ, ಹಾನಗಲ್ಲು ಯಳವಟ್ಟಿ ಮುಂತಾದ 
ಹಲವಾರು ಸ್ಥಳಗಳನ್ನು ಇಲ್ಲಿ ಉದಾಹರಿಸಬೇಕಾಗಿದೆ. ಈ ಅಧ್ಯಾಯದಲ್ಲಿ ಜಿಲ್ಲೆಯಲ್ಲಿರುವ ಜನಪ್ರಿಯತೆ ಪಡೆದ, ಪಡೆಯದೇ 
ನಿಗೂಢವಾಗಿರುವ ಹಾಗೂ ಬಹುಜನರಿಗೆ ಅಗೋಚರವೆನಿಸಿದ ಸ್ಥಳಗಳ ಪರಿಚಯವನ್ನು ಮಾಡಿಕೊಡಲಾಗಿದೆ. ಜಿಲ್ಲೆಯಲ್ಲಿರುವ 
ಪ್ರಾಚ್ಯ ಅವಶೇಷಗಳ ದೃಷ್ಟಿಯಿಂದ ನಮ್ಮ ಸರ್ವೇಕ್ಷಣೆಯು ಸಂಪೂರ್ಣವಾಗಿ ನಡೆದಿದೆ ಎಂದು ಹೇಳುವುದು ಕಷ್ಟ. ಧಾರವಾಡ 
ಜಿಲ್ಲೆಯ ವಾಸ್ತು ಹಾಗೂ ಶಿಲ್ಪಕಲಾ ಅವಶೇಷಗಳು ಸಮೃದ್ಧವಾದುವು. ಅವುಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಡುವುದೇ ಈ 
ಅಧ್ಯಾಯದ ಉದ್ದೇಶವಾಗಿದೆ. ಅದೇ ರೀತಿ ನೈಸರ್ಗಿಕ ಸೌಂದರ್ಯದ ಕ್ಷೇತ್ರಗಳನ್ನೂ ಪರಿಚಯಿಸಿದೆ. ಸ್ಥಳಗಳನ್ನು "ಅ' ಕಾರಾದಿ 
ನಿಯಮದಲ್ಲಿ ನಿಯೋಜಿಸಲಾಗಿದೆ. ಕಂಸದಲ್ಲಿ ಆಯಾ ಊರಿನ ಜನಸಂಖ್ಯೆಯನ್ನು 1991ರ ಜನಗಣತಿಯಂತೆ ಒದಗಿಸಲಾಗಿದೆ. 


ಅಂದಲಗಿ : ಶಿಗ್ಗಾಂವಿ ತಾಲೂಕಿನ ಅಂದಲಗಿ (ಜನಸಂಖ್ಯೆ : 2,425) ಅಥವಾ ಶಾಸನದ (ಹಾನಗಲ್‌ನಿಂದ 25 ಕಿ.ಮೀ) 
ಅಂಡಣಗೆಯು ಪುರಾತನವಾದ ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿನ ಕೆರೆಯ ದಂಡೆಯ ಮೇಲೆ ಚಾಳುಕ್ಕರ ಶೈಲಿಯಲ್ಲಿ ನಿರ್ಮಿತವಾಗಿರುವ 
ರಾಮನಾಥೇಶ್ವರ ದೇವಾಲಯವಿದೆ. ಖಾಸಗಿ ಮನೆಯ ಆವರಣದಲ್ಲಿ ಸಿಕ್ಕಿರುವ ಶಾಸನದಲ್ಲಿ ಉಕ್ತವಾಗಿರುವ ಹೋಬೇಶ್ವರ 
ದೇವಾಲಯವು ಇದೇ ಎಂದು ಊಹಿಸಬಹುದಾಗಿದೆ. ಈ ಶಾಸನದ ಪ್ರಕಾರ ಕ್ರಿ.ಶ. 1138ರಲ್ಲಿ ಕಲ್ಯಾಣದ ಚಾಳುಕ್ಯ ದೊರೆ 
ಮೂರನೇಯ ಸೋಮೇಶ್ವರನ ಆಳ್ವಿಕೆಯ ಕಾಲದಲ್ಲಿ ಉದ್ದರ ಹೋಮಿಸೆಟ್ಟಿಯಿಂದ ನಿರ್ಮಿತವಾದ ಹೋಬೇಶ್ಚರ ದೇವಾಲಯಕ್ಕೆ 
ಕನಕಗಾವುಂಡಿಕಬ್ಬೆ ಮತ್ತು ಊರ ಅರವತ್ತು ಒಕ್ಕಲು ಬಿಟ್ಟ ಭೂದಾನದ ಬಗೆಗೆ ಉಲ್ಲೇಖಿಸುತ್ತದೆ. ಈ ದೇವಾಲಯದ ಗರ್ಭಗೃಹವು 
ಕೋನಾಕಾರವಾದ ತಳವಿನ್ಯಾಸವನ್ನು ಹೊಂದಿದ್ದು ಮೇಲ್ಭಾಗದ ಶಿಖರವು ಕುಸಿದು ಹೋಗಿದೆ. ಇದರ ನವರಂಗ, ಮುಖಮಂಟಪಗಳು 


ಪ್ರೇಕ್ಷಣೀಯ ಸ್ಥಳಗಳು 881 


ಪೂರ್ಣವಾಗಿ ಬಿದ್ದುಹೋಗಿವೆ. ರಾಮನಾಥೇಶ್ವರ ದೇವಾಲಯದಲ್ಲಿರುವ ವೀರಗಲ್ಲು ಶಾಸನವು ಅಸ್ಪಷ್ಟವಾಗಿದ್ದು ಹೇಮಳಂಬಿ 
ಸಂವತ್ಸರದ್ದಾಗಿದ್ದು) ಕ್ರಿ.ಶ.13ನೇ ಶತಮಾನದ ಲಿಪಿಯನ್ನು ಹೋಲುತ್ತದೆ; ಹಾಗೂ ಕೇವಲ ಅಂಡಣಗೆಯ ಗೋಗ್ರಹಣದಲ್ಲಿ 
ವೀರನೊಬ್ಬನ ಮರಣದ ಬಗೆಗೆ ಉಲ್ಲೇಖಿಸುತ್ತದೆ. ಇದರ ಪಕ್ಕದಲ್ಲೆ ಇರುವ ಇನ್ನೊಂದು ವೀರಗಲ್ಲಿನ ಶಾಸನವೂ ಇದೇ ರೀತಿ 
ಅಸ್ಪಷ್ಟವಾಗಿದೆ. ಊರಿನಲ್ಲಿ ಇತ್ತೀಚೆಗೆ. ನಿರ್ಮಿಸಲಾಗಿರುವ ವೀರಭದ್ರ ಗುಡಿಯ ಗರ್ಭಗೃಹದ ಮೇಲೆ ಸುಂದರ ಆಧುನಿಕ ಗೋಪುರವಿದೆ. 
ವಿಗ್ರಹವು ಸುಮಾರು ಐದು ಅಡಿ ಎತ್ತರವಿದ್ದು ನಿಂತಿರುವ ಆಧುನಿಕ ಮೂರ್ತಿಗೆ ನಾಗಫಣಿ ಅಲಂಕಾರವಿದೆ. ಇದರ ಹತಿರವೇ 
ಒಂದು ಮಹಾಸತಿ ಕಲ್ಲು ಇದ್ದು ಅದರ ಮೇಲೆ ವಿಜಯನಗರದ ಕಾಲದ ಲಿಪಿಯುಳ್ಳ ಶಾಸನವಿದೆ. ಈ ಗುಡಿಯಿಂದ ಸ್ವಲ್ಪ ದೂರದಲ್ಲಿ 
ಬಸವಣ್ಣನ ಚಿಕ್ಕಗುಡಿ ಇದೆ. ಇಲ್ಲಿರುವ ಇತರೆ ದೇವಾಲಯಗಳೆಂದರೆ ದ್ಯಾಮವ್ವ, ಹನುಮಂತ ಹಾಗೂ ಮರಿಯಮ್ಮ. ಅಂದಲಗಿಯಲ್ಲಿ 
ಒಂದು ಮಸೀದಿ ಹಾಗೂ ಒಂದು ದರ್ಗಾ ಇದ್ದು ದರ್ಗಾದಲ್ಲಿ ವಾರ್ಷಿಕ ಉರುಸು ನಡೆಯುತ್ತದೆ. 


ಅಕ್ಕಿ ಆಲೂರು : ಹಾನಗಲ್‌ ತಾಲೂಕಿನ ಅಕ್ಕಿಆಲೂರು (ಜನಸಂಖ್ಯೆ : 9,919) ಹಾನಗಲ್‌ನಿಂದ ಆಗ್ನೇಯಕ್ಕೆ ಹತ್ತು ಕಿ.ಮೀ. 
ದೂರದಲ್ಲಿರುವ ಹೋಬಳಿ ಕೇಂದ್ರವಾಗಿದೆ. ಅಕ್ಕಿ ಬೆಳೆಗೆ ಇದು ಪ್ರಸಿದ್ಧ ಇಲ್ಲಿರುವ ಪ್ರಮುಖ ದೇವಾಲಯಗಳೆಂದರೆ, ಲಕ್ಷ್ಮೀದೇವ, 
ದ್ಯಾಮವ್ವ, ದುರ್ಗವ್ವ, ವೀರಭದ್ರ, ಕಲ್ಲೇಶ್ವರ, ಹನುಮಂತದೇವ, ಬಸವಣ್ಣ (ಗುಡಿ), ಉಳವಿ ಬಸವಣ್ಣ ಇತ್ಯಾದಿ. ಕಲ್ಲೇಶ್ವರ 
ದೇವಾಲಯದ ಸಮೀಪ ಎರಡು ವೀರಗಲ್ಲುಗಳಿದ್ದು, ಒಂದು ವಿಷ್ಣು ಪೀಠ ಹಾಗೂ ರಾಷ್ಟಕೂಟರ ಶೈಲಿಯನ್ನು ಹೋಲುವ 
ತ್ರಿಕೂಟಾಚಲ ದೇವಾಲಯದ ಅವಶೇಷಗಳು ಕಂಡುಬರುತ್ತವೆ. ಹೊರ ಮಂಟಪದಲ್ಲಿ ಸಪ್ತಮಾತೃಕೆಯರ ಪಟ್ಟಿಕೆಯ ಜೋಡು 
ಶಿಲ್ಪವಿದೆ. ಇಲ್ಲಿ ಒಟ್ಟು ನಾಲ್ಕು ಮಸೀದಿಗಳಿವೆ; ಅವುಗಳೆಂದರೆ, ಕುಂಬಾರ ಓಣಿಯಲ್ಲಿರುವ ಮೆಹಬೂಬಿಯಾ (ಹುನ್ನಿಮಸೀದಿ), 
ಜಾಮಿಯಾ ಮಸೀದಿ, ಅತ್ತಾರ್‌ ಓಣಿಯಲ್ಲಿರುವ ಅಹೆಹದೀನ್‌ ಮಸೀದಿ ಮತ್ತು ಮೇಲಿನ ಕೇರಿಯಲ್ಲಿರುವ ಅಥ್ಲೆಹದೀನ್‌ ಮಸಿದಿ. 
ಊರಿನಲ್ಲಿರುವ ಅಮೀರ್‌ಷಾವಲಿ ದರ್ಗಾ ಇದೆ ಹಾಗೂ ಇಲ್ಲಿ ಶಾಬಾನ್‌ ತಿಂಗಳಲ್ಲಿ ಉರುಸು ನಡೆಯುತ್ತದೆ. 


ಅಣ್ಣಿಗೇರಿ : ನವಲಗುಂದ ತಾಲೂಕಿನ ಅಣ್ಣಿಗೇರಿಯು (ಜನ ಸಂಖ್ಯೆ : 25,239) ಹುಬ್ಬಳ್ಳಿ, ಗದಗು ರೈಲ್ವೇ (ಧಾರವಾಡದಿಂದ 
55 ಕಿ.ಮೀ) ಮಾರ್ಗದಲ್ಲಿರುವ ಅತ್ಯಂತ ಪ್ರಾಚೀನ ನಗರ ಪ್ರದೇಶವಾಗಿದೆ. ಸುಂದರ ಪ್ರಾಚೀನ ದೇವಾಲಯಗಳನ್ನು ಹೊಂದಿದೆ. 
ಅಣ್ಣಿಗೇರಿಯು ಕೆಲಕಾಲ ಬೆಳ್ಳಲನಾಡಿನ ಕೇಂದ್ರವಾಗಿತ್ತು. ಬಾದಾಮಿ ಚಾಲುಕ್ಕರಿಂದ ಆರಂಭಿಸಿ ವಿಜಯನಗರ, ಆದಿಲ್‌ ಷಾಹಿಗಳ 
ಆಡಳಿತದ ಕುರುಹುಗಳು ಇಲ್ಲಿ ಇವೆ. ಚಾಳುಕ್ಯ ನಾಲ್ಕನೇಯ ಸೋಮೇಶ್ವರನ ರಾಜಧಾನಿ (1185-89) ಅಣ್ಣಿಗೇರಿಯೇ ಆಗಿತ್ತು. 
ಇದು ನಿಪ್ಪಾಣಿಯ ದೇಸಾಯಿಯ ಜಹಗೀರಿಗೂ ಹಲವು ಕಾಲ ಸೇರಿತ್ತು. ಪ್ರಾಚೀನ ಶಾಸನಗಳಲ್ಲಿ ದಕ್ಷಿಣ ವಾರಣಾಸಿ ಎಂದೇ 
ಉಲ್ಲೇಖಿಸಿರುವ ಈ ಊರಿನಲ್ಲಿ 25 ಕ್ಕೂ ಮೇಲ್ಪಟ್ಟು ಶಿಲಾಶಾಸನಗಳು ದೊರೆತಿವೆ. ಅವುಗಳಲ್ಲಿ ಅತ್ಯಂತ ಮೊದಲಿನದು ಬಾದಾಮಿ - 
ಚಾಲುಕ್ಯ ಅರಸ ಎರಡನೇ ಕೀರ್ತಿವರ್ಮನ ಆಳ್ವಿಕೆಯ ಕಾಲದ್ದು (ಕ್ರಿ.ಶ. 750). ಅದರಲ್ಲಿ ಜೇಬುಳಗೇರಿಯ ಗೌಂಡಕಲಿಯಮ್ಮ ಜೈನ 
ಬಸದಿ ಮಾಡಿಸಿದ ಹಾಗೂ ಕುಪ್ಪನೆಂಬ ಅಧಿಕಾರಿಯು ಅದರ ಮುಂದೆ ಗೋಸಾಸ ಕಬ್ಬನ್ನು ನಿಲ್ಲಿಸಿದ ವಿವರಗಳು ತಿಳಿಸುತ್ತದೆ. 
ಅಣ್ಣಿಗೇರಿಯು ಮೊದಲಿನಿಂದಲೂ ವ್ಯಾಪಾರ ಕೇಂದ್ರವೂ ಆಗಿದೆ. ಹತ್ತಿ, ಜೋಳ, ಗೋದಿ, ಮೆಣಸಿಕಾಯಿ, ಕಾಳುಗಳು ಇಲ್ಲಿ ಅತಿ 
ದೊಡ್ಡ ಪ್ರಮಾಣದಲ್ಲಿ ಮಾರಾಟವಾಗುತ್ತವೆ. ಎ.ಎಂ. ಅಣ್ಣಿಗೇರಿಯವರು ಹೇಳುವಂತೆ "ಅಣ್ಣಿಗೇರಿಯಲ್ಲಿ ಮೊಣಕಾಲಮಟ್ಟ ಎಣ್ಣೆ 
ಎಂಬ ನಾಣ್ಣುಡಿ ಇತ್ತೆಂದು ಹಾಗೂ ಎಣ್ಣೆಗಾಣಗಳು ಊರಲ್ಲಿ ಅಧಿಕವಾಗಿದ್ದವೆಂಬುದು ಅವರ ಅಭಿಪ್ರಾಯವಾಗಿದೆ. ಇಲ್ಲಿ ಹತ್ತಿಬೆಳೆ, 
ಬಟ್ಟೆ ನೇಯ್ಗೆಯು ಪ್ರಸಿದ್ಧವಾಗಿದ್ದು ಸಾಲೆಯಸಾಸಿರ್ವರೆಂಬ ನೇಕಾರರ ಶ್ರೇಣಿ ಇಲ್ಲಿ ಇತ್ತು. ಸವಣೂರು ನವಾಬರ ಕಾಲದಲ್ಲಿ 
ರುಸ್ತುಂಪೇಟೆಯೆಂಬ ಮಾರುಕಟ್ಟೆ ಸ್ಥಾಪಿಸಿದ ಸಂಗತಿ ಶಾಸನವೊಂದರಿಮದ ತಿಳಿದುಬರುತ್ತದೆ. ಪ್ರಾಚೀನ ಶಾಸನಗಳಲ್ಲಿ ಈ ಊರನ್ನು 
"ಅಣ್ಣಿಗೇರಿ' "ಅನ್ಯತಟಾಕ' ಎಂದು ಉಲ್ಲೇಖಗೊಂಡಿದ್ದು ವಿಜಯನಗರದ ಅರಸು ಅಚ್ಯುತರಾಯನು ಕ್ರಿಶ. 1539ರಲ್ಲಿ ಈ ಊರಿನಲ್ಲಿ 
ಆನಂದನಿಧಿ ಎಂಬ ವಿಧಿ ನಡೆಸಿದ ಉಲ್ಲೇಖವಿದೆ. ಈ ಪ್ರದೇಶವು ಬಿಜಾಪುರ ಸುಲ್ತಾನರ ಆಳ್ವಿಕೆಗೆ ಕ್ರಿ.ಶ. 1646 ರಲ್ಲಿ ಒಳಪಟ್ಟಿದ್ದು 
ರಣದುಲ್ಲಾಖಾನನ ಮಗ ರುಸ್ತುಂ ಜಮಾನನು ಇಲ್ಲಿಯೇ ಹಲವು ಕಾಲ ವಾಸವಾಗಿದ್ದನೆಂದು ಪ್ರತೀತಿಯಿದೆ. ಧೋಂಡಿಯಾವಾಗನು 
ಕರ್ನಲ್‌ ವೆಲ್ಲೆಸ್ತಿಯ ದಾಳಿಯಿಂದ ತಪ್ಪಿಸಿಕೊಂಡಾಗ ಡಂಬಳದಿಂದ ಅಣ್ಣಿಗೇರಿಗೆ ಬಂದು ಹಲವು ಕಾಲ ತಂಗಿದ್ದ 


ಅಣ್ಣಿಗೇರಿಯ ಹೃದಯವೆಂದರೆ ಇಲ್ಲಿನ ಭವ್ಯ ಅಮೃತೇಶ್ವರ ದೇವಾಲಯ. ಪೂರ್ವಾಭಿಮುಖವಾಗಿರುವ ಈ 
ಗರ್ಭಗೃಹ, ಅಂತರಾಳ, ನವರಂಗ, ಸಭಾ ಮಂಟಪ, ಹಾಗೂ ನಂದಿಮಂಟಪವನ್ನು ಹೊಂದಿದ್ದು ಎರಡು ಹಂತದಲ್ಲಿ ನಿರ್ಮಾಣವಾಗಿದೆ. 


ಈ ಗುಡಿಯನ್ನು ಪ್ರವೇಶಿಸಲು ದಕ್ಷಿಣದಿಂದ ಹಾಗೂ ಪೂರ್ವದಿಂದ ದ್ವಾರಗಳಿದ್ದು ದಕ್ಷಿಣ ದ್ವಾರಕ್ಕೆ ಮುಖಮಂಟಪವಿದೆ. ಈ 


882 ಧಾರವಾಡ ಜಿಲ್ಲೆ 


ದೇವಾಲಯದ ಗರ್ಭಗೃಹದ ಲಲಾಟದಲ್ಲಿ ಗಜಲಕ್ಷಿಯಿದ್ದು ಒಳಗೆ ಸ್ವಯಂಭು ಲಿಂಗವಿದೆ. ಇದರ ಬಾಗಿಲುವಾಡದ ಲಲಾಟದ 
ಮೇಲ್ಭಾಗದಲ್ಲಿ ಸಪ್ತ ಶಿಖರಗಳ ಕಿರುಮಂಟಪಗಳಿದ್ದು ಒಳಗೆ ಸಮಭಂಗಿಯಲ್ಲಿ ನಿಂತಿರುವ ಸೂರ್ಯನನ್ನು ಕೆತ್ತಿದೆ. ಅಂತರಾಳದ 
ಬಾಗಿಲುವಾಡವು ಪಂಚ ಶಾಖೆಗಳನ್ನು ಹೊಂದಿದ್ದು ನಿರಾಡಂಬರವಾಗಿದ್ದು ನಡುವೆ ಗಜಲಕ್ಷಿಯ ಶಿಲ್ಪವಿದೆ. ಈ ದ್ವಾರದ ಎರಡೂ 
ಪಕ್ಕದಲ್ಲಿ ಜಾಲಂದ್ರಗಳಿವೆ. ನವರಂಗದ ಮುಖ್ಯದ್ವಾರವು ದೇವಾಲಯದ ಅತ್ಯಾಕರ್ಷಕ ಭಾಗವೆನ್ನಬಹುದು. ಇಂದು ಭಾಗಶಃ 
ಹಾಳಾಗಿರುವ ಈ ದ್ವಾರಬಂಧವು ಸುಂದರವಾದ ನವಶಾಖಾಲಂಕಾರವನ್ನು ಹೊಂದಿದೆ. ಇಲ್ಲಿನ ಅಲಂಕಾರಿಕ ಚಿಕಣಿಯ ಸೂಕ್ಷ್ಮ ' 
ಕೆತ್ತನೆಗಳು ದರ್ಶಕರ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ಈ ದೇವಾಲಯದ ಮೂಲ ಕಟ್ಟಡಕ್ಕೆ ನಂತರದ ಸೇರ್ಪಡೆಯಾಗಿರಬಹುದಾದ 
ವಿಶಾಲ ಸಭಾಮಂಟಪವು ಮೂರು ದಿಕ್ಕುಗಳಲ್ಲೂ ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಇದರ ಎಲ್ಲಾ ಬಾಗಿಲುವಾಡಗಳೂ ಆಕರ್ಷಕ 
ಕೆತ್ತನೆಗಳನ್ನು ಹೊಂದಿವೆ. ನವರಂಗದ ಛಾವಣಿಯಲ್ಲಿ ಆರುದಳದ ಕಮಲದ ಅಲಂಕಾರವಿದ್ದರೆ ಸಭಾಮಂಟಪದ ಛಾವಣಿಯಲ್ಲಿ 
ವೃತ್ತಾಕಾರವಾದ ಕಮಲದಲ್ಲಿ ಹಲವಾರು ದಳಗಳನ್ನು ಒಳಗೊಳಗೆ ಬಿಡಿಸಲಾಗಿದೆ. ದೇವಾಲಯದ ಹೊರಭಿತ್ತಿಯ ಅಲಂಕಾರಿಕ ಕಿರು 
ಸ್ತಂಭಗಳು, ಕಿರುಶಿಖರ ಮಾದರಿಗಳು ಹಾಗೂ ದೇವದೇವತೆಗಳ ಸುಂದರ ಉಬ್ಬು ಶಿಲ್ಪಗಳಿವೆ. ಉಮಾಮಹೇಶ್ವರ, ನಟರಾಜ, ನೃತ್ಯ 
ಗಣಪತಿಯ ಶಿಲ್ಪಗಳು ಇಲ್ಲಿ ಉಲ್ಲೇಖಾರ್ಹವಾಗಿವೆ. ಹಲವಾರು ನರ್ತಕಿಯರು, ದರ್ಪಣ ಸುಂದರಿ ಹಾಗೂ ಸಂಗೀತ ವಾದಕರುಗಳ 
ಶಿಲ್ಪಗಳೂ ಗಮನಾರ್ಹವಾಗಿವೆ. ನವರಂಗದ ಮೂಲೆಯಲ್ಲಿ ಗೋಡೆಯಲ್ಲಿ ಕಟ್ಟಿರುವ ಶಿಲ್ಪಾವಶೇಷಗಳಿವೆ. ಅವುಗಳಲ್ಲಿ ಸುಮಾರು 
ನಾಲ್ಕು ಅಡಿ ಎತ್ತರವಿರುವ ಆಸೀನ ಗಣಪತಿಯ ಶಿಲ್ಪ ಆಕರ್ಷಕವಾಗಿದೆ. ಈ ದೇವಾಲಯದ ಗರ್ಭಗುಡಿಯ ಮೇಲ್ಭಾಗದಲ್ಲಿರುವ 
ಕದಂಬನಾಗರ ಶೈಲಿಯ ಶಿಖರದಲ್ಲಿ ಶೈವ ಪುರಾಣವನ್ನು ಪ್ರತಿನಿಧಿಸುವ ಅನೇಕ ಆಕರ್ಷಕ ಶಿಲಾಮೂರ್ತಿಗಳಿವೆ. ಶಿಖರದ ಮುಂಭಾಗದ 
ಕೀರ್ತಿಮುಖದಲ್ಲಿ ಮೊದಲು ಹೊಯ್ದಳಲಾಂಛನವಿತ್ತೆಂದು ವ್ಯಕ್ತವಾಗುತ್ತದೆ. ಏಕೆಂದರೆ, ಮುರಿದುಬಿದ್ದಿರುವ ಸಿಂಹವು ಇತ್ತೀಚಿನವರೆಗೂ 
ದೇವಾಲಯದ ಆವರಣದಲ್ಲಿತ್ತೆಂದು ಎ.ಎಂ. ಅಣ್ಣಿಗೇರಿಯವರು ಹೇಳಿರುತ್ತಾರೆ. ಕ್ರಿಶ. 1202ರ ಶಾಸನ ಇಮ್ಮಡಿ ಬಲ್ಲಾಳನ 
ದಂಡನಾಯಕ ಬಸವನೆಂಬುವನು ಅಮೃತೇಶ್ವರ ದೇವರಿಗೆ ನೀಡಿದ ಹಲವು ದಾನಗಳನ್ನು ದಾಖಲಿಸುತ್ತಾ, ಖ್ಯಾತ ಹೊಯ್ಸಳ ಅಮೃತೇಶ 
ದಂಡನಾಯಕನನ್ನು ಉಲ್ಲೇಖಿಸುತ್ತದೆ. ಅಮೃತೇಶ್ವರ ದೇವಾಲಯದ ಮಂಟಪದಲ್ಲಿರುವ ಶಾಸನವು ಅಸ್ಪಷ್ಟವಾಗಿದ್ದು ಕ್ರಿಶ. 12ನೇ 
ಶತಮಾನದ ಲಿಪಿಯಾಗಿದ್ದು ರಾಜಧಾನಿ ಅಣ್ಣಿಗೇರಿಯ ಅಮೃತೇಶ್ವರ ದೇವರ ದೇವ ಪುತ್ರಕನಾದ ನಾಕಿಮಯನಿಂದ ವಿನಾಯಕ 
ವಿಗ್ರಹವು ನಿರ್ಮಾಣವಾಯಿತೆಂದು ತಿಳಿಸುತ್ತದೆ. ಇಲ್ಲಿರುವ ಹಲವಾರು ಶಾಸನಗಳಲ್ಲಿ ವಿಶಿಷ್ಟವಾದುದೆಂದರೆ ಕಲಚುರಿಯ ಕಾಲದ 
ಕ್ರಿಶ. 1161ರ ಶಾಸನ. ಇದರಲ್ಲಿ ಶ್ರೀಧರಯ್ಯ ದಂಢನಾಯಕನಿಂದ ಅಮೃತೇಶ್ವರ ' ದೇವಾಲಯದಲ್ಲಿ ಪುರಾಣವಾಚನಕ್ಕಾಗಿ 
ಭೂದಾನವನ್ನು ನೀಡಲಾಗಿದೆ. ಊರಲ್ಲಿ ಪಂಚ ಬಸದಿಗಳು ಇದ್ದುವೆಂದು ಒಂದು ಶಾಸನ ಹೇಳಿದೆ. 


ಈ ಊರಿನ ಇತರೆ ದೇವಾಲಯಗಳೆಂದರೆ ಬನಶಂಕರಿ, ಪಾವಡಿ ಬಸಪ್ಪ, ಗಚ್ಚಿನ ಬಸಪ್ಪ, ಹಿರೇ ಹನುಮಂತ, ಮೈಲಾರಪುರದ 
ವೀರಪ್ಪ ಮುಂತಾದವುಗಳು. ಮುನಿಸಿಪಾಲಿಟಿ ಹಿಂಭಾಗದಲ್ಲಿರುವ ಪುರದ ವೀರಭದ್ರ ದೇವಾಲಯವೂ ಚಾಳುಕ್ಕರ ಕಾಲದ 
ಕಟ್ಟಡವಾಗಿದೆ. ಆದರೆ ಇದು ನಂತರ ಜೀರ್ಣೋದ್ಭಾರವಾಗಿದೆ; ಪೂರ್ವಾಭಿಮುಖವಾಗಿರುವ ಈ ಗುಡಿಯಲ್ಲಿ ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗಗಳನ್ನು ಮೂಲತಃ ಹೊಂದಿದ್ದು ಇತ್ತೀಚೆಗೆ ವಿಶಾಲವಾದ ಸಭಾಮಂಟಪವನ್ನು ಇದಕ್ಕೆ ಸೇರಿಸಲಾಗಿದೆ. ಗರ್ಭಗೃಹದಲ್ಲಿ 
ಸುಮಾರು ನಾಲ್ಕು ಅಡಿ ಎತ್ತರವಿರುವ ವಿಜಯನಗರ ಶೈಲಿಯ ವೀರಭದ್ರಮೂರ್ತಿ ಇದೆ. ಇದರ ಬಾಗಿಲುವಾಡವು ಸರಳ 
ದ್ವಿಶಾಖೆಯಿಂದ ಅಲಂಕೃತಗೊಂಡಿದೆ. ನವರಂಗದಲ್ಲಿರುವ ನಾಲ್ಕು ಕಂಬಗಳು ಆಕರ್ಷಕವಾಗಿದ್ದು ಈ ಗುಡಿಯ ನಿರ್ಮಾಣವು ಕ್ರಿ.ಶ. 
11ನೇ ಶತಮಾನದ್ದೆಂದು ಊಹಿಸಬಹುದಾಗಿದೆ. ಕದಂಬನಾಗರ ಶಿಖರವನ್ನು ಹೊಂದಿರುವ ಈ ಗುಡಿಯ ಹೊರ ಭಿತ್ತಿಯ ತೊಲೆ 
ಭಾಗದಲ್ಲಿ ವಿಶಿಷ್ಟವಾದ 14 ಮಿಥುನ ಶಿಲ್ಪಗಳು ಕಾಲದ ದೃಷ್ಟಿಯಿಂದ ನಂತರದ್ದಾದರೂ ಗಮನಿಸಲೇಬೇಕಾದವು. ಊರ ಹೊರಗಿರುವ 
ಬನಶಂಕರಿ ದೇವಾಲಯವು ಚಾಳುಕ್ಕರ ಕಾಲದ ರಚನೆಯಾಗಿದ್ದು ತ್ರಿಕೂಟಾಚಲವಾಗಿದೆ. ಈ ದೇವಾಲಯವು ಮೂರು 
ಗರ್ಭಗುಡಿಗಳನ್ನು ಹೊಂದಿದ್ದು ಪ್ರಧಾನ ಗರ್ಭಗೃಹಕ್ಕೆ ಮಾತ್ರ ಅಂತರಾಳವಿದ್ದೂ ಮೂರಕ್ಕೂ ಸೇರಿದಂತೆ ಮಧ್ಯದಲ್ಲಿ ಒಂದೇ 
ನವರಂಗವಿದೆ. ಪ್ರಧಾನ ಗರ್ಭಗೃಹದ ಬಾಗಿಲುವಾಡದ ಲಲಾಟದಲ್ಲಿ ಗಜಲಕ್ಷಿಯಿದೆ. ಅಂತರಾಳದ ಬಾಗಿಲುವಾಡದ ರಚನೆಯು 
ಬ್ರಹ್ಮ ಮಹೇಶ್ವರ ಕೆತ್ತನೆಯಿರುವ ಮಕರ ತೋರಣವನ್ನು ಹೊಂದಿದೆ. ಉಳಿದೆರಡು ಗರ್ಭಗೃಹದ ಬಾಗಿಲುವಾಡಗಳ ಲಲಾಟದಲ್ಲಿ 
ಗಜಲಕ್ಷಿಯ ಕೆತ್ತನೆ ಇದ್ದು ಒಂದರಲ್ಲಿ ಬ್ರಹ್ಮನಹಂಸ ಪೀಠವಷ್ಟೇ ಇದೆ, ಹಾಗೂ ಇನ್ನೊಂದು ಬರಿದಾಗಿದೆ. ನವರಂಗದ ಕಂಬಗಳು 
ದುಂಡಾಗಿ ಚಾಳುಕ್ಯ ಶೈಲಿಯಲ್ಲಿದ್ದು ಅತ್ಯಂತ ಆಕರ್ಷಕವಾಗಿವೆ. ಕರ್ನಾಟಕದ ಅತ್ಯಂತ ಪ್ರಾಚೀನದ್ದೆಂದು ಹೇಳಲಾಗುವ ಗೋಸಾಸ 
ಕಲ್ಲು ಈ ಗುಡಿಯ ಮುಂಭಾಗದಲ್ಲಿದೆ. 


ಪ್ರೇಕ್ಷಣೀಯ ಸ್ಥಳಗಳು 883 
೬. 'ಅಣ್ಣಿಗೇರಿಯ ಶಾಸನಗಳಲ್ಲಿ ಚೇದಿ ಪಂಚಬಸದಿ, ಹೆಮ್ಮಾಡಿ ಬಸದಿಗಳ ಉಲ್ಲೇಖವಿದ್ದರೂ ಇಂದು ಊರಲ್ಲಿರುವುದು ಪಾರ್ಶ್ವನಾಥ 
ಬಸದಿಯೊಂದೇ. ಎತ್ತರವಾದ ದಿನ್ನೆಯ ಮೇಲೆ ರೈಲು ಬೋಗಿಯಂತೆ ನಿರ್ಮಾಣಗೊಂಡಿರುವ ಈ ಬಸದಿಯು ಇಂದು ಣೆಯ 
ಜೀರ್ಣೋದ್ಧಾರಗೊಂಡಿದೆ. ಈ ಬಸದಿಯು ಗರ್ಭಗೃಹ, ಅಂತರಾಳ, ನವರಂಗ, ಸಭಾಮಂಟಪ ಹಾಗೂ ಮುಖಮಂಟಪವನು 
il ಮಂಟಪಕ್ಕೆ ಮೂರು ದಿಕ್ಕಿನಿಂದಲೂ ಪ್ರವೇಶದ್ದಾರಗಳಿವೆ. ಗರ್ಭಗೃಹದ ಬಾಗಿಲುವಾಡದ ಮೇಲೆ: 
ಬಿ ಇ 9 ಇವೆ ದ್‌ 

ಪ ರು ರಾಣಾನ 
ಕದಂಬನಾಗರ ಶಿಖರವಿದ್ದು ಬಸದಿಯ ಹೊರ ಭಿತ್ತಿಯು ನಿರಾಡಂಬರ ಭೂ ಅಜಜ ಜ್‌. (|್‌ೌ 
ಡಿ ಪ ವಾಗಿದೆ. ಊರಿನಲ್ಲಿರುವ ಹನುಮಂತ ದೇವರ ಗುಡಿಯ 

ಮುಂಭಾಗದಲ್ಲಿರುವ ಶಾಸನವು ಬಿಜ್ಜಳನ ಕಾಲಕ್ಕೆ ಸೇರಿದ್ದು (ಕ್ರಿಶ. 1139) ಶ್ರೀಧರಯ್ಯನೆಂಬ ದಂಡನಾಯಕನು ಧೋರೇಶ್ವರ 
ದೇವರಗುಡಿಯ ಜೀರ್ಣೋದ್ಧಾರ ಮಾಡುವ ಸಲುವಾಗಿ ನೀಡಿದ ಭೂದಾನವನ್ನು ದಾಖಲಿಸುತ್ತದೆ. ಶಾಸನದಲ್ಲಿ ಉಲ್ಲೇಖವಾಗಿರುವ 
ಧೋರೇಶ್ವರ ಗುಡಿಯು ಬಹುಶಃ ರಾಷ್ಟ್ರಕೂಟ ಅರಸು ಧ್ರುವನ ನಿರ್ಮಾಣವಿದ್ದಿರಬಹುದು. ಪಾವಡಿ ಬಸಪ್ಪನ ದೇವಾಲಯದ 
ಎದುರಿಗೆ ಕಲಚುರಿಯ ಸೋವಿದೇವನ ಶಾಸನವಿದ್ದು (ಕ್ರಿ.ಶ.1173), ನಾಗಗಾವುಂಡನೆಂಬ ಅಧಿಕಾರಿಯು ನಾಗೇಶ್ವರ ದೇವಾಲಯವನ್ನು 
ನಿರ್ಮಿಸಿ ಭೂದಾನವನ್ನು ನೀಡಿದ ಬಗೆಗೆ ತಿಳಿಸುತ್ತದೆ. ಶಾಸನೋಕ್ತ ನಾಗೇಶ್ವರ ಗುಡಿಯು ಇದೇ ಆಗಿದೆ ಎನ್ನಬಹುದು. ಬ್ರಹ್ಮೇಶ್ವರ . 
ದೇವಾಲಯದಲ್ಲಿರುವ ಶಾಸನವು ಯಾದವ ಸಿಂಘಣನಕಾಲದ್ದಾಗಿದ್ದು ರುದ್ರಯ್ಯ, ಚಂದ್ರಯ್ಕರೆಂಬ ಅಧಿಕಾರಿಗಳಿಂದ ಅಮೃತೇಶ್ವರ 
ದೇವಾಲಯದ ಆವರಣದಲ್ಲಿ ಧರ್ಮೇಶ್ವರ ದೇವಾಲಯದ ನಿರ್ಮಾಣದ ಬಗೆಗೆ ಉಲ್ಲೇಖಿಸುತ್ತದೆ. ಅಮೃತೇಶ್ವರ ಗುಡಿಯ ಎಡಭಾಗದ 
ಕಿರುಗುಡಿ ಇದಾಗಿರಬೇಕೆಂದು ತೋರುತ್ತದೆ. ಊರ ಚಾವಡಿಯ ಹತ್ತಿರವಿಟ್ಟಿರುವ ರಾಷ್ಟ್ರಕೂಟರ ಕಾಲದ ವೀರಗಲ್ಲು ಮತ್ತು ಊರ 
ಹೊರಗೆ ಪೂರ್ವಕ್ಕಿರುವ ಮಸೂತಿಬಾವಿ ನೋಡತಕ್ಕಂಥ ಅವಶೇಷಗಳಾಗಿವೆ. ಆದಿಕವಿ ಪಂಪನ ತಾಯಿಯ ತವರೂರಾಗಿದ್ದ 
ಅಣ್ಣಿಗೇರಿಯಲ್ಲೇ ಬಹುಶಃ ಪಂಪನು ಜನಿಸಿರಬೇಕು. ಕವಿಯ ಸರ್ಮಣೆಗಾಗಿ ಇತ್ತೀಚೆಗೆ ಸ್ಥಾಪಿತವಾದ “ಪಂಪ ಪ್ರತಿಷ್ಠಾನ'ವೆಂಬ ಸಂಸ್ಥೆಯು 
ಸಕ್ರಿಯವಾಗಿ ದುಡಿಯುತ್ತಿದೆ. ಈ ಭಾಗದ ಶಾಸನಗಳಲ್ಲಿ ಉಲ್ಲೇಖಿತವಾಗಿರುವ “ಅಣ್ಣಿಗೇರಿಯ ಗಡಿಂಬ' ಎಂಬ ಅಳತೆಗೋಲು 33 
ಗೇಣು ಉದ್ದವಿದ್ದು ಈ ಬಗ್ಗೆ ಊರಲ್ಲಿ ಅದನ್ನು ರೇಖಿಸಿದ್ದರೇ ಎಂದು ಸಂಶೋಧಿಸಬೇಕಾಗಿದೆ. ಶಾಸನತಜ್ಞ ಎ.ಎಂ. ಅಣ್ಣಿಗೇರಿ 


ಇದೇ ಊರಿನವರು. 


ಅಂತರವಳ್ಳಿ : ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ (ಜನಸಂಖ್ಯೆ : 2,580)ಯು ರಾಣೆಬೆನೂರಿನಿಂದ ದಕ್ಷಿಣಕ್ಕೆ 13 
ಕಿ.ಮೀ. ದೂರದಲ್ಲಿದ್ದು ಪ್ರಾಚೀನ ಶಾಸನಗಳಲ್ಲಿ "ಅನ್ವರವಳ್ಳಿ' "ಅಂತರವಳ್ಳಿ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು ರಟ್ಟೀಹಳ್ಳಿ 
ನೂರುಂಬಾಡಕ್ಕೆ ಸೇರಿದ ಗ್ರಾಮವಾಗಿತ್ತು. ಕ್ರಿ.ಶ. 17ನೇ ಶತಮಾನದಲ್ಲಿ ಇದಕ್ಕೆ ಗೌತಮಪುರ ಎಂಬ ಪರ್ಯಾಯ ಹೆಸರಿತ್ತೆಂಬ 
ಅಂಶ "ಅಬಲೂರು ಚರಿತ್ರೆ'ಯಿಂದ ಗೊತ್ತಾಗುತ್ತದೆ. ಈ ಊರಲ್ಲಿ ಮೂರು ವೀರಗಲ್ಲು ಶಾಸನಗಳಿದ್ದು ಅವುಗಳಲ್ಲೊಂದು ಮಾಕನೂರ 
ಅಳಿವಿನಲ್ಲಿ ಮಡಿದ ಬೊಮ್ಮಣನ ಗ್ಗೆ ಹೇಳಿದರೆ, ಉಳಿದೆರಡು 1234ರಲ್ಲಿ ನೆರೆಗ್ರಾಮಗಳಲ್ಲಿ ಜರುಗಿದ ಅಹಿತಕರ ಘಟನೆಗಳಲ್ಲಿ 
ಹೋರಾಡಿ ಮಡಿದ ಅಂತರವಳ್ಳಿಯ ಬಡಗಿ ರಾಮೋಜ ಹಾಗೂ ಕುರುಬರ ಬಮಗೌಂಡರ ಸಾರಕ ಶಿಲ್ಪಗಳಾಗಿವೆ. ಈ ಊರಲ್ಲಿ 
ಎರಡು ಪ್ರಾಚೀನ ಗುಡಿಗಳಿದ್ದರೂ ಈವರೆಗೆ ಇಲ್ಲಿ ಮೂರು ವೀರಗಲ್ಲುಗಳ ಶಾಸನಗಳಷ್ಟೇ ಲಭಿಸಿವೆ. ಊರ ಬಸ್‌ನಿಲ್ದಾಣದ ಬಳಿ 
ಕೆರೆಯ ಏರಿಯ ಮೇಲಿರುವ ಈಶ್ವರ ಗುಡಿ ಪೂರ್ವಾಭಿಮುಖವಾಗಿರುವ ತ್ರಿಕೂಟವಾಗಿದೆ. ಮಧ್ಯದ ಗರ್ಭಗೃಹಕ್ಕಷ್ಟೇ ಅಂತರಾಳವಿದ್ದು 
ಮೂರು ಗರ್ಭಗೃಹಗಳಿಗೆ ಒಂದೇ ನವರಂಗವಿದೆ. ಮುಖಮಂಟಪವು' ಹಾಳಾಗಿದೆ. ಗರ್ಭಗೃಹದ ಯ ಅತ್ಯಲನ 
ಪಂಚಶಾಖೆಯವಾಗಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿಯನ್ನು ಹೊಂದಿದ್ದರೆ, ಅಂತರಾಳದ ಲಲಾಟದಲ್ಲಿ ಸರಸ್ವತಿಯ ಕೆತ್ತನೆಯಿರುವುದೊಂದು : 
ವಿಶೇಷವಾಗಿದೆ. ಪ್ರಧಾನ ಗರ್ಭಗೃಹದಲ್ಲಿ ಶಿವಲಿಂಗ, ನವರಂಗದಲ್ಲಿ ಬೃಹತ್‌ ಪ್ರಮಾಣದ ನಂದಿ ಇದ್ದು ಕಡ ತ 1 
ಬರಿದಾಗಿವೆ. ನವರಂಗದಲ್ಲಿರುವ ನಾಲ್ಕು ದೇವಕೋಷ್ಠಗಳಲ್ಲಿ ಎರಡರಲ್ಲಿ ಸಪ್ತಮಾತೃಕಾ ಹಾಗೂ ನಾಗಬಂಧ ಶಿಲ್ಪಗಳಿದ್ದು ಭಾತ್‌ 
ಬರಿದಾಗಿವೆ. ನವರಂಗ ನಾಲ್ಕೂ ಕಂಬಗಳು ಚಾಳುಕ್ಯ ಶೈಲಿಯ ವೃತ್ತ ಅಡ್ಡಕೊಯ್ತದವಾಗಿ ನುಣುಪಾಗಿ ಮಿಂಚುತ್ತವೆ. ರ್ಜ 
ನಡುವಣ ಛತ್ತು ಸರಳವಾದ ಕಮಲವನ್ನು ಹೊಂದಿದೆ. ಈ ಗುಡಿಯ ಪರಿಸರದಲ್ಲೇ ಮೇಲೆ MERGE ್ಠ ಜಾ 
ಗುಡಿ ಶಿಥಿಲಾವಸ್ಥೆಯಲ್ಲಿದೆ. ಊರ ಮೂಲೆಯಲ್ಲಿ ಇರುವ ಮತ್ತೊಂದು ಗುಡಿಯೆಂದರೆ ವೆಂಕಟೇಶ್ವರ ಗುಡಿ ಘ್‌ ತ ಹತ 
ಹಾಗೂ ತೆರೆದ ಅರ್ಧಮಂಟಪದ ಭಾಗ ಸುಮಾರು ಕ್ರಿ.ಶ.10ನೇಯ ಶತಮಾನದ ರಚನೆಯಾಗಿದ್ದು ವಿಶಾಲವಾದ ಸಭ 


ನಂತರದ ಕಾಲದ ಸೇರ್ಪಡೆ ಎಂದೆನಿಸುತದೆ. ಗರ್ಭಗೃಹದ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ವು ಗಜಲಕ್ಷಿಯನ್ನು ಹೊಂದಿದೆ. 


884 ಧಾರವಾಡ ಜಿಲ್ಲೆ 


ನವರಂಗದ ಬಲಬದಿಯಲ್ಲೊಂದು ಅಂಕಣವನ್ನು ಇತ್ತೀಚೆಗೆ ಗೋಡೆಕಟ್ಟಿ ಗರ್ಭಗೃಹದಂತೆ ಮಾಡಿ ವೆಂಕಟೇಶ್ವರನ ಮೂರ್ತಿಯನ್ನು 
ಇಟ್ಟಿದ್ದಾರೆ. ಈ ಗುಡಿಯ ಆವರಣದಲ್ಲಿ ಗಣಪತಿ, ಸೂರ್ಯ, ಹಾಗೂ ನಾಗಶಿಲ್ಲಗಳಿವೆ. ಸಭಾಂಗಣವನ್ನು 24 ಕಂಬಗಳು ಉತ್ತರ 
ದಕ್ಷಿಣವಾಗಿ ಹೊತ್ತು ನಿಂತಿವೆ. ಗುಡಿಯು ತೀರ ಶಿಥಿಲಾವಸ್ಥೆಯಲ್ಲಿದೆ. 


ಸುಮಾರು ಕ್ರಿ.ಶ. 1650ರಲ್ಲಿ "ಅಬ್ಬಲೂರು ಚರಿತ್ರೆ'ಯನ್ನು ರಚಿಸಿದ ಶಾಂತನಿರಂಜನ ಕವಿ ಈ ಗ್ರಾಮದವನು. ಅಬ್ಬಲೂರಿನ : 
ಏಕಾಂತದ ರಾಮಯ್ಯನ ಸಮಾಕಾಲೀನ ವೀರಶೈವಯತಿ ಮೂರುಜಾವಿದೇವರು ಇಲ್ಲಿಯವರೆಂಬ ಅಭಿಪ್ರಾಯವಿದ್ದು ಇದನ್ನು 
“ಅಬ್ಬಲೂರು ಚರಿತೆ'ಯೂ ಪುಷ್ಟೀಕರಿಸುತ್ತದೆ. ಶಾಸನದಲ್ಲಿ ಉಕ್ತವಾಗಿರುವ ಮೂವರು ಮೂರುಜಾವಿದೇವರಲ್ಲಿ 1274 ಕರಡಿಹಳ್ಳಿ 
ಶಾಸನದಲ್ಲಿನ ಮೂರುಜಾವಿದೇವರೇ ಇವರೆಂದು ಗುರುತಿಸಬಹುದಾಗಿದ್ದು ಊರ ಹೊರಗೆ ಮೂರು ಜಾವಿದೇವರ ಮಠವಿದ್ದು 
ಇಲ್ಲಿ ಎರಡೂ ಕೈಯಲ್ಲಿ ದಂಡ ಹಿಡಿದು ನಿಂತಿರುವ ಮೂರು ಜಾವಿದೇವರ ಸುಂದರ ಶಿಲ್ಪವಿದೆ. ಇಂದು ಈ ಮಠವನ್ನು ಅಕ್ಕಸಾಲಿಗ 
ಪೂಜಾರಿ ನೋಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಊರಲ್ಲಿ ಹನುಮಂತ, ವೀರಭದ್ರ, ಬೀರೇದೇವರು ದ್ಯಾಮವ್ವ, ಮತ್ತು ಮಾಸ್ತವ್ವನ ಗುಡಿ 
ಹಾಗೂ ಮಸೀದಿ ಮತ್ತು ದರ್ಗಾ ಇವೆ. 


ಅಂತೂರು : ಗದಗ ತಾಲೂಕಿನ ಅಂತೂರು (ಜನಸಂಖ್ಯೆ : 2,287) ಗದಗಿನಿಂದ ನೈಯತ್ಯಕ್ಕೆ 20 ಕಿ.ಮೀ. ದೂರದಲ್ಲಿದೆ. 
ಈ ಊರು ಇತಿಹಾಸ ಪ್ರಸಿದ್ಧ ಬೆಂತೂರಿನ ನೆರೆಗ್ರಾಮವಾಗಿದ್ದು ಹಿಂದೆ ಇದು ಬೆಳ್ವೊಲ-300ಕ್ಕೆ ಸೇರಿತ್ತು ಈ ಊರಿಂದ ಈವರೆಗೆ 
ಯಾವುದೇ ಶಾಸನ ವರದಿಯಾಗಿಲ್ಲದಿದ್ದರೂ, ಇಲ್ಲಿನ ಸೂರ್ಯ ನಾರಾಯಣ ಗುಡಿಯಿಂದಾಗಿ ಗಮನಾರ್ಹವಾಗಿದೆ. ಕಲ್ಯಾಣದ 
ಚಾಲುಕ್ಕರ ಕಾಲದ ರಚನೆಯಾಗಿರಬಹುದಾದ ಈ ಗುಡಿಯ ಗರ್ಭಗೃಹ ಮತ್ತು ಅಂತರಾಳ ಭಾಗವಷ್ಟೆ ಉಳಿದಿದ್ದು ಶಿಖರ, ನವರಂಗ 
ಭಾಗಗಳು ಪೂರ್ಣ ನಾಶವಾಗಿವೆ. ಗರ್ಭಗೃಹದ ಬಾಗಿಲವಾಡ ನಿರಾಡಂಬರ ಪಂಚಶಾಖೆಯನ್ನು ಹೊಂದಿದ್ದರೆ, ಅಂತರಾಳದ ' 
ಬಾಗಿಲವಾಡ ಸರಳ ತ್ರಿಶಾಖಾಲಂಕಾರವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಸುಮಾರು ಐದಡಿ ಎತ್ತರದ ತ್ರಿಭಂಗಿಯ ಸುಂದರ 
ನಾರಾಯಣನ ಶಿಲ್ಪವಿದ್ದು ಇದು ಶಂಖ, ಚಕ್ರ, ಗದಾ, ಪದಧಾರಿಯಾಗಿದ್ದು ಎಡಬಲದಲ್ಲಿ ಶ್ರೀದೇವಿ ಭೂದೇವಿಯರನ್ನು ಹೊಂದಿದೆ. 
ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಿದ್ದು ಇದರ ಪೀಠವು ಸಪ್ತಾಶ್ವ್ವ ಸಾರಥಿ ಅರುಣನನ್ನು ಹೊಂದಿರುವ 
ಸೂರ್ಯನದಾಗಿದೆ. ಸುಮಾರು ಕ್ರಿ.ಶ. 11-12ನೇ ಶತಮಾನದ ಈ ಸುಂದರ ಶಿಲ್ಪವೇ ಇಲ್ಲಿನ ಆಕರ್ಷಣೆಯಾಗಿದೆ. ಊರಲ್ಲಿ 
ಬಸವಣ್ಣ ಈಶ್ವರ, ಹನುಮಂತ, ಮೈಲಾರ, ದುರ್ಗಮ್ಮ ಹಾಗೂ ದ್ಯಾಮವ್ವನ ಸಾಧಾರಣ ಕಟ್ಟಡಗಳ ಗುಡಿಗಳಿವೆ. ಊರಲ್ಲಿ ಎರಡು 
ಮಸೀದಿ ಮತ್ತು ಒಂದು ದರ್ಗಾ ಇದೆ. 


ಅದರಗುಂಚಿ : ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿಯು (ಜನಸಂಖ್ಯೆ : 5,309) ಹುಬ್ಬಳ್ಳಿಯಿಂದ ಆಗ್ನೇಯಕ್ಕೆ ಒಂಬತ್ತು 
ಕಿ.ಮೀ. ದೂರದಲ್ಲಿದೆ. ಇಲ್ಲಿನ ದೊಡ್ಡಪ್ಪನ ಗುಡಿ ಪ್ರಸಿದ್ಧ ಇಲ್ಲಿಂದ ಈವರೆಗೆ ಮೂರು ಶಾಸನಗಳು ವರದಿಯಾಗಿದ್ದು ಹನುಮಂತನ 
ಗುಡಿ ಮುಂದಿರುವ ಕ್ರಿ.ಶ. 10ನೇ ಶತಮಾನದ ವೀರಗಲ್ಲಿಂದ, ಈ ಊರಿನ ಪ್ರಾಚೀನತೆಯನ್ನು ರಾಷ್ಟ್ರಕೂಟರಷ್ಟು ಹಿಂದಕ್ಕೆ 
ಗುರುತಿಸಬಹುದಾಗಿದೆ. ಸುಮಾರು 13ನೇ ಶತಮಾನಕ್ಕೆ ಸೇರಿದ ಇನ್ನೊಂದು ಶಾಸನ ಕಾನೂರಗಣಕ್ಕೆ ಸೇರಿದ ಉಚ್ಚಂಗಿ ಬಸದಿಯ 
ಹೊಲದ ಬಗ್ಗೆ ಪ್ರಸ್ತಾಪಿಸಿದರೆ, 14ನೇ ಶತಮಾನದ ವೀರಗಲ್ಲು ಶಾಸನ ಯುದ್ಧದಲ್ಲಿ ಮಡಿದ ಗಾವುಂಡನೊಬ್ಬನ ಬಗ್ಗೆ ಪ್ರಸ್ತಾಪಿಸುತ್ತದೆ. 
ಊರಲ್ಲಿರುವ ದೇವಾಲಯಗಳಲ್ಲಿ ಊರ ಪ್ರವೇಶದಲ್ಲೇ ಇರುವ ದೊಡ್ಡಪ್ಪನ ಗುಡಿ ಜೈನ ಬಸದಿಯಾಗಿದ್ದರೂ, ಇಂದು ಊರಿನ 
ಎಲ್ಲಾ ಸಮಾಜದ ಆರಾಧ್ಯ ದೈವವಾಗಿ "ದೊಡ್ಡಪ್ಪ' ಎಂದು ಪೂಜೆಗೊಳಪಟ್ಟಿದೆ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು 
ಹೊಂದಿರುವ ಇದು ಸಂಪೂರ್ಣ ನವೀನ ಗುಡಿಯಾಗಿದ್ದು ಗರ್ಭ ಗೃಹದಲ್ಲಿ ಸುಮಾರು ಎಂಟು ಅಡಿ ಎತ್ತರದ ಪದಾಹೀನ 
ತೀರ್ಥಂಕರ ಮೂರ್ತಿಯ ಬಿಂಬವನ್ನು ಸಿಂಹಪೀಠದ ಮೇಲೆ ಪ್ರತಿಷ್ಠೆಮಾಡಲಾಗಿದ್ದು ಪೀಠದ ಮೇಲೆ ನಾಲ್ಕುಸಾಲಿನ ಅಪ್ರಕಟಿತ 
ಶಾಸನವಿದ್ದು ಮೂರ್ತಿ ಪ್ರತಿಷ್ಠಾಪನೆಗೆ ಸಂಬಂಧಿಸಿದಂತೆ ವಿವರ ನೀಡುತ್ತದೆ. ಈ ಗುಡಿಯ ಅಂತರಾಳದ ಬಾಗಿಲವಾಡ 
ಕಟ್ಟಿಗೆಯದಾಗಿದ್ದು ಆಕರ್ಷಕ ಕಿತ್ತನೆಯಿಂದಾಗಿ ಗಮನ ಸೆಳೆಯುತ್ತದೆ. 


ಇದರ ಜೊತೆಗೆ ಊರಲ್ಲಿ ಕಲ್ಮೇಶ್ವರ, ಬಸವಣ್ಣ ಹನುಮಂತ, ವೀರಭದ್ರ, ಮೈಲಾರ, ಭರಮಪ್ರ ಬೀರದೇವರು, ಈಶ್ವರ, 
ದ್ಯಾಮವ್ವ, ಉಡಚಮ್ಮ ಕರಿಯಮ್ಮ ಮತ್ತು ಸಾತಮನ ಗುಡಿಗಳಿವೆ. ಊರಲ್ಲಿ ಮೂರು ಮಸೀದಿ ಹಾಗೂ ಒಂದು ದರ್ಗಾ ಇವೆ. 
ಯುಗಾದಿಯಾದ ಒಂದು ತಿಂಗಳಿಗೆ ಇಲ್ಲಿ ಉರುಸು ನಡೆಯುತ್ತದೆ. | 


ಪ್ರೇಕ್ಷಣೀಯ ಸ್ಥಳಗಳು ಸ 


ಅಬ್ಬಲೂರು ; ಶಾಸನಗಳಲ್ಲಿ ಉಕ್ತವಾಗಿರುವ ಹಿರೇಕೆರೂರು ತಾಲೂಕಿನ ಅಬ್ಬಲೂರು (ಜನಸಂಖ್ಯೆ : 1,543) 


ಓರೇಕೆರೂರಿನಿಂದ ಸ | 
( ನಿಂದ ನಾಲ್ಕು ಕಿ.ಮೀ.) ಪ್ರಾಚೀನ ಕಾಲದಲ್ಲಿ ದೊಡ್ಡ ನಗರವಾಗಿತ್ತೆಂದು ತಿಳಿದುಬರುತ್ತದೆ. ಈ ಸ್ಥಳವು ಪ್ರಾರಂಭದಿಂದಲೂ 


ಪ್ರಸಿದ್ಧ ಜೈನ ಕೇಂದ್ರವಾಗಿದ್ದು ಕ್ರಿ.ಶ. 12ನೇ ಶತಮಾನದಲ್ಲಿ ಶೈವಧರ್ಮದ ಪ್ರತಿಪಾದಕನಾದ ಏಕಾಂತದ ರಾಮಯ್ಯನು ಆ ಕಾಲದಲ್ಲಿ 
ನಡೆಸಿದ ಧಾರ್ಮಿಕ ವಾಗ್ದಾದದಲ್ಲಿ ಜೈನರ ಪ್ರಾಬಲ್ಯವನ್ನು ಪ್ರಶ್ನಿಸಿ ತನ್ನ ಶಿರಸ್ಸನ್ನು ಕತ್ತರಿಸಿಕೊಂಡಾಗ ಶಿವನ ವರದಿಂದ 3 
ಜೀವಿತನಾದನೆಂದು ಪ್ರತೀತಿ ಇದೆ. ಸ್ಥಳೀಯ ಸೋಮೇಶ್ವರ ದೇವಾಲಯದಲ್ಲಿರುವ ಕ್ರಿ.ಶ. 1200 ಶಾಸನ ಏಕಾಂತದ ರಾಮಯ್ಯ 
ಜೈನರೊಂದಿಗೆ ವಾದಕ್ಕೆ ನಿಂತು ಶಿರಸ್ಸು ಪವಾಡ ಮಾಡಿ ಮೆರೆದ ಘಟನೆಯನ್ನು ವಿವರಿಸುತ್ತದೆ. ಹಾಗೂ ಈ ದಾಖಲೆಯಲ್ಲಿ ಇತರೆ 
ಶಿವಶರಣದ ಹೆಸರುಗಳೂ ಇವೆ. (ಎಪಿಗ್ರಾಫಿಯಾ ಇಂಡಿಕಾ, 5, ಪು. 237-60). ಅಬ್ಬಲೂರಿನಲ್ಲಿರುವ ಬ್ರಹ್ಮೇಶ್ವರ ಇಸ 
ಸೋಮೇಸ್ತರ ದೇವಾಲಯಗಳು ಏಕಾಂತದ ರಾಮಯ್ಯನು ನಡೆಸಿದ ಶಿರಸ್ಸು ಪವಾಡಗಳಿಂದ ಪ್ರಸಿದ್ಧವಾಗಿವೆ. ಬ್ರಹ್ಮೇಶ್ವರ ದೇವಾಲಯವು 
ಚಾಳುಕ್ಕರ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಸರಳ ಕಟ್ಟಡವಾಗಿದೆ. ಈ ದೇವಾಲಯವು ಪ್ರಾರಂಭದಲ್ಲಿ ಬ್ರಹ್ಮಜಿನಾಲಯವಾಗಿದ್ದು 
ಏಕಾಂತದ ರಾಮಯ್ಯನ ಕಾಲದಲ್ಲಿ ಜಿನಮೂರ್ತಿಯನ್ನು ಒಡೆದುಹಾಕಿ ಶಿವಲಿಂಗವನ್ನು ಸ್ಥಾಪಿಸಲಾಯಿತೆಂದು ಸೋಮೇಶ್ವರ 
ದೇವಾಲಯದ ಬಲಭಾಗದ ಗೋಡೆಯಲ್ಲಿರುವ ಶಾಸನವು ಉಲ್ಲೇಖಿಸುತ್ತದೆ. ಬ್ರಹ್ಮೇಶ್ವರ ದೇವಾಲಯದಲ್ಲಿ ಜಿನಬಿಂಬಕ್ಕೆ ಪ್ರತಿಯಾಗಿ 
ತಲೆಯನ್ನು ಪಣವಾಗಿಟ್ಟ ತಲೆಯನ್ನು ಕತ್ತರಿಸಿಕೊಂಡು ಮತ್ತೆ ಪಡೆದಾಗ ಸ್ಥಳೀಯ ಅಧಿಕಾರಿ ಸಂಕಗಾವುಂಡನು ಬಸದಿಯನ್ನು ಒಡೆಯಲು 
ಬಿಡದೆ ಸೈನ್ಯವನ್ನೊಡ್ಡಿದಾಗ ಕಾದು ಗೆದ್ದು ಲಿಂಗ ಪ್ರತಿಷ್ಠಾಪನೆ ಮಾಡಿದುದನ್ನು ಪ್ರತಿನಿಧಿಸುವ ಶಿಲ್ಪಾವಳಿಯು ಪ್ರಮುಖವಾದುದು. 
ಏಕಾಂತದ ರಾಮಯ್ಯನು ಮೊದಲು ಇದ್ದ ಜಿನಾಲಯದ ಕಟ್ಟಡವನ್ನು ಜೀರ್ಣೋದ್ದಾರ ಮಾಡಿ ಶಿವಾಲಯವನ್ನು ನಿರ್ಮಿಸಿದನೆಂದು 
ದಾಖಲೆಗಳು ವಿವರಿಸುತ್ತವೆ. 


ಅಬ್ಬಲೂರಿನ ಸೋಮೇಶ್ವರ ದೇವಾಲಯವು ತ್ರಿಕೂಟಚಾಲವಾಗಿದ್ದು ಚಾಳುಕ್ಕರ ಶೈಲಿಯಲ್ಲಿ ನಿರ್ಮಿತವಾಗಿರುವ ಕಟ್ಟಡವಾಗಿದೆ. 
ಮೂಲಗರ್ಭಗೃಹ, ಅರ್ಧಮಂಟಪ ಹಾಗೂ ನವರಂಗದ ಭಾಗಗಳು ಏಕಾಂತದ ರಾಮಯ್ಯನು ನಿರ್ಮಿಸಿದನೆಂದು ಪ್ರತೀತಿ ಇದೆ. 
ದೇವಾಲಯದ ಉಳಿದ ಎರಡು ಗರ್ಭಗೃಹಗಳು ಹಾಗೂ ಇತರ ಭಾಗಗಳನ್ನು ನಂತರ ಸೇರಿಸಿರಬೇಕೆಂದು ಹೇಳಲಾಗುತ್ತದೆ. ಮೂರು 


ಗರ್ಭಗೃಹಗಳ ಮುಂಭಾಗದಲ್ಲಿ ಪ್ರತ್ಯೇಕ ಅರ್ಧಮಂಟಪಗಳಿದ್ದು ಮಧ್ಯದಲ್ಲಿ ವಿಶಾಲವಾದ ನವರಂಗವಿದೆ ಹಾಗೂ ಮುಂಭಾಗದಲ್ಲಿ ' 


ದೊಡ್ಡದಾದ ತೆರೆದ ಮುಖ ಮಂಟಪವಿದೆ. ಮುಖ ಮಂಟಪದ ಸುತ್ತಲೂ ಕಕ್ಷಾಸನವಿದೆ. ಈ ದೇವಾಲಯದ ಗೋಡೆಗಳ ಮೇಲಿ 
ಏಕಾಂತದ ರಾಮಯ್ಯನು ನಡೆಸಿದ ಪವಾಡಗಳನ್ನು ಶಿಲ್ಪಿಸಿರುವುದಲ್ಲದೆ ಅವುಗಳ ಕೆಳಗೆ ವಿವರಗಳನ್ನು ಕೊಡುವ ಶಾಸನಗಳಿವೆ. 
ಪ್ರವೇಶದ್ದಾರದ ಬಲಭಾಗದಲ್ಲಿ ಸಂಕಗಾವುಂಡನು ಏಕಾಂತದ ರಾಮಯ್ಯನಿಗೆ ಒಲೆ ಕೊಡುತ್ತಿರುವ ಶಿಲ್ಪ ಹಾಗೂ ಎಡಭಾಗದಲ್ಲಿ 
ರಾಮಯ್ಯನು ಜಿನಬಿಂಬವನ್ನೊಡೆದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡುತ್ತಿರುವ ಶಿಲ್ಪಗಳು ಪ್ರಮುಖವಾದುವೆಂದು ಹೇಳಬಹುದು. 
ಇವುಗಳೊಂದಿಗೆ ಶಿವನಿಗೆ ಜೇಡರ ದಾಸಿಮಯ್ಯನು ವಸ್ತ್ರವನ್ನು ಕೊಡುತ್ತಿರುವ ಶಿಲ್ಪ, ಸಿರಿಯಾಳಸೆಟ್ಟಿ, ಶಿವ ಕುಂಬಾರ ಗುಂಡಯ್ಯನ 
ಮುಂದೆ ನಾಟ್ಯಮಾಡಿದ ಶಿಲ್ಲಗಳಿದ್ದು ಇವು ಶಿವಶರಣರ ವಿಷಯವಾಗಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಿಲ್ಪಗಳು ಹಾಗು 
ಶಾಸನಾಧಾರಗಳೆಂದು ಹೇಳಬಹುದಾಗಿದೆ. ಕ್ರಿಶ. 16ನೇ ಶತಮಾನದಲ್ಲಿ ಜೀವಿಸಿದ್ದ ಸರ್ವಜ್ಞನು ಅಬಲೂರಿನಲ್ಲಿ ನೆಲೆಸಿದ್ದನೆಂದು 
ಪ್ರತೀತಿಯಿದೆ. ಮೂಲವಾಗಿ ಅಬ್ಬಲೂರು ಬಸವಣ್ಣನೆಂದು ಖ್ಯಾತಿ ಪಡೆದಿರುವ ಬ್ರಹ್ಮೇಶ್ವರ ದೇವಾಲಯದ ನಂದಿ ವಿಗ್ರಹವು ಅತ್ಯಂತ 


ಭವ್ಯವಾಗಿದೆ. ಪ್ರತಿವರ್ಷ ಬಸವಣ್ಣನ ಹೆಸರಿನಲ್ಲಿ ಭಾರಿ ಜಾತ್ರೆಯು ಜರಗುತ್ತದೆ. ಈ ಬಸವಣ್ಣನ ಹಿಂಬದಿಯಲ್ಲಿ ಸೂರ್ಯನ 


ಭವ್ಯವಾದ ಹಾಗೂ ಚೆಲುವಾದ ದ್ವಿಬಾಹು ವಿಗ್ರಹವಿದೆ. ಈ ಬ್ರಹ್ಮೇಶ್ವರ ದೇವಾಲಯದ ಪಕ್ಕದಲ್ಲಿಯೇ ಸರಸ್ವತಿಯ ದೇವಾಲಯವಿದೆ. 


ರಿ (ಜನಸಂಖ್ಯೆ : 7,525)ಯು ರೊಣದಿಂದ ದಕ್ಷಿಣಕ್ಕೆ ಸುಮಾರು 12 ಕಿ.ಮೀ. 
ಲ್ಲಿ "ಅಬ್ಬೆಯಗೆರೆ'. "ಅವೆಗೇರಿ' ಎಂದು ಉಲ್ಲೇಖಿತಗೊಂಡಿದ್ದು ಬೆಳ್ತೊಲ-300 
ಹನ್ನೊಂದು ಶಾಸನಗಳು ವರದಿಯಾಗಿವೆ. ಅವುಗಳಲ್ಲಿ ಕ್ರಿಶ. 1113ರ 
ಗೆರೆಯ ದೇಎಂಗೆರೆಗೆ 24ಮತ್ತರು ಭೂದಾನವನ್ನು 


ಅಬ್ಬಿಗೇರಿ : ರೋಣ ತಾಲೂಕಿನ ಅಬ್ಬಿಗೇ 
ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳ 
ಒಳಗಣ ನರೇಗಲ್‌-12ಕ್ಕೆ ಸೇರಿತ್ತು. ಇಲ್ಲಿಂದ ಈವರೆಗೆ ತಟ 
ಮಹಾವ ರ ಸಿಂಧ ಆ ಅ 
ಎಡ ತವ ಮ ತತ ಗಾಣದ ಮನೆಯನ್ನು 2 ಸುಟ್ಟ ಹ 
ಮುಂದಿರುವ ಕ್ರಿ.ಶ. 1125ರ ಶಾಸನ ಸೋಮೇಶ್ವರ ದೇವರಿಗೆ ನೀಡಿದ ಭೂದಾನದ ಬಗ್ಗೆ ಇಲ ಆ. je ಕ ಬಸ 
ಕುಪ್ಪೇಶ್ವರ ದೇವರಿಗೆ ಅಬ್ಬಿಗೇರಿಯ ಅರವತ್ತೊಕ್ಕಲು ನೀಡಿದ ದಾನವನ್ನು ದಾಖಲಿಸಿದೆ. ಕ್ರಿ.ಶ. 1186ರ ಮತ್ತೊಂದು ಶಾಸನ 


880 ಧಾರವಾಡ ಜಿಲ್ಲೆ 


ಕುಪ್ಪೇಶ್ವರ ದೇವರಿಗೆ ಆರನೇಯ ವಿಕ್ರಮಾದಿತ್ಯ ದಾನ ಮಾಡಿದ ವಿಷಯ ತಿಳಿಸುತ್ತದೆ. ಕಲಚೂರಿ ಬಿಜ್ಜಳನ ಕಾಲದ ಶಾಸನ ಇಲ್ಲಿನ 
ಮೂಲಸ್ಥಾನ ದೇವರಿಗೆ ದಾನ ನೀಡಿದ ಅಂಶವನ್ನು ತಿಳಿಸುತ್ತದೆ. ಕ್ರಿ.ಶ. 1541ರ ಶಾಸನ ಹೊನ್ನಾಪುರದ ಯುದ್ಧದಲ್ಲಿ ಮಡಿದ 
ತಿಮ್ಮಣ್ಣನ ಸ್ಮಾರಕವಾದರೆ, ಸುಮಾರು ಕ್ರಿಶ. 17ನೇ ಶತಮಾನದ ಶಾಸನವೊಂದು ಧರ್ಮ ಏತಕ್ಕೆಂದು ಬರಿಗೆಯರ 
ಮಾದೇವನಾಯಕರು ದಾನ ಬಿಟ್ಟ ಅಂಶವನ್ನು ತಿಳಿಸುತ್ತದೆ. 


ಇಲ್ಲಿನ ಹೆಚ್ಚಿನ ಶಾಸನಗಳು ತ್ರುಟಿತಗೊಂಡಿದ್ದರೂ, ಹಲವಾರು ದೇವಾಲಯಗಳನ್ನು ಹೆಸರಿಸುತ್ತಿದ್ದರೂ ಹೆಚ್ಚಿನ ಗುಡಿಗಳು 
ಪೂರ್ಣ ಶಿಥಿಲಗೊಂಡಿದ್ವು ಪುನರ್‌ ಜೀರ್ಣೋದ್ಧಾರಗೊಂಡಿವೆ. ಈಶ್ವರ ದೇವಾಲಯವು ಗರ್ಭಗೃಹ, ಅಂತರಾಳ, ನವರಂಗವನ್ನು 
ಹೊಂದಿದ್ದು ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ನವರಂಗದಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ಕಂಬಗಳಿವೆ. ಉಳಿದಂತೆ ಇದು 
ಜೀರ್ಣೊೋದ್ಧಾರಗೊಂಡಿದೆ. 


ಊರ ಹೊರಗಿರುವ ಜ್ಯೋತಿರ್ಲಿಂಗ ಗುಡಿಯು ಕಲ್ಯಾಣದ ಚಾಲುಕ್ಕರ ಕಾಲದ ಗುಡಿಯಾಗಿದ್ದು ಶಿಥಿಲಗೊಂಡಿದೆ. ಸುಟ್ಟ 
ಬಸಪ್ಪನ ಗುಡಿಯೂ ಪ್ರಾಚೀನ ಗುಡಿಯಾದರೂ ಇಂದು ಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಉಡಚವ್ಹನ ಗುಡಿ ಬಳಿ 10ನೇ 
ಶತಮಾನದ ಮುಕ್ಕಾದ ಚಾಮುಂಡಿಯ ಶಿಲ್ಪವಿದೆ. ಶವಾಸನದ ಮೇಲೆ ಲಲಿತಾಸನದಲ್ಲಿ ಕುಳಿತ ದೇವಿಯ ಕೆತ್ತನೆ ಆಕರ್ಷಕವಾಗಿದೆ. 
ಊರ ಉದ್ದಗಲಕ್ಕೂ ವೀರಗಲ್ಲುಗಳು ಭಗ್ನಾವಶೇಷಗಳೂ ಹರಡಿಕೊಂಡಿವೆ. ಊರಲ್ಲಿ ಹನುಮಂತ, ಬಸವಣ್ಣ ವೀರಭದ್ರ, ದುರ್ಗಮ್ಮ 
ಕಾಳಿಕಾಂಬ, ದ್ಯಾಮವ್ವ ಮತ್ತು ಕರಿಯಮನ ಗುಡಿಗಳಿವೆ. ಊರಿನಲ್ಲಿ ಮಸೀದಿ, ಮತ್ತು ದರ್ಗಾಗಳಿವೆ. ಅಬ್ಬಿಗೇರಿಯ ನಾಟಕ 
ಕಂಪನಿಯು ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಸಿದ್ಧವಾಗಿತ್ತು. 


ಅಮರಗೋಳ : ಹುಬ್ಬಳ್ಳಿ ತಾಲೂಕಿನ ಅಮರಗೋಳವು ಹುಬ್ಬಳ್ಳಿಯಿಂದ ವಾಯುವ್ಯಕ್ಕೆ 12 ಕಿ.ಮೀ. ದೂರದಲ್ಲಿ ಹುಬ್ಬಳ್ಳಿ 
ಧಾರವಾಡ ರಸ್ತೆಯಲ್ಲಿರುವ ಈ ಊರಿಗೆ ರೈಲ್ವೆ ನಿಲ್ದಾಣವಿದೆ. ಪ್ರಸ್ತುತ ಈ ಊರು ಹುಬ್ಬಳ್ಳಿ ನಗರದ ವ್ಯಾಪ್ತಿಗೊಳಪಟ್ಟದ್ದು 
ನವನಗರವೆಂದೇ ಕರೆಯಲ್ಪಡುತ್ತದೆ. ಪ್ರಾಚೀನ ಶಾಸನಗಳಲ್ಲಿ "ಅಂಬರಗೋಳ' ಎಂದು ಉಲ್ಲೇಖಿತಗೊಂಡಿರುವ ಇದು ಹಿಂದೆ ಹಲಸಿಗೆ 
ನಾಡಿಗೆ ಸೇರಿದ ಉಣಕಲ್ಲು-30ರ ಕಂಪಣಕ್ಕೆ ಸೇರಿತ್ತು. ಇಲ್ಲಿನ ಒಂದೇ ಒಂದು ಶಾಸನ ಆರನೇ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ 
(ಕ್ರಿ.ಶ.1120) ಸಾಧೋರೆ ಜಕ್ಕರಸನು ಅಂಬರಗೋಳದಲ್ಲಿ ಕೇಶವ ಹಾಗೂ ಭೈರವ. ದೇವರ ಪ್ರತಿಷ್ಠೆಮಾಡಿ ಭೂದಾನ ಮಾಡಿದ 
ಅಂಶವನ್ನು ತಿಳಿಸುತ್ತದೆ. ಈ ಭಾಗದ ಇತರೆ ಕೆಲವು ಶಾಸನಗಳಲ್ಲಿ ಅಮರಗೋಳದ ಉಲ್ಲೇಖ ಕಂಡುಬಂದರೂ ಹೆಚ್ಚಿನ ವಿವರ 
ಲಭ್ಯವಿಲ್ಲ. ಮೇಲೆ ಹೇಳಿದ ಶಾಸನವಿರುವ ಬನಶಂಕರಿ ದೇವಾಲಯವು ಚಾಳುಕ್ಯ ಶೈಲಿಯ ದ್ವಿಕೂಟಾಚಲವಾಗಿದ್ದು ಸ್ವ ಶಾಸನೋಕ್ತ 
ದೇವಾಲಯವು ಇದೇ ಆಗಿದೆ. ಕೇಂದ್ರ ಪುರಾತತ್ವ ಇಲಾಖೆ ಸಂರಕ್ಷಿತ ಸಾಧಕವಾಗಿರುವ ಈ ದೇವಾಲಯವು ಎರಡು ಗರ್ಭಗೃಹಗಳನ್ನು : 
ಹೊಂದಿದ್ದು ಒಂದು ಪೂರ್ವಾಭಿಮುಖವಾಗಿದ್ದರೆ, ಮತ್ತೊಂದು ದಕ್ಷಿಣಾಭಿಮುಖವಾಗಿದ್ದು ಎರಡಕ್ಕೂ ತೆರೆದ ಅರ್ಧಮಂಟಪವಿದ್ದು 
ಒಂದೇ ನವರಂಗವಿದೆ. ನವರಂಗಕ್ಕೆ ಎರಡು ಪ್ರವೇಶದ್ದಾರಗಳಿಗೆ ಹಿಂದೆ ಈ ಗರ್ಭಗೃಹಗಳಲ್ಲಿ ಕೇಶವ, ಭೈರವ ಮೂರ್ತಿಗಳಿದ್ದಿರಬೇಕು. 
ಅದುದರಿಂದ ಒಂದರಲ್ಲಿ ಬನಶಂಕರಿಯ ಮೂರ್ತಿಯಿದ್ದು ಮತ್ತೊಂದು ಬರಿದಾಗಿದೆ. ಈ ದೇವಾಲಯದ ಗರ್ಭಗೃಹಗಳ 
ಬಾಗಿಲವಾಡಗಳು ಪಂಚಶಾಖಾಲಂಕೃತವಾಗಿದ್ದು ಲಲಾಟಗಳಲ್ಲಿ ಗಜಲಕ್ಷ್ಮಿಯ ಶಿಲ್ಪವನ್ನು ಹೊಂದಿವೆ. ಲಲಾಟದ ಮೇಲ್ಭಾಗದ 
ತೊಲೆಯಲ್ಲಿ ಪಂಚಶಿಖರ, ಗಣಪತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ದೇವಿಯರ ಅಲಂಕಾರಿಕ ಕೆತ್ತನೆಯಿದ್ದು ಚಿತ್ತಾಕರ್ಷಕವಾಗಿವೆ. 
ದ್ವಾರಬಂಧದ ಕೆಳಭಾಗದಲ್ಲಿ ಟೌರಿಧಾರಿಗಳು ಮತ್ತು ರತಿ ಮನ್ಯಥರ ಕೆತ್ತನೆಯಿದೆ. ನವರಂಗದಲ್ಲಿ ಒಟ್ಟು 16 ಕಂಬಗಳಿದ್ದು 
ಮಧ್ಯದಲ್ಲಿರುವ ನಾಲ್ಕು ಕಂಬಗಳು ವೃತ್ತ ಅಡ್ಡಕೊಯ್ತದ ಚಾಳುಕ್ಯ ಸ್ತಂಭಗಳಾಗಿವೆ. ಇವುಗಳ ಮೇಲೆ ಲಕ್ಷ್ಮೀ ಭೈರವ, ನಟರಾಜ, 
ಬ್ರಹ್ಮ ಶಿನ ಸೂರ್ಯ, ಸರಸ್ವತಿ, ಮನಥ, ಕೇಶವ, ಭೂವರಾಹ ನರಸಿಂಹ, ಉಗ್ರನರಸಿಂಹ, ಚಾಮುಂಡಿ ಮತ್ತು ಗಣಪತಿಯ 
ಸುಂದರವಾದ ಶಿಲ್ಪ ಕೆತ್ತನೆಗಳಿವೆ. ಈ ಶಿಲ್ಬಾಲಂಕೃತ ಸ್ತಂಭಗಳೇ ಈ ದೇವಾಲಯದ ಮುಖ್ಯ ಆಕರ್ಷಣೆಯಾಗಿದೆ. ಈ ದೇವಾಲಯಹ 
ಹೊರ ಭಿತ್ತಿಗಳಲ್ಲಿ ಆಲಂಕಾರಿಕ ಗೋಡೆಗಂಬಗಳು, ಔತ್ತರೇಯ ದ್ರಾವಿಡ ಹಾಗೂ ವೇಸರ ಶೈಲಿಯ ಕಿರು ಶಿಖರ ಮಾದರಿಗಳು, 
ದೇವಕೋಷ್ಠಗಳಲ್ಲಿ ಕೀರ್ತಿಮುಖವುಳ್ಳ ಸೂರ್ಯ, ಕೇಶವ, ನಟರಾಜ ಮತ್ತಿತರ ಸುಂದರ ಬಿಡಿ ಶಿಲ್ಪಗಳಿವೆ. ಗರ್ಭಗೃಹದ ಮೇಲಿರುವ 
ಕದಂಬನಾಗರ ಶಿಖರವು ಕುಸಿದಿದೆ. ಅಮರಗೋಳದ ಇತರ ದೇವಾಲಯಗಳೆಂದರೆ ವೀರಭದ್ರ, ಹನುಮಂತ ಕಲ್ಮೇಶ್ವರ, ಶಂಕರಲಿಂಗ, 
ಬಸವಣ್ಣ ಬೀರಪ್ಪ, ದ್ಯಾಮವ್ವ, ದುರ್ಗವ್ವ ಮತ್ತು ಕರಿಯಮ್ಮ. ಊರಲ್ಲಿ ಮೂರು ಮಸೀದಿಗಳು ಹಾಗೂ ಒಂದು ದರ್ಗಾಯಿದೆ. 


ಕರ್ನಾಟಕ ಕ್ಯಾನ್ಸರ್‌ ಥೆರಪಿ ಪರಿಶೋಧನಾ ಸಂಸ್ಥೆಯು ಈ ಊರಿನಲ್ಲಿ ಕಾರ್ಯತತ್ಪರವಾಗಿದೆ. 


ಪ್ರೇಕ್ಷಣೀಯ ಸ್ಥಳಗಳು 887 


"ಇಷ ಜಾ ಹ pela 9,830) ಧಾರವಾಡದಿಂದ ಈಶಾನ್ಯಕ್ಕೆ ಒಂಭತ್ತು 
ತ ಗ ಕುತ ಇ ಜಃ ಈ ನ ನ್ಯ ಐತಿಹಾಸಿಕ ಅವಶೇಷಗಳಿಂದಾಗಿ ಪ್ರಸಿದ್ಧಿಪಡೆದಿದೆ. ಪ್ರಾಚೀನ 
ಮಸ ಹ i ತ ರ ಹತ್ತು ಶಿಲಾ ಶಾಸನಗಳು ವರದಿಯಗಿವೆ. 
ಅಮ್ಮಯ್ಯನ ಬಾವಿಯ ಕಲಿದೇವರಿಗೆ ದಾನ ಬಿಟ್ಟ ಸೆ ಹ Wis ಕಾತ್‌. 
್ರಿ ್ನ್ನ ಹೇಳುತ್ತಾ ಹಲಸಿಗೆ ನಾಡಿನ ಕುಂದೂರು-500ಕ್ಕೆ ಈ ಸ್ಥಳವು 
ಸೇರಿತ್ತೆಂಬ ವಿವರವನ್ನು ನೀಡುತ್ತದೆ. ಗೋವೆಯ ಕದಂಬ ಅರಸ ಜಯಕೇಶಿದೇವನ ಆಳ್ವಿಕೆಯಲ್ಲಿ (ಕ್ರಿ.ಶ. 1072) ಕುಂದೂರು-500ಕ್ಕ 
ಸೇರಿದ ಅಮ್ಮಯ್ಯನ ಬಾವಿಯ 400ಮಹಾಜನರ ಬಗೆಗೆ ಪ್ರಸ್ಥಾಪಿಸುತ್ತಾ ಊರಲ್ಲಿ ನಿರ್ಮಾಣಗೊಂಡ ಶಿವದೇವಾಲಯಕ್ಕೆ ಸಾಲೆ- 1000 
(ನೇಕಾರರು) ಮತ್ತಿತರರು ನೀಡಿದ ವಿವರವನ್ನು ತಿಳಿಸುತ್ತದೆ. ಕ್ರಿ.ಶ. 1112ರ ಮತ್ತೊಂದು ಶಾಸನದಲ್ಲಿ ಆದಿತ್ಯ ದೇವಾಲಯಕ್ಕೆ 
ಸೇರಿದ ಛತ್ರಕ್ಕೆ ಉಣಕಲ್ಲ ಚಂದಿಕಬ್ಬೆ ದಾನನೀಡಿದ ಅಂಶವನ್ನು ತಿಳಿಸುತ್ತದೆ. ಇದೇ ರೀತಿ ಕ್ರಿ.ಶ. 1146ರ ಇನ್ನೊಂದು ಶಾಸನದಲ್ಲಿ ' 
ಬಮ್ಮಣಯ್ಯನು ಸ್ವಯಂಭೂ ದೇವರಿಗೆ ದಾನ ಬಿಟ್ಟ ವಿವರಗಳನ್ನು ತಿಳಿಸುತ್ತದೆ. ಇಲ್ಲೇ ಇರುವ ಕ್ರಿ.ಶ. 1163ರ ಶಾಸನದಲ್ಲಿ 
ಅಮಿನಬಾವಿಯ ಮಲ್ಲಿಕಾರ್ಜುನ ದೇವರಿಗೆ ಮತ್ತು ಎರಡು ಮಠಕ್ಕೆ ಬೆಳವಾಡಿಗೇರಿಯ ನೂರ್ವರ ಸನ್ನಿಧಿಯಲ್ಲಿ ಬೊಪ್ಪನು 
ಪಾರ್ವಗೋಲಲ್ಲಿ ಮೂರು ಮತ್ತರು ಭೂಮಿಯನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿನ ಜೈನ ಬಸದಿಯ ವರ್ಧಮಾನ 
ಪೀಠದ ಮೇಲಿರುವ ಸುಮಾರು ಕ್ರಿ.ಶ. 12ನೇ ಶತಮಾನದ ಶಾಸನವು ಚಂದ್ರನಾಥ ತೀರ್ಥಂಕರ ವಿಗ್ರಹವನ್ನು ಬೊಮಿಖೆಟ್ಟ ಎಂಬ 
ಅಧಿಕಾರಿಯು ಮಾಡಿಸಿದನೆಂದು ತಿಳಿಸುತ್ತದೆ. ಇಲ್ಲಿನ ಎರಡು ಲಿಖಿತವೀರಗಲ್ಲುಗಳು ಮಡಿವಾಳ ಮಾಚಿದೇವನು ವಿಗ್ರಹ ಪ್ರತಿಷ್ಠಾಪನೆ 
ಮಾಡಿಸಿದ್ದನ್ನು ಹೇಳುವ ಅಪೂರ್ವ ದಾಖಲೆಯಾಗಿದೆ. ಕ್ರಿ.ಶ. 1547ರ ಶಾಸನದಲ್ಲಿ ವಿಜಯನಗರದ ಸದಾಶಿವರಾಯನು ಕ್ಲೌರಿಕರಿಗೆ 
ನೀಡಿದ ತೆರಿಗೆ ವನಾಯ್ತಿಯನ್ನು ದಾಖಲಿಸಲಾಗಿದೆ. ಕ್ರಿ.ಶ. 1829ರ ಶಾಸನವು ಬಲ್ಲಾಳರಾವ ಒಡೆಯರು ದೇಸಾಯಿ ಎಂಬುವರು 
ನೇಮಿನಾಥ ಎಗ್ರಹ ಪ್ರತಿಷ್ಠೆ ಮಾಡಿಸಿದ ವಿಷಯ ತಿಳಿಸುತ್ತದೆ. ಮೇಲಿನ ಶಾಸನಗಳಲ್ಲಿ ಉಕ್ತವಾಗಿರುವ ಜೈನಬಸದಿ, ಶಿವಾಲಯ, 
ಸ್ವಯಂಭು ಮೂಲಸ್ಥಾನ ದೇವರು, ಮಲ್ಲಿಕಾರ್ಜುನ ದೇವರು, ಆದಿತ್ಯ ದೇವಾಲಯಗಳಲ್ಲಿ ಇಂದು ಹೆಚ್ಚಿನವು ಹಾಳಾಗಿದ್ದು ಜೈನಬಸದಿ 
ಮತ್ತು ಕಲ್ಪೇಶ್ವರ ಗುಡಿಗಳಷ್ಟೆ ಉಳಿದು ಬಂದಿವೆ. 


ಅಮಿವಭಾವಿ ಪ್ರಾಚೀನವಾದ ಹಾಗೂ ವಿಶಾಲವಾದ ಪಾರ್ಶ್ವನಾಥ ಬಸದಿಗೆ ಹೆಸರುವಾಸಿಯಾಗಿದೆ. ಸುಮಾರು ಕ್ರಿ.ಶ. 11-12ನೇ 
ಶತಮಾನದ ರಚನೆಯಾಗಿರಬಹುದಾದ ಈ ಬಸದಿಯ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಶಾಸನಗಳಾವುವು ಈವರೆಗೆ ಲಬ್ಯಎಲ್ಲ 
ಇರುವ ಎರಡು ಜೈನ ಶಾಸನಗಳು ತೀರ್ಥಂಕರ ಪೀಠಶಾಸನಗಳಾಗಿದ್ದು ಹೆಚ್ಚಿನ ವಿವರಗಳು ತಿಳಿದು ಬರುವುದಿಲ್ಲ, ಪೂರ್ವ ಪಶ್ಚಿಮವಾಗಿ 
ಆಯಾತಾಕಾರದಲ್ಲಿದ್ದ ಈ ಜಿನಾಲಯಕ್ಕೆ ಈಗ ವಿಶಾಲವಾದ ಸಭಾಮಂಟಪವನ್ನು ಸೇರಿಸಲಾಗಿದೆ. ಪೂರ್ಣವಾಗಿ ಜೀರ್ಣೋದ್ದಾರ 
ಗೊಂಡಿದ್ದರೂ ವಾಸ್ತುವಿನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿರುವುದು ಗಮನಾರ್ಹವಾದ ಅಂಶ. ಈ ಜಿನಾಲಯದ ಕೇಂದ್ರ 
ಭಾಗದಲ್ಲಿ 1892ರಲ್ಲಿ ಪ್ರತಿಷ್ಠಿತಗೊಂಡಿರುವ ನೇಮಿನಾಥನ ಮೂರ್ತಿಯಿದೆ. ದೇವಾಲಯದ ನಡುವಿನ ಅಂಕಣದಲ್ಲಿ ಸುಪಾರ್ಶ್ವನಾಥ, 
ವೃಷಭನಾಥ ಹಾಗೂ ಮಹಾವೀರರ ಸುಂದರ ಶಿಲ್ಪಗಳಿವೆ. ಅದರಲ್ಲೂ ಪ್ರಭಾವಳಿಯಲ್ಲಿ ಚವ್ವೀಸ ತೀರ್ಥಂಕರರ ಸುಂದರ ಕಿರು 
ಶಿಲ್ಪಗಳ ಕೆತ್ತನೆಯನ್ನು ಹೊಂದಿರುವ ಪಾರ್ಶ್ವನಾಥನ ಬಿಳಿಯ ಶಿಲ್ಪ ಬಹಳ ಆಕರ್ಷಕವಾಗಿದೆ. ಈ ದೇವಾಲಯದ ಛಾವಣಿಯಲ್ಲಿ 
ಆರನೇಯ ವಿಕ್ರಮಾದಿತ್ಯನ ಕಾಲದ ಎರಡು ಶಾಸನಗಳಿವೆ. ಈ ಬಸದಿಯಲ್ಲಿರುವ ನವರಂಗದ ನವಿರಾದ ಸ್ತಂಭಗಳು ಯಾತ್ರಿಕರ 


ಗಮನವನ್ನು ವಿಶೇಷವಾಗಿ ಸೆಳೆಯುತ್ತವೆ. ಈ ಪರಿಸರದಲ್ಲಿ ಹಲವಾರು ಜೈನಾವಶೇಷಗಳು ಹರಡಿಕೊಂಡಿವೆ. 


ಈ ಊರಿನ ಕಲ್ಮೇಶ್ವರ ದೇವಾಲಯವು ಕಲ್ಯಾಣ ಚಾಳುಕ್ಕರ ಕಾಲದ ರಚನೆಯಾಗಿದ್ದು ಶಾಸನೋಕ್ತವಾದ ಸ್ವಯಂಭೂ 


ಮೂಲಸ್ಥಾನದ ಗುಡಿ ಇದೇ ಆಗಿರಬೇಕೆಂದು ಉಹಿಸಬಹುದಾಗಿದೆ. ಗರ್ಭಗೃಹ, ಅಂತರಾಳ, ನವರಂಗವನ್ನು ಹೊಂದಿರುವ ಈ 
ದೇವಾಲಯವು ವಿಶಾಲವಾದ ನಿವೇಶನದಲ್ಲಿದೆ. ಗರ್ಭಗೃಹದಲ್ಲಿ ಲಿಂಗವಿದ್ದು ಇದರ ಬಾಗಿಲವಾಡವು ಪಂಚಶಾಖಾಲಂಕೃತವಾಗಿದ್ದು 
ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವನ್ನು ಹೊಂದಿದೆ. ಅಂತರಾಳದ ಬಾಗಿಲುವಾಡವು ತ್ರಿಶಾಖಾಲಂಕೃತ ಸೂಕ್ಷ್ಮ ಕೆತ್ತನೆಯಿಂದ ಷ್ಟು 
ಮಕರ ತೋರಣವನ್ನು ಹೊಂದಿದೆ. ನವರಂಗದಲ್ಲಿರುವ ಎರಡು ದೇವಕೋಷ್ಠಗಳಲ್ಲಿ ಮೈಲಾರ ಹಾಗೂ ನಾರಾಯಣನ ಜನತ 
ಶಿಲ್ಪಗಳಿವೆ. ಈ ದೇವಾಲಯವೂ ಪೂರ್ಣವಾಗಿ ಜೀರ್ಣೊದ್ಧಾರಗೊಂಡಿದೆ. ಹಿಂದಿನ ಗ್ಯಾಸೆಟಿಯರ್‌ ಎಠಲಪಂಥನೆಂಬ ವಾಗ 
ಸುಲ್ತಾನನ ಕಂದಾಯ ಅಧಿಕಾರಿಯ ಅಳತೆಗೋಲು ಇಲ್ಲಿ ರೇಖಿಸಲ್ಪಟ್ಟಿತ್ತೆಂದು ದಾಖಲಿಸಿದೆಯಾದರೂ, ಈಗ ಇಲ್ಲಿ ಅದು ಕಾಣೆಯಾಗಿದಿ. 


888 ಧಾರವಾಡ ಜಿಲ್ಲೆ 


ಊರ ಸಮೀಪದ ಗುಡ್ಡದ ಮೇಲೆ ಆದೋನಿಯ ವೀರಶೈವ ಗುರುಗಳ ಗದ್ದುಗೆಯಿದೆ. ಇವುಗಳ ಜೊತೆಗೆ ಊರಲ್ಲಿ ಹನುಮಂತ, 
ಬಸವಣ್ಣ ಮೈಲಾರ, ದ್ವಾಮವ್ವ, ದುರ್ಗವ್ವನ ಗುಡಿಗಳು ಹಾಗೂ ಪಂಚಗೃಹ ಹಿರೇಮಠ ಮತ್ತು ಕೆಂಚಪ್ಪನ ಮಠಗಳಿವೆ. ಪಂಚಗೃಹ 
ಹಿರೇಮಠದಲ್ಲಿ ಹಲವಾರು ಆಕರ್ಷಕವಾದ ವರ್ಣ ಚಿತ್ರಗಳಿವೆ. ಇದನ್ನು ಕಿತ್ತೂರು ದೇಸಾಯರ ವಾಡೆಯಿಂದ ತಂದುದಾಗಿ ಹೇಳುವರು. 
(ಸಂಸ್ಕೃತಿ - ಅಧ್ಯಾಯ-15 ಚಿತ್ರಕಲೆ ಭಾಗವನ್ನು ನೋಡಿ). ಊರಿನಲ್ಲಿ ಒಂದು ಜುಮ್ಮಾ ಮಸೀದಿ ಹಾಗೂ ಮೆಹಬೂಬುಸುಬಾನಿಯ 
ದರ್ಗಾವಿದೆ. 


ಅರಟಾಳ : ಶಿಗ್ಗಾಂವಿ ತಾಲ್ಲೂಕಿನ ಅರಟಾಳವು (ಜನಸಂಖ್ಯೆ : 1,704) ಶಿಗ್ಗಾಂವಿಯಿಂದ 11 ಕಿ.ಮೀ. ದೂರದಲ್ಲಿದೆ. ಈ 
ಸ್ಥಳದಲ್ಲಿ ಊರ ಹೊರಗೆ ದಿಬ್ಬದ ಕೆಳಗೆ ಕಲ್ಲೇಶ್ವರ, ಊರಿನಲ್ಲಿ ವೀರಭದ್ರ, ಭರಮ ದೇವರು, ಬ್ರಹಲಿಂಗೇಶ್ವರ ಮುಂತಾದ 
ದೇವಾಲಯಗಳಿವೆ. ಚಾಳುಕ್ಕರ ಶೈಲಿಯಲ್ಲಿ ನಿರ್ಮಿತವಾಗಿರುವ ಕಲ್ಲೇಶ್ವರ ದೇವಾಲಯದಲ್ಲಿ ಗರ್ಭಗೃಹ, ಅರ್ಧಮಂಟಪ ಹಾಗೂ 
ನವರಂಗಗಳಿವೆ. ನವರಂಗದ ಪ್ರವೇಶ ದ್ವಾರದ ಬಾಗಿಲುವಾಡ ಹಾಗೂ ಗರ್ಭಗುಡಿಯ ಬಾಗಿಲುವಾಡಗಳು ಚಾಳುಕ್ಯ ಶೈಲಿಯ 
ಕೆತ್ತನೆಗಳನ್ನು ಹೊಂದಿವೆ. ದೇವಾಲಯದ ಹೊರಗಡೆ ಒಂದು ಪೂರ್ತಿ ಮುಕ್ಕಾದ ವೀರಗಲ್ಲು ಹಾಗೂ ಇನ್ನೊಂದು ಮುಕ್ಕಾದ 
ಮಾಸ್ತಿಕಲ್ಲಿದೆ. ಇದಲ್ಲದೇ ಸಮೀಪವೇ ಒಂದು ಜಂಬಿಟ್ಟಿಗೆಯ ಕಟ್ಟಡ, ಒಂದು ಭಗ್ನ ವಿಷ್ಣುಮೂರ್ತಿ ಹಾಗೂ ದೇವಾಲಯದ ಇತರೆ 
ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಊರಿನಲ್ಲಿರುವ ವೀರಭದ್ರ ದೇವಾಲಯವು ವಿಜಯನಗರೋತ್ತರ ಶೈಲಿಯಲ್ಲಿ 
ನಿರ್ಮಿತವಾಗಿರುವ ಕಟ್ಟಡ. ಗರ್ಭಗೃಹದಲ್ಲಿರುವ ವೀರಭದ್ರನ ವಿಗ್ರಹವು ವಿಜಯನಗರೋತ್ತರ ಲಕ್ಷಣವನ್ನು ವ್ಯಕ್ತಪಡಿಸುವ 
ನಾಗಫಣಿಯನ್ನು ಶಿರದ ಮೇಲೆ ಹೊಂದಿರುವ ಇತ್ತೀಚಿನ ಮೂರ್ತಿಯಾಗಿದೆ. ಈ ದೇವಾಲಯದ ಎದುರಿಗೆ ಬಾವಿಕಟ್ಟೆಯ ಬಳಿ 
ಶಾಸನವಿದೆ. ವೀರಭದ್ರ ದೇವಾಲಯದ ಬಳಿ ಅಶ್ವತ್ಥಕಟ್ಟೆಯ ಕೆಳಗೆ ವಿಜಯನಗರ ಶೈಲಿಯ ಆಸೀನ ಕಾಳಿ, ಭೈರವ (ಸ್ಥಾನಿಕ) ಹಾಗೂ 
ಇತರೆ ಬಿಡಿ ಶಿಲ್ಪಗಳಿವೆ. ಇದರ ಹಿಂಭಾಗದಲ್ಲಿ ಕೆರೆ ಇದೆ. ಕೆರೆಯ ದಂಡೆಯಲ್ಲಿ ಮೂರು ಗೋಗ್ರಹಣ ಶಿಲ್ಪವಿರುವ ಹಾಗೂ 
ಶಾಸನವಿರುವ ವೀರಗಲ್ಲುಗಳಿವೆ. ಊರ ಹೊರಗಿರುವ ಸುಂದರ ಜೈನಬಸದಿ ಕ್ರಿ.ಶ.1123ರ ಶಾಸನದಂತೆ ಗಂಗವಂಶದವನಾಗಿದ್ದ 
ಅಧಿಕಾರಿ ಬೊಮಿಸೆಟ್ಟಿಯಿಂದ ನಿರ್ಮಾಣವಾದುದ್ದನ್ನು ಉಲ್ಲೇಖಿಸುತ್ತದೆ. ಬಸದಿಯಿಂದ ಸ್ವಲ್ಪದೂರದಲ್ಲಿ ಜೀರ್ಣವಾಗಿರುವ 
ಭರಮದೇವರ ಗುಡಿ ಇದ್ದ ನಿವೇಶನದಲ್ಲಿ ಒಂದು ವಿಜಯನಗರ ಕಾಲದ ಸೂರ್ಯನ ಮೂರ್ತಿ ಇದೆ. ಅದರ ಸಮೀಪ 
ಚಕ್ರಧಾರಿಯಾದ ಭಗ್ನ ವಿಷ್ಣು ಹಾಗೂ ಒಂದು ಭಗ್ನವಾದ ವೀರಗಲ್ಲುಗಳಿವೆ. ಕೆರೆ ದಂಡೆಯಲ್ಲಿರುವ ಬ್ರಹಥಿಂಗೇಶ್ವರ ಗುಡಿಯಲ್ಲಿ 
ಕೇವಲ ಗರ್ಭಗೃಹ ಮತ್ತು ಅರ್ಧಮಂಟಪ ಮಾತ್ರ ಉಳಿದಿದೆ. ಗರ್ಭಗೃಹದಲ್ಲಿ ಚಾಳುಕ್ಯ ಪೀಠವಿದೆ ಹಾಗೂ ಲಲಾಟದಲ್ಲಿ ಗಜಲಕ್ಷ್ಮಿಯ 
ಶಿಲ್ಪವಿದೆ. ಹೊರಗಿರುವ ಅರ್ಧಮಂಟಪದಲ್ಲಿ ಭಗ್ಗವಾಗಿರುವ ಗಣಪತಿ ಹಾಗೂ ಎರಡು ಅಡಿ ಎತ್ತರದ ಷಣ್ಮುಖನ ಶಿಲ್ಪಗಳಿವೆ. 


ಅರಳೀಕಟ್ಟಿ : ಹಿರೇಕೆರೂರು ತಾಲೂಕಿನ ಹಂಸಬಾವಿಯು (ಜನಸಂಖ್ಯೆ : 1,530) ರೇಕೆರೂರಿನಿಂದ ಎಂಟು ಕಿಮಿ. 
ಸಮೀಪವಿರುವ ಪುರಾತನ ಸ್ಥಳ. ಈ ಊರಿನಲ್ಲಿರುವ ಪ್ರಮುಖ ದೇವಾಲಯಗಳೆಂದರೇ ಕಲ್ಲೇಶ್ವರ, ಹನುಮಂತ, ಬ್ರಹ್ಮದೇವರು, 
ದ್ಯಾಮವ್ವ, ಕರೆಯವ್ವ ಹಾಗೂ ದುರ್ಗವ್ವ. ಕಲ್ಲೇಶ್ವರ ದೇವಾಲಯವು ಚಿಕ್ಕ ಕಟ್ಟಡವಾಗಿದ್ದು ಕೇವಲ ಗರ್ಭಗೃಹ ಹಾಗೂ 
ಮುಖಮಂಟಪಗಳನ್ನು ಮಾತ್ರ ಹೊಂದಿದೆ. ಗರ್ಭಗೃಹದ ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವಿದೆ. ಗರ್ಭಗೃಹದಲ್ಲಿ ಚೌಕಾಕಾರವಾದ 
ಪಾಣಿಪೀಠದ ಮೇಲೆ ಎತ್ತರವಾದ ಲಿಂಗವಿದೆ. ಗರ್ಭಗೃಹದ ದ್ವಾರಬಂಧದ ಕೆಳಗೆ ಪಕ್ಕದಲ್ಲಿ ಕಾಳಾಮುಖ ಮುನಿಗಳ ಕುಳಿತಿರುವ 
ಶಿಲ್ಪವಿದೆ. ಇದರ ಸಮೀಪವೇ ಬಿಲ್ಲೇದೇವರ ಶಿಥಿಲವಾದ ಗುಡಿ ಹಾಗೂ ರಾಮಲಿಂಗ ದೇವಾಲಯಗಳಿವೆ. ಇದರ ಪರಿಸರದಲ್ಲಿ 
ಆರು ವೀರಗಲ್ಲುಗಳಿದ್ದು ಐದು ಕಲ್ಲುಗಳ ಮೇಲೆ ಶಾಸನಗಳಿವೆ. ರಾಷ್ಟ್ರಕೂಟರ ಕಾಲಕ್ಕೆ ಸೇರುವ ಈ ವೀರಗಲ್ಲುಗಳು ಅತ್ಯಂತ 
ಪರಿಣಾಮಕಾರಿಯಾಗಿ ಚಿತ್ರಿಸಲಾಗಿರುವ ದೃಶ್ಯಗಳನ್ನು ಹೊಂದಿವೆ. ರಾಷ್ಟ್ರಕೂಟ ದೊರೆ ನಾಲ್ಕನೇ ಗೋವಿಂದನ ಕಾಲದ ಶಾಸನಗಳಿದ್ದು 
ಒಂದರಲ್ಲಿ ಬ್ರಹಕ್ಷತ್ರ ಕುಲದ ಮಾಟೂರ. ವಂಶದ ಮಹಾಸಾಮಂತ ಮಾಚಿಯರಸನ ಉಲ್ಲೇಖವಿದೆ. ಇದರ ಪಕ್ಕದಲ್ಲಿ ಇರುವ 
ಇನ್ನೊಂದು ವೀರಗಲ್ಲಿನಲ್ಲಿ ಗೋಗ್ರಹಣದ ದೃಶ್ಯವಿದೆ. ರಾಮಲಿಂಗ ದೇವಾಲಯದ ಹಿಂಭಾಗದಲ್ಲಿ ಮೇಂಟಿ ಕಲ್ಪಿದೆ. ಶಿಬಾರಗಟ್ಟಿ ಬಳಿ 
ಒಂದು ಮಾಸ್ತಿಕಲ್ಲಿದೆ. ಅರಳೀಕಟ್ಟೆಯಲ್ಲಿ ಎರಡು ಪುರಾತನವಾದ ಕೆರೆಗಳಿವೆ. 


ಅಲ್ಲಾಪುರ : ಹಾನಗಲ್‌ ತಾಲೂಕಿನ ಅಲ್ಲಾಪುಠವು (ಜನಸಂಖ್ಯೆ : 644) ಹಾನಗಲ್‌ನಿಂದ ಈಶಾನ್ಯಕ್ಕೆ 27 ಕಿ.ಮೀ. ದೂರದಲ್ಲಿ 
ಧರ್ಮಾನದಿ ದಂಡೆಯ "ಮೇಲಿದ್ದು ಪ್ರಾಚೀನ ಮಸೀದಿಯಿಂದಾಗಿ ಪ್ರಸಿದ್ಧವಾಗಿದೆ. ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನವಾದ ಈ 
ಊರಲ್ಲಿ ಮಸೀದಿಯ ಬಳಿ ರಾಷ್ಟಕೂಟರ ಗೋಸಾಸದ ಕಲ್ಲೊಂದಿದೆ. ಈ ಊರಿನ ಪ್ರಾಚೀನ ಹೆಸರು ಎತ್ತಿನಹಳ್ಳಿ (ಈಶ್ವರಪುರ) : 


ಪ್ರೇಕ್ಷಣೀಯ ಸ್ಥಳಗಳು 889 


ಎಂದಿದ್ದು ಮುಂದೆ ಇದೇ ಆದಿಲ್‌ಷಾಹಿ ಪ್ರಭಾವದಿಂದಾಗಿ ಅಲ್ಲಾಪುರ ಎಂದಾಗಿರುವಂತೆ (ಉರ್ದುವಿನಲ್ಲಿ ಅಲ್ಲಾ ಎಂದರೆ ದೇವರು 


ಈಶ್ವರ ಎಂದರ್ಥ) ತೋರುತ್ತದೆ. ಕ್ರಿಶ. 1399ರ ಒಂದು ಶಾಸನವು ಈ ಊರು ಕುಂದೂರು-30ಕ್ಕೆ ಸೇರಿತ್ತೆಂಬ ಅಂಶವನ್ನು 
ತಿಳಿಸುತ್ತ ಸೋಮೆನಾಯಕಿತಿ, " ಈ ಊರನ್ನು ದಾನ ಮಾಡಿದ ಅಂಶವನ್ನು ತಿಳಿಸುತ್ತದೆ. ಪ್ರಾಚೀನ ದೇವಾಲಯಗಳು ಹಾಳಾಗಿದ್ದು 
ಅವುಗಳ ಕಂಬಗಳು ಜಮ್ಮಾ ಮಸೀದಿ ಪರಿಸರದಲ್ಲಿ ಅಲ್ಲೊಂದು ಇಲ್ಲೊಂದು ಕಂಡು ಬರುತವೆ. “ 


ಇಲ್ಲಿನ ಜಮಾಮಸೀದಿ ಬಹಳ ಆಕರ್ಷಕವಾದ ರಚನೆಯಾಗಿದ್ದು ಬಿಜಾಪುರದ ಆದಿಲ್‌ಷಾಹಿ ಅರಸರ ಕಾಲದ ನಿರ್ಮಾಣವಾಗಿದೆ. 
ಸುಂದರವಾದ ಗುಮಟ, ಆಕರ್ಷಕವಾದ ಕಮಾನುಗಳು, ಎತ್ತರವಾದ ಮಿನಾರುಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. ಮಸೀದಿಯ 
ಒಳಭಾಗದಲ್ಲಿರುವ ನಾಲ್ಕು ಸಾಲಿನ ಶಾಸನ ಇದರ ನಿರ್ಮಾಣ ಕಾಲದ ಬಗ್ಗೆ ತಿಳಿಸುತ್ತದೆಯಾದರೂ, ವರದಿಯಾಗಿಲ್ಲ. ಅಷೂರ್‌ಖಾನಾ, 
ನಗರಖಾನಾ, ಮದ್ರಸಾ ಮಸೀದಿಯ ಆವರಣದಲ್ಲಿದ್ದು ಮಸೀದಿಗೆ ವಿಶೇಷ ಶೋಭೆ ತಂದಿದೆ. ಮಸೀದಿಯನ್ನು ಒಳಾಂಗಣದಲ್ಲಿ 
ಬಿಳಿಯ ಪಟ್ಟಿಕೆಯಿಂದ ಅಲಂಕರಿಸಲಾಗಿದೆ. ಒಟ್ಟಾರೆ ಇದೊಂದು ಉತ್ತಮ ಮುಸ್ಲಿಂ ಸಾಧಕವಾಗಿದ್ದು ಸುಸ್ಥಿತಿಯಲ್ಲಿದೆ. ಊರಲ್ಲಿ 
ದಾವುದ್‌ ಹುಸೇನಿ, ಮಕ್ತಮ್‌ ಹುಸೇನಿ, ದಿವಾನ್‌ ಷಾವಲಿ, ಜಹೀರುದ್ದೀನ್‌ ಷಾ ಖಾದ್ರಿ, ಮಹ್ಮದ್‌ ಷರೀಫ್‌ ಖಾದ್ರಿ ಮುಂತಾದ 
ಸಂತರ 8-10 ದರ್ಗಾಗಳಿದ್ದು ಅನುಕೂಲ ಒದಗಿ ಬಂದಾಗ ಉರುಸು ಆಚರಿಸುತ್ತಾರೆ. ಈ ಊರಲ್ಲಿ ಹನುಮಂತ, ದುರ್ಗವ್ವ, 
ಬಸವಣ್ಣ ಮುಂತಾದ ಗುಡಿಗಳಿವೆ. 


ಅಸುಂಡಿ : ಗದಗ ತಾಲೂಕಿನ ಅಸುಂಡಿಯು (ಜನಸಂಖ್ಯೆ : 2,569) ಗದಗಿನಿಂದ ನೈಖತ್ಯಕ್ಕೆ ನಾಲ್ಕು ಕಿ.ಮೀ. ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಪಸುಣ್ಣಿ' “ಭತ್ತಗಾವೆ ಎಲೆಯ ಪಸುಣ್ಣಿ ಹಸುಣ್ಣಿ ಎಂದೆಲ್ಲಾ ಉಲ್ಲೇಖಿತಗೊಂಡಿದ್ದು ಹಿಂದೆ 
ಇದು ಬೆಳ್ತೊಲ - .300 ಕ್ಕೆ ಸೇರಿತ್ತು ಈ ಊರಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ರಾಷ್ಟ್ರಕೂಟ 
ನಾಲ್ಕನೇಯ ಗೋವಿಂದನ ಕ್ರಿ.ಶ. 925ರ 'ಶಾಸನ ಅತ್ಯಂತ ಪ್ರಾಚೇನದ್ದಾಗಿದ್ದು ಬಂಕಾಪುರದ ಧೋರಜಿನಾಲಯದ ಚಂದ್ರಪ್ರಭ | 
ಭಟಾರರು ಪಸುಣ್ಣಿಯನ್ನಾಳುತ್ತಿದ್ದಾಗ, ಊರ ಗಾವುಂಡ `ನಾಗಪುಲಿಗೌಂಡನ ಕೈಯಿಂದ 12 ಮತ್ತರು ಭೂಮಿಯನ್ನು ಖರೀದಿಸಿ, 
ತಾನು ನಿರ್ಮಿಸಿದ ದೇಗುಲಕ್ಕೆ ರಷ್ಟರ ನಾಗಯ್ಯನು ದಾನ ಮಾಡಿದ ಅಂಶವನ್ನು ತಿಳಿಸಿದರೆ, ಈಶ್ವರಗುಡಿ ಮುಂದಿರುವ ಕ್ರಿ.ಶ. 
1026, ಶಾಸನ ಶೌಚಯ ನಾಯಕನು ಭೋಗೇಶ್ವರ ದೇವರಿಗೆ, ಅಲ್ಲಿನ ತಪೋಧನರಿಗೆಂದು ಭೂದಾನ ಮಾಡಿದ ಅಂಶವನ್ನು 
ತಿಳಿಸುತ್ತದೆ. ಹನುಮಂತನ ಗುಡಿ ಮುಂದಿರುವ ಕ್ರಿ.ಶ. 1053ರ ಶಾಸನ ಇದೇ ದಂಡನಾಯಕ ಸೋಮೇಶ್ವರ ದೇವರಿಗೆ 
(ಬ್ರಹಚಾರಿಗಳಿಗೆ ಸತ್ರಕ್ಕೆಂದು) 28 ಗೇಣ ಗಳೆಯಲ್ಲಿ 12 ಮತ್ತರ್‌ ಭೂಮಿಯನ್ನು ದಾನ ಮಾಡಿದ ವಿಷಯವನ್ನು ತಿಳಿಸಿದರೆ 
ಮಲ್ಲಿದೇವಿಕಟ್ಟೆ ಬಳಿಯಿರುವ ಕ್ರಿ.ಶ. 1064ರ ಶಾಸನ ಮೂವತೂಮು ಗೇಣಗಳೆಯಲ್ಲಿ ದೇವಸ್ಥಾನ ಒಂದಕ್ಕೆ ಭೂದಾನ ಮಾಡಿದ 
ಅಂಶವನ್ನು ತಿಳಿಸುತ್ತದೆ. ಈಶ್ವರ ಗುಡಿಯ ಗೋಡೆಯಲ್ಲಿರುವ ಕ್ರಿ.ಶ. 1289ರ ತ್ರುಟಿತ ಶಾಸನ ಮಹಿಳೆಯೊಬ್ಬಳು ತನ್ನ ತಂದೆಯ 
ಹೆಸರಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿ ಮಹಾಜನರಿಗೆ ಭೂದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. 


ಮೇಲಿನ ಶಾಸನೋಕ್ತ ಗುಡಿಗಳಲ್ಲಿ ಊರಲ್ಲಿ ಇಂದು ಭೋಗೇಶ್ವರ ದೇವಾಲಯವಷ್ಟೇ ಉಳಿದಿದ್ದು ಅದನ್ನು ಇಂದು ಈಶ್ವರ 
ಗುಡಿಯೆಂದು ಸ್ಥಳೀಕರು ಕರೆಯುತ್ತಾರೆ. ಈ ಗುಡಿ ಇಂದು ಪೂರ್ಣ ಶಿಥಿಲಗೊಂಡಿದ್ದು ಗರ್ಭಗೃಹ ಹಾಗೂ ಅಂತರಾಳವನ್ನಷ್ಟೇ 
ನೋಡಬಹುದಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ ಪಂಚಶಾಖೆಯನ್ನು ಘಾ ಯಾತಾ 
ಲಲಾಟದಲ್ಲಿ ಗಜಲಕ್ಷಿಯಿದೆ. ಅಂತರಾಳದ ಬಾಗಿಲವಾಡ ತ್ರಿಶಾಖೆಯೊಂದಿಗೆ, ಜಾಲಾಂದ್ರವನ್ನು ಹೊಂದಿದ್ದು ಮೇಲೆ ಬ್ರಹ್ಮ ಮಹೇಶ್ವರ, 
ವಿಷ್ಣುಮೂರ್ತಿಯಿರುವ ಸುಂದರ ಮಕರ ತೋರಣವಿದ್ದು ಆಕರ್ಷಕವಾಗಿದೆ. ಈ ಗುಡಿ ಪರಿಸರದಲ್ಲೇ ಇರುವ ಶಾಸನ ಇದನ್ನು 


ಭೊಗೇಶ್ವರ ಗುಡಿಯೆಂದು ಕರೆದಿದೆ. | 
ಊರಲ್ಲಿರುವ ಮಲ್ಲದೇವಿಕಟ್ಟೆ ಅಪರೂಪದ ದೇವಿಶಿಲ್ಲಗಳಿಂದಾಗಿ ಉಲ್ಲೇಖಾರ್ಹವಾಗಿದೆ. ಈ ಕಟ್ಟೆ ಮೇಲಿರುವ ಮೂರು 
ು 
ದೇವಿ ಶಿಲ್ಪಗಳು ಸುಮಾರು ಐದು ಅಡಿ ಎತ್ತರವಿರುವ ಅಸೀನ ಮುರ್ತಿಗಳಾಗಿದ್ದು ಸುಮಾರು ಕ್ರಿ.ಶ. 10-11ನೇ ಹಸನ 
ಕೃತಿಗಳಾಗಿವೆ. ಈ ಮೂರ್ತಿಗಳನ್ನು ಕ್ರಮವಾಗಿ ಬನದವ್ವ (ತೊಡೆಯ ಮೇಲೆ ಮಗುವನ್ನು ಕೂರಿಸಿಕೊಂಡು ಇತನ ಹನ 
ಟಿ ರಡು ಕಾಲ ನಡುವೆ ಬಿ 
ಎ ಉಡ - ಕಪಾಲ ಹಿಡಿದು ಕುಳಿತ ದೇವಿಯ ಎ ಕ 
ವಿಶೇಷವಾಗಿ ಕಣ್ಣು ಸೆಳೆಯುವ ಉಡಚವ್ವ (ಖಡ್ಗ py” 
ಸರ್ಪವಿದೆ) ಸ ಮಾಚಕವ್ವೆ (ಖಡ್ಗ - ಕಪಾಲ ಹಿಡಿದು ಕುಳಿತಿರುವ ಭಂಗಿ)ಯದೆಂದು ಗುರುತಿಸಬಹುದಾಗಿದೆ. ಈ ದೇವಿ 
1 


890 ಧಾರವಾಡ ಜಿಲ್ಲೆ 


ಮುಖದಲ್ಲಿ ಕಾಣುವ ಉಗ್ರತೆ, ಬೃಹತ್ತಾದ ಸ್ತನಗಳು ವಿಶೇಷ ಸಂಗತಿಗಳು. ಊರ ನಡುವೆ ಇರುವ ಹನುಮಂತನ ಗುಡಿ. ಮುಂದೆ 
ರಾಷ್ಟ್ರಕೂಟರ ಕಾಲದ ಮುಕ್ಕಾಗಿರುವ ಸಪ್ತಮಾತೃಕಾ ಶಿಲ್ಪ ಹಾಗೂ ಸೂರ್ಯನ ಮೂರ್ತಿಗಳಿವೆ. ಈ ಪರಿಸರದಲ್ಲೇ ಇರುವ ನೆಲದ 
ಮೇಲೆ ಹರಡಿದ ಕೋಣನ ತಲೆ ಶಿಲ್ಪ ಮತ್ತು ಪೀಠಸ್ಥ ಚತುರ್ಮುಖ ಬ್ರಹಶಿರ ಶಿಲ್ಪ (ಗೋಲಕವ್ಪ) ಗಮನಾರ್ಹ ಶಿಲ್ಪಗಳಾಗಿವೆ. 
ಇವಷ್ಟೇ ಅಲ್ಲದೆ ಊರಲ್ಲಿ ಬಸವಣ್ಣ ಬೀರಪ್ಪ, ಹನುಮಂತ, ಭರಮಪ್ಪ, ದುರ್ಗಮ್ಮ ಗಾಳಿಯಮ್ಮ ದ್ಯಾಮವ್ವನ ಗುಡಿಗಳಿವೆ. ಊರ 
ಬಳಿಯ ಗುಡ್ಡದಲ್ಲಿ ರಾಮಮಂದಿರ ಹಾಗೂ ಮಠವಿದೆ. ಊರಲ್ಲಿ ಒಂದು ಜುಮಾಮಸೀದಿಯಿದೆ. 


ಅಸೂಟಿ : ರೋಣ ತಾಲೂಕಿನ ಅಸೂಟಿ (ಜನಸಂಖ್ಯೆ : 3,262) ರೋಣದಿಂದ ವಾಯುವ್ಯಕ್ಕೆ 27 ಕಿ.ಮೀ.ದೂರದಲ್ಲಿದ್ದು 
ಹೊಳೆ ಆಲೂರಿಗೆ 10 ಕಿ.ಮೀ. ದೂರದಲ್ಲಿದೆ. ಪ್ರಾಚೀನ ಶಾಸನಗಳಲ್ಲಿ "ಅಸುಪಟ್ಟಿ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು 
ಬೆಳ್ಲೂಲ-300 ರ ಬೆಳ್ಳಣಿಕೆ-12ಕ್ಕೆ ಸೇರಿದ ಗ್ರಾಮವಾಗಿದ್ದು ಇಲ್ಲಿಂದ ಈವರೆಗೆ ರಾಷ್ಟಕೂಟರ ಕಾಲದ ಶಾಸನ. ವರದಿಯಾಗಿದೆ. ' 
ರಾಷ್ಟ್ರಕೂಟ ಮುಮ್ಮಡಿ ಇಂದ್ರನ ಕಾಲಕ್ಕೆ ಸೇರಿದ ಶಾಸನ ಸಡಗರದ ತಿಲ್ತಮನು ಗೋಸಹಸ್ರ ದಾನ ಮಾಡಿದ ವಿಷಯವನ್ನು 
ತಿಳಿಸುತ್ತದೆ. ಈ ಗೋಸಾಸ ಕಲ್ಲು ಕಲ್ಮೇಶ್ವರ ದೇವಾಲಯದ ಮುಂದಿದೆ. ನೆರೆಯ ಕೌಜಗೇರಿ ಗ್ರಾಮದ ಕ್ರಿ.ಶ." 934 ಶಾಸನವೊಂದು 
ಅಸುಪಟ್ಟಿಯ ದೇಗುಲಕ್ಕೆ ದಾನ ಕೊಟ್ಟ ವಿಷಯ ತಿಳಿಸುವುದರೊಂದಿಗೆ ಆ ವೇಳೆಗಾಗಲೇ ಇಲ್ಲೊಂದು ಗುಡಿಯಿತ್ತೆಂಬ ಅಂಶವನ್ನು 
ಸೂಚಿಸುತ್ತದೆ. ಹನುಮಂತ ದೇವರ ಗುಡಿಯ ಗೋಡೆಯಲ್ಲಿ ಸೇರಿ ಹೋಗಿದ್ದ ಕಲ್ಯಾಣದ ಚಾಲುಕ್ಕರ ಕಾಲದ ತ್ರುಟಿತ ಆರನೇ 
ವಿಕ್ರಮಾದಿತ್ಯನ ಕಾಲದ ಶಾಸನವೊಂದನ್ನು 1991ರಲ್ಲಿ ಎಸ್‌.ರಾಜೇಂದ್ರಪ್ಪ ಪತ್ತೆ ಹೆಚ್ಚಿದ್ದಾರೆ. ಹೆಚ್ಚಿನ ವಿವರ ಲಭ್ಯವಾಗಿಲ್ಲ. ಊರ 
ನಿಲ್ದಾಣದ ಬಳಿ ಎತ್ತರವಾದ ಸ್ಥಳದಲ್ಲಿರುವ ಪಂಚಲಿಂಗೇಶ್ವರ ಗುಡಿ ಪೂರ್ಣ ಶಿಥಿಲಗೊಂಡಿವೆ. ಹಿಂದೆ ಗುಡಿಯಿತ್ತೆಂದು ಸೂಚಿಸುವ 
3-4 ಬೃಹತ್‌ ಶಿವಲಿಂಗ ನಂದಿ ಮೂರ್ತಿಗಳಿವೆ. ಈ ಆವರಣದಲ್ಲಿರುವ ದುರ್ಗಿಯ ಮೂರ್ತಿ ಉಲ್ಲೇಖನೀಯ. ದ್ಯಾಮವ್ವನ 
ಗುಡಿಯ ಬಳಿಯಲ್ಲಿ ಎಷ್ಟುವಿನ ಭಗ್ನ ಮೂರ್ತಿಯಿದೆ. ಕೆರೆಯವ್ವನ ಗುಡಿಯಲ್ಲಿರುವ ಮಹಿಷಮರ್ದಿನಿ ಶಿಲ್ಪವು ಉತ್ಕೃಷ್ಟ 
ಬಿಡಿಶಿಲ್ಪವಾಗಿದ್ದು ಇಲ್ಲಿ ದೇವಿ ಎಡಗಾಲಲ್ಲಿ ಮಹಿಷನನ್ನು ಮೆಟ್ಟಿ ಬಲಗೈಯಿಂದ ಇರಿದು ಕೊಲ್ಲುತ್ತಿರುವ ದೃಶ್ಯ ಭೀಕರವಾಗಿದೆ. 

ಇದಲ್ಲದೆ ಊರಲ್ಲಿ ರಾಮಲಿಂಗ, ಸಿದ್ಧಲಿಂಗ, ಕಾಡಸಿದ್ದೇಶ್ವರ, ಬಸವಣ್ಣ ಹನುಮಂತ, ದುರ್ಗಮ್ಮ ದ್ಯಾಮವ್ವ, ಟಾಕಮ್ಮ ಮತ್ತು 
ಕೆರೆಯಮನ ಗುಡಿಗಳಿವೆ. ಊರಲ್ಲಿ "ಮೂಲಫಲಹಾರೇಶ್ವರ ಮಠ'ವು 1983 ರಿಂದೀಚೆಗೆ ಸ್ಥಾಪನೆಗೊಂಡಿದ್ದು ಪ್ರೌಢಶಾಲೆಯನ್ನು 
ನಡೆಸುತ್ತಿದೆ. ಅಧ್ಯಾಯ ಮೂರು ಜನತೆ ನೋಡಿ). 


ಅಸುಂಡಿ : ರಾಣೆಬೆನ್ನೂರು ತಾಲೂಕಿನ ಅಸುಂಡಿಯು (ಜನಸಂಖ್ಯೆ : 3,243) ರಾಣೆಬೆನ್ನೂರಿನಿಂದ ಪಶ್ಚಿಮಕ್ಕೆ ಎಂಟು ಕಿ.ಮೀ. 
ದೂರದಲ್ಲಿದೆ. ಈ ಊರು ಪ್ರಾಚೀನ ಕಾಲದಲ್ಲಿ ಸತ್ತಳಿಗೆ 70ಕ್ಕೆ ಸೇರಿದ್ದು ಶಾಸನಗಳಲ್ಲಿ “ಪಶುಣ್ವಿ “ಹಸುಣ್ಣಿ' “ಹಸುಂಡಿ' ಎಂದೇ 
ಉಲ್ಲೇಖಿತಗೊಂಡಿದೆ. ಈವರೆಗೆ ಇಲ್ಲಿಂದ ಕಲ್ಯಾಣದ ಚಾಲುಕ್ಕರ ಕಾಲಕ್ಕೆ ಸೇರಿದ ಮೂರು ಶಾಸನಗಳು ದೊರೆತಿದ್ದು ಅವು ಇಲ್ಲಿನ 
ಕಲಿದೇವ ಸ್ವಾಮಿಗೆ ನೀಡಿದ ದಾನಶಾಸನಗಳು. ಕ್ರಿ.ಶ. 1024ರ ಶಾಸನದಿಂದ ಊರ ಗೌಡ ಬೀರಗಾವುಂಡ ಕಲಿದೇವಸ್ತಾಮಿಯ 
ಶ್ರೀಕಾರ್ಯಕ್ಕೆಂದು ಊರ ಮೂಡಣ ಕರಿಯಂಗೆರೆ ಕೆಳಗೆ, ಪಿರಿಯಕೆರೆ ಕೆಳಗೆ ಭೂಮಿಯನ್ನೂ ಇತರ ಅಧಿಕಾರಿಗಳು ದಾನ ಮಾಡಿದ್ದನ್ನೂ ' 
ತಿಳಿಸುತ್ತದೆ. ಕ್ರಿ.ಶ. 1127ರ ಮತ್ತೊಂದು ಶಾಸನದಿಂದ, ಊರಗೌಡ ಬರ್ಮಗಾವುಂಡನು ದೇವರಿಗೆ, ಸಿಂಹಪರಿಷೆ ಮಠಕ್ಕೆ ಭೂದಾನ 
ನೀಡಿದ್ದು ಗೊತ್ತಾಗುತ್ತದೆ. ಕ್ರಿ.ಶ. 1141ರ ಇನ್ನೊಂದು ಶಾಸನದಿಂದ ಸುಂಕಾಧಿಕಾರಿಗಳು ಸುಂಕ ದಾನ ಬಿಟ್ಟ ವಿಷಯ ತಿಳಿಯುತ್ತದೆ. 
ಈಗ ಊರ ಹೊರಗಿರುವ ಗುಡಿಯನ್ನೇ ಇಲ್ಲಿ ಶಾಸನೋಕ್ತ ಕಲಿದೇವಸ್ವಾಮಿ ಗುಡಿಯೆಂದು ಗುರುತಿಸಬೇಕಾಗುತ್ತದೆ. ಪೂರ್ವಾಭಿಮುಖ 
ವಾಗಿರುವ ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿರುವ ಸರಳ ರಚನೆಯಾಗಿದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ನವರಂಗದಲ್ಲಿ ನಂದಿಯಿದೆ. ಈ ಗುಡಿಯ ಬಾಗಿಲವಾಡಗಳು ಸರಳವಾಗಿದ್ದು ನಡುವೆ ಲಲಾಟದಲ್ಲಿ ಗಜಲಕ್ಷಿಯಿದೆ. 
ನವರಂಗದ ಎಡಬದಿಯ ದೇವಕೊಷ್ಠದಲ್ಲಿ ಕಾಳಿ, ಭೈರವನ ಶಿಲ್ಪವಿದ್ದರೆ ಬಲಬದಿಯಲ್ಲಿ ಸಪ್ತಮಾತೃಕಾ ಶಿಲ್ಪವಿದೆ (ಇದು ಕ್ರಿ.ಪೂ. 
1074ಕ್ಕೆ ಮೊದಲನೇ ನಿರ್ಮಾಣಗೊಂಡಿರಬೇಕು). ಈ ಗುಡಿಯ ಎಡಬದಿಯಲ್ಲಿ ಮತ್ತೊಂದು ಸಣ್ಣ ಗುಡಿಯಿದ್ದು ಇದು ಗರ್ಭಗೃಹ 
ಅರ್ಧಮಂಟಪವನ್ನಷ್ಟೆ ಹೊಂದಿದ್ದು ಇಲ್ಲೂ ಶಿವಲಿಂಗ, ನಂದಿ ಮತ್ತು ಭೈರವನ ಮೂರ್ತಿಗಳಿವೆ. ಈ ಗುಡಿಯ ಭಿತ್ತಿವರೆಗೆ ಪೂರ್ಣ 
ಮಣ್ಣಿಂದ ಮುಚ್ಚಿಹೋಗಿದ್ದು ಶಿಖರ ಉಳಿದಿಲ್ಲ. ಈ ಗುಡಿಯನ್ನು 1127ರಲ್ಲಿ ಬರ್ಮಗೌಂಡ ನಿರ್ಮಿಸಿದಂತೆ ತೋರುತ್ತದೆ. ಈ 
ಗುಡಿ ಪರಿಸರದಲ್ಲಿ ಸಿಂಹಪರಿಷೆ ಮಠವಿದ್ದ ಕುರುಹುಗಳಿವೆ. 


ಪ್ರೇಕ್ಷಣೀಯ ಸ್ಥಳಗಳು 891 


ಅಸುಂಡಿಯ ಕೆರೆ ಸುಮಾರು 450 ಎಕರೆಯಷ್ಟು ವಿಶಾಲವಾಗಿದೆ. ಶಾಸನೋಕ್ತ ಪಿರಿಯಕೆರೆ ಇದೇ ಆಗಿದೆ. ಇದಲ್ಲದೆ ಊರಲಿ 
ಚೆನ್ನಬಸವಣ್ಣನ ಗುಡಿ, ಕಾಳಮನ ಗುಡಿ ಅಜ್ಜಯ್ಯನ ಗುಡಿ, ಹನುಮಂತನ ಗುಡಿ, ಮುಂತಾದ ಗುಡಿಗಳಿವೆ. 


ಅಳ್ಳಾವರ : ಧಾರವಾಡ ತಾಲೂಕಿನ ಅಳ್ಲಾವರವು (ಜನಸಂಖ್ಯೆ : 14,485) ಬೆಂಗಳೂರು - ಮೀರಜ್‌ ರೈಲ್ವೇ (ಧಾರವಾಡದಿಂದ 
32 ಕಿ.ಮೀ) ಮಾರ್ಗದಲ್ಲಿರುವ ಧಾರವಾಡ ಜಿಲ್ಲೆಯ ಕೊನೆಯ ನಿಲ್ದಾಣವಾಗಿದೆ. ಪ್ರಾಚೇನ ಶಾಸನಗಳಲ್ಲಿ “ಅಣಲಾಪುರ' ಎಂದೇ 
ಉಲ್ಲೇಖಿತಗೊಂಡಿರುವ ಈ ಊರು ಗೋವೆ ಕದಂಬರ ಉಪ ರಾಜಧಾನಿಯಾಗಿತ್ತೆಂಬ ಅಂಶ ಶಾಸನಗಳಿಂದ ಗೊತ್ತಾಗುತ್ತದೆ. 
ಗೋವೆ ಕದಂಬರ ಆಳ್ವಿಕೆಯ ಅವಧಿಯಲ್ಲಿ ಈ ಸ್ಥಳವು ಪ್ರಮುಖ ಜೈನ ಕೇಂದ್ರವಾಗಿರಬೇಕೆಂದು ಶಾಸನಾಧಾರಗಳಿಂದ . 
ಹೇಳಬಹುದಾಗಿದೆ. ಆದರೆ, ಈಗ ಯಾವ ಅವಶೇಷಗಳು ಉಳಿದಿಲ್ಲ. ಇಲ್ಲಿನ ಪ್ಯಾಟಿ ಓಣಿಯಲ್ಲಿರುವ ಕ್ರಿ.ಶ. 1081ರ ಗೋವೆ 
ಕದಂಬ ದೊರೆ ಗೂವಲದೇವನ ಶಾಸನವು ಅಸ್ಪಷ್ಟವಾಗಿದ್ದು ಪ್ರಧಾನ ಮಾಚಣ್ಣನು ರಾಜಧಾನಿ ಅಣಲಾಪುರದಲ್ಲಿ ನಿರ್ಮಿಸಿದ ಬಿಳಿಯ 
ಬಸದಿಗೆ ಕೋಣೆರ ನರಸಿಂಗಯ್ಯ ಸೆಟ್ಟಿಯೆಂಬ ವರ್ತಕನಿಂದ ಭೂದಾನ ಮಾಡಿದ ಸಂಗತಿ ಮಾತ್ರ ತಿಳಿಯುತ್ತದೆ. ಇದರ ಸಂಬಂಧವಾಗಿ 
ಇರುವ ಮತ್ತೊಂದು ಶಾಸನವು, ಸ್ಥಳೀಯ ಲಿಂಗಾಯತ ಮಠದ ಹೊಲದಲ್ಲಿ ಕಂಡು ಬರುತ್ತದೆ. ಇದು ಕ್ರಿ.ಶ. 1505ಕ್ಕೆ ಸೇರಿದ್ದು 
ಹುಬ್ಬಳ್ಳಿಯ ಚಿಕ್ಕಮಲ್ಲಿಶೆಟ್ಟಿ ಎಂಬ ಜಿನಭಕ್ತನು ಸಲ್ಲೇಖನ ಕೈಗೊಂಡ ವಿವರಗಳನ್ನು ಛಂದೋವಿಶೇಷ ರಗಳೆಯಲ್ಲಿ ನೀಡಲಾಗಿದೆ. 
ಊರಿನಲ್ಲಿ ಹಾಳಾಗಿ ಬಿದ್ದಿರುವ ಕಲ್ಲೇಶ್ವರ ಗುಡಿಯಿದೆ. ಇದು ಬಹುಶಃ ಕ್ರಿ.ಶ. 12 ನೇ ಶತಮಾನದಲ್ಲಿ ನಿರ್ಮಿತವಾಗಿರಬೇಕೆಂದು 
ಅಲ್ಲೇ ದೊರೆತಿರುವ (ಅಳಿಸಿಹೋಗಿರುವ) ಶಿಲಾಶಾಸನದಿಂದ ಹೇಳಬಹುದಾಗಿದೆ. | 


ಮೂಲತಃ ಗರ್ಭಗೃಹ, ಅಂತರಾಳ, ನವರಂಗವನ್ನು ಹೊಂದಿದ್ದ ಈ ಗುಡಿಯ ನವರಂಗ ಭಾಗ ಹಾಳಾಗಿದೆ. ಗರ್ಭಗೃಹದ 
ಬಾಗಿಲವಾಡದ ಲಲಾಟದಲ್ಲಿ ಲಕ್ಷಿಯ ಕೆತ್ತನೆಯಿದ್ದು ಮೇಲೆ ಪಂಚಶಿಖರ ಕೆತ್ತನೆಯಿದೆ. ಅಂತರಾಳದ ಬಾಗಿಲವಾಡವು ಪಂಚಶಾಖೆಗಳನ್ನು 
ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯೆದೆ. ಇದರ ಮೇಲೆ ತ್ರಿಮೂರ್ತಿಗಳ ಕೆತ್ತನೆಯಿರುವ ಮಕರ ತೋರಣದ ಅಲಂಕಾರವಿದೆ. ಈ 
ಗುಡಿಯ ಆವರಣದಲ್ಲಿ ಭಗ್ಗವಾದ ಕೇಶವ, ಸೂರ್ಯ, ಗಣಪತಿ ಭೈರವ ಮಹಿಷಮರ್ದಿನಿ ಶಿಲ್ಪಗಳಿವೆ. ಇಲ್ಲಿ ಒಟ್ಟು ಐದು 
ವೀರಗಲ್ಲುಗಳಿದ್ವು ಅವುಗಳಲ್ಲಿ ಎರಡು ಆತ್ಮ ಬಲಿದಾನದ ಕಲ್ಲುಗಳಾಗಿದ್ದು ಉಳಿದವುಗಳಲ್ಲಿ ಇರುವ ಕೆತ್ತನೆ ವಿಶಿಷ್ಟವಾಗಿವೆ. ಒಂದು 
ಆತ್ಮ ಬಲಿದಾನಕಲ್ಲಿನಲ್ಲಿ ಮಹಿಳೆಯೊಬ್ಬಳು ಅತಬಲಿದಾನಕ್ಕೆ ಸಿದ್ಧಳಾಗಿ ಕುಳಿತಿರುವ ಕೆತ್ತನೆಯಿದೆ. | 


ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ, ಮಾರುತಿ, ಮೈಲಾರ, ವೀರಭದ್ರ, ದುರ್ಗವ್ವ, ದ್ಯಾಮವ್ವ, ಮುಂತಾದ ದೇವತೆಗಳ 
ಗುಡಿಗಳಿವೆ. ಊರಲ್ಲಿ ಮೂರು ಮಸೀದಿಗಳಿದ್ದು ಮಾರ್ಕೆಟ್‌ ಬಳಿಯಿರುವ ಜುಮ್ಮಾ ಮಸೀದಿ ವಿಶಾಲವಾದುದಾಗಿದೆ. ಹಜರತ್‌ 
ಚಮನ್‌ಷಾ ವಲಿ ಯ ದರ್ಗಾ ಇದ್ವು ಏಪ್ರಿಲ್‌ - ಮೇ ತಿಂಗಳಲ್ಲಿ ಉರುಸು ನಡೆಯುತ್ತದೆ. ಈ ಊರಲ್ಲಿ 1894ರಲ್ಲಿ ಸ್ಥಾಪಿತಗೊಂಡ 
ಸೆಂಟ್‌ ಆನ್ನಿ ರೋಮನ್‌ ಕ್ಯಾಥೊಲಿಕ್‌ ಚರ್ಚ ಇದೆ. ಒಂದು ಪ್ರಾಟೆಸ್ಟಟ್‌ ಚರ್ಚ್‌ ಕೂಡ ಇದೆ. 


ಆಡೂರು : ಹಾನಗಲ್‌ ತಾಲೂಕಿನ ಆಡೂರು (ಜನಸಂಖ್ಯೆ : 4,132) ಹಾವೇರಿ ರೈಲ್ವೇ ನಿಲ್ದಾಣದಿಂದ 16 ಕಿ.ಮೀ. 
ದೂರದಲ್ಲಿ ಇದ್ದು ಬಾದಾಮಿ ಚಾಳುಕ್ಯರ ಕೀರ್ತಿವರ್ಮನ ಕ್ರಿಶ. 750 ಶಾಸನವನ್ನು ಹೊಂದಿದ ಪ್ರಾಚೀನ ಊರಾಗಿದೆ. 
"ಪಾಂಡಿಯೂರು', "ಪಾಂಡಿಪುರ' ಎಂದು ಶಾಸನಗಳು ಉಲ್ಲೇಖಿಸುವ ವರದಾ ನದಿ ದಂಡೆಯ, ಪಾನುಂಗಲ್‌ - 500ಕ್ಕೆ ಸೇರಿದ್ದ 
ಈ ಊರಲ್ಲಿ ಏಳು ಶಾಸನಗಳು ದೊರೆತಿವೆ. ಧರ್ಮಗಾವುಂಡನು ನಿರ್ಮಿಸಿದ ಬಸದಿಗೆ ಅವನ ಮೊಮಗ "ಶ್ರೀಪಾಲ ಹಾಗೂ 
ದ್ರೋಣ ಗಾವುಂಡ ದಾನವಿತ್ತ ಮಾಹಿತಿಯುಳ್ಳ ಚಾಳುಕ್ಯ ಕೀರ್ತಿವರ್ಮನ ಈ ಊರ ಶಾಸನ ಈಗ ಧಾರವಾಡದ ಕನ್ನಡ pas 
. ಸಂಸ್ಥೆಯಲ್ಲಿ ಇದೆ. ಬನಶಂಕರ ದೇವಾಲಯ ರಚನೆ ಹಾಗೂ ದಾನದ ವಿಚಾರ ಕ್ರಿ.ಶ. 1034ರ ಇಮ್ಮಡಿ ಜಯಸಿಂಹನ ಕಾಲದ 
ಶಾಸನದಲ್ಲಿದೆ. ದಂಡನಾಯಕ ಏಚಯ್ಯ ಪಾಂಡಿವೂರಲ್ಲಿ ಆಳುತ್ತಿದ್ದಾಗ ಕಾಳಿಗನು ಕಾಳೇಶ್ವರ ಗುಡಿ, ಕನ್ನೆಗೆರೆ ನಿರ್ಮಿಸಿದ ೫ 
ಕ್ರಿಶ. 1044ರ ಶಾಸನದಲ್ಲಿದೆ. ಆಯ್ತವರ್ಮಗೌಡ ಮತ್ತು ಇತರರು ಇದೇ ಗುಡಿಗೆ ಕ್ರಿ.ಶ. 1067ರಲ್ಲಿ ದಾನ ನೀಡಿದ್ದಾರೆ. ತ 
ಸೋಮಗಾವುಂಡನ ವೀರಮರಣದ ವಿಚಾರವನ್ನು ಕ್ರಿ.ಶ. 12ನೇಯ ಶತಮಾನದ ಒಂದು ವೀರಗಲ್ಲು ಹೇಳಿದರೆ, ಮತ್ತೊಂದು, 


ಗೌಡನೊಬ್ಬನ ಮರಣದ ಸಾಧಕವಾಗಿದೆ. 


892 ಧಾರವಾಡ ಜಿಲ್ಲೆ 


ಈಗಿನ ಕಲ್ಮೇಶ್ವರ ಗುಡಿ ಬಳಿ ಕಾಳೇಶ್ವರ ಗುಡಿಯನ್ನು ಉಲ್ಲೇಖಿಸುವ ಶಾಸನಗಳಿರುವುದರಿಂದ ಅದೇ ಶಾಸನೋಕ್ತ ಗುಡಿಯೆಂದು 
ಭಾವಿಸಬಹುದು. ತೆರೆದ ಅರ್ಧಮಂಟಪ, ಗರ್ಭಗೃಹ ಹಾಗೂ ನವರಂಗಗಳನ್ನು ಹೊಂದಿದ ಈ ಗುಡಿಯಲ್ಲಿ ಶಿವಲಿಂಗದ ಹಿಂದೆ 
ವೀರಭದ್ರ ಮೂರ್ತಿಯಿದೆ. ಅಂತರಾಳದ ಕುಂಭಾಲಂಕೃತ ಕಂಬಗಳ ಮೇಲೆ ಮಕರ ತೋರಣವಿದ್ದು ಸುಂದರ ನಂದಿ, ಕಾರ್ತಿಕೇಯ 
ಮೂರ್ತಿಗಳಿವೆ. ನವರಂಗದಲ್ಲಿ ಎರಡು ಸೂರ್ಯಬಿಂಬಗಳಿದ್ದು ಒಂದು ರಾಷ್ಟ್ರಕೂಟ ಹಾಗೂ ಇನ್ನೊಂದು ಕಲ್ಯಾಣ ಚಾಳುಕ್ಯ 
ಶೈಲಿಯವು. ನವರಂಗವು ಆಕರ್ಷಕ ಚಾಳುಕ್ಯ ಕಂಬಗಳನ್ನು ಒಳಗೊಂಡಿದೆ. ಗುಡಿಯ ಪಕ್ಕದಲ್ಲಿ ಶಾಸನೋಕ್ತ ಕನ್ನೆಗೆರೆಯಿದೆ. 


ಊರ ಪೂಜಾರಿ ಓಣಿಯಲ್ಲಿನ ರಾಮಲಿಂಗೇಶ್ವರ ಗುಡಿ ತೆರೆದ ಅರ್ಧಮಂಟಪ, ಗರ್ಭಗೃಹ, ನವರಂಗಗಳನ್ನು ಹೊಂದಿದ್ದು 
ಇದಕ್ಕೆ ಇತ್ತೀಚೆಗೆ ಮೊಗಸಾಲೆ ಸೇರಿಸಿದ್ದಾರೆ. ನವರಂಗದಲ್ಲಿ ಊಮಾಮಹೇಶ್ವರ ಹಾಗೂ ದೇವಿಯ ಮೂರ್ತಿಗಳಿದ್ದು ಇದರ ಕಂಬಗಳಲ್ಲಿ 
ರಾಷ್ಟ್ರಕೂಟರ ಪ್ರಭಾವದಿಂದ ಕುಂಭಗಳನ್ನು ಮೂಡಿಸಿದ್ದಾರೆ. ಬಹುಶಃ ಶಾಸನೋಕ್ತ ಬನಶಂಕರ ಗುಡಿ ಇದೇ ಇದ್ದು ಒಳಗೆ ಬೃಹತ್‌ 
ಶಿವಲಿಂಗವಿದೆ. ದೇವಾಲಯದ ಹಿಂದೆ ಗೋಸಾಸ ಕಲ್ಲು ಮುಂದೆ ವೀರಗಲ್ಲುಗಳಿವೆ. ಈಶ್ವರ, ಬಸವಣ್ಣ ಹನುಮಂತ, ದುರ್ಗಾ, 
ಬನಶಂಕರ, ಊರಬಳಿಯ ಗುಡ್ಡದಲ್ಲಿ ಮೈಲಾರನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾಗಳೂ ಈ ಊರಲ್ಲಿವೆ. 


ಆಲದಗೇರಿ : ಹಿರೇಕೆರೂರು ತಾಲೂಕಿನ ಆಲದಗೇರಿ (ಜನಸಂಖ್ಯೆ : 2,574) ಊರಿಗೆ ಸ್ಥಳನಾಮವು (ಹರೇಕೆರೂರಿನಿಂದ 
16 ಕಿ.ಮೀ) ಆಲದ ಮರದಿಂದ ಉತ್ಪತ್ತಿಯಾಗಿರುವುದೆಂದು ಸ್ಪಷ್ಟವಾಗುತ್ತದೆ. ಊರಿನಲ್ಲಿರುವ ಪ್ರಮುಖ ದೇವಾಲಯಗಳೆಂದರೆ 
ಮಾರುತಿ, ವೀರಭದ್ರ ಭರಮದೇವ, ದುರ್ಗವ್ವ, ಕೋಡಿಬರಮಪ್ತ, ಈಶ್ವರ ಕರೆವ್ವ ಮುಂತಾದವುಗಳಿವೆ. ಮಾರುತಿ ಗುಡಿಯ 
ಎದುರಿನಲ್ಲಿ ಒಂದು ವಿಶಿಷ್ಟ ವೀರಗಲ್ಲಿನಲ್ಲಿ ಡೊಂಬರಾಟವನ್ನು ಪ್ರತಿನಿಧಿಸುವ ದೃಶ್ಯವಿರುವುದು ಕುತೂಹಲಕಾರಿಯಾಗಿದೆ. ಇದರ 
ಸಮೀಪವೇ ಇರುವ ಅಗಸೆ ಬಾಗಿಲ ಹತ್ತಿರ ಬೇವಿನ ಕಟ್ಟೆಯಲ್ಲಿರುವ ಯಾದವ ಸಿಂಘಣನ ಕಾಲದ ವೀರಗಲ್ಲಿನಲ್ಲಿ ಹುಲಿಯೊಡನೆ 
ಹೋರಾಡಿದ (ಕ್ರಿ.ಶ. 1247) ಬೊಪ್ಪನೆಂಬ ವೀರನ ಮರಣದ ದಾಖಲೆಯಿದೆ. ಇದರ ಪಕ್ಕದಲ್ಲೇ ಇರುವ ಇನ್ನೊಂದು ಕಲ್ಲಿನಲ್ಲಿ 
ವೀರನೊಬ್ಬನ (ಹಸರು ಅಸ್ತ ಷ ) ಮರಣ ಹಾಗೂ ದಾನದ ಉಲ್ಲೇಖ. ಇದರ ಎದುರಿಗಿರುವ ನಿಷಿಧಿಕಲ್ಲಿನಲ್ಲಿ ಕ್ರಿ.ಶ13ನೇ 
ಶತಮಾನದ ಲಕ್ಷಣವನ್ನು ಹೊಂದಿರುವ ಶಾಸನವಿದ್ದು ಜೈನಧರ್ಮೀಯರಾದ ಮಾಣಿಕದೇವ ಹಾಗೂ ಮಲ್ಲಯ್ಯ ಇಬ್ಬರೂ ಸಲ್ಲೇಖನವ್ರತ 
ಕೈಗೊಂಡು ಮರಣ ಹೊಂದಿದ ಉಲ್ಲೇಖವಿದೆ. ಇದರ ಪಕ್ಕದಲ್ಲೆ ಇರುವ ಇದೇ ಕಾಲದ ಇನ್ನೊಂದು ನಿಷಿಧಿ ಕಲ್ಲಿನಲ್ಲಿ ಅಸ್ಪಷ್ಟ 
ಶಾಸನವಿದ್ದು ಅದರ ಪ್ರಕಾರ ನಂದಿಭಟಾರಕನ ಶಿಷ್ಠನೊಬ್ಬನ ಸಮಾಧಿ ಮರಣದ ವಿಚಾರವಿದೆ. ಇದೇ ಊರಿನ ಕರಿಯಮನ ಗುಡಿ 
ಎದುರು ನಿಷಿಧಿಕಲ್ಲಿನಲ್ಲಿ ನಯಕೀರ್ತಿ ಭಟ್ಟಾರಕನ ಶಿಷ್ಯ ಸೋಮತ್ತೆಯ ಸಲ್ಲೇಖನ ವ್ರತದ ಬಗೆಗೆ ಉಲ್ಲೇಖವಿದೆ. ಹಾಗೂ ಇದರ 
ಪಕ್ಕದಲ್ಲಿರುವ ಇನ್ನೊಂದು ಕಲ್ಲಿನಲ್ಲಿ ನಯಕೀರ್ತಿಭಟ್ಟಾರಕನ ಶಿಷ್ಯೆ ಮಾಯಕ್ಕಳ ಸಮಾಧಿಮರಣದ ಬಗೆಗೆ ಉಲ್ಲೇಖವಿದೆ. ಊರಿನಲ್ಲಿ 
ಬಸದಿ ಬಣವೆಂಬ ಸ್ಥಳವಿದ್ದು ಅಲ್ಲಿ ಸಂಪೂರ್ಣವಾಗಿ ಬಿದ್ದುಹೋಗಿರುವಬಸದಿಯ ಅವಶೇಷಗಳಿದ್ದು ಒಂದು ಪಾರ್ಶ್ವನಾಥನ 
ಮುರಿದುಹೋದ ವಿಗ್ರಹವೂ ಬಿದ್ದಿದೆ. ವೀರಭದ್ರೇಶ್ವರ ಗುಡಿಯು ಇತ್ತೀಚೆಗೆ ನವೀಕರಿಸಲಾಗಿದ್ದು ಮೂಲ ವಿಗ್ರಹವು ವಿಜಯನಗರದ 
ಶೈಲಿಯಲ್ಲಿದೆ. ಇದರ ಪಕ್ಕದಲ್ಲಿ ಕುದುರೆ ಮೇಲೆ ಕುಳಿತು ಸಾಗುತ್ತಿರುವ ಇಬ್ಬರು ಖಡ್ಗಧಾರಿಗಳ ಶಿಲ್ಪವಿದೆ. ಇದರ ಸಮೀಪವೇ 
ಇರುವ ಕೋಡಿ ಭರಮಪ್ಪ ದೇವಾಲಯದಲ್ಲಿ ಚಾಳುಕ್ಯ ಶೈಲಿಯ ಶಿಲ್ಪಗಳಾದ ಮಹಿಷ ಮರ್ದಿನಿ, ಭೈರವ, ಒಬ್ಬ ವೀರನ ಶಿಲ್ಪ 
ಮುಂತಾದವುಗಳನ್ನು ಇರಿಸಲಾಗಿದೆ. ಊರಿನ ದೊಡ್ಡ ಕೇರಿಯಲ್ಲಿ ಕೆಲವು ದೇವಾಲಯದ ಅವಶೇಷಗಳು, ವಜ್ರಪಟ್ಟಿಕೆ ಅಲಂಕಾರ 
ಮುಂತಾದವುಗಳು ಅಲ್ಲಲ್ಲೆ ಬಿದ್ದಿರುವುದು ವ್ಯಕ್ತವಾಗುತ್ತದೆ. ದಾನಮ್ಮನ ಹೊಂಡದ ಬಳಿ ಹಂದಿಬೇಟೆಯ ದೃಶ್ಯವಿರುವ ಒಂದು . 
ವೀರಗಲ್ಲಿದೆ. ಇದಠ ಸಮೀಪವೇ ಈಶ್ವರ ದೇವಾಲಯವಿದ್ದು ಸಪ್ತಮಾತೃಕೆಯ ಪಟ್ಟಿಕೆ, ಒಂದು ವೀರಗಲ್ಲು ಹಾಗೂ ಒಂದು 
ಲಜ್ಜಾಗೌರಿಯ ಶಿಲ್ಪ ಫಲಕವಿದೆ. ಈ ದೇವಾಲಯವು ತ್ರಿಕೂಟಾಚಲವಾಗಿದ್ದು ಮೂರುಗರ್ಭಗೃಹಗಳು, ಒಂದು ಅರ್ಧಮಂಟಪ 
ಹಾಗೂ ನವರಂಗ ಮಾತ್ರ ಉಳಿದಿದೆ. ಮೂರೂ ಗರ್ಭಗೃಹಗಳಲ್ಲಿ ಶಿವಲಿಂಗಗಳಿವೆ. ಬಲಭಾಗದಲ್ಲಿರುವ ಶಿವಲಿಂಗಕ್ಕೆ ಗರುಡ 
ಪೀಠವಿದೆ. ಊರಿನಲ್ಲಿರುವ ವೀರಭದ್ರ ದೇವರ ಹೆಸರಿನಲ್ಲಿ ನಡೆಯುವ ಜಾತ್ರೆಯು ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ. 
ಆಲದಗೇರಿಯಲ್ಲಿ ಒಂದು ದರ್ಗಾಯಿದ್ದು ಇದು ಭರಪೂರ್‌ ಷಾ ವಲಿ ಎಂಬಾತನೆಂದು ಹೇಳಲಾಗುತ್ತದೆ. ಹಾಗೂ ರಜಬ್‌ ತಿಂಗಳಲ್ಲಿ 


ಉರುಸ್‌ ನಡೆಯುತ್ತದೆ. 


ಆಲೂರು : ಮುಂಡರಗಿ ತಾಲೂಕಿನ ಆಲೂರು (ಜನಸಂಖ್ಯೆ : 3,251) ಮುಂಡರಗಿಯಿಂದ ವಾಯುವ್ಯಕ್ಕೆ 11 ಕಿ.ಮೀ. 
ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಆಲೂರು' "ಮಾಳದಾಲೂರು' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು 


ಪ್ರೇಕ್ಷಣೀಯ ಸ್ಥಳಗಳು 893 


ಮಾಸವಾಡಿ- 140ಕ್ಕೆ ಸೇರಿತ್ತು. ಇಲ್ಲಿಂದ ಈವರೆಗೆ ಆರು ಶಾಸನಗಳು ವರದಿಯಾಗಿದ್ದು ಕ್ರಿ.ಶ. 1010ರ ಶಾಸನ ನೆರೆಯ ಸಿರಿವೂರ್‌ 
ಆರೂರು) ಅಮರಾಚಾರಭಟ್ಟಾರಕರಿಗೆ ವೆಣ್ಣೆಯ ಭಟ್ಟರು ಆಲೂರಲ್ಲಿ ನೀಡಿದ ಭೂದಾನವನ್ನು ತಿಳಿಸಿದರೆ, ಕ್ರಿ.ಶ. 1068 ಶಾಸನದಿಂದ 
ಇದೊಂದು ಅಗ್ರಹಾರವಾಗಿದ್ದು 200ಮಹಾಜನರನ್ನು ಹೊಂದಿತ್ತೆಂಬ ಅಂಶ ಗೊತ್ತಾಗುತ್ತದೆ. ಕ್ರಿ.ಶ. 1091ರ ಶಾಸನ ಲೆಂಕಸುರಿಗೆಯ 
ಮಹಾದೇವಯ್ಯ ಮಾಳದಾಲೂರಲ್ಲಿ ತಾನೇ ನಿರ್ಮಿಸಿದ ತ್ರೈಪುರುಷ ದೇವಾಲಯಕ್ಕೆಂದು ಬಿಟ್ಟ 200 ಮತ್ತರು ಭೂಮಿಯನ್ನು ದಾನ 
ಮಾಡಿದ ವಿಷಯ ತಿಳಿಸಿದರೆ, ಕ್ರಿ.ಶ. 1124 ಇನ್ನೊಂದು ಶಾಸನ ದಂಡನಾಯಕ ಸುರಿಗೆಯ ನಾಗರಸರು 110ಮತ್ತರು ಭೂಮಿಯನ್ನು 
ಸತ್ರಕ್ಕೆ ಶಿಕ್ಷಣದ ವ್ಯವಸ್ಥೆಗೆ ಹಾಗೂ ಉಪಾಧ್ಯಾಯರಿಗೆ ವೇತನಕ್ಕೆಂದು 20 ಗದ್ಯಾಣವನ್ನು ವೃದ್ಧಿಪೊನ್ನಾಗಿ ದಾನ ಕೊಟ್ಟ ಅಂಶವನ್ನು 
ತಿಳಿಸುತ್ತದೆ. ಕ್ರಿ.ಶ. 1124ರ ಮತ್ತೊಂದು ಶಾಸನ ಸುರಿಗೆಯ ಪೆರ್ಮಾಡಿ ಅರಸರು ಮಂಟಪ ಕಟ್ಟಿಸಿ ದೇವಿಯ ಅಂಗರಂಗಭೋಗಕ್ಕೆ 
50 ಮತ್ತರು ಭೂಮಿಯನ್ನು ದಾನಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 16ನೇ ಶತಮಾನದ ಮತ್ತೊಂದು ಶಾಸನ ಮಹಾಜನರು 
ದುರ್ಗಾಪರಮೇಶ್ವರಿಗೆ ಸುವರ್ಣದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. 


ಮೇಲಿನ ಶಾಸನಗಳಿಂದ, ಇಲ್ಲಿ ಹಿಂದೆ ತ್ರೈಪುರುಷ, ಅಜ್ಜಮೇಶ್ವರ, ಹಾಗೂ ದೇವಿ ಗುಡಿ ಇತ್ತೆಂಬ ಅಂಶ ಸ್ಪಷ್ಟವಾಗುತ್ತಿದ್ದು 
ಶಾಸನೋಕ್ತ ತ್ರೈಪುರುಷ ದೇವಾಲಯ ಇಂದಿನ ನಾಗೇಶ್ವರ ದೇವಾಲಯವಾಗಿದೆ. ಪೂರ್ವಾಭಿಮುಖವಾಗಿರುವ ನಾಗೇಶ್ವರ ದೇವಾಲಯ 
ಪೂರ್ಣ ಆಯಾಕಾರದಲ್ಲಿದ್ದು ಗರ್ಭಗೃಹದಲ್ಲಿ ಮೂರು ಪ್ರತ್ಯೇಕ ಲಿಂಗಗಳಿದ್ದು ಇವು ಕ್ರಮವಾಗಿ ಬ್ರಹ್ಮ ಶಿವ ಹಾಗೂ ವಿಷ್ಣುವನ್ನು 
ಪ್ರತಿನಿಧಿಸುತ್ತವೆ. ಗರ್ಭಗೃಹದ ಬಾಗಿಲವಾಡ ಪಂಚಶಾಖೆಗಳನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದ್ದು, ನಿರಾಡಂಬರವಾಗಿದೆ. 
ಇದರ ಮುಂದಿರುವ ತೆರೆದ ನವರಂಗವನ್ನು ಪ್ರವೇಶಿಸಲು ಮೂರು ದಿಕ್ಕಿನಲ್ಲೂ ಮಾರ್ಗವಿದ್ದು ಅರ್ಧಮಂಟಪವಿದೆ. ನವರಂಗದ 
ಅಂಚಲ್ಲಿ ಕಕ್ಸಾಸನವಿದೆ. ನವರಂಗದ ಬಲಬದಿಯಲ್ಲಿ ಸಪ್ತ ಮಾತೃಕಾ ಶಿಲ್ಪಪಟ್ಟಿಕೆಯಿದೆ. ಎಡಬದಿಯ ಕೋಷ್ಠದಲ್ಲಿ ಮಹಿಷಮರ್ದಿನಿಯ 
ಸುಂದರ ಬಿಡಿ ಶಿಲ್ಪವಿದೆ. ಸುಮಾರು ನಾಲ್ಕು ಅಡಿ ಎತ್ತರದ ಮಹಿಷನನ್ನು ಮರ್ದಿಸುತ್ತಿರುವ ದೇವಿಯ ಈ ಶಿಲ್ಪ ಉಗ್ರವಾಗಿದೆ. 
ನವರಂಗದ ನಡುವಣ ನಾಲ್ಕು ಕಂಬಗಳು ಚಾಲುಕ್ಯ ಶೈಲಿಯ ವೃತ್ತ ಅಡ್ಡಕೊಯ್ತದ ರಚನೆಗಳಾಗಿದ್ದು ಛತ್ತಿನಲ್ಲಿ ನಾಲ್ಕು ದಳದ 
ಕಮಲವಿದೆ. ಇದು ದೇವಾಲಯವಷ್ಟೇ ಆಗಿರದೆ ಶಿಕ್ಷಣ ಕೇಂದ್ರವೂ ಆಗಿತ್ತೆಂಬ ಅಂಶವನ್ನು ಇಲ್ಲಿನ ಶಾಸನಗಳು ತಿಳಿಸುತ್ತವೆ. ಈ 
ಗುಡಿಯ ಶಿಖರ ಶಿಥಿಲವಾಗಿದೆ. ಈ ಗುಡಿಯ ಎಡಬದಿಯಲ್ಲಿ ಅನಂತಶಯನ ಗುಡಿಯಿದ್ದು ಒಳಗೆ ಅನಂತಶಯನನ ಸುಂದರ 
ಶಿಲ್ಪವಿದೆ. ನಾಗೇಶ್ವರ ಗುಡಿಯ ಹಿಂಬದಿಯಲ್ಲಿ ವೀರಭದ್ರನ ಗುಡಿಯಿದ್ದು ಗರ್ಭಗೃಹದಲ್ಲಿ ಅಳೆತ್ತರದ ವೀರಭದ್ರನ ಮೂರ್ತಿಯಿದೆ. 
ಗುಡಿಯ ಮುಂಬದಿಯಲ್ಲಿರುವ ಎತ್ತರವಾದ ಕಾಡುಕಲ್ಲು ನಿಲುವುಗಲ್ಲನ್ನು ನೆನಪಿಸುತ್ತದೆ. ಇದನ್ನು ಸ್ಥಳೀಕರು ನೆಟ್ಟಕಲ್ಲು ಭರಮಪ್ಪ 
ಎಂದು ಕರೆದು ಪೂಜಿಸುತ್ತಾರೆ. ಇವುಗಳ ಜೊತೆಗೆ ಊರಲ್ಲಿರುವ ಇತರ ಗುಡಿಗಳೆಂದರೆ ಹನುಮಂತ, ಈಶ್ವರ, ಬಸವಣ್ಣ ಮೈಲಾರ, 
ದ್ಯಾಮವ್ವ, ಹೊನ್ನಂತ್ಯವ್ವ, ದುರ್ಗವ್ವ ಹಾಗೂ ಕರಿಯವ್ವ. ಇದಲ್ಲದೆ ಮಸೀದಿ, ಮೂರು ದರ್ಗಾಗಳೂ ಈ ಊರಲ್ಲಿ ಇವೆ. 


ಇಟಗಿ : ರಾಣೆಬೆನ್ನೂರು ತಾಲೂಕಿನ ಇಟಗಿಯು (ಜನಸಂಖ್ಯೆ : 3,559) ರಾಣೆಬೆನ್ನೂರಿನಿಂದ ಆಗ್ನೇಯಕ್ಕೆ 14 ಕಿ.ಮೀ. 
ದೂರದಲ್ಲಿರುವ ಊರು. ಈ ಊರು ಶಾತವಾಹನರಷ್ಟು ಪ್ರಾಚೀನವಾದುದೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಪ್ರಾಚೀನ 
5 ಡದಲ್ಲಿ 
ಕಾಲದಲ್ಲಿ ಇಟಗಿ 30 ಹಳ್ಳಿಗಳ ಆಡಳಿತ ಕೇಂದ್ರವಾಗಿದ್ದು ಇಟ್ಟಿಗೆ-30 ಎಂದೇ ಪರಿಚಿತವಿದ್ದು ನಂತರದಲ್ಲಿ ನೂರುಂಬಾಡದಲ್ಲಿ 
(ರಟ್ಟಪಳ್ಳಿ-70ರ ಜೋಡಿ) ಐಕ್ಕವಾದ ಅಂಶವನ್ನು ಅನೇಕ ಶಾಸನಗಳು ತಿಳಿಸುತ್ತವೆ. ಈ ಊರಿಂದ ಒಂಭತ್ತು ಶಾಸನಗಳು ಈವರೆಗೆ 
ಪ್ರಕಟವಾಗಿದ್ದು ಇವುಗಳಲ್ಲಿ ನಾಲ್ಕು ವೀರಗಲ್ಲು ಹಾಗೂ ನಾಲ್ಕು ದಾನ ಶಾಸನಗಳಿವೆ. ಉಳಿದುದೊಂದು ವೀರಮಾಸ್ತಿ ಶಾಸನವಾಗಿದೆ. 
ಇವುಗಳಲ್ಲಿ ಕ್ರಿ.ಶ. 916ರ ಶಾಸನ ವೀರನೊಬ್ಬನ ಮರಣ ದಾಖಲಿಸಿದ್ದರೆ, ಇದೇ ಕಾಲಕ್ಕೆ ಸೇರಿದ ಮತ್ತೊಂದು ವೀರಗಲ್ಲು ಶಾಸನ 
ಕೀಲ್ಗುಂಟೆಯಾದ ವೀರನಿಗೆ ದಾನ ನೀಡಿದ್ದನ್ನು ದಾಖಲಿಸಿದೆ. ಕ್ರಿ.ಶ. 1222ರ ಶಾಸನ ಊರಳಿವಿನಲ್ಲಿ ಗ ಮಾದರಸನ ಬಗ್ಗೆ 
ಪ್ರಸ್ತಾಪಿಸುತ್ತದೆ. ಕ್ರಿ.ಶ. 1261ರ ಶಾಸನ ರಟ್ಟಿಹಳ್ಳಿ ಕಾಳಗದಲ್ಲಿ ಡಬ್ಬಣ ರಾಹುತನ ಸಂಬಂಧಿ ನಿಧನಗೊಂಡುದನ್ನು ಹೇಳಿದರೆ, ಕ್ರಿ.ಶ. . 
1268ರ ಶಾಸನ ಕುರುವ ವೈಧಯನ ವೀರ ಮರಣವನ್ನು ಸಾರುತ್ತದೆ. ಕ್ರಿ.ಶ. 1069ರ ಶಾಸನ ಎರೂಪಾಕ್ಷ ದೇವರಿಗೆ ಭೂದಾನ 
ವ ಡಳೇಶರ ಗರುಡ ಪಾಂಡ್ಕ್ಯದೇವರು ರಟ್ಟಿಪಳ್ಳಿಯಿಂದ 
ಮಾಡಿದ್ದನ್ನು ಹೇಳಿದರೆ, ಕಳಚೂರಿ ಸೋವಿದೇವನ ಶಾಸನ ಮಹಾಮಂಡಳೇಶ್ತ Ws ಹಹನ ಪ್ಯೂ 
ನೂರುಂಬಾಡವನ್ನು ಆಳುತ್ತಿರುವಾಗ ಮೂವರು ಅಧಿಕಾರಿಗಳು ಇಟಗಿಯಲ್ಲಿ ಕಟ್ಟಿಸಿದ ಕನ್ನರಗಟ್ಟಕ್ಕೆ ಜ ಸಮುದ್ರ 
ಕೆಳಗೆ ಭೂದಾನ ಮಾಡಿದನ್ನು ತಿಳಿಸುತ್ತದೆ. ಆ ಸಂದರ್ಭದಲ್ಲಿ ಪಾಂಡ್ಯದೇವನು ವಿರೂಪಾಕ್ಷ ದೇವರಿಗೆ ಭೂದಾನ ಮಾಡಿದ್ದನ್ನು 
ದಾಖಲಿಸಿದೆ. ಇವನ ಕಾಲದ ಮತ್ತೊಂದು ಶಾಸನದಿಂದ ಹೆಗಡೆ ಚೆನ್ನಯ್ಯ ಹಾಗೂ ಊರ ಗೌಡರು ಸೇರಿ ಅದೇ ದೇವರಿಗೆ ಎರಡು 


894 | ಧಾರವಾಡ ಜಿಲ್ಲೆ 


ಮತ್ತರು ಭೂದಾನ ಮಾಡಿದ್ದನ್ನು ತಿಳಿಸಿದರೆ, ಸು.14ನೇ ಶತಮಾನದ ಮತ್ತೊಂದು ಶಾಸನ ಚೆಂಮಾಯಿ ಎಂಬಾಕಿ ಮಾಸ್ತಿಯಾದ 
ಅಂಶವನ್ನು ದಾಖಲಿಸಿದೆ. 


ಮೇಲಿನ ಶಾಸನಗಳಲ್ಲಿ ಪ್ರಸ್ತಾಪಿಸಿರುವ ವಿರೂಪಾಕ್ಷ ಗುಡಿಯೇ ಊರ ಹೊರಗಿರುವ ವಿರೂಪಾಕ್ಷ ದೇವಾಲಯವಾಗಿದ್ದು 
ಗರ್ಭಗೃಹ, ತೆರೆದ ಅರ್ಧಮಂಟಪ ಮತ್ತು ನವರಂಗಗಳನ್ನು ಹೊಂದಿದೆ. ನವರಂಗದಲ್ಲಿ ನಾಲ್ಕು ದೇವಕೋಷ್ಠಗಳಿವೆ. ಬಾಗಿಲವಾಡಗಳು 
ಸರಳವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಗರ್ಭಗೃಹದಲ್ಲಿ ಶಿವಲಿಂಗ, ಮುಂದೆ ನಂದಿ ಮೂರ್ತಿಯಿದೆ. ನವರಂಗದ 
ದೇವಕೋಷ್ಠ್ಟಗಳಲ್ಲಿದ್ದ ಮೂರ್ತಿಗಳು. ಕಣಧೆಯಾಗಿವೆ. ನವರಂಗದ ನಡುವಣ ಛತ್ತನ್ನು ಸರಳವಾಗಿ ಕಮಲದಿಂದ ಅಲಂಕರಿಸಲಾಗಿದೆ. 
ಈ ಗುಡಿಗೆ ಪೂರ್ವ ಮತ್ತು ದಕ್ಷಿಣದಲ್ಲಿ ಎರಡು ದ್ವಾರಗಳಿವೆ. ಈ ಗುಡಿಯ ಭಿತ್ತಿ ಶಿಖರ ಭಾಗಗಳು ಇತ್ತೀಚೆಗೆ 
ಜೀರ್ಣೋದ್ಧಾರವಾಗಿವೆ. ಈ ಗುಡಿ ಸುಮಾರು ಕ್ರಿ.ಶ. 10-11ನೇ ಶತಮಾನದ ನಿರ್ಮಾಣವಾಗಿದ್ದು ಊರಲ್ಲಿರುವ ಗುಡಿಗಳಲ್ಲಿ 
ಶಾಸನೋಕ್ತವಾಗಿರುವ ಏಕೈಕ ಗುಡಿಯಾಗಿದೆ. 


ಊರ ನಡುವೆ ಇರುವ ಬಸವಣ್ಣನ ಗುಡಿಯೂ ದ್ವಿಕೂಟವಾಗಿದ್ದಂತೆ ತೋರುತ್ತದೆ. ಪೂರ್ವಾಭಿಮುಖವಾಗಿರುವ ಈ ಗುಡಿಯು 
ಗರ್ಭಗೃಹ, ತೆರೆದ ಅಂತರಾಳ ಮತ್ತು ನವರಂಗವನ್ನು ಹೊಂದಿದ್ದು (ಮುಖಮಂಟಪ ಇತ್ತೀಚಿನ ಸೇರ್ಪಡೆಯಾಗಿದೆ) ಪ್ರವೇಶದ್ವಾರವು 
ದಕ್ಷಿಣ ಪಾರ್ಶ್ವದಲ್ಲಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದರೆ ನವರಂಗದಲ್ಲಿ ನಂದಿಯಿದೆ. ನವರಂಗದಲ್ಲಿ ನಾಲ್ಕು ದೇವಕೋಷ್ಠಗಳಿದ್ದರೂ 
ಅವು ಬರಿದಾಗಿವೆ. ಅಂಗಾತ ಬಿದ್ದಿರುವ ರಾಕ್ಷಸ ದೇಹ ಕೋಣ ಶಿರೆದ ಮಹಿಷನನ್ನು ಎಡಗಾಲಲ್ಲಿ ಮೆಟ್ಟಿ ಎಡಗೈಲಿ ಕೋಡನ್ನು 
ಹಿಡಿದು ಬಲಗೈಯಿಂದ ತ್ರಿಶೂಲದಿಂದ ಇರಿಯುತ್ತಿರುವ ಷಡ್ಭ್ಫುಜ ಮಹಿಷಮರ್ದಿನಿ ದೇವಿ ಮೂರ್ತಿ ಉಗ್ರವಾಗಿದೆ. ಈ ಗುಡಿಯ 
ಬದಿಯಲ್ಲೇ ಐದು ವೀರಗಲ್ಲುಗಳಿದ್ದು ಇವುಗಳಲ್ಲೊಂದು ಅಪರೂಪದ ಕೀಲ್ಗುಂಟೆ ವೀರಗಲ್ಲಾಗಿದೆ. 


ಈ ಗುಡಿಯ ಹಿಂಬದಿಯಲ್ಲೇ ಗರ್ಭಗೃಹ ಮತ್ತು ಅರ್ಧಮಂಟಪ ಹೊಂದಿರುವ ಕಲ್ಲೇಶ್ವರ ಗುಡಿಯಿದೆ. ಗರ್ಭಗೃಹದಲ್ಲಿ 
ಸುಮಾರು ಕ್ರಿ.ಶ. 8-9ನೇ ಶತಮಾನದ ಬೃಹತ್ತಾದ ಶಿವಲಿಂಗವಿದೆ. ಬಾಗಿಲವಾಡ ಹಾಗೂ ಅರ್ಧಮಂಟಪದ ಸ್ತಂಭ ರಾಷ್ಟ್ರಕೂಟರ ' 
ಲಕ್ಷಣವನ್ನು ಹೊಂದಿದ್ದು ಗುಡಿಯ ಮುಂಬದಿಯಲ್ಲಿ ಅದರ ಇಟ್ಟಿಗೆ ತಳಪಾಯವನ್ನು ಗುರುತಿಸಬಹುದಾಗಿದೆ. ಇಲ್ಲಿನ ಮತ್ತೊಂದು 
ಆಕರ್ಷಣೆಯೆಂದರೆ ರಾಮಲಿಂಗೇಶ್ವರ ಗುಡಿ. ಗರ್ಭಗೃಹ ಅಂತರಾಳ ಮತ್ತು ವಿಶಾಲವಾದ ಬಹುಸ್ತಂಭಗಳ ಸಭಾಮಂಟಪವನ್ನು 
ಹೊಂದಿರುವ ಈ ಗುಡಿಯ ಗರ್ಭಗೃಹದ ಬಾಗಿಲವಾಡ ತ್ರಿಶಾಖಾಲಂಕೃತವಾಗಿದೆ. ಗರ್ಭಗೃಹದಲ್ಲಿ ಸುಮಾರು ಕ್ರಿ.ಶ. 10-11ನೇ 
ಶತಮಾನದ ಶಿವಲಿಂಗವಿದೆ. ಅಂತರಾಳದ ಬಾಗಿಲವಾಡವು ಪಂಚಶಾಖಾಲಂಕೃತವಾಗಿದ್ದು ಜಾಲಂದ್ರವನ್ನು ಹೊಂದಿದೆ. ಮೇಲ್ಭಾಗದಲ್ಲಿ 
ಮಕರ ತೋರಣದಲ್ಲಿ ನಡುವೆ ದ್ರಾವೀಡ ನಾಗರಶೈಲಿಯ ಪಂಚ ಶಿಖರಗಳಿವೆ. ಅಂತರಾಳದಲ್ಲಿ ದಶಭುಜ ದುರ್ಗಿಯ ಸುಂದರ 
ಶಿಲ್ಪವಿದೆ. ನವರಂಗದ ದಕ್ಷಿಣಮೂಲೆಯಲ್ಲಿ ಭವ್ಯವಾದ ವೀರಭದ್ರನ ಶಿಲ್ಪವಿದೆ. ವಿವಿಧ ಮಾದರಿಯ 30ಕಂಬಗಳ ಮೇಲೆ ನಿಂತಿರುವ 
ತೆರೆದ ಸಭಾಮಂಟಪವಿದ್ದು ಮುಂದೆ ಮುಖಮಂಟಪವಿದೆ. ಸಭಾಮಂಟಪದ ನಡುವಣ ಛತ್ತಲ್ಲಿ ಸರಳವಾದ ಕಮಲದ ಕೆತ್ತನೆಯಿದೆ. 


ಕರಿಯಮನ ಗುಡಿ ಹನುಮಂತ ಗುಡಿಗಳ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ಕರಿಯಮನ ಗುಡಿ ಆವರಣದಲ್ಲಿ ವಿಜಯನಗರ 
ಕಾಲದ ಸೂರ್ಯನ ಮೂರ್ತಿ ಇದೆ. ಪೀಠಸ್ಥ ಚತುರ್ಮುಖ ಬ್ರಹ್ಮನ ಮೂರ್ತಿಯೂ ಇಲ್ಲೇ ಇದೆ. ಈ ಗುಡಿಯಲ್ಲಿ ಕರಿಯಮ್ಮ 
ಮತ್ತು ಗುತ್ತಮನನ್ನು ಪೂಜಿಸುತ್ತಾರೆ. ಇವುಗಳ ಜೊತೆಗೆ ಊರಲ್ಲಿ ವೀರಭದ್ರ ಮಾಲತೇಶ, ಮುಂತಾದ ಗುಡಿಗಳಿದ್ದು ಅಜ್ಜಯ್ಯನ 
ಗದ್ದುಗೆ ಹಗೂ ಹಾಲೇಶ್ವರ ಮಠಗಳಿವೆ. ಹಾಲೇಶ್ವರ ಮಠದ ಆವರಣದಲ್ಲಿ ರುಂಡವಿಲ್ಲದೆ. ನಿಂತಿರುವ ಜಿನತೀರ್ಥಂಕರನ ಶಿಲ್ಪ ನಮ್ಮ 
ಗಮನ ಸೆಳೆಯುತ್ತದೆ. ಊರಲ್ಲಿ ಒಂದು ಮಸೀದಿ ಇದೆ. 


ಇಟಗಿ : ರೋಣ ತಾಲೂಕಿನ ಇಟಗಿಯ (ಜನಸಂಖ್ಯೆ : 3,470) ರೋಣದಿಂದ ಈಶಾನ್ಯಕ್ಕೆ 13 ಕಿ.ಮೀ. ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಯಿಟ್ಟಿಗೆ' "ಇಟ್ಟಿಗೆ' ಎಂದೇ ಉಲ್ಲೇಖಗೊಂಡಿದ್ವು ಹಿಂದೆ ಕಿಸುಕಾಡು - 70ಕ್ಕೆ ಸೇರಿದ ಮಹಾ 
ಅಗ್ರಹಾರವಾಗಿತ್ತು. ಈ ಊರಿಂದ ಈವರೆಗೆ ಎರಡು ಶಾಸನಗಳು ವರದಿಯಗಿದ್ದು ಅವುಗಳಲ್ಲಿ ಕ್ರಿ.ಶ. 1054ರ ಶಾಸನ ಮಹಾ 
ಅಗ್ರಹಾರ ಇಟ್ಟಿಗೆಯಲ್ಲಿ ಸ್ಥಳೀಕನಾದ ಶ್ರೀಪತಿ ಚಮೂಪನು ಶ್ರೀಸ್ವಯಂಭು ದೇವಾಲಯವನ್ನು ನಿರ್ಮಿಸಿ, ಅದಕ್ಕೆ ಭೂದಾನ ಮಾಡಿದ 
ಸಂದರ್ಭದಲ್ಲಿ ನಾಡೊಡೆಯ ವಿಕ್ಕರಸ, ಗ್ರಾಮದ ಪೆರ್ಗಡೆ ಬಲ್ಲಯ್ಯ ನೆರೆಯ ಹೊನ್ನಿಗನೂರ ಜನಗಳು ವಿವಿಧ ದಾನ ಮಾಡಿದ : 
ಅಂಶವನ್ನು ತಿಳಿಸಿದರೆ, 1992ರಲ್ಲಿ ಎಸ್‌. ರಾಜೇಂದ್ರಪ್ಪ ಅವರು ಪತ್ತೆ ಹಚ್ಚಿ ವರದಿ ಮಾಡಿರುವ ಸುಮಾರು 11ನೇ ಶತಮಾನದ 


ಪ್ರೇಕ್ಷಣೀಯ 


ನಿಷಿಧಿ ಶಾ 
ಧಿ ಶಾಸನದಿಂದ, ಇದೊಂದು ಜೈನಕೇಂದ್ರವೂ ಆಗಿತ್ತೆಂಬ ಅಂಶ ಮೊದಲ ಬಾರಿಗೆ ಬೆಳಕಿಗೆ ಬಂದಂತಾಗಿದೆ. ಮೇಲೆ ಚರ್ಚಿಸಿರುವ 


sidan ಜೂ a kd ದೇವಾಲಯಗಳಿದ್ದವೆಂಬ ಅಂಶ ಗೊತ್ತಾದರೂ ಇಂದು 

ದಿರುವುದು : ೬ ಸ್ವಯಂಭು ದೇವಾಲಯವೆಂದೇ ಕರೆದಿರುವ ಇಂದಿನ ಶಂಭುಲಿಂಗ 
ದೇವಾಲಯ ಕ್ರಿ.ಶ. 1054ರಲ್ಲಿ ಶ್ರೀಧರ ದಂಡನಾಯಕನಿಂದ ನಿರ್ಮಾಣಗೊಂಡಿದು ಚಾಲುಕ್ಯ ಶೈಲಿಯ ಸುಂದರ ದೇವಾಲಯವಾಗಿದೆ 
ಕೆರೆಯ ದಂಡೆಯ ಮೇಲಿರುವ ಈ ಗುಡಿ ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, ಎಚ ನವರಂಗ ಹಾಗೂ ಸಭಾಮಂಟಪವನ್ನು 
ಹೊಂದಿದೆ. ಗರ್ಭಗೃಹದಲ್ಲಿ ಸ್ವಯಂಭು ಲಿಂಗವಿದೆ. ಇದರ ಬಾಗಿಲವಾಡವು ತ್ರಿಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. 
ಅಂತರಾಳದ ದ್ವಾರಬಂಧ ಪಂಚಶಾಖಾಲಂಕಾರವನ್ನು ಹೊಂದಿದ್ದು ಇಕ್ಕೆಲದಲ್ಲಿ ಜಾಲಾಂದ್ರವಿದೆ. ನವರಂಗದಲ್ಲಿರುವ ದೇವಕೋಷ್ಠಗಳಲ್ಲಿ 
ಶಿವಪಾರ್ವತಿ, ಮಹಿಷಮರ್ದಿನಿ, ಕಾರ್ತಿಕೇಯ ಮತ್ತು ಆದಿತ್ಯನ ಸುಂದರ ಬಿಡಿ ಶಿಲ್ಪಗಳಿವೆ. ನವರಂಗದ ಪ್ರವೇಶದ್ದಾರವು 
ಪಂಚಶಾಖಾಲಂಕೃತವಾಗಿದ್ದು ಆಕರ್ಷಕವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ನಕ್ಷತ್ರಾಕಾರದಲ್ಲಿರುವ ಈ ಗುಡಿಯ ಸಭಾಮಂಟಪವನ್ನು 
ಆರು ಮಾದರಿಯ ಸ್ತಂಭಗಳು ಹೊತ್ತು ನಿಂತಿದ್ದು ಇಳಿಜಾರಾದ ಛಾವಣಿಯನ್ನು ಹೊಂದಿದೆ. ಸಭಾಮಂಟಪದ ಅಂಚಿನುದ್ದಕ್ಕೂ 
ಕಕ್ಷಾಸನವನ್ನು ರಚಿಸಲಾಗಿದ್ದು ಸಭಾಮಂಟಪಕ್ಕೆ ಮೂರು ದಿಕ್ಕಿನಿಂದಲೂ ಮುಖಮಂಟಪವಿರುವ ಪ್ರವೇಶದ್ದಾರಗಳಿವೆ. ಗುಡಿಯ 
ಹೊರಭಿತ್ತಿ ನಿರಾಡಂಬರವಾಗಿದ್ದು ಗರ್ಭಗೃಹಕ್ಕೆ ಸುಂದರವಾದ ಕದಂಬನಾಗರ ಶಿಖರವಿದೆ. 


ಭೀಮಮ್ಮ ಎಂಬ ಶರಣೆ 19ನೇ ಶತಮಾನದ ಕೊನೆಯಲ್ಲಿ ಪವಾಡ ಮೆರೆದು ಮಡಿದಿದ್ದು ಅವಳ ಹೆಸರಿನಲ್ಲೇ ಭೀಮಾಂಬಿಕೆ 
ಗುಡಿ, ಧರ್ಮರ ಮಠಗಳಿದ್ದು ಪ್ರತೀ ಅಮಾವಾಸ್ಯೆಯಂದು ಸಾವಿರಾರು ಜನ ಈ ಗುಡಿಗೆ ಸಂದರ್ಶನ ನೀಡುತ್ತಾರೆ. ಇದರ ಜೊತೆಗೆ 
ಊರಲ್ಲಿ ರಾಮನಾಥ, ಬಸವಣ್ಣ ವೆಂಕಟೇಶ್ವರ, ಗಣಪತಿ, ಹನುಮಂತ, ಮೈಲಾರ, ದುರ್ಗಮ್ಮ ದ್ಯಾಮವ್ವ ಮತ್ತು ಕರಿಯಮ್ಮ 
ಗುಡಿಗಳಿವೆ. ಕೊಪ್ಪಳದ ಗವಿಮಠದ ಒಂದು ಶಾಖೆ ಇಲ್ಲಿದೆ. ಇಲ್ಲಿ ಎರಡು ಮಸೀದಿಗಳು ಹಾಗೂ ಒಂದು ದರ್ಗಾ ಇವೆ. 


ಉಕ್ಕುಂದ : ರಾಣೆಬೆನ್ನೂರು ತಾಲೂಕಿಗೆ ಸೇರಿದ ಉಕ್ಕುಂದವು (ಜನಸಂಖ್ಯೆ : 2,209) ರಾಣೆಬೆನೂರಿನಿಂದ ನೈಖತ್ಯಕ್ಕೆ 15 
ಕಿ.ಮೀ. ದೂರದಲ್ಲಿದೆ. ಈ ಊರು ರಾಷ್ಟ್ರಕೂಟರ ಕಾಲದಷ್ಟು ಪುರಾತನದ್ದಾಗಿದ್ದು ಪ್ರಾಚೀನ ಶಾಸನಗಳಲ್ಲಿ "ಒರ್ಕುನ್ಹ, "ಒಕ್ಕುಂದ' 
ಎಂದೇ ಉಲ್ಲೇಖಿತಗೊಂಡಿದೆ. ಈ ಊರಲ್ಲಿ ಕಲ್ಯಾಣದ ಚಾಲುಕ್ಕರ ಕಾಲಕ್ಕೆ ಸೇರಿದ ಎರಡು ಶಾಸನಗಳಿದ್ದು ಇವು ಇಲ್ಲಿನ ಕಲಿದೇವರಿಗೆ 
ಹಾಗೂ ಮೂಲಸ್ಥಾನ ದೇವರಿಗೆ ಪಿರಿಯಕೆರೆಯ ಕೆಳಗಿನ ಭೂಮಿಯನ್ನೂ ಹಾಗೂ ಹಲವಾರು ತೆರಿಗೆ ಸುಂಕಗಳನ್ನು ಊರ ಗೌಡ 
ಹಾಗೂ ಅನೇಕ ಅಧಿಕಾರಿಗಳು ದಾನ ಮಾಡಿದ ಅಂಶವನ್ನು ತಿಳಿಸುತ್ತವೆ. ಊರ ನಡುವೆ ಇರುವ ಇಟ್ಟಿಗೆಯಿಂದ ಕಟ್ಟಿದ ಕಲ್ಲಪ್ಪನಗುಡಿ . 
(ಠಾಸನೋಕ್ತ ಕಲಿದೇವರ ಗುಡಿ) ಸುಮಾರು ಕ್ರಿ.ಶ. 10-11ನೇ ಶತಮಾನದ ರಚನೆಯಾಗಿದೆ. ಪೂರ್ವಾಭಿಮುಕವಾಗಿರುವ ಈ ಗುಡಿ 
ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು ನವರಂಗದ. ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಚೌಕಾಕಾರವಾದ 
ಅಂಕಣಗಳಿರುವುದೊಂದು ವಿಶೇಷವಾಗಿದೆ. ಇದು ಪಾರ್ಶ್ವದ್ವಾರವನ್ನು ಹೊಂದಿದೆ. ನವರಂಗವನ್ನು ದಕ್ಷಿಣದಲ್ಲಿರುವ ಪ್ರವೇಶದ್ವಾರದಿಂದ 
ಪ್ರವೇಶಿಸುತ್ತಿದ್ದಂತೆ ಎದುರಿನ ಅಂಕಣದಲ್ಲಿ ಪದಾಸ್ಟೀನ ಸರಸ್ಪತಿ ಹಾಗೂ ಕೇಶವ ಶಿಲ್ಪಗಳಿದ್ದು ಪೂರ್ವದ ಅಂಕಣದಲ್ಲಿ ಸಮಭಂಗಿಯಲ್ಲಿ 
ನಿಂತಿರುವ ಆದಿತ್ಯ ಹಾಗೂ ಮಹಿಷನನ್ನು ಮೆಟ್ಟಿ ಭರ್ಜಿಯಿಂದ ರಾಕ್ಷಸನನ್ನು ಮುಗಿಲತ್ತ ಚಿಮುತ್ತಿರುವ ಮಹಿಷಮರ್ದಿನಿಯ 
ಶಿಲ್ಪಗಳಿವೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ನವರಂಗದಲ್ಲಿ ನಡುವೆ ನಂದಿ ಮೂರ್ತಿಯಿದೆ. ಈ ದೇವಾಲಯದ ಬಾಗಿಲವಾಡಗಳು 
ಸರಳವಾಗಿದ್ದು ನಡುವೆ ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆಯನ್ನು ಹೊಂದಿವೆ. ಈ ಗುಡಿಯ ಆವರಣದಲ್ಲಿ ರಾಷ್ಟ್ರಕೂಟರ ಕಾಲದ ಗಣಪತಿ 
ಮತ್ತು ಆದಿತ್ಯನ ಭಿನ್ನವಾದ ಶಿಲ್ಪಗಳಿವೆ. 

ಊರ ಕೆರೆಯ ಬಳಿ, ಪಾರ್ವತಿ ಗುಡಿ ಹಾಗೂ 
ಎರಡೂ ಗುಡಿಗಳು ಇತ್ತೀಚಿನದ್ದಾಗಿವೆ. ಪಾರ್ವತಿ ಗುಡಿ 
ಹಿಂಬದಿಯಲ್ಲಿ ರಾಷ್ಟ್ರಕೂಟರ ಕಾಲದ ವೀರಗಲ್ಲಿನ ತುಂ 
ಇವೆ. ಇದಲ್ಲದೆ ಊರಲ್ಲಿ ಹನುಮಂತ, ದ್ಯಾಮವ್ವ, ವೀರಭ 
ಕ್ಕ ಸುಮಾರು ನಾಲ್ಕು ಕಿ.ಮೀ. ದೂರದಲ್ಲಿದ್ದ ಈ ಊ 


ಉಣಕಲ್ಲಾ : ಹುಬ್ಬಳ್ಳಿಯಿಂದ ವಾಯುವ್ಯ ಹ ಎಷ್ಟ; 
Re (ಯಾಃ ಮಾರ್ಪಟ್ಟಿದೆ. ಪ್ರಾಚೀನ ಶಾಸನಗಳಲ್ಲಿ "ಉಣಕಲ್ಲು ಎಂಬೀ ಉಲ್ಲೇಖಿತ 


ನಿಂತ ಬಸವಣ್ಣನ ಗುಡಿಗಳು ಒಂದೇ ಪ್ರಾಕಾರದಲ್ಲಿ ಅಕ್ಕಪಕ್ಕದಲ್ಲಿವೆ. ಈ 
ಜಾತ್ರೆಯು ಹೋಳಿ ಹುಣ್ಣಿಮೆ ಸಮಯಕ್ಕೆ ನಡೆಯುತ್ತದೆ. ಈ ಗುಡಿಯ 
ಡು, ಪೀಠಸ್ಥ ಚತುರ್ಮುಖ ಬ್ರಹ್ಮ ಹಾಗೂ ಗಣಪತಿಯ ಮೂರ್ತಿಗಳು 
ದ್ರ, ಭರಮಪ್ಪ ಮಾತಂಗವ್ವ ಮುಂತಾದ ದೇವತೆಗಳ ಗುಡಿಗಳಿವೆ. 

ರು ಇಂದು ಹುಬ್ಬಳ್ಳಿ 
ಗೊಂಡಿರುವ ಇದು, 


896 ಧಾರವಾಡ ಜಿಲ್ಲೆ 


ಹಿಂದೆ ಹಲಸಗಿ-12,000ಕ್ಕೆ ಸೇರಿದ್ದು ಮೂವತ್ತು ಹಳ್ಳಿಗಳ ಆಡಳಿತ ಕೇಂದ್ರವಾಗಿದ್ದು 'ಉಣಕಲ್ಲು-30 ಎಂದೇ ಪರಿಚಿತವಾಗಿತ್ತು. 
ಇಲ್ಲಿಂದ ಈವರೆಗೆ ಎರಡು ಶಾಸನಗಳು ವರದಿಯಾಗಿವೆ. ಅವುಗಳಲ್ಲಿ ಒಂದು ಉಗುರೇಶ್ವರದ ಕೇಶವ ದೇವರನ್ನು ವಾಮದೇವ 
ಪಂಡಿತನು ಪ್ರತಿಷ್ಠಾಪಿಸಿದ್ದನ್ನು ತಿಳಿಸಿದರೆ, ಇನ್ನೊಂದು ಶಾಸನ ಬಹಳ ಮುಸುಕಾಗಿದ್ದು ಯಾದವ ಮಲ್ಲಿದೇವನನ್ನು ಉಲ್ಲೇಖಿಸುತ್ತದೆ. 
ಈ ಊರಲ್ಲಿ ಚಾಳುಕ್ಕ ಚೋಳರ ನಡುವೆ ಒಂದು ಭಾರೀ ಯುದ್ಧ ನಡೆದ ಪ್ರಸಂಗ ಬೇರೊಂದು ಶಾಸನದಲ್ಲಿ ದಾಖಲಾಗಿದೆ. 
ಕಲ್ಯಾಣದ ಚಾಲುಕ್ಕರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ಗುಡಿ ಒಂದು ಉತ್ಕೃಷ್ಟ ಕಲಾಕೃತಿಯಾಗಿದೆ. ಈ ದೇವಾಲಯದ 
ವಿನ್ಯಾಸ ವಿಶಿಷ್ಟವಾಗಿರುವುದೊಂದು ವಿಶೇಷ. ಗರ್ಭಗೃಹ, ಪ್ರದಕ್ಷಿಣಾಪಥ ಅಂತರಾಳ ಹಾಗೂ ನಾಲ್ಕು ದಿಕ್ಕಲ್ಲೂ ಮುಖಮಂಟಪವನ್ನು 
ಹೊಂದಿರುವ ಈ ಗುಡಿಯ ಮೂಲ ಗರ್ಭಗೃಹದಲ್ಲಿ ಈಗ ಶಿವಲಿಂಗವಿರುವ ಸ್ಥಳದಲ್ಲಿ ಹಿಂದೆ ಚತುರ್ಮುಖ ಶಿವಲಿಂಗವಿದ್ವು 
ಅದನ್ನಿಂದು ಪಶ್ಚಿಮದ ಮುಖಮಂಟಪದಲ್ಲೆ ಇಡಲಾಗಿದೆ. ಈ ಗರ್ಭಗೃಹದ ವಿಶೇಷವೆಂದರೆ ಇದಕ್ಕೆ ನಾಲ್ಕು ದಿಕ್ಕಿಂದಲೂ ಪ್ರವೇಶಿಸಲು 
ದ್ವಾರವಿದ್ದು ಪ್ರತಿಯೊಂದು ದ್ವಾರದ ಬಾಗಿಲವಾಡವೂ ಆಕರ್ಷಕವಾದ ಪಂಚಶಾಖಾಲಂಕೃತ ಕೆತ್ತನೆಯನ್ನು ಹೊಂದಿದ್ದು ಬುಡದಲ್ಲಿ 
ಚೌರಿಧಾರಿ, ರತಿ, ಮನಥ, ದ್ವಾರಪಾಲಕರನ್ನು ಕೆತ್ತಿದ್ದಾರೆ. ಗರ್ಭಗೃಹದ ಸುತ್ತ ಪ್ರದಕ್ಷಿಣಾಪಥವಿದ್ದು ಇದೂ ಕೂಡ ನಾಲ್ಕು ದಿಕ್ಕಲ್ಲೂ 
ಪ್ರವೇಶದ್ವಾರವನ್ನು ಹೊಂದಿದ್ವು ಇವುಗಳ ದ್ವಾರಬಂಧವೂ ಆಕರ್ಷಕವಾಗಿವೆ. ಇದಕ್ಕೆ ಪೂರಕವಾಗಿ ನಾಲ್ಕು ದಿಕ್ಕಲ್ಲೂ ಎರಡಂಕಣದ 
ಮುಖಮಂಟಪವಿದ್ದು ಇವುಗಳಲ್ಲಿ ಪೂರ್ವದ್ವಾರದ ಬಾಗಿಲವಾಡವೊಂದನ್ನುಳಿದು ಉಳಿದ ಮೂರು ದ್ವಾರದ ಬಾಗಿಲವಾಡಗಳು 
ನಿರಾಡಂಬರವಾಗಿವೆ. ಇವುಗಳಿಗೆ ತ್ರಿಶಾಖಾ ಪಟ್ಟಿಕೆಯಷ್ಟೆ ಇದ್ವು ಇಕ್ಕೆಲದಲ್ಲಿ ಕಮಲ, ಬಳ್ಳಿಯ ಆಲಂಕಾರಿಕ ಜಾಲಂದ್ರಗಳಿವೆ. 
ಪೂರ್ವಾಭಿಮುಖವಾಗಿರುವ ಈ ಗುಡಿಯ ಪೂರ್ವದ ಪ್ರಧಾನ ದ್ವಾರ ತ್ರಿಶಾಖಾಲಂಕಾರವನ್ನು ಹೊಂದಿದ್ದು ಮೇಲೆ ಆಕರ್ಷಕವಾದ 
ಮಕರ ತೋರಣವಿದೆ. ಇದರ ಜಾಲಂದ್ರವು ನರ್ತಕ, ನರ್ತಕಿ, ವಾದ್ಯಗಾರ, ವಾದ್ಯಗಾರ್ತಿಯರ ಕಿರುಕೆತ್ತನೆಯಿರುವ ವೃತ್ತಾಕಾರದ 
ಬಳ್ಳಿಯಿಂದ ಕೂಡಿದ್ದು ಈ ಬಾಗಿಲವಾಡವೇ ಒಂದು ಶ್ರೇಷ್ಠ ಕಲಾಕೃತಿ ಎಂದರೆ ತಪ್ಪಾಗಲಾರದು. ದೇವಾಲಯದ ಗರ್ಭಗೃಹ, 
ಮುಖಮಂಟಪದ ಛತ್ತುಗಳಲ್ಲಿ ಕಮಲಗಳನ್ನು ಕೆತ್ತಲಾಗಿದೆ. ಈ ದೇವಾಲಯದ ಪೂರ್ವದ್ದಾರದ ಇಕ್ಕೆಲದಲ್ಲಿ ದೇವಕೋಷ್ಟಗಳಿವೆ. 
ದೇವಾಲಯದ ಮುಂಬದಿಯಲ್ಲಿ ಸಭಾಮಂಟಪವಿದೆ. ಈ ಗುಡಿಯ ಆದಿಷ್ಠಾನವು ಬಳ್ಳಿ, ಕುದುರೆ, ಆನೆಗಳ ಸಾಲುಳ್ಳು ಪಟ್ಟಿಕೆಯನ್ನು 
ಹೊಂದಿದೆ. ಈ ದೇವಾಲಯದ ಹೊರುವ ಭಿತ್ತಿಯು ವೈವಿಧ್ಯಮಯವಾದ ಕಿರುಶಿಖರಗಳಿಂದ ಆಲಂಕಾರಿಕ ಕಂಬಗಳನ್ನು 
ಒಳಗೊಂಡಿದ್ದು ನಡುವೆ ದೇವಾನುದೇವತೆಗಳ ಕೆತ್ತನೆಯನ್ನು ಹೊಂದಿದೆ. ಈ ದೇವಾಲಯದ ಶಿಖರದಲ್ಲಿ ನಟರಾಜ, ಉಗ್ರನರಸಿಂಹ, 
ಗಣಪತಿ, ಸರಸ್ವತಿ, ಮಹಿಷ ಮರ್ದಿನಿ, ಮುಂತಾದ ದೇವತೆಗಳ ಕೆತ್ತನೆಯಿದ್ದು ಕಪೋತದ ಉದ್ದಕ್ಕೂ ವಿವಿಧ ದೇವತೆಗಳನ್ನು ಬಹಳ 
ನಯನಮನೋಹರವಾಗಿ ಕೆತ್ತಿದ್ದಾರೆ. ಸುಮಾರು 12ನೇ ಶತಮಾನದ ರಚನೆಯಾದ ಈ ಗುಡಿಯ ಮೇಲೆ ಹೊಯ್ಸಳ ವಾಸ್ತುಶಿಲ್ಪದ 
ಪ್ರಭಾವವಿರುವುದನ್ನು ಗುರುತಿಸಬಹುದಾಗಿದೆ. ಈ ಗುಡಿಯು ಕೇಂದ್ರ ಪುರಾತತ್ವ ಇಲಾಖೆಯ ಸಂರಕ್ಷಣೆಗೆ ಒಳಪಟ್ಟಿದೆ. ಈ ಊರ 
ಬಳಿಯಿರುವ: "ಉಣಕಲ್ಲು ಗುಡ್ಡ'ಕ್ಕೆ "ನೃಪತುಂಗ ಬೆಟ್ಟ' ಎಂದು ಕರೆದು ಸುಂದರ ಉಪವನವನ್ನು ಮಾಡಲಾಗಿದೆ. ಉಣಕಲ್ಲಿನ 
ವಿಶಾಲವಾದ ಕೆರೆ ಮತ್ತೊಂದು ಆಕರ್ಷಣೆಯಾಗಿದ್ದು ಕೆರೆಯಲ್ಲಿ ನೀರಿದ್ದಾಗ ಬೋಟಿಂಗ್‌ ಸೌಲಭ್ಯವೂ ಇರುವುದು. ಇವುಗಳ ಜೊತೆಗೆ 
ಕಲ್ಮೇಶ್ವರ, ವೀರಭದ್ರ, ಬಸವಣ್ಣ ಸಿದ್ದಪ್ಪ ಮೈಲಾರ, ಹನುಮಪ್ಪ ಪಾಂಡುರಂಗ, ವಿಠೋಬ, ದ್ಯಾಮವ್ವ, ದುರ್ಗವ್ವ, ಹಾಗೂ 
ಕರಿಯಮನ ದೇವಾಲಯಗಳಿವೆ. ಇಲ್ಲಿನ ಸಿದ್ಧಪ್ಪಾಜಿ ಮಠ ಪ್ರಸಿದ್ಧವಾಗಿದೆ. 


ಈ ಊರಲ್ಲಿ ನಾಲ್ಕು ಮಸೀದಿಗಳು ಹಾಗೂ ಮೆಹಬೂಬು ಸುಬಾನಿಯ ಒಂದು ದರ್ಗಾ ಇದೆ. ಕ್ರೈಸ್ತರಿಗಾಗಿ ಎರಡು 
ಕ್ಯಾಥೋಲಿಕ್‌ ಹಾಗೂ ಪ್ರಾಟೆಸ್ಟಂಟ್‌ ಚರ್ಚ್‌ಗಳಿವೆ. | 


ಉಪ್ಪುಣಸಿ : ಹಾನಗಲ್‌ ತಾಲೂಕಿನ ಉಪ್ಪಣಸಿ (ಜನಸಂಖ್ಯೆ : 2,693) ತಾಲೂಕಿನ ಗಡಿಗ್ರಾಮವಾಗಿದೆ. ಈ ಊರು 
ಹಾನಗಲ್‌ನಿಂದ ಆಗ್ನೇಯಕ್ಕೆ ಸುಮಾರು 35 ಕಿ.ಮೀ. ದೂರದಲ್ಲಿದೆ. ಹಾವೇರಿಯಿಂದ ಸುಮಾರು. 12 ಕಿ.ಮೀ. ದೂರದಲ್ಲಿರುವ ಈ 
ಊರಿಗೆ ಅಲ್ಲಿಂದ ರಸ್ತೆ ಇದೆ. ಸುಂದರ ದೇವಾಲಯ ಸಮುದಾಯವನ್ನು ಹೊಂದಿರುವ ಈ ಊರ ಕೆರೆ ಬಳಿಯ ಕಲೇಶ್ವರ ಗುಡಿ 
ಮುಂದಿರುವ ಶಾಸನಗಳಲ್ಲಿ ಈ ಊರನ್ನು "ಪುಣುಸೆ' "ಓಪ್ಪುಣಸಿ' ಎಂದೇ ಕರೆದಿದ್ದು ಕ್ರಮೇಣ ಒರ್ಪುಣಸಿ, ಒಪುಣಿಸಿ, ಉಪ್ಪುಣಸಿ 
ಯಾಗಿ ರೂಪಾಂತರಗೊಂಡಿರುವಂತೆ ತೊಯುತ್ತದೆ. ಇಮ್ಮಡಿ ಜಯಸಿಂಹನ ಕಾಲಕ್ಕೆ (ಕ್ರಿ.ಶ. 1028) ಸೇರಿದ ಶಾಸನವೊಂದ್ಲು 
ಬನವಾಸಿ 12,000ದ ಮಾಂಡಲಿಕ ಕುಂದರಾಜನ ಮಹಾದೇವಿ ಕುಂದಬ್ಬರಸಿ ಕಲ್ಲೇಶ್ವರ ದೇವಾಲಯದ ಮಠಕ್ಕೆ ದಾನ ನೀಡಿದ್ದನ್ನು 
ತಿಳಿಸಿದರೆ, ಉಳಿದೆರಡು, ವೀರಗಲ್ಲು ಶಾಸನಗಳಾಗಿದ್ದು ಊರಳವಿನಲ್ಲಿ ಮಡಿದ ಬೊಮ್ಮೆಯನಾಯಕ ಮತ್ತು ದಾಸಣ್ಣನ ಸಾರ್ಯಕಗಳಾಗಿವೆ. 


ಪ್ರೇಕ್ಷಣೀಯ ಸ್ಥಳಗಳು 897 


ಶಾಸನೋಕ್ತ ಕಲ್ಲೇಶ್ವರವೇ ಇಂದು ಕಲ್ಲೇಶ್ವರ ಗುಡಿಯೆಂದು ರೂಢಿಯಲ್ಲಿದ್ದು ಮೂಲದಲ್ಲಿ ಇದೊಂದು ತ್ರಿಕೂಟವಾಗಿದ್ದು ಇಂದು 
ನಂತರದ ಸೇರ್ಪಡೆಯಿಂದಾಗಿ ಪಂಚಕೂಟದಂತೆ ತೋರುತ್ತದೆ. ಪೂರ್ವಾಭಿಮುಖವಾಗಿರುವ ಈ ಗುಡಿಯ ಪ್ರಧಾನ ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ಇಕ್ಕೆಲದಲ್ಲಿ ನಂತರದಲ್ಲಿ ಸೇರ್ಪಡೆಯಾಗಿರುವ ಎರಡು ಗರ್ಭಗೃಹಗಳಲ್ಲಿ ಕ್ರಮವಾಗಿ, ಹರಿಹರ, ಪಾರ್ವತಿ- -ಪರಮೇಶ್ವರ 
ಶಿಲ್ಪಗಳಿವೆ. ಉಳಿದೆರಡು ಗರ್ಭಗೃಹಗಳು ಎದುರುಬದುರಾಗಿದ್ದು ಒಂದರಲ್ಲಿ ಶಿವಲಿಂಗ ಮತ್ತೊಂದರಲ್ಲಿ ಸೂರ್ಯನ ಮೂರ್ತಿಯಿದೆ. 
ಮೂರು ಗರ್ಭಗೃಹಕ್ಕೂ ತೆರೆದ ಅರ್ಧಮಂಟಪವಿದ್ದು ಎಲ್ಲಕ್ಕೂ ಕೂಡಿ ಒಂದೇ ನವರಂಗವಿದೆ. ಗರ್ಭಗೃಹದ ಬಾಗಿಲವಾಡಗಳು 
ಹಲವಾರು ಶಾಖೆಗಳ ಅಲಂಕಾರ ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಬಿಂಬವಿದೆ. ನವರಂಗದ ಒಂದೇ ದೇವಕೋಷ್ಠದಲ್ಲಿ ದುರ್ಗಾ 
ಶಿಲ್ಪವಿದೆ. ನವರಂಗದ ತೊಲೆಯೊಂದರ ಮೇಲೆ ಶಾಸನವಿದ್ದು ಮಸುಕಾಗಿದೆ, ಈ ಗುಡಿಯ ಶಿಲ್ಪಗಳು ಸುಮಾರು ಮೂರು ಅಡಿ 
ಎತ್ತರವಿದ್ದು ಸುಂದರವಾಗಿದೆ. ಅದರಲ್ಲೂ ಹರಹರಿ ಶಿಲ್ಪ ಉತ್ಕೃಷ್ಟದ್ದಾಗಿದ್ದು ಹರಿ ಭಾಗದ ಪ್ರಭಾವಳಿಯ ಮೇಲೆ ಕ್ರಮವಾಗಿ ಬುದ್ಧ 
ವರಾಹ, ಕೂರ್ಮ ಮತ್ಸಾವತಾರಗಳನ್ನು ಕೆತ್ತಿದ್ದಾರೆ. ಈ ಗುಡಿಯು ಕ್ರಿ.ಶ. 10ನೇ ಶತಮಾನದ ಉತ್ತರಾರ್ಧದ ನಿರ್ಮಾಣವೆಂದು 
ನಿರ್ಣಯಿಸಬಹುದಾಗಿದೆ. 


ಇದರ ಜೊತೆಗೇ ಊರಲ್ಲಿ ಹನುಮಂತ, ಊಡಚವ್ವ, ಬಸವಣ್ಣ ಸಿದ್ಧಮವ್ವನ ಗುಡಿಗಳಿವೆ. ಉಡಚವನ ಗುಡಿ ಮುಂದೆ ' 
ಭೈರವ, ಚಾಮುಂಡಿಯರ ಮುರಿದ ಶಿಲ್ಪಗಳಿವೆ. "ಗೋಳಕವ್ವ' ಎಂದು ಕರೆಯುವ ಚತುರ್ಮುಖ (ಪೀಠಸ್ಪ) ಬ್ರಹನ ಶಿಲ್ಪವಿದೆ. 
ಊರಲ್ಲೊಂದು ಮಸೀದಿಯಿದೆ. 


ಎಲಿವಾಳ : ಕುಂದಗೋಳ ತಾಲೂಕಿನ ಎಲಿವಾಳವು (ಜನಸಂಖ್ಯೆ : 4,878) ಕುಂದಗೋಳದಿಂದ ನೈಖತ್ಯಕ್ಕೆ ಸುಮಾರು 18 
ಕಿ.ಮೀ. ದೂರದಲ್ಲಿದ್ದು ಹಿಂದೆ ಬೆಳ್ತೊಲ - 300 ಕ್ಕೆ ಇದು ಸೇರಿದ್ದು ಇಲ್ಲಿಂದ ಈವರೆಗೆ ಆರು ಶಾಸನಗಳು ವರದಿಯಾಗಿವೆ. 
ಅವುಗಳಲ್ಲಿ ಎರಡು ಕಲ್ಯಾಣದ ಚಾಲುಕ್ಕರ ಕಾಲಕ್ಕೂ ಮತ್ತೆರಡು ಯಾದವರ ಕಾಲಕ್ಕೂ ಉಳಿದೆರಡು ಕ್ರಿ.ಶ. 14ನೇ ಶತಮಾನಕ್ಕೂ ' 
ಸೇರಿದ ಶಾಸನಗಳಾಗಿವೆ. ಇವುಗಳಲ್ಲಿ ಎರಡು ದಾನ ಶಾಸನಗಳಾಗಿದ್ದು ಉಳಿದ ನಾಲ್ಕು ವೀರಗಲ್ಲು ಶಾಸನಗಳಾಗಿವೆ. ಕ್ರಿ.ಶ. 1108ರ 
ಒಂದು ಶಾಸನ ಅತ್ಯಂತ ಪ್ರಾಚೀನದ್ದಾಗಿದ್ದು ಅಗ್ರಹಾರ ಕುಂದುಗೋಳದ ಸಾವಿರ ಮಹಾಜನರ ತೊತ್ತು ಚಿಣ್ಣಮಯ್ಯಗಳ ಕೇರೆಯಣ್ಣ 
ಗಂಗೆಯಗೆರೆಗೆಂದು ದಾನ ಕೊಟ್ಟ ವಿಷಯವನ್ನು ತಿಳಿಸಿದರೆ, 1191ರ ಶಾಸನ ಎರ್ಮೆಯರ ಮಾದಿಯಣ್ಣ ಬಾವಿಯನ್ನು ತೋಡಿಸಿದ 
ವಿಷಯವನ್ನು ತಿಳಿಸುತ್ತದೆ. ಕಲ್ಮೇಶ್ವರ ಗುಡಿ ಮುಂದಿರುವ ಎರಡು ವೀರಗಲ್ಲು ಶಾಸನಗಳು ಕ್ರಿಶ. 1248ರಲ್ಲಿ ಹಲಸಿಗೆ ನಾಡ 
ಚಟ್ಟಯ್ಯನ ಸೂಚನೆಯಂತೆ ಗುತ್ತಲದ ಜೋಯಿದೇವನು ತುರುಗಳನ್ನು ಸೆರೆ ಹಿಡಿಯಲು, ಅವನೊಂದಿಗೆ ಹೋರಾಡುತ್ತಾ ಮಡಿದ 
ಕುಂದಗೋಳದ ಸಾವಿರ ಮಹಾಜನರ ಸೇವಕರಿಬ್ಬರ ಸಾರಕಗಳು ಇವಾಗಿವೆ. ಇಲ್ಲಿನ ಎಲ್ಲಾ ಶಾಸನಗಳಲ್ಲಿ ಕುಂದುಗೋಳದ ಸಾಸಿರ್ವರ 
ಪ್ರಸ್ತಾಪ ಬರುವುದರಿಂದ, ಎಲಿವಾಳ ಅಂದಿನ ದಿನಗಳಲ್ಲಿ ಕುಂದಗೋಳದ ಉಪಗ್ರಾಮವಾಗಿತ್ತೆಂದು ತೋರುತ್ತದೆ. ಈ ಊರಿನ 
ಬಹುಪಾಲು ಶಾಸನಗಳಿರುವ ಕಲ್ಮೇಶ್ವರ ಗುಡಿ ಊರಿಂದ ಸುಮಾರು 1.5ಕಿ.ಮೀ. ದೂರದಲ್ಲಿ ಹೊಲದಲ್ಲಿದೆ. ಗಾತ್ರದಲ್ಲಿ ಕಿರಿದಾಗಿದ್ದು 
ಸರಳವಾಗಿದ್ದರೂ ಆಕರ್ಷಕವಾಗಿದ್ದು ಶಿಥಿಲವಾಸ್ಕೆಯಲ್ಲಿದೆ. ಗರ್ಭಗೃಹ ಹಾಗೂ ತೆರೆದ ಅರ್ಧಮಂಟಪವ ವನ್ನುಳ್ಳ ಈ ಗುಡಿಯ 
ಗರ್ಭಗೃಹದಲ್ಲಿ ಲಿಂಗವಿದ್ದು ಇದರ ಬಾಗಿಲವಾಡ ಕಣಥೆಯಾಗಿದೆ. ಸ್ಯಾ“ ನೆಲವನ್ನು ಅಪ್ಲಿ ಮಲಗಿರುವ ಚಂದ್ರಶಿಲೆ 
ಆಕರ್ಷಕವಾದ ಕಮಲದ ಮೊಗ್ಗುಗಳ ಬಳ್ಳಿಯನ್ನು ಹೊಂದಿದೆ. ಸುಮಾರು ಕ್ರಿ . 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರಬಹುದಾದ 
ಈ ಗುಡಿಗೆ ಇತ್ತೀಚೆಗೆ ಸೋಪಾನ ಶಿಖರವನ್ನು ಸ್ಥಳೀಕರು ಕಟ್ಟಿಸಿದ್ದಾರೆ. ಈ ಗುಡಿಯ ಪರಿಸರದಲ್ಲೇ ನಾಲ್ಕು ವೀರಗಲ್ಲುಗಳಿವೆ. ಇದರ _ 
ಜೊತೆಗೆ ಊರಲ್ಲಿ ವೀರಭದ್ರ, ಹನುಮಂತ, ಬಸವಣ್ಣ ಈಶ್ವರ, ದ್ಯಾಮವ್ವ ಹಾಗೂ ಕರಿಯಮವ ಗುಡಿಗಳಿವೆ. ವೀರಭದ್ರನ ಜಾ 
ಏಪ್ರಿಲ್‌ ತಿಂಗಳಲ್ಲಿ ಜರುಗುತ್ತಿದ್ದು ಈ ಗುಡಿಯನ್ನು ಊರ ಹಿರಿಯರು ದೊಡ್ಡ ಪ್ರಮಾಣದಲ್ಲಿ ಜೀಣೂೋದ್ದಾರಗೊಳಿದ್ದಾೆ. 
ಊರಲ್ಲಿ ಎರಡು ಮಸೀದಿ ಹಾಗೂ ಮೆಹಬೂಬು ಸುಬಾನಿಯ ಒಂದು ದರ್ಗಾ ಇದೆ. 


ಎಲೆಶಿರೂರು : ಗದಗು ತಾಲೂಕಿನ ಎಲೆಶಿರೂರು (ಜನಸಂಖ್ಯೆ : 2 353) ಶಾಸನಗಳಲ್ಲಿ ಉಕ್ತವಾಗಿರುವ "ಎಲೆಯ ಸಿರಿವೂರ' 
(ಗದಗದಿಂದ 10 ಕಿ.ಮೀ.) ಆಗಿದ್ದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಿರುವ ಸ್ಥಳವಾಗಿದೆ. ಇಲ್ಲಿರುವ ಚಾಳುಕ್ಯರ ಶೈಲಿಯಲ್ಲಿ 
ನಿರ್ಮಿತವಾಗಿರುವ ಭೋಗೇಶ್ವರ ದೇವಾಲಯವು ದ್ವಿಕೂಟಾಚಲವಾಗಿದೆ. ಎರಡೂ ಗರ್ಭಗೃಹಗಳ ಮುಂಭಾಗದಲ್ಲಿ ಜ್ಞಾ 
ಹಾಗೂ ಮಧ್ಯದಲ್ಲಿ ನವರಂಗ ಹಾಗೂ ಮುಖಮಂಟಪವಿದೆ. ಉತ್ತರ ದಿಕ್ಕಿಗೆ ಮುಖಮಾಡಿರುವ pipe ಭೋ 
ಲಿಂಗವಿದ್ದು ಎತ್ತರವಾದ ಚಾಳುಕ್ಯ ಪಾಣಿಪೀಠವಿದೆ. ಪೂರ್ವದಿಕ್ಕಿಗಿರುವ ಗರ್ಭಗೃಹದಲ್ಲಿ ರಾಮಲಿಂಗೇಶ್ವರ ಲಿಂಗವಿದೆ. ಎ 


898 ಧಾರವಾಡ ಜಿಲ್ಲೆ 


ಗರ್ಭಗೃಹಗಳ ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವಿದೆ. ನವರಂಗದಲ್ಲಿ ನಾಲ್ಕು ಅತ್ಯಂತ ಅಲಂಕಾರಯುತವಾದ ಚಾಳುಕ್ಯ: ಶೈಲಿಯ 
ವೃತ್ತಾಕಾರದ ಅಡ್ಡ ಕೊಯ್ತದ ಕಂಬಗಳಿವೆ. ಅರ್ಧಮಂಟಪದ ದ್ವಾರದ ಎರಡೂ ಪಕ್ಕದಲ್ಲಿ ಜಾಲಂದ್ರಗಳಿವೆ. ಎರಡೂ ಗರ್ಭಗೃಹಗಳ 
ಮೇಲ್ಭಾಗದಲ್ಲಿ ಕದಂಬನಾಗರ ಶೈಲಿಯ ಶಿಖರಗಳು ಸುಸ್ಥಿತಿಯಲ್ಲಿವೆ. ಮುಂಭಾಗದಲ್ಲಿರುವ ಮುಖಮಂಪವು ಹಲವಾರು ಕಂಬಗಳಿಂದ 
ಅಲಂಕೃತವಾಗಿವೆ. ಭೋಗಲಿಂಗೇಶ್ವರ ಗುಡಿಯ ಎದುರಿಗೆ ಚಾಳುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ಕಾಲದ ಶಾಸನವಿದ್ದು (್ರಶ. 
1118 ರಲ್ಲಿ ಎಲೆಯ ಸಿರೂರಿನ ಪ್ರತಿಷ್ಠಿತರಿಂದ ಭೋಗೇಶ್ವರ ದೇವಾಲಯಕ್ಕೆ ಬಿಟ್ಟ ದಾನವನ್ನು ಉಲ್ಲೇಖಿಸುತ್ತದೆ. ಭೋಗಲಿಂಗೇಶ್ವರ 
ದೇವಾಲಯದ ಎಡಭಾಗದಲ್ಲಿರುವ ಗೋಡೆಯ ಶಾಸನವು ಅಸ್ಪಷ್ಟವಾಗಿದ್ದು ಕಲ್ಯಾಣ ಚಾಳುಕ್ಯ ಅರಸು ಎರಡನೇ ಜಗದೇಕಮಲ್ಲನ 
ಕಾಲಕ್ಕೆ ಸೇರಿದ್ದು ಕ್ರಿ.ಶ. 1167ರಲ್ಲಿ ಸೊರಟೂರ ಮಹಾಪ್ರಭು ದಾಸಿರಾಜಯ್ಯನಿಂದ ಭೋಗೇಶ್ವರ ದೇವರಿಗೆ ನೀಡಿದ ಹಲವು 
ದಾನಗಳ ಬಗೆಗೆ ತಿಳಿಸುತ್ತದೆ. ಮುಖ್ಯ ದೇವಾಲಯದ ಎಡಭಾಗದಲ್ಲಿ ಚಾಳುಕ್ಯ ಶೈಲಿಯ ಕ್ಯಾತೇಶ್ವರ ದೇವಾಲಯವಿದೆ. ಇದರಲ್ಲಿ 
ಗರ್ಭಗೃಹ ಹಾಗೂ ಅರ್ಧಮಂಟಪಗಳು ಮಾತ್ರ ಉಳಿದಿವೆ. ಅರ್ಧಮಂಟಪದಲ್ಲಿ ಬಾದಾಮಿ ಚಾಲುಕ್ಕರ ಶೈಲಿಯ ಎರಡು ಕಂಬಗಳು 
ಗೋಡೆಯಲ್ಲಿ ಕಂಡು ಬರುತ್ತವೆ. ಈ ದೇವಾಲಯ ಸಮಚ್ಚಯದಿಂದ ಎದುರಿಗೆ ಪ್ರತ್ಯೇಕವಾದ ಇತ್ತೀಚೆಗೆ ನಿರ್ಮಿತವಾಗಿರುವ ಶರಣ 
ಬಸಪ್ಪನ ಚಿಕ್ಕ ಗುಡಿ ಇದೆ. ಇಲ್ಲಿ ರಂಗಪಂಚಮಿಗೆ ಅಂದರೆ, ಗುಲ್ಬರ್ಗಾದಲ್ಲಿ ತೇರಾಗುವ ಸಮಯಕ್ಕೆ ವಿಶೇಷವಾದ ದಾಸೋಹ 
ನಡೆಯುತ್ತದೆ. ಇದು: ಶರಣಬಸಪ್ಪ ಅಪ್ಪಾ ಅವರ ಶಾಖಾ ಮಠವಾಗಿದೆ. 


ಎಲೆ ಶಿರೂರಿನಲ್ಲಿರುವ ಇತರ ದೇವಾಲಯಗಳೆಂದರೇ ದ್ಯಾಮವ್ವ, ದುರ್ಗವ್ವ, ಹನುಮಂತ ಮುಂತಾದವು. ಸಹಕಾರಿ ಸಂಘದ 
ಎದುರಿಗೆ ಎರಡು, ಹಾಗೂ ಹತ್ತಿರದ ಖಾಸಗಿ ಮನೆಯೊಂದರ ಪಕ್ಕದಲ್ಲಿ ಎರಡು ವೀರಗಲ್ಲುಗಳಿವೆ. 


ಐರಣಿ : ರಾಣೆಬೆನ್ನೂರು ತಾಲೂಕಿನ ಐರಣಿಯು (ಜನಸಂಖ್ಯೆ : 3,053) ರಾಣೆಬೆನೂರಿನಿಂದ ಪಶ್ಚಿಮಕ್ಕೆ ಸುಮಾರು 22 
ಕಿ.ಮೀ. ದೂರದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿರುವ ವೀರಶೈವರ ಪವಿತ್ರ ಕ್ಷೇತ್ರ. ಬೆಂಗಳೂರು ಮೀರಜ್‌ ರೈಲ್ವೆ ಮಾರ್ಗದಲ್ಲಿರುವ 
ಚಳಗೇರಿನಿಲ್ದಾಣದಿಂದ (ಐದು ಕಿ.ಮೀ). ಐರಣಿಯನ್ನು ತಲುಪಬಹುದಾಗಿದೆ. ಹತ್ತಿ ಹಾಗೂ ಉಣ್ಣೆಯಿಂದ ತಯಾರಿಸಿದ ಬಟ್ಟೆಗಳನ್ನು 
ತಯಾರಿಸುವಲ್ಲಿ ಈ ಸ್ಥಳವು ಜನಪ್ರಿಯವಾಗಿದೆ. ಈ ಊರಿನಿಂದ ಹೊರ ಭಾಗದಲ್ಲಿ ಎತ್ತರವಾದ ನದಿಯ ದಂಡೆಯ ಮೇಲೆ 
ಪುರಾತನವಾದ ಕೋಟೆಯ ಅವಶೇಷಗಳಿವೆ. ಸುಮಾರು 250 2£ 100 ಚದುರ ಅಡಿಗಳಷ್ಟು ಆವರಣವನ್ನು ಈ ಕೋಟೆಯು 
ಹೊಂದಿದೆ. ಇದರ ಹೊರಭಾಗದ ಗೋಡೆಗಳು ಬಿದ್ದುಹೋಗಿದ್ದರೂ ಒಳಭಾಗದಲ್ಲಿ ವಿಶಾಲವಾದ ವಿಭಾಗಗಳನ್ನು ಒಳಗೊಂಡಿದೆ. 
ಮೂಲೆಗಳಲ್ಲಿ ಸುಮಾರು 25 ಅಡಿಗಳ ಸುತ್ತಳತೆಯ ಐದು ಕೊತ್ತಲಗಳನ್ನು ನಿರ್ಮಿಸಲಾಗಿದೆ. ಒಳಭಾಗದಲ್ಲಿ ನಾಲ್ಕು ವಿಶಾಲವಾದ 
ಗೋಡೆಗಳಿಂದ ಆವರಿಸಿರುವ ಅರಮನೆಯ ಅವಶೇಷ ಮಾತ್ರ ಉಳಿದಿದ್ದು ಕೋಟೆಯಲ್ಲಿ ಏನೂ ಉಳಿದಿಲ್ಲ. ಊರಿನಲ್ಲಿ ಕೊಟ್ಟೂರೇಶ್ವರ 
ದೇವಸ್ಥಾನ ಹಾಗೂ ವೀರಶೈವ ಯೋಗಿ ಮುಫ್ತಿನಾರ್ಯರ ಮಠಗಳಿವೆ. ಸಿದ್ಧಾರೂಢಸ್ವಾಮಿಗಳ ಶಿಷ್ಕರಾದ ಮುಪ್ಪಿನಾರ್ಯರು 
ಪವಾಡಪುರುಷರೆಂದು ಪ್ರತೀತಿ ಇದೆ. ಈ ಕ್ಷೇತ್ರಕ್ಕೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ್ರಗಳಿಂದ ಭಕ್ತಾದಿಗಳು ಬರುತ್ತಾರೆ. 


ಕಂದಲಿ : ಕಲಘಟಗಿ ತಾಲೂಕಿನ ಕಂದಲಿಯು (ಜನಸಂಖ್ಯೆ :341)ಕಲಘಟಗಿಯಿಂದ ನೈಖತ್ಯಕ್ಕೆ ಐದು ಕಿ.ಮೀ. ದೂರದಲ್ಲಿರುವ 
ಸಣ್ಣ ಗ್ರಾಮ. ಈ ಗ್ರಾಮಹ ಬಳಿಯ ಹಳೇ ನಿವೇಶನದಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ಎರಡು ಶಾಸನಗಳಿವೆ. ಅವುಗಳಲ್ಲಿ 
ಗೋವೆ ಕದಂಬ ಅರಸ ಇಮಡಿ ಚಟ್ಟಯದೇವನ ಕ್ರಿ.ಶ. 1050ರ ಶಾಸನದಲ್ಲಿ ಮಾರಯ್ಯನು ಬಾದುಬ್ಬೆ (ಬನಶಂಕರಿ) ವಿಗ್ರಹ 
ಪ್ರತಿಷ್ಠಾಪನೆ ಮಾಡಿದ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 1152ರ ಮತ್ತೊಂದು ಶಾಸನ ಅಜ್ಜಿಗಾವೆಯ ತೈಲಯ ಸಾಮಂತನು 
ಕಿರುವತ್ತಿಯನ್ನು ಮುತ್ತಿದಾಗ ಅಹವಮಲ್ಲಯ್ಯ ನಾಯಕನು ಹೋರಾಡುತ್ತ ಮಡಿದ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ . 
ಉಲ್ಲೇಖಿತಗೊಂಡಿರುವ ಕಿರುವತ್ತಿ ಎಲ್ಲಾಪುರ (ಉ.ಕ.ಜಿಲ್ಲ) ತಾಲೂಕಿನಲ್ಲಿದ್ದು ಕಂದಲಿಯಿಂದ ಸುಮಾರು ಆರು ಕಿ.ಮೀ. ದೂರದಲ್ಲಿದೆ. 
ಇದರಿಂದ ಇದು ಪ್ರಾಚೀನ ಕಿರುವತ್ತಿಯ ನಿವೇಶನವಿರಬೇಕೆಂಬ ಅನುಮಾನ ಮೂಡುತ್ತದೆ. ಊರ ಹೊರಗೆ ಹಾಳು ಜಾಗದಲ್ಲಿ 
(ರಣದೇವರಗುಡಿ) ದೊಡ್ಡ - ಚಿಕ್ಕ ಪ್ರಮಾಣದ ಸುಮಾರು 12 ವೀರಗಲ್ಲುಗಳು ಬಿದ್ದಿದ್ದು ಇವುಗಳಲ್ಲಿ ಹೆಚ್ಚಿನವು ಗೋಗ್ರಹಣಕ್ಕೆ 
ಸಂಬಂಧಿಸಿದವಾಗಿವೆ. ಇವುಗಳು ಕ್ರಿ.ಶ. 1132ರ ಕಿರುವತ್ತಿ ಕಾಳಗದಲ್ಲಿ ಮಡಿದ ವೀರರ ಸಾಾರಕಗಳಾಗಿರಬೇಕೆಂದು ತೋರುತ್ತದೆ. 
ಈ ವೀರಗಲ್ಲು ಸಮೂಹದಲ್ಲಿ ಒಂದು ಹುಲಿಬೇಟೆ ಏರಗಲ್ಲು, ಮೂರು ವೀರಮಾಸ್ತಿಕಲ್ಲುಗಳೂ ಇವೆ. ಇವುಗಳಲ್ಲಿ ಕೆಲವು 


ವೀರಗಲ್ಲುಗಳು ಆಕರ್ಷಕವಾದ ಕೆತ್ತನೆಯನ್ನು ಹೊಂದಿರುವುದು ಗಮನಿಸಬೇಕಾದ ಅಂಶವಾಗಿದೆ. 


ಪ್ರೇಕ್ಷಣೀಯ ಸ್ಥಳಗಳು ಹ 


ಊರ ಮತ್ತೊಂ 

ಹ, ಹಾಗೂ ನವರಂಗವನ್ನು ಹೊಂದಿದಿರಬೇಕು 
ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಈ ಗುಡಿಯ ಆವರಣದಲ್ಲಿ ಕಲ್ಯಾಣದ ಚಾಲುಕ್ಕ ಶೈಲಿಯ ಸೂರ್ಯ, ಕಾಹು ಸ್ಟ 
ಮಹಿಷಮರ್ದಿನಿ ಹಾಗೂ ವಿಷ್ಣುವಿನ ಭಗ್ನಶಿಲ್ಪಗಳಿವೆ. ಈ ಗುಡಿಯ ಮುಂದೆ ಎಡಬದಿಯಲಿರುವ ಲಕಿ ಸು ಸಾ 
ನಿವೇಶನದಲ್ಲಿ ಬಾದುಬ್ಬೆಯ ಸುಂದರ ಶಿಲ್ಪವಿದೆ. ಗಜಗಳಿಂದ ಕುಂಭಾಭಿಷಿಕ್ತಳಾಗುತ್ತಿರುವ ಲಕ್ಷಿಯ ಈ ಮಾ ಮಕರ ತೋರಣ 
ಅಲಂಕರಿಸಿದೆ. ಈ ಮೂರ್ತಿಯ ಪೀಠದ ಮೇಲೆ ಇದರ ಪ್ರತಿಷ್ಠಾಪನೆಯನ್ನು ಮಾರಯ್ಯ ಮಾಡಿಸಿದನೆಂದು ಹೇಳುವ ಶಾಸನವಿದೆ. 
ಈ ಮೂರ್ತಿಯ ಮುಂದೆ ಇರುವ ಕೋಣನ ತಲೆಯ ಉಬ್ಬು ಕೆತ್ತನೆಯ ಹಾಸುಗಲ್ಲು ಗಮನಾರ್ಹವಾಗಿದೆ. ಮಹಾರಾಷ್ಟ್ರದ ಕಾಗಲ್‌ 
ಕಡೆಯವರೆಂದು ಹೇಳುವ ಇಲ್ಲಿನ ಕೆಲವು ನಿವಾಸಿಗಳು ಮರಾಠಿಗರಾಗಿದ್ದು (ಆರೇರ್‌), ಈ ಊರಲ್ಲಿ ವಿಠಲನ ಗುಡಿ ಹಾಗೂ 
ಇತ್ತಿಚೆಗೆ ನಿರ್ಮಿಸಲಾಗಿರುವ ಒಂದು ಮಸೀದಿ ಇದೆ. 


ಕದರಮಂಡಲಗಿ : ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ (ಜನಸಂಖ್ಯೆ : 4,967) ಶಾಸನೋಕ್ತ "ಕದರವುಂಡಲಿಗೆ' ಆಗಿದ್ದು 
ಬ್ಯಾಡಗಿಯಿಂದ 10ಕಿ.ಮೀ ದೂರದಲ್ಲಿದೆ. ಜಿಲ್ಲೆಯ ಕೆಲವೇ ಪ್ರಸಿದ್ಧ ಹನುಮಾನ್‌ ಕ್ಷೇತ್ರಗಳಲ್ಲಿ ಇದೂ ಒಂದು. ಊರಿನಲ್ಲಿ ಕಾಂತೇಶ, 
ರಾಮಲಿಂಗ, ಮಾಲತೇಶ, ಕಲ್ಮೇಶ್ವರ, ಗವಿಸಿದ್ದೇಶ್ವರ, ಮುಕ್ಕಣ್ಣಪ್ಪ ನೀಲಕಂಠೇಶ್ವರ, ತಿಮಪ್ರ ದ್ಯಾವಮ್ಮ ದುರ್ಗಮ್ಮ ಬೀರಪ್ಪ 
ಮುಂತಾದ ದೇವಾಲಯಗಳೂ ಹಾಲಸ್ವಾಮಿ ಮಠವೂ ಇವೆ. ಕಾಂತೇಶ ದೇವಾಲಯವು ಇತ್ತೀಚೆಗೆ ಪೂರ್ಣ ಜೀರ್ಣೋದ್ಧಾರವಾಗಿದ್ದು 
ಸೀಮೆಂಟ್‌ ಇಟ್ಟಿಗೆಯ ಕಟ್ಟಡವಾಗಿದೆ. ದೇವಾಲಯದ ಪ್ರವೇಶ ಗೋಪುರವನ್ನು ಪ್ರಮಾಣಬದ್ಧವಲ್ಲದ ರೀತಿಯಲ್ಲಿ ಸಣ್ಣಗೆ ಉದ್ದವಾಗಿ 
ಕಟ್ಟಲಾಗಿದೆ. ದೇವಾಲಯದ ಆವರಣದಲ್ಲಿ ಕಲ್ಯಾಣದ ಚಾಳುಕ್ಕರ ಅವಶೇಷಗಳಲ್ಲದೆ, ಗುತ್ತಲ ಪಾಳೆಯಗಾರರ ಕಾಲದ ಅವಶೇಷಗಳಿವೆ. 
ಬನ್ನಿಮಂಟಪವು 17-18ನೇ ಶತಮಾನದ ಅನೇಕ ಉಬ್ಬು ಶಿಲ್ಪಗಳನ್ನು ಒಳಗೊಂಡಿದೆ. ಮಧ್ಯೆ ಇರುವ ಸರ್ಪಬಂಧ ಸುಂದರವಾಗಿದೆ. ' 
ರಾಮಲಿಂಗ ದೇವಾಲಯವು ಹೊಯ್ದಳರ ಕಾಲದಾಗಿದ್ದು ಗರ್ಭಗೃಹ ಮತ್ತು ಅಂತರಾಳ ಮಾತ್ರ ಮೂಲ ರೂಪದಲ್ಲಿ ಉಳಿದಿವೆ. 
5 ಮುದು) ಲ ku) ಶು ಕ್ಟ 

ಕಲ್ಮೇಶ್ವರ ದೇವಾಲಯವು ಉಳಿದಿರುವ ಶೈವ ದೇವಾಲಯಗಳಲ್ಲಿ ಪ್ರಮುಖವಾಗಿದ್ದು ಗರ್ಭಗೃಹ, ಅಂತರಾಳ, ನವರಂಗವಿದೆ. ಒಳಗಡೆ 
ದೇವಕೊಷಗಳಿದು ಕೆಲವದರಲ್ಲಿ ಶಿಲ್ಪಗಳಿವೆ. ಕುಮಾರಸ್ವಾಮಿಯ ಎರಡು ಶಿಲ್ಪಗಳಿದ್ದು ಒಂದು ರಾಷ್ಟಕೂಟರ ಕಾಲಕ್ಕೆ ಸೇರಿದುದಾಗಿದೆ. 

ಅ ಎ ನಾ ದ ಮು ಠ 
ನವರಂಗದ ಬಸವ ಸುಮಾರು 4.5 ಅಡಿ ಎತ್ತರವಿದೆ. ದಕ್ಷಿಣಕ್ಕೆ ಮುಖಮಂಟಪ ಹಾಗೂ ಕಕ್ಷಾಸನವಿದೆ. ಗವಿಸಿದ್ದೇಶ್ವರ ದೇವಾಲಯವು 
ಜೀರ್ಣೋದ್ಧಾರವಾಗಿದ್ದು ರಾಷ್ಟ್ರಕೂಟರ ಕಾಲದ ಕಂಬ ಹಾಗೂ ಬೋದಿಗೆಗಳನ್ನು ಬಳಸಿರುತ್ತಾರೆ. ಮುಕ್ಕಣ್ಣಪ್ಪನಗುಡಿಯು ಗರ್ಭಗೃಹ, 
ತೆರೆದ ಅಂತರಾಳ, ನವರಂಗವನ್ನು ಹೊಂದಿದ್ದು ಹಳೆಯದೇವಾಲಯವಾಗಿದ್ದು ಜೀರ್ಣೋದ್ಧಾರವಾಗಿದೆ. ಇದರಲ್ಲಿನ ರಂಗ ಹಾಗೂ 
ಬಸವ ಶಿಲ್ಪಗಳು ಸುಮಾರು 10ನೇಯ ಶತಮಾನಕ್ಕೆ ಸೇರಿರಬಹುದಾಗಿವೆ. ಕಲ್ಯಾಣದ ಚಾಳುಕ್ಕರ ಕಂಬಗಳನ್ನು ಇಲ್ಲಿ ಬಳಸಿರುತ್ತಾರೆ. 
ಪ್ರವೇಶದ್ವಾರದ ಚಂದ್ರಶಿಲೆ ಆಲಂಕಾರಿಕವಾಗಿದೆ. ಈ ದೇವಾಲಯದ ಎದುರಿಗೆ ರಾಷ್ಟ್ರಕೂಟರ ಕಾಲದ ಹಾಗೂ ಕಲ್ಯಾಣದ ಚಾಳುಕ್ಕರ 
ಕಾಲದ ವೀರಗಲ್ಲುಗಳಿವೆ. ಕಾಂತೇಶ ದೇವಾಲಯದ ಗರುಡ ಕಂಬದ ಮೇಲಿರುವ ಕ್ರಿ.ಶ. 1582ರ ಶಾಸನ ಸಂತೆಯಬೆನ್ನೂರಿನ 
ಕೆಂಗಪುನಾಯಕನು ಹನುಮಂತ ದೇವರಿಗೆ ಕದುರವುಂಡಲಿಗೆ ಗ್ರಾಮವನ್ನು ದಾನ ಬಿಟ್ಟ ಬಗೆಗೆ ವಿವರಗಳನ್ನು ತಿಳಿಸುತ್ತದೆ. ಊರ 
ಹೊರಗೆ ಕೆರೆ ಏರಿಯಲ್ಲಿ ನೀಲಕಂಠೇಶ್ವರ ದೇವಾಲಯವಿದ್ದು ಕ್ರಿ.ಶ. 10-11ನೆಯ ಶತಮಾನಕ್ಕೆ ಸೇರಬಹುದಾದ ಲಕ್ಷಣ ಹೊಂದಿದೆ. 
ಒಳಗೆ ಸಪ್ತಮಾತೃಕೆ, ಬಸವ, ನಾಗರ ಶಿಲ್ಪಗಳಿವೆ. ಬಾಗಿಲವಾಡದಲ್ಲಿ ಲಕ್ಷ್ಮೀಯನ್ನು ಕಡಿದು ಲಿಂಗವನಾಗಿ ಮಾಡಿರುತ್ತಾರೆ. ಇಲ್ಲಿಗೆ 

ಲ | ದಲಿದು "ಮೋಹನತರಂಗಿಣಿ' ರಚಿಸಿದರೆಂದು ಪ್ರತೀತಿ 
ಸಮೀಪದಲ್ಲಿ ತಿಮಪ್ರನ ದೇವಾಲಯವಿದ್ದು ಕನಕದಾಸರು ಈ ದೇವಾಲಯದಲ್ಲಿದ್ದು 

ತ ತ್ರ ವೆ ತರಂಗಿಣಿ'ಯ ಒಂದು ಹಳೆಯ ಹಸ್ತಪ್ರತಿ ಕಾಂತೇಶ 
ಇದೆ. ಇತೀಚೆಗೆ ಇದು ಪೂರ್ಣವಾಗಿ ಜೀರ್ಣೋದ್ಧಾರವಾಗಿದೆ. ಮೋಹನ ಸ್ವಪ್ರ 

ಕ್‌ -» ವ ೯, ದಾವಮ 
ದೇವಾಲಯದಲ್ಲಿ ಇದ್ದು ಇದನ್ನು ಕಟ್ಟಿದ ರಟ್ಟಿನ (ಹಲಗೆ) ಮೇಲೆ ಒಂದು ಸುಂದರ ವರ್ಣ ಅತ ಇವಲ್ಲದೆ ಜ್ಯ ; ಜತ ನ್ಯೂ 
ಬೀರಪ್ಪ ದೇವಾಲಯಗಳು ಈ ಊರಿನಲ್ಲಿವೆ. ಊರಲ್ಲಿ ಹಳ್ಳವೊಂದಕ್ಕೆ ಅಡ್ಡಲಾಗಿ ಕಟ್ಟಿದ ಸರ pu ಸ 
ಬಳಸಿದಾರೆ. ಇಲ್ಲಿ ಸೇತುವೆಯಲ್ಲಿನ ಕೆಳ ಮುಖವಾಗಿರುವ ಚಪ್ಪಡಿಯೊಂದರಲ್ಲಿ ಒಂದು ಕನ್ನಡ ಶಾಸನವಿದೆ. (ಇದು ಪ್ರಕಟವಾದಂತೆ 

ಲು ಹಿ 


ಇಲ). 
ಕನಕೂರು : ಧಾರವಾಡ ತಾಲೂಕಿನ ಕನಕೂರು (ಜ. 
ಅಮಿನಭಾವಿಯಿಂದ ಐದು ಕಿ.ಮೀ. ದೂರವಿರುವ ಹಳ್ಳಿ. ಪ 


ನಸಂಖ್ಯೆ : 600) ಧಾರವಾಡದಿಂದ 11 ಕಿ.ಮೀ. ದೂರವಿರುವ ಹಾಗೂ 
ಊರಿಂದ ಈವರೆಗೆ ಒಂದೇ ಒಂದು ಶಾಸನ ವರದಿಯಾಗಿದೆ. 


900 ಧಾರವಾಡ ಜಿಲ್ಲಿ 


ಕನಕಮನ ಗುಡಿಯ. ಹಿಂದಿರುವ ಈ ಶಾಸನ ಆರನೇಯ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಗೋವೆ ಕದಂಬ ಅರಸ ಜಯಕೇಶಿಯು 
ಕ್ರಿ.ಶ. 1104ರಲ್ಲಿ ವಾಮನಭಟ್ಟೋಪಾಧ್ಯಾಯನಿಗೆ "ಕನಕಾಪುರ'ವನ್ನು ದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಊರ ಹೊರಗಿರುವ ' 
ಕಲ್ಮೇಶ್ವರ ಮಠ ಹಾಗೂ ಊರಲ್ಲಿರುವ ರಾಮಲಿಂಗೇಶ್ವರ ಗುಡಿಯ ಮುಂದೆ ಕ್ರಿ.ಶ. 10-11ನೇ ಶತಮಾನದ ಒಂದೊಂದು ಶಾಸನ 
ಇದ್ದು ಸಂಪೂರ್ಣ ಹಾಳಾಗಿರುವುದರಿಂದ ವಿವರ ಲಭಿಸುವುದಿಲ್ಲ. ಈ ಎಲ್ಲಾ ಗುಡಿಗಳು ಶಿಥಿಲಗೊಂಡಿದ್ದು ಅವುಗಳಲ್ಲಿ ಕನಕಮ್ಮ 
ಹಾಗೂ ರಾಮಲಿಂಗೇಶ್ವರ ಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿವೆ. ಕನಕಮನ ಗುಡಿಯಲ್ಲಿ ಸುಮಾರು ಮೂರು ಅಡಿ ಎತ್ತರದ 
ಮಹಿಷಮರ್ದಿನಿ ಶಿಲ್ಪ, ಖಡ್ಗ ಕಪಾಲ ಹಿಡಿದ ದೇವಿಯರ ಎರಡು ಶಿಲ್ಪಗಳು, ಹಾಗೂ ಭೈರವನ ಶಿಲ್ಪಗಳಿದ್ವು ಲಲಿತಾಸಾನದಲ್ಲಿರುವ 
ಭೈರವನ ಮೂರ್ತಿ ಕೀರ್ತಿಮುಖವುಳ್ಳ ಆಕರ್ಷಕ ಪ್ರಭಾವಳಿಯನ್ನು ಹೊಂದಿರುವ ಸುಂದರ ಶಿಲ್ಪವಾಗಿದೆ. ಪೂರ್ಣ 
ಜೀರ್ಣೋದ್ಧಾರಗೊಂಡಿರುವ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ಶಿವಲಿಂಗವಿದ್ದು ಹೊರಗೆ ನಂದಿಯಿದೆ. 
ಮುಂಭಾಗದಲ್ಲಿ ಬಹಳ ಹಾಳಾಗಿರುವ ಕ್ರಿ.ಶ. 10ನೇ ಶತಮಾನದ ಶಾಸನ ಕಲ್ಲಿದೆ. ಊರ ನಡುವಿರುವ ವಿಠೋಬನ ಗುಡಿಯ 
'ಮುಖಮಂಟಪದಲ್ಲಿರುವ ಸುಮಾರು ನಾಲ್ಕು ಅಡಿ ಎತ್ತರದ ಜೈನ ಅಂಬಿಕಾ ಯಕ್ಷಿಯ ಮೂರ್ತಿ ದೂರದಿಂದ ನೋಡಿದಾಗ ಕಟ್ಟಿಗೆ 
ಮೂರ್ತಿಯೆನಿಸುವಂತೆ ಆಕರ್ಷಕವಾಗಿ ಕೆತ್ತಲಾಗಿದೆ. ಸುಮಾರು ಕ್ರಿ.ಶ. 10-11ನೇ ಶತಮಾನದ ರಚನೆಯಾಗಿರಬಹುದಾದ ಈ 
ಮೂರ್ತಿಯು ಎಡಗೈಯಲ್ಲಿ ಶಿಶು, ಬಲಗೈಯಲ್ಲಿ ಫಲವನ್ನು ಹಿಡಿದಿದೆ. ಕುಳಿತಿರುವ ಈ ಮೂರ್ತಿಯ ಪ್ರಭಾವಳಿ ಮಾವಿನ ಬಳ್ಳಿ 
ನಡುವೆ ಪದಾಹೀನ ತೀರ್ಥಂಕರ ಕೆತ್ತನೆಯನ್ನು ಹೊಂದಿರುವ ಅಪರೂಪದ ಶಿಲ್ಲವಾಗಿದೆ. ವಿಠೋಬನ ಗುಡಿಯಲ್ಲಿ 17ನೇ ಶತಮಾನದ 
ವಿಠೋಬ-ರುಕ್ಮಾಯಿಯ ಮೂರ್ತಿಗಳಿವೆ. ಊರ ಹೊರಗೆ ಹೊಲದಲ್ಲಿರುವ ಪೂರ್ಣ ಹಾಳಾದ ಕಲ್ಮೇಶ್ವರ ಗುಡಿಯಲ್ಲಿ ಶಿವಲಿಂಗವಿದೆ. 
ಕೈಯಲ್ಲಿ ಖಡ್ಗ ಹಿಡಿದು ಕುದುರೆ ಮೇಲೆ ಕುಳಿತಿರುವ ಏಳು ಮಂದಿ ಯೋಧರ ತುಂಡಾದ ಶಿಲಾಪಟ್ಟಿಕೆ ಇದೆ. ಇದು ಮೈಲಾರನ 
ಹಿಂಬಾಲಕರಾದ ವಏಿಳ್ಳೋಟಿಗಳ ಪ್ರಾತಿನಿಧಿಕ ಕೆತ್ತನೆ ಇರಬೇಕೆಂದು ತೋರುತ್ತದೆ. ಇದೇ ಮಾದರಿಯ ಶಿಲ್ಲವೊಂದು ಹಾನಗಲ್‌ 
ತಾಲೂಕಿನ ಸಾವಿಕೇರಿಯಲ್ಲೂ ದೊರೆತಿದೆ. ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ ಹನುಮಂತ, ಕರಿಯಮ್ಮ ಮತ್ತು ಸೆಟಗಮನ 
ಗುಡಿಗಳಿವೆ. “ಗೋಲಕವ್ವ' ಎಂದು ಕರೆಯಲ್ಪಡುವ ಪೀಠಸ್ಥ ಚತುರ್ಮುಖ ಬ್ರಹ್ಮ ಶಿರವಿರುವ ಶಿಲ್ಪವಿದ್ವು ಆರಾಧಿಸಲ್ಪಡುತ್ತಿದೆ. ಈ 
ಊರಲ್ಲಿ ಒಂದು ಮಸೀದಿ ಹಾಗೂ ಮೆಹಬೂಬ್‌ ಸುಬಾನಿಯ ದರ್ಗಾವಿದ್ದು ಗ್ಯಾರವಿ ತಿಂಗಳಿನಲ್ಲಿ ಉರುಸು ಜರುಗುತ್ತದೆ. 


ಕನವಳ್ಳಿ : ಹಾವೇರಿ ತಾಲೂಕಿನ ಕನವಳ್ಳಿಯು (ಜನಸಂಖ್ಯೆ : 5,246) ಹಾವೇರಿಯಿಂದ ಪೂರ್ವಕ್ಕೆ ಸುಮಾರು 15 ಕಿ.ಮೀ : 
ದೂರದಲ್ಲಿದೆ. ಪ್ರಾಚೀನ ಕಾಲದ ಶಿಲಾಶಾಸನಗಳಲ್ಲಿ ಕನ್ನವಳ್ಳಿ, ಕಂನ್ನವಳ್ಳಿ, ಎಂದೇ ಉಲ್ಲೇಖಿತಗೊಂಡಿರುವ ಈ ಊರಿಂದ ಐದು 
ಶಾಸನಗಳು ವರದಿಯಾಗಿದ್ದು ಕಲ್ಯಾಣದ ಚಾಳುಕ್ಕರು, ಗುತ್ತಲರು, ಹಾಗೂ ಗುತ್ತಲದ ದೇಸಾಯಿಗಳ ಕಾಲಕ್ಕೆ ಸೇರಿದ್ದಾಗಿದೆ. 
ಬೆಳುಹಿಗೆ-70ಕ್ಕೆ ಸೇರಿದ್ದ ಈ ಊರಿನಲ್ಲಿರುವ ಕ್ರಿ.ಶ. 1012ರ ಇಮ್ಮಡಿ ಜಯಸಿಂಹನ ಕಾಲದ ಶಾಸನವೊಂದು ಸಿರಿಯಗಾರರಸ 
ದಂಡನಾಯಕನು "ಎರಡು ಎಪ್ಪತ್ತನ್ನು' "ಐದು ಹನ್ನೆರಡ'ನ್ನು (200 ಗ್ರಾಮ) ಆಳುತ್ತಿದ್ದ ಅಂಶವನ್ನು ತಿಳಿಸುತ್ತದೆ. ಆರ್ಮಡಿ 
ವಿಕ್ರಮಾದಿತ್ಯನ (ಕ್ರಿ.ಶ. 1120) ಕಾಲದ ವೀರಗಲ್ಲು ಶಾಸನವೊಂದು ಎರಕಗೌಡನ ಮಗ ಎಡವ ಬಮ್ಮ ಜೋಳವಾಳಿಯಾಗಿ ಸತ್ತ 
ವಿಷಯವನ್ನು ತಿಳಿಸುತ್ತದೆ. ಇನ್ನೊಂದು ಶಾಸನವು ಕಳಚೂರಿ ಸೋವಿದೇವನ ಸಾಮಂತ ಗುತ್ತ ವೀರ ವಿಕ್ರಮಾದಿತ್ಯ ಬನವಾಸೆ-12000 
ಆಳುವಾಗ ಕನ್ನವಳ್ಳಿಯ ಚೆನ್ನಗಾವುಂಡ ಮತ್ತು ಗುತ್ತೊಳಲ ಒಡೆಯ ವಿಕ್ರಮಾದಿತ್ಕರಿಬ್ಬರೂ ಕನವಳ್ಳಿಯ ಮೂಲಸ್ಥಾನದ ಶ್ರೀ ಕಲ್ಲಿನಾಥ 
ದೇವರ ಶ್ರೀಕಾರ್ಯಕ್ಕೆ ಭೂದಾನವನ್ನೊಳಗೊಂಡಂತೆ ಇತರ ದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಜೊತೆಗೆ ದಿಂಡೇಶ್ವರ ದೇವರ 
ಬಗ್ಗೆಯೂ ಪ್ರಸ್ತಾಪಿಸುತ್ತದೆ. ಕ್ರಿ.ಶ. 1716 ಶಾಸನವೊಂದು ಗುತ್ತಲದ ದೇಸಾಯಿ ಬಹದ್ದೂರ್‌ ಹನುಮಂತಗೌಡನು ಮೈಲಾರಲಿಂಗನ 
ರಥೋತ್ಸವದ ಕಾಲದಲ್ಲಿ ಕನವಳ್ಳಿ ನೀಲಕಂಠಯೋಗೀಶ್ವರಯ್ಯನವರಿಗೆ ಆರು ವರಾಹದ ಭೂಮಿಯನ್ನು ದಾನವಾಗಿ ಕೊಟ್ಟ ಅಂಶವನ್ನು 
ತಿಳಿಸುತ್ತದೆ. ಕ್ರಿ.ಶ. 1868ರ ಸನ್ನದು ಕೂಡ ಕಲ್ಲಿನಾಥಗುಡಿ, ನೀಲಕಂಠೇಶ್ವರ ಗುಡಿಗೆ ಇದ್ದ ಉಂಬಳಿಯನ್ನು ಸಮರ್ಥಿಸುತ್ತದೆ. 


ಊರಲ್ಲಿಂದು ಪರಮೇಶ್ವರ, ಕಲಿನಾಥ, ಭೋಗೇಶ್ವರ, ವೀರಭದ್ರ ಗುಡಿಗಳಿದ್ದು ಇವು ಇತಿಹಾಸ ದೃಷ್ಟಿಯಿಂದ ಮಹತ್ವದ್ದಾಗಿವೆ. 
ಊರ ಕೆರೆಯ ಬಳಿಯಿರುವ ಈ ಗುಡಿಯನ್ನು ಜೀರ್ಣೋದ್ದಾರಕ್ಕೆಂದು ಕೆಡವಿದ್ದಾರೆ. ವಿಶಾಲವಾದ ಪ್ರಾಕಾರದೊಳಗೆ ಇಂದಿಲ್ಲಿ ಕೇವಲ 
ಎರಡು ಗರ್ಭಗೃಹವನ್ನಷ್ಟೆ ಉಳಿಸಿಕೊಂಡು ಮುಂಭಾಗದ ಪುನನಿರ್ಮಾಣ ಕಾರ್ಯ ನಡೆಸಿದ್ದಾರೆ. ಪರಮೇಶ್ವರನದೆನ್ನುವ "ನಟರಾಜ'ನ 
ಮೂರ್ತಿ ಇರುವ ಗರ್ಭಗೃಹವು ತೆರೆದ ಅರ್ಧಮಂಟಪದ ರಚನೆ ಶೈಲಿಯ ದೃಷ್ಟಿಯಿಂದ ರಾಷ್ಟ್ರಕೂಟರದಾಗಿದ್ದು ಸುಮಾರು ಕ್ರಿ.ಶ. 
10ನೇ ಶತಮಾನದ್ದಾಗಿದೆ. ಅಷ್ಟಭುಜ ನಟರಾಜನ ಈ ಶಿಲ್ಪ ಸುಮಾರು 4.5 ಅಡಿ ಎತ್ತರವಿದೆ. ನಟರಾಜನ ಬಳಿಯಲ್ಲೇ ಪಾರ್ವತಿಯು 


ಪ್ರೇಕ್ಷಣೀಯ ಸಳಗಳು 901 


ನಿಂತಿರುವುದು ಇಲ್ಲಿನ ವೈಶಿಷ್ಟ. ಇಲ್ಲಿ ಮತ್ತೊಂದು ಗರ್ಭಗೃಹದಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ಶಿವಲಿಂಗವಿದು ಬಯಲಲ್ಲಿ 
ನಂದಿಯಿದೆ. ೆ ಶೆ 


ಪರಮೇಶ್ವರ ಗುಡಿಯ ಎಡಭಾಗದಲ್ಲಿರುವುದೇ ಭೊಗೇಶ್ವರ ಗುಡಿ, ಕಲ್ಯಾಣದ ಚಾಳುಕ್ಕರ ಕಾಲದ ವಾಸ್ತು ರಚನೆಯಾದ ಇದು 
ಗರ್ಭಗೃಹ, ಅಂತರಾಳ, ನವರಂಗವನ್ನು ಹೊಂದಿದೆ. ನವರಂಗಕ್ಕೆ ಪೂರ್ವ ಹಾಗೂ ದಕ್ಷಿಣದಿಂದ ಪ್ರವೇಶವಿದೆ. ಸ ಬಾಗಿಲವಾಡವನ್ನು 
ಹೊಂದಿರುವ ಈ ಗುಡಿಯ ಹೊರಭಿತ್ತಿಯಲ್ಲಿ ಕಿರು ಶಿಖರಗಳ ಅಲಂಕಾರವಿದೆ. ಗುಡಿಯ ಹೊರಗೆ ಸಪ್ತಮಾತೃಕೆಯರ ಶಿಲ್ಪವಿದರೆ 
ಒಳಗೆ ಭಿನ್ನವಾದ ಗಣಪತಿ ಮೂರ್ತಿ ಇದೆ. ಮೇಲೆ ಶಾಸನದಲ್ಲಿ ಹೇಳಿರುವ ಮೂಲಸ್ಥಾನ ಕಲ್ಲಿನಾಥನ ಗುಡಿ (ದುರ್ಗಗುಡಿ) 
ಹಿರೇಮಠದ ಬಳಿಯಿದೆ. ಗರ್ಭಗೃಹ, ಅಂತರಾಳ, ನವರಂಗವನ್ನು ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗ, 
ಅಂತರಾಳದಲ್ಲಿ ನಂದಿಯಿದ್ದು ಬಾಗಿಲವಾಡ ಸರಳವಾಗಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆಯಿದೆ. ನವರಂಗದಲ್ಲಿರುವ ಐದು 
ದೇವಕೋಷ್ನಗಳಲ್ಲಿ ಒಂದರಲ್ಲಿ ಗಜಲಕ್ಷ್ಮಿ, ಮತ್ತೊಂದರಲ್ಲಿ ಮಹಿಷಮರ್ದಿನಿ ಶಿಲ್ಪಗಳಿವೆ. ಸುಮಾರು ನಾಲ್ಕು ಅಡಿ ಎತ್ತರದ ಕೊನೆಯ 
ಶಿಲ್ಪ ಅಷ್ಟಭುಜೆಯಾಗಿದ್ದು ಸತ್ವಶಾಲಿ ನಿಲುವಿನದು. ಇಲ್ಲಿ ಭಾಗಶಃ ಭಿನ್ನವಾಗಿರುವ ಸೂರ್ಯನ ಶಿಲ್ಪವಿದೆ. 


ವೀರಭದ್ರನ ಗುಡಿ ಜೀರ್ಣೋದ್ಧಾರಗೊಂಡಿದ್ದರೂ ನವರಂಗದ ನಾಲ್ಕು ಕಂಬಗಳು ಕಲ್ಯಾಣದ ಚಾಳುಕ್ಕರ ಕಾಲದ್ದಾಗಿವೆ. ಊರ 
ಬಯಲಲ್ಲಿರುವ ಸಿಂಹಾಸನ ಕಟ್ಟೆ ಬಳಿ ಜಿನ ತೀರ್ಥಂಕರ ಮೂರ್ತಿಯ ಮುಕ್ಕೊಡೆಯಷ್ಟೆ ಉಳಿದಿದೆ. ಇತ್ತೀಚೆಗಷ್ಟೆ ಪತ್ತೆಯಾಗಿರುವ 
ಇಲ್ಲಿನ ನಿಷಿಧಿ ಕಲ್ಲು ಇಲ್ಲಿ ಜೈನರು ಇದ್ದಿರಬಹುದೆಂದು ಸೂಚಿಸುತ್ತದೆ. ಊರ ಹೊರಗಿರುವ ನೀಲಕಂಠೇಶ್ವರ ಗುಡಿ, 
ನೀಲಕಂಠಯೋಗಿಶ್ವರರ ಗದ್ದುಗೆಯಾಗಿದ್ದು ಗುತ್ತಲದ ದೇಸಾಯಿ ಭೂದಾನ ನೀಡಿದ್ದು ಇವರಿಗೆ ಎಂದು ತೋರುತ್ತದೆ. ಊರಲ್ಲಿರುವ | 
ಹನುಮಂತ, ಬಸವಣ್ಣ ದ್ಯಾಮವ್ವ ಗುಡಿಗಳು ಇತ್ತೀಚಿನವು. ಊರಲ್ಲಿ ಹಿರೇಮಠ ಹಾಗೂ ಚರಂತಿಮಠವಿದೆ. ಊರಲ್ಲಿ ಬೃಹತ್ತಾದ 
ಮಸೀದಿಯೊಂದಿದೆ. ಅಲ್ಲದೆ 1945ರಲ್ಲಿ ಸ್ಥಾಪಿತವಾದ ಬಾಸಲ್‌ ಮಿಷನ್‌ ಚರ್ಚ್‌ ಇದೆ. 


ಕನ್ನೇಶ್ವರ : ಹಾನಗಲ್‌ ತಾಲೂಕಿನ ಕನ್ನೇಶ್ವರವು (ಜನಸಂಖ್ಯೆ : 640) ಹಾನಗಲ್‌ನಿಂದ ಆಗ್ನೇಯಕ್ಕೆ 40 ಕಿ.ಮೀ. ದೂರದಲ್ಲಿದೆ. 
ಈ ಊರಲ್ಲಿ ಈವರೆಗೆ ಸುಮಾರು ಕ್ರಿಶ. 11ನೇ ಶತಮಾನಕ್ಕೆ ಸೇರಿದ ಮೂರು ಶಾಸನಗಳು ಸಿಕ್ಕಿದ್ದು ಈ ಶಾಸನಗಳು 
ಪ್ರಕಟವಾಗಬೇಕಾಗಿದೆ. ಕನ್ನೇಶ್ವರ ರಾಷ್ಟ್ರಕೂಟ ಕನ್ನರನನ್ನು ಧ್ವನಿಸಿದರೂ, ಆಧಾರಗಳ ಕೊರತೆಯಿಂದ ಏನನ್ನೂ ಹೇಳಲು ಬಾರದಾಗಿದೆ. 
ಊರ ಶಾಲೆಯ ಬದಿಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವ : ಈಶ್ವರ ಗುಡಿ, ಸುಮಾರು ಕ್ರಿ.ಶ. 11-12ನೇ ಶತಮಾನಕ್ಕೆ ಸೇರಿದ ಚಾಳುಕ್ಯ 
ದೇವಾಲಯವಾಗಿದ್ದು ಗರ್ಭಗೃಹ, ಅಂತರಾಳವನ್ನು ಹೊಂದಿದ್ದು ಇಂದು ಗರ್ಭಗೃಹ, ಅಂತರಾಳವಷ್ಟೆ ಉಳಿದಿದೆ. ಗರ್ಭಗೃಹದಲ್ಲಿ 
ಬಲಹರಿ ಪಾಣಿಪೀಠದ ಮೇಲೆ ಶಿವಲಿಂಗವಿದ್ದು ಇದು ಲಲಾಟದಲ್ಲಿ ಗಜಲಕ್ಷಿಯನ್ನುಳ್ಳ ಚತುರ್ಶಾಖಾಲಂಕೃತ ಬಾಗಿಲವಾಡವನ್ನು 
ಹೊಂದಿದೆ. ಅಂತರಾಳದ ಬಾಗಿಲವಾಡ ತ್ರಿಶಾಖಾ ಜಾಲಾಂದ್ರವನ್ನು ಹೊಂದಿದ್ದು ತ್ರಿಮೂರ್ತಿ ಕೆತ್ತನೆಯ ಮಕರತೋರಣದಿಂದ 
ಅಲಂಕರಿಸಲ್ಪಟ್ಟಿದೆ. ಹಾಳಾಗಿರುವ ನವರಂಗದ ಭಾಗದಲ್ಲಿ ಸಪ್ತಮಾತೃಕಾ ಶಿಲ್ಪಎದೆ. ಈ ಗುಡಿಯ ಮುಂದಿರುವ ಶಾಸನ ಪೂರ್ಣ 
ತ್ರುಟಿತಗೊಂಡಿದೆ. ಊರ ಹೊರಗಿರುವ ಕನ್ನೇಶ್ವರ ಗುಡಿಯೂ ಕೂಡ ಸುಮಾರು ಕ್ರಿಶ. 11ನೇ ಶತಮಾನದಲ್ಲಿ ನಿರ್ಮಾಣಗೊಂಡ 
ಚಾಲುಕ್ಯ ಶೈಲಿಯ ಸುಂದರ ಗುಡಿಯಾಗಿದೆ. ಗರ್ಭಗುಡಿ, ಅಂತರಾಳ, ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿಯ 
ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ ತ್ರಿಶಾಖಾಲಂಕಾರದಿಂದ ಕೂಡಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಇದೆ. ಷಡ 
ಚಂದ್ರಶಿಲೆಯನ್ನು ಹೊಂದಿರುವ ಅಂತರಾಳದ ಬಾಗಿಲವಾಡವು ಬ್ರಹ್ಮ ಗಣಪತಿ, ಮಹೇಶ್ವರ, ಕಾರ್ತಿಕೇಯ ಹಾಗೂ ವಿಷ್ಣು 
ಕೆತ್ತನೆಯಿರುವ ಮಕರತೋರಣವನ್ನು ಹೊಂದಿದ್ದು ಈ ದ್ವಾರಬಂಧಕ್ಕೆ ಜಾಲಾಂದ್ರವಿದೆ. ನವರಂಗದ ಇಕ್ಕೆಲಗಳಲ್ಲಿ ದೇವಕೋಷ್ಠ್ಟವಿದ್ದು 
ಇವುಗಳಲ್ಲಿ ಕ್ರಮವಾಗಿ ಸುಮಾರು ಮೂರಡಿ ಎತ್ತರದ ಕಾರ್ತಿಕೇಯ ಹಾಗೂ ಗಣಪತಿಯ ಶಿಲ್ಪಗಳಿದ್ದು ಬಲಪಾರ್ಶ್ವದಲ್ಲಿ 
ಪ್ರಭಾವಳಿಯನ್ನುಳ್ಳ ಸಪ್ತಮಾತೃಕೆಯರ ಸುಂದರ ಶಿಲ್ಪವಿದೆ. ನವರಂಗದ ನಡುವಣ ನಾಲ್ಕು ಮಾತನು ess | 
ಕೆತ್ತನೆಯಿಂದ ಹೊಳೆಯುತ್ತಿದ್ದು ಗಮನ ಸೆಳೆಯುತ್ತವೆ. ನವರಂಗದ ಛತ್ತು ಚಪ್ಪಟೆಯಾಗಿದ್ದು ನಡುವೆ ಕಮಲವಿದೆ. ನ ಹ 
ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಇದೆ. ದೇವಾಲಯದ ಹೊರಭಿತ್ತಿ ತನ್ನು ಸ 
ಶಿಖರ ಹಾಳಾಗಿದೆ. ಗುಡಿಯ ಮುಂದೆ. ನಂದಿ ಇದೆ. ದೇವಾಲಯದ ಎಡಬದಿಯಲ್ಲಿ ಹೊಂಡವಿದ್ದು ಅದನ್ನು ಸ್ಥಳೀಕರು ತಾವರೆ 


ಹೊಂಡವೆಂದು ಕರೆಯುತ್ತಾರೆ. 


902 | ಧಾರವಾಡ ಜಿಲ್ಲೆ 


ಈ ಊರು ಹಿಂದೆ ಮಣ್ಣಿನ ಕೋಟೆ ಹೊಂದಿತ್ತು ಎನ್ನುವುದಕ್ಕೆ ಕೊತ್ತಲದ ಅವಶೇಷಗಳಿವೆ. ಸ್ಥಳೀಕರು ಕೋಟೆ . ಚೌಡವ್ವ 
ಎಂದು ಪೂಜಿಸುವ ದೊಡ್ಡ ಬೋದಿಗೆಯೊಂದು ಅಲ್ಲಿ ಬಿದ್ದಿದೆ. ಊರಲ್ಲಿ ಹನುಮಂತ, ಮಾತಂಗಿ, ಮಾಸ್ತ್ರವ್ವನ ಗುಡಿಗಳಿವೆ. ಪೀಠಸ್ಥ 
ಚಥುರ್ಮುಖ ಬ್ರಹ್ಮ ಶಿಲ್ಪವಿದ್ದು ಇದನ್ನು ಸ್ಥಳಿಕರು “ಗೋಲಕವ್ವ' ಎಂದು ದೀಪಾವಳಿಯಲ್ಲಿ ವಿಶೇಷವಾಗಿ ಆರಾಧಿಸುತ್ತಾರೆ. ಸ್ವಾತಂತ್ರ್ಯ 
ಪೂರ್ವದಲ್ಲಿ ಕೊಲೆ, ಸುಲಿಗೆ, ದರೋಡೆ ನಡೆಸಿ ಜಾನಪದ ಸಾಹಿತ್ಯಕ್ಕೆ ಕೇಂದ್ರವಾಗಿದ್ದ ಕನ್ನೇಶ್ವರ ರಾಮ ಈ ಊರಿನವನು. 


ಕಬ್ಬೂರು: ಹಾವೇರಿ ತಾಲೂಕಿನಲ್ಲಿರುವ ಕಬ್ಬೂರು (ಜನಸಂಖ್ಯೆ : 4,154) : ಹಾವೇರಿಯಿಂದ ನೈಖತ್ಯಕ್ಕೆ 11 ಕಿ.ಮೀ. 
ದೂರದಲ್ಲಿದೆ. ಪ್ರಾಚೀನ ಶಾಸನಗಳಲ್ಲಿ ಕರ್ಬೂರು, ಕಬುರು, ಕಬ್ಬೂರು ಎಂದೆಲ್ಲಾ ಉಲ್ಲೇಖಿತಗೊಂಡಿದ್ದು ಹಿಂದೆ ಬಾಸವೂರು-140 
ಕ್ಕೆ ಸೇರಿತ್ತು. ಕಬ್ಬನ್ನು ಬೆಳೆವ ಊರು ಕರ್ಬೂರು ಎಂಬ ಹೆಸರು ಈ ಊರಿಗೆ ಬಂದಿರಬೇಕೆಂದು ತೋರುತ್ತದೆ. ಈ ಊರಲ್ಲಿ 
ಒಟ್ಟು ಐದು ಶಾಸನಗಳಿದ್ದು ಅವುಗಳಲ್ಲಿ ಎರಡು ವೀರಗಲ್ಲುಗಳಿವೆ. ಕ್ರಿ.ಶ. 1025ರ ಶಾಸನ ಬಾಸವೂರು-140ರ ನಾಡಗಾವುಂಡನಿಂದ 
ಕಬ್ಬೂರ ಗೌಡಿಕೆ ಪಡೆದ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 1251 ರ ಮತ್ತೊಂದು ಶಾಸನ ಹಾವೇರಿಯ-400 ಮಹಾಜನರಿಂದ 
ಸೇನಬೋವ ಲಕ್ಷಿಜೆಟ್ಟಿ ಕಬ್ಬೂರ ಹೆಗ್ಗಡೆತನವನ್ನು ಪಡೆದ ವಿಷಯವನ್ನು ತಿಳಿಸುತ್ತದೆ. ಇದರಿಂದ ಕಬ್ಬೂರು, ಅಗ್ರಹಾರ ಹಾವೇರಿಯ 
ಆದ್ಯ ಗ್ರಾಮವಾಗಿರಬೇಕೆಂದು ತಿಳಿಯಬಹುದು. ಈ ಶಾಸನವು ಇಲ್ಲಿಯ ಕೆರೆಯನ್ನು ಗೌಂಡಗೆರೆಯೆಂದು ಹೆಸರಿಸಿದೆ. ಊರ ಕೆರೆಯ 
ಬದಿಯಲ್ಲಿರುವ ಕಲ್ಮೇಶ್ವರ ಗುಡಿ ಸುಮಾರು ಕ್ರಿಶ. 10-11 ನೇ ಶತಮಾನದ ಇಟ್ಟಿಗೆಯ ರಚನೆಯಾಗಿದೆ. ಗರ್ಭಗೃಹ, ತೆರೆದ 
ಮಂಟಪ, ನವರಂಗ ಹಾಗೂ ಕಿರು ಮುಖಮಂಟಪವನ್ನು ಹೊಂದಿರುವ ಈ ಗುಡಿಗೆ ಪೂರ್ವ ಹಾಗೂ ದಕ್ಷಿಣದಿಂದ ಪ್ರವೇಶಿಸಲು 
ದ್ವಾರಗಳಿವೆ. ಇಂದು ಪೂರ್ಣ ಮುಣ್ಣು ದಿಬ್ಬದಿಂದ ಆವೃತವಾಗಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಸರಳವಾದ 
ಬಾಗಿಲವಾಡದ ನಡುವೆ ಲಲಾಟದಲ್ಲಿ ಗಜಲಕ್ಷಿಯಿದೆ. 16 ಕಂಬಗಳನ್ನುಳ್ಳ ನವರಂಗದ ನಡುವಿನ ಛತ್ತು ಸರಳವಾದ ಕಮಲವನ್ನು 
ಹೊಂದಿದೆ. ನವರಂಗದಲ್ಲಿ ಸಪ್ತಮಾತೃಕೆ, ಭೈರವರ ಶಿಲ್ಪವಿದೆ. ನವರಂಗದ ಪ್ರವೇಶದ್ವಾರದ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು 
ನಡುವೆ ಗಜಲಕ್ಷಿಯಿದೆ. ಊರಿಂದ ಸುಮಾರು 4-5 ಕಿಮೀ ದೂರದಲ್ಲಿರುವ ಗುಡ್ಡದ ಮೇಲೆ ಸಿದ್ದೇಶ್ವರ ದೇವಾಲಯವಿದೆ. ಈ 
ದೇವರ ಜಾತ್ರೆ ಶ್ರಾವಣಮಾಸದ ಎರಡನೇಯ ಸೋಮವಾರದಂದು ಜರುಗುತ್ತದೆ. 


ಕಮಡೊಳ್ಳಿ: ಕುಂದಗೋಳ ತಾಲೂಕಿಗೆ ಸೇರಿದ ಕಮಡೊಳ್ಳಿ (ಜನಸಂಖ್ಯೆ : 6,789) ಕುಂದಗೋಳದಿಂದ ದಕ್ಷಿಣಕ್ಕೆ ಎಂಟು 
ಕಿ.ಮೀ. ದೂರದಲ್ಲಿ ಇದೆ. ಈ ಊರಿಂದ ಈವರೆಗೆ ಸುಮಾರು ಕ್ರಿ.ಶ. 12 ರಿಂದ 16 ನೇ ಶತಮಾನಕ್ಕೆ ಸೇರಿದ ಐದು ಶಾಸನಗಳು 
ವರದಿಯಾಗಿವೆಯಾದರೂ ಬಹಳ ಹಾಳಾಗಿರುವುದರಿಂದ ಹೆಚ್ಚಿನ ವಿವರ ಸಿಗುವುದಿಲ್ಲ ಆದರೂ ಊರಲ್ಲಿ ಚದುರಿಕೊಂಡಿರುವ 
ಅವಶೇಷಗಳ ಆಧಾರದ ಮೇಲೆ ಈ ಊರಿನ ಪ್ರಾಚೀನತೆಯನ್ನು ಕನಿಷ್ಟ ಕ್ರಿ.ಶ. 6-7ನೇ ಶತಮಾನದಷ್ಟು ಹಿಂದಕ್ಕೆ ಗುರುತಿಸ 
ಬಹುದಾಗಿದೆ. ಊರಲ್ಲಿ ಪ್ರಾಚೀನ ಕಾಲದ 3-4 ದೇವಾಲಯಗಳಿದ್ದು ಅವುಗಳಲ್ಲಿ ರಾಮೇಶ್ವರ, ಬಸವಣ್ಣ ಕಲ್ಮೇಶ್ವರ ಹಾಗೂ 
ಸಿದ್ದಲಿಂಗೇಶ್ವರ ಗುಡಿಗಳು ಪ್ರಮುಖ ದೇವಾಲಯಗಳಾಗಿವೆ. ಊರಿನ ಕೇಂದ್ರಬಿಂದು, ಎತ್ತರದ ಸ್ಥಳದಲ್ಲಿರುವ ರಾಮೇಶ್ವರ 
ದೇವಾಲಯವಾಗಿದೆ. ಪೂರ್ವಾಭಿಮುಖವಾಗಿರುವ ಈ ಗುಡಿಯನ್ನು ಸ್ಥಳಿಕರು ಮೂಲಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಜೀರ್ಣೋದ್ಧಾರ 
ಗೊಳಿಸಿದ್ದಾರೆ. ಗರ್ಭಗೃಹ, ತೆರೆದ ಅರ್ಧಮಂಟಪ, ನವರಂಗ ಹಾಗೂ ನಂತರದ ಸೇರ್ಪಡೆಯಾದ ಸಭಾಮಂಟಪವಿರುವ ಈ ಗುಡಿಗೆ 
ಪಾರ್ಶ್ವದ್ವಾರವಿದ್ದು ನವರಂಗದ ಮೂಲಕ ಪ್ರವೇಶಿಸಲು ಬಾಗಿಲಿದೆ. ನಕ್ಷತ್ರಾಕಾರದಲ್ಲಿರುವ ಗರ್ಭಗೃಹದಲ್ಲಿ ಬೃಹತ್ತಾದ ಶಿವಲಿಂಗವಿದ್ದು 
ಇದರ ಬಾಗಿಲವಾಡ ಚತುರ್‌ಶಾಖೆಗಳನ್ನು ಹೊಂದಿದೆ. ಅಂತರಾಳವನ್ನು ತ್ರಿಮೂರ್ತಿ ಕೆತ್ತನೆಯಿರುವ ಮಕರತೋರಣ ಅಲಂಕರಿಸಿದೆ. 
ನವರಂಗದಲ್ಲಿ ಸಪ್ತಮಾತೃಕಾ, ಕೇಶವ ಹಾಗೂ ದ್ವಿಬಾಹು ಗಣಪತಿಯ ಸುಂದರ ಶಿಲ್ಪಗಳಿವೆ. ನವರಂಗದ ಛತ್ತನ್ನು ಸುಂದರವಾದ 
ಕಮಲ ಅಲಂಕರಿಸಿದೆ. ಸಭಾಮಂಟಪದಲ್ಲಿ ರಾಮಲಕ್ಷಣರ 4.5 ಅಡಿ ಎತ್ತರದ ಶಿಲ್ಪಗಳಿವೆ. ಗರ್ಭಗೃಹವನ್ನು ಕದಂಬ ನಾಗರ ಶಿಖರ 
ಅಲಂಕರಿಸಿದ್ದು ಗರ್ಭಗೃಹದ ಮೂರು ದಿಕ್ಕಲ್ಲಿರುವ ದೇವಕೋಷ್ಠಗಳು ದ್ರಾವಿಡ ಮಾದರಿಯ ಶಿಖರಗಳನ್ನು ಹೊಂದಿವೆ. ಈ ಗುಡಿಯ 
ಗರ್ಭಗೃಹದ ಅಂತರಾಳದ ಹೊರಭಿತ್ತಿಯನ್ನು ಆಲಂಕಾರಿಕ ಕಂಬಗಳು ಹಾಗು ಕಿರುಶಿಖರಗಳು ಅಲಂಕರಿಸಿವೆ. ಊರ ನಡುವೆ ಇರುವ 
ಬಸವಣ್ಣನ ಗುಡಿ, ಗರ್ಭಗುಡಿ, ತೆರೆದ ಅರ್ಧಮಂಟಪ, ಹಾಗೂ ನವರಂಗವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಸ್ವಯಂಭೂ ಲಿಂಗವಿದ್ವು 
ಇದರ ಬಾಗಿಲವಾಡ ತ್ರಿಶಾಖಾಲಂಕೃತವಾಗಿದ್ದು ನಿರಾಡಂಬರವಾಗಿದೆ. ಅರ್ಧಮಂಟಪದಲ್ಲಿ ನಂದಿಯಿದ್ದು ನವರಂಗವನ್ನು ಹೊತ್ತು 
ನಿಂತಿರುವ ದುಂಡಾಕಾರದ ಅಡ್ಡ ಕೊಯ್ತದ ಹೊಳೆಯುವ ಚಾಲುಕ್ಕ ಕಂಬಗಳು ಆಕರ್ಷಕವಾಗಿದ್ದು ಇಲ್ಲಿ ವಿಷ್ಣುವಿನ ಸುಂದರ . 
ಮೂರ್ತಿಯಿದೆ. ಸಿದ್ದಲಿಂಗೇಶ್ವರ ಗುಡಿಯು ಜೀರ್ಣಾವಸ್ಥೆಯಲ್ಲಿದ್ದು ಇಲ್ಲಿನ ಬೃಹತ್ತಾದ ಲಿಂಗ ರಾಷ್ಟ್ರಕೂಟರ ಕಾಲದಷ್ಟು 


ಣೆ 

ಪ್ರೇಕ್ಷಣೀಯ ಸ್ಥಳಗಳು 903 

ಬತ್ತ ಇದರ ಪಾಣಿಪೀಠ ಆಕರ್ಷಕವಾಗಿದೆ. ಕಲ್ಮೇಶ್ಚರ ಗುಡಿ ಹಿಂಬದಿಯಲ್ಲಿ ನಾಲ್ಕು ವೀರಗಲ್ಲುಗಳಿದು ಇವುಗಳಲ್ಲಿ 

ಡೇ ಗ [Se ಎ ೧೨ 

ಸ Keak ಕಾಲದ್ದಾಗಿದ್ದು ಉಳಿದವು ಕಲ್ಯಾಣದ ಚಾಳುಕ್ಕರ ಕಾಲದ್ದಾಗಿವೆ. ಇಲ್ಲೇ ತೂಬಿನ ಲಕ್ಷವ್ರನ (ಗಜಲಕ್ಸ) ಶಿಲ್ಪವಿದೆ. 
ವುಗಳ ಜೊತೆಗೆ ಊರಲ್ಲಿ ಹನುಮಂತ, ದ್ಯಾಮವ್ವ ಹಾಗೂ ದುರ್ಗದೇವಿಯ ಗುಡಿಗಳಿವೆ. ನಾಲ್ಕು ಮಸೀದಿ ಹಾಗೂ 

ರಾಜಾಬಾಗಸವಾರ್‌ನ ದರ್ಗಾ ಇದ್ದು ಗ್ಯಾರವಿ ತಿಂಗಳಲ್ಲಿ ಉರುಸು ನಡೆಯುತ್ತದೆ. ' 


ಕರಮಡಿ: ರೋಣ ತಾಲೂಕಿನ ಕರಮಡಿ (ಜನಸಂಖ್ಯೆ : 1551) ರೋಣದಿಂದ ವಾಯುವ್ಯಕ್ಕೆ 29 ಕಿ.ಮೀ. ದೂರದಲ್ಲಿದು 
ಹೊಳೆ ಆಲೂರಿನಿಂದ ನೈಯತ್ಯಕ್ಕೆ ಸುಮಾರು 12 ಕಿ.ಮೀ ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ದಿರ್ಮಿಡಿ', 
“ಕಾರೆಮಡಿ' ಎಂದೆಲ್ಲಾ ಉಲ್ಲೇಖಿತಗೊಂಡಿದ್ದು ಹಿಂದೆ ಬೆಳ್ಜೊಲ-300 ಕ್ಕೆ ಸೇರಿದ “ಬೆಳ್ವಣಿಕೆ-12' ರ ಒಂದು ೫೬... = 
ಊರಿಂದ ಈವರೆಗೆ ಮೂರು ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಅತ್ಯಂತ ಪ್ರಾಚೀನವಾದುದು ರಾಷ್ಟ್ರಕೂಟ ಒಂದನೇಯ 
ಅಮೋಘವರ್ಷನ ಕಾಲಕ್ಕೆ ಸೇರಿದ ಶಾಸನವಾಗಿದ್ದರೆ ಕಲ್ಯೇಶ್ವರ ಗುಡಿ ಮುಂದಿರುವ ಸುಮಾರು ಒಂಬತ್ತನೇ ಶತಮಾನಕ್ಕೆ ಸೇರಿದ 
ಶಾಸನ ಕಾರೆಮಡಿ ಅಗ್ರಹಾರದ ಮಹಾಜನರು ಈಶಾನರಾಶಿ ಭಟಾರರ ದೇಗುಲಕ್ಕೆ ಭೂಮಿಯನ್ನು ದಾನ ಮಾಡಿದ ವಿಷಯ 
ತಿಳಿಸುತ್ತದೆ. ಸೋಮೇಶ್ವರ ಗುಡಿ ಮುಂದಿರುವ ಕಲ್ಕಾಣ ಚಾಳುಕ್ಯ ಒಂದನೇಯ ಸೋಮೇಶ್ವರನ ಕಾಲಕ್ಕೆ ಸೇರಿದ ಕ್ರಿ.ಶ. 1059ರ 
ಶಾಸನ ಬಬ್ಬಲೇಶ್ವರ ದೇವಾಲಯ ಹಾಗೂ ಸತ್ರಕ್ಕೆ ಗಂಗೆಯಜೀಯರು 152 ಗದ್ಯಾಣ ದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. 
ನೆರೆಯ ಕೌಜಗೇರಿ ಗ್ರಾಮದ ಕ್ರಿ.ಶ. 934 ರ ಶಾಸನವು ಕೌಜಗೇರಿಯ ಬಳ್ಳಜ್ಜಗೌಡ ಕರಮಡಿಯ ಲಿಂಗವೊಂದಕ್ಕೆ ದಾನ ಮಾಡಿದ 
ವಿಷಯವನ್ನು ತಿಳಿಸುತ್ತದೆ. ಹೀಗೆ ಕ್ರಿಶ 8-12 ನೇ ಶತಮಾನದವಧಿಯಲ್ಲಿ ವಿದ್ಯಾಕೇಂದ್ರವಾಗಿ, ಅಗ್ರಹಾರವಾಗಿ ಮೆರೆದಿರುವ ಈ 
ಊರ ತುಂಬಾ ಹಲವಾರು ಚಾರಿತ್ರಿಕ ಅವಶೇಷಗಳು ಹರಡಿಕೊಂಡಿವೆ. 


ಊರ ಹೊರಗೆ ಹೊಲದಲ್ಲಿ ಹಾಗೂ ರೈತರ ಹಿತ್ತಲಲ್ಲಿ ರಾಷ್ಟಕೂಟರ ಕಾಲದ ವೀರಗಲ್ಲುಗಳು ಬಿದ್ದಿದ್ದು ಇದರಿಂದ ಸುಮಾರು 
ಒಂಭತ್ತನೇ ಶತಮಾನದಲ್ಲಿ ಇಲ್ಲೊಂದು ಮಹತ್ವದ ಕಾಳಗ ಜರುಗಿರಬೇಕೆಂದೆನಿಸುತ್ತದೆ. ಊರಂಚಿನಲ್ಲಿರುವ ಕಲ್ಯೇಶ್ವರ ದೇವಾಲಯ 
ಪ್ರಾಚೀನವಾಗಿದ್ದು ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಉಳಿದಂತೆ ಎಲ್ಲವೂ ಜೀರ್ಣೋದ್ಧಾರಗೊಂಡಿದೆ. ಊರಲ್ಲಿರುವ ಸೋಮೇಶ್ವರ 
ದೇವಾಲಯವು ಪೂರ್ಣ ಜೀರ್ಣೊದ್ಧಾರಗೊಂಡಿದ್ದು ಈ ಗುಡಿಯ ಆವರಣದಲ್ಲಿ ರಾಷ್ಟ್ರಕೂಟ, ಕಲ್ಯಾಣದ ಚಾಲುಕ್ಕರ ಕಾಲದ 
ಶಿವಲಿಂಗ ನಂದಿ, ಸಪ್ರಮಾತ್ಸಕಾ ಶಿಲ್ಪಗಳು ಇವೆ. ಊರ ನಡುವೆ ಇರುವ ಗ್ರಾಮದೇವತೆ (ದ್ಯಾಮವ್ರು ಗುಡಿಯ ಮುಂದೆ 
ಸಪ್ತಮಾತೃಕಾ, ಮಹಿಷಮರ್ದಿನಿ ಶಿಲ್ಪಗಳಿವೆ. ಹನುಮಂತನ ಗುಡಿ ಮುಂದೆ ಕೂಡ ಭಗ್ನ ಶಿಲ್ಪಾವಶೇಷಗಳಿವೆ. ಊರಲ್ಲಿ ಬಸವಣ್ಣ 
ಈಶ್ವರ, ಬೀರೇದೇವರು, ಭರಮಪ್ಪ ಹಾಗೂ ಮರಿಯಮನ ಗುಡಿಗಳಿವೆ. ಊರಲ್ಲಿ ಒಂದು ಮಸೀದಿ ಹಾಗೂ ದರ್ಗಾ ಇದೆ. 


ಕಲಕೇರಿ: ಹಾನಗಲ್‌ ತಾಲೂಕಿನ ಕಲಕೇರಿ (ಜನಸಂಖ್ಯೆ : 1,026) ಹಾನಗಲ್‌ನಿಂದ ಆಗ್ನೇಯಕ್ಕೆ 35 ಕಿಮೀ ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲಿ “ಕಲುಕೆರೆ', “ಕಲೈೆರೆ' ಎಂದು ಪ್ರಸ್ತಾಪಿಸಲ್ಪಟ್ಟಿದೆ. ಪ್ರಾಚೀನ ಕಾಲದಲ್ಲಿ ಬಾಸವೂರು-140 ಕ್ಕೆ 
ಸೇರಿದ ಈ ಊರಲ್ಲಿ 32 ಶಾಸನಗಳಿದ್ದು ಹೆಚ್ಚಿನವು ಕಲ್ಯಾಣದ ಚಾಲುಕ್ಯ, ಯಾದವ, ಹೊಯಳ, ವಿಜಯನಗರದರಸರ ಕಾಲದ 
ಶಾಸನಗಳಾಗಿವೆ. ಇದರಲ್ಲಿ ಸುಮಾರು ಒಂಬತ್ತು ಶಾಸನಗಳು ಕಲುಕೆರೆಯ ಸ್ವಯಂಭೂ ಸೋಮನಾಥ (ನೋಮೇಶ್ವರ) ಗುಡಿಗೆ ಬೇರೆ 
ಬೇರೆ ಅರಸರ ಕಾಲದಲ್ಲಿ ನೀಡಿದ ದಾನ ಶಾಸನಗಳಾಗಿವೆ. ಕ್ರಿ.ಶ.1053 ರ ಒಂದನೇ ಸೋಮೇಶ್ವರನ ಕಾಲದ ಶಾಸನ ಬೆಂಗೇರಿಯ 
ಪ್ರಭು ಬರ್ಮಗಾವುಂಡ ಸೋಮೇಶ್ವರ ಗುಡಿಗೆಂದು ದಾನ ಮಾಡಿದರೆ ಇಮ್ಮಡಿ ಸೋಮೇಶ್ವರನ ಮಾಂಡಲಿಕ ಮುಮುಡಿ ಆ 
ಹಾಗೂ ಅವನ ರಾಣಿ ಮೈಳಲದೇವಿ ಪುಲ್ಲವಲ (ಓರೇಹುಲ್ಲಾಳ) ಗ್ರಾಮ ದಾನ ಮಾಡಿದ್ದಾರೆ. ಆರ್ಮಡಿ ವಿಕ್ರಮಾದಿತ್ಯನ ಈರ್ವರು 
ಅಧಿಕಾರಿಗಳು ಇದೇ ಗುಡಿಗೆ ದಾನ ನೀಡಿದ್ದನ್ನು ಮತ್ತೆರಡು ಶಾಸನಗಳು ಹೇಳಿದರೆ, ಹೊಯಳ ಇವಿ ಬಲ್ದಾಳನ 4 ಕಾ 
ನಾಳ್ಳಯ ಹರಿಯಮಸೆಟ್ಟಿ ಮೂರುಜಾವಿದೇವರ ಪಾದ ತೊಳೆದು ಭೂದಾನ ಕೊಟ್ಟಿದ್ದನ್ನು ಜಂತ ..! ಸನ: 
ಮಹಾದೇವನ (1270) ಕಾಲದ ಶಾಸನವೊಂದು ಸುಂಕದಾನ ಮಾಡಿದ್ದನ್ನು ದಾಖಲಿಸಿದೆ. ತ. 1243 ಹತತರ ಹಾಗ 
ಹಾನುಂಗಲ್ಲ ತೈಲಪ್ಪೇಶ್ವರ ದೇವರ ಆಚಾರ್ಯ (ಾರಕೇಶ್ವರ) ತತ ಸಾಸ ಹ bree. A ಸರ: 
ಪಂಡಿಂತನಿಗೆ ಜಯಸಿಂಗೇಶ್ವರ ಗುಡಿಯ ಸ್ಥಾನಾಚಾರ್ಯನನ್ನಾಗಿ ಮಾಡಿ ಭೂದಾನ ಮಾಡಿದ್ದಿ | Ws 


ಪೀಠದ ಮೇಲಿನ ಶಾಸನ ರೂವಾರಿ ಮಲ್ಲೋಜ ಸೂರ್ಯದೇವರ ಶಿಲ್ಪ ಮಾಡಿದ್ದೆಂದು ತಿಳಿಸುತ್ತ 


004 ಧಾರವಾಡ ಜಿಲ್ಲೆ 


ಸುಮಾರು 10 ವೀರಗಲ್ಲುಗಳಿದ್ದು ಇವು ಕ್ರಿ.ಶ. 1146 ಕಾಗಿನೆಲೆ ಕಾಳಗ, ಕ್ರಿಶ. 1185 ರ ರಟ್ಟಿಹಳ್ಳಿ ಕಾಳಗದಲ್ಲಿ ಗೋಗ್ರಹಣದಲ್ಲಿ 
ಕ್ರಿಶ. 1186 ರ ಕುಂದಗೋಳ ಮುತ್ತಿಗೆಗಳಲ್ಲಿ ಮಡಿದ ವೀರರ ಸಾಭಕಶಿಲೆಗಳಾಗಿವೆ. ಕ್ರಿಶ. 1286 ರ ನಿಷಿಧಿ ಶಾಸನವೊಂದು 
ಸಮಂತಭದ್ರರ ಶಿಷ್ಯ ಮಾದಯ್ಯ ಸಲ್ಲೇಖನ ಆಚರಿಸಿ ನಿರ್ವಾಣ ಹೊಂದಿದ್ದನ್ನು ಹೇಳುತ್ತದೆ. 


ಉಪ್ಪುಣಸಿಗೆ ಹೋಗುವ ದಾರಿಯಲ್ಲಿ ಕಲಕೇರಿಯ ದೊಡ್ಡಕೆರೆಯ ಉತ್ತರ ದಂಡೆ ಮೇಲೆ ಮೂಲೆಬಸವಣ್ಣನ ಗುಡಿಯ 
ಗರ್ಭಗೃಹವಷ್ಟೇ ಈಗ ಉಳಿದಿದ್ದು ಅದರಲ್ಲಿ ಶಿವಲಿಂಗವಿದೆ. ಈ ಗುಡಿ ಬಳಿಯಿರುವ ಶಾಸನದಿಂದ ಬಾಸವೂರು- 140ಕ್ಕೆ ಕ್ಕೆ ಸೇರಿದ 
ಬೆಂಗೇರಿಯ ಗಾವುಂಡ ಬರ್ಮಯ್ಯನು ಸೋಮೇಶ್ವರ ದೇವರಿಗೆ, ಭೋಗದ ಸೂಳೆಯರಿಗೆ, ಭೂಮಿ ಹಾಗೂ ಮನೆಗಳನ್ನು ದಾನ . 
ಮಾಡಿದ ಅಂಶವನ್ನು ತಿಳಿಸುತ್ತದೆ. ಆದ್ದರಿಂದ ಶಾಸನೋಕ್ತ ಎರಡು ಸೋಮೇಶ್ವರ ಗುಡಿಗಳಲ್ಲಿ ಇದು ಒಂದೆಂದು ಹೇಳಬೇಕಾಗುತ್ತದೆ. 
ಇಲ್ಲಿ ಉಕ್ತವಾಗಿರುವ ಬೆಂಗೇರಿಯು ಕಲಕೇರಿಯ ನೆರೆಗ್ರಾಮವಾದ ಬ್ಯಾಗವಾಡಿಯಾಗಿರಬೇಕೆಂದು ತೋರುತ್ತದೆ. ಈ ಗುಡಿಯ 
ಬಳಿಯಲ್ಲಿ ನಾಲ್ಕು ಅಡಿ ಎತ್ತರದ ಅಷ್ಟಭುಜ ಮಹಿಷಮರ್ದಿನಿಯ ಸುಂದರ ಶಿಲ್ಪವಿದೆ. 


ಊರ ಕೆರೆ ದಂಡೆ ಬಳಿಯಲ್ಲಿ ಒಂದೇ ಸಾಲಿನಲ್ಲಿರುವ ಐದು ಗುಡಿಗಳಲ್ಲಿ ಸ್ವಯಂಭು ಸೋಮೇಶ್ವರ ಗುಡಿ ವಿಶಾಲವಾಗಿದ್ದು 
ಆಕರ್ಷಕವಾಗಿದೆ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿಯ ಒಂದು ಗರ್ಭಗೃಹದಲ್ಲಿ ಸ್ವಯಂಭೂ 
ಲಿಂಗವಿದ್ದರೆ ಉಳಿದ ಗರ್ಭಗೃಹಗಳು ಖಾಲಿಯಿವೆ. ಎಲ್ಲಾ ಗರ್ಭಗೃಹದ ಬಾಗಿಲವಾಡಗಳು ತ್ರಿಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ 
ಗಜಲಕ್ಷ್ಮಿಯನ್ನು ಹೊಂದಿದ್ದರೆ ಅಂತರಾಳದ ಬಾಗಿಲವಾಡಗಳು, ಬ್ರಹ್ಮ ವಿಷ್ಣು ಕೆತ್ತನೆಯನ್ನು ಹೊಂದಿರುವ ಮಕರತೋರಣ ಮತ್ತು 
pu ಹೊಂದಿವೆ. 16 ಕಂಬಗಳನ್ನು ಹೊಂದಿರುವ ನವರಂಗದ ಅಂಚಿನಲ್ಲಿ ಕಕ್ಷಾಸನವಿದೆ. ಕಂಬಗಳು ಚಾಳುಕ್ಯ ಶೈಲಿಯ 

ತ್ತ ಅಡ್ಡಕೊಯ್ತದವಾಗಿವೆ. ಗುಡಿಯ ಹೊರಭಿತ್ತಿ ಸರಳವಾಗಿದ್ದು ಗರ್ಭಗೃಹಗಳಿಗೆ ಕದಂಬ ನಾಗರ ಶಿಖರಗಳಿವೆ. ಈ ಗುಡಿಯ 
ನವರಂಗದ ಛಾವಣಿ ನಡುವೆ ಚಪ್ಪಟೆಯಿದ್ದು ಇಳಿಜಾರಾದ ಅಂಚನ್ನು ಹೊಂದಿದೆ. ಕ್ರಿಶ. 11 ಶತಮಾನದ ಪೂರ್ವಾರ್ಧದ 
ರಚನೆಯಿದಾಗಿದ್ದು ಇಲ್ಲಿನ ಎರಡನೇ ಶಾಸನೋಕ್ತ ಸೋಮೇಶ್ವರ ಗುಡಿಯಾಗಿದೆ. ಈ ಗುಡಿಯ ಮುಂಬದಿಯಲ್ಲಿ ಎಡಕ್ಕೆ ಗರ್ಭಗೃಹ 
ಇರುವ ಸಣ್ಣ ಗುಡಿಯಿದೆ. ಈ ಗುಡಿಯ ಬಾಗಿಲವಾಡವು ಸರಳವಾಗಿದ್ದು ಅದರ ಲಲಾಟದಲ್ಲಿ ಗಜಲಕ್ಷಿಯಿದೆ. 


ಸೋಮೇಶ್ವರ ಗುಡಿಯ ಬಲಬದಿಗೆ ಉತ್ತರಾಭಿಮುಖವಾಗಿರುವ ಆಯಾಕಾರದ ರಚನೆಯಿದ್ದು ಇದನ್ನು ಎರಡು ಭಾಗವಾಗಿ 
ಎಭಜಿಸಿದ್ದು ಒಳಭಾಗದಲ್ಲಿ ಹಂಸಪೀಠವಿದೆ. ಮುಂದೆ ನಾಲ್ಕು ಕಂಬದ ನವರಂಗವಿದೆ. ಒಳಭಾಗದ ಬಾಗಿಲವಾಡ 
ಚರ್ತುಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ನವರಂಗದ ಛತ್ತಿನಲ್ಲಿ ಸುಂದರವಾದ ಕಮಲವಿದೆ. ಇದು ಬಹುಶಃ 
ಸೋಮೇಶ್ವರ ಗುಡಿಗೆ ಸೇರಿದ ಮಠವಾಗಿದ್ದು ಶಿಕ್ಷಣ ನೀಡಲು ಬಳಕೆಯಾಗಿದ್ದಿರಬೇಕೆಂದು ತೋರುತ್ತದೆ. ದಕ್ಷಿಣ ಗರ್ಭಗೃಹದ 
ಬಾಗಿಲವಾಡದಲ್ಲಿ ಸುಂದರವಾದ ನಾಗಬಂಧ ಪಟ್ಟಿಕೆಯಿದೆ. ಈ ಗುಡಿಯ ಹಿಂಬದಿಯಲ್ಲಿರುವುದೇ ಈಶ್ವರಗುಡಿ. ಗರ್ಭಗೃಹ 
ಅರ್ಧಮಂಟಪವನ್ನಷ್ಟೆ ಹೊಂದಿರುವ ಈ ಗುಡಿಗೆ ದ್ರಾವಿಡ ಶಿಖರವಿದೆ. ಗರ್ಭಗೃಹದಲ್ಲಿ ಲಿಂಗವಿದ್ದು ಸರಳ ಬಾಗಿಲವಾಡದ ' 
ಲಲಾಟದಲ್ಲಿ ಗಜಲಕ್ಷ್ಮಿಯಿದೆ. ಅರ್ಧಮಂಟಪದ ಬಾಗಿಲವಾಡವನ್ನು ಮಕರತೋರಣ ಅಲಂಕರಿಸಿದ್ದು ನಡುವೆ ಬ್ರಹ್ಮ ಮಹೇಶ್ವರ, 
ಎಷ್ಟು ಮೂರ್ತಿಗಳಿದ್ದು ಇದರ ಜಾಲಾಂದ್ರ ಸುಂದರವಾಗಿದೆ. 


ಈ ದೇಗುಲ ಸಂಕಿರಣದ ಆವರಣದಲ್ಲಿ 10 ಕ್ಕೂ ಹೆಚ್ಚು ವೀರಗಲ್ಲುಗಳಿವೆ. ಈ ವೀರಗಲ್ಲುಗಳು ಕಾಗಿನೆಲೆ, ಕುಂದಗೋಳ 
ಯುದ್ಧಗಳ ಬಗ್ಗೆ ಪ್ರಸ್ತಾಪಿಸುತ್ತವೆ. ಅದರಲ್ಲೂ ಮುಮ್ಮಡಿ ಸೋಮೇಶ್ವರ (ಕ್ರಿಶ. 1186) ನ ಕಾಲದ ವೀರಗಲ್ಲು ಛಲದಂಕಮಲ್ಲ 
ಮಾದಿಸೆಟ್ಟಿ ಕಲಕೇರಿ ಪಟ್ಟಣವನ್ನಾಳುವಾಗ ನಡೆದ ಕುಂದಗೋಳ ಮುತ್ತಿಗೆ ಬಗ್ಗೆ ವಿವರವಾದ ಮಾಹಿತಿ ನೀಡುತ್ತದೆ. ಊರೊಳಗಿರುವ 
ಸೂರ್ಯನಾರಾಯಣ ದೇವರ ಗುಡಿಯೆ ಶಾಸನೋಕ್ತ ಜಯಸಿಂಗೇಶ್ವರ ದೇವಾಲಯವಾಗಿದೆ. ಇದು ಚತುರ್ಕೂಟ ದೇವಾಲಯವಾಗಿದ್ದು 
ನಾಲ್ಕು ದಿಕ್ಕಲ್ಲೂ ಗರ್ಭಗೃಹವನ್ನು ಹೊಂದಿವೆ. ಪೂರ್ವಪಶ್ಚಿಮದ ಗರ್ಭಗೃಹಗಳಿಗೆ ಅಂತರಾಳವಿದ್ದು ಉತ್ತರ ದಕ್ಷಿಣ ಗರ್ಭಗೃಹಗಳಿಗೆ 
ಅಂತರಾಳವಿಲ್ಲ, ಪೂರ್ವಪಶ್ಚಿಮ ಗರ್ಭಗೃಹಗಳಲ್ಲಿ ಸುಂದರವಾದ ಆದಿತ್ಯನ ಶಿಲ್ಪ ಹಾಗೂ ಶಿವಲಿಂಗಗಳಿದ್ದರೆ ದಕ್ಷಿಣದಲ್ಲಿ ಹಂಸಪೀಠದ 
ಮೇಲೆ ನಾಗ-ನಾಗಿಣಿ ಶಿಲ್ಪ, ಉತ್ತರ ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಆದಿತ್ಯನ ಮೂರ್ತಿ ಇದೆ. ಇವುಗಳ ಬಾಗಿಲವಾಡಗಳು 
ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಅಂತರಾಳದ ಬಾಗಿಲವಾಡಗಳಿಗೆ ಬ್ರಹ್ಮವಿಷ್ಣು ಮಹೇಶ್ವರ. ಕೆತ್ತನೆಯಿರುವ 
ಮಕರತೋರಣವಿದ್ದು ಬಾಗಿಲಿಗೆ ಜಾಲಂದ್ರಗಳಿವೆ. ನವರಂಗದಲ್ಲಿರುವ ಐದು ದೇವಕೋಷ್ಠಗಳಲ್ಲಿ ಮೂರರಲ್ಲಿ ಕ್ರಮವಾಗಿ ಸಪ್ತಮಾತೃಕೆ 


ಪ್ರೇಕ್ಷಣೀಯ ಸ್ಥಳಗಳು | ಎ 


ಸರಸ್ಪತಿ ಮತ್ತು ವಿಷ್ಣುಮೂರ್ತಿಗಳಿವೆ.: ಸಪ್ತಮಾತೃಕೆಯರ ಶಿಲ್ಲವೊಂದನ್ನು ಬಿಟ್ಟು ಉಳಿದ ಶಿಲ್ಪಗಳು ಆಳೆತರವಿದೆ. ಅದರಲ್ಲೂ 
ಪೂರ್ವಗರ್ಭಗೃಹದಲ್ಲಿರುವ ಸೂರ್ಯನ ಬಿಂಬ ಬಹಳ ಆಕರ್ಷಕವಾಗಿದ್ದು ಪ್ರಭಾವಳಿಯಲ್ಲಿ ದ್ವಾದಶ ಸೂರ್ಯರನ್ನು ಕೆತ್ತಲಾಗಿದ್ದು 
sa sx eel ek ಸ ಭರವ ಶಾಸನ ತಿಳಿಸುತ್ತದೆ. ಚಾಳುಕ್ಯ ಶೈಲಿಯ ವೃತ್ತಾಕಾರದ ಅಡ್ಡಕೊಯ್ತದ 

| N ನಳ ) ವಾಗಿದೆ. `ಈ ಗುಡಿಯ ಪ್ರವೇಶದ್ವಾರದ ಬಲಭಾಗದ ಹೊರಭಿತ್ತಿಯ ಮೇಲೆ 
ಸುಮಾರು 170ಸೆಂ.ಮೀ ಉದ್ದದ ಅಳತೆಗೋಲಿನ ಪ್ರಾತಿನಿಧಿಕ ಗುರುತನ್ನು ಪತ್ತೆ ಹಚ್ಚಲಾಗಿದೆ. ಇದನ್ನು ಎರಡು ಭಾಗಗಳನ್ನಾಗಿಯೂ, 
ಅದರಲ್ಲೊಂದನ್ನು ಮತ್ತೆ ಎರಡು ಭಾಗಗಳನ್ನಾಗಿ ವಿಭಜಿಸಿದ್ದು ಇದು ಸುಮಾರು 5.5 ಅಡಿ ಉದ್ದವಿದೆ. ಇದರ ಬಳಿಯಲ್ಲಿ ಸೂರ್ಯ : 
ಚಂದ್ರರ ಕೆತ್ತನೆಯಿದೆ. ಊರ ಬಸ್‌ಸ್ಟಾಂಡ್‌ ಬಳಿ ಲಕಮನ ಗುಡಿಯಿದೆ. ಈ ಗುಡಿಯಲ್ಲಿ ಸುಮಾರು 4.5 ಅಡಿ ಎತ್ತರದ ಆಸೀನ 
ಭೈರವ ಭೈರವಿಯರ ಶಿಲ್ಪಗಳಿವೆ. ಈ ಗುಡಿ ಮುಂದಿರುವ ಮಂಟಪದ ಕಂಬದಲ್ಲಿ ಯಾದವ ಸಿಂಘಣನ ಶಾಸನವೊಂದಿದೆ. ಕೆರೆಹೊಂಡದ 
ಮೇಲೆ ಸೂರ್ಯ ಗ್ರಹಣದಂದು ಆತಾರ್ಪಣೆ ಮಾಡಿಕೊಂಡ ಸೂರ್ಯವಂಶಿಯ ಸಾರ್ರಶಿಲೆ, ನಿಷಿದಿ ಶಾಸನ, ಹುಲಿಬೇಟೆ 
ವೀರಗಲ್ಲುಗಳಿವೆ. ಮಾಸ್ತಿಕಟ್ಟೆ ಬಯಲಲ್ಲಿ ಮಾಸ್ತಿಕಲ್ಲುಗಳು, ಚಾಳುಕ್ಯ ಕಂಬಗಳು, ಮುಕ್ಕಾದ ಗಣಪತಿ ಶಿಲ್ಪವಿದೆ. ಇವುಗಳ ಜೊತೆಗೆ 
ಊರಲ್ಲಿ ಹನುಮಂತ, ವೀರಭದ್ರ, ಬಸವಣ್ಣ ಮಾಯವ್ವ, ಮೈಲಾರಲಿಂಗ ಮುಂತಾದ ಗುಡಿಗಳಿವೆ. ಊರ ಹೊರಗೆ ಹೊಲದಲ್ಲಿ 
ಜಿನಬಿಂಬದ ಪ್ರಭಾವಳಿಯಿದ್ದು ಇದನ್ನು ಸ್ಥಳಿಕರು "ಕೊಡಗೂಸು' ಎಂದು ಕರೆಯುತ್ತಾರೆ. ಶಾಲೆಯ ಬಳಿ ತೂಬನ್ನು ಅಲಂಕರಿಸುವ 
ಗಜಲಕ್ಷಿ, ಮಕರತೋರಣವಿದೆ. ಊರಲ್ಲಿ ಒಂದು ಮಸೀದಿ ಹಾಗೂ ಮೆಹಬೂಬು ಸುಬಾನಿಯ ದರ್ಗಾಯಿದೆ. 


ಕಲಘಟಗಿ: ತಾಲೂಕು ಕೇಂದ್ರವಾದ ಕಲಘಟಗಿ (ಜನಸಂಖ್ಯೆ : 99,507) : ಧಾರವಾಡದಿಂದ ದಕ್ಷಿಣಕ್ಕೆ ಸುಮಾರು 36 
ಕಿ.ಮೀ. ದೂರದಲ್ಲಿದೆ. ಈ ಊರ್‌ ಪ್ರಾಚೀನ ಶಾಸನಗಳಲ್ಲಿ "ಕಲ್ಲುಕುಟಿಗೆ' ಎಂದೇ ಉಲ್ಲೇಖಿಸಲ್ಪಟ್ಟಿದ್ದು ಈವರೆಗೆ ಇಲ್ಲಿಂದ ಐದು 
ತ್ರುಟಿತ ಶಾಸನಗಳು ವರದಿಯಾಗಿದ್ದು ವಿಷಯ ಅಸ್ಪಷ್ಟವಾಗಿದೆ. ಇವುಗಳಲ್ಲಿ ಆರ್ಮಡಿ ವಿಕ್ರಮಾದಿತ್ಯನ (ಕ್ರಿ.ಶ. 1080) ಆಳ್ವಿಕೆಯಲ್ಲಿ 
ಮಹಾಮಂಡಳೇಶ್ವರ ಗುವಲದೇವನು ಉಣಕಲ್ಲು-30ಮತ್ತು ಸಬ್ಬೆ-30ಅನ್ನು ಇದನ್ನು ಆಳುತ್ತಿದ್ದ ಪ್ರಸ್ತಾಪವಿದ್ಧು ಇದರಿಂದ ಕಲಘಟಗಿ 
ಹಿಂದೆ ಸಬ್ಬೆ-30 ಕ್ಕೆ ಸೇರಿದ ಗ್ರಾಮವಾಗಿತ್ತೇನೋ ಎಂಬ ಅನುಮಾನ ಮೂಡುತ್ತದೆ. ಉಳಿದ ನಾಲ್ಕು ಶಾಸನಗಳು ಬ್ರಾಹಣರಿಗೆ, 
ಜೈನರಿಗೆ ನೀಡಿದ ದಾನ ಶಾಸನಗಳಾಗಿವೆ. ಇಂದು "ಕಲ್ಲುಕುಟಿಕೆ' ಹಾಗೂ ಮರದ ತೊಟ್ಟಿಲು, ಮೂರ್ತಿಗಳ ಉತ್ಪಾದನೆಗೆ ಹೆಸರಾಗಿರುವ 
ಈ ಊರಲ್ಲಿದ್ದ ಪ್ರಾಚೀನ ದೇವಾಲಯಗಳೆಲ್ಲಾ ನಾಶವಾಗಿದ್ದು ಕೆಲವು ಮೂರ್ತಿ ಶಿಲ್ಪಗಳಷ್ಟೆ ಉಳಿದಿವೆ. ಊರಲ್ಲಿ ಎರಡು ಜೈನ 
ಬಸದಿಗಳಿದ್ದು ದೊಡ್ಡ ಬಸ್ತಿಯಲ್ಲಿ ಸುಮಾರು 11-12 ನೇ ಶತಮಾನದ ಸುಂದರ ಜಿನ ತೀರ್ಥಂಕರರ ಮೂರ್ತಿಗಳಿವೆ. ಶಾಂತಿನಾಥ 
ಬಸದಿ ಎಂದು ಕರೆಯಲ್ಪಡುವ ಈ ಗುಡಿ ಇತ್ತೀಚಿನ ರಚನೆಯಾಗಿದ್ದು ಒಳಗಿರುವ ಎರಡು ತೀರ್ಥಂಕರ ಮೂರ್ತಿಗಳಲ್ಲಿ ಒಂದು 
ಪದಾಸೀನ ಶಾಂತಿನಾಥ ತೀರ್ಥಂಕರ ಮತ್ತೊಂದು ಕಾಯಸ್ತಭಂಗಿಯ ನಿಂತ ಪಾರ್ಶ್ವನಾಥನ ಮೂರ್ತಿಯಾಗಿದೆ. ಇವು ಕಲ್ಯಾಣದ 
ಚಾಳುಕ್ಯ ಶಿಲ್ಪಗಳಾಗಿವೆ. ಜೈನರ ಓಣಿಯಲ್ಲಿ ಸಣ್ಣ ಬಸದಿಯಿದ್ದು ಅಲ್ಲಿ ನಿಂತ ಭೈರವನ ಸುಂದರ ಮೂರ್ತಿಯಿದೆ. ಇವುಗಳ ಜೊತೆಯಲ್ಲಿ 
ಹನುಮಂತ, ಗ್ರಾಮದೇವತೆ, ವೀರಣ್ಣ ಕಾಳಮ್ಮ ದ್ಯಾಮವ್ವ ಮತ್ತು ಬಸವಣ್ಣನ ಇತ್ತೀಚಿನ ಗುಡಿಗಳಿವೆ. ಇಲ್ಲಿ ರುಸ್ತುಂಸಾಹೆಬ್‌ 
ದರ್ಗಾ ಬಹಳ ಪ್ರಸಿದ್ಧವಾಗಿದ್ದು ಯುಗಾದಿಯಾಗಿ ಐದು ದಿನಕ್ಕೆ ನಡೆಯುವ ಉರುಸಿನಲ್ಲಿ ಸಾವಿರಾರು ಜನ ಪಾಲ್ಗೊಳ್ಳುತ್ತಾರೆ. 


ದುರ್ಗವುನ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಫೆಬ್ರವರಿ ತಿಂಗಳಲ್ಲಿ ಜರುಗುತ್ತದೆ. ಮರದ ತೊಟ್ಟಿಲುಗಳ ನಿರ್ಮಾಣಕ್ಕೆ 


ಪ್ರಖ್ಯಾತವಾಗಿರುವ ಈ ಊರಲ್ಲಿ ಇದನ್ನೇ ವೃತ್ತಿಯನ್ನಾಗಿಸಿಕೊಂಡಿರುವ ನಾಲ್ಕಾರು ಮನೆತನಗಳಿವೆ. ಸುಮಾರು 800 ಸಹ ಟಿ | 
ರೂ ಬೆಲೆ ಬಾಳುವ ಈ ತೊಟ್ಟಿಲುಗಳು ಕಲಾತಕ್ತತೆಗೆ ಹೆಸರಾಗಿದ್ದು ಹೆಚ್ಚು ಜನಪ್ರಿಯವಾಗಿದೆ. ಕಲಘಟಗಿಯಿಂದ ನೈಯತ್ಕಕ್ಕಿ 
ಯಲ್ಲಾಪುರ ರಸ್ತೆಯಲ್ಲಿ ಬಲಕ್ಕೆ 10 ಕಿಮೀ ದೂರದಲ್ಲಿರುವ "ಸಾತುಸಹೀದ್‌' ಎಂಬ ಸ್ಥಳ ಏಳು pr ಶಹೀದ್‌ 
ಸಮಾಧಿಗಳಿಂದಾಗಿ ಪ್ರಸಿದ್ಧವಾಗಿದೆ. ಸುಮಾರು 340 ಸ f ಹ ಆ ಎ1 ನ ಅಳುತ್ತ ರ ಹಗ 

ಅಲದ ಹಿಂಡಸಗೇರಿಯ ನಿವಾಸಿಗಳೂ ಆ ು 
mie ಇಲ್ಲಿಗೆ ಬಂದು ಕಾಡು ಕಡಿದು ನೆಲೆ ನಿಲ್ಲುವ ಯತ್ನದಲ್ಲಿ ಸಂ el Pp 
ಬಹುಶಃ ಇದು ಸೇನಾಪಾಳಯವಾಗಿದ್ದು ಆಗ ಸತ್ತವರಲ್ಲಿ ಇವ 


ರು ಅಗ್ರಗಣ್ಯರಿದ್ದಿರಬೇಕು. ಅವರ ಸ 
9 ಸಕ್‌ 
ಎಂದು ಬರೆದಿದೆ. ಈ ಏಳೂ ಮಂದಿಯ ಸಮಾಧಿಗಳು ಒಂದೇ ಆವರಣದಲ್ಲಿದ್ದು ಇಲ್ಲಿಗೆ ಗುರುವಾರ, ಭಾನುವಾರಗಳಂದು ಅಥಿ 
ಬ ಲ 
ಸಂಖ್ಯೆಯಲ್ಲಿ ಜನ ಬಂದು ಹೋಗುತ್ತಾರೆ. 


906 ಧಾರವಾಡ ಜಿಲ್ಲೆ 


ಕಲ್ಲೇದೇವರು: ಬ್ಯಾಡಗಿ ತಾಲೂಕಿಗೆ ಸೇರಿದ ಕಲ್ಲೇದೇವರು (ಜನಸಂಖ್ಯೆ : 3,193) ಬ್ಯಾಡಗಿಯಿಂದ ಈಶಾನ್ಯಕ್ಕೆ ಸುಮಾರು 
20 ಕಿಮೀ ದೂರದಲ್ಲಿದೆ. ಈ ಊರು ಅಲ್ಲಿನ ಕಲ್ಲೇಶ್ವರ ಗುಡಿಯಿಂದಾಗಿ ಪ್ರಸಿದ್ಧವಾಗಿದೆ. ಸುಮಾರು ಕ್ರಿ.ಶ. 12-14 ನೇ ಶತಮಾನಕ್ಕೆ 
ಸೇರಿದ ಮೂರು ಶಾಸನಗಳು ಗುಡಿಯ ಆವರಣದಲ್ಲಿವೆ. ಇವು ಬಹಳ ತ್ರುಟಿತವಾಗಿರುವುದರಿಂದ ವಿವರ ತಿಳಿಯಲು ಕಷ್ಟ 
ಸಾಧ್ಯವಾಗಿದೆ. ಈ ಗುಡಿಯಲ್ಲಿ ಸುಮಾರು 3.5 ಅಡಿ ಎತ್ತರದ ವಿಷ್ಣು ಹಾಗೂ ಭೈರವನ ಶಿಲ್ಪಗಳು ಆಕರ್ಷಕವಾಗಿದ್ದು ಸುಮಾರು 
ಕ್ರಿಶ. 13 ನೇಯ ಶತಮಾನಕ್ಕೆ ಸೇರಿದ್ದಾಗಿವೆ. ಇಲ್ಲಿನ ವೀರಭದ್ರನ ಮೂರ್ತಿ ಇತ್ತೀಚಿನದಾದರೂ ಆಕರ್ಷಕವಾಗಿದೆ. ಗುಡಿಯ 
ಬದಿಯಲ್ಲಿರುವ ಆತ್ಮ ಬಲಿದಾನಕಲ್ಲು ಅಪೂರ್ವದಾಗಿದ್ದು ಇದರಲ್ಲಿ ದೇಹದಿಂದ ತಮ್ಮ ಶಿರವನ್ನು ಕತ್ತರಿಸಿ ತಟ್ಟೆಯಲ್ಲಿಟ್ಟು ಕೊಂಡು 
ಪೀಠದ ಬದಿಯಲ್ಲಿ ನಿಂತಿರುವ ರುಂಡ ರಹಿತ ಸ್ತ್ರೀಯರು, ಬಲಗೈಲಿ ಚಾಕು, ಎಡಗೈಲಿ ಲಿಂಗ ಹಿಡಿದು ನಿಂತಿರುವ ಯೋಧರ ಕೆತ್ತನೆ 
ಗಮನಿಸಬೇಕಾದ ವಿಶಿಷ್ಟ ಅಂಶವಾಗಿದೆ. ಕಲ್ಯಾಣದ ಚಾಲುಕ್ಕರ ಕಾಲದ ದೇವಾಲಯವಾಗಿರುವ ಇದು ಇಂದು ಪೂರ್ಣ ಜೀರ್ಣೋದ್ಧಾರ 
ಹೊಂದಿದ್ದರೂ ಮೂಲ ಕಟ್ಟಡದ ಸಾಮಗ್ರಿಗಳನ್ನು ಬಳಸಿಕೊಂಡಿದ್ದಾರೆ. ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ಸಭಾಮಂಟಪವನ್ನು 
ಹೊಂದಿರುವ ಈ ಗುಡಿ ದೇವಾಲಯದ ಶಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಗರ್ಭಗುಡಿಗಳಿದ್ದು ಶಿವಲಿಂಗ ಮತ್ತು ವೀರಭದ್ರನ 
ಮೂರ್ತಿಗಳಿವೆ. ದ್ವಾರಬಂಧದಲ್ಲಿ ತ್ರಿಶಾಖಾಲಂಕಾರವಿದ್ದು ಲಲಾಟದಲ್ಲಿ ಗಜಲಕ್ಷಿಯ ಬಿಂಬವಿದೆ. ನವರಂಗದ ಇಕ್ಕೆಲದಲ್ಲಿ 
ದ್ವಾರಪಾಲಕರಿದ್ದಾರೆ. ಇದಲ್ಲದೇ ಊರಲ್ಲಿ ಉಡಚವ್ವ, ರಾಮಲಿಂಗ, ದ್ಯಾಮವ್ವ, ದುರ್ಗಾ, ಬಸವಣ್ಣ ಹನುಮಂತರ ಗುಡಿಗಳಿವೆ. 
ಉಡಚವ್ವನ ಗುಡಿಯಲ್ಲಿ ಕೋಣವನ್ನು ಕೊಲ್ಲುತ್ತಿರುವ ಚಾಮುಂಡಿಯ ಶಿಲ್ಪವಿದೆ. ಇವುಗಳಲ್ಲಿ ಒಂದು ಶಾಸನ ಗುತ್ತ ಅರಸ 
ವಿಕ್ರಮಾದಿತ್ಯನ ಕಾಲದ್ದಾಗಿದ್ದು ರಾಮಲಿಂಗಪ್ಪನ ಗುಡಿಯ ಬಳಿ ಇರುವ ಶಿಲ್ಪ ಕುದುರೆ ಸವಾರನದ್ದಾಗಿದ್ದು ಕುಮಾರ ರಾಮನ ' 
ಶಿಲ್ಪವಾಗಿರಬೇಕೆಂದು ತೋರುತ್ತದೆ. ಊರಲ್ಲೊಂದು ಮಸೀದಿ ಇದೆ. ಈ ಊರಲ್ಲಿ ಉತ್ತಮವಾದ ಬಾಗಿಲವಾಡ ಹಾಗೂ ಮೂರ್ತಿ 
ಶಿಲ್ಪಗಳನ್ನು ಮಾಡುವ ಎರಡು ಪತ್ತಾರ್‌ ಮನೆತನಗಳಿವೆ. 


ಕಳ್ಳಿಹಾಳ : ಹಾವೇರಿ ತಾಲೂಕಿನ ಕಳ್ಳಿಹಾಳ ಗ್ರಾಮವು (ಜನಸಂಖ್ಯೆ : 2,646) ಹಾವೇರಿಯಿಂದ ಆಗ್ನೇಯಕ್ಕೆ ಐದು ಕಿ.ಮೀ. 
ದೂರದಲ್ಲಿವೆ. ಈ ಊರಲ್ಲಿ ಮೂರು ಶಾಸನಗಳು, ಆರು ವೀರಗಲ್ಲು ಶಾಸನಗಳು ಇವೆ. ಕ್ರಿ.ಶ. 11-12 ನೇ ಶತಮಾನಕ್ಕೆ ಸೇರಿದ 
ಈ ಶಾಸನಗಳಲ್ಲಿ ಊರ ಹೆಸರು "ಅಜ್ಜಡಿ' ಎಂದೇ ಉಲ್ಲೇಖಿತಗೊಂಡಿರುವುದರಿಂದ ಇದೇ ಈ ಊರಿನ ಪ್ರಾಚೀನ ಹೆಸರಾಗಿತ್ತೆಂದು 
ಹೇಳಬಹುದಾಗಿದೆ. ಈ ಶಾಸನಗಳು ಕಲ್ಯಾಣದ ಚಾಳುಕ್ಯ ಯಾದವ ಅರಸು ಮನೆತನಕ್ಕೆ ಸೇರಿದ ಶಾಸನಗಳಾಗಿವೆ. ಕ್ರಿ.ಶ. 1019 
ರ ಇಮ್ಮಡಿ ಜಯಸಿಂಹನ ಶಾಸನ ಕುಂದ ರಾಜನು ಬನವಾಸಿ-12000 ವನ್ನಾಳುತ್ತಿದ್ದಾಗ ಅವನ ರಾಣಿ ಜೋಗಬ್ಬೆ 
ಅಜ್ಜಡಿಯನಾಳುತ್ತಿರಲು ಅಜ್ಜಡಿಯ ಗಾವುಂಡನಾಗಿದ್ದ ಸಹದೇವಯ್ಯ ಮತ್ತು ಆತನ ಸೋದರ ರಾಚಮಲ್ಲನ ಬೇಡಿಕೆಯಂತೆ 
ಸಹದೇವೇಶ್ವರ ದೇವಾಲಯಕ್ಕೆ ಕುಂದರಾಜನ ರಾಣಿ ಜೋಗಬ್ಬರಸಿ ಭೂದಾನ ಮಾಡಿದ ಅಂಶವನ್ನು ತಿಳಿಸುತ್ತದೆ. ಈ ಗುಡಿಗೆ 
ನಾಲ್ವರು ನರ್ತಕಿ (ಳೆ)ಯರನ್ನು ಒದಗಿಸಿದ ಅಂಶದೊಂದಿಗೆ ಈ ದೇಗುಲ ಮಾಡಿದ ಶಿಲ್ಪಿ ಆಯ್ದೋಜನಿಗೆ ಎರಡು ಮತ್ತರು 
ಭೂಮಿಯನ್ನೂ ದಾನಕೊಟ್ಟ ಅಂಶವನ್ನು ತಿಳಿಸುತ್ತದೆ. ಈ ಗುಡಿಯನ್ನು ಈಗ ಪಾರ್ವತಿ ಪರಮೇಶ್ವರ ಗುಡಿಯೆಂದು ಕರೆಯುತ್ತಾರೆ. 
ಉಳಿದ ಎರಡೂ ಶಾಸನಗಳು ಇದೇ ದೇವಾಲಯಕ್ಕೆ ನೀಡಿದ ದಾನಶಾಸನಗಳಾಗಿವೆ. ಕ್ರಿ.ಶ. 1236 ಕ್ಕೆ ಸೇರಿದ ಯಾದವ ಸಿಂಘಣನ 
ಕಾಲಕ್ಕೆ ಸೇರಿದ ಐದು ವೀರಗಲ್ಲು ಶಾಸನಗಳಿದ್ದು ಪಾಂಡ್ಯ ದೇವನು ಅಜ್ಜಡಿಯ ಮೇಲೆ ದಾಳಿ ಮಾಡಿದಾಗ ಊರಳಿವಿನಲ್ಲಿ ಹೋರಾಡಿ 
ಮಡಿದ ಹರಿಪ, ಅಡಿಗ ಲಕ್ಕೋಜ, ಮಸಣ, ಸೋವಬೋವ ಹಾಗೂ ಕರಗೆಯ ಸೋವಬೋವರ ವೀರರ ಸಾpಕಗಳಾಗಿವೆ. 
ಮತ್ತೊಂದು (ಕ್ರಿಶ. 1270) ಹುಲಿಯನ್ನಿರಿದು ಸತ್ತ ಕುರುಬ ಹೊಲ್ಲನ ಸಾರಕವಾಗಿದೆ. 


ಇಲ್ಲಿನ ಪಾರ್ವತಿ ಪರಮೇಶ್ವರ ಗುಡಿ ಸಾಕಷ್ಟು ಮಾರ್ಪಾಟಾಗಿರುವುದರಿಂದ ಮೂಲದಲ್ಲಿ ಹೇಗಿತ್ತೆಂದು ಗುರುತಿಸಲಾಗದಿದ್ದರೂ, 
ತ್ರಿಕೂಟವಾಗಿತ್ತೇನೋ ಎಂಬ ಅನುಮಾನ ಮೂಡುತ್ತದೆ. ಇದರಲ್ಲಿ ನಾಲ್ಕು ಗರ್ಭಗೃಹ, ಅದಕ್ಕೆ ಸೇರಿದಂತೆ ಒಂದೇ ಸಭಾಮಂಟಪವಿದ್ದು . 
ಇವುಗಳಲ್ಲಿ ಕ್ರಮವಾಗಿ ಶಿವಲಿಂಗ, ನಂದಿ, ಪಾರ್ವತಿ ಪರಮೇಶ್ವರ, ಮಹಿಷಾಸುರ ಮರ್ದಿನಿ ಹಾಗೂ ಸೂರ್ಯಪೀಠಗಳಿದೆ. ಇವುಗಳ 
ಬಾಗಿಲವಾಡ ತ್ರಿಶಾಕ, ಚತುರ್‌ಶಾಖ, ಪಂಚಶಾಖಾಲಂಕೃತವಾಗಿದ್ದು ನಡುವೆ ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆಯಿದೆ, ಸಭಾಮಂಟಪದಲ್ಲಿ 
ಎರಡು ಮೂರು ಬಗೆಯ ಸರಳ ಸುಂದರ ಕಂಬಗಳಿವೆ. ಈ ದೇವಾಲಯದ ವಿಶೇಷ ಆಕರ್ಷಣೆಯೆಂದರೆ ಇಲ್ಲಿನ ಶಿಲ್ಪಗಳು. 
ಸುಮಾರು 4.5 ಅಡಿ ಎತ್ತರವಿರುವ ತ್ರಿಭಂಗಿಯಲ್ಲಿ ನಿಂತಿರುವ ಪಾರ್ವತಿ ಪರಮೇಶ್ವರರದು ಪಾರ್ವತಿಯ ಭುಜದ ಮೇಲೆ ಕೈಹಾಕಿ 
ಅಭಯ ಮುದ್ರೆಯಲ್ಲಿ ನಿಂತ ಶಿವ, ಬಲಗೈಯಲ್ಲಿ ಶಿವನನ್ನು ಆಲಂಗಿಸಿ ನಿಂತ ಪಾರ್ವತಿ, ಇವರ ಕಾಲ ಬಳಿ ನಿಂತ ಗಣಪತಿ, 


ಪ್ರೇಕ್ಷಣೀಯ ಸ್ಥಳಗಳು 


ಷಣ್ಮುಖ, ಎಲ್ಲಾ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಶಿಲ್ಪಿ ಯಶಸ್ವಿಯಾಗಿದ್ದಾನೆ. ಅಷ್ಟೇ ಸುಂದರವಾದ ಇಲ್ಲಿನ ಮತ್ತೊಂದು ಶಿಲ್ಪವೆಂದರೆ 
ಮಹಿಷಮರ್ದಿನಿಯದು. ಇದೂ ಕೂಡ ನಾಲ್ಕು ಅಡಿ ಎತ್ತರವಿದೆ. ಇಲ್ಲಿನ ವೀರಗಲ್ಲುಗಳಲ್ಲಿ ಹುಲಿಬೇಟೆ ವೀರಗಲ್ಲು ಕೂಡ 
ಆ ವ K 

ಕರ್ಷಕವಾಗಿದೆ. ಇದಷ್ಟೆ ಅಲ್ಲದೆ ಇತ್ತೀಚಿನದಾದ ಬಸವಣ್ಣ ಹನುಮಂತ, ದ್ಯಾಮವ್ವ, ಈಶ್ವರ ಗುಡಿಗಳಿವೆ. ಇವುಗಳಲ್ಲಿ ಬಸವಣ್ಣನ 
ಗುಡಿಯಲ್ಲಿರುವ ಸುಮಾರು ಮೂರುವರೆ ಅಡಿ ಎತ್ತರದ ಸರಸ್ವತಿ, ಹಂಸ ಪೀಠದ ಮೇಲೆ ಧ್ಯಾನಮುದ್ರೆಯಲ್ಲಿ ಕುಳಿತಿರುವ ಶಿಲ್ಪ 
ಉತ್ಕೃಷ್ಠ ಕಲಾಕೃತಿಯಾಗಿದೆ. ಈ ಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿದೆಯಾದರೂ ಕಲ್ಯಾಣದ ಚಾಳುಕ್ಕರ ಶೈಲಿಯ ಕಂಬಗಳನ್ನಿಲ್ಲಿ 
ನೋಡಬಹುದಾಗಿದೆ. | 


ಕಾಗಿನೆಲೆ: ಬ್ಯಾಡಗಿ ತಾಲೂಕಿನ ಕಾಗಿನೆಲೆಯು (ಜನಸಂಖ್ಯೆ: 4,095) ಹಾವೇರಿಯಿಂದ 14ಕಿ.ಮೀ. ದೂರವಿರುವ ಕನಕದಾಸರ 
ಮುಕ್ತಿಕ್ಷೇತ್ರ. ಅವರ ಇಷ್ಟ ದೈವ ಆದಿಕೇಶವನ ಗ್ರಾಮ. ಈ ಊರ ಹೊರಗೆ ಸಂಗಮೇಶ್ವರ, ಮಲ್ಲೇಶ್ವರ, ಸೋಮೇಶ್ವರ, ಕಾಳಹಸ್ಟೀಶ್ನರ, 
ವೀರಭದ್ರ, ಊರಿನಲ್ಲಿ ಲಕ್ಷ್ಮೀನರಸಿಂಹ, ಆದಿಕೇಶವ, ಕಲ್ಮೇಶ್ವರ ದೇವಾಲಯಗಳಿವೆ. ಕನಕದಾಸರ ಬೃಂದಾವನ ಮತ್ತು ಇತ್ತೀಚೆಗೆ 
ಸ್ಥಾಪಿಸಲಾದ ಕನಕಗುರುಪೀಠ ಇಲ್ಲಿದೆ. ಊರ ಹೊರಗೆ ಇರುವ ಸಂಗಮೇಶ್ವರ ದೇವಾಲಯವು ಹಿಂದೂ ಮುಸಲಾವರಿಬ್ಬರಿಗೂ 
ಪವಿತ್ರವಾಗಿದೆ. ಮುಸ್ಲಿಂ ವಾಸ್ತು ಶೈಲಿಯಲ್ಲಿ ರಚಿತವಾಗಿರುವ ಈ ದೇವಾಲಯದಲ್ಲಿ ಗದ್ದುಗೆಯಿದ್ದು ಹಿಂದೂಗಳು ಸಂಗಮೇಶ್ವರನ 
ಗದ್ದುಗೆಯೆಂದೂ ಮುಸಲಾವರು ಆದಂಷಿಫಿ. ದರ್ಗಾ ಎಂದೂ ಕರೆಯುತ್ತಾರೆ. ಬಸವನ ಬಾಗೇವಾಡಿ, ಸುರಪುರ, ಕೊಡೇಕಲ್‌ ಕಡೆಯ 
ಜನ ಶಿವರಾತ್ರಿ ದಿನ ಇಲ್ಲಿಗೆ ಬಂದು ಜಾತ್ರೆ ನಡೆಸುತ್ತಾರೆ. ಇವರ ಪೂಜೆ ಆದ ಮೇಲೆ ಮಧ್ಯಾಹ್ನ ಮುಸಲಾವರು ಸಕ್ಕರೆ ಹಂಚುತ್ತಾರೆ. 
ಕೆರೆಯ ಸಮೀಪ ಇರುವ ಮಲ್ಲೇಶ್ವರ ದೇವಾಲಯವು ಕಲ್ಯಾಣದ ಚಾಳುಕ್ಕರ ಕಾಲದ್ದು ಗರ್ಭಗೃಹ, ಅರ್ಧಮಂಟಪ ಮಾತ್ರ ಉಳಿದಿದೆ. 
ಉಳಿದ ಭಾಗ ನಾಶವಾಗಿದೆ. ಸೋಮನಾಥೇಶ್ವರ ದೇವಾಲಯದಲ್ಲಿ ಗರ್ಭಗೃಹ ಮತ್ತು ಅಂತರಾಳ ಮಾತ್ರ ಉಳಿದಿದೆ. ಕಲ್ಯಾಣದ 
ಚಾಳುಕ್ಕರ ಕಾಲದ ಈ ದೇವಾಲಯ ಈಗ ಶಿಥಿಲವಾಗಿದೆ. ಕಾಳಹಸ್ತೀಶ್ವರ ಮತ್ತು ವೀರಭದ್ರ ದೇವಾಲಯಗಳು ಎದುರುಬದುರಾಗಿವೆ. 
ಕಾಳ ಹಸ್ವೀಶ್ವರವು ರಾಷ್ಟಕೂಟರ ಕಾಲದ ದೇವಾಲಯ. ಹೊರಬಾಗಿಲವಾಡದಲ್ಲಿ ಪಂಚಶಾಖೆಗಳಿದ್ದು ಮೇಲೆ ಕಪೋತವನ್ನು ಹೊಂದಿದೆ; . 
ಗರ್ಭಗೃಹ, ತೆರೆದ ಅಂತರಾಳ, *ನವರಂಗವನ್ನು ಒಳಗೊಂಡಿದ್ದು ಕಂಬಗಳಲ್ಲಿ ಚಿಕಣಿ ಶಿಲ್ಪಗಳನ್ನು ಬಿಡಿಸಿದೆ. ಈ ದೇವಾಲಯ 
ದ್ವಿತಳವನ್ನು ಹೊಂದಿದ್ದು ಇತ್ತೀಚೆಗೆ ಜೀರ್ಣೋದ್ಧಾರವಾಗಿದೆ. ಈ ದೇವಾಲಯದ ಎಡಕ್ಕೆ ಕಲ್ಯಾಣದ ಚಾಳುಕ್ಕರ ಹಾಗೂ ರಾಷ್ಟಕೂಟರ 
ಕಾಲದ ವೀರಗಲ್ಲುಗಳಿವೆ. ಇಟ್ಟಿಗೆಯ ನಿರ್ಮಾಣದ ಕುರುಹುಗಳು ಕಾಣಬರುತ್ತವೆ. ವೀರಭದ್ರೇಶ್ವರವು ರಾಷ್ಟ್ರಕೂಟರ 
ದೇವಾಲಯವಾಗಿದ್ದು ಬಹಳಷ್ಟು ಬದಲಾವಣೆಗೆ ಒಳಗಾಗಿವೆ. ಗರ್ಭಗೃಹ, ವಿಶಾಲವಾದ ನವರಂಗ ಹಾಗೂ ಕೈಸಾಲೆಯನ್ನು ಹೊಂದಿದೆ. 
ಬಾಗಿಲ ಲಲಾಟದ ಗಜಲಕ್ಷ್ಮಿ ಬಹು ಸುಂದರವಾಗಿದೆ. ಕೈಸಾಲೆಯಲ್ಲಿ ಆತಬಲಿಕಲ್ಲು, ಗಣಪತಿ, ಸಪ್ತಮಾತೃಕಾ ಪಟ್ಟಿಕೆ ಮುಂತಾದ 
ಬಿಡಿ ಶಿಲ್ಪಗಳಿವೆ. ಈ ದೇವಾಲಯದ ಪ್ರದೇಶದಲ್ಲಿ ಎತ್ತರವಾದ ಶಾಸನಗಳು ಇವೆ. ಮೇಟಿ (ಗೊಸಾಸ) ಕಲ್ಲು ಸಹ ಕಾಣಬರುತ್ತದೆ. 
ಊರ ಮಧ್ಯೆ ಇರುವ ಲಕ್ಷ್ಮೀನರಸಿಂಹ ದೇವಾಲಯ ಸಂಕೀರ್ಣದಲ್ಲಿ ರಾಷ್ಟ್ರಕೂಟ ಹಾಗೂ ಕಲ್ಯಾಣದ ಚಾಲುಕ್ಕರ ದೇವಾಲಯಗಳ 
ಅವಶೇಷಗಳು ಕಾಣಬರುತ್ತವೆ. ನರಸಿಂಹ ಶಿಲ್ಪವು ಸುಮಾರು ಒಂದೂವರೆ ಅಡಿ ಎತ್ತರವಿದ್ದು ಹಿರಣ್ಯಕಶಿಪುವನ್ನು ಸೀಳುತ್ತಿರುವಂತೆ 
ಮೂಡಿಸಿದೆ. ಸುಮಾರು ಕ್ರಿ.ಶ. 15-16 ನೇ ಶತಮಾನದಲ್ಲಿ ಇದು ಜೀರ್ಣೋದ್ಧಾರವಾಗಿದೆ. ಈ ದೇವಾಲಯದ ಎಡಪಕ್ಕಕ್ಕೆ 
ಆದಿಕೇಶವನ ದೇವಾಲಯವಿದ್ದು ಇದನ್ನು ಕನಕದಾಸರು ಬಾಡದಿಂದ ತಂದರೆಂದು ಪ್ರತೀತಿ. ಇದು ಸುಮಾರು ಒಂದೂವರೆ ಅಡಿ 
ಎತ್ತರವಿದ್ದು ಶಂಖ ಚಕ್ರ ಗದಾ ಪದದಧಾರಿಯಾಗಿದೆ. ಈ ದೇವಾಲಯವು ರಾಷ್ಟ್ರಕೂಟರ ದೇವಾಲಯದ ಅವಶೇಷಗಳಿಂದ 
ನಿರ್ಮಿತವಾಗಿದೆ. 1962 ರಲ್ಲಿ ಒಂದು ಕನಕಬಿಂಬವನ್ನು ಇಲ್ಲಿ ಇರಿಸಿರುತ್ತಾರೆ. ಈ ದೇವಾಲಯದ ಮುಂದೆ ಇರುವ ಮಠದ 
ಕಟ್ಟಡದ ನಾಲ್ಕು ಮೂಲೆಕಂಬಗಳನ್ನು ಬಹಳ ಅಲಂಕಾರದಿಂದ ಕೆತ್ತಿದ್ದು ಯೋಗನಾರಾಯಣ, ನಟರಾಜ, ನರಸಿಂಹ, ಯಕ್ಷ, ಜಿನಬಿಂಬ 
ಮುಂತಾದುವುಗಳನ್ನು ಕಾಣಬಹುದು. ಇವನ್ನು ಕೆತ್ತಿದ ರೂವಾರಿಗಳ ಹೆಸರುಗಳಿವೆ. ಕಲ್ಯಾಣದ ಚಾಲುಕ್ಕರ ಕಂಬಗಳನ್ನು ಬಳಸಿ ಕಟ್ಟಿದ 
ಉತ್ಸವ ಮಂಟಪವಿದೆ. ಊರ ಹಿಂಬದಿಯಲ್ಲಿರುವ ಕಲ್ಮೇಶ್ವರ ದೇವಾಲಯವು ಎತ್ತರವಾದ ದಿಣ್ಣೆಯಲ್ಲಿದ್ದು ವಿಕಾಸ ಚ 
ಕಾಲದ್ದಾಗಿದ್ದೂ ಗರ್ಭಗೃಹ, ಅಂತರಾಳ ಮತ್ತು ನವರಂಗವನ್ನು ಹೊಂದಿದೆ. ಲಿಂಗದ ಪಾಣೀಪೀಠ ವೃತ್ತಾಕಾರವಾಗಿದ್ದು ಭಿನ್ನವಾ 
ಸಪ್ತಮಾತೃಕಾ ಪಟ್ಟಿಕೆ ಇದೆ. ನವರಂಗದ ಕಂಬಗಳು ವೃತ್ತಾಕಾರವಾಗಿವೆ. 


ಊರಿ | ನ | ಿ ಬರುತವೆ. ಒಂದು ಸಂಗಮೇಶ್ವರ 
ನ ಬಸದಿಯಿದ್ದ ಕುರುಹಾಗಿ ಎರಡು ಜಿನಮೂರ್ತಿಗಳ ಜೈನ ಪೀಠಗಳು ಕಾಣಬಲು ೭ 
ei p ಲೇಖಿಸಿದೆ. ಊರ ಕೆರೆಯ ಬಳಿ ಇದ್ದ ಕನಕದಾಸರ 


ದೇವಾಲಯದ ಬಳಿಯ ಪೀಠದಲ್ಲಿ ಮೂಲಸಂಘಕ್ಕೆ ಸೇರಿದ ಬಸದಿಯನ್ನು ಉಲ್ಲ 


ಬೃಂದಾವನವನ್ನು ಪುನರ್‌ರೂಪಿಸಿ ಕನಕದಾಸರ ವಿಗ್ರಹವನ್ನು 1982 ರಲ್ಲಿ ಇಟ್ಟಿರುತ್ತಾರೆ. ಬೆಂಗಳೂರಿನ ಓಂ ಕಾರ್‌ ಬೆಟ್ಟದಲ್ಲಿರುವ 


908 ಧಾರವಾಡ ಜಿಲ್ಲೆ 


ಶಿವಪುರಿ ಸ್ವಾಮಿಗಳು ಈ ಕನಕಗುರು ಪೀಠ(ಮಠ)ವನ್ನು 1992 ಪುನರ್ಭ-ನಣ ಮಾಡಿದರು. ಇದು ವಿವಿಧ ಚಟುವಟಿಕೆಗಳನ್ನು 
ಹಮಿಕ್ಕೊಂಡಿವೆ. 


. ಕಾಮಧೇನು: ಕಲಘಟಗಿ ತಾಲೂಕಿನ ಕಾಮಧೇನು ಗ್ರಾಮವು (ಜನಸಂಖ್ಯೆ : 1,431) ಕಲಘಟಗಿಯಿಂದ ಈಖಾನ್ಯಕ್ಕೆ 10 
ಕಿಮೀ ದೂರದಲ್ಲಿದೆ. ಈ ಊರಿಗೆ ಹೋಗಲು ಮಿಶ್ರಿಕೋಟೆಯಿಂದ ಒಳ್ಳೆಯ ರಸ್ತೆ ಇದೆ. ಪ್ರಾಚೇನ ಶಾಸನಗಳಲ್ಲಿ "ಸಾಸಲು' ಎಂದೇ ' 
ಉಲ್ಲೇಖತಗೊಂಡಿರುವ ಈ ಉರಿಗೆ ಕಾಮಧೇನು ಎಂಬ ಹೆಸರು ಹೇಗೆ ಬಂತೆಂದು ವಿವರಿಸುವಲ್ಲಿ ದಾಖಲೆಗಳು ಲಭ್ಯವಿಲ್ಲ. 
ಸ್ಥಳೀಕರು ಇದಕ್ಕೆ ಪೌರಾಣಿಕ ಹಿನ್ನಲೆಯನ್ನು ನೀಡುತ್ತಾರಾದರೂ ಸಮರ್ಪಕವೆನಿಸುವುದಿಲ್ಲ ಈ ಊರಿಂದ ಈವರೆಗೆ ಮೂರು 
ಶಾಸನಗಳು ವರದಿಯಾಗಿದ್ದು ಈ ಎಲ್ಲಾ ಶಾಸನಗಳೂ ಊರ ದಕ್ಷಿಣಕ್ಕಿರುವ ಕಲ್ಲೇಶ್ವರ ದೇವಾಲಯದ ಆವರಣದಲ್ಲೇ ಇವೆ. 
ಇವುಗಳಲ್ಲಿ ಮುಮ್ಮಡಿ ಸೋಮೇಶ್ವರನ ಕಾಲಕ್ಕೆ ಸೇರಿದ ಗೋವೆ ಕದಂಬ ಅರಸನ ಕ್ರಿ.ಶ. 1129 ರ ಶಾಸನ ಹಲಸಿಗೆ ನಾಡಿನ 
ಸಾಸಲು ಗ್ರಾಮದ ಸೌಂದರ್ಯ ಸಮೃದ್ಧಿಯನ್ನು ವರ್ಣಿಸುತ್ತ ಸಾಸಲ ತೆಂಕಣದಲ್ಲಿ ಬಂದು ನೆಲೆಸಿದ ಕಪಾಳಿ ಕಲಿದೇವೇಶನ ಸ್ವಯಂಭು 
ತ್ರಿ. ಕಲಿದೇವಸ್ವಾಮಿ ಗುಡಿ ಹಾಗೂ ಸತ್ರಕ್ಕೆಂದು ಹುಲಿವರದ ಮಲ್ಲಸೆಟ್ಟಿಯು ಭೂಮಿಯನ್ನೂ ಹಣವನ್ನೂ ದಾನ ಮಾಡಿದ 
ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 1171 ರ ಮತ್ತೊಂದು ಶಾಸನ, ಕುಮಾರ ಮಲ್ಲಯ್ಯನು ಕಲಿದೇವರಿಗೆ ದಾನ ಕೊಟ್ಟುದನ್ನು 
ತಿಳಿಸುತ್ತದೆ. ಸುಮಾರು ಕ್ರಿ.ಶ. 13 ನೇ ಶತಮಾನಕ್ಕೆ ಸೇರಿದ ಇನ್ನೊಂದು ಶಾಸನ ಮಾಂಡಲಿಕ ಮಾದಿಗನನ್ನು ಉಲ್ಲೇಖಿಸುತ್ತದೆ. 
ಇಲ್ಲಿನ ಶಾಸನೋಕ್ತ ಸ್ವಯಂಭೂ ಕಲಿದೇವಸ್ವಾಮಿ ಗುಡಿ, ಇಂದಿನ ಕಲ್ಲೇಶ್ವರ ಗುಡಿಯಾಗಿದ್ದು ಸುಮಾರು ಕ್ರಿ.ಶ. 11 ನೇಯ 
ಶತಮಾನದ ಆರಂಭದಲ್ಲಿ ನಿರ್ಮಾಣಗೊಂಡಿರುವ ಚಾಲುಕ್ಯಕೈಲಿಯ ಸುಂದರ ದೇವಾಲಯವಾಗಿದೆ. ಎತ್ತರವಾದ ಅಧಿಷ್ಠಾನದ ಮೇಲೆ 
ಗರ್ಭಗೃಹ, ಅಂತರಾಳ ಹಾಗೂ ವಿಶಾಲವಾದ ತೆರೆದ ಸಭಾಮಂಟಪವನ್ನು ಹೊಂದಿರುವ ಈ ಗುಡಿಯ ಗರ್ಭಗೃಹ ನಕ್ಷತ್ರಾಕಾರದ 
ತಳವಿನ್ಯಾಸದಲ್ಲಿದೆ. ಗರ್ಭಗೃಹದಲ್ಲಿ ಸ್ವಯಂಭೂ ಲಿಂಗವಿದ್ದು ಶಾಸನ ಇದನ್ನು ಸ್ವಯಂಭೂಕಲಿದೇವನೆಂದು ಕರೆದಿದೆ. ಇದರ 
ಬಾಗಿಲವಾಡ ತ್ರಿಶಾಖಾಲಂಕೃತವಾಗಿದ್ದು ಜಾಲಂದ್ರವನ್ನು ಹೊಂದಿದೆ. ಅಂತರಾಳದ ಬಾಗಿಲವಾಡವು ಆಕರ್ಷಕ ಮಕರ ತೋರಣವನ್ನು : 
ಹೊಂದಿದ್ದು ಮೇಲೆ ಬ್ರಹ್ಮ ಮಹೇಶ್ವರ ವಿಷ್ಣು ಮೂರ್ತಿಗಳಿದ್ದು ಇಕ್ಕೆಲದಲ್ಲಿ ಆ ಕೆತ್ತನೆಯಿದೆ. ದ್ವಾರಬಂಧಕ್ಕೆ 
ಕಮಲಾಲಂಕೃತ ಜಾಲಾಂದ್ರವನ್ನು Len ವಿಶಾಲವಾದ ಸಭಾ ಮಂಟಪದ ಒಂದಂಕಣವನ್ನು ಜಾಲಂದ್ರ, ದ್ವಾರಬಂಧಗಳನ್ನು 
ಒದಗಿಸುವುದರ ಮೂಲಕ ಬೇರ್ಪಡಿಸಿ ಅಲ್ಲಿರುವ ನಾಲ್ಕು ದೇವಕೋಷ್ಠಗಳಿಗೂ ಪ್ರತ್ಯೇಕತೆಯನ್ನು ಕಲ್ಪಿಸಿರುವಂತೆ ತೋರುತ್ತದೆ. ಈ 
ದೇವಕೋಷ್ಠಗಳಲ್ಲಿ ನಾಲ್ಕು ಅಡಿ ಅಗಲದ ಸಪ್ತಮಾತೃಕಾ ಪಟ್ಟಿಕೆ, ಗಣಪತಿ, ಮಹಿಷಮರ್ದಿನಿ ಹಾಗೂ ಕೇಶವರ ಸುಂದರ ಬಿಡಿ 
ಶಿಲ್ಪಗಳಿವೆ. ತೆರೆದ ಸಭಾಮಂಟಪವನ್ನು ಪ್ರವೇಶಿಸಲು ಮೂರು ದಿಕ್ಕಿಂದಲೂ ಮಾರ್ಗವಿದ್ದು ಸಭಾಮಂಟಪದ ಅಂಚಿನುದ್ದಕ್ಕೂ 
ಕಕ್ಷಾಸನವಿದೆ. ದೇವಾಲಯದ ಹೊರಭಿತ್ತಿಯಲ್ಲಿ ಆಲಂಕಾರಿಕ ಕಂಬ, ಶಿಖರಗಳ ಮಾದರಿಗಳನ್ನು ಕೆತ್ತಲಾಗಿದ್ದು ಗರ್ಭಗೃಹದ 
ಹೊರಭಿತ್ತಿಯಲ್ಲಿರುವ ದೇವಕೋಷ್ಠಗಳಿಗೆ ದ್ರಾವಿಡ ಶಿಖರಗಳನ್ನು ಒದಗಿಸಲಾಗಿದೆ. ಕಕ್ಷಾಸನದ ಹೊರಭಿತ್ತಿಯನ್ನು ವಿವಿಧ ಶೈಲಿಯ 
ಕಿರು ಶಿಖರಗಳಿಂದ ಅಲಂಕರಿಸಲಾಗಿದೆ. ಈ ಗುಡಿಯ ಗರ್ಭಗೃಹದ ಶಿಖರ ಜೀರ್ಣೋದ್ಧಾರಗೊಂಡಿದ್ದು ಸೋಪಾನದ ' 
ಮಾದರಿಯಲ್ಲಿದೆ. ಗುಡಿ ಆವರಣದಲ್ಲಿ ಕಾರ್ತಿಕೇಯ ಹಾಗೂ ಸಪ್ತಮಾತೃಕಾ ಶಿಲ್ಪಗಳಿವೆ. ಈ ದೇವರ ಜಾತ್ರೆ ಧವನದ ಹುಣ್ಣಿಮೆಯಂದು 
ಜರುಗುತ್ತಿದ್ದು ಮೂರು ದಿನ ನಡೆಯುತ್ತದೆ. ಇದರ ಜೊತೆಗೆ ಊರಲ್ಲಿ ಭೀಮದೇವರು, ಹನುಮಂತ, ಬಸವಣ್ಣ ಗಾಳಿಯವ್ವ ಹಾಗೂ 
ದ್ಯಾಮವ್ವನ ಗುಡಿಗಳಿವೆ. ಊರಲ್ಲೊಂದು ಮಸೀದಿ ಹಾಗೂ ದರ್ಗಾಗಳಿವೆ. 


ಕಿತ್ತೂರು: ಹಾವೇರಿ ತಾಲೂಕಿನ ಗ್ರಾಮವಾದ ಕಿತ್ತೂರು (ಜನಸಂಖ್ಯೆ: 1,922) ವರದಾ ನದಿ ದಂಡೆ ಮೇಲಿದೆ. ಈ ಊರು 
ಹಾವೇರಿಯಿಂದ ಈಶಾನ್ಯಕ್ಕೆ 32 ಕಿಮೀ ದೂರದಲ್ಲಿದೆ. ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನವಾದ ಈ ಊರಲ್ಲಿ ರಾಷ್ಟ್ರಕೂಟರ ಕಾಲದ 
ಗೋಸಾಸ ಕಲ್ಲು ವೀರಗಲ್ಲು ಹಾಗೂ ಹೊಳೆದಂಡೆಯ ಮೇಲೆ ಸಂಗಮೇಶ್ವರ ದೇವಾಲಯಗಳಿವೆ. ಇಲ್ಲಿನ ಎರಡು ರಾಷ್ಟ್ರಕೂಟ 
ಶಾಸನಗಳಲ್ಲಿ ಒಂದು ಅಸ್ಪಷ್ಟವಾಗಿ ಮತ್ತೊಂದು ವೀರಗಲ್ಲು ಶಾಸನವಾಗಿದ್ದು (ಕ್ರಿ.ಶ. 971) ಕುಣ್ಣುರ ಎರೆಯಮನ ಇಬ್ಬರು ಮಕ್ಕಳಾದ 
ನಾಗಿಯಣ ಮತ್ತು ವರೆವಿಟರು ಊರಳವಿನಲ್ಲಿ ಹೋರಾಡಿ ಸತ್ತ ಅಂಶವನ್ನು ತಿಳಿಸುತ್ತದೆ. ಇದರಿಂದ ಈ ಊರಿನ ಪ್ರಾಚೀನ ಹೆಸರು 
ಕುಣ್ಣೂರು ಆಗಿರಬೇಕೆಂದು ತೋರುತ್ತದೆ. ಆದರೆ ಕ್ರಿಶ. 1287 ರ: ಮತ್ತೊಂದು ಶಾಸನದಲ್ಲಿ ಹಿಚಗೆಯ (ಇಂದಿನ ಇಚ್ಚಂಗಿ) 
ನಾಡೂಳಗಣ ಹಿರಿಯ ಕಿತ್ತೂರ (ಪ್ರಿ ಕಲಿನಾಥ ದೇವರು, ಮೂಲಸ್ಥಾನ ಜಕ್ಕೇಶ್ವರ ದೇವರಿಗೆ ಹಾಗೂ ಭೈರವ ದೇವರಿಗೆ ಭೂದಾನ 
ಮಾಡಿದ ಅಂಶವನ್ನು ತಿಳಿಸುತ್ತದೆ. ಇದರಿಂದ 300 ವರ್ಷಗಳ ಅವಧಿಯಲ್ಲಿ ಕುಣ್ಣೂರು ಕಿತ್ತೂರು ಆಗಿರುವ ಅಂಶ ಗೊತ್ತಾಗುತ್ತದೆ. 


ಪ್ರೇಕ್ಷಣೀಯ ಸ್ಥಳಗಳು 
ಛು 909 
ಕ್ರಿಶ. 13 ನೇ ಶತಮಾನದ ಇನ್ನೊಂದು ಶಾಸನದಿಂದ ಇದೊಂದು ಮಹಾಅಗ್ರಹಾರ 
ಶಾಸನೋಕ್ತ ಗುಡಿಗಳಲ್ಲಿ ಶಾಸನಕಲ್ಲು ಇರುವ ಸಂಗಮೇಶ್ವರ ಗುಡಿಯನ್ನು ಮೂಲಸ್ಥಾನ ಜಕ್ಷೆಶರ ದೆ ವೆ 
ಶಿಥಿಲವಾಗಿರುವ ಜಗನ್ನಾಥ ಗುಡಿಯನ್ನು ಕಲಿನಾಥ ದೇವರದೆಂದೂ ಮ | ಹತತ ಕ ಈ 
ಮೇಲೆ ಪೂರ್ವಾಭಿಮುಖವಾಗಿರುವ ಸಂಗಮೇಶ್ವರ ಗುಡಿ ಮೂಲತಃ ಇಟ್ಟಿಗೆಯ ರಚನೆಯಾಗಿದ್ದು ಸ pg ತ 
ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿದೆ. ಗರ್ಭಗಹದಲಿ ಶಿವಲಿಂಗವಿದು ಚೆ ಕಜ! 
ಿಹದಲ್ಲಿ )ಿ ಇದರ ಬಾಗಿಲವಾಡ 
ಪಂಚಶಾಖಾಲಂಕೃತವಾಗಿದ್ದು. ಲಲಾಟದಲ್ಲಿನ ಗಜಲಕ್ಷಿಯೊಂದಿಗೆ ಆಕರ್ಷಕವಾಗಿದೆ. ಅಂತರಾಳವನ್ನು ಸುಂದರವಾದ ಮಕರತೋರಣ 
ಅಲಂಕರಿಸಿದ್ದು ನವರಂಗದಲ್ಲಿ ವೈವಿಧ್ಯಮಯವಾದ ಕಂಬಗಳು ರಾಷ್ಟ್ರಕೂಟರ ಕಾಲದ ರಚನೆಗಳಾಗಿವೆ (ಕ್ರಿ.ಶ. 10 ನೇ ಶತಮಾನ). : 
ನಡುವಿನ ಛತ್ತು ಸರಳವಾದ ಕಮಲವನ್ನು ಹೊಂದಿದೆ. ಈ ದೇವಾಲಯದ ನವರಂಗ ಹಾಗೂ ಅರ್ಧಮಂಟಪ ಕಲ್ಯಾಣದ ಚಾಳುಕ್ಕರ 
ಕಾಲದ ಸೇರ್ಪಡೆಯೆಂದು ತೋರುತ್ತದೆ. ಈ ಗುಡಿಯ ಮುಂಭಾಗದಲ್ಲಿರುವ ಶೈವ ದ್ವಾರಪಾಲಕರು, ಹೊಳೆಯಲ್ಲಿ ಲಭಿಸಿದ್ದು We 
ರಾಷ್ಟ್ರಕೂಟರ ಕಾಲದ್ದೇ ಆಗಿವೆ. ಅದೇ ರೀತಿ ಇಲ್ಲಿ ಮುಕ್ಕಾದ ಗಣಪತಿ, ಭರವ ಹಾಗೂ ಸೂರ್ಯನ ಎರಡು ಸೂರ್ಯ Rp 
ಅವುಗಳಲ್ಲಿ ಚಂದ್ರಶಿಲೆಯ ಸೂರ್ಯನ ಮೂರ್ತಿ ಆಕರ್ಷಕವಾಗಿದೆ. ಇಲ್ಲಿನ ಮೂರು ವೀರಗಲ್ಲುಗಳಲ್ಲಿ ಒಂದು ಚಕ್‌ 
ಹುಲಿಬೇಟೆ ವೀರಗಲ್ಲಾಗಿದೆ. ಊರ ನಡುವಿರುವ ಜಗನ್ನಾಥ ಗುಡಿ ದಿನ್ನೆಯ ಮೇಲಿದ್ದು ಇಂದು ಪೂರ್ಣ ಹಾಳಾಗಿದೆ. ಇಲ್ಲಿ ಶಿವಲಿಂಗ 
ಗಣಪತಿ ಹಾಗೂ ಚಾಳುಕ್ಯ ಶೈಲಿಯ ಕಂಬಗಳಿವೆ. ಅರಳಿಕಟ್ಟೆ ಬಳಿ ಪೀಠಸ್ಥ ಚತುರ್ಮುಖ ಬ್ರಹ್ಮ ಹಾಗೂ ಬಾಣಂತಿಕಲ್ಲೆಂದು 
ಕರೆಯುವ ಗಜಲಕ್ಷ್ಮಿ ಶಿಲ್ಪ ಹಾಗೂ ಯಂತ್ರದಕಲ್ಲಿದೆ. 


ವಾಗಿತ್ತೆಂದು ಊಹಿಸಲು ಅವಕಾಶವಿದೆ. ಇಲ್ಲಿನ 


ಕುಂಚೂರು: ಹಿರೇಕೆರೂರು ತಾಲೂಕಿನ ಕುಂಚೂರು (ಜನಸಂಖ್ಯೆ : 1,957) ಹಿರೇಕೆರೂರಿನಿಂದ 16 ಕಿ.ಮೀ. ದೂರದಲ್ಲಿದೆ. 
ಏಳೆಂಟು ನೂರು ವರ್ಷಗಳಷ್ಟು ಪ್ರಾಚೀನವಾದ ಈ ಸ್ಥಳದಲ್ಲಿರುವ ವೀರಭದ್ರ ಗುಡಿಯು ಚಾಳುಕ್ಯರ ಶೈಲಿಯ ಕಟ್ಟಡವಾಗಿದ್ದು 
ತ್ರಿಕೂಟಾಚಲವಾಗಿದೆ. ಪ್ರತಿಯೊಂದು ಗರ್ಭಗೃಹದ ಮುಂಭಾಗದಲ್ಲಿ ಅಂತರಾಳವಿದ್ದು ಕೇಂದ್ರ ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಇದರ 
ಎಡಭಾಗದಲ್ಲಿರುವ ಗರ್ಭಗೃಹದಲ್ಲೂ ಶಿವಲಿಂಗವಿದೆ ಹಾಗೂ ಬಲಭಾಗದ ಗರ್ಭಗೃಹದಲ್ಲಿ ವೀರಭದ್ರನ ಶಿಲಾಮೂರ್ತಿಯಿದೆ. 
ವೀರಭದ್ರಮೂರ್ತಿಯು ನಾಲ್ಕು ಕೈಗಳನ್ನು ಹೊಂದಿದ್ದು 15 ನೇ ಶತಮಾನದ ಶಿಲ್ಪ ಲಕ್ಷಣವನ್ನು ಹೊಂದಿದೆ. ನವರಂಗದ ಮಧ್ಯದಲ್ಲಿ 
ನಾಲ್ಕು ಚಾಳುಕ್ಕರ ಶೈಲಿಯ ಕಂಬಗಳಿವೆ. ನವರಂಗದಲ್ಲಿ ಒಂದು ಸಪ್ತಮಾತೃಕೆಯರ ಜೋಡು ಶಿಲ್ಪ ಮತ್ತು ಆಸೀನವಾಗಿರುವ ಭೈರವನ 
ಮೂರ್ತಿ ಇವೆ. ಭೈರವಮೂರ್ತಿಯು ರಾಷ್ಟ್ರಕೂಟರ ಲಕ್ಷಣಗಳನ್ನು ಹೋಲುತ್ತದೆ. ದೇವಾಲಯದ ಹೊರಗೆ ಎರಡು ಭಿನ್ನವಾಗಿರುವ 
ತೀರ್ಥಂಕರ ಪ್ರತಿಮೆಗಳಿವೆ. ಇವುಗಳಲ್ಲಿ ಒಂದು ಸುಮಾರು ಒಂದು ಮೀಟರ್‌ ಎತ್ತರವಿರುವ ಪಾರ್ಶ್ವನಾಥ ತೀರ್ಥಂಕರ 
ಮೂರ್ತಿಯಾಗಿದೆ. ಎರಡೂ ಜಿನವಿಗ್ರಹದ ಪೀಠಗಳ ಮೇಲೆ ಶಾಸನಗಳಿದ್ದು ಎರಡೂ ಅಸ್ಪಷ್ಟವಾಗಿದ್ಬು ಒಂದರಲ್ಲಿ ಮಾತ್ರ 
ಜೋಗಿಸೆಟ್ಟಿಯ ಮಗ ಬೊಮ್ಮಯನಿಂದ ಜಿನವಿಗ್ರಹದ ಪ್ರತಿಷ್ಠಾಪನೆಯಾಯಿತೆಂದು ತಿಳಿಯುತ್ತದೆ. ಇವೆರಡೂ ಶಾಸನಗಳು ಕ್ರಿ.ಶ. 
12ನೇ ಶತಮಾನದ ಲಿಪಿಯನ್ನು ಹೊಂದಿವೆ. ಊರಿನಲ್ಲಿರುವ ಬರ್ಮದೇವನಗುಡಿ (ಸಾಧಾರಣ ಕಟ್ಟಡ)ಯಲ್ಲಿರುವ ಶಾಸನವೂ 
ಅಸ್ಪಷ್ಟವಾಗಿದ್ದು ಈಚಿನ ಅಕ್ಷರವನ್ನು ಹೊಂದಿದ್ದು ಹನುಮಂತ ದೇವರಿಗೆ ನೀಡಿದ ಭೂದಾನದ ಬಗೆಗೆ isc 
ವೀರಭದ್ರಗುಡಿಯ ಮಗುಲಲ್ಲಿ ಎರಡು ವೀರಗಲ್ಲುಗಳಿದ್ದು ಭಾರಿ ಯುದ್ದದ ದೃಶ್ಯವನ್ನು ಪರಿಣಾಮಕಾರಿಯಾಗಿ ಚಾ 
ವೀರಗಲ್ಲು ಶಾಸನವು ಹೊಯ್ಸಳ ಎರಡನೇ ಬಲ್ಲಾಳನ (ಕ್ರಿ.ಶ. 1193) ಕಾಲದಲ್ಲಿ ಗೌಡನೊಬ್ಬನು ಕುಂಚೂರ ಮೇಲೆ ದಾಳಿ 
ಮಾಡಿದಾಗ ಯುದ್ಧದಲ್ಲಿ ಗಂಗಕುಲದ ವೀರನಾದ ಚಿಕಸೆಟ್ಟಿಯ ಮರಣದ ಬಗೆಗೆ ತಿಳಿಸುತ್ತದೆ. ಇದನ್ನು ಭ್‌ ಹ 
ಕೆತ್ತಲಾಗಿದ್ದು ವೀರನ ಸುತ್ತಲೂ ಅನೇಕ ಅಪ್ಸರೆಯರು, ವಾದಕರು, ಹೀಗೆ ಎಲ್ಲಾ ವಿವರಗಳನ್ನೂ ಬಿಡಿಸಲಾಗಿದೆ. ಊರಿನಲ್ಲ 


ಚೈತ್ರಪೂರ್ಣಿಮೆಯಂದು ಹನುಮಂತದೇವರ ಜಾತ್ರೆ ನಡೆಯುತ್ತದೆ. 
(ಜನಸಂಖ್ಯೆ : 1,001) ಬ್ಯಾಡಗಿಯಿಂದ 14 ಕಿ.ಮೀ. ದೂರದಲ್ಲಿದ್ದು ಹಿಂದೆ 
ವ ಗಳು ನಡೆದ ಪ್ರಾಚೀನ 
ವ ಣಿಸದಿದರೂ ಕೆಂಗೊಂಡ ಹಲವು ಯುದ್ಧಗಳು ನ 
ಯನ್ನು ಹೊಂದಿತ್ತು. ಈಗ ಅದರ ಅವಶೇಷಗಳೂ ಕಾ ಸ 
po ಊರಿನಲ್ಲಿ, ಚಾಳುಕ ಶೆಲಿಯಲ್ಲಿ ನಿ ಕಲ್ಲೇಶ್ವರ ದೇವಾಲಯ ಮುಖ್ಯ ಆಕರ್ಷಣೆ. ನನ್‌ 
a k ಜವಾಗಿದೆ. ಈ ದೇವಾಲಯವು 
ಉಕವಾಗಿರುವ ಮೂಲಸ್ಥಾನದ ಮಲ್ಲಿಕಾರ್ಜುನ ದೇ mn Fs ಥಾ pr 
ತ್ರಿಕೂಟಾಚಲವಾಗಿದ್ದು, ಮೂರು ಗರ್ಭಗೃಹಗಳು, ಒಂದು ಬ 


ಕೆಂಗೊಂಡ: ಬ್ಯಾಡಗಿ ತಾಲೂಕಿನ ಕೆಂಗೊಂಡವು 


ರ್ಮಿತವಾಗಿರುವ 
ವರ ಗುಡಿಯು ಇದೇ ಎಂಬುದು 


ಅಂತರಾಳ ಹಾಗೂ ಮಧ್ಯದಲ್ಲಿ 


910 ಧಾರವಾಡ ಜಿಲ್ಲೆ 


ಹೊಂದಿದೆ. ಗರ್ಭಗೃಹದಲ್ಲಿ ಚಾಳುಕ್ಯ ಪಾಣಿಪೀಠದ ಮೇಲೆ ಶಿವಲಿಂಗವಿದೆ. ಅಲಂಕಾರಯುತವಾದ ಬಾಗಿಲುವಾಡದ ಲಲಾಟದಲ್ಲಿ 
ಗಜಲಕ್ಷ್ಮಿಯ ಶಿಲ್ಪವಿದೆ. ಅಂತರಾಳದ ದ್ವಾರಬಂಧವೂ ಅಲಂಕಾರಯುತವಾಗಿದ್ದು ಮಧ್ಯದ ಲಲಾಟದಲ್ಲಿ ಗಜಲಕ್ಷಿ ಯಿದೆ. ನವರಂಗದ 
ನಾಲ್ಕು ಕಂಬಗಳು ಸಾಂಪ್ರದಾಯಿಕ ಕಲ್ಯಾಣದ ಚಾಳುಕ್ಕರ ಶೈಲಿಯ ಲಕ್ಷಣಗಳನ್ನು ಹೊಂದಿವೆ. ನವರಂಗದಲ್ಲಿ ಎರಡು 
ದೇವಕೋಷ್ಠಗಳಿದ್ದು ಬಲಭಾಗದಲ್ಲಿ ಭಗ್ನವಾದ ವಿಷ್ಣು ಹಾಗೂ ಎಡಭಾಗದಲ್ಲಿ ಭಗ್ನವಾದ ಸೂರ್ಯನ ಶಿಲ್ಪಗಳಿವೆ. ಹೊರಗೆ 
ಶಾಸನವಿದ್ದು ಕ್ರಿಶ. 1179 ರಲ್ಲಿ ಗುತ್ತ ಜೋಯಿದೇವನ ಆಳ್ವಿಕೆಯಲ್ಲಿ ಪ್ರಭು ದಾಸಗಾವುಂಡ ಮತ್ತು ಆತನ ಮಗ 
ಹರಿಯಮಗಾವುಂಡರಿಂದ ಮೂಲಸ್ಥಾನ ಮಲ್ಲಿಕಾರ್ಜುನ ದೇವರಿಗೆ ಬಿಟ್ಟ ಭೂದಾನದ ವಿವರಗಳನ್ನು ತಿಳಿಸುತ್ತದೆ. ಅದರ ಹತ್ತಿರವೇ 
ಇರುವ ವೀರಗಲ್ಲು ಶಾಸನವು ಯಾದವ ಕನ್ನರನ ಕಾಲದಲ್ಲಿ (ಕ್ರಿ.ಶ. 1259) ಮನ್ನೆಯ ಜೋಯಿದೇವನು ಹೊನುಗಲಿ ಮೇಲೆ 
ದಾಳಿಮಾಡಿದಾಗ ಕೇತೋಜನೆಂಬ ವೀರನ ಮರಣವನ್ನು ದಾಖಲಿಸುತ್ತದೆ. ಕೆಗೊಂಡದ ಇತರೆ ದೇವಾಲಯಗಳೆಂದರೆ ದುರ್ಗಮ್ಮ 
ಬಸವಣ್ಣ ಹನುಮಂತ, ದ್ಯಾಮವ್ವ, ಚೌಡವ್ವ, ಉಡುಚವ್ವ, ದಂಡಿನ ದುರ್ಗವ್ವ ಮಾಯವ್ವ, ಬಸಪ್ಪ ಬಸವಣ್ಣ ಮುಂತಾದವುಗಳು. 
ದುರ್ಗವ್ವನ ಜಾತ್ರೆಯು ಬನದ ಹುಣ್ಣಿಮೆಗೆ ಸುಮಾರು ಒಂಭತ್ತು ದಿನಗಳ ಕಾಲ ನಡೆಯುತ್ತದೆ. 


ಕಚ್ಚದಿ: ಹಿರೇಕೆರೂರು ತಾಲೂಕಿನ ಕಚವಿ ಗ್ರಾಮವು (ಜನಸಂಖ್ಯೆ : 2,122) ಹಿರೇಕೆರೂರಿನಿಂದ ವಾಯುವ್ಯಕ್ಕೆ 18 ಕಿ.ಮೀ. 
ದೂರದಲ್ಲಿದೆ. ಈ ಊರಿಗೆ ಹೋಗಲು ತಿಳುವಳ್ಳಿಯಿಂದ ಸಾಕಷ್ಟು ವಾಹನ ಸೌಕರ್ಯವಿದೆ. ಪ್ರಾಚೀನ ಶಾಸನಗಳಲ್ಲಿ “ಕಚ್ಚವಿ' “ಕತ್ಸವಿ' 
ಎಂದೇ ಉಲ್ಲೇಖಗೊಂಡಿರುವ ಈ ಊರು ನಾಗರಖಂಡ-70ಕ್ಕೆ ಸೇರಿದ ಗ್ರಾಮವಾಗಿತ್ತು. (ಕಚ್ಚಪಿ ಅಥವಾ ಲಕ್ಷ್ಮಿ ಎಂಬ ಹೆಸರಿನಿಂದ 
ಈ ಶಬ್ದ ಹುಟ್ಟಿರಬೇಕು) ಕ್ರಿ.ಶ. ಎಂಟನೇ ಶತಮಾನದಿಂದ - ಕ್ರಿ.ಶ. 16 ನೇ ಶತಮಾನದವರೆಗಿನ ಆರು ಶಾಸನಗಳು ಈವರೆಗೆ 
ಇಲ್ಲಿಂದ ವರದಿಯಾಗಿವೆ. ಇತ್ತೀಚೆಗೆ ಕಲ್ಯಾಣದ ಚಾಲುಕ್ಕರ ಕಾಲದ ಎರಡು ಶಾಸನಗಳು ಹಾಗೂ ಹೊಯ್ಸಳರ ಎರಡು ವೀರಗಲ್ಲು 
ಶಾಸನಗಳನ್ನು ಪತ್ತೆ ಹಚ್ಚಲಾಗಿದೆ. ಇವುಗಳಲ್ಲಿ ಕ್ರಿ.ಶ. 994 ಕೈ ಸೇರಿದ ಶಾಸನ ದೇವಾಲಯ ನಿರ್ಮಾಣವನ್ನು ಹೇಳಿದರೆ, 
ಭೂಲೋಕಮಲ್ಲನ ಕಾಲಕ್ಕೆ ಸೇರಿದ ಮತ್ತೊಂದು ಶಾಸನದಿಂದ ಕಚ್ಚವಿ ಅನಾದಿ ಅಗ್ರಹಾರವಾಗಿತ್ತೆಂಬ ಅಂಶ ಮೊದಲ ಬಾರಿಗೆ 
ಬೆಳಕಿಗೆ ಬರುತ್ತಿದೆ. ಹೊಯ್ಸಳ ಬಲ್ಲಾಳನ ಕಾಲದ ವೀರಗಲ್ಲುಗಳು ಯಾದವ ಹೊಯ್ಸಳ ಹೋರಾಟದ ಸಾಕ್ಷಿಗಳಾಗಿವೆ. ಇವುಗಳಲ್ಲಿ 
ರಾಷ್ಟ್ರಕೂಟ ಧ್ರುವನ ಕಾಲಕ್ಕೆ ಸೇರಿದ ಶಾಸನವು ಮದೆಯೂರ ಮಾರ ಬನವಾಸಿ-12.000 ವನ್ನಾಳುವಾಗ ಮಳೆ ಅರಸು 
ಮಾರಬ್ಬೆದೇವಿಗೆ ತುಪ್ಪದೆರೆ ಬಿಟ್ಟ ದಾನ ಶಾಸನವಾಗಿದ್ದರೆ, 16 ನೇ ಶತಮಾನದ ಶಾಸನ ಸಂಕಿಗಾವುಂಡಿ ಹಾಗೂ ನಾಗಪ್ಪರು ವಿಗ್ರಹ 
ಮಾಡಿಸಿದರೆಂದು ಹೇಳುತ್ತದೆ. ಊರಲ್ಲಿ ಬಸ್‌ನಿಲ್ದಾಣದ ಬಳಿ ಎತ್ತರದಲ್ಲಿ ರಾಮಲಿಂಗೇಶ್ವರ ಗುಡಿಯಿದೆ. ಈ ಗುಡಿ ಮಣ್ಣಿನಿಂದ 
ಮುಚ್ಚಲ್ಪಟ್ಟಿದ್ದು ಇತ್ತೀಚೆಗೆ ಹಾಳು ಮಣ್ಣನ್ನು ಸ್ಥಳೀಕರು ತೆಗೆದಿರುವುದರಿಂದ, ಗುಡಿಯ ರೂಪುರೇಷೆಯನ್ನು ಗುರುತಿಸಬಹುದಾಗಿದ್ದು 
ನಾಲ್ಕು ಹೊಸ ಶಾಸನಗಳು ಲಭಿಸಿರುವುದು ಈ ಪರಿಸರದಲ್ಲೇ. ಈ ಗುಡಿ ಗರ್ಭಗೃಹ, ಅಂತರಾಳ, ಅರ್ಧಮಂಟಪ ಹಾಗೂ 
ನವರಂಗವನ್ನು ಹೊಂದಿದ್ದಂತೆ ತೋರುತ್ತದೆ. ಗರ್ಭಗೃಹದಲ್ಲಿ ಶಿವಲಿಂಗ ನವರಂಗದಲ್ಲಿ ನಂದಿಯಿದೆ. ಬಾಗಿಲವಾಡ ಸುಂದರವಾದ 
ಜಾಲಂದ್ರವನ್ನು ಹೊಂದಿದೆ. ನವರಂಗದಲ್ಲಿ ಸುಂದರವಾದ ಎರಡು ಮಹಿಷಮರ್ದಿನಿ ಶಿಲ್ಪ ಸಪ್ತಮಾತೃಕಾ ಶಿಲ್ಪ ಮತ್ತು ಆದಿತ್ಯ 
ಪೀಠಗಳಿವೆ. ಈ ಗುಡಿ ಕ್ರಿ.ಶ. 10 ನೇ ಶತಮಾನದ ಕೊನೆಯ ಭಾಗದ ರಚನೆಯೆಂದು ಹೇಳಬಹುದಾದ ಶಾಸನವೂ ಅಲ್ಲೇ ಇದೆ. 
ಪೂರ್ವಾಭಿಮುಖವಾಗಿರುವ ಈ ಗುಡಿಯ ನವರಂಗದ ಸ್ತಂಭಗಳು ಚಾಳುಕ್ಯ ಶೈಲಿಯ ಕಂಬಗಳಾಗಿವೆ. ಈ ಗುಡಿಯ ಶಿಖರ 
ಹಾಳಾಗಿದೆ. ಅಲ್ಲಿರುವ ಎರಡೂ ಕೈಯಲ್ಲಿ ಕಮಲ ಹಿಡಿದು ಕುಳಿತಿರುವ ಗಣಪತಿಯ ದ್ವಿಬಾಹು ಶಿಲ್ಪವು ಸುಂದರವಾಗಿದೆ. ಊರ 
ಹೊಂಡದ ತಗ್ಗಲ್ಲಿ ದೇವಿ ಗುಡಿಯಿದೆ. ಗರ್ಭಗೃಹ ಅರ್ಧಮಂಟಪವಷ್ಟೇ ಉಳಿದಿರುವ ಈ ಗುಡಿಯ ಬಾಗಿಲವಾಡವು 
ತ್ರಿಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಬಿಂಬವಿದೆ. ರಾಷ್ಟ್ರಕೂಟರ ಕಾಲದ ಮಾರಬ್ಬೆ ದೇವಿ ಗುಡಿ ಇದೇ ಎಂದು 
ತೋರುತ್ತದೆ. ಈ ಗುಡಿಯ ಬಳಿಯೇ ಇರುವ ವೀರಭದ್ರನ ಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿದ್ದರೂ ಗರ್ಭಗೃಹದ ದ್ವಾರಬಂಧ 
ಕಲ್ಯಾಣದ ಚಾಳುಕ್ಕರ ಕಾಲದ್ದಾಗಿದ್ದು ಸುಂದರವಾದ ಚತುರ್‌ಶಾಖಾಲಂಕೃತವಾಗಿದೆ. ಊರ ಹೊರಗೆ ಚಿಕ್ಕೆರೂರು ವಿರಕ್ತ ಮಠದ 
ಶಾಖಾಮಠವಿದೆ. ಈ ಮಠದ ರಚನೆಯಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ಕಂಬಗಳನ್ನು ಬಳಸಲಾಗಿದೆ. ಊರ ಅಗಸೆ ಬಳಿ ಕೋಣನ 
ತಲೆಯ ಎರಡು ಸುಂದರ ಉಬ್ಬುಶಿಲ್ಪಗಳಿವೆ. ಕೋಣನ ತಲೆಯನ್ನು ಶಕ್ತಿದೇವಿಯ ಪ್ರತೀಕವೆಂದು ಪೂಜಿಸುತ್ತಿದ್ದಿರಬಹುದು. ಗ್ರಾಮದ 
ಹೊಲದಲ್ಲಿ ರೇವಂತ ಕಲ್ಲೆಂದು ಹೇಳುವ ಕುದುರೆ ಸವಾರನ ಉಬ್ಬುಶಿಲ್ಪವಿದ್ದು ಇದು ಕುಮಾರರಾಮನ ಶಿಲ್ಪವಾಗಿರಬಹುದು. 
ಮನೆಯೊಂದರ ಹಿತ್ತಲಲ್ಲಿರುವ ಬೃಹತ್ತಾದ ಬಂದೂಕುಧಾರಿ ವೀರನ ವೀರಗಲ್ಲೊಂದು ಉಲ್ಲೇಖನಾರ್ಹವಾದುದಾಗಿದೆ. ಸುಮಾರು. 
೨0 ಶಾಸನಗಳಲ್ಲಿ ಉಲ್ಲೇಖಿತಗೊಂಡಿರುವ “ಕಚ್ಛ(ತ್ರವಿಗಳೆ” (ಛೂಮಾಪನ)ಯ ಪ್ರಾತಿನಿಧಿಕ ರೇಖಾ ಕೆತ್ತನೆ ಈ ಊರಿನ 


ಪ್ರೇಕ್ಷಣೀಯ ಸ್ಥಳಗಳು ಸ್ಥ 


ದೇಗುಲವೊಂದರ ಮೇಲೆ ಕೆತ್ತಲ್ಪಟ್ಟಿದ್ದು ಅದರಿಂದಲೇ ಗಳಿಗೆ ಈ ಹೆಸರು ಬಂದಿರಬೇಕೆಂದು ತೋರುತದೆ. ಇವುಗಳ ಜೊತೆಗೆ 
ಊರಲ್ಲಿ ಹನುಮಂತ, ದ್ಯಾಮವ್ವ, ಬಸವಣ್ಣ ಗುತ್ತವ್ವ, ಮಾತಂಗವ್ವ ಮುಂತಾದ ದೇವತೆಗಳ ಗುಡಿಗಳಿವೆ. ಊರಲ್ಲೊಂದು ಮಸೀದಿ 
ಹಾಗೂ ಎರಡು ದರ್ಗಾಗಳಿವೆ. ಸ್ವಾತಂತ್ರಯೋಧ ಸರ್ದಾರ್‌ ವೀರನಗೌಡ ಪಾಟೀಲರು ಈ ಊರಿನವರು. 


ಕರ್ಜಗಿ : ಹಾವೇರಿ ತಾಲೂಕಿನ ಊರಾದ ಕರ್ಜಗಿ (ಜನಸಂಖ್ಯೆ : 7,014) 1905 ರವರೆಗೆ ತಾಲೂಕು ಕೇಂದ್ರವಾಗಿತ್ತು. 
- ಈ ಊರು ಹಾವೇರಿಯಿಂದ ಸುಮಾರು 12 ಕಿಮೀ. ದೂರದಲ್ಲಿದೆ. ವರದಾ ನದಿಯ ಎಡದಂಡೆಯ ಮೇಲಿರುವ ಈ ಊರಿನಲ್ಲಿ 
ನಾಲ್ಕು ಶಾಸನಗಳಿದ್ದು ಅವುಗಳಲ್ಲಿ ಕಲ್ಯಾಣದ ಚಾಳುಕ್ಯ ಅರಸ ಇಮ್ಮಡಿ ಜಯಸಿಂಹನ ಸಾಮಂತ ಕದಂಬ ಕಾಮದೇವನ 
ಪ್ರಶಸ್ತಿಯನ್ನೊಳಗೊಂಡಿರುವ ಶಾಸನವೊಂದು ಕನ್ನಡ ಶಾಲೆಯ ಹಿಂದಿನ ಕೋಟೆಗೋಡೆಯಲ್ಲಿದೆ. ಕ್ರಿಶ. 1637 ರ ಮತ್ತೊಂದು 
ಶಾಸನ “ಕರ್ಜಗಿ'ಯ ದೇಸಾಯಿ ಕುಕನೂರ ಚನ್ನಬಸವೇಶ್ವರ ದೇವರಿಗೆ ನೀಡಿದ ದಾನವನ್ನು ಉಲ್ಲೇಖಿಸುತ್ತದೆ. ಹನುಮಂತನ ಗುಡಿಯ 
ಮುಂದಿರುವ ವೀರಗಲ್ಲು ಶಾಸನವೊಂದು ಹಾವೇರಿಯಲ್ಲಿ ಮಡಿದ ಮಾಚಯನಾಯಕನಿಗಾಗಿ ನಿಲ್ಲಿಸಿದ ಸಾರಕವಾಗಿದೆ. ಊರ ಸುತ್ತ 
ಕೋಟೆ ಇದ್ದ ಅಂಶ ಅಳಿದುಳಿದಿರುವ ಅವಶೇಷಗಳಿಂದ ಗೊತ್ತಾಗುತ್ತದೆ. ಏಳನೇಯ ಶತಮಾನದ ಹರಿಹರ ತಾಮ್ರ ಶಾಸನ 
ಉಲ್ಲೇಖಿಸುವ "ಕರಂಜಪತ್ರ' ಎಂಬ ಊರೇ ಕರಜಿಗಿ ಎಂದು ಆರ್‌.ಎಸ್‌. ಪಂಚಮುಖಿಯವರ ಅಭಿಪ್ರಾಯವಾಗಿದೆ. “ಕರಜಗಿ' 
ಭರಮಪ್ಪನ ಗುಡಿಯಿಂದಾಗಿ ಈ ಭಾಗದಲ್ಲಿ ಪ್ರಸಿದ್ಧವಾಗಿದೆ. 14 ಮೂಲೆಗಳಿಂದ ಕೂಡಿದ ಆಳುದ್ದದ ಬಯಲು ಗುಡಿಯ ನಡುವೆ 
ಬೇರೆ ಬೇರೆ ಪ್ರಮಾಣದ ಎರಡು ದುಂಡುಕಲ್ಲುಗಳಿದ್ದು ಭಕ್ತರು ಇದನ್ನೇ ಸ್ವಯಂಭು ಬ್ರಹನೆಂದು ನಂಬಿ ಆರಾಧಿಸುತ್ತಾರೆ. ಜೂನ್‌ 
ತಿಂಗಳ ಕಾರಹುಣ್ಣಿಮೆಯಲ್ಲಿ ಮೂರು ದಿನ ಇಲ್ಲಿ ಜಾತ್ರೆ ನಡೆಯುತ್ತದೆ. ಊರಿನ 14 ವೀರಗಾರರು ಮಹತ್ವದ ಧಾರ್ಮಿಕ ಪಾತ್ರ 
ವಹಿಸುವ ಈ ಜಾತ್ರೆಯಲ್ಲಿ ಜಾತ್ರೆಯ ಅಂಗವಾಗಿ ಓಡಿಸುವ ಬಂಡಿಗಳಿಗೆ (ಎರಡು ಪೇಟೆ ಬಂಡಿ, ಎರಡು ರೈತರ ಬಂಡಿ) ರೈತರು 
ತಮ್ಮ ತಮ್ಮ ಎತ್ತುಗಳನ್ನು ಹೂಡುವ ಸಂಪ್ರದಾಯ ಮೊದಲಿನಿಂದ ಬಂದಿದೆ. ಹೊನ್ನುಗಿಯಿಂದ ಆರಂಭವಾಗುವ ಈ ಜಾತ್ರೆ, 
ವೀರಗಾರರು ವೇಷ ಹಾಕುವುದು, ಕುಣಿಯುವುದು, ಬಂಡಿ ಓಡಿಸುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಒಳಗೊಂಡಿದ್ದು ಕೊನೆ 
ದನ ರಾತ್ರಿ ದೇವರಿಗೆ ಹೂರಣ ಉಣಿಸುವುದರೊಂದಿಗೆ ಅಂತ್ಯವಾಗುತ್ತದೆ. ಕೊನೇ ದಿನ ರಾತ್ರಿ ದೇವರಿಗೆ ಹೂರಣ ಉಣಿಸುವಾಗ 
14 ಮಂದಿ ವೀರಗಾರರು 14 ಮೂಲೆಗಳತ್ತ ಮುಖಮಾಡಿ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ನಿಂತು ಉಘೆ ಉಘೆ ಎನ್ನುತ್ತಿದ್ದಾಗ 
ಜೋಯಿಸರು ಮಂತ್ರ ಪಠಿಸುತ್ತಾ ದೇವರಿಗೆ ತುಪ್ಪ ಹೂರಣ ಉಣಬಡಿಸುತ್ತಾರೆ. ಈ ದೇವಾಲಯದ ಪ್ರವೇಶದಲ್ಲಿ ರಾಷ್ಟ್ರಕೂಟರ 
ಕಾಲದ ಗೋಸಾಸ ಕಂಬವನ್ನು ಬೇರೆಡೆಯಿಂದ ಸ್ಥಳಾಂತರಿಸಿ ತಂದು ನೆಟ್ಟಿದ್ದಾರೆ. ಈ ಗುಡಿಯ ಬಳಿಯಲ್ಲೇ ಇರುವ ವೀರಭದ್ರನ 
ಗುಡಿಯನ್ನು 1896ರಲ್ಲಿ ಮಲ್ಲಪ್ಪ ಬೆನ್ನೂರರ ಮಗ ಮಲ್ಲಾರೆಪ್ಪ ಕಟ್ಟಿಸಿದ್ದೆಂದು ತಿಳಿದು ಬರುತ್ತದೆ. bu ಊರಲ್ಲಿ ಹನುಮಂತ, 
ವೀರಭದ್ರ, ವೆಂಕಟರಮಣ, ಬಸವಣ್ಣ ದುರ್ಗಮ್ಮ, ದ್ಯಾಮವ್ವ, ಹೊಳೆಮುರುಗವ್ವ ಮುಂತಾದ ಗುಡಿಗಳಿವೆ. ಊರ ಹೊರಗಿರುವ 
ಪಾಳುಮಠದ ಬಳಿ ಮುನೇಶ್ವರ ಗುಡಿಯ ಸಾಧಾರಣ ಕಟ್ಟಡ ಕಂಡುಬರುತ್ತದೆ. 


ಕಟ್ನೂರು: ಹುಬ್ಬಳ್ಳಿ ತಾಲೂಕಿನ ಹಳ್ಳಿ ಕಟ್ನೂರು (ಜನಸಂಖ್ಯೆ : ಹ - 1981ರಲ್ಲಿದ್ದಂತೆ) ಭ್‌ ದ ಗ್‌ 
ಕಿಮೀ ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಕಟ್ಟನೂರು ಎಂದೇ ಉಲ್ಲೇಖಿತಗೊಂಡಿದ್ದು wk ಚ: 
ಶಾಸನಗಳು ವರದಿಯಾಗಿವೆ. ಹೊಲದಲ್ಲಿರುವ ಸುಮಾರು ಒಂಬತ್ತನೆ ಶತಮಾನದ ವೀರಗಲ್ಲು ಶಾಸನ ಗೋಗ್ರಹ ಭದ ಬ 
ಆ ನ ಮರಣವನ್ನು ತಿಳಿಸುತ್ತದೆ. ಆದರೆ ಈ ವೀರಗಲ್ಲಿನ ಕೆಳಪಟ್ಟಿಕೆಯಲ್ಲಿ ನಾಲ್ಕಾರು ಎಮ್ಮೆಗಳನ್ನು ಕೆತ್ತಿರುವುದು 
Ee ಸ 1242ರ ಗೋವೆ ಕದಂಬ ಅರಸ ತ್ರಿಭುವನಮಲ್ಲನ ಶಾಸನ ಕಟ್ಟನೂರ 


ಎನಾರ್ಹವಾಗಿದೆ. ಕಲ್ಯೇಶ್ರರ ಗುಡಿ ಮುಂದಿರುವ ಕ್ರಿಶ. 
ಸಾ Fhe ಇದೆಯ ಸಾಹಣಿಯು ಭೂದಾನ ಮಾಡಿದ ವಿಷಯ ತಿಳಿಸುವುದರಿಂದ, ಇಂದಿನ ಕಲ್ಮೇಶ್ವರ ಗುಡಿಯೇ 
I) 


ಜ್‌ ವ ವ ಬಸವ ಗುಡಿಯ 
ಚೂಕ್‌ ಮೂಲಸಾನದೇವರ ಗುಡಿ ಎಂದು ಪರಿಗಣಿಸಬಹುದಾಗಿದೆ. ಈ ಗುಡಿಯ ಮುಂದಿರುವ ನಿಂತ ಬಸವಣ್ಣನ 
ವ ಹ 5 ದ ಲಿಗೆ 
ಮಚಂದ,ನ ಕಾಲದಾಗಿದ್ದು ಸೊನ್ನ 
-ದ ಮೇಲಿನ ಶಾಸನ ಯಾದವ ರಾಮಚಂದ್ರ ಗಿದ್ದು ಕಫ” ತ 
aid ಹೇಳುತದೆ. ಊರ ಹೊರ ಅಂಚಲ್ಲಿರುವ ಕಲ್ಪೇಶ್ವರ ಗುಡಿ ಕಲ್ಯಾಣದ ಚಾಲುಕ್ಕರ ಕಾಲಕ್ಕೆ ಸೇರಿದ ರ ರ 
i ರೀ ದಾರಗೊಂಡಿದರೂ ಸ್ಥಳೀಕರು ಮೂಲ ಸ್ವರೂಪಕ್ಕೆ ಕುಂದಾಗದಂತೆ ಎಚ್ಚರ ವಹಿಸಿದ್ದಾರೆ. ಎತ್ತದ ಭಾ 
ಬಂಗ ವ ವಾಗಿರುವ ತತ ಗುಡಿ, ಗರ್ಭಗೃಹ, ಅಂತರಾಳ ಹಾಗೂ ತೆರೆದ ನವರಂಗವನ್ನು ಹೊಂದಿದ್ದು ನವರಂಗವನ್ನು 
ಬ pe ದಿಕ್ಕಿಂದಲೂ ಸೌಲಭ್ಯಎದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ ದ್ವಿಶಾಖಾಲಂಕೃತವಾಗಿದ್ವು 
ಪ್ರವೇಶಿಸಲು ವ y 


ಯ ಕಪಿಲ ಸಿದ್ದಮಲ್ಲಿಕಾರ್ಜುನ ದೇವರಿಗೆ ಬಟ್ಟ 


912 ಧಾರವಾಡ ಜಿಲ್ಲೆ 


ನಡುವೆ ಗಣಪತಿ ಇದ್ದರೆ ಅಂತರಾಳದ ಬಾಗಿಲವಾಡವೂ ದ್ವಿಶಾಖೆ ಹೊಂದಿದ್ದು ನಡುವೆ ಲಕ್ಷಿಯಿದ್ದು ಮೇಲೆ ಪಂಚಶಿಖರ, ಇಕ್ಕೆಲದಲ್ಲಿ 
ಜಾಲಾಂದ್ರಗಳಿವೆ. ಇವುಗಳ ಛತ್ತನ್ನು ಸರಳವಾದ ಕಮಲಗಳು ಅಲಂಕರಿಸಿವೆ. ನವರಂಗದ ನಡುವೆ ನಾಲ್ಕು ಚಾಳುಕ್ಯ ಶೈಲಿ ಕಂಬಗಳಿದ್ದು 
ಛತ್ತಲ್ಲಿ ಕಮಲವಿದೆ. ನವರಂಗದ ಅಂಚಿನಲ್ಲಿ ಕಕ್ಷಾಸನವಿದೆ. ಹೊಸ ಶಿಖರ ಈಗ ಗರ್ಭಗೃಹವನ್ನು ಅಲಂಕರಿಸಿದೆ. ಈ ಗುಡಿಯ 
ಪರಿಸರದಲ್ಲೇ ವೀರಗಲ್ಲು ವೀರಮಾಸ್ತಿಕಲ್ಲು, ಪೀಠಸ್ಥ ಚತುರ್ಮುಖ ಬ್ರಹಶ್ರಿರಗಳಿವೆ. ಕಪಿಲ ಸಿದ್ದಮಲ್ಲಿಕಾರ್ಜುನ ದೇವರಿಗೆ ದಾನ 
ನೀಡಿದ ವಿಷಯವನ್ನು ತಿಳಿಸುವ ಯಾದವ ರಾಮಚಂದ್ರನ ಶಾಸನವಿರುವ ನಂದಿಸ್ತಂಭಕ್ಕೆ ಗುಡಿಯನ್ನು ಕಟ್ಟಿರುವ ಅಂಶವನ್ನಿಲ್ಲಿ 
ನೋಡಬಹುದಾಗಿದ್ದು ಇದೂ ಶಿಥಿಲಾವಸ್ಥೆಯಲ್ಲಿದೆ. ಇದಲ್ಲದೆ ಊರಲ್ಲಿ ಮೈಲಾರ, ಹನುಮಂತ, ದ್ಯಾಮವ್ವ ಹಾಗೂ ದುರ್ಗವ್ವನ ' 
ಗುಡಿಗಳಿದ್ದು ಜುಮ್ಮಾ ಮಸೀದಿ ಹಾಗೂ ಮೆಹಬೂಬ್‌ ಸುಬಾನಿ ದರ್ಗಾ ಕೂಡ ಇವೆ. 


ಕಣಗಿನಹಾಳ: ಗದಗ ತಾಲೂಕಿನ ಕಣಗಿನಹಾಳವು (ಜನಸಂಖ್ಯೆ : 3,258) ಗದಗಿನಿಂದ ಈಶಾನ್ಯಕ್ಕೆ ಒಂಬತ್ತು ಕಿಮೀ 
ದೂರದಲ್ಲಿದೆ. ಈ ಊರಿಂದ ತ್ರುಟಿತ ಶಾಸನವೊಂದು ವರದಿಯಾಗಿದ್ದು ಸಿಂಧವಂಶದ ಪೆರ್ಮಾಡಿಯ ಉಲ್ಲೇಖವಷ್ಟೇ ಇದ್ದು ಹೆಚ್ಚಿನ 
ವಿವರ ಲಭ್ಯವಿಲ್ಲವಾದರೂ, ಊರಲ್ಲಿಂದು ಅಳಿದುಳಿದಿರುವ ದೇವಾಲಯ, ಮೂರ್ತಿಶಿಲ್ಬಾವಶೇಷಗಳಿಂದ, ಈ ಊರಿನ 
ಪ್ರಾಚೀನತೆಯನ್ನು ರಾಷ್ಟ್ರಕೂಟರಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ದೇಶದಲ್ಲೇ ಪ್ರಥಮ (1905) ಸಹಕಾರ ಸಂಘ ಸ್ಥಾಪಿಸಿದ 
ಕೀರ್ತಿ ಈ ಊರಿಗೆ ಇದೆ. ಇಲ್ಲಿ ಸುಮಾರು ಕ್ರಿ.ಶ. 10 ನೇ ಶತಮಾನದ ಬಸವಣ್ಣನ ಗುಡಿ, ಕ್ರಿ.ಶ. 12 ನೇ ಶತಮಾನಕ್ಕೆ ಸೇರಿದ 
ಕಲ್ಮೇಶ್ವರ ಹಾಗೂ ನಾರಾಯಣ ದೇವಾಲಯಗಳು ಶಿಥಿಲಾವಸ್ಥೆಯಲ್ಲಿವೆ. ಊರ ಹೊರಗಿರುವ ಬಸವಣ್ಣನ ಗುಡಿ ಪೂರ್ಣ 
ಜೀರ್ಣಾವಸ್ಥೆಯಲ್ಲಿದ್ದು ಗರ್ಭಗೃಹ ಮತ್ತು ಅಂತರಾಳದ ಭಾಗದಲ್ಲಿ ರಾಷ್ಟಕೂಟರ ಕಾಲದ ಬಾಗಿಲವಾಡದ ತುಂಡು ಹಾಗೂ 
ಸಂಭಗಳಿವೆ. ಊರ ಅಗಸೆ ಬಳಿಯಿರುವ ಕಲ್ಮೇಶ್ವರ ಗುಡಿಯು ಪೂರ್ಣ ಜೀರ್ಣೋದ್ಧಾರಗೊಂಡಿದ್ದರೂ, ಶಿವಲಿಂಗ, ನಂದಿ ಹಾಗೂ 
ದುಂಡಾಗಿ ಕೊರೆದ ಕಲ್ಯಾಣದ ಚಾಲುಕ್ಕರ ಕಾಲದ ಕಂಬಗಳಷ್ಟೇ ಉಳಿದಿವೆ. ಈ ಗುಡಿಯಲ್ಲಿರುವ ಪಾಶಾಂಕುಶ, ಫಲ, ಕಮಲಧಾರಿ 
ಆಸೀನ ಧರಣೇಂದ್ರಯಕ್ಷಮೂರ್ತಿ ಹಾಗೂ ನಾಗದಂಪತಿ ಶಿಲ್ಪ ಉಲ್ಲೇಖಾರ್ಹವಾದುದಾಗಿದೆ. ಊರ ನಡುವೆ ಇರುವ 
ನಾರಾಯಣದೇವರ ಗುಡಿ ಸುಮಾರು ಕ್ರಿ.ಶ. 12 ನೇ ಶತಮಾನದಲ್ಲಿ ಚಾಲುಕ್ಕ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಗುಡಿಯಾಗಿದ್ವು 
ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದೆ. ಗರ್ಭಗೃಹದ ಮೂಲೆಯಲ್ಲಿ ಕಿರು ಪ್ರಮಾಣದ ಉಮಾಮಹೇಶ್ವರ 
ಶಿಲ್ಪವಿದ್ದು. ಇದರ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಅಂತರಾಳದ ಬಾಗಿಲವಾಡ 
ಚತುರ್‌ಶಾಖೆಯನ್ನು ಹೊಂದಿದ್ದು ನಿರಾಡಂಬರವಾಗಿದ್ದು ಗಜಲಕ್ಷ್ಮಿ ಇದೆ. ದುಂಡಾದ ಅಡ್ಡ ಕೊಯ್ತದ ನಾಲ್ಕು ಸ್ಥಂಭಗಳು ನವರಂಗವನ್ನು 
ಹೊತ್ತು ನಿಂತಿದ್ದು ನಡುವಿನ ಛತ್ತನ್ನು ಸುಂದರವಾಗಿ ಬಿಡಿಸಿದ ಕಮಲದ ಮೊಗ್ಗು ಅಲಂಕರಿಸಿದೆ. ಹನುಮಂತನ ಗುಡಿ ಮುಂದೆ 
ಭೈರವನ ಮುರಿದ ಶಿಲ್ಪವಿದೆ. ಮತ್ತೊಂದು ರೇವಂತ ಅಥವಾ ಕುಮಾರ ರಾಮನ ಶಿಲ್ಪವಿರಬೇಕೆಂದು ತೋರುತ್ತದೆ. ಇವುಗಳ ಜೊತೆಗೆ 
ಊರಲ್ಲಿ ಹನುಮಂತ, ಮೈಲಾರ, ಶರಣಬಸವೇಶ್ವರ, ವೀರಣ್ಣ ಭರಮಪ್ಪ ಗಣಪತಿ, ದ್ಯಾಮವ್ವ, ಕೆಂಚಮ್ಮ ಹಾಗೂ ದುರ್ಗವ್ವನ ' 
ಗುಡಿಗಳಿದ್ದು ಶರಣಬಸವೇಶ್ವರ ಮಠ ಹಾಗೂ ಧರ್ಮರ ಮಠಗಳೂ ಪ್ರಸಿದ್ಧವಾಗಿವೆ. ಮುಸ್ಲಿಮರಿಗಾಗಿ ಒಂದು ಮಸೀದಿ ಹಾಗೂ 
ದರ್ಗಾ ಇದೆ. 


ಕಣವಿ: ಗದಗು ತಾಲೂಕಿನ ಕಣವಿಯು (ಜನಸಂಖ್ಯೆ : 2,589) ಗದಗಿನಿಂದ 13 ಕಿಮೀ ದೂರದಲ್ಲಿದೆ. ನಿಸರ್ಗ ಸುಂದರ 
ಕಣಿವೆಯ ಪ್ರದೇಶವಾದುದರಿಂದ ಸಹಜವಾಗಿಯೇ ಈ ಊರಿಗೆ ಕಣವಿ ಎಂದು ಹೆಸರು ಬಂದಿದೆ. ಊರ ಮುಂಭಾಗದಲ್ಲಿರುವ 
ಈಶ್ವರ ದೇವಾಲಯದ ಗೋಡೆಯಲ್ಲಿರುವ ಕ್ರಿಶ. 1105 ರ ಶಾಸನದಲ್ಲಿ ಈ ಸ್ಥಳವನ್ನು "ಕಣಿಯ' ಎಂದು ಉಲ್ಲೇಖಿಸಲಾಗಿದೆ. 
ಈಶ್ವರ ದೇವಾಲಯದಲ್ಲಿ ಗರ್ಭಗೃಹ, ಅರ್ಧಮಂಟಪ ಹಾಗೂ ಕಕ್ಷಾಸನದಿಂದ ಕೂಡಿರುವ ತೆರೆದ ಮುಖಮಂಟಪವಿದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದೆ ಹಾಗೂ ಬಾಗಿಲುವಾಡವು ಪಂಚಶಾಖಾಲಂಕೃತವಾಗಿದೆ. ಇದರ ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವಿದೆ. 
ಮುಂಭಾಗದಲ್ಲಿರುವ ಅಂತರಾಳದ ಬಾಗಿಲುವಾಡವೂ ಸೂಕ್ಷಕ್ಕಿತ್ತನೆಗಳ ಅಲಂಕಾರವನ್ನು ಹೊಂದಿದೆ. ಮುಖಮಂಟಪದಲ್ಲಿ ಪೂರ್ವಕ್ಕೆ 
ಹಾಗೂ ಉತ್ತರಕ್ಕೆ ಎರಡು ಕಂಬಗಳಿಂದ ಅಲಂಕೃತವಾದ ಆಕರ್ಷಕ ಪ್ರವೇಶ ದ್ವಾರಗಳಿವೆ. ಕಕ್ಷಾಸನವು ಸುತ್ತುವರಿದಂತೆ 
ಮುಖಮಂಟಪದ ಸುತ್ತಲೂ ಇದೆ. ಮಧ್ಯದಲ್ಲಿರುವ ಚಾಳುಕ್ಕ ಶೈಲಿಯ ಕಂಬಗಳು ನವಿರಾದ ಹೊಳಪುಳ್ಳವಾಗಿವೆ. ಮೇಲೆ ಹೇಳಿರುವ 
ಶಾಸನವು ಮುಖಮಂಟಪದ ಎಡಭಾಗದ ಗೋಡೆಯಲ್ಲಿದ್ದು ಕ್ರಿಶ. 1105ರಲ್ಲಿ "ಕಣಿಯ' ಅಜ್ಜಗಾವುಂಡನು ಮೂಲಸ್ಥಾನ ದೇವರಿಗೆ 
ಭೂದಾನ ಬಿಟ್ಟ ಬಗೆಗೆ ತಿಳಿಸುತ್ತದೆ. ಈ ದೇವಾಲಯದ ಮುಖಮಂಟಪದ ಛಾವಣಿಯ ಮುಂಭಾಗದಲ್ಲಿ ಎರಡೂ ಕಡೆ ಬಾಗಿರುವ 


ಪ್ರೇಕ್ಷಣೀಯ ಸ್ಥಳಗಳು ಹ್‌ 


ಛಜ್ನಾಗಳಿವೆ. ಬಹುಶಃ ಈ ಮಂಟಪವು ಅನಂತರ ಜೀರ್ಣೋದ್ಧಾರ ಮಾಡುವಾಗ ಸೇರಿಸಿರಬಹುದು. ಗರ್ಭಗಹದ ಮೇಲಾಗದಲಿ 
ದುರಸ್ತಿಗೊಂಡಿರುವ ಕದಂಬನಾಗರ ಶಿಖರವಿದೆ. ಈ ದೇವಾಲಯದಿಂದ ಸ್ವಲ್ಪ ದೂರದಲ್ಲೆ ಮೈಲಾರಲಿಂಗನ ಗುಡ ಡಿ: ಹ 
ಸಹ ಕಲ್ಯಾಣದ ಚಾಳುಕ್ಕರ ಶೈಲಿಯಲ್ಲಿಯೇ ನಿರ್ಮಿತವಾಗಿದೆ. ಈ ದೇವಾಲಯದಲ್ಲಿ. ಗರ್ಭಗೃಹ, ಅರ್ಧಮಂಟಪ ಹಾಗೂ 
ಮುಂಭಾಗದಲ್ಲಿ ತೆರೆದ ಮಂಟಪ ಮಾತ್ರ ಇವೆ. ಈ ದೇವಾಲಯದಲ್ಲಿರುವ ಶಾಸನವು ಕ್ರಿ.ಶ. 1142 ರಲ್ಲಿ ಚಾಳುಕ್ಕ ದೊರೆ 
ಎರಡನೇ ಜಗದೇಕಮಲ್ಲನ ಕಾಲದಲ್ಲಿ ಮೂಲಸ್ಥಾನದೇವರಿಗೆ ತೋಟದ ಪೆರ್ಜುಂಕ ಮತ್ತು ವಡ್ಡರಾವುಳಗಳನ್ನು ಬಿಟ್ಟ . ಬಗೆಗೆ 
ಉಲ್ಲೇಖಿಸುತ್ತದೆ. ಕಣವಿಯಲ್ಲಿರುವ ಇತರೆ ದೇವಾಲಯಗಳೆಂದರೇ ಹನುಮಂತ, ದ್ಯಾಮವ್ವ, ದುರ್ಗವ್ವ, ಕಲ್ಮೇಶ್ವರ (ಖಾಸಗಿ 
- ಭೂಮಿಯಲ್ಲಿದೆ) ಮುಂತಾದವು. ಊರಿನಲ್ಲಿ ಇತ್ತೀಚೆಗೆ ನಿರ್ಮಿಸಲಾದ ಮಸೀದಿ ಇದೆ. ಪ್ರಸಿದ್ದ "ನಿಸರ್ಗ ಕಾರ 
ಜನಪ್ರಿಯವಾಗಿರುವ ಚನ್ನವೀರ ಕಣವಿಯವರು ಇದೇ ಸ್ಥಳದವರು. 


ಕಣಿವೆ ಸಿದ್ಧೇರಿ: ಹಿರೇಕೆರೂರು ತಾಲೂಕಿನ ಈ ಗ್ರಾಮವು (ಜನಸಂಖ್ಯೆ: 1,230) ರಾಣೆಬೆನ್ನೂರಿನಿಂದ ಎರಡು ಕಿಮೀ . 
ದೂರದಲ್ಲಿದೆ. ಪಶ್ಚಿಮ ಘಟ್ಟಗಳ ದೀರ್ಫ ಬೆಟ್ಟದ ಸಾಲಿನ ನಡುವೆ ಇರುವ ಸುಂದರ ಕಣಿವೆಯ ಸ್ಥಳದಲ್ಲಿ ಬಲದ ಘಟ್ಟದ ತಪ್ಪಲಲ್ಲಿ 
ಒಂದು ದೇವಾಲಯವಿದೆ. ಯಾದವರ (ಕ್ರಿ.ಶ. 1265) ಶಾಸನದಲ್ಲಿ ಈ ಊರನ್ನು ರಟ್ಟಿಹಳ್ಳಿ ರಾಜ್ಯಕ್ಕೆ ಸೇರಿದ ನೂರುಂಬಾಡ 
ಆಡಳಿತ ಎಭಾಗದಲ್ಲಿದ್ದ ಪರ್ವತಗಳಿಂದ ಕೂಡಿರುವ ಪ್ರಮುಖ ಸ್ಥಳವಾಗಿತ್ತೆಂದು ವರ್ಣಿಸಲಾಗಿದೆ. ಕ್ರಿ.ಶ. 12ನೇ ಶತಮಾನದ ಒಂದು 
ಶಾಸನದಲ್ಲಿ ಈ ಸ್ಥಳವನ್ನು ಭಗವತಿ ಘಟ್ಟ ಎಂದು ಕರೆದಿದ್ದು ಇಲ್ಲಿನ ದೇವಾಲಯವನ್ನು "ಜಮದಗ್ನಿ ರಾಮೇಶ್ವರ ದೇವ'ರದೆಂದು 
(ಪರಶುರಾಮನ ಹೆಸರಿನ ಲಿಂಗ) ಕರೆದಿದೆ. ಬೆಟ್ಟದ ಮಗ್ಗುಲಲ್ಲೇ ಒಂದು ಗವಿಯಿದ್ದು ಒಳಗೆ ಮಹಿಷಮರ್ದಿನಿಯ ವಿಗ್ರಹವಿದೆ. 
ಇಲ್ಲಿ ಭಕ್ತಾದಿಗಳು ಪ್ರಸಾದ ಕೇಳಲು ಬರುತ್ತಾರೆ. ಆದುದರಿಂದ ಈ ಮೂರ್ತಿಗೆ ತುಂಬಾ ಹೂವಿನಿಂದ ಅಲಂಕಾರ ಮಾಡಿರುತ್ತಾರೆ. 
ಇದಕ್ಕೆ ಮೊದಲು ಉಪ್ಪಿನ ಮಾಳವ್ವ ಹಾಗೂ ಭೈರವರ ಚಿಕ್ಕ ಗುಡಿಗಳಿವೆ. ಹೊರಗಿನ ಕಟ್ಟೆಯಲ್ಲಿ ಕಲ್ಯಾಣದ ಚಾಳುಕ್ಕರ ಕೊನೆಯ 
ಕಾಲದ್ದೆಂದು ಹೇಳಬಹುದಾದ ಸೂರ್ಯನಪೀಠವಿದೆ. ಈ ದೇವಾಲಯದ ಮುಂಭಾಗದಲ್ಲಿ ಕಣಿವೆಯಿಂದ ಹಾಯುವ ರಸ್ತೆಯಿಂದಾಚೆಗೆ 
ಹರಿಯುತ್ತಿರುವ ಚಿಕ್ಕ ತೊರೆಯಿದೆ. ಇದಕ್ಕೆ ಕುಮದ್ವತಿ ಎಂದು ಕರೆಯುತ್ತಾರೆ. ಎದುರಿನ ಗುಡ್ಡದಲ್ಲಿ ಎತ್ತರವಾದ ಮರದ ದೀಪಮಾಲೆ 
ಕಂಬವಿದೆ. ಇಲ್ಲಿಂದ ಮೇಲ್ಭಾಗದಲ್ಲಿ ಬೆಟ್ಟದ ಮೇಲೆ ಹತ್ತಿ ಹೋದರೆ ಬೆಟ್ಟದ ಮರೆಯಲ್ಲಿ ಚಾಳುಕ್ಕರ ಶೈಲಿಯ ದೇವಾಲಯವಿದೆ. 
ಈಗ ಈ ಮಂದಿರವನ್ನು ನವ್ಯರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಿದ್ದರೂ ಹಿಂದಣ ಗವಿಯಲ್ಲಿ ಶಿವಲಿಂಗ ಹಾಗೂ ಮುಂಭಾಗದಲ್ಲಿ 
ನವರಂಗ ಮತ್ತು ಅದಕ್ಕೂ ಮುಂದೆ ವಿಶಾಲವಾದ ತೆರೆದ ಮಂಟಪವಿದೆ. ಬಹುಶಃ ನಾಥಪಂಥದವರು ಈ ದೇವಾಲಯವನ್ನು 
ತಮದಾಗಿಸಿಕೊಂಡಿದ್ದರು. ಒಂದು ಗೋಡೆಯಲ್ಲಿ ಮತ್ತೇಂದ್ರನಾಥನ ಉಬ್ಬುಶಿಲ್ಪ ಕೆತ್ತಲಾಗಿದೆ. ನವರಂಗದಲ್ಲಿ ನಾಲ್ಕು ಚಾಳುಕ್ಯ ಶೈಲಿಯ 
' ವೃತ್ತ ಅಡ್ಡಕೊಯ್ತದ ಕಂಬಗಳಿದ್ದು ಮಧ್ಯದಲ್ಲಿ ನಂದಿಯ ಶಿಲಾಕೃತಿಯಿದೆ. ಇಲ್ಲೇ ಚಂಡಿಕೇಶ್ವರ ಹಾಗೂ ಪರಶುರಾಮನ ವಿಗ್ರಹಗಳಿವೆ. 
ರಟ್ಟೀಹಳ್ಳಿ ನೂರುಂಬಾಡದ ಕಡಂಬ ವಂಶದ ಬೀರದೇವನು ಹಿಂದೆ ನೀಡಿದ್ದ ದಾನವನ್ನು ಅವನ ವಂಶಸ್ಥನಾದ ಪಾಂಡ್ಯದೇವನ 
ಗರುಡ ಪಡೆವಳ ಚೌಂಡನು ನವೀಕರಿಸಿದನೆಂದು ಕ್ರಿ.ಶ. 12 ನೇಯ ಶತಮಾನದ ಇಲ್ಲಿನ ಶಾಸನ ಹೇಳುತ್ತದೆ. ದಾನವು 12 ಮತ್ತರ 
ಭೂಮಿ, 12 ಮನೆಯ ನಿವೇಶನ ಮತ್ತು ಒಂದು ತಾಣವನ್ನು ಒಳಗೊಂಡಿದ್ದು ಅದು ಜಮದಗ್ನಿ ರಾಮೇಶ್ವರ ದೇವರ ಪರವಾಗಿ 
ರಾಮಶಕ್ತಿ ದೇವರೆಂಬ ಸ್ಥಾನಪತಿಗೆ ಸಂದಿತು. ಈ ದೇವಾಲಯದಿಂದ ಎಡಭಾಗದಲ್ಲಿ ಮೇಲೆ ಹತ್ತಿ ಹೋದರೆ ಇನ್ನೊಂದು ba | 
ಹಾಗೂ ಬೆಟ್ಟದ ಮೇಲೆ ಅಕ್ಕಮಹಾದೇವಿಯ ಆಧುನಿಕ ಮೂರ್ತಿಯೂ ಆಸೀನ ಭಂಗಿಯಲ್ಲಿದೆ. ಹೊರಗಡೆ ಒಂದು ಭಿನ್ನ ಹನು 
ಹಾಗೂ ಆಸೀನಳಾದ ಸರಸ್ಪತಿ ವಿಗ್ರಹಗಳಿವೆ. ಪ್ರಾಕಾರದ ಗೋಡೆಯಲ್ಲಿ ಮರಾಠಾ ಶೈಲಿಯ ಗರುಡ, ಜಂಜನೆಳನೂ ರಾಂ” 
ಬೇಟೆ ದೃಶ್ಯಗಳ ಉತ್ತಮ ಕೆತ್ತನೆಯ ರೇಖಾಚಿತ್ರಗಳಿವೆ. ಬೆಟ್ಟದ ಕೆಳಗೆ ಸಿದ್ದೇರಿ ಊರಿನಲ್ಲಿ ಸದಪ್ಪ, ನ್ಯ ದುರ್ಗವ್ವ, ಈಜ್‌ 
ಹಾಗೂ ಸಿದ್ದಾರೂಢ ಮಠ ಇವೆಲ್ಲ ಇವೆ. ಈ ನಿಸರ್ಗ ರಮಣೀಯ ಸ್ಥಳವನ್ನು ಉತ್ತಮ ವಹಾರ ಸ್ಥಳವನ್ನಾಗಿ ಮಾಡಬಹುದಾಗಿದೆ. 


ಕುಂದಗೋಳ: ತಾಲೂಕು ಕೇಂದ್ರವಾದ ಕುಂದಗೋಳ (ಜನಸಂಖ್ಯೆ : ಬ Kg Ws. ಇ ಭಲ 
ದೂರದಲ್ಲಿದ್ದು ಹುಬ್ಬಳ್ಳಿಗೆ ಸಮೀಪವಾಗಿದೆ. ಪ್ರಾಚೀನ ಶಾಸನಗಳಲ್ಲಿ "ಕುಂದಗೋಳ', ಎಸೆ ॥ ಭನ" y 
ಉಲ್ಲೇಖಿತಗೊಂಡಿರುವ ಈ ಊರು ರಾಮದತ್ತ ಅನಾದಿ ಅಗ್ರಹಾರವಾಗಿದ್ದು ಸಾವಿರ ಮಹಾಜನರನ್ನು br ಹ 
ಬೆಳ್ವೊಲ-300ಕ್ಕೆ ಸೇರಿತ್ತೆಂದು ಶಾಸನಗಳು ತಿಳಿಸುತ್ತವೆ. ಈವರೆಗೆ ಇಲ್ಲಿಂದ 10ಶಾಸನಗಳು ವರದಿಯಾಗಿದ್ದು ಇವು ಬಾಳಚಿಂದ್ರೀಶ್ವರಿ, 


ವ ದಂತಹ ದಾನ ಶಾಸನಗಳಾಗಿವೆ. ಕ್ರಿ.ಶ. 1044 ರ 
ಜಿನ, ಹಾಗು ಹನುಮಂತ ದೇವರಿಗೆ ಸಂಬಂಧಿಸಿ 
ಸ್ವಯಂಭೂದೇವ, ದುರ್ಗಾ, ಶ್ರ 


914 ಧಾರವಾಡ ಜಿಲ್ಲೆ 


ಶಾಸನ ಬಾಳಚಂದ್ರೇಶ್ವರ ದೇವರಿಗೆ ಮಹಾಜನರು ನೀಡಿದ ದಾನದ ಬಗ್ಗೆ ತಿಳಿಸಿದರೆ, ಆರನೆಯ ವಿಕ್ರಮಾದಿತ್ಯನ ಕಾಲದ ಸುಮಾರು 
ಕ್ರಿಶ. 1100 ರ ಶಾಸನ ಸ್ವಯಂಭೂದೇವರ ಸೂತ್ರಧಾರಿ ಬರ್ಮೋಜನ ಮಗ ಕಾಳೋಜನಿಗೆ ಕೊಟ್ಟ ದಾನದ ಬಗ್ಗೆ ತಿಳಿಸುತ್ತದೆ. 
ಇದರಿಂದ ಸ್ವಯಂಭೂ ದೇವಾಲಯ (ಶಂಭುಲಿಂಗ)ದ ನಿರ್ಮಾಣ ಕ್ರಿ.ಶ. 11 ನೇ ಶತಮಾನದಲ್ಲಾಗಿರಬೇಕೆಂದು ಭಾವಿಸಬಹುದು. 
ಕ್ರಿಶ. 1240 ರ ಶಾಸನ ತಳಿಯರ ಮಲ್ಲಯ್ಯನು ದುರ್ಗಾ ದೇವಿಗೆ ಭೂದಾನ ಮಾಡಿದ ವಿಷಯ ತಿಳಿಸಿದರೆ, ಕ್ರಿ.ಶ. 13 ನೇ 
ಶತಮಾನದ ಶಾಸನವೊಂದು ಮೂಲಸಂಘದ ಬಗ್ಗೆ ಉಲ್ಲೇಖಿಸುತ್ತದೆ. ಕ್ರಿ.ಶ. 1444ರ ಶಾಸನ ವಲಭರಾಜನಿಂದ ಹನುಮಂತದೇವರ 
ಪ್ರತಿಷ್ಠಾಪನೆಯಾದ ವಿಷಯ ತಿಳಿಸುತ್ತದೆ. 


ಮೇಲಿನ ಶಾಸನೋಕ್ತ ದೇವಾಲಯಗಳಲ್ಲಿ ಸ್ವಯಂಭೂಲಿಂಗ (ಇಂದಿನ ಶಂಭುಲಿಂಗ) ದೇವಾಲಯ ಕಲ್ಯಾಣದ ಚಾಳುಕ್ಕರ 
ಕಾಲದ ವಾಸ್ತುಶಿಲ್ಪಕ್ಕೆ ಉತ್ತಮ ನಿದರ್ಶನವಾಗಿದ್ದು ಬಹಳ ಸುಂದರವಾಗಿದೆ. ಗರ್ಭಗೃಹ, ಅಂತರಾಳ ಹಾಗೂ ವಿಶಾಲವಾದ 
ಸಭಾಮಂಟಪವನ್ನು ಹೊಂದಿರುವ ಈ ಗುಡಿ ನಯನ ಮನೋಹರವಾಗಿದ್ದು ನೋಟಕರಿಗೆ ಮುದನೀಡುತ್ತದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ಇದರ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು ನಡುವೆ ಗಜಲಕ್ಷ್ಮಿ ಮೇಲೆ ಪಂಚ ಶಿಖರಗಳನ್ನು ಹೊಂದಿದೆ. 
ಗರ್ಭಗೃಹದ ಮುಂಬದಿಯ ಅಂತರಾಳ ಅಗಲವಾಗಿದ್ದು ಇಕ್ಕೆಲದಲ್ಲಿ ಎರಡು ದೇವಕೋಷ್ಠಗಳನ್ನು ಹೊಂದಿದ್ದು ಇವುಗಳಲ್ಲಿ ಗಣಪತಿ 
ಲಕ್ಷ್ಮಿಯ ಶಿಲ್ಪಗಳಿವೆ. ಇದರ ದ್ಯಾರಬಂಧ ಚತುರ್‌ಶಾಖಾಲಂಕೃತವಾಗಿದ್ದು ಮೇಲೆ ಮಕರತೋರಣವಿದ್ದು ಇಕ್ಕೆಲದಲ್ಲಿ ಜಾಲಾಂದ್ರವಿದೆ. 


ಇದರ ಒಳ ಛಾವಣಿ ಸರಳವಾಗಿರುವ ಕಮಲದ ಕೆತ್ತನೆಯನ್ನು ಹೊಂದಿದೆ. ಇದರ ಮುಂಬದಿಯಲ್ಲಿ ವಿಶಾಲವಾದ ತೆರೆದ 


ಸಭಾಮಂಟಪವಿದ್ವು ಇದರ ಅಂಚಿನುದ್ದಕ್ಕೂ ಕಕ್ಷಾಸನವಿದೆ. ವಿವಿಧ ಮಾದರಿಯ ಕಂಬಗಳಿಂದ ಕೂಡಿದ ಈ ಮಂಟಪದ ನಡುವಿನ 
ಛತ್ತಿನಲ್ಲಿರುವ ಭುವನೇಶ್ವರದ ನಡುವೆ ಅಪಸಾಧನ ಮೇಲೆ ನರ್ತಿಸುತ್ತಿರುವ ನಟರಾಜನ ಕೆತ್ತನೆಯಿದ್ದು ಸುತ್ತಲೂ ಅಷ್ಟದಿಕ್ಪಾಲಕರನ್ನು 
ಕೆತ್ತಲಾಗಿದೆ. ಉಳಿದ ಅಂಕಣಗಳಲ್ಲಿ ವೃತ್ತಾಕಾರದ ಕಮಲ ವಿನ್ಕಾಸವಿದೆ. ಕಕ್ಷಾಸನದ ಹೊರಭಿತ್ತಿಯುದ್ದಕ್ಕೂ ರತಿಮನಥ-ವಿಷ್ಣುವಿನ 
ವಿವಿಧ ರೂಪಗಳು, ದಶಾವತಾರ, ಮಹಿಷಮರ್ದಿನಿ, ಬ್ರಹ್ಮ ಗಣಪತಿ, ಹಾಗೂ ಶಿವನ ಸುಂದರ ಕೆತ್ತನೆಗಳಿವೆ. ಸಭಾಮಂಟಪದ 
ಛಾವಣಿ ಚಪ್ಪಟೆಯಾಗಿದ್ದು ಇಳಿಜಾರಾದ ಅಂಚನ್ನು ಹೊಂದಿದೆ. ಈ ಗುಡಿಯ ಶಿಖರ ಇತ್ತೀಚಿನದ್ದಾಗಿದೆ. ಈ ದೇವಾಲಯದ 
ಪ್ರಾಕಾರದ ಬಾಗಿಲವಾಡವೂ ಕಲ್ಯಾಣದ ಚಾಲುಕ್ಕರ ಕಾಲದ್ದಾಗಿದೆ. ಇದರ ಬುಡದಲ್ಲಿರುವ ಮರಾಠಿ ಶಾಸನ ಈ ಗುಡಿಯ 
ಜೀರ್ಣೋದ್ದಾರವನ್ನು ಕ್ರಿಶ. 1867ರಲ್ಲಿ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಈ ಗುಡಿಯು ಸಂರಕ್ಷಿತ ಸಾಧ್ಯಕವಾಗಿದೆ. 


ಇದರ ಜೊತೆಗೆ ಜೀರ್ಣೋದ್ಧಾರಗೊಂಡಿರುವ ಪ್ರಾಚೀನ ಗುಡಿಗಳಾದ ಗಂಗಾಧರೇಶ್ವರ, ಬ್ರಹ್ಮೇಶ್ವರ, ಭೂತೇಶ್ವರ, ನಂದಿಕೇಶವ, 
ಕಲ್ಮೇಶ್ವರ, ಹರಿಹರೇಶ್ವರ ಮತ್ತು ಹನುಮಂತ ಗುಡಿಗಳಿದ್ದು ಇವುಗಳ ಪರಿಸರದಲ್ಲಿ ಕಲ್ಯಾಣದ ಚಾಳುಕ್ಕರ ಕಂಬ, ಬಾಗಿಲವಾಡ, 
ಮಕರತೋರಣ, ಲಿಂಗ, ನಂದಿ, ಭೈರವ, ಜಿನ ಮುಂತಾದ ಅವಶೇಷಗಳು ಕಂಡು ಬರುತ್ತವೆ. ಇವುಗಳ ಜೊತೆಗೆ ಊರಲ್ಲಿ ದ್ಯಾಮವ್ವ, 
ದುರ್ಗವ್ವ, ದತ್ತಾತ್ರೇಯ, ವೀರಭದ್ರ, ಸೋಮೆಶ್ವರ, ವಿಠೋಬ, ಎಲ್ಲಮ್ಮ ಮೈಲಾರಲಿಂಗ, ಮೂಕಬಸಪ್ಪ, ವೆಂಕಟೇಶ, ಬೀರೆದೇವರು 
ಮತ್ತು ಮಾರಮನ್ನ ಗುಡಿಗಳಲ್ಲದೆ ಪಂಚಗೃಹಮಠ, ಚೌಕಿಮಠ, ಕೂಡ್ಲಿ ಶಂಕರಮಠಗಳಿವೆ. ಊರಲ್ಲಿ ಕಾರಹುಣ್ಣಿಮೆಯಂದು 
ಬ್ರಹ್ಮದೇವರ ಜಾತ್ರೆ, ಹನುಮಜಯಂತಿಯಂದು ಹನುಮಂತನ ಜಾತ್ರೆ ಮತ್ತು ಮಲ್ಲಿಕಾರ್ಜುನ ರಥೋತ್ಸವ ಜರುಗುತ್ತವೆ. ಹೈದರಾಲಿ 
ಕಾಲದ ಸುಂದರವಾದ ಜುಮ್ಮಾ ಮಸೀದಿ ಇದೆ. ಇದಕ್ಕೆ ಸೇರಿದಂತೆ ಎರಡು ಮಸೀದಿಗಳೂ ಹಾಗೂ ಎರಡು ದರ್ಗಾಗಳೂ ಇದ್ವು 
ರಜಬ್‌ ತಿಂಗಳಲ್ಲಿ ಉರುಸು ನಡೆಯುತ್ತದೆ. ಕುಂದಗೋಳದ ಪುರಸಭೆ 1877ರಷ್ಟು ಪ್ರಾಚೀನದ್ದಾಗಿದ್ದು 1948 ರವರೆಗೆ ಜಮಖಂಡಿ 
ಪಟವರ್ಧನರ ಸಂಸ್ಥಾನಕ್ಕೆ ಸೇರಿತ್ತು. ್ಥ 


ಕುಳೇನೂರು: ಹಾವೇರಿ ತಾಲೂಕಿನ ಕುಳೇನೂರು (ಜನಸಂಖ್ಯೆ : 1,906) ಹಾವೇರಿಯಿಂದ ನೈಖತ್ಯಕ್ಕೆ 14ಕಿಮೀ ದೂರದಲ್ಲಿದೆ. . 


ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಕುಳುವನೂರು' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಬಾಸವೂರು-140 ಕೈ ಸೇರಿತ್ತು. 
ಇಲ್ಲಿಂದ ಈವರೆಗೆ ಮೂರು ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ಕ್ರಿಶ. 1028ರ ಶಾಸನ ಕುಂದರಾಜನು ಬನವಾಸಿ-12,000 
ನಾಡನ್ನಾಳುತ್ತಿದ್ದಾಗ ಅವನ ಮಡದಿ ಕುಂದಲದೇವಿ ದೇವಾಲಯಕ್ಕೆ ಭೂದಾನ ಮಾಡಿದ ಅಂಶವನ್ನು ತಿಳಿಸಿದರೆ, ಕ್ರಿಶ. 14-15ನೇ 
ಶತಮಾನದ ಮತ್ತೊಂದು ಶಾಸನ ಕುಳುವನೂರ ಬಾರಿಕ (ಅಂಬಿಗ) ಕಾಸೆಬೋವನ ಹೆಂಡತಿ ಬನದ ಬೋವತಿ, ಪ್ರತಿಷ್ಠಾಪನೆಯ 
ರಾಮಯ ದೇವರ ನಿಲಿಸಿದಳೆಂದು' ಹೇಳುತ್ತಿದ್ದು, ಇದರಲ್ಲಿ ಕುಮಾರ ರಾಮನಾಥನ ಉಬ್ಬುಶಿಲ್ಲವನ್ನು ಮೇಲುಪಟ್ಟಿಕೆಯಲ್ಲಿ ಕೆತ್ತಿರುವುದು 


ಮಹತ್ವದ ಅಂಶವಾಗಿದೆ, ಮೇಲಿನ ಶಾಸನದಲ್ಲಿ ಉಕ್ತವಾಗಿರುವ ಗುಡಿ, ಇಂದಿನ ಈಶ್ವರ ಗುಡಿಯಾಗಿದೆ. ಗರ್ಭಗೃಹ, ಅರ್ಧಮಂಟಪ 


ಈ 


ಪ್ರೇಕ್ಷಣೀಯ ಸ್ಥಳಗಳು ais 


ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿಯಲ್ಲಿ ಗರ್ಭಗೃಹಕ್ಕೆ ಎದುರಾಗಿ ನಂದಿ ಮಂಟಪವಿದು ನಡುವೆ ಜಾಲಂದವಿದೆ 
ಪೂರ್ವಾಭಿಮುಖವಾಗಿರುವ ಈ ದೇವಾಲಯಕ್ಕೆ ನವರಂಗದ ದಕ್ಷಿಣದಲ್ಲಿ ಪ್ರವೇಶ ದ್ದಾರವಿದೆ. ಇಟ್ಟಿಗೆಯ. ರಚನೆಯಾಗಿರುವ ತ 
ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಇದರ ಬಾಗಿಲವಾಡ ನಿರಾಡಂಬರವಾದ ತ್ರಿಶಾಖಾಪಟ್ಟಿಕೆ ಹೊಂದಿದ್ದು ನಡುವೆ ದ 
ಗಜಲಕ್ಷ್ಮಿಯ ಕೆತ್ತನೆಯಿದೆ. ಅರ್ಧಮಂಟಪದ ವೃತ್ತಾಕಾರದ ಛತ್ತಿನಲ್ಲಿ ಕಮಲವನ್ನು ಬಿಡಿಸಿದಾರೆ. ನವರಂಗದಲ್ಲಿ ಸಪ್ತಮಾತೃಕ್ಕಾ 
ನಾಗದಂಪತಿ, ಉಮಾಮಹೇಶ್ವರ ಹಾಗೂ ರತಿ-ಮನಥರ ಸುಂದರ ಶಿಲ್ಪಗಳಿವೆ. ನವರಂಗದ ಪ್ರವೇಶ ದ್ವಾರದ ಬಣ 
ಪಂಚಶಾಖಾಲಂಕೃತವಾಗಿದ್ದು ನಡುವೆ ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆಯನ್ನು ಹೊಂದಿದೆ. ಈ ಬಾಗಿಲವಾಡದ ಮೇಲೆ ಮೂರು ಕಿರು 
ಮಂಟಪಗಳಲ್ಲಿ ಗಣಪತಿ, ಶಿವಲಿಂಗ ಮತ್ತು ಲಕ್ಷಿಯನ್ನು ಕೆತ್ತಿದ್ದಾರೆ. ಆಸೀನ ಮೈಲಾರ - ಮಾಳಚಿಯರ ಸುಂದರ ಶಿಲ್ಪವಿದೆ. ಗುಡಿಯ 
ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಸಂಕೇತವಾದ ಕಿರಣಸಂಭವಿದೆ. ಈ ದೇವಾಲಯದ ಶಿಖರ ಜೀರ್ಣಾವಸ್ಥೆಯಲ್ಲಿದೆ. ಇಲ್ಲಿರುವ 
ಸಂಗೂರು ಸಕ್ಕರೆ ಕಾರ್ಯಾನೆ ಬಳಿ ಬೈಲು ಬಸವೇಶ್ವರ ಗುಡಿಯಿದೆ. ಈ ಗುಡಿಯ ಗರ್ಭಗೃಹ ಮತ್ತು ಅರ್ಧಮಂಟಪ ಕಲ್ಯಾಣದ 
ಚಾಲುಕ್ಕರ ಕಾಲದ ರಚನೆಯಾಗಿದ್ದು ಉಳಿದೆಲ್ಲವೂ ನಂತರದ ಸೇರ್ಪಡೆಯಾಗಿದೆ. ಇದರ ದ್ವಾರಬಂಧಗಳು ತ್ರಿಶಾಖೆಯನ್ನು ಹೊಂದಿದ್ದು 
ಗಜಲಕ್ಷ್ಮಿ ಕೆತ್ತನೆಯಿದೆ. ಗರ್ಭಗೃಹದಲ್ಲಿ ಸ್ವಯಂಭೂ ಬಸವಣ್ಣನ ಶಿಲೆಗಳಿವೆ. ಅರ್ಧಮಂಟಪದ ಛತ್ತು ಗಬಜಸಮಾ 
ನಟರಾಜನ ಶಿಲ್ಪದ ಜೊತೆಗೆ ಅಷ್ಟದಿಕ್ಸಾಲಕರನ್ನೂ ಹೊಂದಿದೆ. ಊರಲ್ಲಿ ಹನುಮಂತ, ಬಸವಣ್ಣ ವೀರಭದ್ರ, ದುರ್ಗ, ಮೈಲಾರ 
ಮುಂತಾದ ದೇವಾಲಯಗಳಿವೆ. 


ಕುರ್ತಕೋಟ: ಗದಗ ತಾಲೂಕಿನ ಪ್ರಾಚೀನ ಸ್ಥಳವಾದ ಕುರ್ತಕೋಟಿಯು (ಜನಸಂಖ್ಯೆ : 9,150) ಗದಗಿನಿಂದ ನೈಯತ್ಯಕ್ಕೆ 
16 ಕಿ.ಮೀ. ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ ಕುರತ್ತಕುಂಟೆ, "ಕುರುತ್ತಕೊಟ್ಟೆ', "ಅಗ್ರಹಾರ ಕುರುತ್ತಕೊಂಟೆ', 
ಎಂದೆಲ್ಲಾ ಉಲ್ಲೇಖಿತಗೊಂಡಿದ್ದು ಹಿಂದೆ ಬೆಳ್ಜೊಲ-300ಕ್ಕೆ ಸೇರಿತ್ತು. ಈ ಊರಿಂದ ಈವರೆಗೆ ಏಳು ಶಾಸನಗಳು ವರದಿಯಾಗಿದ್ದು : 
ಇವುಗಳಲ್ಲಿ ಕಲ್ಯೇಶ್ವರ ಗುಡಿ ಹಿಂದಿರುವ ಶಾಸನ ಬಾದಾಮಿ ಚಾಲುಕ್ಯ ಅರಸ ವಿಜಯಾದಿತ್ಯನ ಕಾಲದ್ದಾಗಿದ್ದು ಲೋಕತಿನಿಮಡಿ 
ಕುರುತ್ತಕುಂಟೆಯನ್ನಾಳುತ್ತಿದ್ದಾಗ, ಮುಪಣನೆಂಬಾತನು ಮಾಡಿಸಿದ ಮಹಾದೇಗುಲಕ್ಕೆ ದಾನ ಕೊಟ್ಟ ಅಂಶವನ್ನು ತಿಳಿಸಿದರೆ, ವೀರಭದ್ರ 
ಗುಡಿಯಲ್ಲಿರುವ ರಾಷ್ಟ್ರಕೂಟ ಮುಮಡಿ ಕೃಷ್ಣನ ಕ್ರಿ.ಶ. 946ರ ಶಾಸನ ನನ್ನಿಯ ಗಂಗ ಬೂತಯ್ಯನು ಪುಲಿಗೆರೆ-300, ಬೆಳೊಲ-300 
ಆಳುತ್ತಿದ್ದಾಗ, ಕುರುತ್ತಕುಂಟೆಯ ಗೌಡ ಲೋಕಯ್ಯನು ಭುಜಂಗಭಟಾರರಿಗೆ ವಂದಿಸಿ, ಮೂಲಸ್ಥಾನ ದೇವರಿಗೆ ಹಾಗೂ ಆದಿತ್ಯ 
ದೇವರಿಗೆ ತಲಾ ಹನ್ನೆರಡು ಮತ್ತರು ಭೂಮಿಯನ್ನು ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಇಂದಿನ ವೀರಭದ್ರಗುಡಿಯೇ 
ಶಾಸನೋಕ್ತ ಆದಿತ್ಯಗುಡಿಯಾಗಿದ್ದು ಇದರ ಮುಂದಿರುವ ಈಶ್ವರ ಗುಡಿಯೇ ಶಾಸನೋಕ್ತ ಮೂಲಸ್ಥಾನ ದೇವರ ಗುಡಿ ಇರಬೇಕೆಂದು 
ತರ್ಕಿಸಬಹುದಾಗಿದೆ. ಸವಳು ನೀರಬಾವಿ ಬಳಿಯಿರುವ ಆರನೆಯ ವಿಕ್ರಮಾದಿತ್ಯನ ಕ್ರಿ.ಶ. 1082 ರ ಶಾಸನ ಯುವರಾಜ 
ಜಯಸಿಂಗದೇವನ ಆಳ್ವಿಕೆಯನ್ನು ಪ್ರಸ್ತಾಪಿಸುತ್ತ ಅಗ್ರಹಾರ ಕುರುತ್ತಕುಂಟೆಯ 200 ಮಹಾಜನರಿಗೆ ಮಹಾಪ್ರಧಾನ ವಾಮದೇವಯ್ಯನು 
ತಪ್ಪುದಂಡವಾಗಿ ಬರುವ “ರಿದಡೆ 12 ಪಣ, ಬೈದರೆ ಆರು ಪಣ, ನೆರೆ ಬೈದರೆ ಮೂರು ಪಣ, ದಂಡವನ್ನು ಕಡಲೆಗೆರೆಗೆ' 
ವಿನಿಯೋಗಿಸುವಂತೆ ಕೋರಿ ದಾನ ಬಿಟ್ಟ ಸಂದರ್ಭದಲ್ಲಿ ಕೆರೆಯ ನಿರ್ವಹಣೆಗೆಂದು ಊರ 200ಮಹಾಜನರು ಹಾಗು ಶಂಕಿಮಯ್ಯನು 
ಒಟ್ಟು 16 ಮತ್ತರು ಭೂಮಿಯನ್ನು 24 ಗೇಣಿನ ಕೋಲಲ್ಲಿ ಅಳೆದು ದಾನ ಕೊಟ್ಟ ಅಂಶವನ್ನೂ ತಿಳಿಸುತ್ತದೆ. ಜೊತೆಗೆ ಅಣುವೇಶ್ವರ 
ದೇವರಿಗೆ ಕೂಡ ಮಹಾಜನರು ದಾನ ಕೊಟ್ಟ ವಿಷಯವನ್ನೂ ತಿಳಿಸುತ್ತದೆ. ಇದನ್ನು ರಚಿಸಿದ ಕವಿ ಪೊಂಬೊಳಲ (ಹೊಂಬಳ) 
ನಾಗದೇವ ಬುಧನೆಂದು ಹೇಳುತ್ತದೆ. 
ಲಿ ಸೇರಿ ಹೋಗಿರುವ ಕ್ರಿಶ. 1087 ರ ಶಾಸನ ನಾವಿದ ದಾಸಿಮಯ್ಯ ನಿರ್ಮಿಸಿದ 
ಸಾಸಿರ್ವರು, ತೆಲ್ಲಿಗರು, ಮಹಾಜನ ಇನ್ನೊರ್ವರು ಹಾಗೂ ದಾಸಿಮಯ್ಯ ನಾನಾ 
ರೀತಿಯ ದಾನಗಳನ್ನು ನೀಡಿದ ಅಂಶವನ್ನು ತಿಳಿಸುತ್ತದೆ. ಕೆರೆದಂಡೆ ಮೇಲಿರುವ ಕ್ರಿ.ಶ. 1087ರ iss ಶಾಸನ ಎರ್ಮೆಗನೂರ 
ಬಳಿಯ ಕುರುಪಟ್ಟಿಯಲ್ಲಿ ಸುಂದರವಾದ ಸರಸ್ವತಿ ದೇವಾಲಯವನ್ನು ನಿರ್ಮಿಸಿ ಸಿರಿಗುಪ್ಲೆಯಲ್ಲಿ ಮರಕಟ್ಟಿನ Ne he. 
ಕರೆಯನ್ನು ಕಟ್ಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದ ಬೆಳ್ಳೆಯರ ಎರೆಯಮ್ಮನ್ಮ ಕುರುತ್ತಕುಂಟೆಯಲ್ಲಿ ಎರೆವಿಷ್ಠುಕೇಶವ ದೇವ 
ನಿರ್ಮಿಸಿ, ದೇವರ ಪೂಜಾವಿಧಿಗೆಂದು 20 ಮತ್ತರು ಭೂಮಿಯನ್ನೂ, ಅಗ್ನಿಷ್ಠಗೆಯ ಮಠಕ್ಕೆಂದು ನಾಲ್ಕುಮತ್ತರು ಭೂಮಿಯನ್ನೂ 


ವೀರೂಪಾಕ್ಷ ದೇವಾಲಯದ ಗೋಡೆಯ 
ದಾಸೇಶ್ವರ ದೇವಾಲಯಕ್ಕೆ ಜರಗರ ದೋಣಿ 


916 ಧಾರವಾಡ ಜಿಲ್ಲೆ 


ದಾನಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನವನ್ನು ರಚಿಸಿದವನೂ ಹೊಂಬಳದ ನಾಗದೇವನೇ. ಇಲ್ಲಿ ವಿರೂಪಾಕ್ಷ ದೇವಾಲಯದ 
ಕಂಬದ ಮೇಲಿರುವ ಕ್ರಿಶ. 1126ರ ಶಾಸನ ದಾಸೇಶ್ವರ ದೇವರ ಅಂಗಭೋಗಕ್ಕೆಂದು ಜರಗಿನ ತೆರೆಯನ್ನು ಕೇಶರಾಜನು ಬಿಟ್ಟಿದ್ದನ್ನು 
ದೋಣಿ ಸಾಸಿರ್ವರು ಹಾಗೂ 200 ಮಹಾಜನರು ನಡೆಸುವುದಾಗಿ ಪಡೆದ ಅಂಶವನ್ನು ತಿಳಿಸುತ್ತದೆ. ಇದರಿಂದ ಶಾಸನೋಕ್ತ 
ದಾಸೇಶ್ವರ ಗುಡಿ, ಇಂದಿನ ವಿರೂಪಾಕ್ಷ ಗುಡಿ ಇರಬೇಕೆಂಬ ಅಭಿಪ್ರಾಯಕ್ಕೆ ಬರಬಹುದೆಂದು ತೋರುತ್ತದೆ. ನರಸಿಂಹಸ್ವಾಮಿ ಗುಡಿಯ 
ಮುಂದಿರುವ ಕ್ರಿಶ. 1138 ರ ಶಾಸನ ತಳಾರ ಬೊಪ್ಪನಾಯಕನು ನರಸಿಂಹದೇವರ ನಂದಾದೀಪಕ್ಕೆಂದು ಮಹಾಜನರ ಒಪ್ಪಿಗೆ 
ಪಡೆದು ದಾನ ಕೊಟ್ಟ ಅಂಶವನ್ನು ತಿಳಿಸುತ್ತದೆ. ಮೇಲಿನ ಶಾಸನಗಳಲ್ಲಿ ಉಕ್ತವಾಗಿರುವ ಗುಡಿಗಳೆಲ್ಲವನ್ನೂ ಕುರ್ತಕೋಟಿಯಲ್ಲಿ 
ನಾವಿಂದು ನೋಡಬಹುದಾಗಿದೆ. ಊರ ನಡುವೆ ಎತ್ತರವಾದ ಸ್ಥಳದಲ್ಲಿರುವ ವೀರಭದ್ರ ಗುಡಿಯೇ ಶಾಸನೋಕ್ತ ಆದಿತ್ಯ 
ಗುಡಿಯಾಗಿರಬೇಕು. ಏಕೆಂದರೆ ಇದು ಪಶ್ಚಿಮಾಭಿಮುಖವಾಗಿದ್ದು ಈಶ್ವರ (ಶಾಸನೋಕ್ತ ಮೂಲಸ್ಥಾನ ದೇವರು) ಗುಡಿಗೆ 
ಎದುರಾಗಿರುವುದರಿಂದ ಆ ರೀತಿ ಊಹಿಸಬಹುದಾಗಿದೆ. ಗರ್ಭಗೃಹ, ಅರ್ಧಮಂಟಪ, ನವರಂಗವನ್ನು ಹೊಂದಿದ್ದ ಈ ಗುಡಿಯ 
ಕೆಲವುಭಾಗ ಹಾಳಾಗಿದ್ದು ಜೀರ್ಣೋದ್ಧಾರ ಸಮಯದಲ್ಲಿ ಅದನ್ನು ಕೈಬಿಟ್ಟಿರುವಂತೆ ತೋರುತ್ತದೆ. ಗರ್ಭಗೃಹದಲ್ಲಿ ಇಂದು ತೀರ್ಥಂಕರ 
ಪೀಠದ ಮೇಲೆ ವೀರಭದ್ರನ ಮೂರ್ತಿ ಇರುವುದರಿಂದ ಜೈನ ಬಸದಿ ಇದ್ದಿರಬಹುದೆಂದು ಹೇಳಬಹುದು. ಗರ್ಭಗೃಹದ ಬಾಗಿಲವಾಡ 
ಅಲಂಕಾರಿಕ ಪಂಚಶಾಖೆಗಳನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದ್ದು ಇಕ್ಕೆಲದಲ್ಲಿ ದ್ವಾರಪಾಲಕರನ್ನೂ ರತಿ-ಮನಥರನ್ನೂ 
ಕೆತ್ತಿದ್ದಾರೆ. ಈ ದೇವಾಲಯದ ಮುಂಬದಿಯ ತೆರೆದ ಮಂಟಪವನ್ನು ಹೊತ್ತು ನಿಂತಿರುವ ಕಂಬಗಳಲ್ಲಿ ರಾಷ್ಟಕೂಟ ಪ್ರಭಾವ ಇನ್ನೂ 
ಉಳಿದಿರುವ ಅಂಶವನ್ನು ಗಮನಿಸಬಹುದಾಗಿದೆ. ಗರ್ಭಗೃಹವನ್ನು ಕದಂಬನಾಗರ ಶಿಖರ ಅಲಂಕರಿಸಿದೆ. ಈ ಗುಡಿಯ ಮುಂದಿರುವ 
ಈಶ್ವರಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿದ್ದು ಗರ್ಭಗೃಹ ಹಾಗೂ ನವರಂಗವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಬೃಹತ್ತಾದ. 
ಲಿಂಗವಿದೆ. ಈ ಗುಡಿಗಳ ಆವರಣದಲ್ಲೇ ಸುಮಾರು 4.5 ಅಡಿ ಎತ್ತರದ ಗಣಪತಿ ಹಾಗೂ ಉಮಾಮಹೇಶ್ವರ, ಕೇಶವ, 
ಮಹಿಷಮರ್ದಿನಿ ಹಾಗೂ ದಕ್ಷನ ಚಿಕ್ಕ ಸುಂದರ ಶಿಲ್ಪಗಳಿವೆ. ಇಲ್ಲಿನ ಕ್ರಿಶ. 10 ನೇಯ ಶತಮಾನದ ವೀರಗಲ್ಲೊಂದು ಬಹಳ 
ವಿಶಿಷ್ಟವಾದ ಗೋಪುರ ಕೆತ್ತನೆಯನ್ನು ಹೊಂದಿದ್ದು ಹಿಂಬದಿಯಲ್ಲಿ ಶಾಸನವಿದೆ. ಈಶ್ವರಗುಡಿಯ ಹಿಂಬದಿಯಲ್ಲಿ ಸಪ್ತಮಾತೃಕಾ 
ಶಿಲ್ಪವಿದ್ದು ಬಹಳ ಚೆನ್ನಾಗಿ ಕಂಡರಿಸಿದ್ದಾರೆ. ಈ ಪರಿಸರದಲ್ಲೇ ಜೋಡಿ ಆನೆಗಳು ಕುಂಭಾಭಿಷೇಕ ಮಾಡುತ್ತಿರುವ ಗಜಲಕ್ಷಿ (ಬಾದುಬ್ಬೆ, 
ಗಜಗೌರಿ)ಿಯ ಆಕರ್ಷಕ ಶಿಲ್ಪವಿದೆ. ಕೆರೆ ದಂಡೆಯಲ್ಲಿರುವ ಉಗ್ರನರಸಿಂಹ ದೇವಾಲಯ ಪೂರ್ಣ ಜೀರ್ಣೋದ್ಧಾರಗೊಂಡಿದ್ದರೂ 
ಗರ್ಭಗೃಹ ಹಾಗು ನವರಂಗವನ್ನು ಹೊಂದಿದ್ದು ಗರ್ಭಗೃಹದಲ್ಲಿ ಸುಮಾರು ಮೂರಡಿ ಎತ್ತರದ ಸುಂದರ ಉಗ್ರನರಸಿಂಹ ಶಿಲ್ಪವಿದೆ. 
ನವರಂಗದ ಕಂಬದ ಮೇಲೆ ಆನೆ, ಕುದುರೆ, ಸಿಂಹ, ಟಗರು ಕಾಳಗ, ಕುಬ್ಬ ಹಾಗೂ ನರ್ತಕಿಯರನ್ನು ಕೆತ್ತಲಾಗಿದೆ. ಚಕ್ರ, ಶಂಖ, 
ಖಡ್ಗ ಗುರಾಣಿ ಧರಿಸಿ ತೊಡೆಯ ಮೇಲೆ ರಾಕ್ಷಸನನ್ನು ಅಡ್ಡಲಾಗಿ ಕೆಡವಿಕೊಂಡು ಎರಡು ಕೈಯಿಂದಲೂ ಕರುಳು ಬಗೆಯುತ್ತಿರುವ 
ಷಡ್ಭುಜ ನರಸಿಂಹನ ಉಗ್ರತೆಯನ್ನು ಶಿಲ್ಪಿ ನೈಜವಾಗಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾನೆ. 


ಇದರ ಮುಂದಿರುವ ಶಂಕರಲಿಂಗದೇವರ ಸ್ತ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು 
ಜೀರ್ಣೋದ್ಧಾರಗೊಂಡಿದ್ದರೂ, ಮೂಲ ಸ್ವರೂಪ ಕೆಟ್ಟಿ ಲ್ಲ. ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ನವರಂಗದ ಗೂಡೊಂದರಲ್ಲಿ ಸುಂದರವಾದ 
ಮಹಿಷಮರ್ದಿನಿ ಶಿಲ್ಪವಿದೆ. ಊರಲ್ಲಿ ಮಂಕಮ್ಮ (ero) ಗುಡಿ ಮುಂದೆ ಮುದ್ದಾದ ರಾಷ್ಟ್ರಕೂಟ ಕಾಲದ ಸಪ್ತಮಾತೃಕಾ, 
ಮುಕ್ಕಾದ ವಿಷ್ಣು ಕಲ್ಯಾಣದ ಚಾಲುಕ್ಕರ ಕಾಲದ ಚಾಮುಂಡಿ, ಗಣಪತಿ ಶಿಲ್ಪಗಳಿವೆ. ಇವಗಳೊಂದಿಗೆ ಊರಲ್ಲಿರುವ ವಿರೂಪಾಕ್ಷ, 
ಪರ್ತುಮಲ್ಲಿಕಾರ್ಜುನ, ಕಲ್ಮೇಶ್ವರ, ಬೀರದೇವರು, ಹನುಮಂತ, ಪ್ರಭುದೇವರು, ಬಸವಣ್ಣ ವಿಠಲ, ಮೈಲಾರ, ಈಶ್ವರ, ದ್ಯಾಮವ್ವ, 
ದುರ್ಗವ್ವ, ಕನಕವ್ವ ಹಾಗೂ ಮಾಯವ್ಪನ ಗುಡಿಗಳನ್ನೂ ಹೆಸರಿಸಬಹುದಾಗಿದೆ. ಪ್ರಭು ದೇವರ ಜಾತ್ರೆ ದವನದ ಹುಣ್ಣಮೆಯಂದೂ, 
ವೀರಭದ್ರನ ಗುಗ್ಗಳ ಶ್ರಾವಣದಲ್ಲೂ ಬೀರದೇವರ ಜಾತ್ರೆ 12 ವರ್ಷಕ್ಕೆ ಒಮ್ಮೆ ನಡೆಯುತ್ತದೆ. ಊರಲ್ಲಿ ಎರಡು ಮಸೀದಿಗಳೂ 
ಹಾಗೂ ಮೆಹಬೂಬು ಸುಬಾನಿಯ ದರ್ಗಾವಿದ್ದು ಜನವರಿ ತಿಂಗಳಲ್ಲಿ ಉರುಸು ನಡೆಯುತ್ತದೆ. 


ಕುಮೂರು: ಬ್ಯಾಡಗಿ ತಾಲೂಕಿನ ಕುಮೂರು (ಜನಸಂಖ್ಯೆ : 1,320) ಬ್ಯಾಡಗಿಯಿಂದ 16 ಕಿಮೀ ದೂರದಲ್ಲಿದೆ. ಈ 
ಊರಿನಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ರಾಮಲಿಂಗೇಶ್ವರ ದೇವಾಲಯವಿದೆ. ಈ ಸ್ಥಳವು ಕ್ರಿಶ. 1195ರ ಶಾಸನದಲ್ಲಿ ಕುಮೂರು 
ಗ್ರಾಮವೆಂದೇ ಉಲ್ಲೇಖಗೊಂಡಿದೆ. ಈ ದೇವಾಲಯವು ಗರ್ಭಗೃಹ, ಅರ್ಧಮಂಟಪ ಹಾಗೂ ವಿಶಾಲವಾದ ನವರಂಗಗಳನ್ನು 
ಹೊಂದಿದೆ. ಗರ್ಭಗೃಹದ ದ್ವಾರಬಂಧವು ಚಾಳುಕ್ಯ ಶೈಲಿಯ ಅಲಂಕಾರವನ್ನು ಹಾಗೂ ಒಳಗೆ ಚಾಳುಕ್ಯ ಪಾಣಿಪೀಠದ ಮೇಲೆ 


ಪ್ರೇಕ್ಷಣೀಯ ಸ್ಥಳಗಳು ಸ್ಯ 


ಎತ್ತರವಾದ ಲಿಂಗವನ್ನು ಹೊಂದಿದೆ. ಅರ್ಧಮಂಟಪದ ದ್ವಾರದ ಲಲಾಟದ ಮೇಲ್ಭಾಗದಲ್ಲಿ ಆಕರ್ಷಕ ಮಕರತೋರಣವನ್ನು ಹಾಗೂ 
ಎರಡು ಪಕ್ಕಗಳಲ್ಲಿ ಅಲಂಕೃತ ಜಾಲಂದ್ರಗಳನ್ನು ಕೊರೆಯಲಾಗಿದೆ. ನವರಂಗದ ಮಧ್ಯದಲ್ಲಿ ಚಾಳುಕ್ಕರ ಶೈಲಿಯ ನಾಲ್ಕು 
ಬಹುಕೋನಾಕಾರವಾದ ಕಂಬಗಳಿವೆ. ನವರಂಗದ ಬಲಭಾಗದಲ್ಲಿ ಇನ್ನೊಂದು ಗರ್ಭಗೃಹ (ಕೊಡಡಿ)ವಿದ್ದು ಬರಿದಾಗಿದೆ. ಇಲ್ಲಿ 
ಸಪ್ತಮಾತೃಕೆಯರ ಶಿಲ್ಪವಿದೆ. ಹಾಗೂ ಇನ್ನೊಂದು ಚಾಳುಕ್ಯ ಲಕ್ಷಣವುಳ್ಳ ಶಿವಲಿಂಗವಿದೆ. ಈ ದೇವಾಲಯವು ವಿಶಾಲವಾದ 
ಕಟ್ಟಡವಾಗಿದ್ದು ಗರ್ಭಗೃಹದ ಮೇಲಿರುವ ಕದಂಬ ನಾಗರ ಶಿಖರವೂ ಸೇರಿದಂತೆ ಅನಂತರ ಜೀರ್ಣೋದಾರಗೊಂಡಿದೆ. ಹೊರಗಡೆ 
ಭಿತ್ತಿಗಳು ಬರಿದಾಗಿವೆ. ಆದರೆ ಅಲ್ಲಲ್ಲಿ ದೇವಾಲಯದ ಶಿಖರಗಳ ಕಿರುಮಾದರಿಗಳನ್ನು ಕೆತ್ತಲಾಗಿದೆ. ದೇವಾಲಯದಲ್ಲಿ ಒಂದು 
ಶಾಸನವಿದ್ದು ಅಸ್ಪಷ್ಟವಾಗಿದೆ. ಊರಿನಲ್ಲಿ ಕೆರೆ ದಂಡೆಯಲ್ಲಿ ಒಂದು ಮಾರುತಿ ಗುಡಿ, ಒಂದು ವೀರಗಲ್ಲು ಎದುರಿಗೆ ಬಿದ್ದ ಪ್ರಾಚೀನ 
ಅವಶೇಷವಿದೆ. ಬಲಗಡೆ ಇನ್ನೊಂದು ಶಿಥಿಲವಾದ ಬಸವಣ್ಣ ಗುಡಿಯ ಅವಶೇಷವಿದೆ. ರಾಮಲಿಂಗ ದೇವಾಲಯದ ಹಿಂಭಾಗದಲ್ಲಿರುವ 
ಶಾಸನವು ಚಾಳುಕ್ಯ ನಾಲ್ಕನೇ ಸೋಮೇಶ್ವರನ ಕಾಲದ್ದು (ಕ್ರಿ.ಶ. 1195). ಮಂಡಳೇಶ್ವರ ಜಗದಳ ಚಟ್ಟಮ ದೇವರಸನು, 
ಮಹಾಪಸಾಯಿತ ಬಾಗಗಾವುಂಡನಿಂದ 200 ಗದ್ಯಾಣ ಪಡೆದು ಕುಮೂದರು ಗ್ರಾಮಕೊಟ್ಟ ಬಗೆಗೆ ಉಲ್ಲೇಖಿಸುತ್ತದೆ. ಸ್ಥಳೀಯ 
ಹನುಮಂತದೇವರ ಗುಡಿಯ ಎದುರಿಗಿರುವ ವೀರಗಲ್ಲು ಶಾಸನವು ಅಸ್ಪಷ್ಟವಾಗಿದ್ದು ಚಂದ್ರಗುತ್ತಿಯ ಮಲ್ಲರಸ ಒಡೆಯನು 
ಬಾಚಯನಾಯಕನ ಮೇಲೆ ದಾಳಿಮಾಡಿದ ವಿವರವನ್ನು ತಿಳಿಸುತ್ತದೆ. ಊರಿನ ಸಮೀಪವಿರುವ ಗುಡ್ಡದ ಮೇಲೆ ಸಾಧಾರಣವಾದ 
ಚೆನ್ನಕೇಶವ ಗುಡಿ ಇದೆ. ಊರಿನ ಇತರ ದೇವಾಲಯಗಳೆಂದರೆ ದ್ಯಾಮವ್ವ, ಮೈಲಾರಲಿಂಗ, ಕಲ್ಮೇಶ್ವರ (ಹಳೆಯದು, ಆದರೆ 
ಜೀರ್ಣೋದ್ದಾರವಾಗಿದೆ), ವೀರಭದ್ರ, ದುರ್ಗಮ್ಮ ಮಾತಂಗಿಯಮ್ಮ ಉಡಸಲಮ್ಮ ಮತ್ತು ಚೌಡಮ್ಮ 


ಕೂಡಲ: ಹಾನಗಲ್‌ನಿಂದ ಈಶಾನ್ಯಕ್ಕೆ 28 ಕಿಮೀ ದೂರದಲ್ಲಿರುವ ಹಾನಗಲ್‌ ತಾಲೂಕಿನ ಈ ಊರು (ಜನಸಂಖ್ಯೆ : 
1,532) ವರದಾ ಮತ್ತು ಧರ್ಮಾನದಿಗಳ ಕೂಡು ಸ್ಥಳದಲ್ಲಿರುವುದರಿಂದ ಇದಕ್ಕೆ “ಕೂಡಲ' ಎಂಬ ಹೆಸರು ಬಂದಿದ್ದು ಇಲ್ಲಿನ 
ಗುರುನಂಜೇಶ್ವರ ಮಠ ಬಹಳ ಪ್ರಸಿದ್ಧವಾಗಿದೆ. ಹೊಳೆ ದಂಡೆಯ ಮೇಲೆ ಮಠದ ಎದುರು ಸಂಗಮೇಶ್ವರ ಗುಡಿಯಿದೆ. ಈ ಗುಡಿ 
ಗರ್ಭಗೃಹ ಹಾಗೂ ವಿಶಾಲವಾದ ಮುಖಮಂಟಪವನ್ನು ಹೊಂದಿದ್ದು ಪೂರ್ವಾಭಿಮುಖವಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು 
ಮುಖಮಂಟಪದಲ್ಲಿ ನಂದಿಯಿದೆ. 16ಕಂಬಗಳ ಮೇಲೆ ನಿಂತಿರುವ ಈ ಸಭಾಮಂಟಪವು ಕಲ್ಯಾಣದ ಚಾಳುಕ್ಕರ ಕಾಲದ ಕಂಬಗಳನ್ನು 
ಹೊಂದಿದೆ. ಇದರ ಶಿಖರ ಇತ್ತೀಚಿನದಾಗಿದೆ. ಇದರ ಮುಖ್ಯ ಪ್ರವೇಶದ್ವಾರ ಹಲವಾರು ಶಾಖೆಯ ಕೆತ್ತನೆಯನ್ನು ಹೊಂದಿದೆ. ಇದರ 
ಬಳಿಯಲೇ ಹಾಳಾದ ಗುಡಿಯ ತಳಪಾಯವಿದೆ. ಇಲ್ಲಿನ ಏಕೈಕ ವೀರಗಲ್ಲು ಶಾಸನ ಗುಡಿಯ ಬಳಿಯಲ್ಲೇ ಇದ್ದು ಕ್ರಿಶ. 12 ನೇ 
ಶತಮಾನದಲ್ಲಾದ ಕೋಟೆ ಕಾಳಗದಲ್ಲಿ ಮಡಿದ ವೀರನ ಸಾಧಕ ಶಿಲ್ಪವಾಗಿದೆ. ಗುರುನಂಜೇಶ್ವರ ಮಠದ ಬಳಿಯಲ್ಲೇ ನೀಲಮನ 
ಗುಡಿಯಿದೆ. ಮಠದ ಆವರಣದಲ್ಲಿ ಅಗಸೆ ಬಳಿಯಲ್ಲಿ ಪೀಠಸ್ಥ ಚತುರ್ಮುಖ ಬ್ರಹನ ಮೂರ್ತಿಯಿದೆ. ಇದು ಪ್ರಶಾಂತವಾದ 
ನೈಸರ್ಗಿಕ ಸೌಂದರ್ಯದ ತಾಣ. ವರ್ದಿ : ಹಾನಗಲ್‌ನಿಂದ ಈಶಾನ್ಯಕ್ಕೆ 26 ಕಿಮೀ (ಜನಸಂಖ್ಯೆ : 2,417) ದೂರದಲ್ಲಿರುವ ಭ್ಯ 
ಟಿಕಲ್ಲುಗಳು ಸೂಚಿಸಿದರಿ, 
ರಾಷ್ಟ್ರಕೂಟರಷ್ಟು ಪ್ರಾಚೀನವಾದ ಊರೆಂದು ಇಲ್ಲಿನ ಹೊನ್ನಮನ ಗುಡಿ ಮುಂದೆ ಇರುವ Sh ಮೇ ಭಷ 4ನ ಸಾ 
ಊರಲ್ಲಿರುವ ಕ್ರಿ.ಶ. 1190ರ ಶಾಸನವು ನಾರಾಯಣದೇವರಿಗೆ ಬಿಟ್ಟ ಭೂದಾನದ ಬಗ್ಗೆ ತಿಳಿಸುತ್ತದೆ. ಇದರಿಂದ ನೆ 
ಇತಿಹಾಸದೊಂದಿಗೆ ಇದೂ ಹಾಸುಹೊಕ್ಕಾಗಿ ಬೆಳೆದು ಬಂದಿದೆಯೆಂದು ಅಭಿಪ್ರಾಯಪಡಬಹುದು. ಊರ ಪ್ರವೇಶದಲ್ಲೇ ಇರುವ 
ಕಲ್ಮೇಶ್ವರ ಗುಡಿ ಕಲ್ಯಾಣದ ಚಾಲುಕ್ಕರ ಕಾಲದ ರಚನೆಯಾಗಿತ್ತೆಂದು ತೋರುತ್ತಿದ್ದು ಅದನ್ನಿಂದು ಸ್ಥಳೀಯರು ಜೀರ್ಣೋದ್ಧಾರದ 
"ಹತ ಪೂರ್ಣ ಕೆಡವಿದ್ದಾರೆ. ಇಲ್ಲಿ ಕ್ರಿ.ಶ. 11-12 ನೇ ಶತಮಾನದ ಶಿವಲಿಂಗ ನಂದಿಗಳಿವೆ. ಊರ ಹೊರಗೆ ಹೊಲದಲ್ಲಿ 
ಜಃ ಕ ಹಾ — 
ದ ಈಶ್ವರ ಗುಡಿಯಿದೆ, ಗರ್ಭಗೃಹ, ಅಂತರಾಳ ಹಾಗೂ 16 ಕಂಬದ ನವರಂಗವನ್ನು ಹೊಂದಿರುವ ಈ ಗುಡಿಯ 
Me ila ಕತವಾಗಿದು ಗಜಲಕ್ಷಿಯನ್ನು ಹೊಂದಿದೆ. ಒಳಗೆ ಶಿವಲಿಂಗವಿದೆ. ಅಂತರಾಳದಲ್ಲಿ ನಂದಿಯಿದೆ. 
ಜಟ ಪ್ಯು: ಇದಿರು ಬ ತೆರೆದಿದು, ನಡುವಿನ ಛತ್ತಲ್ಲಿ ಸರಳವಾದ 
ವ ನವರಂಗದ ಮುಂಭಾಗ ಪೂರ್ಣ ತಲ್ಲ ಈ 
i | ph ಹ್‌ ಗವ ಮಣಿಂದ ಪೂರ್ಣಮುಚ್ಛೆದೆ. ಊರ ನಡುವೆ ಇರುವ 
ಕಮಲದ ಕೆತನೆಯಿದೆ. ಈ ಗುಡಿಯ ಶಿಖರ ಹಾಳಾಗಿದ್ದು ಹೊರಭಾಗವು ಮಣ್ಣ ಕ ps 
ಹೊನ್ನಮ 3: Kr ಜೀರ್ಣೋದಾರಗೊಂಡಿದ್ದು ಒಳಗೆ ಪದಾಹ್ಷೀನ ದೇವಿಯ ಶಿಲ್ಪವಿದೆ. ರಾಷ್ಟ್ರಕೂಟರ ಕಾಲದ ಮೇಟಿಕಲ್ಲು 
ಇರು ಬ ಳ್ಳ ಈ ದೇವಿಯ ಕಂಚಿನ ಉತ್ಸವ ಮೂರ್ತಿಗಳಿದ್ದು ಬನದಹುಣ್ಣಿಮೆಯಲ್ಲಿ ಅದ್ಧೂರಿಯಿಂದ 
ಹ ಪ್ರಾಪ ವ ಹಾಗೂ ಎರಡು ದರ್ಗಾಗಳಿವೆ. ಉರುಸು ರಜಬ್‌ ತಿಂಗಳಲ್ಲಿ ಜರುಗುತ್ತದೆ. ಐತಿಹಾಸಿಕ 
ಜಾತೆಯಾಗುತುದೆ. ಊರಲ್ಲಿ ಒಂದು ಮಸೀದಿ ಹಾ 
ಮ ಬಿ 


ು ಎರಡು ಕಿಮೀ ದೂರದಲ್ಲಿದೆ. 
ಸ್ಥಳವಾದ ನರೇಗಲ್‌ ಇದರ ನೆರೆಗ್ರಾಮವಾಗಿದ್ದು ಎ 


918 ಧಾರವಾಡ ಜಿಲ್ಲೆ 


ಕೌಜಗೇರಿ: ರೋಣ ತಾಲೂಕಿನ ಕೌಜಗೇರಿಯು (ಜನಸಂಖ್ಯೆ : 2,502) ರೋಣದಿಂದ ಪಶ್ಚಿಮಕ್ಕೆ 20 ಕಿಮೀ ದೂರದಲ್ಲಿ 
ರೋಣ-ನರಗುಂದ ರಸ್ತೆಯಲ್ಲಿ ಬೆಳವಣಕಿಯಿಂದ ಉತ್ತರಕ್ಕೆ 2.5 ಕಿ.ಮೀ ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ 
“ಕೊವುಜಗೆರೆ', "ಕಉಜಗೆರೆ', “ಕವಜಗೇರಿ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಬೆಳ್ಳೊಲ-300 ಕ್ಕೆ ಸೇರಿದ ಬೆಳವಣಿಕೆ-12 ರ 
ಒಂದು ಗ್ರಾಮವಾಗಿತ್ತೆಂಬ ಅಂಶವನ್ನು ರಾಷ್ಟಕೂಟರ ಕಾಲದ ಕ್ರಿ.ಶ. 912 ರ ಕೌಜಗೇರಿ ಶಾಸನ ತಿಳಿಸುತ್ತದೆ. ಈ ಊರಿಂದ 
ಈವರೆಗೆ ನಾಲ್ಕು ಶಾಸನಗಳು ವರದಿಯಾಗಿದ್ದು ಒಂದು ಬೆಳ್ಳಣಿಕೆ-12 ರ ಬಗ್ಗೆ ಹೇಳುವ ಗೋಸಾಸ ನೀಡಿದ ಗೋಸಾಸ ಕಲ್ಲಾದರೆ, 
ಮತ್ತೊಂದು, ರಾಷ್ಟ್ರಕೂಟ ನಾಲ್ಕನೇಯ ಗೋವಿಂದನ ಕ್ರಿ.ಶ. 934 ಶಾಸನವಾಗಿದ್ದು ಕೌಜಗೇರಿಯ ಗೌಡ ಬಳ್ಳಜ್ಜ್ವ ಸತ್ತ ತನ್ನಿಬ್ಬರು 
ಮಕ್ಕಳು ಮತ್ತು ಸ್‌ ಜ ವೀರಗಲ್ಲುಗಳನ್ನೂ ತನಗಾಗಿ ಗವಿಕಲ್ಲನ್ನೂ ಮಾಡಿಸಿ ಕೌಜಗೇರಿಯಲ್ಲಿ ಬಟರಿ, ವಿನಾಯಕ, 
ಕೇಶವ, ಆದಿತ್ಯ ಮಟವರ್ಮದೇವರ ಗುಡಿಯನ್ನು ನಿರ್ಮಿಸಿ, ನೆರೆಯ ಗ್ರಾಮಗಳಾದ ಬೆಳ್ಳಣಿಕೆ, ಯಾವಂಗಲ್ಲು ಪಡಂಗಲಿ (ಹಡಗಲಿ) 
ಪಳ್ಗೆಲ (ಹದಲಿ), ಅಸುಪಟ್ಟಿ (ಅಸೂಟಿ)ಗಳಲ್ಲಿದ್ದ ದೇಗುಲಗಳಿಗೆ ದಾನ ನೀಡಿದ ವಿಷಯವನ್ನು ತಿಳಿಸುತ್ತದೆ. ಅಪರೂಪದ ಶಿಲ್ಪ 
ಕೆತ್ತನೆಯನ್ನು ನಾಲ್ಕು ಪಟ್ಟಿಕೆಗಳಲ್ಲಿ ಹೊಂದಿರುವ ಈ ಶಾಸನ ಕುತೂಹಲವಾಗಿದೆ. ಸಿದ್ದಲಿಂಗೇಶ್ವರ ಗುಡಿ ಮುಂದಿರುವ ಆತ್ಮಬಲಿದಾನದ ' 
ಕಲ್ಲು ಉರಿ ಉಯ್ಯಾಲೆಯ ಅಪೂರ್ವ ಕೆತ್ತನೆಯನ್ನು ಹೊಂದಿದ್ದು ಸೂರ್ಯಗ್ರಹಣದಂದು ಆತ್ಮಾರ್ಪಣೆ ಮಾಡಿಕೊಂಡ ಯೋಧನ 
ಅಪೂರ್ವ ಸಾರಕವಾಗಿದೆ. ಇದರ ಶಾಸನ ಬಹಳ ಹಾಳಾಗಿದೆಯಾದರೂ ಇದರ ಕಾಲವನ್ನು ಕ್ರಿ.ಶ. 12 ನೇ ಶತಮಾನಕ್ಕೆ ಗುರುತಿಸ 
ಬಹುದಾಗಿದೆ. ಮೇಲೆ ಹೇಳಿರುವ ಶಾಸನೋಕ್ತ ದೇವಾಲಯಗಳಾವುವು ಇಂದು ಉಳಿದಿಲ್ಲ. ಆದರೆ ಹನುಮಂತನ ಗುಡಿ ಆವರಣದಲ್ಲಿ 
ರಾಷ್ಟಕೂಟರ ಕಾಲದ ಶಾಸನೋಕ್ತ ಭಟರಿ, ಬೆನಕ, ಕೇಶವ, ಆದಿತ್ಯ ಹಾಗೂ ಸಪ್ತಮಾತೃಕಾ ಶಿಲ್ಪಗಳು ಭಗ್ನ ಸ್ಥಿತಿಯಲ್ಲಿ ಉಳಿದಿವೆ. 
ಅದರಲ್ಲೂ ಶವ, ನರಿ, ಗೂಗೆಯ ಕೆತ್ತನೆಯನ್ನುಳ್ಳ ಪೀಠದ ಮೇಲೆ ಲಲಿತಾಸನದಲ್ಲಿ ಕುಳಿತಿರುವ ಚತುರ್ಭುಜಧಾರಿ ದುರ್ಗಿಯ ಶಿಲ್ಪ 
ಬಹಳ ಬೀಭತ್ತವಾಗಿದ್ದು ಶಾಸನ ಇದನ್ನು ಭಟರಿ ಎಂದು ಕರೆದಿದೆ. ಈ ಗುಡಿ ಆವರಣದಲ್ಲೇ ರಾಷ್ಟಕೂಟರ ಕಾಲದ ವೀರಗಲ್ಲುಗಳಿವೆ. 
ತೊಡೆಯ ಮೇಲೆ ಉಡವನ್ನುಳ್ಳ ಉಡಚಾದೇವಿಯ ಶಿಲ್ಪ, ಪೀಠಸ್ಥ ಚತುರ್ಮುಖ ಬ್ರಹ್ಮ ಶಿರದ ಶಿಲ್ಪ ಹಾಗೂ "ಬಾಣಂತಿಕಲ್ಲು' 
(ಗಜಲಕ್ಷ್ಮಿ ಹೆಸರಿಸಬಹುದಾದ ಶಿಲ್ಪಗಳಾಗಿವೆ. ಪ್ರಾಚೀನ ಶಿವಲಿಂಗ, ನಂದಿಯನ್ನು ಹೊಂದಿರುವ ಸಿದ್ದಲಿಂಗೇಶ್ವರ ಗುಡಿ, ಈಶ್ವರ ಗುಡಿ 
ಮತ್ತು ಹೊಲ್ಲೇಶ್ವರ ಗುಡಿಗಳು ಶಿಥಿಲಾವಸ್ಥೆಯಲ್ಲಿವೆ. ಅದರಲ್ಲೂ ಹೊಲ್ಲೇಶ್ವರ ಗುಡಿ ಬಳಿಯಿರುವ ಸಪ್ತಮಾತೃಕಾ ಶಿಲ್ಪ ಬಹಳ 
ಸುಂದರವಾದ ಬಿಡಿ ಶಿಲ್ಪವಾಗಿದೆ. ಇವುಗಳ ಜೊತೆಗೆ ಊರಲ್ಲಿ ಬಸವಣ್ಣ ಶಂಕರಲಿಂಗದೇವರು, ಹನುಮಂತ ದ್ಯಾಮವ್ವ ಹಾಗೂ 
ಕರಿಯಮವ ಗುಡಿಗಳಿವೆ. ಹನುಮಂತನ ಜಾತ್ರೆಯು ಡಿಸೆಂಬರ್‌ ತಿಂಗಳಲ್ಲಿ ಜರುಗುತ್ತದೆ. ಊರಲ್ಲಿ ಒಂದು ಮಸೀದಿ ಹಾಗೂ 
ದರ್ಗಾ ಇದೆ. 


ಕೋಟುಮಚಗಿ: ಗದಗ ತಾಲೂಕಿನ ಕೋಟುಮಚಗಿಯು (ಜನಸಂಖ್ಯೆ : 6,310) ಗದಗಿನಿಂದ ಈಶಾನ್ಯಕ್ಕೆ 22 ಕಿಮೀ 
ದೂರದಲ್ಲಿ ಗದಗ-ರೋಣ ರಸ್ತೆಯಲ್ಲಿದ್ದು ಕ್ರಿ.ಶ. 16ನೇ ಶತಮಾನದ ಶಾಸನಗಳಲ್ಲೂ "ಉಮಚಗಿ' ಎಂದಷ್ಟೆ ಉಲ್ಲೇಖಿತಗೊಂಡಿದ್ದು 
ನಂತರದಲ್ಲಿ “ಕೋಟೆ' ಕೂಡಿಕೊಂಡು "ಕೋಟುಮಚಗಿ' ಎಂದು ರೂಢಿಗೆ ಬಂದಿರುವುದು ವ್ಯಕ್ತವಾಗುತ್ತದೆ. ಉಂಜಗೆಯ್‌, 
ಉಮಚಗೆಯ್‌, ಉಮಚಗಿ ಆಗಿರುವಂತೆ ತೋರುತ್ತದೆ. "ಉಂಚಗೆಯ್‌' ಎಂದರೆ ಎತ್ತರವಾದ ಸ್ಥಳ ಎಂದರ್ಥ. ಈ ಗ್ರಾಮ 
ಎತ್ತರವಾದ ಸ್ಥಳದಲ್ಲೇ ಇದೆ. ಪ್ರಾಚೀನ ಕಾಲದಲ್ಲಿ ನರೆಯಂಗಲ್‌-12 ಕ್ಕೆ ಸೇರಿದ ಈ ಊರು 104 ಮಹಾಜನರನ್ನೊಳಗೊಂಡಿದ್ದ 
ಅಗ್ರಹಾರವಾಗಿದ್ದು ಪ್ರಮುಖ ವಿದ್ಯಾಕೇಂದ್ರವಾಗಿತ್ತೆಂಬ ಅಂಶವನ್ನು ಅನೇಕ ಶಾಸನಗಳು ತಿಳಿಸುತ್ತವೆ. ಈವರೆಗೆ ಇಲ್ಲಿಂದ ಆರು 
ಶಾಸನಗಳು ವರದಿಯಾಗಿದ್ದು ಕಲ್ಮೇಶ್ವರ ಗುಡಿ ಮುಂದಿರುವ ಐದನೇಯ ವಿಕ್ರಮಾದಿತ್ಯನ ಕ್ರಿ.ಶ. 1012 ರ ಶಾಸನ ದಂಡನಾಯಕ 
ಕೇಶವಯ್ಯನ ಮೌನರ ಶ್ರಿಧರಭಟ್ಟನಿಗೆ, "ವುಮಚಗಿ' ಗ್ರಾಮವನ್ನು ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಸೋಮೇಶ್ವರ ಗುಡಿ 
ಮುಂದಿರುವ ಆರನೇಯ ವಿಕ್ರಮಾದಿತ್ಯನ ಕ್ರಿ.ಶ. 1099 ರ ಶಾಸನ ಮಹಾಸಾಮಂತ ಅನಂತಪಾಳರಸನು ಸ್ವಯಂಭು ಸೋಮೇಶ್ವರ 
ದೇವರಿಗೆ ದಾನ ನೀಡಿದ ವಿಷಯ ತಿಳಿಸುತ್ತದೆ. ಇಲ್ಲೇ ಇರುವ ಕ್ರಿ.ಶ. 1142ರ ಮತ್ತೊಂದು ಶಾಸನ ದಂಡನಾಯಕ ಕೇಸಿರಾಜಯ್ಯನು 
ಸ್ವಯಂಭು ಸೋಮೇಶ್ವರ ದೇವರಿಗೆ ಸ್ಥಳದ ಸುಂಕವನ್ನು ದಾನ ಬಿಟ್ಟ ಅಂಶವನ್ನು ಹೇಳುತ್ತ ಆ ಸಂದರ್ಭದಲ್ಲಿ ಮಹಾಜನರೊಂದಿಗೆ 
ಮೂವತ್ತೊಕ್ಕಲೂ ಇದ್ದ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿನ ಬಸದಿಯ ಮುಂದೆ ದೇವನಾಗರಿ ಲಿಪಿಯಲ್ಲಿರುವ ಸುಮಾರು ಕ್ರಿ.ಶ. 
16 ನೇಯ ಶತಮಾನದ ಶಾಸನವೊಂದು ಉಮಚಗಿ ಗ್ರಾಮಕ್ಕೆ "ಸದಾಶಿವರಾಯ ಸಮುದ್ರ' ಎಂದು ಪುನರ್‌ನಾಮಕರಣ ಮಾಡಿದ 
ವಿಷಯವನ್ನು ತಿಳಿಸುತ್ತದೆ. ಇದು ವಿಜಯನಗರದ ಚಕ್ರವರ್ತಿಯ ಹೆಸರಾಗಿದೆ. ಊರ ಹೊರಗಿರುವ ಸೋಮೇಶ್ವರ ಗುಡಿಯೇ ' 


ಪ್ರೇಕ್ಷಣೀಯ ಸ್ಥಳಗಳು ಬ 


mel ಸೋಮೇಶ್ವರ ಗುಡಿಯಾಗಿದ್ದು ಸುಮಾರು ಕ್ರಿ.ಶ. 11 ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಚಾಳುಕ್ಯ 
ಇ ಬಿಜಾಪುರದ ಅರಸರ ಆಳ್ವಿಕೆಯಲ್ಲಿ ಇದು ಜೀರ್ಣೋದ್ಧಾರಗೊಂಡಿದೆಯೆಂದು ಸ್ಥಳೀಕರು ಹೇಳುತ್ತಾರೆ. 
ಈ ಅಂಶವನ್ನು ಗುಡಿಯ ನವರಂಗ ಭಾಗದಲ್ಲಿರುವ ಕಮಾನುಗಳನ್ನು ಹೊಂದಿರುವ. ಸ್ತಂಭಗಳು ಪ್ರತಿಬಿಂಬಿಸುತ್ತವೆ. ಗರ್ಭಗೃಹ, 
ಅಂತರಾಳ, ನವರಂಗ ಹಾಗೂ ನಂತರದಲ್ಲಿ ಸೇರಿರುವ ತೆರೆದ ಮುಖ ಮಂಟಪವನ್ನು ಹೊಂದಿರುವ ಈ ಗುಡಿಯನ್ನು ಬಳಸಿ 
ಎತ್ತರವಾದ ಪ್ರಾಕಾರವನ್ನು ಹಿಂದಿನ ತಲೆಮಾರಲ್ಲಿ ನಿರ್ಮಿಸಿದ್ದಾರೆ. ಪ್ರಾಕಾರದ ಪ್ರವೇಶದ್ವಾರ ಕರಿಯ ಅಮೃತಶಿಲೆಯಿಂದ ರಚಿಸಲಾಗಿದ್ದು 
ಲಲಾಟದಲ್ಲಿ ಇರುವ ಉಮಾಮಹೇಶ್ವರ ಕೆತ್ತನೆ ಚಿತ್ತಾಕರ್ಷಕವಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ನವರಂಗದಲ್ಲಿ ನಂದಿಯಿದೆ. 
ನವರಂಗದ ನಡುವಿನ ಒಳಛಾವಣಿಯಲ್ಲಿ ಕಮಲವಿದೆ. ಈ ಗುಡಿಯ ಆವರಣದಲ್ಲಿ ಅಪೂರ್ಣವಾದ ವೀರಭದ್ರನ ಶಿಲ್ಪವಿದು 
ಮುಂಭಾಗದಲ್ಲಿ ರಾಕ್ಷಸ ಸಂಹಾರದಲ್ಲಿ ನಿರತನಾಗಿರುವ ಕಾರ್ತಿಕೇಯನ ಇತ್ತೀಚಿನ ಶಿಲ್ಪವಿದೆ. ಹೊರ ಭಿತ್ತಿಯನ್ನು ಕಿರು ಶಿಖರಗಳು 
ಹಾಗೂ ಆಲಂಕಾರಿಕ ಕಂಬಗಳಿಂದ ಅಲಂಕರಿಸಿದ್ದು ಗುಡಿಯನ್ನು ಆಕರ್ಷಕವಾದ ದ್ರಾವಿಡ ಶಿಖರ ಶೋಭಿಸಿದೆ. ಶಿಖರದ ವಿವಿಧ 
ಭಾಗಗಳಲ್ಲಿ ಸರಸ್ವತಿ, ಶಿವ, ಭೈರವ, ಹಾಗೂ ನಟರಾಜನ ಸುಂದರ ಉಬ್ಬು ಕೆತ್ತನೆಗಳಿವೆ. ಗುಡಿಯ ಮುಂದೆ ವಿಶಾಲವಾದ ಕೆರೆಯಿದ್ದು 
ಇಂದು ಹೂಳು ತುಂಬಿ ಹಾಳಾಗುತ್ತಿದೆ. 


ಊರಲ್ಲಿ ಜೈನರ ಬಸದಿ ಇದ್ವು ಪೂರ್ಣ ಶಿಥಿಲಗೊಂಡಿದ್ದು ಇಂದು ಒಂದಂಕಣದಷ್ಟೆ ಖೋಲಿಯಲ್ಲಿ ಕಲ್ಯಾಣದ ಚಾಳುಕ್ಕರ 
ಕಾಲದ ತೀರ್ಥಂಕರ ಮೂರ್ತಿಯಿದೆ. ಇದರ ಜೊತೆಗೆ ಊರಲ್ಲಿ ಕಲ್ಮೇಶ್ವರ, ಬಸವಣ್ಣ ಈಶ್ವರ, ಹನುಮಂತ, ವೀರಭದ್ರ, 
ಬೀರೇದೇವರು, ಗ್ರಾಮದೇವತೆ, ದುರ್ಗಮ್ಮ ಹಾಗೂ ಕರಿಯಮನ್ನ ಗುಡಿಗಳಿವೆ. ಊರಲ್ಲಿ ಎರಡು ಮಸೀದಿಗಳಿವೆ. ಊರ ಹೊರಗೆ ' 


ಸೋಮೇಶ್ವರ ಗುಡಿ ಬಳಿ ಒಂದು ದರ್ಗಾ ಇದೆ. 


ಕೋಡಿಕೊಪ್ಪ ರೋಣ ತಾಲೂಕಿನ ಕೋಡಿಕೊಪ್ಪವು ರೋಣದಿಂದ ಆಗ್ನೇಯಕ್ಕೆ ಸುಮಾರು 15 ಕಿಮೀ ದೂರದಲ್ಲಿ 
ನರೇಗಲ್‌ನಿಂದ ಪಶ್ಚಿಮಕ್ಕೆ ಒಂದು ಕಿ.ಮೀ. ದೂರದಲ್ಲಿ, ಅಬ್ಬಿಗೇರಿ ರಸ್ತೆಯಲ್ಲಿದೆ. ಇದು ನರೇಗಲ್‌ನ ಉಪಗ್ರಾಮವಾಗಿದೆ. ಪ್ರಾಚೀನ 
ಶಾಸನಗಳಲ್ಲಿ "ಕಿರುನರೆಯಂಗಲ್‌' ಎಂದೇ ಉಲ್ಲೇಖಿತಗೊಂಡಿರುವ ಇದು ಹಿಂದೆ ಕಿಸುಕಾಡು-70 ಕ್ಕೆ ಸೇರಿತ್ತು. ಈವರೆಗೆ ಇಲ್ಲಿಂದ 
ಮೂರು ಶಾಸನಗಳು ವರದಿಯಾಗಿದ್ದು ಇವು ಕಲ್ಯಾಣದ ಚಾಳುಕ್ಯರ ಕಾಲದ್ದಾಗಿವೆ. ಮೂಲಬ್ರಹ್ಮೇಶ್ವರ ಗುಡಿಯೊಳಗಿರುವ ಆರನೆಯ 
ವಿಕ್ರಮಾದಿತ್ಯನ ಕ್ರಿ.ಶ. 1121 ರ ಶಾಸನ ಕಿರಿನರೆಯಂಗಲ್ಲ ಮೊಲ್ಲೇಶ್ವರ ದೇವರಿಗೆ ದಂಡನಾಯಕ ಅಚರಸನು 12 ಮತ್ತರು 
ಭೂಮಿಯನ್ನು ದಾನ. ಮಾಡಿದ ವಿಷಯ ತಿಳಿಸಿದರೆ, ಕ್ರಿಶ. 1144 ರ ಮತ್ತೊಂದು ಶಾಸನ ಇಲ್ಲಿನ ಮೂಲಸ್ಥಾನ ಬ್ರಹ್ಮೇಶ್ವರ 
ದೇವರಿಗೆ ಉಗುರ-300, ಎಲೆಯಬೋಜಂಗ 504, ಹಾಗೂ ತಂಬುಲಿಗ ಸಾಸಿರ್ವರ ಸಂಘಗಳು ದಾನ ಮಾಡಿದ ವಿಷಯವನ್ನು 
ತಿಳಿಸುತ್ತದೆ. ಇಲ್ಲಿನ ಇನ್ನೊಂದು ಶಾಸನ ನಾಲ್ಕನೇಯ ಸೋಮೇಶ್ವರನ ಕಾಲಕ್ಕೆ ಸೇರಿದ್ದು ಯಲ್ಬುರ್ಗಿಯ ಸಿಂಧರ ಬಗ್ಗೆ ಉಲ್ಲೇಖಿಸಿದ್ದರೂ 
ಬಹಳ ತ್ರುಟಿತವಾಗಿರುವುದರಿಂದ ವಿವರ ಲಭಿಸುವುದಿಲ್ಲ. ಮೇಲಿನ ಮೂರೂ ಶಾಸನಗಳಿರುವ ಮೂಲಬ್ರಹ್ಮೇಶ್ಚರ (ಮಲ್ಲಿಕಾರ್ಜುನ) 
ಗುಡಿ ಊರ ನಡುವೆ ಎತ್ತರವಾದ ಸ್ಥಳದಲ್ಲಿದೆ. ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಖ ಮಂಟಪವನ್ನು ಹೊಂದಿರುವ 
ಈ ಗುಡಿಯ ಗರ್ಭಗೃಹದಲ್ಲಿ ಲಿಂಗವಿದೆ. ಅಂತರಾಳದಲ್ಲಿ ನಂದಿಯಿದ್ದು ಜಾಲಾಂದ್ರವಿರುವ ದ್ವಿಶಾಖ ಬಾಗಿಲವಾಡವನ್ನು ಹೊಂದಿದೆ. 
ನವರಂಗದಲ್ಲಿರುವ ಆರು ದೇವಕೋಷ್ಠಗಳಲ್ಲಿ ಒಂದರಲ್ಲಿ ಮಾತ್ರ ಆಸೀನ ಭೈರವನ ಶಿಲ್ಪವಿದೆ. ನವರಂಗದ ಪ್ರವೇಶದ್ವಾರ ಆಕರ್ಷಕ 
ಕಿತ್ತನೆಯ ಪಂಚಶಾಖಾಲಂಕೃತ ಬಾಗಿಲವಾಡವನ್ನು ಹೊಂದಿದ್ದು ಲಲಾಟದಲ್ಲಿ ಲಕ್ಷಿಯನ್ನಷ್ಟೆ ಕೆತ್ತಲಾಗಿದೆ. ತೆರೆದ ಅರ್ಧಮಂಟಪದ 
ಅಂಚಿನಲ್ಲಿ ಕಕ್ಷಾಸನಗಳಿವೆ. ಈ ಗುಡಿಯ ಕಂಬಗಳು ಚಾಲುಕ್ಯ ಮಾದರಿಯವಾಗಿವೆ. ಈ ದೇವಾಲಯದ ಹೊರಭಿತ್ತಿ 
ನಿರಾಡಂಬರವಾಗಿದ್ದು ಕದಂಬ ನಾಗರ ಶಿಖರವನ್ನು ಹೊಂದಿದೆ. ಈ ದೇವಾಲಯಕ್ಕಿರುವ ಪ್ರಾಕಾರ ಇತ್ತೀಚಿನದಾಗಿದೆ. ಈ ಗುಡಿಯನ್ನು 


ಮೊಲ್ಲೆಯ ಬ್ರಹಣ್ಣನು ನಿರ್ಮಿಸಿರುವ ವಿಷಯ ಕೋಡಿಕೊಪ್ಪದ ಕ್ರಿ.ಶ. 1144 ರ ಶಾಸನದಿಂದ ವ್ಯಕ್ತವಾಗುತ್ತದೆ. 


ಊರ ಹೊರಗೆ ಹೊಲದಲ್ಲಿರುವ ಚಂದ್ರಶಾಲಿ ಗುಡಿ ಗರ್ಭಗೃಹ, ಅರ್ಧಮಂಟಪವನ್ನುಳ್ಳ ಸರಳ ರಚನೆಯಾಗಿದ್ದು ಮೇಲೆ 
ಹೇಳಿರುವ ಶಾಸನೋಕ್ತ ಮೊಲ್ಲೆದೇವರ ಗುಡಿ ಇದೇ ಇರಬೇಕೆಂದೆನಿಸುತ್ತದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ 
ಆಕರ್ಷಕವಾದ ಪಂಚಶಾಖಾಲಂಕಾರ ಪಟ್ಟಿಕೆಯನ್ನು ಹೊಂದಿದ್ದು ನಡುವೆ ಲಲಾಟದಲ್ಲಿ ಗಜಲಕ್ಷಿಯಿದೆ. ಅರ್ಧಮಂಟಪದಲ್ಲಿ ಎರಡು 
ಕಿರು ದುಂಡು ಕಂಬಗಳು ಸುಂದರವಾದ ಮಕರತೋರಣವನ್ನು ಹೊತ್ತು ನಿಂತಿವೆ. ಮಕರ ತೋರಣದ ನಡುವೆ ಬ್ರಹ್ಮ ನಟರಾಜ 


ತಿಭಾಗದ ಹೊರಮೈ ಭಾಗಶಃ ಹಾಳಾಗಿವೆ. 
ಹಾಗೂ ಎಷ್ಟುವಿನ ಕಿರು ಕೆತ್ತನೆಯಿದ್ದು ಆಕರ್ಷಕವಾಗಿದೆ. ಗುಡಿಯ ಶಿಖರ ಹಾಳಾಗಿದ್ದು ಭಿತ್ತಿಭಾಗದ ರ 


920 ಧಾರವಾಡ ಜಿಲ್ಲೆ 


ಆದರೂ ಗುಡಿಯ ಎಡಭಾಗದ ಹೊರಭಿತ್ತಿಯ ಹೊರಮೈಯಲ್ಲಿರುವ ಕಿರುಶಿಖರ, ಆಲಂಕಾರಿಕ ಸ್ತಂಭಗಳು, ಗುಡಿಯ ಹೊರಭಾಗ 
ಅಲಂಕಾರವಾಗಿತ್ತೆಂಬುದರ ಬಗ್ಗೆ ಸುಳಿವು ನೀಡುತ್ತದೆ. ಗರ್ಭಗುಡಿಯ ಹಿಂಬದಿಯಲ್ಲಿ ಸೂರ್ಯನ ಕೆತ್ತನೆಯಿದೆ. ಇದರ ಜೊತೆಗೆ 
ಊರಲ್ಲಿ ಬಸವಣ್ಣ ಹನುಮಂತ, ದ್ಯಾಮವ್ವ ಮುಂತಾದ ಗುಡಿಗಳಿವೆ. ಊರ ಹೊರಗೆ ಹುಚ್ಚೀರಪ್ಪಜ್ಜನ ಗದ್ದುಗೆ-ಮಠಗಳಿವೆ. 


ಕೊಣ್ಣೂರು: ನರಗುಂದ ತಾಲೂಕಿನ ಪ್ರಾಚೀನ ಪಟ್ಟಣ ಕೊಣ್ಣೂರು (ಜನಸಂಖ್ಯೆ : 7,957) ನರಗುಂದದಿಂದ ಈಶಾನ್ಯಕ್ಕೆ 
18 ಕಿ.ಮೀ. ದೂರದಲ್ಲಿ ಮಲಪ್ರಭಾ ನದಿಯ ಬಲದಂಡೆ ಮೇಲಿದೆ. ಈ ಊರು ನರಗುಂದ-ಬಾಗಲಕೋಟೆ ರಸ್ತೆಯಲ್ಲಿರುವ ಜಿಲ್ಲೆಯ 
ಗಡಿ ಗ್ರಾಮವಾಗಿದ್ದು ಈ ಊರಿನ ಪ್ರಾಚೀನತೆಯನ್ನು ಬೃಹತ್‌ ಶಿಲಾಯುಗದ ಮಾನವರಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದ್ದು 
ಇಲ್ಲಿ ಬೃಹತ್‌ ಶಿಲಾಯುಗ ಸಂಸ್ಕೃತಿಯ ಕಾಲಕ್ಕೆ ಸೇರಿದ ಸಮಾಧಿಗಳು ಲಭಿಸಿವೆ. ಪ್ರಾಚೀನ ಶಾಸನಗಳಲ್ಲಿ ಕೊಳನೂರು ಎಂದೇ 
ಉಲ್ಲೇಖತಗೊಂಡಿರುವ ಈ ಊರು ಹಿಂದೆ ಬೆಳ್ಜೊಲ-300 ಕ್ಕೆ ಸೇರಿದ್ದು 30 ಹಳ್ಳಿಗಳ ಆಡಳಿತ ಕೇಂದ್ರವಾಗಿ ಕೊಳನೂರು-30 
ಎಂದೇ ಪರಿಚಿತವಾಗಿದ್ದ ಅಂಶವನ್ನು ಶಾಸನಗಳು ದೃಢಪಡಿಸಿವೆ. ಇಲ್ಲಿಂದ ಈವರೆಗೆ ಮೂರು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ 
ರಾಷ್ಟ್ರಕೂಟ ಒಂದನೇಯ ಅಮೋಘವರ್ಷನ ಕ್ರಿ.ಶ. 860 ರ ಶಾಸನ ಕೊಳನೂರ ಬಸದಿಗೆ ಅರಸನು ಗ್ರಾಮದಾನ ಮಾಡಿದ 
ವಿಷಯವನ್ನು ತಿಳಿಸಿದರೆ, ಇಮ್ಮಡಿ ಸೋಮೇಶ್ವರನ ಕಾಲಕ್ಕೆ ಸೇರಿದ ಮತ್ತೊಂದು ಶಾಸನ ಮಾಂಡಳಿಕರ ಬಗ್ಗೆ ಉಲ್ಲೇಖಿಸುತ್ತದೆ. 
ಹಳೆಯ ಮಠದ ಬಳಿಯಿರುವ ವಿಜಯನಗರದರಸ ಸದಾಶಿವರಾಯನ ಕ್ರಿಶ. 1547 ರ ಶಾಸನ ನಾವದ ತಿಮ್ಮೋಜಾದಿಗಳಿಗೆ 
ಅರಸನು ಸುಂಕ ದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಊರ ನಡುವೆ ಇರುವ ಪರಮೇಶ್ವರ ಗುಡಿಯಿಂದಾಗಿ ಕೊಣ್ಣೂರು 
ಪ್ರಸಿದ್ದವಾಗಿದೆ. ರಾಜ್ಯದಲ್ಲೇ ನಕ್ಷತ್ರಾಕಾರದ ತಳವಿನ್ಯಾಸವನ್ನುಳ್ಳ ಅತ್ಯಂತ ಪ್ರಾಚೀನ ಉದಾಹರಣೆಯಾಗಿರುವ ಈ ಗುಡಿ 
ಪೂರ್ವಾಭಿಮುಖವಾಗಿದ್ವು ಗರ್ಭಗೃಹ, ತೆರೆದ ಅರ್ಧಮಂಟಪ ಹಾಗೂ ನವರಂಗವನ್ನು ಹೊಂದಿದೆ. ರಾಷ್ಟ್ರಕೂಟರ ಕಾಲದಲ್ಲಿ 
ಮೂಲತಃ ಪಾರ್ಶ್ವನಾಥ ಬಸದಿಯಾಗಿದ್ದ ಇದನ್ನು ಅಮೋಘವರ್ಷನ ಖ್ಯಾತ ಸೇನಾನಿ ಬಂಕೆಯನು ಕಟ್ಟಿಸಿದನು. ನಂತರ ಶೈವರ 
ಪ್ರಭಾವದಿಂದಾಗಿ ಇದು ಪರಮೇಶ್ವರ ಗುಡಿಯಾಗಿ ಮಾರ್ಪಟ್ಟಿದೆ. ಗರ್ಭಗೃಹದ ಮೇಲಿರುವ ಶಿಖರದ ಕೋಷ್ಠದಲ್ಲಿ ಜೈನತೀರ್ಥಂಕರ - 
ಮೂರ್ತಿಯನ್ನು ನೋಡಬಹುದಾಗಿದೆ. ಮೇಲಾಗಿ ಗರ್ಭಗುಡಿಯ ಪಂಚಶಾಖಾಲಂಕೃತ ಬಾಗಿಲವಾಡದ ಲಲಾಟದ ಮೇಲೆ ಮುಕ್ಕೊಡೆ 
ಹಾಗೂ ಪದಾಹೀನ ತೀರ್ಥಂಕರನ ಕೆತ್ತನೆಯಿದೆ. ಹಿಂದೆ ಜೈನ ತೀರ್ಥಂಕರ ಮೂರ್ತಿಯಿದ್ದ ಗರ್ಭಗೃಹದಲ್ಲಿಂದು ಶಿವಲಿಂಗವಿದ್ದು 
ಸಿಂಹಪೀಠವಿದೆ. ಗರ್ಭಗೃಹದ ಒಳಭಾಗ ಚೌಕಾಕಾರದಲ್ಲಿದ್ದು ಇದರ ಹೊರಭಾಗ ಹಲವಾರು ಕೋನದಿಂದ ಕೂಡಿದ ನಕ್ಷತ್ರಾಕಾರದಲ್ಲಿದೆ. 
ಅರ್ಧಮಂಟಪದಲ್ಲಿ ನಂದಿಯಿದ್ದು ನಂತರದಲ್ಲಿ ಅಂತರಾಳದ ತೊಲೆಗೆ ಎರಡು ಕಂಬಗಳನ್ನು ಊರೆ ಕೊಟ್ಟಿರುವಂತೆ ತೋರುತ್ತದೆ. 
ನವರಂಗದ ನಡುವಿನ ನಾಲ್ಕು ಕಂಬಗಳು ಚಾಳುಕ್ಯ ಶೈಲಿಯ ವೃತ್ತಾಕಾರದ ಅಡ್ಡಕೊಯ್ತದ ಕಂಬಗಳಾಗಿದ್ದು ಶ್ವ ನಂತರದಲ್ಲಿ ಛಾವಣಿಯ 
ಹೊರೆ ಹೆಚ್ಚಾದ ಕಾರಣ ಇದ್ದ ಕಂಬಗಳ ನಡುವೆ ಎರಡೆರಡರಂತೆ ಎಂಟು ಕಂಬಗಳನ್ನು ಸೇರಿಸಿದ್ದಾರೆ. ಈ ದೇವಾಲಯದ ಹೊರಭಿತ್ತಿ 
ಸರಳವಾಗಿದ್ದು ಮರಳು ಮಿಶ್ರಿತ ಕೆಂಪುಕಲ್ಲನ್ನು ಬಳಸಿ ಈ ಗುಡಿಯನ್ನು ನಿರ್ಮಿಸಲಾಗಿದೆ. ಈ ಗುಡಿಯ ಪರಿಸರದಲ್ಲಿ ಭಗ್ನ 
`' ಮೂರ್ತಿಗಳು ಚದುರಿಕೊಂಡಿವೆ. ಈ ಗುಡಿಯ ಗರ್ಭಗೃಹದ ಭಾಗ ತೀರ ಶಿಥಿಲಾವಸ್ಥೆಯಲ್ಲಿದ್ದು ಕುಸಿದು ಬೀಳುವ ಸ್ಥಿತಿಯಲ್ಲಿ ಇದೆ. 
ಇದರ ಜೊತೆಯಲ್ಲಿ ಊರಲ್ಲಿ ಬಸವಣ್ಣ ವೀರಭದ್ರ, ರಾಮಲಿಂಗ, ಬೀರಪ್ಪ ಸಾವಲಿಂಗೇಶ್ವರ, ಬಂಕೆದೇವರು, ಹನುಮಂತ, ದ್ಯಾಮವ್ವ, 
ದುರ್ಗವ್ವ, ಹಾಗೂ ರಾಮೇಶ್ವರ ಗುಡಿಗಳಿವೆ. ಅದರಲ್ಲೂ ಹೊಳೆಯ ದಂಡೆ ಮೇಲಿರುವ ರಾಮೇಶ್ವರ ಗುಡಿ ವಿಹಾರಧಾಮಕ್ಕೆ 
ಪ್ರಶಸ್ತವಾಗಿದೆ. ಇಲ್ಲಿ ಫಲಾಹಾರೇಶ್ವರ, ಮೌನೇಶ್ವರ ಮಠ, ಚಿಕ್ಕಮಠ, ಕಲ್ಮಠ, ವಿರಕ್ತಮಠ ಹಾಗೂ ಹಿರೇಮಠಗಳಿವೆ. ಮೂರು 
ಮಸೀದಿಗಳು ಹಾಗೂ ಒಂದು ದರ್ಗಾ ಕೂಡ ಇವೆ. 


ಕೋಳೂರು: ಹಾವೇರಿ ತಾಲೂಕಿನ ಕೋಳೂರು (ಜನಸಂಖ್ಯೆ : 2,649) ಹಾವೇರಿಯಿಂದ ಉತ್ತರಕ್ಕೆ ಸುಮಾರು 16 ಕಿ.ಮೀ. 
ದೂರದಲ್ಲಿದೆ. ಈ ಊರು ವರದಾ ನದಿಯ ದಂಡೆಯ ಮೇಲಿದ್ದು ಕರ್ಜಗಿ ಹಾಗೂ ದೇವಗಿರಿಗಳು ನೆರೆಯ ಗ್ರಾಮಗಳಾಗಿವೆ. ಕ್ರಿ.ಶ 
9-10 ನೇ ಶತಮಾನದಲ್ಲಿ ಬಾಸವೂರು-140 ಕ್ಕಿ ಸೇರಿದ್ದ ಈ ಊರಲ್ಲಿ ಎರಡು ಶಾಸನಗಳಿವೆ. ಕಲ್ಯಾಣದ ಚಾಳುಕ್ಯ ಅರಸ 
ಒಂದನೇಯ ಸೋಮೇಶ್ವರನ ಕ್ರಿ.ಶ. 1045 ರ ಶಾಸನ ಕಲಿಯಮಥಸನು ಬಾಸವೂರು-140 ಆಳುವಾಗ ರಾಜ ಗುರುದೇವನೊಂದಿಗೆ 
ಜಂಟಿಯಾಗಿ ಕೋಳೂರ ಕಲಿದೇವೇಶ್ವರ ದೇಗುಲಕ್ಕೆ ನೀಡಿದ ಭೂದಾನದ ಬಗ್ಗೆ ಹೇಳಿದರೆ, ಆರ್ಮಡಿ ವಿ ಕ್ರಮಾದಿತ್ಯನ ಕಾಲದ 
ಶಾಸನ ಗ್ರಾಮೇಶ್ವರ ದೇವರಿಗೆ ನೀಡಿದ ಸುಂಕಗಳ ದಾನದ ಬಗ್ಗೆ ತಿಳಿಸುತ್ತದೆ. ಕ್ರಿ.ಶ. 1085 ರ ಮತ್ತೊಂದು ಶಾಸನ ಕಲಿಯಮದ್ರಸನು ' 
ಬಾಸವೂರನ್ನಾಳುವಾಗ ಬಿಟ್ಟ ಭೂದಾನದ ಬಗ್ಗೆ ಹೇಳುತ್ತದೆ. ಊರುಳಿವಿಗಾಗಿ ಹೋರಾಡಿ ಮಡಿದ ಬೀರಬೋವನಿಗೆ ತ್ರಿಭುವನಸಿಂಗಿ 


ಪ್ರೇಕ್ಷಣೀಯ ಸ್ಥಳಗಳು 921 


ಮತ್ತು ಊರಗೌಡ ದಾನಕೊಟ್ಟ ವಿಷಯವನ್ನು ವೀರಗಲ್ಲು ಶಾಸನವೊಂದು ಹೇಳುತ್ತದೆ. ಯಾದವ ಸಿಂಘಣನ ಕಾಲಕ್ಕೆ ಸೇರಿದ ಶಾಸನ 


ದೇವಂಗೇರಿಯ 1000 ಪರಿವಾರದಿಂದ ಕೋಳೂರ ಕ್ಷೇತ್ರಪಾಳನಿಗೆ ಭೂದಾನ ಮಾಡಿದನ್ನು ದಾಖಲಿಸಿದೆ. ಈ ಶಾಸನ ಬಂಕಾಪುರದ 


ವಿ ual ಜಾತ of ಗ ಬಗ್ಗೆ ಕ ವಿಸ್ಸುತ್ತ ಅದರ ಆಚಾರ್ಯ ರಾಜಗುರು ದೇವರ ಪ್ರಸ್ತಾಪವನ್ನೂ ' 
ಶಿವನು ಕೂಸನ್ನು ತನ್ನಲ್ಲೇ ಕಾಡ ಆ ಬ ಸಾನ ಕೇಳಾ ಕಿಟಾ ಅಹ ಇ” 

ಶಿ ಈ ೦ದಾಗಿ ಕೋಳೂರು ಕೂಡಗೂಸ ಬಸವಣ್ಣನ ಗುಡಿ ಪ್ರಸಿದ್ಧವಾಗಿದೆ. ಈ 
ಜನಪದ ನಂಬಿಕೆ ಈ ಭಾಗದಲ್ಲಿ ಪ್ರಚಲಿತವಿದೆ. ಎತ್ತರವಾದ ಸ್ಥಳದ ಮೇಲಿರುವ ಈ ಗುಡಿ ನವರಂಗವನ್ನು ಹೊಂದಿದು 
ಒಳಹೋಗುತ್ತಿದ್ದಂತೆ ಎಡಭಾಗದಲ್ಲಿ ಎರಡು ಕಿರು ಗರ್ಭಗೃಹಗಳಿವೆ. ಒಂದರಲ್ಲಿ ಶಿವಲಿಂಗ, ಮತ್ತೊಂದರಲ್ಲಿ ಈಶ್ವರ, 
ಪೂರ್ವಾಭಿಮುಖವಾಗಿ ಸಾಲಾಗಿ ನಿಲ್ಲಿಸಿರುವ ಕೇಶವ, ವಿಷ್ಣು ವೀರಭದ್ರ ಮತ್ತು ಪಾರ್ವತೀ-ಪರಮೇಶ್ವರ ಶಿಲ್ಪಗಳು, ಇವುಗಳ 
ಎಡಕ್ಕೆ ಸೂರ್ಯನ ಮೂರ್ತಿಗಳಿವೆ. ನವರಂಗದಲ್ಲಿ ನಂದಿಯಿದೆ. ಗುಡಿಯ ಹೊರಗೆ ಆಳುದ್ದದ ಮುಕ್ಕಾದ ವಿಷ್ಣು ಶಿಲ್ಪವಿದೆ. ಈ 
ಗುಡಿಯಲ್ಲಿರುವ ಎಲ್ಲಾ ಶಿಲ್ಪಗಳು ಸುಮಾರು 4.5 ಅಡಿ ಎತ್ತರವಿದ್ದು ಆಕರ್ಷಕವಾಗಿದೆ. ಚತುರ್ಭುಜ ವಿಷ್ಣು ಮೂರ್ತಿಯ 
ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಲಾಗಿದೆ. ಆಲಿಂಗನ ಮುದ್ರೆಯಲ್ಲಿರುವ ಇಲ್ಲಿನ ಪಾರ್ವತೀ-ಪರಮೇಶ್ವರ ಮೂರ್ತಿ 
ಬಹಳ ಸುಂದರ ಕಲಾಕೃತಿಯಾಗಿದ್ದು ಶಿವ ಪಾರ್ವತಿ, ಗಣಪತಿ, ಷಣ್ಮುಖ, ದಿಕ್ಟಾಲಕರುಗಳ ಸುಂದರ ಸಮಿಲನವಾಗಿದೆ. ಅದೇ ರೀತಿ 
ಸಮಭಂಗಿಯಲ್ಲಿ ನಿಂತ ಸೂರ್ಯನ ಮೂರ್ತಿಯು ಗಮನ ಸೆಳೆಯುತ್ತದೆ. ಈ ಗುಡಿಯ ಲಕ್ಷಣಗಳನ್ನು ಗಮನಿಸಿದಾಗ ಇದು 
ತ್ರಿಕೂಟವಾಗಿದ್ದಿರಬೇಕೆಂದು ಹೇಳಬೇಕಾಗುತ್ತದೆ. ಊರ ಹೊರಗೆ ಗರ್ಭಗೃಹ, ಅಂತರಾಳವಷ್ಟೆ ಉಳಿದಿರುವ ಕಲ್ಕಾಣದ ಚಾಲುಕ್ಕರ 
ಕಾಲಕ್ಕೆ ಸೇರಿದ ಶಿಥಿಲವಾಗಿರುವ ಡೊಳ್ಳೇಶ್ವರ ಗುಡಿಯಿದೆ. ಈ ಗುಡಿಯ ಪರಿಸರದಲ್ಲಿ ಒಂದೆರಡು ವೀರಗಲ್ಲುಗಳು ನಿಂತಿವೆ. ಇವುಗಳ 
ಜೊತೆಗೆ ಊರಲ್ಲಿ ಬಸವಣ್ಣ ದ್ಯಾಮವ್ವ, ಮೈಲಾರಲಿಂಗ, ಗಣಪತಿ ಮತ್ತು ಹುಲ್ಲಪ್ಪನ ಗುಡಿಗಳಿವೆ. ದ್ಯಾಮವ್ವನ ಗುಡಿಯಲ್ಲಿ ಕಟ್ಟಿಗೆಯ 
ದುರ್ಗಾಮೂರ್ತಿ ಉಗ್ರವಾಗಿದ್ದರೂ ಚಿತ್ನಾಗಿದೆ. ಹುಲ್ಲಪ್ಪನ ಜಾತ್ರೆ ಮೇ ತಿಂಗಳಲ್ಲಿ ನಡೆಯುತ್ತದೆ. ಊರಲ್ಲಿ ಒಂದು ಮಸೀದಿ ಹಾಗೂ 
ಎರಡು ದರ್ಗಾಗಳಿದ್ದು ಅದರಲ್ಲೊಂದು ಮೆಹಬೂಬ ಸುಬಾನಿಯದಾಗಿದ್ದು ಅನುಕೂಲವಾದಾಗ ಉರುಸು ಆಚರಿಸುತ್ತಾರೆ. ದೇವಗಿರಿ 
ರಸ್ತೆಯಲ್ಲಿರುವ ಮುಸ್ಲಿಂ ಸಶಾನದಲ್ಲಿ ಅದಿಲ್‌ಷಾಹಿ ಕಾಲದ ಸುಂದರವಾದ ಕಟ್ಟಡವಿದ್ದು ಅದನ್ನು ಸುಂದರವಾದ ಕಮಾನುಗಳು, 
ಆಕರ್ಷಕವಾದ ಮಿನಾರೆಟ್‌ಗಳು ಅಲಂಕರಿಸಿದ್ದು ಒಳಗೆ ಐದು ಸಾಲಿನ ಪರ್ಷಿಯನ್‌ ಶಾಸನವಿದೆ. ಅದೇ ರೀತಿ ಹೊಳೆ ದಂಡೆಯಲ್ಲಿ 


ಆದಿಲ್‌ಷಾಹಿ ಕಾಲಕ್ಕೆ ಸೇರಿದ ಕಲಾತಕ್ರವಾದ ಮಸೀದಿಯಿದೆ. 


ಕೋಳಿವಾಡ: ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡವು (ಜನಸಂಖ್ಯೆ : 4,323) ಹುಬ್ಬಳ್ಳಿಯಿಂದ ಪೂರ್ವಕ್ಕೆ 29ಕಿ.ಮೀ. ದೂರದಲ್ಲಿ 
ಹುಬ್ಬಳ್ಳಿ-ಗದಗ ರಸ್ತೆಯಲ್ಲಿ ಸ್ವಲ್ಪ ಒಳಕ್ಕೆ ಇರುವ ಊರು. ಪ್ರಾಚೀನ ಶಾಸನಗಳಲ್ಲೂ "ಕೋಳಿವಾಡ' ಎಂದೇ ಉಲ್ಲೇಖಿತಗೊಂಡಿದೆ. 
ಇಲಿಂದ ಈವರೆಗೆ ಆರು ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಕ್ರಿ.ಶ. 10 ನೇ ಶತಮಾನಕ್ಕೆ ಸೇರಿದ ರಾಷ್ಟ್ರ ಸೊಟ ಖೊಟ್ಟಿಗನ 
ಶಾಸನ ಪ್ರಾಚೀನವಾಗಿದ್ದು ಇದು ಗಂಗ ಸತ್ಯವಾಕ್ಯ ಕೊಂಗುಣಿ ವರ್ಮನನ್ನು ಉಲ್ಲೇಖಿಸಿದರೆ, ಕಲ್ಮೇಶ್ವರ ಗುಡಿ ಆವರಣದಲ್ಲಿರುವ 
ಕ್ರಿಶ. 12 ನೇ ಶತಮಾನದ ಶಾಸನವೊಂದರಿಂದ ಕೋಳಿವಾಡವು 200 ಮಹಾಜನರನ್ನು ಹೊಂದಿದ್ದ ಟ್ರಿ 
ಗೊತಾಗುತದೆ. ಇದೇ ಗುಡಿಯ ಆವರಣದಲ್ಲಿದ್ದ ತಾರಾಭಗವತಿ ಪಾದಪೀಠದ ಮೇಲಿನ ನಾಗರಿ ಶಾಸನ ಆರ್ಯ ತಾರಾಭಗವತಿಯ 
ಪ್ರಾರ್ಥನೆಯನ್ನು ಹೊಂದಿದ್ದು ಇದು ಈಗ ಧಾರವಾಡದ ಕರ್ನಾಟಕ ಸಂಶೋಧನಾ ಸಂಸ್ಕೆಯಲ್ಲದೆ. ಚಃ ಭನ 
ಕೂಡ ಡಂಬಳದಂತೆ ಒಂದು ಬೌದ್ಧ ಕೇಂದ್ರವಾಗಿತ್ತೆಂಬ ಅಂಶ ವೇದ್ಯವಾಗುತ್ತದೆ. ನಾರಾಯಣ ದೇವರ ಟ್ರ: ರ ಈ ಎಷು 
1563ರ ಸಂಭ ಶಾಸನ ಸೂರಪ್ಪನು ಮಾಧವ, ಜನಾರ್ಧನ ದೇವರ ಗುಡಿಗೆ ಹಾ ನತ್ತ ಸಧು ಭನ ಜಾ ಶೆ 
ಮಾಣಿಕಿ ಎಂಬ ಹೆಣ್ಣನ್ನು ಕಾಣಾಚಿಯ ಪಾತ್ರವಾಗಿ ಬಿಟ್ಟ ಅಪರೂಪದ ಭದ ತಿಳಿಸುತ್ತದೆ. ಕೋ ಟಂ 
ಪ್ರಾಚೀನವೆನ್ನಬಹುದಾದ ನಾರಾಯಣ ಗುಡಿ, ಊರ ನಡುವೆ ಎತ್ತರವಾದ ವೇದಿಕೆಯ ಮೇಲಿದೆ. ಸ” ಹಾ ನಸ್ಯಭ ರ್‌, 
ಳದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಸಿಂಹ ಪೀಠದ ಮೇಲೆ ಗರುಡ ಪೀಠ ಹ ಸ ೫ 
? ಕಾರ ಹೊಂದಿದ್ದು ಲಲಾಟದಲ್ಲಿ ಕಮಲಎದಿ. ಇ ಜಿ ಶ್ವರ, 
ಎರಡೂ ನ್ಯ ತೆ ಗ್ರ be ಪೇಟೆ ಬಸವಣ್ಣ ವೀರಪ್ಪ ದ್ಯಾಮವ್ವ ಹಾಗೂ ದುರ್ಗವ್ವನ ಗುಡಿಗಳಿವೆ. ಕ್ಯಶ್ವರ 
Es ತರು ಕೆಳಪಟಿಕೆಯಲ್ಲಿ ಪಂಚ ಮಂಗಳ ಚಿಹ್ನೆಯನ್ನೂ ನಡುವಿನ ಪಟ್ಟಿಕೆಯಲ್ಲಿ ಹೋರಾಡುತ್ತಿರುವ 
ಲ್ಲ “edie ಯೋಧನ ಅಪೂರ್ವ ಕೆತ್ತನೆಯನ್ನೂ ಹೊಂದಿದ್ದು ಗಮನಾರ್ಹವಾಗಿದೆ. ಇಲ್ಲೇ 
ವೀ - 


922 ಧಾರವಾಡ ಜಿಲ್ಲೆ 


ಸೂರ್ಯ, ಗಣಪತಿಗಳ ಮುಕ್ಕಾದ ಶಿಲ್ಪಗಳಿವೆ. ಊರಲ್ಲಿ ಹೊರಗಿನಮಠ ಹಾಗೂ ಶರಣಬಸಪ್ಪನ ಮಠಗಳಿವೆ. ಒಂದೇ ಒಂದು 
ಮಸೀದಿ ಇದೆ. 


ಕಿರೇಸೂರು: ಹುಬ್ಬಳ್ಳಿ ತಾಲೂಕಿನ ಕಿರೇಸೂರು (ಜನಸಂಖ್ಯೆ : 3,287) ಹುಬ್ಬಳ್ಳಿಯಿಂದ ವಾಯುವ್ಯಕ್ಕೆ 20 ಕಿಮೀ ದೂರದಲ್ಲಿ 
ಹೆಬ್ಬಸೂರಿನಿಂದ ಸುಮಾರು ಒಂದು ಕಿಮೀ ದೂರದಲ್ಲಿದೆ. ಈ ಊರಿಂದ ಈವರೆಗೆ ಕ್ರಿ.ಶ. 1623ರ ಒಂದು ಶಾಸನ ವರದಿಯಾಗಿದ್ದು 
ಗುಡಿಗೆ ಸಂಕನಗೌಡನ ಮಗ ಲಿಂಗನಗೌಡ ಬಾಗಿಲು ನಿರ್ಮಾಣ ಮಾಡಿದ ವಿಷಯ ತಿಳಿಸುತ್ತದೆಯಾದರೂ ಊರ ಕೆರೆ ಬಳಿ 
ಹರಡಿಕೊಂಡಿರುವ ಗೋಸಾಸ ಕಲ್ಲುಗಳಿಂದ ಈ ಊರಿನ ಪ್ರಾಚೀನತೆಯನ್ನು ರಾಷ್ಟ್ರಕೂಟರ ಕಾಲದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. . 
ಕೆರೆಯ ದಂಡೆಯ ಮೇಲಿರುವ ಕಲ್ಮೇಶ್ವರ ಗುಡಿ ಆವರಣದಲ್ಲಿ ಸ್ಥಳೀಕರು ಬೋರಗಲ್ಲೆಂದೇ ಕರೆಯುವ ರಾಷ್ಟ್ರಕೂಟರ ಕಾಲದ ಏಳು 
ಗೋಸಾಸ ಕಲ್ಲುಗಳು ಚದುರಿಕೊಂಡು ನಿಂತಿವೆ. ಸ್ವಲ್ಪ ತೆಳುವಾಗಿರುವ ಈ ಕಲ್ಲುಗಳು ಸುಮಾರು ಐದು ಅಡಿ ಎತ್ತರವಿದ್ದು ಅರ್ಧದಷ್ಟು 
, ಹೂಳಲ್ಪಟ್ಟಿದ್ದು ಯಾವುದೇ ಬಗೆಯ ಕೆತ್ತನೆಯನ್ನು ಹೊಂದಿರದೆ ಸರಳವಾಗಿದ್ದು ಇವುಗಳನ್ನು ಸುಮಾರು ಕ್ರಿ.ಶ. 10 ನೇ ಶತಮಾನಕ್ಕೆ 
ಗುರುತಿಸಬಹುದಾಗಿದೆ. ಕೆರೆಗೆ ಹೋಗುವ ಹಾದಿಯಲ್ಲೇ ಬಲಬದಿಯಲ್ಲಿ ಪೀಠವನ್ನೂ ಹೊಂದಿರುವ ಆಕರ್ಷಕವಾದ 4.5 ಅಡಿ 
ಎತ್ತರದ ಬಾದುಬ್ಬೆಯ ಶಿಲ್ಪವಿದೆ. ನಡುವೆ ಎರಡೂ ಕೈಯಲ್ಲಿ ಕಮಲ ಹಿಡಿದು ಕುಳಿತ ಲಕ್ಷಿಗೆ ಸೊಂಡಿಲಿಂದ ಕುಂಭಾಭಿಷೇಕ 
ಮಾಡುತ್ತಿರುವ ಆನೆಗಳು ಬಹಳ ಸುಂದರವಾಗಿ ಕೆತ್ತಲ್ಪಟ್ಟಿದ್ದು ಕೆಳಭಾಗದಲ್ಲಿ ವಾದ್ಯವೃಂದದ ನಡುವೆ ಮಂಟಪದಲ್ಲಿರುವ ಒಂದರ 
ಮೇಲೊಂದರಂತೆ ಇಟ್ಟ ಕುಂಭಗಳು ಗಮನಾರ್ಹವಾಗಿವೆ. ಉತ್ತಮ ಕಲಾಕೃತಿಯಾದ ಇದು ಬೆಣ್ಣೆಹಳ್ಳದಲ್ಲಿ ಲಭಿಸಿದ್ದೆಂದು ಸ್ಥಳೀಕರು 
ಅಭಿಪ್ರಾಯಪಡುತ್ತಾರೆ. ಇದು ಸುಮಾರು ಕ್ರಿ.ಶ. 10 ನೇ ಶತಮಾನದ ಅಪರೂಪದ ಶಿಲ್ಪವಾಗಿದೆ. ಇಲ್ಲಿನ ಸಿದ್ದಲಿಂಗೇಶ್ವರ ಗುಡಿ 
ಮುಂದೆ ಸುಮಾರು ನಾಲ್ಕು ಅಡಿ ಎತ್ತರದ ಪದಾಸ್ಟೀನ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿಯಿದ್ದು ಇದರ ಸಿಂಹಪೀಠದ ಮೇಲೆ 
ಸುಮಾರು ಕ್ರಿ.ಶ. 11 ನೇ ಶತಮಾನದ ಎರಡು ಸಾಲಿನ ಶಾಸನವಿದ್ವು ಮೂರ್ತಿ ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡುತ್ತದೆ. 
ಇದೂ ಕೂಡ ಬೆಣ್ಣೆಹಳ್ಳದಲ್ಲಿ ದೊರೆತ ಮೂರ್ತಿಯೆಂದು ಊರವರು ಹೇಳುತ್ತಾರೆ. ಗುಡಿಯ ಆವರಣದಲ್ಲಿ ಸುಂದರವಾದ 
ಸಪ್ತಮಾತೃಕಾ ಶಿಲ್ಪವಿದೆ. | | | 


ಇವುಗಳ ಜೊತೆಗೆ ಊರಲ್ಲಿ ಬಸವಣ್ಣ ಕಲ್ಮೇಶ್ವರ, ಬಯಲ ಬಸಪ್ಪ, ಹನುಮಂತ, ಮೈಲಾರ, ಚಂಡಿಕೇಶ್ವರ, ತಾಯಮ್ಮ 
ದ್ಯಾಮವ್ವ ಹಾಗೂ ಕೊರಮನ ಗುಡಿಗಳಿವೆ. ಹರಿಜನರ ಓಣಿಯಲ್ಲಿರುವ ಮೈಲಾರನ ಗುಡಿಯಲ್ಲಿ ಸುಮಾರು ಕ್ರಿ.ಶ. 13 ನೇಯ 
ಶತಮಾನದ ಮೈಲಾರ-ಮಾಳಚಿ ದೇವಿಯ ಸುಂದರವಾದ ಶಿಲ್ಪವಿದ್ದು ಈ ಶಿಲ್ಪದಲ್ಲಿ ಮೈಲಾರನಿಗೆ ಕುದುರೆ, ಮಾಳಚಿಗೆ ಉಡವನ್ನು 
ವಾಹನವಾಗಿ ಕೆತ್ತಿದ್ದು ಗಣಪತಿ ಹಾಗೂ ಕಾರ್ತಿಕೇಯನನ್ನೂ ಕೆತ್ತಿರುವುದು ಗಮನಾರ್ಹವಾಗಿದೆ. ಊರ ಅಂಚಿನಲ್ಲಿ ಇತ್ತೀಚೆಗೆ 
ನಿರ್ಮಾಣಗೊಂಡಿರುವ ಪ್ರಭುದೇವರ ಮಠ ವಿಶಾಲವಾಗಿದ್ದು ಕಲ್ಯಾಣಮಂಟಪವನ್ನೂ ಹೊಂದಿದೆ. ಊರಲ್ಲೊಂದು ಮಸೀದಿ ಹಾಗೂ 
ಮೆಹಬೂಬು ಸುಬಾನಿಯ ದರ್ಗಾ ಇವೆ. 


ಕೆಲವರಕೊಪ್ಪ ಹಾನಗಲ್‌ ತಾಲೂಕಿನ ಕೆಲವರಕೊಪ್ಪ (ಜನಸಂಖ್ಯೆ : 1,500) ಅಥವಾ ಶಾಸನೋಕ್ತ "ಕೆಲವೂರು' 
(ಹಾನಗಲ್‌ನಿಂದ 38 ಕಿ.ಮೀ.) ಅನೇಕ ಅವಶೇಷಗಳನ್ನು ಹೊಂದಿರುವ ಸ್ಥಳವಾಗಿದೆ. ಈ ಊರಿನಲ್ಲಿ ಕಲ್ಲೇಶ್ವರ (ಬಸ್‌ಸ್ಟ್ಯಾಂಡ್‌ 
ಹತ್ತಿರ), ರಾಮಲಿಂಗೇಶ್ವರ, ಮಳೆಮಲ್ಲಪ್ಪ (ಗುಡ್ಡದಲ್ಲಿ), ಭರಮ, ದುರ್ಗವ್ವ, ಮಾತಂಗಿ, ಮೈಲಾರಲಿಂಗ, ಹನುಮಂತ, ಬಸವಣ್ಣ 
ಮತ್ತು ವೀರಭದ್ರ ದೇವಾಲಯಗಳಿವೆ. ರಾಮಲಿಂಗೇಶ್ವರ ದೇವಾಲಯವು ಚಾಳುಕ್ಕಶೈಲಿಯ ಕಿರು ಕಟ್ಟಡವಾಗಿದೆ. ಇದರ ಸಮೀಪ 
ಒಂದು ವೀರಗಲ್ಲು ಹಾಗೂ ಮಾಸ್ತಿಕಲ್ಲಿದೆ. ಊರಹೊರಗೆ ಕೆರೆಯ ದಂಡೆಯಲ್ಲಿರುವ ಈಶ್ವರ ದೇವಾಲಯವು ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗಗಳನ್ನು ಹೊಂದಿದೆ. ಗರ್ಭಗೃಹದ ಬಾಗಿಲುವಾಡವು ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯ 
ಶಿಲ್ಪವಿದೆ. ಗರ್ಭಗೃಹವು ಇಟ್ಟಿಗೆಯ ಒಳಗೋಡೆಯನ್ನು ಹೊಂದಿದೆ. ನವರಂಗದಲ್ಲಿ ರಾಷ್ಟ್ರಕೂಟ ಶೈಲಿಯ ಕಂಬಗಳಿವೆ. ಇಲ್ಲಿ ಭೈರವ, 
ಉಮಾಮಹೇಶ್ವರ, ಒಂದು ಚಿಕ್ಕ ಸ್ತ್ರೀ ವಿಗ್ರಹ (ಛಗ್ನವಾಗಿದೆ), ಕೇಶವ, ಮಹಿಷಮರ್ದಿನಿ, ಸೂರ್ಯ ಮುಂತಾದ ಬಿಡಿ ಶಿಲ್ಪಗಳು 
ಹಾಗೂ ಶಾಸನದ ಭಾಗವನ್ನು ಇರಿಸಲಾಗಿದೆ. ಕಲ್ಲೇಶ್ವರ ಗುಡಿಯು ಪೂರ್ಣವಾಗಿ ಕುಸಿದಿದ್ದು ಕೇವಲ ಮರದ ಕೆತ್ತನೆಯುಳ್ಳ ಬಾಗಿಲುವಾಡ 
ಹಾಗೂ ಮಹಿಷಮರ್ದಿನಿಯ ವಿಗ್ರಹವಿದೆ. ವೀರಭದ್ರಗುಡಿಯ ಹತ್ತಿರದ ಮಾಸ್ತಿಕಲ್ಲು ಶಾಸನವು (ಸುಮಾರು ಕ್ರಿ.ಶ. 13 ನೇಯ 
ಶತಮಾನ) ಕಲವೂರಿನ ಬೊಮದೇವನ ಹೆಂಡತಿ ಬೊಮಕವ್ವನ ಸಹಗಮನವನ್ನು ದಾಖಲಿಸುತ್ತದೆ. ಈಶ್ವರ ದೇವಾಲಯದ 
ಹತ್ತಿರವಿರುವ ಆರನೇಯ ವಿಕ್ರಮಾದಿತ್ಯನ ಕಾಲದ ಶಾಸನವು ಅಸ್ಪಷ್ಟವಾಗಿದ್ದು ಬನವಾಸಿನಾಡನ್ನಾಳುವ ಪನ್ನಮರಸನ ಹೆಸರನ್ನು ಮಾತ್ರ 


ಪ್ರೇಕ್ಷಣೀಯ ಸ್ಥಳಗಳು ನ್‌ 


ar ಈ ಊರಿನ ಸಮೀಪ ಗುಡ್ಡದಲ್ಲಿರುವ ಮೈಲಾರಲಿಂಗನ ದೇವಾಲಯದಲ್ಲಿ ಭಾರತ ಹುಣ್ಣಿಮೆಯಂದು ಜಾತ್ರೆ 

ಕೊರಲಹಳ್ಳಿ; ಮುಂಡರಗಿ ತಾಲೂಕಿನ ಕೊರಲಹಳ್ಳಿಯು (ಜನಸಂಖ್ಯೆ : 2,694) ಮುಂಡರಗಿಯಿಂದ 10 ಕಿಮೀ ದೂರದಲ್ಲಿ 
ತುಂಗಭದ್ರಾ ತೀರದ ಎಡದಂಡೆಯಲ್ಲಿದೆ. ಈ ಊರು ಹಿಂದೆ ಮಾಸವಾಡಿ-140 ಕ್ಕೆ ಸೇರಿತ್ತು. ಮಾಧ್ವಮತದ ಅನುಯಾಯಿಗಳಿಗೆ 
ಪವಿತ್ರ ಸ್ಥಳವಾಗಿದೆ. ಕೊರಲಹಳ್ಳಿಯಲ್ಲಿ ಕಲ್ಪಿನ ಸೇತುವೆಯನ್ನು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಸೇತುವೆಯು 
ಮೂಲತಃ ವಿಜಯನಗರದ ಅರಸರು ಕಟ್ಟಿಸಿದ್ದರೆಂಬ ಪ್ರತೀತಿಯಿದೆ. ಈ ಸೇತುವೆಗೆ ಸೇರಿರುವ ಚಾಳುಕ್ಕ ಮೊದಲನೇ ಸೋಮೇಶ್ವರನ 
ಕಾಲದ ಕ್ರಿ.ಶ. 1050ರ ಶಾಸನ ಕಿಸುಕಾಡು-70, ಬಾಗಡಗೆ-70, ತೊರಗಲೆ ಮತ್ತು ಮಾಸವಾಡಿ-140ನ್ನು ಆಳುತ್ತಿದ್ದ ಮ... 
ಭೂದಾನ ಮಾಡಿದ ವಿಚಾರ ಉಲ್ಲೇಖಿಸುತ್ತದೆ. ತುಂಗಭದ್ರಾ ಹಂಡೆಯ ಮೇಲಿರುವ ಕಲ್ಲೇಶ್ವರ ದೇವಾಲಯವು ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗಗಳನ್ನು ಹೊಂದಿದ ಚಾಳುಕ್ಯ ಶೈಲಿಯ ಕಟ್ಟಡವಾಗಿದೆ. ಈ ದೇವಾಲಯದ ಬಾಗಿಲವಾಡಗಳು 2-3-5 ಶಾಖೆಯ 
ಅಲಂಕಾರವನ್ನು ಹೊಂದಿದೆ. ಈ ದೇವಾಲಯದ ಹತ್ತಿರವೇ ಸತ್ಯವೀರತೀರ್ಥರ ಮಠವಿದೆ. ಸತ್ಯವೀರ ತೀರ್ಥರು ಉತ್ತರಾಧಿಮಠದ 
ಗುರುಪರಂಪರೆಯಲ್ಲಿ ಬಹಳ ಮಖ್ಯರಾದ ಯತಿಗಳು. ಅವರು ಪಾಂಡಿತ್ಯ ಪೂರ್ಣವಾದ ಶಾಸ್ತ್ರಗ್ರಂಥಗಳಿಗೆ ತಮ್ಮ ಭಾಷ್ಯವನ್ನು 
ರಚಿಸಿರುವರು. ಯತಿಗಳು ರಚಿಸಿರುವ “ತಪ್ತಚಕ್ರಭೂಷಣ' ಗ್ರಂಥವು ಮಧ್ವತತ್ವ ಅನುಷ್ಠಾನದ ಬಗೆಗೆ ರಚಿಸಿರುವ ದಾರ್ಶನಿಕ 
ಕೃತಿಯಾಗಿದೆ. ಪ್ರಸ್ತುತ ಮಠದಲ್ಲಿ ಸತ್ಯವೀರ ತೀರ್ಥರ, ಬೃಂದಾವನವೂ ಇದೆ; ಕಾರ್ತಿಕ ಶುದ್ಧ ದಶಮಿಯಂದು ಸತ್ಯವೀರತೀರ್ಥರ 
ಆರಾಧನೆಯು ಮೂರು ದಿನಗಳು ನಡೆಯುತ್ತದೆ. ಊರಲ್ಲಿ ಹನುಮಂತ, ಬಸವಣ್ಣ ಗ್ರಾಮದೇವತೆಗಳಿದ್ದು ಮಸೀದಿ ಮತ್ತು 


ದರ್ಗಾಗಳಿವೆ. 


ಗಂಜೀಗಟ್ಟಿ: ಶಿಗ್ಗಾಂವಿ ತಾಲೂಕಿನ ಗಂಜೀಗಟ್ಟೆಯು (ಜನಸಂಖ್ಯೆ : 1,334) ಶಿಗ್ಗಾಂವಿಯಿಂದ ಎರಡು ಕಿ.ಮೀ. ದೂರದಲ್ಲಿದೆ. ' 
ಈ ಊರಿನಲ್ಲಿ ಹಲವಾರು ಐತಿಹಾಸಿಕ ಅವಶೇಷಗಳು ಕಂಡುಬರುತ್ತವೆ. ಈ ಊರಿನ ಪ್ರಮುಖ ದೇವಾಲಯಗಳೆಂದರೆ ವೀರಭದ್ರ, 
ಕರೆವ್ವ, ಕಲ್ಲೇಶ್ವರ, ಮಾರುತಿ ಮುಂತಾದವುಗಳು. ಇತ್ತೀಚೆಗೆ ನಿರ್ಮಿಸಲಾಗಿರುವ ಮಾರುತಿ ದೇವಾಲಯದ ಪರಿಸರದಲ್ಲಿ ಹಲವಾರು 
ಚಾಳುಕ್ಯ ಅವಶೇಷಗಳು ಕಂಡುಬರುತ್ತವೆ. ಈ ಗುಡಿಯ ಹಿಂಭಾಗದಲ್ಲಿ ಕಲ್ಮೇಶ್ವರ ದೇವಾಲಯದ್ದೆಂದು ಹೇಳಲಾಗುವ ಬೃಹದಾಕಾರವಾದ 
(87 x 8') ಛಾವಣಿಯಲ್ಲಿದ್ದಿರಬಹುದಾದ ಅಖಂಡ ಶಿಲ್ಪವಿದೆ. ಇದರಲ್ಲಿ ನಟರಾಜನ (ಗಜಚರ್ಮಧಾರಿ) ಮತ್ತು ಅಷ್ಟದಿಕ್ಪಾಲಕರ 
ಉಬ್ಬು ಶಿಲ್ಪಗಳಿದ್ದು ಫಲಕವನ್ನು ಒಂದು ಕಟ್ಟೆ ಅನಿಸಿಡಲಾಗಿದೆ. ಈ ಸುಂದರ ಛಾವಣಿಯ ಶಿಲ್ಪವು ಚಾಳುಕ್ಯ ಶೈಲಿಯ ಉತ್ತಮ 
ಕಲಾಕೃತಿಯಾಗಿದೆ. ಇದರ ಪಕ್ಕದಲ್ಲಿಯೇ ಇನ್ನೊಂದು ಆರು ಕಮಲಗಳುಳ್ಳ ಫಲಕವಿದ್ದು ಭಾಗಶಃ ಒಡೆದಿದ್ದು ಇದೂ ಸಹ ಛಾವಣಿಯ 
ಶಿಲ್ಪಯಾಗಿದೆ. ಗುಡಿ ಬಳಿ ಒಂದು ಮಹಾಸತಿ ಕಲ್ಲು ಹಾಗೂ ಇಬ್ಬರು ವೀರರು ಧನಸ್ಸು ಹಿಡಿದು ನಿಂತಿರುವ ಒಂದು ವೀರಗಲ್ಲಿದೆ. 
ಇದರ ಸಮೀಪವೇ ಚಾಳುಕ್ಯ ಶೈಲಿಯ ಕಂಬದ ಒಂದು ತುಣುಕು ಇದೆ. ಕಲ್ಫೇಶ್ನರ ದೇವಾಲಯದ ಗರ್ಭಗೃಹ ಮಾತ್ರ ಉಳಿದಿದ್ದು 
ಒಳಗೆ ಪ್ರಾಚೀನ ವೃತ್ತಾಕಾರದ ಕುಬ್ಬ ಪೀಠದ ಮೇಲೆ ಲಿಂಗವಿದೆ. ಈಗ ದೇವಾಲಯವನ್ನು ಸಂಪೂರ್ಣವಾಗಿ ದುರಸ್ತಿಗೊಳಿಸಲಾಗಿದೆ. 
ಕಲ್ಶೇಶ್ವರದ ರಥೋತ್ಸವವು ದವನದ ಹುಣ್ಣಿಮೆಗೆ ಜರಗುತ್ತದೆ. ಊರಿನಲ್ಲಿ ವೀರಶೈವ ಸಂಪ್ರದಾಯದ ಚರಮೂರ್ತೀಶ್ವರ ಮಠವಿದೆ. 
ಈ ಕಟ್ಟಡದಲ್ಲೂ ಚಾಳುಕ್ಯ ಕಂಬಗಳನ್ನು ಬಳಸಲಾಗಿದೆ. ಒಳಗೆ ಶಂಭುಲಿಂಗ ಚರಮೂರ್ತೀಶ್ವರ ಸ್ವಾಮಿಗಳ 6್ರಿ.ಶ. 1927) 
ಗದುಗೆಯಿದೆ. ಈಗ ಚರಮೂರ್ತೀಶ್ವರರ ಗದ್ದುಗೆಯನ್ನು ಜೀರ್ಣೋದ್ಧಾರಗೊಳಿಸಲಾಗುತ್ತಿದ್ದು ಶಿವಲಿಂಗ ಚರಮೂರ್ತಿ ಸ್ವಾಮಿಗಳು 
ಈ 'ಮಠದ ಪೀಠವನ್ನು ಅಲಂಕರಿಸಿರುವರು. ಇಲ್ಲಿ ಶಿವರಾತ್ರಿಗೆ ತೇರು ಎಳೆಯುತ್ತಾರೆ; ಹಾಗೂ ಕಾರ್ತೀಕ ಮಾಸದಲ್ಲಿ ದೇವಾರಾಧನೆ 


ಮಾಡುತ್ತಾರೆ. 
: 3,107) ಕಲಘಟಗಿಗೆ 12 ಕಿಮೀ ದೂರದಲ್ಲಿದ್ದು 


ಗಟ್ಟ ಕಲಘಟಗಿ ತಾಲೂಕಿನ ಗಂಜೀಗಟ್ಟೆಯು (ಜನಸಂಖ್ಯೆ 
ಸಾಸ ತ ಳು ವರದಿಯಾಗಿಲ್ಲ. ಊರ ಹೊರಗೆ 


ಮಿಶ್ರಿಕೋಟಿಯ ನೆರೆಯ ಗ್ರಾಮವಾಗಿದೆ. ಈ ಊರಿಂದ ಈವರೆಗೆ ಯಾವುದೇ ಶಾಸನಗ 
ಎತರವಾದ ಗುಡದ ಮೇಲೆ ಸುಮಾರು ಕ್ರಿ.ಶ. 12 ನೇ ಶತಮಾನದ ನಾಗಲಿಂಗೇಶ್ವರ ಗುಡಿಯಿದೆ. ಈ ಗುಡಿ ಬಳ ಸುಮಾರು 
ದಂ (ಪಿ 


ಕ್ರಿಶ. 12 ನೇಯ ಶತಮಾನಕ್ಕೆ ಸೇರಿದ ಶಾಸನವೊಂದನ್ನು ಇತ್ತೀಚೆಗೆ ಗಮನಿಸಲಾಗಿದ್ದು ಬಹಳ ತ್ರುಟಿತವಾಗಿರುವುದರಿಂದ ಹೆಚ್ಚ 

ಹೆ ಲಭಿಸುವುದಿಲ್ಲ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿ ಪೂರ್ವಾಭಿಮುಖವಾ ಕ 

ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಬಾಗಿಲುವಾಡಗಳು ಸರಳೆವಾಗಿದ್ದು ಅಂತರಾಳದ ದ್ವಾರಬಂಧಕ್ಕೆ ಜಾಲಂದ್ರಗಳಿಐ. ನವರಂಗದಲ್ಲಿರುವ 
[] 


924 ಧಾರವಾಡ ಜಿಲ್ಲೆ 


ಎರಡು ದೇವಕೋಷ್ಟಗಳಲ್ಲಿ ಕ್ರಮವಾಗಿ ಗಣಪತಿ ಹಾಗೂ ಆದಿತ್ಯನ ಕಂಬಗಳಿವೆ. ನವರಂಗದ ಮುಂಭಾಗ ಹಾಳಾಗಿದ್ದು ಇಲ್ಲಿ 
ನಂದಿಯಿದೆ. ಈ ಗುಡಿಯ ಗರ್ಭಗೃಹವನ್ನು ಕದಂಬ ನಾಗರ ಶಿಖರವು ಅಲಂಕರಿಸಿದೆ. ಭಿತ್ತಿಯನ್ನು ವೈವಿಧ್ಯಮಯವಾದ ಕಿರುಶಿಖರಗಳು 
ಹಾಗೂ ಅಲಂಕಾರಿಕ ಸಂಭಗಳಿಂದ ಸಿಂಗರಿಸಿದ್ದು ನಡುವೆ ಭೈರವ ಮುಂತಾದ ದೇವತಾ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಈ ಗುಡಿಯ 
ಬದಿಯಲ್ಲೇ ವಿಜಯನಗರ ಕಾಲದ ವೀರಭದ್ರನ ಮೂರ್ತಿಯನ್ನು ಹೊಂದಿರುವ ಇತ್ತೀಚಿನ ಕಟ್ಟಡವಿದೆ. ಊರ ಆರಂಭದಲ್ಲಿರುವ 
ರಾಮಲಿಂಗ ಗುಡಿಯು ಜೀರ್ಣೋದ್ಧಾರಗೊಂಡಿದ್ದು ಕಲ್ಯಾಣದ ಚಾಳುಕ್ಕರ ಕಾಲದ ಶಿವಲಿಂಗ ಹಾಗೂ ನಂದಿಗಳಿವೆ. ದುರ್ಗಾ ಗುಡಿ 
ಬಳಿ ಒಂದೂವರೆ ಅಡಿ ಎತ್ತರದ ಉಮಾಮಹೇಶ್ವರ, ಹಾಗೂ ಕಾಳಿಕಾದೇವಿಯ ಶಿಲ್ಪಗಳಿವೆ. ಸುಣ್ಣದ ಭಟ್ಟಿ, ಇಟ್ಟಿಗೆಯ ಭಟ್ಟಿಗಳಿಗೆ 
ಹೆಸರಾಗಿರುವ ಈ ಊರಲ್ಲಿ ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ಗದಗು-ಬೆಟಗೇರಿ (ಜನಸಂಖ್ಯೆ : 1,34,051) ಧಾರವಾಡದಿಂದ 76 ಕಿಮೀ ದೂರದಲ್ಲಿರುವ ಕಂದಾಯ ಉಪವಿಭಾಗದ 
ಕೇಂದ್ರ ಹಾಗೂ ತಾಲೂಕು ಕೇಂದ್ರವಾಗಿರುವ ಗದಗ ಮತ್ತು ಬೆಟಗೇರಿ ಎಂಬ ಎರಡು ಊರುಗಳಿಂದ ಅಸ್ತಿತ್ವಕ್ಕೆ ಬಂದ ಒಂದೇ 
ನಗರ ಸಭೆ ಇರುವ ಅತ್ಯಂತ ಪುರಾತನ ಸ್ಥಳವಾಗಿದೆ. ಉತ್ತಮ ಪ್ರವಾಸಿ ಕೇಂದ್ರವಾಗಲು ಎಲ್ಲ ವಿಧವಾದ ಅರ್ಹತೆ ಪಡೆದಿದ್ದು 
ಕಲ್ಯಾಣದ ಚಾಳುಕ್ಯ ಶಿಲ್ಪದ ಉತ್ತಮ ಮಾದರಿಗಳನ್ನು ಹೊಂದಿದೆ. ಗದುಗಿನ ನಾರಾಯಣಪ್ಪ ಇದೇ ಸ್ಥಳದಲ್ಲಿ ತನ್ನ ಪ್ರಮುಖ 
ಗ್ರಂಥವಾದ "ಕರ್ನಾಟಕ ಭಾರತ ಕಥಾಮಂಜರಿ' ಅಥವಾ ಕುಮಾರವ್ಯಾಸ ಭಾರತವನ್ನು ರಚಿಸಿದನೆಂದು ನಂಬಲಾಗಿದೆ. ಕರ್ನಾಟಕದ 
ಏಕೀಕರಣದ ಸ್ಫೂರ್ತಿದಾಯಕ ಗೀತೆಯಾದ "ಉದಯವಾಗಲಿ ನಮ್ಮ ಚೆಲುವ ಕನ್ನಡನಾಡು' ಎಂಬ ನಾಡಗೀತೆಯನ್ನು ರಚಿಸಿದ 
ಹುಯಿಲಗೋಳ ನಾರಾಯಣರಾಯರು ಇದೇ ಸ್ಥಳದವರು. ಈ ಊರಿನ ಸ್ಥಳ ನಾಮದ ಬಗೆಗೆ ಹಲವಾರು ವಿಶ್ಲೇಷಣೆಗಳಿವೆ. 
ಹಲವಾರು ಶಾಸನಗಳಲ್ಲಿ ಈ ಊರನ್ನು “ಗಲದುಗ, “ಕಲ್‌ದುಗು', "ಗರದುಗ', "ಕರದುಗ', "ಕತುಣ', “ಕೃತಪುರ', “ಕರದುಗು', 
"ಗದುಗು', ಎಂದು ವಿಧವಿಧವಾಗಿ ಉಲ್ಲೇಖಿಸಲಾಗಿದೆ. ಆದರೆ ಕ್ರಿ.ಶ. 1002 ರ ಅಹವಮಲ್ಲನ ತ್ರೀಕೂಟೇಶ್ವರ ದೇವಾಲಯದಲ್ಲಿನ 
ಶಾಸನದಲ್ಲಿ "ಕರ್ದುಗಿನ' ಎಂದು ಗದುಗಿಗೆ ಉಲ್ಲೇಖಿಸಿರುವುದು ಕಂಡುಬರುತ್ತದೆ. ಬಾದಾಮಿ ಚಾಲುಕ್ಕರ ಕಾಲದಿಂದಲೇ ಈ ಸ್ಥಳವು 
ಪ್ರಸಿದ್ದಿ ಪಡೆದಿತ್ತೆಂದು ತಿಳಿದು ಬರುತ್ತದೆ. ರಾಷ್ಟ್ರಕೂಟ ಇಂದ್ರನ ಕ್ರಿ.ಶ. 918ರ ಶಾಸನದಲ್ಲಿ ಈಗ ಗದುಗಿನ ಪಟ್ಟಣದ ಭಾಗವಾಗಿರುವ 
ಬೆಟಗೇರಿಯು “ಬಟ್ಟಕೆರೆ' ಎಂದು ಉಲ್ಲೇಖಗೊಂಡಿದೆ. (ವಟ್ಟಕೇರ' ಎಂಬ ಪ್ರಾಕೃತ ಲೇಖಕ ಇದೇ ಊರವನೆಂದು ಅಭಿಪ್ರಾಯ) 
ಈ ಶಾಸನದ ಕಲ್ಲು ಈಗ ಗದುಗಿನ ವೀರನಾರಾಯಣ ದೇವಾಲಯದ ಉತ್ತರ ಪ್ರಾಕಾರದ ಗೋಡೆಯಲ್ಲಿ ಕಂಡು ಬರುತ್ತದೆ. ಚಾಳುಕ್ಯ _ 
ಇರಿವ ಬೆಡಂಗ ಸತ್ಯಾಶ್ರಯನ ಕ್ರಿ.ಶ. 1008 ರ ಶಾಸನದಲ್ಲಿ ಈ ಸ್ಥಳವನ್ನು "ಕಲದುಗು' ಅಗ್ರಹಾರವೆಂದು ಉಲ್ಲೇಖಿಸಲಾಗಿದೆ. ಡಾ: 
ಸುಂದರ ಅವರು ಇಲ್ಲಿರುವ ತ್ರಿಕೂಟೇಶ್ವರ ದೇವಾಲಯವು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿತವಾಗಿರಬಹುದೆಂದು ಅನಂತರ ಕಲ್ಯಾಣ 
ಚಾಳುಕ್ಕರ ಕಾಲದಲ್ಲಿ ವಿಸ್ತರಿಸಲಾಯಿತೆಂದೂ ಅಭಿಪ್ರಾಯಪಡುತ್ತಾರೆ. ಗದುಗು ಬೆಳವೊಳ-300 ಎಂಬ ಆಡಳಿತ ವಿಭಾಗದ ಒಂದು 
ಪ್ರಮುಖ ಪಟ್ಟಣವಾಗಿತ್ತೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ದೇವಗಿರಿ (ದೌಲತಾಬಾದ) ಸೇವುಣರಿಗೂ ಹಾಗೂ ಹೊಯ್ದಳರಿಗೂ 
ನಡುವೆ ನಡೆದ ಸೆಣಸಾಟದಲ್ಲಿ ಬೆಳವೊಲ-300 ಒಂದು ಮುಖ್ಯ ಪ್ರದೇಶವಾಗಿತ್ತು. ಈ ಸ್ಥಳವು ಜನಮೇಜಯನಿಂದ ಸ್ಥಾಪಿತವಾದ 
ಮಹಾಗ್ರಹಾರವೆಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಈ ಊರಿನಲ್ಲಿ ಒಟ್ಟು 34 ಶಾಸನಗಳಿದ್ದು ಬಹುತೇಕವಾಗಿ ತ್ರಿಕೂಟೇಶ್ವರ 
ಮತ್ತು ವೀರನಾರಾಯಣ ದೇವಾಲಯಗಳಲ್ಲಿ ಕಂಡುಬರುತ್ತವೆ. ಇವುಗಳಲ್ಲಿ ಹಲವು ಶಾಸನಗಳು ಬೆಟಗೇರಿ ಮತ್ತು ಲಕ್ಕುಂಡಿಗಳಿಂದ 
ತರಲಾಗಿವೆ. ಗದುಗಿನ ಜೊತೆಯಲ್ಲೇ ಉಚ್ಛರಿಸುವ ಬೆಟಗೇರಿಯನ್ನು “ಬಟ್ಟಕೆರೆ' ಎಂದು ಕ್ರಿ.ಶ. 893 ರ ರಾಷ್ಟ್ರಕೂಟ ಎರಡನೇ 
ಕೃಷ್ಣನ ಕಾಲದ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಬಟ್ಟಕೆರೆ ಎಂದರೆ ವೃತ್ತಾಕಾರವಾದ ಕೆರೆ ಎಂದು ಅರ್ಥೈಸಬಹುದಾಗಿದೆ. ಬೆಟಗೇರಿಯು 
200 ಮಹಾಜನರು ಇದ್ದ ಅಗ್ರಹಾರವಾಗಿತ್ತೆಂದು ಹಲವಾರು ಶಾಸನಗಳಿಂದ ತಿಳಿದು ಬರುತ್ತದೆ. ಇದೇ ರೀತಿ ಗದಗಿನಲ್ಲೂ 72 
ಮಹಾಜನರುಳ್ಳ ಅಗ್ರಹಾರವಿತ್ತೆಂದು ತಿಳಿದು ಬರುತ್ತದೆ. ಗದಗಿನ ಹೊರವಲಯದಲ್ಲಿ ಕಂಡು ಬರುವ ಕ್ರಿ.ಶ. 1072ರ ಶಾಸನವು 
ಮುಳಗುಂದದಲ್ಲಿ ಕಲ್ಯಾಣದ ಚಾಳುಕ್ಯ ಅರಸ ಎರಡನೇ ಸೋಮೇಶ್ವರನ ರಾಣಿ ಕಾಂಚಲಾದೇವಿ ಈ ಆಡಳಿತ ವಿಭಾಗದಲ್ಲಿ ಆಡಳಿತ 
ನಿರ್ವಹಣೆ ಮಾಡುತ್ತಿದ್ದಳೆಂದು ತಿಳಿಸುತ್ತದೆ. ಕಲ್ಕಾಣದ ಚಾಲುಕ್ಕರ ಕಾಲದಲ್ಲಿ ಗದಗ ಒಂದು ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. 
ಚಾಳುಕ್ಯ ವಂಶದ ನಾಲ್ಕನೆಯ ಸೋಮೇಶ್ವರನು (ಕ್ರಿ.ಶ. 1185) ಕಳಚೂರಿಯ ಸಾಮ್ರಾಜ್ಯಕ್ಕೆ ಸಿಂಹಾಸನಗ್ರಹಣ ಮಾಡಲು ಪ್ರಯತ್ನಿಸಿದ 
ಯಾದವ ಭಿಲ್ಲಮನನ್ನೂ ಮತ್ತು ಹೊಯ್ಸಳರ ಎರಡನೇಯ ಬಲ್ಲಾಳನನ್ನೂ ಯಶಸ್ವಿಯಾಗಿ ತಡೆಗಟ್ಟಿದನು. ವಿಜಯನಗರದ ಎರಡನೇಯ 
ಹರಿಹರನ ತಾಮ್ರ ಶಾಸನ (ಕ್ರಿ.ಶ. 1379) ತೋರಗಲ್ಲು ನಾಡಿನ ವ್ಯಾಪ್ತಿಯಲ್ಲಿರುವ ಗದಗು ದೇಶದ ತ್ರಿಕೂಟೇಶ್ವರ ಮತ್ತು 


ಪ್ರೇಕ್ಷಣೀಯ ಸ್ಥಳಗಳು | 925 


ವೀರನಾರಾಯಣ ದೇವಾಲಯಗಳಿಗೆ 66 ಗ್ರಾಮಗಳನ್ನು ದಾನವಾಗಿ ನೀಡಿದುದರ ಬಗೆಗೆ ಉಲ್ಲೇಖವಿದೆ. ಕೃಷ್ಣದೇವರಾಯನ ಕಾಲದ 
ಕ್ರಿಶ. 1519 ರ ಶಾಸನದಲ್ಲಿ ವೀರನಾರಾಯಣ ದೇವರಿಗೆ ನೀಡಿದ ಹಲವಾರು ದಾನಗಳ ಬಗೆಗೆ ಉಲ್ಲೇಖವಿದೆ. ವಿಜಯನಗರದ 
ಕಾಲದ ಮತ್ತೊಂದು ಶಾಸನದಲ್ಲಿ (ಕ್ರಿ.ಶ. 1539) ವೀರನಾರಾಯಣ ದೇವಾಲಯದ ದೇವರು ಕುಮಾರವ್ಹಾಸಿಗೆ ಒಲಿದವನೆಂದು 
ಇಲ್ಲಿ ವಿಜಯನಗರದ ಅಚ್ಯುತರಾಯನು ಆನಂದನಿಧಿ ವಿಧಿಯನ್ನು ನೆರವೇರಿಸಿದನೆಂದೂ ಹೇಳುತ್ತದೆ. ಕುಮಾರವ್ಯಾಸನ ಬಗೆಗೆ 
ಉಲ್ಲೇಖವಿರುವ ಪ್ರಥಮ ಶಿಲಾಶಾಸನವಾಗಿದೆ. ಕ್ರಿ.ಶ. 1763 ರಲ್ಲಿ ಗದಗು ಬಿಜಾಪುರದ ವಶವಾಯಿತು. ಅಬುಲ್‌ ಖಾಸಿಂ ಖಾನ್‌ 
ಇದರ ಅಧಿಕಾರಿಯಾಗಿದ್ದನು; ಧಾರವಾಡ, ಬಂಕಾಪುರಗಳೂ ಅವನ ವಶವಿದ್ದವು. ವೆಲ್ಗೆಸ್ಸಿಯು ಕ್ರಿ.ಶ. 1799ರಲ್ಲಿ ಧೊಂಡಿಯಾ ' 
ವಾಗನ ಬೆನ್ನಟ್ಟಿ ಡಂಬಳ ಕೋಟೆಯನ್ನು ವಶಪಡಿಸಿಕೊಂಡಾಗ ಡಂಬಳ ಮತ್ತು ಗದಗ ಪ್ರದೇಶಗಳು ಆತನ ಆಳ್ವಿಕೆಗೆ ಒಳಪಟ್ಟವು. 
ಆದರೆ, ವೆಲ್ಗೆಸ್ಸಿಯು ಈ ಎರಡೂ ಸ್ಥಳಗಳಲ್ಲಿದ್ದ ಕೋಟೆಗಳ ಆಡಳಿತವನ್ನು ಆಗ ಗದಗಿನಲ್ಲಿ ಧೋಂಡಿಯಾ ಸೆರೆಹಿಡಿದಿದ್ದ ಪೇಶ್ಚೆಯ 
ದಂಡಾಧಿಕಾರಿಯ ವಶಕ್ಕೆ ತಿರುಗಿಕೊಟ್ಟನು. ಕೊನೆಯ ಮರಾಠ ಯುದ್ಧದಲ್ಲಿ ಸರ್‌ ಥಾಮಸ್‌ ಮನ್ರೋ ಕ್ರಿಶ. 1818 ರಲ್ಲಿ ಗದಗಿನ 
ಮೇಲೆ ಎರಗಿದಾಗ ಅಲ್ಲಿಯ ಕೋಟೆಯು ಆತನ ವಶವಾಯಿತು. ಅನಂತರ ಈ ಪ್ರದೇಶವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು. 


ಗದುಗಿನ ಪ್ರಮುಖ ದೇವಾಲಯವೆಂದರೆ ತ್ರಿಕೂಟೇಶ್ವರ ಮತ್ತು ಸರಸ್ವತಿ. ತ್ರಿಕೂಟೇಶ್ವರ ದೇವಾಲಯವು ಮೂಲತಃ ರಾಷ್ಟ್ರಕೂಟರ 
ಶೈಲಿಯ ಗರ್ಭಗೃಹ ಹಾಗೂ ಅಂತರಾಳವನ್ನು ಹೊಂದಿದ್ದು ಅನಂತರ ಕಲ್ಯಾಣದ ಚಾಳುಕ್ಕರ ಕಾಲದಲ್ಲಿ ನವರಂಗ ಹಾಗೂ ಇತರ 
ಮಂಟಪಗಳನ್ನು ಸೇರಿಸಲಾಗಿದೆ. ವಿಜಯನಗರದ ಕಾಲದಲ್ಲೂ ದೇವಾಲಯದ ದುರಸ್ಥಿಯು ನಡೆದಿದೆ ಎಂದು ಹೇಳಲಾಗುತ್ತದೆ. 
ಪಶ್ಚಿಮಕ್ಕಿರುವ ಗರ್ಭಗೃಹವು ಚೌರಸ್ತ್ರ ತಳ ವಿನ್ಯಾಸವನ್ನು ಹೊಂದಿದ್ದು ಎತ್ತರವಾದ ಪಾಣಿಪೀಠದ ಮೇಲೆ ಮೂರು ಲಿಂಗಗಳು 
ಕಂಡುಬರುತ್ತವೆ. ಆದುದರಿಂದ ಈ ದೇವಾಲಯಕ್ಕೆ ತ್ರಿಕೂಟೇಶ್ವರ ದೇವಾಲಯವೆಂದು ಕರೆಯಲಾಗಿದೆ. ವೀರನಾರಾಯಣ 
ದೇವಾಲಯದಲ್ಲಿ ಕಂಡು ಬರುವ ಕ್ರಿ.ಶ. 1037ರ ಶಾಸನದಲ್ಲಿ ತ್ರೈಪುರುಷ ದೇವಾಲಯದ ಉಲ್ಲೇಖ ಬರುತ್ತದೆ. ಡಾ! ಅ. ಸುಂದರ 
ಅವರು ಶಿವ, ಸೂರ್ಯನಾರಾಯಣ ಮತ್ತು ಬ್ರಹನನ್ನು ಹೊಂದಿರುವ ತ್ರಿಕೂಟೇಶ್ವರ ದೇವಾಲಯವೇ ಆಗಿನ ತ್ರೈಪುರುಷ 
ದೇವಾಲಯವಿರಬಹುದೆಂದು ಅಭಿಪ್ರಾಯಪಡುತ್ತಾರೆ. ಈಗ ಬೆಟಗೇರಿಯಲ್ಲಿ ಕಂಡುಬರುವ ಭಿನ್ನವಾದ ಬ್ರಹನ ಎಗ್ರಹವು ಈ 
ದೇವಾಲಯದಿದ್ದಿರಬಹುದೆಂದೂ ಡಾ ಅ. ಸುಂದರ ತಿಳಿಸುತ್ತಾರೆ. ನವರಂಗದ ಮುಂಭಾಗದಲ್ಲಿ 42 ಸ್ತಂಭಗಳಿಂದ 
ಅಲಂಕಾರಗೊಂಡಿರುವ ವಿಶಾಲವಾದ ರಂಗಮಂಟಪವಿದೆ. ಇವೆರಡೂ ಮಂಟಪಗಳ ನಡುವೆ ಒಂದು ಕಿರಿದಾದ ಸ್ಥಳದಲ್ಲಿ ಉತ್ತರಕ್ಕೆ 
ಹಾಗೂ ದಕ್ಷಿಣಕ್ಕೆ ಒಂದೊಂದು ಬಾಗಿಲುಗಳಿವೆ. ಉತ್ತರದ ಬಾಗಿಲಿನಿಂದ ಒಳಭಾಗಕ್ಕೆ ಹೋದರೆ ಒಂದು ಚಿಕ್ಕದಾದ ಗರ್ಭಗೃಹವು 
ಕಂಡುಬರುತದೆ. ಇಲ್ಲಿ ಒಂದೇ ಪಾಣಿಪೀಠದ ಮೇಲೆ ಸಾಲಾಗಿ ಮೂರು ಶಿವಲಿಂಗಗಳನ್ನು ಇರಿಸಲಾಗಿದೆ. ಈ ಗರ್ಭಗೃಹವನ್ನು 
ಅನಂತರದಲ್ಲಿ ಮುಖ್ಯ ದೇವಾಲಯದ ಸಮುಚ್ಚಯಕ್ಕೆ ಸೇರಿಸಿರುವುದು ವ್ಯಕ್ತವಾಗುತ್ತದೆ. ವಿಶಾಲವಾದ ನವರಂಗದ ಪೂರ್ವದ 
ಅಂಚಿನಲ್ಲಿ ಇನ್ನೊಂದು ಗರ್ಭಗೃಹವು ಇದ್ದು ಒಳಗಿರುವ ಪಾಣಿಪೀಠದಲ್ಲಿ ಸಪ್ತಾಶ್ವಗಳಿದ್ದು ಯಾವುದೇ ಎಗ್ರಹಎಲ್ಲ; ಇದನ್ನು ಡಾ| 
ಅ.ಸುಂದರ ಅವರು ಸೂರ್ಯನಾರಾಯಣ ಗುಡಿ ಇದ್ದಿರಬಹುದೆಂದು ಅಭಿಪ್ರಾಯ ಪಡುತ್ತಾರೆ. ಪೂರ್ವ ದಿಕ್ಕಿನಲ್ಲಿರುವ ಮಂಟಪದಲ್ಲಿ 
ಹಲವಾರು ಸುಂದರ ಶಿಲಾಕೃತಿಗಳು ಕಂಡುಬರುತ್ತವೆ. ಮಂಟಪದ ಕಕ್ಷಾಸನದ ಹೊರಭಾಗದ ಗೋಚಿಗಳಲ್ಲಿರುವ ದೇವಕೋಷ್ಣ ಲ್ಲ 
ಪೌರಾಣಿಕ ಕಥೆಗಳನ್ನು ಪ್ರತಿನಿಧಿಸುವ ಹಲವಾರು ಸುಂದರ ಬಿಡಿಶಿಲ್ಲಗಳಿವೆ. ಇವುಗಳು ಷರಾ pnb: 
ವ್ಯಕ್ತಪಡಿಸುತ್ತವೆ. ಕಕ್ಸಾಸನದ ಮೇಲ್ಭಾಗದಲ್ಲಿ ಚಾಳುಕ್ಯ ಶೈಲಿಯ ಸಣ್ಣ ಸಣ್ಣ ಸಂಭಗಳಿವೆ. ದಕ್ಷಿಣಕ್ಕಿರುವ ಬಾಗಿಲುವಾಡವು ವ 
ಕೆತ್ತನೆಗಳಿಂದ ಅಲಂಕೃತಗೊಂಡಿದೆ. ಛಾವಣಿಯಿಂದ ಇಳಿಜಾರಾಗಿ ಚಾಚಿಕೊಂಡಿರುವ ಛಜ್ಜಾದ pi | ಹ 
ಬೋದಿಗೆಗಳಲ್ಲಿ ಶಿವ ಮತ್ತು ಪಾರ್ವತಿ, ಕೈಲಾಸ ಪರ್ವತವನ್ನು ಎತ್ತಿ ಹಿಡಿದಿರುವ ರಾವಣ, ಗಜಲಕ್ಷ್ಮಿ ಆತರ ಶಿಷ್ಟರ ಇ ಗ 

ನರ್ತನ ಭಂಗಿಯಲ್ಲಿರುವ ಸ್ವೀ, ಮಾವಿನಹಣ್ಣು ಹಿಡಿದಿರುವ ಸ್ತೀ, ಮಾದಕ ಪಾನೀಯವನ್ನು ಸೇವಿಸುತ್ತಿರು ್ನಿಯರು, 
ಎಷ್ಟು ರು ತ್ರ ರಾಜಾಧಿಕಾರಿ, ದರ್ಪಣ ಹಿಡಿದಿರುವ ಸ್ತ್ರೀ, ಶುಕಭಾಷಿಣಿ ಮುಂತಾದ ಶಿಲ್ಪಗಳನ್ನು 
dni ES ಗದ ಗೋಡೆಯಲ್ಲಿ ದಿಕಾಲಕರುಗಳ ಹಾಗೂ ಒಂದು ದೇವಕೋಷ್ಠದಲ್ಲಿ ಸುಂದರವಾದ 
ಕಾಣೋ ಇಸ] 2 ಸಮುಟಯದಲ್ಲಿ ಕಂಡುಬರುವ ಆಕರ್ಷಕ ಬಿಡಿಶಿಲ್ಲಗಳು ಚಾಳುಕ್ಕರ ಕಲಾ ಶೈಲಿಯ 
ವಿಷ್ಣು ಇಷ್ಟ ಸಲ್‌ ಮ ಸನ್‌ 1870ರಲ್ಲಿ ಗದಗಿನ ದೇವಾಲಯವನ್ನು ದರ್ಶಿಸಿದ ಮೇಲೆ 
ಪ್ರೌಢಿಮೆಯ ಪ್ರತೀಕಗಳಾಗಿವೆ. ಪ್ರಸಿದ್ಧ gr ವಾಗಿದರೂ' ಅವುಗಳಿಗೆ ಆಗಿಂದಾಗ್ಗೆ ಬಳಿಯಲಾಗುವ 

44 ಕರ ಶೆಲಿಯ ಕೆತ್ತನೆಗಳು ಪ್ರಾವೀಣ್ಯ ಕರಕುಶಲ ಖೆ A 

ಹೀಗೆ ನುಡಿಯುತ್ತಾನೆ “ಚಾಳುಕ್ಕರ ಶೈ ಕಾಗಿ ಕಾಣುತನೆ.” ತ್ರಿಕೂಟೇಶ್ವರ ದೇವಾಲಯಕ್ಕೆ ಹಲವಾರು ದಾನಶಾಸನಗಳನ್ನು 
ಸುಣ್ಣದ ಪರಿಣಾಮವಾಗಿ ಈ ಶಿಲ್ಪಗಳು ಬಹಳ ಮಂಕ ಶಬ. ಕಿ ಡೆ 


926 ಧಾರವಾಡ ಜಿಲ್ಲೆ 


ನೀಡಲಾಗಿದ್ದು ಕ್ರಿ.ಶ. 11 ರಿಂದ 16 ನೇಯ ಶತಮಾನಗಳ ನಡುವೆ ದೇವಾಲಯ ಸಮುಚ್ಚಯಕ್ಕೆ ವಿಜಯನಗರದ ಕಾಲದವರೆಗೂ 
ಮಾಡಿದ ಹಲವಾರು ದುರಸ್ತಿ ಕಾರ್ಯಗಳ ಬಗೆಗೆ ಉಲ್ಲೇಖಗಳಿವೆ. 


ಈ ದೇವಾಲಯದ ಪಕ್ಕದಲ್ಲೇ ಇರುವ ಸರಸ್ವತಿ ದೇವಾಲಯವು ಚಾಳುಕ್ಯ ಕಲಾಶೈಲಿಯ ಉತ್ತಮ ನಿದರ್ಶನವಾಗಿದೆ. ಎರಡೂ 
ದೇವಾಲಯಗಳು ಕೋಟೆಯ ಪ್ರಾಚೀನ ಅಗ್ರಹಾರದ) ಒಳಭಾಗದಲ್ಲಿರುವುದರಿಂದ ಸಾಂಪ್ರದಾಯಿಕ ಅಧ್ಯಯನದ ಮೂಲ ಆರಾಧನಾ 
ದೇವಿಯಾಗಿ ಸರಸ್ವತಿಯ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದರೆಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಈ ತೈಪುರುಷ ಮಂದಿರ 
ಘಟಿಕಾಸ್ಥಾನವೂ ಆಗಿರಬಹುದು. ಹೀಗಾಗಿ ಇಲ್ಲಿ ವಿದ್ಯೆಯ ಆದಿದೇವತೆಯಾದ ಸರಸ್ಪತಿ ದೇವಾಲಯವೂ ಇದೆ. ಉತ್ತರ ದಿಕ್ಕಿಗೆ 
ಮಹಾದ್ದಾರವಿರುವ ಈ ದೇವಾಲಯವು ಗರ್ಭಗೃಹ, ಅರ್ಧಮಂಟಪ ಮತ್ತು ನವರಂಗಗಳನ್ನು ಹೊಂದಿದೆ. ನವರಂಗವು ಪೂರ್ಣವಾಗಿ 
ಗೋಡೆಗಳಿಂದ ಆವರಿಸದೇ ತೆರೆದ ಮಂಟಪದ ರೀತಿಯಲ್ಲಿ ನಿರ್ಮಿತವಾಗಿರುವುದು ವ್ಯಕ್ತವಾಗುತ್ತದೆ. ಈ ನವರಂಗದ ಪಶ್ಚಿಮಕ್ಕೆ 
ಎರಡು ವಿಶಾಲವಾದ ಪಡಸಾಲೆಗಳಿದ್ದು ಬಹುಶಃ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಉಪಯೋಗವಾಗುತ್ತಿರಬೇಕೆಂದು ಹೇಳಬಹುದಾಗಿದೆ. . 
ಪ್ರಸಿದ್ಧ ಕಲಾತಜ್ಞ ಫರ್ಗುಸನ್‌ನ ಅಭಿಪ್ರಾಯದಂತೆ “ಈ ದೇವಾಲಯದ ಶಿಲ್ಪ ಕಲಾಕೃತಿಗಳು ಆ ಕಾಲದ ಕಲಾ ನೈಪುಣ್ಯತೆಗೆ ಉತ್ತಮ 
ನಿದರ್ಶನಗಳಾಗಿವೆ.” ದೇವಾಲಯದಲ್ಲಿ ಬಳಸಲಾಗಿರುವ ಕಂಬಗಳು ಚಾಳುಕ್ಯ ಶೈಲಿಯಲ್ಲೇ ಶ್ರೇಷ್ಠವಾದ ಸೂಕ್ಷ್ಮ ಹಾಗೂ ನವಿರಾದ 
ಕೆತ್ತನೆಗಳುಳ್ಳ ಕಂಬಗಳಾಗಿವೆ. ಗೋಡೆಗಳಲ್ಲಿ ಲಂಬರೇಖಾ ವಿಭಜನೆಗಳಿದ್ದು ಚಾಚಿಕೊಂಡಿರುವ ಕೋನಾಕಾರದ ಮೂಲೆಗಳಲ್ಲಿ 
ಉಬ್ಬುತಗ್ಗುಗಳ ಕೆತ್ತನೆಗಳಿಂದಾಗಿ ನೆರಳು-ಬೆಳಕಿನ ಸಮಿಶ್ರಣವಾಗುತ್ತದೆ ಹಾಗೂ ಇದರಿಂದಾಗಿ ಕಟ್ಟಡದ ಹೊರಾಂಗಣ ಸೌಂದರ್ಯವು 
ಇಮಡಿಯಾಗಿರುತ್ತದೆ. ಹೊರಭಾಗದ ಗೋಡೆಗಳಲ್ಲಿರುವ ಬೋದಿಗೆಗಳು, ಗೋಡೆಯಲ್ಲಿ ಹುದುಗಿರುವ ಸಣ್ಣ ಸಣ್ಣ ಕಂಬಗಳ 
ಹಿನ್ನಲೆಯಲ್ಲಿರುವ ಕಿರಿದಾದ ಶಿಖರ ವಿನ್ಯಾಸಗಳು ಆಕರ್ಷಕವಾಗಿ ಕಂಡು ಬರುತ್ತವೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ 
ಎಂದರೇ ಗೋಡೆಗಳಲ್ಲಿ ಕಂಡು ಬರುವ ವೃತ್ತಾಕಾರವಾದ ಸೂಕ್ಷ್ಮ ಕೆತ್ತನೆಗಳಿಂದ ಅಸಾಧಾರಣ ಸೌಂದರ್ಯದಿಂದ ಕೂಡಿದ ಪದಕಗಳು. 
ನವರಂಗದ ನಾಟ್ಯಮಂಟಪದ ಛಾವಣಿಯಲ್ಲಿರುವ ಭುವನೇಶ್ವರಿಯು ಅತ್ಯುತ್ತಮ ಕೆತ್ತನೆಗಳಿಂದ ಕೂಡಿದೆ. ಇದರ ಮೂಲೆಗಳಲ್ಲಿರುವ 
ಚೌಕಾಕಾರವಾದ ಆಧಾರ ಸ್ತಂಭಗಳ ಮೇಲ್ಭಾಗದಲ್ಲಿ ಪೀಠದ ಕೋನಾಕಾರವಾದ ಮೂಲೆಗಳಲ್ಲಿ ಆಕರ್ಷಕ ಕೆತ್ತನೆಗಳಿವೆ. ಈ ರೀತಿಯ 
ಶಿಲ್ಪಕಲಾ ಚಾತುರ್ಯವು ಈ ಭಾಗದಲ್ಲಿ ತುಂಬಾ ಅಪರೂಪದ್ದೆಂದು ಕ್ಯಾಂಬೆಲ್‌ ಅಭಿಪ್ರಾಯ ಪಡುತ್ತಾರೆ. ಆಧಾರ ಸ್ತಂಭಗಳಲ್ಲಿ 
ಕಂಡು ಬರುವ ಕೆತ್ತನೆಗಳು ಹಾಗೂ ದೇವಕೋಷ್ಠಗಳಲ್ಲಿ ಪ್ರತ್ಯೇಕಿಸಲ್ಪಟ್ಟ ಕಿರಿದಾದ ಕಂಬಗಳು ಸುಂದರ ಉಬ್ಬು ಶಿಲ್ಪಗಳಿಂದ 
ಆಕರ್ಷಕವಾಗಿ ರೂಪುಗೊಂಡಿವೆ. ಕಿರಿದಾದ (ಉುಮಾರು 8 ರಿಂದ 10 ಸೆಂ.ಮೀ. ಎತ್ತರವಿರುವ) ಬಿಡಿ ಶಿಲ್ಪಗಳು ಈ ಸಣ್ಣ ಸಣ್ಣ 
ಆಧಾರ ಸ್ತಂಭಗಳ ಮೇಲೆ ಅತ್ಯಂತ ಜಾಣ್ಮೆಯಿಂದ ಕೆತ್ತಲಾಗಿರುವುದು ಚಾಳುಕ್ಕರ ಶಿಲ್ಪ ಕಲಾ ಪ್ರೌಢಿಮೆಯ ಉತ್ತಮ ಪ್ರತೀಕಗಳಾಗಿವೆ. 
ಈ ಕಂಬಗಳ ಮೇಲ್ಭಾಗದಲ್ಲಿ ದೇವಾಲಯದ ಕಿರಿದಾದ ಶಿಖರ ವಿನ್ಯಾಸಗಳು ಕಂಡುಬರುತ್ತವೆ. ಛಾವಣಿಯ ತೊಲೆಗಳಿಂದ 
ಚಾಚಿಕೊಂಡಿರುವ ಕಂಬಗಳ ಆವರಣಗಳಲ್ಲಿಯೂ ಸೂಕ್ಷಾಶಿಸೂಕ್ಷ್ಮ ಸಸ್ಯದ ಮಾದರಿಗಳ ಶಿಲ್ಪಕಲಾ ರಚನೆಯನ್ನು ಕಾಣಬಹುದಾಗಿದೆ. 
ಹೊರಭಾಗದ ಗೋಡೆಗಳ ದೇವಕೋಷ್ಠಗಳಲ್ಲಿ ಅಲಂಕೃತಗೊಂಡಿರುವ ಚಿಕ್ಕಚಿಕ್ಕ ಆಧಾರಸ್ತಂಭಗಳ ಮೇಲ್ಭಾಗದಲ್ಲೂ ಸುಂದರ ಉಬ್ಬು 
ಶಿಲ್ಪಗಳಾದ ನರ್ತನೆ ಮಾಡುತ್ತಿರುವ ಸ್ತ್ರೀಯರು, ಹಾರುತ್ತಿರುವ ಕುದುರೆಗಳು ಮುಂತಾದವುಗಳನ್ನು ಆಕರ್ಷಕವಾಗಿ ಕೆತ್ತಲಾಗಿವೆ. 
ಗರ್ಭಗೃಹದ ದ್ವಾರವನ್ನು ಅನೇಕ ಸೂಕ್ಷ್ಮ ಕೆತ್ತನೆಗಳಿಂದ ಅಲಂಕೃತಗೊಳಿಸಲಾಗಿದೆ. ಗರ್ಭಗೃಹದಲ್ಲಿರುವ ಸರಸ್ವತಿಯ ವಿಗ್ರಹವು ಚಾಳುಕ್ಯ 
ಕಲಾಶೈಲಿಯ ಅತ್ಯುತ್ತಮ ಶಿಲಾಮೂರ್ತಿಯಾಗಿದೆ. ಈ ಎಗ್ರಹವು ಭಿನ್ನವಾಗಿದ್ದರೂ (ನಾಲ್ಕು ಕೈಗಳು ಮುರಿದಿವೆ) ಸರಸ್ವತಿಯ ಪ್ರಸನ್ನ ' 
ಮುಖ ಭಾವವು ಚಿತ್ತಾಕರ್ಷಕವಾಗಿದೆ. ಪದಾಹಿನ ಭಂಗಿಯಲ್ಲಿ ಕುಳಿತಿರುವ ಸರಸ್ವತಿಯು ಧರಿಸಿರುವ ಉಡುಪು ಏನ್ಕಾಸ, ಸೀರೆಯ 
ನೆರಿಗೆಗಳ ಸೂಕ್ಷವಿಂಗಡನೆ ಹಾಗೂ ಅದರ ಅಂಚಿಗೆ ಮೂಡಿಸಲಾಗಿರುವ ರೇಖಾವಿನ್ಯಾಸದ ಸೂಕ್ಷಕ್ಕಿತ್ತನೆಗಳು ಬಹುಶಃ ಈ ಕಾಲದ 
ಬೇರೆ ಯಾವುದೇ ಶಿಲ್ಪಗಳಲ್ಲೂ ಕಂಡುಬಂದಿಲ್ಲವೆಂಬುದು ಕಲಾತಜ್ಞರ ಅಭಿಪ್ರಾಯವಾಗಿದೆ. ತಲೆಯ ಗುಂಗುರಾದ ಮತ್ತು ನವಿರಾದ 
ಕೂದಲುಗಳು, ತೋಳ್‌ಬಂಧಿಗಳು, ಅಷ್ಟಕೋನಾಕಾರವಾದ ವಿನ್ಯಾಸಗಳಿರುವ ಕೈಗಡಗಗಳು, ಅಲಂಕೃತವಾದ ಕಿರೀಟ ಮುಂತಾದ 
ಆಭರಣಗಳ ಅಲಂಕಾರಗಳನ್ನು ಹೊಂದಿರುವ ಸರಸ್ವತಿಯ ಸುಂದರ ಶಿಲಾಕೃತಿಯು ಅಂದಿನ ಭವ್ಯ ಕಲಾಪ್ರೌಢಿಮೆಗೆ ಉತ್ತಮ 
ನಿದರ್ಶನವಾಗಿದೆ. ಈ ವಿಗ್ರಹದ ಪಾಣಿಪೀಠದ ಮೇಲೆ ಸುಂದರವಾದ ನರ್ತಕಿಯರ ಆಕರ್ಷಕ ಭಂಗಿಗಳನ್ನು ವ್ಯಕ್ತಪಡಿಸುವ ಉಬ್ಬು 
ಶಿಲ್ಪಗಳಿವೆ. “ಧಾರವಾಡ ಜಿಲ್ಲೆಯ ಎಲ್ಲಾ ದೇವಾಲಯಗಳಿಗಿಂತಲೂ ಗದುಗಿನ ಸರಸ್ವತಿ ದೇವಾಲಯವು ಉತ್ತಮ ವಾಸ್ತುಶಿಲ್ಪ 
ಕೌಶಲ್ಯದ ಪ್ರತೀಕವಾಗಿದೆ. ಏಕೆಂದರೆ, ಇಲ್ಲಿ ಮೂಡಿಬಂದಿರುವ ಕಲಾಸೂಕ್ತತ್ರೆ, ಆಕರ್ಷಕ ಶಿಲ್ಪ ಪ್ರೌಢಿಮೆ ಮತ್ತು ಚಾಳುಕ್ಕರ 
ಕಲಾಪ್ರಾವೀಣ್ಯತೆಗೆ ಹಾಗೂ ಸಮಕಾಲೀನ ಬೇರೆ ದೇವಾಲಯಗಳಿಗಿಂತಲೂ ಗದುಗಿನ ಸರಸ್ಪತಿ ದೇವಾಲಯವು ವಾಸ್ತುಶಿಲ್ಪ ಪರಿಪಕ್ಷತೆಗೆ 


ಪ್ರೇಕ್ಷಣೀಯ ಸ್ಥಳಗಳು 927 


ಪ್ರಥಮವಾಗಿದೆ” ಎಂದು ಹೆನ್ರಿ ಕಸಿನ್ಸ್‌ ಅಭಿಪ್ರಾಯ ಪಡುತ್ತಾರೆ. ಪ್ರಸ್ತುತವಾಗಿ ಭಿನ್ನವಾಗಿರುವ ಸರಸ್ವತಿಯ ವಿಗ್ರಹಕ್ಕೆ ಬದಲಾಗಿ 
ಗದುಗಿನ ಹೆಸರಾಂತ ಕಲಾವಿದ ಸೋಮಣ್ಣ ಶಿಲ್ಪಿ ಅವರು ಕೆತ್ತಿರುವ ಸರಸ್ವತಿಯ ನವೀನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಸಳೀಯ 
ಜನರು ನಿಶ್ಚಯಿಸಿರುತ್ತಾರೆ. ಈ ವಿಗ್ರಹವೂ ಸಹ ಕಪ್ಪು ಶಿಲೆಯಲ್ಲಿ ಮಾಡಲಾಗಿದ್ದು ಧ್ಯಾನಮುದ್ರೆಯಲ್ಲಿರುವ ಪದಾಸ್ರೀನ ಶಾರದೆಯನ್ನು 
ಮೂಡಿಸಲಾಗಿದೆ. ಈ ವಿಗ್ರಹವೂ ಸಹ ಉತ್ತಮ ಕಲಾಪ್ರೌಢಿಮೆಯ ಪ್ರತೀಕವಾಗಿದೆ. 


ಗದುಗಿನ ಇತರೆ ದೇವಾಲಯಗಳಲ್ಲಿ ಪ್ರಮುಖವಾದುದೆಂದರೆ ಸೋಮೇಶ್ವರ ದೇವಾಲಯ. ಈ ದೇವಾಲಯವು ನಗರದ 
ಮಧ್ಯದಲ್ಲಿದ್ದು ಚಾಳುಕ್ಯ ಶೈಲಿಯಲ್ಲಿ ನಿರ್ಮಿತವಾಗಿದೆ. ದೇವಾಲಯದಲ್ಲಿ ಒಂದು ಗರ್ಭಗೃಹ ಒಂದು ಅರ್ಧಮಂಟಪ, ನವರಂಗ 
ಮತ್ತು ದಕ್ಷಿಣಕ್ಕೆ ಮುಖಮಾಡಿರುವ ಮುಖಮಂಟಪವಿದೆ. ಇದೇ ರೀತಿ ಪೂರ್ವದ ಮಹಾದ್ವಾರದ ಮುಂದೆಯೂ ಒಂದು 
ಮುಖಮಂಟಪವಿದ್ದು ಈಗ ಇಲ್ಲವಾಗಿದೆ. ಎರಡೂ ಮುಖಮಂಟಪಗಳಿಂದ ಪ್ರವೇಶವಿರುವ ನವರಂಗದ ದ್ವಾರಗಳು ಅತ್ಯಂತ 
ಎಪುಲವಾದ ಕೆತ್ತನೆಗಳಿಂದ ಹಾಗೂ ದ್ವಾರಪಾಲಕರುಗಳಿಂದ ಅಲಂಕೃತವಾಗಿವೆ. ದೇವಾಲಯದ ಅಧಿಷ್ಠಾನದಲ್ಲಿ ಹಲವಾರು ಶಿಲ್ಪಗಳ . 
ಸಾಲುಗಳಿದ್ದು ಪ್ರಮುಖವಾಗಿ ಆನೆಗಳು, ಯಾಳಿಗಳು ಹಾಗೂ ಇತರೆ ಹೂಬಳ್ಳಿಗಳ ಅಲಂಕಾರವಿದೆ. ಹೊರಭಾಗದ ಗೋಡೆಗಳಲ್ಲಿ 
ದೇವಕೋಷಗಳಿದ್ದು ಅವುಗಳಲ್ಲಿ ವರಾಹ, ಸೂರ್ಯ, ಕಾಳಿ, ಶಿವ, ನಾಟ್ಯಗಣಪತಿ, ಪಾರ್ವತಿ, ವೀರಭದ್ರ, ಭೈರವ ಮತ್ತು 
ಗೋವರ್ಧನಧಾರಿ ಕೃಷ್ಣ ಮುಂತಾದ ಶಿಲಾಮೂರ್ತಿಗಳು ಕಂಡು ಬರುತ್ತವೆ. ಈ ದೇವಾಲಯದಲ್ಲಿ ಕಂಡು ಬರುವ ವಿಶೇಷ 
ಲಕ್ಷಣವೆಂದರೆ ನವರಂಗದ ದ್ವಾರಲಲಾಟದಲ್ಲಿರುವ ಧ್ಯಾನಾಸಕ್ತನಾದ ಶಿವನ ಬಿಂಬವೆಂದು ಹೇಳಬಹುದು. ಈ ರೀತಿಯ ಶಿವನ 
ಬಿಂಬವನ್ನು ಬೇರೆ ಯಾವ ದೇವಾಲಯದಲ್ಲೂ ಕಾಣಲಾಗುವುದಿಲ್ಲವೆಂದು ಡಾ। ಅ. ಸುಂದರ ಅವರು ಅಭಿಪ್ರಾಯಪಡುತ್ತಾರೆ. 


ಅವರು ಮುಂದುವರೆಯುತ್ತ ಬಹುಶಃ ಈ ದೇವಾಲಯವು ಕಾಳಾಮುಖ ಸಂಪ್ರದಾಯಕ್ಕೆ ಸೇರಿರಬೇಕೆಂದೂ ಅಭಿಪ್ರಾಯ ಪಡುತ್ತಾರೆ. 


ಸೋಮೇಶ್ವರ ದೇವಾಲಯದ ದಕ್ಷಿಣಕ್ಕೆ ಚಾಳುಕ್ಯ ಶೈಲಿಯಲ್ಲೇ ನಿರ್ಮಿತವಾಗಿರುವ ರಾಮೇಶ್ವರ ದೇವಾಲಯವಿದೆ. ಈ 
ದೇವಾಲಯದಲ್ಲಿ ಗರ್ಭಗೃಹ, ಅರ್ಧಮಂಟಪ ಹಾಗೂ ನವರಂಗವಿದೆ. ನವರಂಗದ ಛಾವಣಿಯಲ್ಲಿ ಅರ್ಧ ಗೋಳಾಕಾರವಾದ 
ಭುವನೇಶ್ವರಿ ಇದ್ದು ಅದರಲ್ಲಿ ಕೆಳಮುಖವಾಗಿರುವ ಕಮಲದ ಪದಕವನ್ನು ಕೆತ್ತಲಾಗಿದೆ. ನವರಂಗದಲ್ಲಿ ನಾಲ್ಕು ಮುಖ್ಯ ಚಾಳಕ್ಕ 
ಕಂಬಗಳಿದ್ದು ಅವುಗಳಲ್ಲಿ ಒಂದು ಕಂಬದ ಮೇಲೆ ನಾಲ್ಕು ಕಿರಿದಾದ ರೇಖಾವಿನ್ಯಾಸಗಳಿವೆ. ಪ್ರಸ್ತುತ ಈ ದೇವಾಲಯವು ಶಿಥಿಲವಾಗಿದ್ದು 
ಹೆಚ್ಚು ಭಾಗಗಳು ಬಿದ್ದುಹೋಗಿವೆ. ಬೇರೆ ಬೇರೆ ಸ್ಥಳಗಳಿಂದ ಗದುಗಿಗೆ ತಂದಿದೆ ಎಂದು ಹೇಳಲಾಗುವ ಅನೇಕ ಶಿಲಾಮೂರ್ತಿಗಳು 
ಹಾಗೂ ಇತರೆ ಪ್ರಾಚ್ಯ ಅವಶೇಷಗಳು ಮುಂತಾದವುಗಳನ್ನು ಈ ದೇವಾಲಯದ ಒಂದು ಕೊಠಡಿಯಲ್ಲಿ ಇರಿಸಲಾಗಿದೆ. 


ಗದುಗಿನ ವೀರನಾರಾಯಣ ದೇವಾಲಯವು ಸುಮಾರು ಕ್ರಿ.ಶ. 10 ನೇಯ ಶತಮಾನದಲ್ಲಿ ನಿರ್ಮಿತವಾಗಿರಬಹುದೆಂದು ಡಾ: 
ಸುಂದರ ಅವರು ಅಭಿಪ್ರಾಯ ಪಡುತ್ತಾರೆ. ಈ ದೇವಾಲಯದಲ್ಲಿರುವ ಕ್ರಿ.ಶ. 1037 ರ ಶಾಸನದಲ್ಲಿ ದೋಯಿಯಪ್ಪ ಪೆರ್ಗಡೆ 
ಎಂಬ ಅಧಿಕಾರಿಯು ನಿರ್ಮಿಸಿದ ಬಾರನಾರಾಯಣ ದೇವಾಲಯದ ಬಗೆಗೆ ಉಲ್ಲೇಖವಿದೆ. ಆದರೆ, ಡಾ! ಸುಂದರ ಅವರು = 
ಶಾಸನದಲ್ಲಿ ಉಲ್ಲೇಖವಾಗಿರುವ ಬಾರನಾರಾಯಣ ದೇವಾಲಯವೇ ಪ್ರಸ್ತುತ ವೀರನಾರಾಯಣ ಆಗಿದ್ದು ಮೂಲತಃ ಕ್ರಿ.ಶ. 10 
ನೇಯ ಶತಮಾನದಲ್ಲಿ ನಿರ್ಮಿತವಾಗಿರಬೇಕು ಹಾಗೂ ಅನಂತರ ವಿಜಯನಗರ ಕಾಲದಲ್ಲಿ ಮುಂಭಾಗದ ರಂಗಮಂಟಪ ಹೊರಪ್ರಾಕಾರ 
ಹಾಗೂ ರಾಯಗೋಪುರಗಳನ್ನು ನಿರ್ಮಿಸುವ ಮೂಲಕ ದೇವಾಲಯ ಕಟ್ಟಡದ ವಿಸ್ತರಣೆಯಾಯಿತೆಂದು ಅಭಿಪ್ರಾಯ. ಪಡುತ್ತಾರೆ. 
ರಾಯಗೋಪುರವನ್ನು ಇತ್ತೀಚೆಗೆ ಅಂದರೆ, 1962 ರಲ್ಲಿ ಇಟ್ಟಿಗೆ ಮತ್ತು ಗಾರೆಯಿಂದ ಜೀರ್ಣೋದ್ಧಾರವಾಗಿರುವುದು ಹ 
ಇದರಲ್ಲಿ ನಮ್ಮ ರಾಷ್ಟ್ರೀಯ ಲಾಂಛನವಾದ ಮೂರು ಸಿಂಹಗಳ ಕಲಾಕೃತಿಯನ್ನೂ ಸೇರಿಸಿದ್ದಾರೆ. ಗೋಪುರದಲ್ಲಿ ಹಿಂದೆ ಇದ್ದ ತ 
ಹಲವಾರು ಮಿಥುನ ಶಿಲ್ಪಗಳನ್ನು ರಚಿಸಲಾಗಿದೆ. ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಈ ದೇವಾಲಯವನ್ನು ಯಾವ 
ವಿಷ್ಣುವರ್ಧನನು ನಿರ್ಮಿಸಿದನೆಂದು ಪ್ರತಿಪಾದಿಸಿದರೆ, ಎ.ಎಂ. ಅಣ್ಣಿಗೇರಿಯವರು ಮ ವರಾ ತ ರ 
ನಿರ್ಮಿತವಾಯಿತೆಂದು ಅಭಿಪ್ರಾಯ ಶಡುತ್ತಾರೆ. ವಿಜಯನಗರಕಾಲದಲ್ಲಿ ದೇವಾಲಯದ ಭೂಪ ಹ; 
ಗರ್ಭಗೃಹದಲ್ಲಿರುವ ಮೂಲವಿಗ್ರಹವೂ ಸಹ ವಿಜಯನಗರ ಶೈಲಿಯಲ್ಲಿದೆ ಎಂದು ಡಾ ಅ. ಸುಂದರ ಹ ಪೂವ 
ಪಡುತಾರೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಹಂತಹಂತವಾಗಿ ಮೇಲೇರುವ ಕದಂಬನಾಗರಶೈಲಿಯ ಭರಿ ಆ ನ 
ಮುಂಭಾಗದಲ್ಲಿ ಶುಕನಾಸವಿದೆ. ಗರ್ಭಗೃಹದ ಮುಂಭಾಗದಲ್ಲಿ ಅರ್ಧಮಂಟಪ, ನವರಂಗ ಪ್ಯಾ ಜ್ಞ 4 ಹವ: 
ಚಾಳುಕ್ಯ ಶೈಲಿಯ ನಾಲ್ಕು ಕೇಂದ್ರ ಸ್ಫಂಭಗಳಿದ್ದು ರಂಗಮಂಟಪದಲ್ಲಿ ವಿಜಯನಗರ ಶೈಲಿಯ ಸ್ಥಂಭಗಳಿವ. ಕ 


928 ಧಾರವಾಡ ಜಿಲ್ಲೆ 


ಹೊರಪ್ರಾಕಾರದ ಎತ್ತರವಾದ ಗೋಡೆ ಮತ್ತು ಮಹಾದ್ವಾರದ ಮೇಲ್ಭಾಗದಲ್ಲಿರುವ ರಾಯಗೋಪುರಗಳು ವಿಜಯನಗರ ಅರಸರಿಂದ 
ನಂತರ ಮುಖ್ಯ ಕಟ್ಟಡಕ್ಕೆ ಸೇರಿಸಲಾಯಿತೆಂದು ಶಾಸನಗಳಿಂದ ವ್ಯಕ್ತವಾಗುತ್ತದೆ. ರಂಗಮಂಟಪದ ಕಂಬಗಳ ಮೇಲೆ ದಶಾವತಾರವನ್ನು 
ಪ್ರತಿನಿಧಿಸುವ ಹಲವಾರು ಉಬ್ಬುಶಿಲ್ಪಗಳಿವೆ. ಈ ಕಂಬಗಳಲ್ಲಿ ಒಂದರ ಮುಂಭಾಗದಲ್ಲಿ ಕುಳಿತು ಗದುಗಿನ ನಾರಾಯಣಪ್ಪನು 
(ಕುಮಾರವ್ಯಾಸ) ತನ್ನ ಜಗತ್‌ಪ್ರಸಿದ್ಧ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ "ಗದುಗಿನ ಭಾರತ' ಮಹಾಕಾವ್ಯವನ್ನು ರಚಿಸಿದನೆಂದು . 
ಸ್ಥಳೀಯ ಐತಿಹ್ಯವು ತಿಳಿಸುತ್ತದೆ. ಈ ದೇವಾಲಯದ ಪರಿಸರದಲ್ಲಿ ಅನೇಕ ಗುಡಿಗಳಿದ್ದು ರಾಘವೇಂದ್ರ ವೃಂದಾವನ, ಆಂಜನೇಯ 
ಗುಡಿ ಇವೆಲ್ಲ ಇವೆ. 


ಗದುಗಿನಲ್ಲಿರುವ ವೀರಶೈವ ಮಠಗಳಲ್ಲಿ ಪ್ರಸಿದ್ಧ ಹಾಗೂ ಪುರಾತನವಾದುದೆಂದರೆ ತೋಂಟದಾರ್ಯ ಸಿದ್ದಲಿಂಗೇಶ್ವರ ಮಠ. 
ಈ ಮಠದ ಮೂಲ ಕೇಂದ್ರಸ್ಥಾನವು ಮುಂಡರಗಿ ತಾಲೂಕಿನ ಡಂಬಳವಾಗಿದ್ದು ಗದುಗಿನಲ್ಲಿ ವಿಶಾಲವಾದ ನಿವೇಶನವನ್ನು ಹೊಂದಿದೆ. 
ಮಠದ ಕಟ್ಟಡಗಳಲ್ಲಿ ಮುಖ್ಯವಾದುದೆಂದರೆ ಬೃಹದಾಕಾರವಾದ ಬಾಗಿಲುಗಳಿರುವ ಮಠದ ಮೂಲ ಕಟ್ಟಡ ಹಾಗೂ ಇತ್ತೀಚೆಗೆ 
ನಿರ್ಮಿಸಲಾಗಿರುವ ದೊಡ್ಡದಾದ ಕಲ್ಯಾಣ ಮಂಟಪ. ತೋಂಟದಾರ್ಯಮಠದ ಪ್ರಮುಖ ಚಟುವಟಿಕೆಗಳೆಂದರೇ ವೀರಶೈವ ಸಾಹಿತ್ಯದ 
ವಿವಿಧ ಆಯಾಮಗಳ ಸಂಪಾದನೆ ಹಾಗೂ ಪ್ರಕಟಣೆಯಾಗಿದೆ. ಮಠದಲ್ಲಿರುವ ಪುರಾತನವಾದ ಹಸ್ತಪ್ರತಿಗಳನ್ನು ಅಧ್ಯಯನ ಮಾಡಿ 
ಪ್ರಕಟಿಸುವ ಪ್ರಯತ್ನವು ಈಗ ಸದ್ಯದಲ್ಲಿ ಜಾರಿಯಲ್ಲಿದೆ. ಮಠದ ವತಿಯಿಂದ ಅನೇಕ ಶಿಕ್ಷಣ ಸಂಸ್ಥೆಗಳು ಕಾರ್ಯ ರೂಪಗೊಂಡಿವೆ. 
ಈ ಮಠದಲ್ಲಿ ಪ್ರತೀ ಸೋಮವಾರದಂದು ನಡೆಯುವ ಜನಪ್ರಿಯ "ಶಿವಾನುಭವ' ಕಾರ್ಯಕ್ರಮವು ಸಾವಿರಕ್ಕೂ ದಾಟಿ ಲಕ್ಷಾಂತರ 
ಜನ ಇದರಲ್ಲಿ ಭಾಗವಹಿಸಿದ್ದಾರೆ. 


ವಿಜಾಪುರದವರ ಆಡಳಿತಕ್ಕೆ ಒಳಪಟ್ಟ ಈ ನಗರದಲ್ಲಿ ಅನೇಕ ಮಸೀದಿಗಳೂ ದರ್ಗಾಗಳೂ, ಇದ್ದು ದಿಲೇರ್‌ಹಾನ್‌ ಎಂಬ 
ಔರಂಗಜೇಬನ ಸೇನಾನಿ ಕಟ್ಟಿಸಿದನೆಂದು ಹೇಳಲಾಗುವ ಒಂದು ಕರೀಕಲ್ಲಿನ ಆಕರ್ಷಕ ಮಸೀದಿ ಇದೆ. ಜಾಮೀಮಸೀದಿ ಹಾಗೂ 
ದರ್ಗಾಗಳೂ ಇವೆ. ಇಲ್ಲಿ ಬಾಸೆಲ್‌ ಮಿಶನ್‌ ಹಾಗೂ ಕ್ಕಾಥಲಿಕರ ಚರ್ಚ್‌ಗಳಿವೆ. 


ಗದಗು ಒಂದು ಪ್ರಸಿದ್ಧ ಸಾಂಸ್ಕೃತಿಕ ಕೇಂದ್ರವಾಗಿದ್ದಂತೆ ಒಳ್ಳೆಯ ವ್ಯಾಪಾರ ಹಾಗೂ ವಾಣಿಜ್ಯ ಕೇಂದ್ರವೂ ಆಗಿದೆ. ಪ್ರಸಿದ್ಧ 
ವ್ಯಕ್ತಿಗಳಾದ ಭೀಮಸೇನ ಜೋಶಿ, ಎನ್ಕೆ (ಎನ್‌. ಕುಲಕರ್ಣಿ), ಹುಯಿಲಗೋಳ ನಾರಾಯಣರಾಯರು, ಪಂಚಾಕ್ಷರಿ ಗವಾಯಿಗಳು, 
ಟಿ.ಪಿ. ಅಕ್ಕಿ ಎಂ.ಎ. ಚೆಟ್ಟಿ ಇನ್ನೂ ಮುಂತಾದವರುಗಳು ನೆಲೆಸಿ ಪ್ರಾಮುಖ್ಯತೆಯನ್ನು ಗಳಿಸಿದ ಕೀರ್ತಿ ಗದುಗಿಗೆ ಸಲ್ಲುತ್ತದೆ. ಇದು 
ಪ್ರಸಿದ್ಧ ಹತ್ತಿ ವಾಣಿಜ್ಯದ ಕೇಂದ್ರವೂ ಹೌದು. ಬೆಟಗೇರಿ : ಶಾಸನೋಕ್ತ ಬಟ್ಟಕೆರೆ ಬೆಳ್ವೊಲನಾಡಿನ ಕೇಂದ್ರಸ್ಥಾನವಾಗಿದ್ದು ರಾಷ್ಟ್ರಕೂಟ 
ಇಮಡಿಕೃಷ್ಣನ ಆಳ್ವಿಕೆಯಲ್ಲಿ ತುಂಗತೋರಣನೆಂಬ ಅಧಿಕಾರಿ ಆಡಳಿತ ನಡೆಸುತ್ತಿದ್ದಾಗ ಕಲೆಗಳ್ಳನೆಂಬ ವೀರನು ನಾಗಧೋರನೆಂಬ 
ವೈರಿಯೊಡನೆ ಹೋರಾಡಿ (ಶ್ರಿ.ಶ.893) ಮಡಿದ ಸ್ಮಾರಕವಾಗಿದೆ. ಊರಿನ ನಡುವೆ ಹಲವಾರು ಆಕರ್ಷಕ ವೀರಗಲ್ಲುಗಳಿವೆ. ಈ 
ಜಾಗಕ್ಕೆ ಈಗ ಮಲ್ಲಯ್ಯನ ಕಟ್ಟೆಯೆಂದು ಸ್ಥಳೀಯವಾಗಿ, ಕರೆಯಲಾಗುತ್ತದೆ. ಇಲ್ಲಿ ಒಟ್ಟು 15 ವೀರಗಲ್ಲುಗಳಿದ್ದು ಅವುಗಳಲ್ಲಿ [4 
ವೀರಗಲ್ಲುಗಳು ಸುಮಾರು 12-13 ಅಡಿ ಎತ್ತರ, ನಾಲ್ಕು ಅಡಿ ಅಗಲ ಹಾಗೂ ಆರು ಅಂಗುಲ ದಪ್ಪವಿದೆ. ಇವುಗಳ ಮೇಲ್ಭಾಗವು 
ದ್ರಾವಿಡ ಗೋಪುರಗಳ ಆಕಾರದಲ್ಲಿದ್ದು ಹಲವಾರು ಹಂತಗಳಲ್ಲಿ ಯುದ್ಧದ ಭೀಕರ ದೃಶ್ಯಗಳನ್ನು ಬಿಡಿಸಲಾಗಿದೆ. ವೀರಗಲ್ಲುಗಳಲ್ಲಿ 
ಕೆಲವು ಶೈವ ಸಂಪ್ರದಾಯಕ್ಕೂ ಮತ್ತೆ ಕೆಲವು ವೈಷ್ಣವ ಸಂಪ್ರದಾಯಕ್ಕೂ ಸೇರಿದವುಗಳಾಗಿವೆ. ಇವುಗಳಲ್ಲಿರುವ ಒಂದು ವಿಶೇಷ 
ಲಕ್ಷಣವೆಂದರೆ ಒಂದರಲ್ಲಿ ಆನೆಯ ಹಾಗೂ ಇನ್ನೊಂದರಲ್ಲಿ ನಂದಿಯ ಪ್ರತಿಕೃತಿಗಳನ್ನು ಹೊತ್ತು ಸಾಗಿಸುತ್ತಿರುವಂತೆ ಚೈತನ್ಯ ಪೂರ್ಣವಾಗಿ 
ಕೆತ್ತಲಾಗಿದೆ. ರಾಷ್ಟಕೂಟರ ಕಾಲದಿಂದಲೂ ಗದುಗಿನ ಜೊತೆಯಲ್ಲಿ ಬೆಟ್ಟಗೇರಿಯು ಪ್ರತ್ಯೇಕ ರಾಜಕೀಯ ಹಾಗೂ ವಾಣಿಜ್ಯ ಕೇಂದ್ರವಾಗಿ 
ಬೆಳೆದು ಬಂದಿರುವುದು ಗಮನೀಯವಾಗಿದೆ. ಈಗ ಎರಡೂ ಪಟ್ಟಣಗಳಿಗೆ ಸೇರಿದಂತೆ ಏಕೈಕ ನಗರಸಭೆಯು ಆಡಳಿತವನ್ನು 
ನಿರ್ವಹಿಸುತ್ತಿದೆ. ಪ್ರಸ್ತುತ ಬೆಟಗೇರಿ ನಗರದಲ್ಲಿ ಬಾಸೆಲ್‌ ಕೈಸ್ತ ಸಂಸ್ಥೆಯವರ ಚರ್ಚ್‌ ಹಾಗೂ ಅವರು ನಡೆಸುತ್ತಿರುವ ಶಾಲೆಗಳು 
ಕಾಯೋನುಖವಾಗಿವೆ. ಬೆಟಗೇರಿ ನೇಯ್ಕೆಗೆ ಖ್ಯಾತವಾದ ಊರು. 


ಗಜೇಂದ್ರಗಡ : ರೋಣ ತಾಲೂಕಿನ ಗಜೇಂದ್ರಗಡವು (ಜನಸಂಖ್ಯೆ : 24,154) ಆನೆಗಳ ರಾಜನಂಥಹ (ರೋಣದಿಂದ 
29 ಕಿ.ಮೀ) ಕೋಟೆಯುಳ್ಳ ಊರೆಂದು ಅನ್ವರ್ಥನಾಮ ಪಡೆದಿದೆ. ಇದು ಜಿಲ್ಲೆಯ ಪ್ರಮುಖ ಗಡಿ ಪ್ರದೇಶವಾಗಿದೆ. ಇಲ್ಲಿರುವ" 
ಕೋಟೆಯನ್ನು ಛತ್ರಪತಿ ಶಿವಾಜಿಯು ಕಟ್ಟಿಸಿದನೆಂದು ಪ್ರತೀತಿಯಿದೆ. ಕ್ರಿಶ. 17ನೇ ಶತಮಾನದ ಶಾಸನವು ಈ ಕೋಟೆಯ 


ಪ್ರೇಕ್ಷಣೀಯ ಸ್ಥಳಗಳು 929 


ನಿರ್ಮಾಣದ ಬಗೆಗೆ ಉಲ್ಲೇಖಿಸುತ್ತದೆ. ಇದು ಹಿಂದುರಾವ್‌ ದೌಲತ್‌ರಾವ್‌ ಘೊರ್ಪಡೆಯವರಿಗೆ ಮುಂದೆ ಸೇರಿತು (ಇವರು ಖ್ಯಾತ 
ಮರಾಠಾ ಸೇನಾನಿ ಸಂತಾಜಿ ಘೋರ್ಪಡೆಯವರ ವಂಶಸ್ಥರು). ಕ್ರಿ.ಶ. 17ನೇ ಶತಮಾನದಿಂದ 1947ರವರೆಗೆ ಈ ನದದ 
ಅಧಿಕಾರವು ಘೋರ್ಪಡೆ ಮನೆತನಕ್ಕೆ ಇನಾಂ ಆಗಿತ್ತು. ನಿಜಾಮನು ಇದನ್ನು ಗೆದ್ದು (ಕ್ರಿಶ. 1775)ರಲ್ಲಿ ಆದ ಗಜೇಂದ್ರಗಡ 
ಒಪ್ಪಂದದಂತೆ ಅದು ಪೇಶ್ವೆಗೆ ಸಂದು ಮತ್ತೆ ಘೋರ್ಪಡೆಯವರ ವಶಕ್ಕೆ ಈ ಊರು ಬಂತು. ಮಹಿಷಾಸುರನ ಮಗ 
ಗಜಾಸುರನೆಂಬುವನು ಈ ಕೋಟೆಯಲ್ಲಿ ವಾಸವಾಗಿದ್ದುದರಿಂದ ಈ ಕೋಟೆಗೆ ಗಜೆಂದ್ರಗಡ ಎಂದು ಹೆಸರು ಬಂದಿತೆಂದು ಹಾಗೂ 
ಕೋಟೆಯ ಮೇಲೆ ನಿಂತು ವೀಕ್ಷಿಸಿದಾಗ ಪೂರ್ವಭಾಗದ ಗುಡ್ಡ ಆನೆಯ ತಲೆಯ ಹಾಗೆ ಗೋಚರಿಸುವುದರಿಂದ ಹಾಗೂ ಅದರ 
ಮುಂದಿನ ಭಾಗ ಸೊಂಡಿಲ ಹಾಗೆ ಕಾಣುವುದರಿಂದ ಇದಕ್ಕೆ ಗಜೇಂದ್ರಗಡವೆಂದು ಹೆಸರು ಬಂದಿತೆಂದು ಹೇಳಲಾಗುತ್ತದೆ. 


ಊರಿನಲ್ಲಿ ಶಿಥಿಲವಾದ ಹಾಗೂ ಅಪೂರ್ಣವಾದ ವಿರೂಪಾಕ್ಷ ದೇವಾಲಯವಿದೆ. ಇದರಲ್ಲಿ ಗರ್ಭಗೃಹ, ಅಂತರಾಳ, 
ನವರಂಗಗಳಿವೆ. ದೇವಾಲಯದ ಗರ್ಭಗೃಹದ ಲಲಾಟದಲ್ಲಿ ಸರಸ್ವತಿಯ : ಶಿಲ್ಪವಿರುವುದು ಕುತೂಹಲಕಾರಿಯಾಗಿದೆ. ಗರ್ಭಗೃಹದ 
ಬಾಗಿಲುವಾಡವು ಸಾಧಾರಣಾ ಅಲಂಕಾರವನ್ನು ಹೊಂದಿದೆ. ಊರ ಹೊರ ಭಾಗದಲ್ಲಿ ಗೋಳಾಕಾರವಾದ ಗೋಪುರ ಹಾಗೂ 
ಚಾಳುಕ್ಯ ಶೈಲಿಯ ವೃತ್ತಾಕಾರವಾದ ಕಂಬಗಳಿರುವ ದುರ್ಗಾದೇವಿಯ ದೇವಾಲಯವಿದೆ. ರುದ್ರಭೂಮಿಯ ಹತ್ತಿರವಿರುವ ಬಯಲಿನಲ್ಲಿ 
ರಾಮಲಿಂಗ ದೇವಾಲಯವಿದೆ. ಇದರ ಗರ್ಭಗೃಹ ಹಾಗೂ ಮುಖಮಂಟಪ ಮಾತ್ರ ಉಳಿದಿದೆ. ಈ ಊರಿನ ನೇಯ್ಗೆಯವರ 
ನಿವಾಸಗಳ ಬಳಿ ರಾಮದೇವರ ಚಿಕ್ಕ ಗುಡಿ ಇದೆ. ಗರ್ಭಗೃಹದಲ್ಲಿ ರಾಮ ಮತ್ತು ಸೀತೆಯರ ಶಿಲಾ ಮೂರ್ತಿಗಳಿದ್ದು ಬಾಗಿಲುವಾಡದ 
ಲಲಾಟದಲ್ಲಿ ಗಣಪತಿಯ ಶಿಲ್ಪವಿದೆ. ಎಲ್ಲಾ ದೇವಾಲಯಗಳೂ ವಿಜಯನಗರೋತ್ತರ ಶೈಲಿಯಲ್ಲಿದೆ. ಮರಾಠರ ಶೈಲಿಯಲ್ಲಿ 
ನಿರ್ಮಿತವಾಗಿರುವ ಪಾಂಡುರಂಗದೇವರ ದೇವಾಲಯವಿದೆ. ಊರಿನಲ್ಲಿ ಇತ್ತೀಚೆಗೆ ನಿರ್ಮಿಸಲಾದ ಮಸೀದಿ ಇದೆ. ಈ ಊರು 
ನೇಯ್ಗೆ ಉದ್ಯಮಕ್ಕೆ ಪ್ರಸಿದ್ಧವಾಗಿದೆ. ಕಾಳಕಾಳೇಶ್ವರ ಕ್ಷೇತ್ರ : ಗಜೇಂದ್ರಗಡದಿಂದ ಐದು ಕಿ.ಮೀ. ದೂರದಲ್ಲಿರುವ ಪುರಾತನವಾದ 
ಪುಣ್ಯಕ್ಷೇತ್ರವಾಗಿದೆ. ಎತ್ತರವಾದ ಗುಡ್ಡದಲ್ಲಿ (300 ಅಡಿಗಳು) ಕಾಲಕಾಳೇಶ್ವರ ಗವಿ ದೇವಾಲಯವಿದೆ. ಈ ಗುಡ್ಡಕ್ಕೆ ಜಾಲೇಂದ್ರ 
ಪರ್ವತವೆಂದೂ ಕರೆಯಲಾಗುತ್ತದೆ. ಕಾಳಕಾಳೇಶ್ವರದ ವಿಸ್ತಾರ ವರ್ಣನೆಯು ಸ್ಕಾಂದ ಪುರಾಣದ ಮಾಹೇಶ್ವರ ಖಂಡ ಹಾಗೂ 
ಕುಮಾರಿಯ ಖಂಡದಲ್ಲಿ ವಿವರಿಸಲ್ಪಟ್ಟಿದೆ. ಮಹಾವಿಷ್ಣುವು ದಶಾವತಾರಗಳನ್ನು ತಳೆದಂತೆ ಶಂಭೂಶಂಕರನೂ ದಶಾವತಾರವನ್ನು 
ತಳೆದುದು ಪ್ರತೀತಿಯಿದೆ. ಅದರಂತೆ ಕಾಲಕಾಲೇಶ, ತಾರಬಾಲಭೂವನೇಶ, ಷೋಡಶ, ಶ್ರೀವಿದ್ಯೇಶ, ಭೈರವ ಮುಂತಾದವು ಶಿವನ 
ದಶಾವತಾರಗಳೆಂದು ನಂಬಿಕೆಯಿದೆ. ಅವುಗಳಲ್ಲಿ ಪ್ರಥಮ ಅವತಾರವೇ ಮಹಾಕಾಳ ಅಥವಾ ಕಾಲಾತೀತ ಕಾಲಕಾಲೇಶ್ವರ ಅವತಾರ ' 
ಎಂದು ಶಿವಪುರಾಣದಲ್ಲಿ ವಿವರಿಸಲಾಗಿದೆ. ಕಲ್ಯಾಣದ ಚಾಳುಕ್ಕರಿಂದ ಪ್ರಾರಂಭವಾಗಿ ಯಾದವ ಸಿಂಘಣ ಮತ್ತು ವಿಜಯನಗರದ 
"ಇಮಡಿ ಹರಿಹರನ ಕಾಲದವರೆಗೂ ಈ ದೇವಾಲಯದಲ್ಲಿ ಶಾಸನಾಧಾರಗಳು ದೊರೆಯುತ್ತವೆ. ಗವಿಯ ಒಳಗೆ ವಿಶಾಲವಾದ 
ಪಡಸಾಲೆಯಿದ್ದು ಅದನ್ನೇ ಗರ್ಭಗುಡಿಯನ್ನಾಗಿ ಪರಿವರ್ತಿಸಲಾಗಿದೆ. ಇದರ ಎದುರಿಗೆ ಎರಡು ಚಿಕ್ಕದಾದ ಪುಷ್ಕರಣಿಗಳಿವೆ. ದೀರ್ಫ 
ಟೀಯುಕಾಲದಲ್ಲೂ ಬತದೇ ಇರುವುದೇ ಇವುಗಳ ವಿಶೇಷವಾಗಿದೆ. ಈ ಗವಿಯಿಂದ ಉತ್ತರಕ್ಕೆ ಇನ್ನೊಂದು ಗವಿಯ ಬಾಯಿ ತೆರೆದಿದ್ದು 
ಒಳಗೆ ಅಂತರಗಂಗೆ ಎಂದು ಕರೆಯಲಾಗುವ ಎರಡು ತೀರ್ಥಗಳಿವೆ. ಇವುಗಳನ್ನು ಎಣ್ಣೆಗೊಂಡ (ಕುಂಡ) ಮತ್ತು ಬ! 
(ಕುಂಡ)ವೆಂದೂ ಸ್ಥಳೀಯವಾಗಿ ಕರೆಯಲಾಗುತ್ತದೆ. ಕಾಳಕಾಳೇಶ್ವರ ಲಿಂಗ ಹಾಗೂ ಗರ್ಭಗುಡಿಯ ಲಲಾಟಎಲ್ಲ ಬೆಳ್ಳಿಯ ಹೊದಿ 
ಯು ಕಾಲಕಾಲಕ್ಷೆ ಬೆಳೆಯುತ್ತಿದೆ ಎಂದು ನಂಬಿ ಬಂಜೆ ಹೆಂಗಸರುಗಳು 
ಹೊಂದಿವೆ. ಈ ದೇವಾಲಯದ ಮುಂಭಾಗದಲ್ಲಿ ಇರುವ ನಂದಿಯು ಕಾ ೈ ಶ್ರ ಚಂ 

ದನ್ನು 3 ಷವಾಗಿ ಭಕಿಭಾವದಿಂದ ಪೂಜಿಸುವುದು ರೂಢಿಯಲ್ಲಿದೆ. ಕಾಳಕಾಳೇಶ್ವರ ದೇವಾಲಯದಲ್ಲಿರುವ ನಾಲ್ಕನೇ ಸೋಮೇಶ್ವರನ 
ತ ಸ ಭ್ಯ ಸಿಂಧವಂಶದ ಅಚಿದೇವರಸನಿಂದ ಕಾಳಕಾಳೇಶ್ವರ ದೇವರಿಗೆ ಬಿಟ್ಟ ಭೂದಾನವನ್ನು 

ಕಾಲದ ಶಾಸನವು 6್ರಿ.ಶ. 1194)ಯಲಬುರ್ಗಿಯು ಇ ಎ 
ಯಾದವ ಸಿಂಘಣನ (್ರಿ.ಶ. 1220) ರಾಜೂರ ಶಾಸನ ಗ್ರಾಮದ ಸಾಯಿಮಗಾವುಂಡ 
ತಿಳಿಸುತ್ತದೆ. ಅದೇ ಕಲ್ಲಿನ ಹಿಂಭಾಗದಲ್ಲಿ ಅಯ ದೇವರಿಗೆ ನೀಡಿದ ದಾನವನ್ನು ದಾಖಲಿಸುತದೆ. ಮೂಲಲಿಂಗದ 

ತಾ ( ಸ ವಂ 
ಮತು ಉಗುರ ಮುನ್ನೂರ್ವರಿಂದ ಕಾ ಫು pair ಯನಿಂದ ಕಾಳಕಾಳೇಶ್ತರನಿಗೆ ನೀಡಿದ 
ಹಃ ಗೊತಿಲ್ಲ ಮಹಾದೇವನ ಮಗ ನಾರಾಯಣದಾತೆ ್ರ 

ಪ್ರಭಾವಳಿಯಲ್ಲಿರುವ ಶಾಸನವು (ಕಾಲಗೊತ್ತಿ 
ಪ್ರಭಾವಳಿಯ ಕಾಣಿಕೆಯ ಬಗೆಗೆ ತಿಳಿಸುತ್ತದೆ. 4 
ಸಂಖ್ಯೆ : 1,044) ಹಾವೇರಿಯಿಂದ 40 ಕಿ.ಮೀ. ದೂರದಲ್ಲಿ ವರದಾ ಹಾಗೂ 


ಗನಾಥ : ಹಾವೇ ಲೂಕಿನ (ಜನ a 
4 ಘೀ ಒಂದು ಪುಣ್ಯಕ್ಷೇತ್ರ. ಇದು ಪ್ರಾಚೀನ ಶಾಸನಗಳಲ್ಲಿ ಪುಲ್ಲುಣಿ' ಎಂದೇ 


ತುಂಗಭದ್ರಾ ನದಿಗಳ ಸಂಗಮಸ್ಥಳದಲ್ಲಿರುವ 


930 ಧಾರವಾಡ ಜಿಲ್ಲೆ 


ಉಲ್ಲೇಖಿತಗೊಂಡಿರುವಂತೆ ತೋರುತ್ತದೆ. ಊರ ಹೊರಗೆ ನದಿದಂಡೆಯಲ್ಲಿ ಗಳಗೇಶ್ವರ ದೇವಾಲಯವಿದ್ದು ಇದು ಒಂದು ಸಂಕೀರ್ಣ 
ಕಟ್ಟಡವಾಗಿದೆ. ಗಳಗೇಶ್ವರ ದೇವಾಲಯ ಒಂದುಳಿದು ಬೇರೆ ಎಲ್ಲಾ ದೇವಾಲಯಗಳೂ ಶಿಥಿಲವಾಗಿವೆ. ಭವ್ಯ, ಸುಂದರ ವಿಶಾಲ 
ಹಾಗೂ ಶಿಲ್ಪ ವೈಭವದಿಂದ ತುಂಬಿದ ಗಳಗೇಶ್ವರ ದೇವಾಲಯವು ಗರ್ಭಗೃಹ, ಅಂತರಾಳ ಹಾಗೂ ವಿಶಾಲವಾದ ನವರಂಗವನ್ನು 
ಹೊಂದಿದೆ. ನದಿಯ ಮಹಾಪೂರದಿಂದ ಹಾನಿಯಾಗದಿರಲೆಂದು ಗಳಗೇಶ್ವರ ದೇವಾಲಯದಲ್ಲಿ ವಿಶಿಷ್ಟವಾದ ಹಾಗೂ ಅತಿ ಎತ್ತರವಾದ ' 
ಅಧಿಷ್ಠಾನವು ಕಂಡುಬರುತ್ತದೆ. ಅಧಿಷ್ಠಾನವು ನಕ್ಷತ್ರಾಕಾರವಾಗಿದ್ದು ತಳಹದಿಯಲ್ಲಿ (ಪಿರಮಿಡ್‌ ಆಕಾರದಲ್ಲಿದ್ದು ವಿಶಾಲವಾಗಿದ್ದು 
ಮೇಲಕ್ಕೆ ಹೋದಂತೆ ಹಂತಹಂತವಾಗಿ ಕಿರಿದಾಗುತ್ತಾ ಹೋಗುತ್ತದೆ. ಭಿತ್ತಿಭಾಗವನ್ನು ಈ ಅದಿಷ್ಠಾನವೇ ಆಕ್ರಮಿಸಿಕೊಂಡಿದ್ದು ಮುಂದೆ 
ವಲ್ಲಭಿ ಭಾಗದಿಂದ ಕಲ್ಯಾಣದ ಚಾಳುಕ್ಕರ ದೇವಾಲಯ ಮಾದರಿಯನ್ನು ಅನುಸರಿಸಲಾಗಿದೆ. ಗರ್ಭಗೃಹದ ಬಾಗಿಲುವಾಡವು (12 ' 
ಅಡಿ ಎತ್ತರವಾಗಿದೆ) ವಿಪುಲವಾದ ಕೆತ್ತನೆಗಳಿಂದ ಅಲಂಕೃತವಾಗಿದ್ದು ಒಳಗೆ ಎತ್ತರವಾದ ಶಿವಲಿಂಗವಿದೆ. ದೇವಾಲಯದ 
ಗರ್ಭಗುಡಿಯಲ್ಲಿ ಅರ್ಚಿತಲಿಂಗವೇ ಅಲ್ಲದೆ ಒಂದೂವರೆ ಅಡಿ ಎತ್ತರದ ಸಪ್ತಮಾತೃಕೆಯರ ಕೆಲವು ಮೂರ್ತಿಗಳಿದ್ದು ಅವುಗಳಲ್ಲಿ 
ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ವಾರಾಹಿ ಇದ್ದಾರೆ. ಇದಲ್ಲದೆ ವಿಷ್ಣು ಭೈರವ, ಕಾಳಿ, ಶಿವಪಾರ್ವತಿ, ಅಷ್ಟಭುಜ ಕಾಳಿ ಮುಂತಾದ 
ಮೂರ್ತಿಗಳಿವೆ. ಅಂತರಾಳದಲ್ಲಿ ಜನಾರ್ಧನ ಹಾಗೂ ಸರಸ್ವತಿಯ ವಿಗ್ರಹಗಳನ್ನು ಇರಿಸಲಾಗಿದೆ. ನವರಂಗದ ದೇವದೋಷ್ಠಗಳಲ್ಲಿ 
ಸುಮಾರು ಐದು ಅಡಿ ಎತ್ತರವಿರುವ ವಿಷ್ಣು ಮಹಿಷಮರ್ದಿನಿ, ಗಣಪತಿ ಹಾಗೂ ಸೂರ್ಯನ ಚಾಳುಕೃಶೈಲಿಯ ಶಿಲ್ಪಗಳಿವೆ. 
ನವರಂಗದ ಮಧ್ಯದಲ್ಲಿ ನಾಲ್ಕು ಭಾರೀ ಗಾತ್ರದ ಚಾಳುಕ್ಯ ಕಂಬಗಳಿದ್ದು ನಡುವೆ ಬೃಹದಾಕಾರವಾದ ನಂದಿಯ ಶಿಲಾಮೂರ್ತಿ ಇದೆ. 
ಇಲ್ಲಿನ ಕೆಲವು ಶಾಸನಗಳಲ್ಲಿ ನದಿಯ ರೇಖಾಚಿತ್ರವನ್ನು ಕೆತ್ತಲಾಗಿದೆ. ಈ ದೇವಾಲಯದ ರಚನೆಯ ಕಾಲವನ್ನು ಕ್ರಿ.ಶ. 11ನೇ 
ಶತಮಾನದ ಆರಂಭದ ಕಾಲವೆನ್ನಬಹುದು. ಇದನ್ನು ಬಾಳುಕ್ಕ ಶೈಲಿಯ ವಿಶಿಷ್ಟ ಸುಂದರ ದೇವಾಲಯವೆನ್ನಬಹುದು. ಗಳಗೇಶ್ವರ 
ದೇವಾಲಯದಲ್ಲಿರುವ ಮೊದಲನೇ ಶಾಸನವು ಚಾಳುಕ್ಯ ಸೋಮೇಶ್ವರ (ಕ್ರಿ.ಶ. 1056)ನ ಕಾಲಕ್ಕಿ ಸೇರಿದ್ದು ಅಸ್ಪಷ್ಟವಾಗಿದೆ ಹಾಗೂ 
ಬನವಾಸಿಪುರವರಾಧೀಶ್ವರ ಎಂಬ ಬಿರುದಿನ ಮಾಂಡಲಿಕನೊಬ್ಬನನ್ನು ಉಲ್ಲೇಖಿಸುತ್ತದೆ. ಎರಡನೇ ಶಾಸನವು ಆರನೇ 'ವಿಕ್ರಮಾದಿತ್ಯನ 
ಕಾಲಕ್ಕೆ ಸೇರಿದ್ದು ಕ್ರಿ.ಶ. 1079ರಲ್ಲಿ ಮೋಕರಿ ಬೊಮ್ಮಯ್ಯನಿಂದ ಗಳಗೇಶ್ವರ ದೇವಾಲಯದ ಮಂಟಪ ನಿರ್ಮಾಣಕ್ಕಾಗಿ ಬಿಟ್ಟ 
ಸುವರ್ಣದಾನದ ಬಗೆಗೆ ತಿಳಿಸುತ್ತದೆ. ಮೂರನೇ ಶಾಸನವು ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ್ದು (ಕ್ರಿ.ಶ. 1080) ಯುವರಾಜ 
ಜಯಸಿಂಘದೇವನ ಅಧೀನವಾದ ಮಹಾಮಂಡಳೇಶ್ವರ ಚನ್ನರಸನಿಂದ ಗಳಗೇಶ್ವರ ದೇವಾಲಯಕ್ಕೆ ಪುಲ್ಲುಣಿ ಗ್ರಾಮದ ಪುನರ್ದತ್ತಿಯನ್ನು 
ನೀಡಿದ ಬಗೆಗೆ ತಿಳಿಸುತ್ತದೆ. | 


್‌ಿ 


ಹೊಂದಿದೆ. ಇದರ ಹಿಂಭಾಗದಲ್ಲಿ ರಾಷ್ಟ್ರಕೂಟರ ಕಾಲದ ಭಿನ್ನವಾದ ವೀರಗಲ್ಲಿದೆ. ಇದು ಮೂಲತಃ ಇಟ್ಟಿಗೆಯ ದೇವಾಲಯವಾಗಿದ್ದಂತೆ 
ಕಂಡು ಬರುತ್ತದೆ. ಇದೇ ದೇವಾಲಯದ ಹಿಂಬದಿಯಲ್ಲಿ ಹೊನ್ನೇಶ್ವರ ದೇವಾಲಯವಿದ್ದು ಹೆಚ್ಚಿನ ಅಲಂಕಾರಗಳಿಲ್ಲ. ಈ ದೇವಾಲಯವು 
ಗರ್ಭಗೃಹ, ಅಂತರಾಳ ಮತ್ತು ನವರಂಗಗಳನ್ನು ಹೊಂದಿದೆ. ನವರಂಗದಲ್ಲಿ ಗಣಪತಿಯ ಎರಡು ಶಿಲ್ಪಗಳಿವೆ. ಗಳಗೇಶ್ವರ ದೇವಾಲಯದ 

ಬಲಭಾಗದ ಹಿಂಬದಿಯಲ್ಲಿರುವ ದತ್ತಾತ್ರೇಯ ಗುಡಿಯು ರಾಷ್ಟ್ರಕೂಟರ ಉತ್ತರಾರ್ಧಭಾಗದ ರಚನೆಯಾಗಿದ್ದು ಇದರ ನವರಂಗದ 
ಛಾವಣಿಯಲ್ಲಿ ಅಷ್ಟದಿಕ್ಪಾಲಕರು ಪರಿವಾರ ಸಮೇತ ಸಾಗುತ್ತಿರುವ ಸುಂದರ ಶಿಲ್ಪಗಳಿವೆ. ಇದಲ್ಲದೇ ಈ ದೇವಾಲಯದ ಆವರಣದಲ್ಲಿ 
ಬಿಡಿಲಿಂಗಗಳು ಹಾಗೂ ಶಿಲ್ಪಗಳನ್ನು ಇಟ್ಟಿರುತ್ತಾರೆ. ಇದೇ ಊರಿನ ಆಂಜನೇಯ ದೇವಾಲಯವು ಕಲ್ಯಾಣದ ಚಾಳುಕ್ಕರ 
ದೇವಾಲಯವೊಂದರ ಅವಶೇಷಗಳಿಂದ ನಿರ್ಮಾಣಗೊಂಡಿರುವ ದೇವಾಲಯವಾಗಿದೆ. ಇತ್ತೀಚಿಗೆ ನೆರೆಹಾವಳಿಯಿಂದ ಹೆಚ್ಚು 
ಹಾನಿಗೊಳಗಾಗಿರುವುದರಿಂದ ಈಗಿನ ಊರಿನಿಂದ ಸ್ವಲ್ಪ ದೂರದಲ್ಲಿ ಹೊಸ ಊರು ನಿರ್ಮಾಣಗೊಂಡಿದೆ. ಈ ಗ್ರಾಮದ ಸಮೀಪದಲ್ಲಿ 
ಅನೇಕ ಬೃಹತ್‌ ಶಿಲಾಯುಗದ ಕಲ್ಪಿನ ಗೋರಿಗಳು ಬೆಳಕಿಗೆ ಬಂದಿವೆ. ಇಲ್ಲಿಗೆ ಒಂದು ಕಿ.ಮೀ. ದೂರದಲ್ಲಿ ನದಿಯ ನಡುಗಡ್ಡೆಯಲ್ಲಿ 
ಇದೇ ಗ್ರಾಮಕ್ಕೆ ಸೇರಿದ, ಆದರೆ ಮೇವುಂಡಿಗೆ ಸಮೀಪವಾದ ಸ್ಥಳದಲ್ಲಿ ಪಂಚಲಿಂಗೇಶ್ವರ ಗುಡಿಯಿದ್ದು ಒಂದೇ ಪೀಠದ ಮೇಲೆ 
ಐದು ಲಿಂಗಗಳಿವೆ. ಮಕರ ಸಂಕ್ರಮಣದ ಕಾಲಕ್ಕೆ ಗಳಗೇಶ್ವರ ಹಾಗೂ ಪಂಚಲಿಂಗೇಶ್ವರ ದೇವಾಲಯಗಳ ಜಾತ್ರೆ ಕೂಡಿಯೇ ಆಗುತ್ತದೆ. 


ಗಬ್ಬೂರು : ಹುಬ್ಬಳ್ಳಿಯಿಂದ ದಕ್ಷಿಣಕ್ಕೆ ಸುಮಾರು ಐದು ಕಿ.ಮೀ. ದೂರದಲ್ಲಿ ಬೆಂಗಳೂರು-ಪುಣೆ ರಸ್ತೆಯ ಬದಿಯಲ್ಲಿ ಸ್ವಲ್ಪ 
ಒಳಕ್ಕೆ ಇರುವ ಹಳೆಯ ಗಬ್ಬೂರಲ್ಲಿ ಚಾರಿತ್ರಿಕ ಅವಶೇಷಗಳಿವೆ. ಪ್ರಾಚೀನ ಶಾಸನಗಳಲ್ಲಿ "ಗೊಬ್ಬನೂರು' ಎಂದೇ 
ಉಲ್ಲೇಖಿತಗೊಂಡಿರುವ ಈ ಊರಿಂದ ಈವರೆಗೆ ನಾಲ್ಕು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ರಾಷ್ಟ್ರಕೂಟರ ಕಾಲದ ಕ್ರಿ.ಶ. 


ಗಳಗೇಶ್ವರ ದೇವಾಲಯದ ಎಡಭಾಗದಲ್ಲಿ ಮಲ್ಲೇಶ್ವರ ದೇವಾಲಯವಿದ್ದು ರಾಷ್ಟ್ರಕೂಟರ ಕಾಲದ ಸುಂದರ ಬಾಗಿಲುವಾಡವನ್ನು 


ಪ್ರೇಕ್ಷಣೀಯ ಸ್ಥಳಗಳು 93] 


ತ ತು? ಗ ಪ್ರಾಚೀನದ್ದಾಗಿದ್ದು ಕ ಗೊಬ್ಬನೂರ ಕೊಂತದ ನಾಗನ ಮರಣವನ್ನು ಉಲ್ಲೇಖಿಸಿದರೆ, ಅಲ್ಲೇ 

ಲ್ಲು ಶಾಸನ ರಾಷ್ಟ್ರಕೂಟ ಮುಮಡಿ ಕೃಷ್ಣನ ಕಾಲಕ್ಕೆ ಸೇರಿದ್ದು ಗೋಗ್ರಹಣ ಪ್ರಸಂಗದಲ್ಲಿ ಸಿರಿವೆಗೆ 
ಎಂಬುವನು ನಿಧನ ಹೊಂದಿದ ವಿಷಯವನ್ನು ತಿಳಿಸುತ್ತದೆ. ಈ ಎರಡೂ ವೀರಗಲ್ಲುಗಳ ಶಿಲ್ಪ ಬಹಳ ಆಕರ್ಷಕವಾಗಿದೆ... ಮೊದಲ 
ಶಾಸನವಿರುವ ವೀರಗಲ್ಲಿನ ಕೆಳಪಟ್ಟಿಕೆಯಲ್ಲಿ ಯೋಧ ಶತ್ರುಸೈನಿಕನನ್ನು ಭರ್ಜಿಯಲ್ಲಿ ತಿವಿದು ಆಕಾಶಕ್ಕೆ ಚಿಮ್ಮು ವಿದ್ಭುಕ್ಷನಾಗಿರುವಂತೆ 
ತೋರಿಸಿ, ಶಿರೋ ಪಟ್ಟಿಕೆಯಲ್ಲಿ ಖಡ್ಗ ಕಪಾಲ ಹಿಡಿದಿರುವ ದೇವಿಯನ್ನು ಕೆತ್ತಿದ್ದಾರೆ. ಎರಡನೇಯದರಲ್ಲಿ ಎಮ್ಮೆಗಳನ್ನ ತೋರಿಸಿದ್ದು 
ಶತ್ರುಪಾಳಯದ ಯೋಧರನ್ನು ಎಡಗೈ ಯೋಧರಂತೆ ಕೆತ್ತಿರುವುದು ಕುತೂಹಲಕರವಾಗಿದ್ದು ಈ ಮಾದರಿಯ ವೀರಗಲ್ಲುಗಳು ಆತ 
ಸಂಖ್ಯೆಯಲ್ಲಿ ಗಮನಕ್ಕೆ ಬಂದಿದ್ದು ಶಿಲ್ಪ ದೌರ್ಬಲ್ಯದಿಂದಾಗಿ ಇದು ಅನಿವಾರ್ಯವಾಗಿರುವಂತೆ ತೋರುತ್ತದೆ. ಊರ ಹೊರಗೆ 
ಹನುಮಂತನ ಗುಡಿ ಅವರಣದಲ್ಲಿರುವ ಈ ವೀರಗಲ್ಲುಗಳ ಬಳಿಯಲ್ಲೇ ಆಕರ್ಷಕವಾದ ಸಪ್ತಮಾತೃಕಾ ಶಿಲ್ಪವಿದೆ. ಈ ಗುಡಿಯ 
ಸಮೀಪದಲ್ಲೇ ಇರುವ ಪಾಳು ಬಿದ್ದಿರುವ ಕಲ್ಮೇಶ್ಚರ ಹಾಗೂ ಬಸವಣ್ಣನ ಗುಡಿ ಬಳಿ ಕಲ್ಯಾಣದ ಚಾಲುಕ್ಕರ ಕಾಲದ ಶಿವಲಿಂಗ, 
ನಂದಿ ಶಿಲ್ಪಗಳಿವೆ: ಹನುಮಂತನ ಗುಡಿ ಹಿಂದೆ ಹೊಲದಲ್ಲಿ ಬೇವಿನ ಮರದ ಬುಡದಲ್ಲಿರುವ ಬನಶಂಕರಿ ಶಿಲ್ಪ ವಿಶಿಷ್ಟವಾಗಿದೆ. 
ಚತುರ್ಭುಜಧಾರಿಯಾಗಿರುವ ದೇವಿ, ರಾಕ್ಷಸನ ಸಂಹಾರ ಮಾಡಿ ಕುಳಿತು ವಿಶ್ರಮಿಸುತ್ತಿರುವಳೇನೋ ಎಂಬಂತೆ ಚಿತ್ರಿಸುವಲ್ಲಿ ಶಿಲ್ಪಿ 
ಯಶಸ್ವಿಯಾಗಿದ್ದಾನೆ. ಊರಲ್ಲಿ ದ್ಯಾಮವ್ವ ಹಾಗೂ ಈಶ್ವರ ಗುಡಿಗಳಿದ್ದು ಒಂದು ಮಸೀದಿ ಹಾಗೂ ದರ್ಗಾಗಳಿವೆ. 


ಗರಗ : ಧಾರವಾಡ ತಾಲೂಕಿನ (ಜನಸಂಖ್ಯೆ : 7,916) ಇದು ಧಾರವಾಡದಿಂದ ವಾಯವ್ಯಕ್ಕೆ 14 ಕಿ.ಮೀ. ದೂರದಲ್ಲಿದ್ದು 
ಇಲ್ಲಿಂದ ಈವರೆಗೆ ಸುಮಾರು 13ನೇ ಶತಮಾನಕ್ಕೆ ಸೇರಿದ ನಾಲ್ಕು ಶಾಸನಗಳು ವರದಿಯಾಗಿದ್ದು ಕ್ರಿ.ಶ. 1230ರ ಶಾಸನ 
ಯಾಪನೀಯ ಸಂಘದ ಕುಂಮಡಿ ಗಣದ ಆಚಾರ್ಯ ಶಾಂತಿವೀರದೇವರು ಸಮಾಧಿ ಮರಣ ಹೊಂದಿದ ವಿಷಯ ತಿಳಿಸಿದೆ. ಕ್ರಿ.ಶ. 
1287ರ ಶಾಸನ ಮಹಾಮಂಡಳೇಶ್ವರನಿಂದ ಪಡೆದ ದಾನವನ್ನು ಬೆಳ್ಳಿಟ್ಟಗೇಯ ಮಹಾಪ್ರಭು ಪುನರ್ದಾನ ಮಾಡಿದ ವಿಷಯವನ್ನು 
ತಿಳಿಸುತ್ತಿದ್ದು ಇದರಿಂದ ಹಿಂದೆ ಗರಗ ಪ್ರಮುಖ ಜೈನಕೇಂದ್ರವಾಗಿತ್ತೆಂಬ ಅಂಶ ಸ್ಪಷ್ಟವಾಗುತ್ತದೆ. ಆದರೆ ಇಲ್ಲಿ ಪ್ರಾಚೀನ ಕಾಲದ 
ಜೈನ ಬಸದಿ ಯಾವುದು ಇಲ್ಲ ಜೈನ ಸಮಾಜದವರು ಇತ್ತೀಚೆಗೆ ಧಾರವಾಡ ರಸ್ತೆಯಲ್ಲಿ ಕಾಲೇಜಿನ ಹಿಂಬದಿಯಲ್ಲಿ ಜೈನ ಬಸದಿಯನ್ನು 
ನಿರ್ಮಿಸಿದ್ದಾರೆ. ಇಲ್ಲಿನ ವಿಶೇಷ ಆಕರ್ಷಣೆ ಎಂದರೆ, ಮಡಿವಾಳಜ್ಜನ ಗದ್ದುಗೆ ಹಾಗೂ ಮಠ. ಕಡಕೋಳದಿಂದ ಬಂದ ಮಡಿವಾಳಪ್ಪಜ್ಜನ 
ಗದ್ದುಗೆಯ ಗುಡಿ ವಿಶಾಲವಾಗಿದ್ದು ಬಹಳ ಸುಂದರವಾಗಿದೆ. ಇದರ ಬಳಿಯಲ್ಲೇ ಇರುವ ಮಡಿವಾಳಜ್ಜನಮಠ ಬಹಳ ವಿಶಾಲವಾಗಿದ್ದು 
ವಿದ್ಯಾಪೀಠವನ್ನೂ ಹೊಂದಿದೆ. ಪ್ರತೀವರ್ಷ ಮಾಘ ಬಹುಳ ತದಿಗೆಯೆಂದು ನಡೆಯುವ ಮಡಿವಾಳಜ್ಜನ ರಥೋತ್ಸವಕ್ಕೆ ಸಾವಿರಾರು 
ಜನ ಬಂದು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. ಈ ಊರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಣ್ಯಪಾತ್ರ ವಹಿಸಿದ್ದು ಖಾದಿ ಉತ್ಪಾದನೆಯ 


೧೪೯೧೨ 
ಗಣ್ಯಕೇಂದ್ರ. ರಾಷ್ಟ್ರಧ್ವಜಗಳನ್ನು ಇಲ್ಲಿ ತಯಾರಿಸುತ್ತಾರೆ. 
ಗಾವರವಾಡ : ಗದಗ ತಾಲೂಕಿನ ಗಾವರವಾಡವು (ಜನಸಂಖ್ಯೆ : 1,273) ಗದಗಿನಿಂದ ಉತ್ತರಕ್ಕೆ 15 ಕಿ.ಮೀ. ದೂರದಲ್ಲಿ 
ಹಾಗೂ ಹೊಂಬಳದಿಂದ ವಾಯವ್ಯಕ್ಕೆ 16 ಕಿ.ಮೀ. ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ ಗಾವಡಿವಾಡ ಎಂದೇ 
ಉಲ್ಲೇಖಿತಗೊಂಡಿದ್ದು ಈವರೆಗೆ ಎರಡು ಶಾಸನಗಳು ವರದಿಯಾಗಿದೆ. ನಾರಾಯಣ ಗುಡಿಯ ಪಾಳು ನಿವೇಶನದಲ್ಲಿರುವ ರಾಷ್ಟ್ರಕೂಟ 
ಒಂದನೆ ಅಮೋಘವರ್ಷನ ಕ್ರಿ.ಶ. 869ರ ಶಾಸನ ದೇವಣ್ಣಯ್ಯನು ಬೆಳ್ತೊಲ 300 ಆಳುತ್ತಿದ್ದಾಗ, ಬಲದೇವ ಹಾಗೂ ಇತರರು | 
ಗಾವಡಿವಾಡದ 50 ಮಹಾಜನರಿಗೆ ತುಪ್ಪದ ತೆರೆಯನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸಿದರೆ, ಇದರ ಲಯ ಕ್ರಿ.ಶ. 
1071ರ ಮತೊಂದು ಶಾಸನ ಮಹಾಮಂಡಳೇಶ್ವರ ಲಕ್ಷ್ಮೀರಸನು ಅಣ್ಣಿಗೆರೆಯ ಜಿನಾಲಯಕ್ಕೆ ಹಾಗ ಮ 
ಮಾಡಿದ ಅಂಶವನ್ನು ತಿಳಿಸುತ್ತದೆ. ನಾರಾಯಣದೇವರ ಗುಡಿಯಿದ್ದ ಸ್ಥಳ ಇಂದು ಪೂರ್ಣ ಜ್‌ ಅಲ್ಲಿ ಮ 
ಪೀಠವಿದೆ. ಇದರೊಂದಿಗೆ ಊರಲ್ಲಿ ಕಲ್ಮೇಶ್ವರ, ರಾಮಲಿಂಗ, ಬಸವಣ್ಣ ಲಿಂಗದೇವರು, ಭತರ ಔತ ರ್ಗದ್ವ ನ 
ವ, (ಬಹುಶಃ ಇಲ್ಲಿ ಕೋಟೆ ಇದ್ದು ಅದರ ಮುಖ್ಯದೇವಿ ಇವಳಿರಬೇಕು) ಹಾಗೂ ಕರಿಯಮನ ದೇವಾಲಯಗಳಿವೆ; ಮಳೆಯಜ್ಯನ 
ರತ ಊರಲ್ಲೊಂದು ಮಸೀದಿ ಇದೆ. 
ಗುಡಗೇರಿ : ಕುಂದಗೋಳ ತಾಲೂಕಿನ ಗುಡಗೇರಿಯು (ಜನಸಂಖ್ಯೆ : 8,828) ಕಾಧಸೋಳರಿಂದ ಘರಾ ಕಷಟ: 
ದೂರ ಹಾಗೂ ಲಕ್ಷ್ಮೇಶ್ವರದಿಂದ ಪಶ್ಚಿಮಕ್ಕೆ ಸುಮಾರು 12 ಕಿ.ಮೀ. ಸ್ಯಾರಿ ನಬೇಷ್ಯರಿ ಬತ್ತಿ pa ಹಿ 
ಎಂದೇ ಉಲ್ಲೇಖಿತಗೊಂಡಿದ್ದು ಶಾಸನಗಳಲ್ಲಿ "ಗುಡ್ಡತಟಾಕ' ಎಂದೂ ಸಂಸ್ಕೃತೀಕರಣವಾಗಿದೆ. ಇಲ್ಲಿಂದ | 


932 ಧಾರವಾಡ ಜಿಲ್ಲೆ 


ವರದಿಯಾಗಿವೆ. ಪುಲಿಗೆರೆ (ಲಕ್ಷ್ಮೇಶ್ವರಿಯ ಆನೆಸೆಜ್ಜೆ ಬಸದಿಗೆ ಬಾದಾಮಿ ಚಾಳುಕ್ಯ ಅರಸ ವಿಜಯಾದಿತ್ಯನ ತಂಗಿ -ಕುಂಕುಮ 
ಮಹಾದೇವಿ ಗುಡಿಗೆರೆಯ ಕೆಲವು ಜಮೀನನ್ನು ಬಿಟ್ಟಿದ್ದು ಅದನ್ನು ಪುನರ್ಭರಣ ಮಾಡಿದ ಅಂಶವನ್ನು ಕ್ರಿ.ಶ. 1012ರ ಶಾಸನ 
ಹೇಳುವುದರೊಂದಿಗೆ, ಗುಡಿಗೆರೆ ಬಾದಾಮಿ ಚಾಳುಕ್ಕರಷ್ಟು ಪ್ರಾಚೀನ ಊರೆಂಬ ಅಂಶವನ್ನು ಹೊರಗೆಡವುತ್ತದೆ. ಬಾದಾಮಿ ಚಾಳುಕ್ಕರ 
ಶಿಗ್ಗಾಂವಿಯ ತಾಮ್ರ ಶಾಸನದಲ್ಲಿ ಲಕ್ಷೇಶ್ವರದ ಬಸದಿಗೆ ಗುಡಿಗೀಲ ಊರನ್ನು ದಾನಬಿಟ್ಟಿದ್ದು ಊರಲ್ಲಿ 14 ಕೆರೆಗಳಿರುವ ಸಂಗತೀ 
ಅದರಿಂದ ತಿಳಿಯುತ್ತದೆ. ಇನ್ನೊಂದು ಶಾಸನವು ರಾಷ್ಟ್ರಕೂಟ ಅಮೋಘವರ್ಷನು ಗೋಸಾಸ ದಾನ ಮಾಡಿದ ಅಂಶವನ್ನು ತಿಳಿಸಿದರೆ, 
ಕ್ರಿಶ. 1139ರ ಮತ್ತೊಂದು ಶಾಸನ ನಾಗೇಶ್ವರ ದೇವರಿಗೆ 32 ಗೇಣ ಗಳೆಯಲ್ಲಿ ಅಳೆದು ಭೂದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. 
ಇಲ್ಲಿನ ಕಲಫದಲ್ಲಿರುವ ಸುಮಾರು ಕ್ರಿ.ಶ. 12ನೇ ಶತಮಾನದ ಶಾಸನ ಕೆಂಡೆಯರ ಕಲ್ಪಿಮಯ್ಯ, ತನ್ನ ಹೆಸರಲ್ಲಿ ಕಲಿದೇವ ಲಿಂಗ 
ಪ್ರತಿಷ್ಠಾಪಿಸಿ ಮಾಡಿ ಭೂಮಿಯನ್ನೂ ನಗದು ಹಣವನ್ನೂ ದಾನ ನೀಡಿ ಅದೇ ರೀತಿ ಕಾಳೇಶ್ವರ ದೇವರಿಗೂ ದಾನ ಬಿಟ್ಟ ವಿಷಯ 
ತಿಳಿಸುತ್ತದೆ. ಅಲ್ಲೇ ಇರುವ ಯಾದವ ಸಿಂಘಣನ ಕ್ರಿ.ಶ. 1217ರ ಶಾಸನ ಕಾಳೇಶ್ವರ ದೇವರಿಗೆ ತೆಲ್ಲಿಗ-50 ನಂದಾದೀಪಕ್ಕೆಂದು 
ತೈಲ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಜೈನಬಸದಿ ಮುಂದಿರುವ 13ನೇಯ ಶತಮಾನದ ಶಾಸನ ಗುಡಿಗೆರೆಯ ಮುರೆಯ 
ಬಸದಿಗೆ ಕೆಂಪಯ್ಯನು ಗ್ರಾಮದ ಸಕಲ ಗಾಣದಲ್ಲೂ ಎಣ್ಣೆ ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. 


ಮೇಲಿನ ಶಾಸನಗಳಲ್ಲಿ ಉಕ್ತವಾಗಿರುವ ನಾಗೇಶ್ವರ, ಕಾಳೇಶ್ವರ, ಕಲಿದೇವ, ಹಾಗೂ ಮುರೆಯ ಬಸದಿಗಳಲ್ಲಿ ಗುಡಿಗಳೆಲ್ಲ 
ಹಾಳಾಗಿದ್ದು ಬಸದಿಯೊಂದು ಮಾತ್ರ ಸುಸ್ಥಿತಿಯಲ್ಲಿದೆ. ಪೂರ್ವಾಭಿಮುಖವಾಗಿರುವ ಈ ಬಸದಿ ರೈಲ್ವೆಬೋಗಿಯಂತೆ ಮೂರು ಭಾಗ 
ಹೊಂದಿದ್ದು ಗರ್ಭಗೃಹ, ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಪದಾಹ್ಷೀನ ಮಹಾವೀರ ತೀರ್ಥಂಕರ 
ಶಿಲ್ಪವಿದೆ ಇದರ ಅಲಂಕಾರಿಕ ಬಾಗಿಲವಾಡ ಸರಳವಾದ ನಾಲ್ಕು ಶಾಖೆಗಳನ್ನು ಹೊಂದಿದೆ ಅಲ್ಲೇ ಮೂಲೆಯಲ್ಲಿ ಪದಾವತಿ ಯಕ್ಷಿ 
ನಾಗಯಕ್ಷಿ ಹಾಗೂ ಕ್ಷೇತ್ರಪಾಲ (ಛೈರವ)ರ ಸುಂದರ ಶಿಲ್ಪಗಳಿವೆ. ನವರಂಗದ ನಾಲ್ಕು ಕಂಬಗಳು ಕಲ್ಯಾಣದ ಚಾಳುಕ್ಯ ಕಂಬಗಳಾಗಿದ್ದು 
ಒಳಛಾವಣಿಯಲ್ಲಿ' ಸರಳ ಕಮಲವಿದೆ. ನವರಂಗದ ದ್ವಾರವು ಲಲಾಟದಲ್ಲಿ ಗಜಲಕ್ಷಿಯನ್ನು ಹೊಂದಿರುವ ತ್ರಿಶಾಖೆಗಳ ನಿರಾಡಂಬರ 
ರಚನೆ. ಇದರ ಇಕ್ಕೆಲದಲ್ಲಿ ದ್ವಾರಪಾಲರಿದ್ದಾರೆ. ಸುಮಾರು ಕ್ರಿಶ. 10-11ನೇ ಶತಮಾನಕ್ಕೆ ಸೇರಿರಬಹುದಾದ ಈ ಗುಡಿ 
ಜೀರ್ಣೋದ್ಧಾರಗೊಂಡಿದೆ. 


ಇದರ ಜೊತೆಗೆ ಊರಲ್ಲಿ ಬಸವಣ್ಣ ಈಶ್ವರ, ಕಲ್ಲಪ್ಪ ಮೈಲಾರ, ಬೀರಣ್ಣ, ಹನುಮಂತ, ದ್ಯಾಮವ್ವ ಮತ್ತು ಕರಿಯವ್ವನ 
ಗುಡಿಗಳಿವೆ. ಗುಡ್ಡದ ಮೇಲೆ ಕಲಥವಿದೆ. ಊರಲ್ಲೊಂದು ಮಸೀದಿ ಹಾಗೂ ಮೆಹಬೂಬು ಸುಬಾನಿಯ ದರ್ಗಾವಿದೆ. ಗುಡಿಗೇರಿಯ 
ನಾಟಕ ಕಂವಿನಿ ಪ್ರಸಿದ್ಧವಾಗಿದೆ. ಸ್ವಾತಂತ್ರ್ಯಪೂರ್ವದಲ್ಲಿ ಈ ಊರು ಕಿರಿಯ ಮಿರ್ಜಿ (ಬುದ್‌ಗಾಂವ್‌) ಸಂಸ್ಥಾನಕ್ಕೆ ಸೇರಿತ್ತು. 


ಗುಡ್ಡ ಗುಡ್ಡಾಪುರ (ದೇವರಗುಡ್ಟು : ರಾಣೆಬೆನ್ನೂರು ತಾಲೂಕಿನ ಈ ಪುಣ್ಯಕ್ಷೇತ್ರ (ಜನಸಂಖ್ಯೆ : 3,619) ರಾಣೆಬೆನ್ನೂರಿನಿಂದ 
ಉತ್ತರಕ್ಕೆ 10 ಕಿ.ಮೀ. ದೂರದಲ್ಲಿದೆ. ಗುಡ್ಡಗಳ ನಡುವಿರುವುದರಿಂದ ಗುಡ್ಡ ಗುಡ್ಡಾಪುರ ಎಂದೂ, ಮಾಲತೇಶನ ಗುಡಿ ಗುಡ್ಡದ 
ಮೇಲಿರುವುದರಿಂದ ದೇವರಗುಡ್ಡ ಎಂದೂ ಇದಕ್ಕೆ ಹೆಸರು ಬರಲು ಕಾರಣವಾಗಿದೆ. ಮಲ್ಲಯ್ಯ ಮಲ್ಲಾರಿ, ಮೈಲಾರ, ಮಾರ್ತಾಂಡ, 
ಖಂಡೋಬ, ಖಂಡೇರಾಯ, ಮಾಲತೇಶ ಎಂದೆಲ್ಲಾ ಕರೆಯಲ್ಪಟ್ಟಿರುವ ಈ ದೇವರು ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ 
ಜನಪದ ದೇವತೆಯಾಗಿದ್ದು ಮೈಲಾರನ ಒಕ್ಕಲಿನವರು ಉತ್ತರ ಕರ್ನಾಟಕದಲ್ಲಿ ಹೇರಳವಾಗಿ ನೆಲೆಸಿದ್ದಾರೆ. ಇಷ್ಟೇ ಪ್ರಸಿದ್ಧವಾದುದು 
ನೆರೆಯ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನಲ್ಲಿರುವ "ಮೈಲಾರ' 


"ಏಳ್ಳೋಟಿ, ಏಳ್ಕೋಟಿ' ಎಂದು ಭಕ್ತರಿಂದ ಸ್ತುತಿಸಲ್ಪಡುವ ಮೈಲಾರನಿರುವ ದೇವರಗುಡ್ಡದ ಮಾಲತೇಶನ ಗುಡಿ ಆವರಣ 
ಆಕರ್ಷಕವಾಗಿದ್ದು ವಿಶಾಲವಾಗಿದೆ. ಬೃಹತ್ತಾದ ಪ್ರವೇಶದ್ವಾರವುಳ್ಳ ವಿಶಾಲವಾದ ಪ್ರಾಕಾರದೊಳಗೆ ಮಾಲತೇಶ, ಮಾರಿಕಾಂಬಾ, 
ತುಪ್ಪದ ಮಾರಮ್ಮ ಉಪ್ಪಿನ ಮಾಳವ್ವ ಹಾಗೂ ಕೆಂಚಪ್ಪನ ಗುಡಿಗಳಿದ್ದು ಇವುಗಳಲ್ಲಿ ಮಾಲತೇಶನ ಗುಡಿ ವಿಶಾಲವಾಗಿದೆ. ಗರ್ಭಗೃಹ, 
ಅಂತರಾಳ, ನವರಂಗ ಹಾಗೂ ಸಭಾಮಂಟಪವನ್ನು ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಸ್ವಯಂಭೂಲಿಂಗವಿದ್ವು ಇದನ್ನೇ 
ಮಾಲತೇಶನೆಂದು ಭಕ್ತರು ಆರಾಧಿಸುತ್ತಾರೆ. ಗರ್ಭಗೃಹದ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು ಆಕರ್ಷಕವಾಗಿದೆ. ನವರಂಗದ 
ನಡುವಣ ನಾಲ್ಕು ಕಂಬಗಳೂ ಚಾಳುಕ್ಯ ಶೈಲಿಯ ಸರಳ ಕಂಬಗಳಾಗಿವೆ. ನವರಂಗದಲ್ಲಿ ಎರಡು ದೇವಕೋಷ್ಠಗಳಿದ್ದು ಅವುಗಳಲ್ಲಿ 
ಕಾರ್ತಿಕೇಯ (ಟಿಕ್ಕಯ) ಹಾಗೂ ಗಣಪತಿ (ದೊಡ್ಡಯೃ)ಯ ಶಿಲ್ಪಗಳಿವೆ. ನವರಂಗದ ನಡುವಣ ಛತ್ತನ್ನು ಸುಂದರವಾದ ನಾಗಬಂಧ 


ಪ್ರೇಕ್ಷಣೀಯ ಸ್ಥಳಗಳು 933 


ಕ ನವರಂಗದ wi ಸಾವ ತ್ರಿಶಾಖಾಲಂಕಾರವಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ನವರಂಗದ ಉತ್ತರ 
ಕ್ಷಣ ಬದಿಯಲ್ಲೂ ಪ್ರವೇಶದ್ವಾರವಿದೆ. ಸಭಾಮಂಟಪಕ್ಕೆ ಮೂರು ದಿಕ್ಕಿನಿಂದಲೂ ಪ್ರವೇಶವಿದ್ದು, ಉತ್ತರದ ದ್ವಾರಬದಿಯಲ್ಲಿ 
ವಿಶಾಲವಾದ ಮೊಗಸಾಲೆಯಿದ್ದು ಇದೇ ಗುಡಿಯ ಪ್ರಧಾನ ದ್ವಾರವಾಗಿದೆ. ಸಭಾಮಂಟಪದಲ್ಲಿ ಪಲ್ಲಕಿ ಕಟ್ಟಿ ಹಾಗೂ ಕುದುರೆಪ್ಪನ 
ಕಟ್ಟೆಗಳಿದ್ದು ಒಂದರಲ್ಲಿ ಪಲ್ಲಕ್ಕಿ ಮೈಲಾರನ ಉತ್ಸವಮೂರ್ತಿ ಹಾಗೂ ಪಾದುಕೆಗಳಿದ್ದು ಮತ್ತೊಂದರಲ್ಲಿ ಜಸ ವಾಹನವಾದ 
ಕುದುರೆಗಳಿವೆ. ಕಾರಣಿಕೋತ್ಸವದಲ್ಲಿ "ಕಾರಣ' ಹೇಳಲು ಬಳಸುವ ಬಿಲ್ಲಿರುವುದು ಇಲ್ಲೇ. ಈ ಗುಡಿಯು ಇನ್ನಾವ ಚಾಳುಕ್ಕರ 
ಕಾಲದ್ದೆಂದು ಭಾವಿಸಬಹುದಾದರೂ ಶಾಸನಗಳಾವುವು ಈವರೆಗೆ ಇಲ್ಲಿ ಪತ್ತೆಯಾಗಿಲ್ಲ ಇದೇ ಆವರಣದಲ್ಲಿ ಮಾರಿಕಾಂಬಾ, ಕೆಂಚಪ್ಪ 
(ದುರ್ಗಾಶಿಲ್ಪವಿದೆ), ತುಪ್ಪದ ಮಾಳವ್ವ ಹಾಗೂ ಉಪ್ಪಿನ ಮಾಳಪ್ಪನ ಗುಡಿಗಳಿದ್ದು ಭಕ್ತರು ಈ ದೇವತೆಗಳಿಗೆ ತುಪ್ಪ ಹಾಗೂ WE 
ಸೇವೆ ಮಾಡುತ್ತಾರೆ. ಮಾರಿಕಾಂಬಾ ದೇಗುಲವು, ಗರ್ಭಗೃಹ, ಸಭಾಮಂಟಪವನ್ನು ಹೊಂದಿದ್ದು ಇದರ ಬಾಗಿಲವಾಡವು 
ಪಂಚಶಾಖಾಲಂಕೃತವಾಗಿದ್ದು ಲಲಾಟವು ಮುಂಚಾಚಿದ್ವು ಆಕರ್ಷಕವಾಗಿದ್ದು ಕಲ್ಯಾಣದ ಚಾಳುಕ್ಕರ ಕಾಲದ್ದಾಗಿದೆ. ಇದರ ಶಿಖರದಲ್ಲಿ 
ನಾನಾ ದೇವತೆಗಳ ಕೆತ್ತನೆಯಿದ್ದು ಮಿಥುನ ಶಿಲ್ಪ ಕೆತ್ತನೆಯೂ ಇದೆ. ಮಾಲತೇಶನ ಗುಡಿಯ ಹಿಂಬದಿಯಲ್ಲಿಯೇ ಇರುವ ಬಿಲ್ಲೇಶ್ವರ 
ಗುಡಿಯೂ ವಿಶಿಷ್ಟವಾದುದೇ. ಇಲ್ಲಿ ಸುಮಾರು 25 ಅಡಿ ಉದ್ದವಿರುವ ತಾವರಿಕೆ ಬೇರಿನಿಂದ ಮಾಡಿದ ಬಿಲ್ಲನ್ನು ಇಟ್ಟಿದ್ದು ಜನ 
ಇದಕ್ಕೂ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. 


ಪ್ರತೀ ರವಿವಾರ ಹಾಗೂ ಎಲ್ಲಾ ಹುಣ್ಣಿಮೆಗಳಂದು ದೇವರ ಪಲ್ಲಕ್ಕಿ ಉತ್ಸವ ಜರುಗುವ ಇಲ್ಲಿ ಜೇಷ್ಠಮಾಸದ ಕಾರಹುಣ್ಣಿಮೆಯಲ್ಲಿ 
ಮೂರು ದಿನ; ಆಶ್ಚಯುಜಮಾಸದ ಭಾರತ ಹುಣ್ಣಿಮೆಯಲ್ಲಿ ನಾಲ್ಕು ದಿನ ನಡೆಯುವ ಜಾತ್ರೆಗಳಲ್ಲಿ ನಂತರದ್ದೇ ದೊಡ್ಡ ಜಾತ್ರೆಯಾಗಿದ್ದು 
ಆ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ದನಗಳ ಭಾರಿ ಜಾತ್ರೆಯಾಗುತ್ತದೆ. ಭಾರತ ಹುಣ್ಣಿಮೆಯಂದು ಗುಡಿಯ ಆವರಣದಲ್ಲಿರುವ 
ದ್ಯಾಮವ್ವನ ಕಟ್ಟೆ ಬಳಿ ಮೂರು ಆಳೆತ್ತರದ ಬಿಲ್ಲಿನ ಮೇಲೆ ನಿಂತು "ಕಾರಣ' ಹೇಳುವ ವಗ್ಗಯ್ಯನ "ಸಂದೇಶ' ಕೇಳಲು ನಾಡ 
ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಬಂದು ಸೇರುತ್ತಾರೆ. ಜಾತ್ರೆಗೆಂದು ಬರುವ ಜನರ ಸಡಗರ, ಎತ್ತು - ಚಕ್ಕಡಿಗಳ ಶೃಂಗಾರ 
ಸಂತೆಯಲ್ಲಿ ನಡೆಯುವ ವ್ಯಾಪಾರ, ಎಲ್ಲವೂ ಆಕರ್ಷಕ. ಮೈಲಾರನ ಒಕ್ಕಲಿನವರು ದೀವಟಿಗೆ ಸೇವೆ, ಕುದುರೆಯಂತೆ ಕೆನೆಯುವುದು, 
ನಾಯಿಯಂತೆ ಬೊಗಳುವುದು, ಕಾಲಿಗೆ ಚಾವಟಿಯಿಂದ ಬಡಿದುಕೊಳ್ಳುವುದೇ ಮುಂತಾದ ಹರಕೆಗಳನ್ನು ಜಾತ್ರೆ ಸಂದರ್ಭದಲ್ಲಿ 
ದೇವರಿಗೆ ಸಲ್ಲಿಸುತ್ತಾರೆ. ವಗ್ಗಯ್ಯಗಳು "ಸರಪಣಿ ಹರಿಯೋದು;' ಹಿಮಡಿಗೆ ಕಬ್ಬಿಣದ ಸಲಾಕಿ ಚುಚ್ಚಿಕೊಳ್ಳುವುದೇ ಮುಂತಾದ 
ಪವಾಡಗಳನ್ನು ಮೆರೆಯುತ್ತಾರೆ. ಈ ಗುಡಿಯ ಹೊರಭಾಗದಲ್ಲಿ ಎಡಮಗುಲಲ್ಲಿ ಹೆಗ್ಗಪ್ಪ (ಹೆಗ್ಗಡೆ) ದೇವರ ಗುಡಿಯಿದೆ. ಈ 
ಗುಡಿಯಿಂದ ಸ್ವಲ್ಪ ಮುಂದೆ ಬಂದರೆ ಎಡಬದಿಯಲ್ಲಿ ಗೋಚರಿಸುವ ಮಂಟಪವೇ ಸಿಬಾರ ಕಟ್ಟೆ. ಕಲ್ಯಾಣದ ಚಾಳುಕ್ಕರ ಕಾಲದ 
ದುಂಡಾದ ಅಡ್ಡಕೊಯ್ತದ ಕಂಬಗಳನ್ನುಳ್ಳ ಈ ಮಂಟಪದಲ್ಲಿ ಮೈಲಾರನ ಸಿಬಾರವಿದೆ. ಮೈಲಾರನ ಒಕ್ಕಲಿರುವ ಗ್ರಾಮಗಳಲ್ಲಿಲ್ಲಾ, 
ಸಿಬಾರ ಕಟ್ಟೆಯನ್ನು ಕಾಣಬಹುದಾಗಿದ್ದು ಈ ಭಾಗದಲ್ಲಿ ಇದು ತೀರ ಸಾಮಾನ್ಯವಾಗಿದ್ದು ಮೈಲಾರನ ಜನಪ್ರಿಯತೆಗಿದು 


ಕೈಗನ್ನಡಿಯಾಗಿದೆ. 
ದೇವರಗುಡ್ಡದ ಈ ದೇವಾಲಯಕ್ಕೆ ಹೈದರಾಬಾದ್‌ ನಿಜಾಮ, ಹಾವನೂರ ಹನುಮಂತಗೌಡ ಜಾತೆ ಘೂ 
ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಹಳ್ಳಿಗಳನ್ನೇ ದಾನ ಮಾಡಿದ್ದಾರೆ. ಕ್ರಿ.ಶ. 1864ರಲ್ಲಿ ಈ ಗುಡಿಗೆ ಸಾ 635 ಎಕ್‌ ಇನಾಂ ಧಿ 
ಇತು. ಇಂದು ಈ ಗುಡಿಯನ್ನು ವಿಶ್ವಸ್ಥ ಸಮಿತಿಯೊಂದು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುತ್ತಿದೆ. ಇಲ್ಲಿಗೆ ಬರುವ 
ಯಾತ್ರಾರ್ಥಿಗಳಿಗೆ ನೀರು ನೆರಳಿನ ವ್ಯವಸ್ಥೆ ಇದೆ. 
ಗುಡಗೂರು : ರಾಣೆಬೆನ್ನೂರು ತಾಲೂಕಿನ ಗುಡಗೂರು (ಜನಸಂಖ್ಯೆ : 1,800) ಈತಕಿವಿಕ್ನೂರಾಂದ ಉರಿ ಭಾನ 
ದೂರದಲ್ಲಿದೆ. ಈ ಊರಲ್ಲಿರುವ ಸುಮಾರು ಕ್ರಿ.ಶ. ಒಂಭತ್ತನೇಯ ಶತಮಾನದ ಎರಡು ಶಾಸನಗಳಲ್ಲಿ ಒಂದು ಹಟ ನ 
ಮರಣವನ್ನು ದಾಖಲಿಸಿದರೆ ಮತ್ತೊಂದು ಪುಣ್ಣಮಂತಿಯ ನಾಡನ್ನು ರಾಜಸಿಂಗ ಆಳುತ್ತಿದ್ದಾಗ, ವ್ಯಕ್ತಿಯೊಬ್ಬ ಗೋಸಾಸ ನಿಲ್ಲಿಸಿದ್ದ | 
ಖಲಿಸಿದೆ. ಇದರಿಂದ ಗುಡಗೂರು, ಹೊನ್ನತ್ತಿ-! 2ಕ್ಕೆ ಸೇರಿತ್ತೆಂದು ಭಾವಿಸಬಹುದಾಗಿದೆ. ಶಾಸನವಿರುವ ಕಲ್ಲುಗಳು ಇತರ 
ತ ಈ ರಾಷ ರ ಕಾಲಕ್ಕಾಗಲೇ ಇದೊಂದು ಪ್ರಮುಖ ಜನವಸತಿ ಕೇಂದ್ರವಾಗಿತ್ತೆಂದು ಭಾವಿಸಬಹುದಾಗಿದೆ. ಸರ್ವ 
ರಾ en ಗೋಸಾಸ ಕಲ್ಲುಗಳನ್ನು ಊರವರು "ಕುದುರೆ ತ ಹು ಇಸ್‌ ಬ! 
ab: ಕುದುರೆ ಕಟ್ಟುತ್ತಿದರೆಂದು ಹೇಳುತ್ತಾರೆ. ಈ ದಾನ ಪರೋಕ್ಷವಾಗಿ ಹೈನುಗಾರಿಕೆ ಬೇಸಾಯಗಳ ಬೆಳವಣಿಗೆಗೆ ಸಹಕಾ ಶಿದವು. 


934 ಧಾರವಾಡ ಜಿಲ್ಲೆ 


ಊರಲ್ಲಿ ಪ್ರಾಚೀನ ಕಾಲದ ಕಲ್ಲೇಶ್ವರ, ಸೋಮಲಿಂಗೇಶ್ವರ, ಬಸವಣ್ಣ ಮತ್ತು ಹನುಮಂತನ ಗುಡಿಗಳಿವೆ. ಊರ ಪ್ರವೇಶದಲ್ಲೇ 
ಕಾಣುವ ಕಲ್ಲೇಶ್ವರ ಗುಡಿಯು ತ್ರಿಕೂಟವಾಗಿದೆ. ಸುಮಾರು ಕ್ರಿ.ಶ. 11ನೇಯ ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ಗುಡಿ, 
ಇಂದು ಪೂರ್ಣ ಜೀರ್ಣೋದ್ದಾರಗೊಂಡಿದ್ದರೂ ಸ್ಥಳಿಕರು ಮೂಲ ರೂಪ ಉಳಿಸಿಕೊಂಡಿದ್ದಾರೆ. ಪೂರ್ವಾಭಿಮುಖವಾಗಿರುವ ಈ 
ಗುಡಿಗೆ ಮೂರು ಗರ್ಭಗೃಹಗಳಿದ್ದು ಮೂರಕ್ಕೂ ಪ್ರತ್ಯೇಕ ಅಂತರಾಳಗಳಿದ್ದರೂ ನವರಂಗ ಮಾತ್ರ ಒಂದೇ ಇದ್ದು ಮುಖಮಂಟಪವೂ 
ಇದೆ. ಸರಳವಾದ ಬಾಗಿಲುವಾಡಗಳನ್ನು ಹೊಂದಿರುವ ಇಲ್ಲಿನ ಎರಡು ಗರ್ಭಗೃಹಗಳಲ್ಲಿ ಶಿವಲಿಂಗವಿದ್ದು ಉಳಿದೊಂದು ಬರಿದಾಗಿದೆ. 
ನವರಂಗದ ಛತ್ತಿನಲ್ಲಿ ಸರಳವಾದ ಕಮಲ, ಮುಖಮಂಟಪದಲ್ಲಿ ಕಕ್ಷಾಸನವಿದ್ದು ಇದರ ಛತ್ತಲ್ಲಿರುವ ಭುವನೇಶ್ವರಿ ಚಿತ್ತಾಕರ್ಷಕವಾದ 
ಹೂಬಳ್ಳಿಯ ಕುಸುರಿ ಕೆಲಸವನ್ನು ಹೊಂದಿದ್ದು ಭವ್ಯವಾಗಿದೆ. ಈ ಗುಡಿಯ ಹೊರಭಿತ್ತಿ ನಿರಾಡಂಬರವಾಗಿದ್ದು ಗರ್ಭಗೃಹಗಳಿಗೆ 
ಇತ್ತೀಚಿನ ಶಿಖರಗಳಿವೆ. ಈ ಗುಡಿ ಆವರಣದಲ್ಲಿ ಗೋಸಾಸ ಕಲ್ಲು ಹಾಗೂ ಸುಮಾರು 13ನೇ ಶತಮಾನದ, ಶಾಸನರಹಿತ 
ವೀರಗಲ್ಲಿದೆ. ಈ ಗುಡಿಯ ಹಿಂಬದಿಯಲ್ಲಿ ಅಲಂಕೃತವಾದ ಕೋಣನ ತಲೆ ಶಿಲ್ಪವಿದೆ. ಈ ಗುಡಿಯ ನೈಯತ್ಯಕ್ಕೆ ಕಲ್ಯಾಣದ ಚಾಳುಕ್ಯರ 
ಕಾಲದ ಸೋಮಲಿಂಗೇಶ್ವರ ಗುಡಿಯಿದೆ. ಗರ್ಭಗೃಹ, ಅಂತರಾಳ ನವರಂಗವನ್ನು ಹೊಂದಿರುವ ಈ ಗುಡಿಯ ನವರಂಗವು ಈಗ ` 
ಹಾಳಾಗಿದ್ದು ಉಳಿದ ಭಾಗಗಳು ಶಿಥಿಲಾವಸ್ಥೆಯಲ್ಲಿವೆ. ಊರ ನಡುವಿರುವ ಬಸವಣ್ಣನ ಗುಡಿಯ ಜೀರ್ಣೊದ್ದಾರ ಕಾರ್ಯ ನಡೆದಿದೆ. 
ಕಲ್ಯಾಣದ ಚಾಳುಕ್ಕರ ಕಂಬಗಳು, ಬಾಗಿಲವಾಡಗಳು ಚದುರಿ ಬಿದ್ದಿವೆ. ಊರ ಹೊರಗಿರುವ ಹನುಮಂತನ ಗುಡಿ ಇತ್ತೀಚಿನದಾದರೂ 
ವಿವಿಧ ಆಭರಣಗಳನ್ನು ಧರಿಸಿರುವ ಈ ಹನುಮಂತ ಅಭಯ ಭಂಗಿಯಲ್ಲಿದ್ದು ಎಡಗೈಲಿ ಗದೆ ಹಿಡಿದಿದ್ದು ಭವ್ಯವಾಗಿದೆ. ಇವುಗಳ 
ಜೊತೆಗೆ ಊರಲ್ಲಿ ಮಾಸ್ತಮ್ಮ ದ್ಯಾಮವ್ವ, ದುರ್ಗವ್ವ, ಹಾಗೂ ಬೌಡವ್ವನ ಗುಡಿಗಳಿವೆ. 


ಗುಡ್ಡದಾನವೇರಿ : ರಾಣೆಬೆನ್ನೂರು ತಾಲೂಕಿನ ಗುಡ್ಡದಾನವೇರಿ (ಜನಸಂಖ್ಯೆ : 1,110) ರಾಣೆಬೆನ್ನೂರಿನಿಂದ ಉತ್ತರಕ್ಕೆ ಎರಡು 
ಕಿ.ಮೀ. ದೂರದಲ್ಲಿದೆ. ಈ ಊರಲ್ಲಿ ಕಳಚೂರಿ ಅಹವಮಲ್ಲನ ಕಾಲದ ಎರಡು ದಾನ ಶಾಸನ ಮತ್ತು ಯಾದವ ಸಿಂಘಣನ 
ಕಾಲದ ಒಂದು ವೀರಗಲ್ಲು ಶಾಸನ ಲಭಿಸಿವೆ. ಶಾಸನಗಳಲ್ಲಿ ಈ ಊರನ್ನು "ಬಾಡದಾಲೂರು' "ಆಲೂರು' ಎಂದೇ 
ಕರೆಯಲಾಗಿದೆಯಾದರೂ ಇಂದು ಈ ಹೆಸರು ಕಣಭೆಯಾಗಿದೆ. ಗುಡ್ಡದ - ಬುಡದಲ್ಲಿಂದು ಈ ಊರಿರುವುದರಿಂದ ಇದಕ್ಕೆ 
ಗುಡ್ಡದಾನವೇರಿ ಎಂಬ ಹೆಸರು ಬಂದಿದೆಯಾದರೂ ಆಲೂರು ಅನವೇರಿಯಾಗಲು ಕಾರಣವೇನೆಂದು ಅರ್ಥೈಸಲು ಅಸಾಧ್ಯವಾಗಿದೆ. 
ಕಲ್ಲೇಶ್ವರಗುಡಿ ಮುಂದಿರುವ ಶಾಸನ ಕ್ರಿ.ಶ. 1183ರಲ್ಲಿ ಬಿನ್ನವೂರ-12ಕ್ಕೆ (ರಾಣೆಬೆನ್ನೂರು) ಸೇರಿದ ಆಲೂರಿನ ಮಲ್ಲಿಕಾರ್ಜುನ 
ದೇವಾಲಯಕ್ಕೆ ಆಲೂರ ಗ್ರಾಮವನ್ನು ಗುತ್ತ ವಿಕ್ರಮಾದಿತ್ಯ ಮತ್ತು ಜೋಯಿದೇವರಸರು ದಾನ ಬಿಟ್ಟು ಅದೇ ರೀತಿ ಊರಲ್ಲಿ 
ಮೂಲಸ್ಥಾನದ ಕಲಿದೇವರಿಗೆ ಹಾಗೂ ಕೇಶವದೇವರಿಗೆ ಕೂಡ ಭೂದಾನ ಮಾಡಿದ ಅಂಶವನ್ನು ಹೇಳುತ್ತದೆ. ಕಲ್ಲೇಶ್ವರ ಗುಡಿಯ 
ಅಂತರಾಳದ ಬಾಗಿಲುವಾಡದ ಮೇಲಿರುವ ಶಾಸನ (ಕ್ರಿ.ಶ. 1183) ಆಲೂರ ಮಲ್ಲಿಕಾರ್ಜುನ ಹಾಗೂ ಬ್ರಹ್ಮಪುರಿಯ ಯೋಗೇಶ್ವರ 
ದೇವರಿಗೆ ವಿವಿಧ ಅಧಿಕಾರಿಗಳು ಪ್ರತ್ಯೇಕವಾಗಿ ಮೂರು ದಾನಗಳನ್ನು ಮಾಡಿದ ಅಂಶವನ್ನು ತಿಳಿಸುತ್ತದೆ. ಇದರಿಂದ ಇಂದಿನ ಕಲ್ಲೇಶ್ವರ 
ಗುಡಿಯೇ ಶಾಸನೋಕ್ತ ಮಲ್ಲಕಾರ್ಜುನ ಗುಡಿ ಎಂದು ಗೊತ್ತಾಗುತ್ತದೆ. ಊರಲ್ಲಿ ಪಾಳು ಬಿದ್ದಿರುವ ಮತ್ತೊಂದು ಗುಡಿ ಪ್ರಾಯಶಃ 
ಶಾಸನೋಕ್ತ ಬ್ರಹ್ಮಪುರಿಯ ಯೋಗೇಶ್ವರ ಗುಡಿಯಾಗಿರುವ ಸಾಧ್ಯತೆ ಇದೆ. ಊರ ಪ್ರವೇಶದ ಎತ್ತರವಾದ ಸ್ಥಳದಲ್ಲಿ ತ್ರಿಕೂಟಾಚಲ 
ಕಲ್ಲೇಶ್ವರ ಗುಡಿಯಿದೆ. ಪೂರ್ವಾಭಿಮುಖವಾಗಿರುವ ಪ್ರಧಾನ ಗರ್ಭಗೃಹಕ್ಕೆ ಅಂತರಾಳವಿದ್ದು ಉತ್ತರ ದಕ್ಷಿಣದ ಗರ್ಭಗೃಹಗಳಿಗೆ 
ಅಂತರಾಳವಿಲ್ಲ ಮೂರಕ್ಕೂ ಸೇರಿದಂತೆ ಒಂದೇ ನವರಂಗವಿದೆ. ನಾಲ್ಕು ಚಾಳುಕ್ಕ ಶೈಲಿಯ ದುಂಡನೆ ಅಡ್ಡಕೊಯ್ತದ ಕಂಬಗಳನ್ನು ' 
ಹೊಂದಿರುವ ನವರಂಗದ ಛತ್ತಿನಲ್ಲಿ ಕಮಲವಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ನವರಂಗದಲ್ಲಿ ನಂದಿಯಿದೆ. ಉಳಿದ ಎರಡು 
ಗರ್ಭಗೃಹಗಳು ಖಾಲಿಯಿದ್ದು ಬಹುಶಃ ಶಾಸನೋಕ್ತ ಮೂಲಸ್ಥಾನದ ಕಲಿದೇವರು ಹಾಗೂ ಕೇಶವ ಶಿಲ್ಪಗಳು ಹಿಂದೆ ಇಲ್ಲೆ 
ಇದ್ದಿರಬಹುದೆನಿಸುತ್ತವೆ. ಈ ಗುಡಿಯ ಆವರಣದಲ್ಲಿ ಗರುಡ ಪೀಠವಿದೆ. ನವರಂಗದಲ್ಲಿರುವ ಆರು ದೇವಕೋಷ್ಠಗಳಲ್ಲಿ ಮೂರರಲ್ಲಿ 
ಮಾತ್ರ ಕ್ರಮವಾಗಿ ಗಣಪತಿ, ಮಹಿಷಮರ್ದಿನಿ ಹಾಗೂ ಸಪ್ತಮಾತೃಕಾ ಶಿಲ್ಪಗಳಿದ್ದು ಉಳಿದವು ಬರಿದಾಗಿವೆ. ಪ್ರಧಾನ ಗರ್ಭಗೃಹದ 
ಶಿಖರ ಕದಂಬನಾಗರ ಶೈಲಿಯದಾಗಿದ್ದು ಉಳಿದೆರಡರ ಶಿಖರಗಳು ಹಾಳಾಗಿವೆ. ಗುಡಿಯ ಮುಂಬದಿಯಲ್ಲಿ ಸುಂದರವಾದ ಕೋಣನ 
ತಲೆ ಶಿಲ್ಪವುಳ್ಳ ಹಾಸುಗಲ್ಲಿದೆ. ದುರ್ಗಿ ಆರಾಧನೆಗೆ ಸಂಬಂಧಿಸಿದ ಬಲಿಪೀಠವಿದಾಗಿರಬೇಕು. ಈ ಗುಡಿಯ ಮುಂದೆ ನಾಲ್ಕು 
ವೀರಗಲ್ಲುಗಳಿದ್ದು ಅವುಗಳಲ್ಲೊಂದು ಕ್ರಿ.ಶ. 1246 ರಲ್ಲಿ ಜರುಗಿದ ತುರುಗಳಿಗಾಗಿ ನಡೆದ ಹೋರಾಟದಲ್ಲಿ ಮಡಿದ ರಾಹುತ 
ಕೇಶವ ಹಾಗೂ ಅವನ ಲೆಂಕ ಗಂಗೆಯನ ಸಾರಕ ಶಿಲ್ಪವಾಗಿದ್ದು ಉಳಿದವು ಇದೇ ಕಾಲಕ್ಕೆ ಸೇರಿದವಾಗಿವೆ. ಇಲ್ಲಿನ ಹನುಮಂತನ 
ಗುಡಿ ಹಾಳಾಗಿದ್ದರೂ ಗರ್ಭಗೃಹವಷ್ಟೆ ಉಳಿದಿದ್ದು. ಗರ್ಭಗೃಹವು ಸುಂದರವಾದ ಕಟ್ಟಿಗೆಯ ಬಾಗಿಲವಾಡವನ್ನು ಹೊಂದಿದ್ದು ಕಮಲ, 


ಪ್ರೇಕ್ಷಣೀಯ ಸ್ಥಳಗಳು ಟಿ 
5 


ಸಿಂಹ, ಹಂಸಗಳ ಕೆತ್ತನೆಯಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಇವುಗಳ ಜೊತೆಗೆ 
ಮಾತಂಗ್ಯವ್ವನ ಗುಡಿಗಳಿದ್ದು ಮಾಸ್ತಮನ ಗುಡಿಯಲ್ಲಿ ಕ್ರಿಶ. 
ಹಾಗೂ ದರ್ಗಾ ಮುಂತಾದ ಮುಸ್ಲಿಂ ಸಾರಕಗಳಿವೆ. 


ಸಃ ಊರಲ್ಲಿ ಬಸವಣ್ಣ ಭರಮಪ್ಪ ಮಾಸ್ತಮ್ಮ 
ನೇ ಶತಮಾನದ ಮಾಸ್ತಿಯ ಕೆತ್ತನೆಯಿದೆ. ಊರಲ್ಲಿ ಮಸೀದಿ 


ಗುತ್ತಲ : ಹಾವೇರಿ ತಾಲೂಕಿನ ಗುತ್ತಲವು (ಜನಸಂಖ್ಯೆ : 12,786) ಹಾವೇರಿಯಿಂದ ಪೂರ್ವಕ್ಕೆ 26ಕಿ.ಮೀ. ದೂರದಲ್ಲಿರುವ 
ಇದು FER ಕಾಲದಲ್ಲಿ ಬೆಳಹುಗೆ-70ರ ರಾಜಧಾನಿ ಪಟ್ಟಣವಾಗಿದ್ದು ಗುತ್ತ ವಂಶದ ರಾಜಧಾನಿಯಾಗಿತ್ತು. ಪ್ರಾಚೀನ ಶಾಸನಗಳಲ್ಲಿ 
"ಗುತ್ತವೊಳಲು'. ಎಂದೇ ಉಲ್ಲೇಖಿಸಲ್ಪಟ್ಟಿದ್ದು "ಗುತ್ತರಪೊಳಲು' “ಗುತ್ತಪೊಳಲು' "ಗುತ್ತಪೊಳಲು' ತೆ. 
ರೂಪಾಂತರಗೊಂಡಿದೆ. ರಾಜಧಾನಿ ಪಟ್ಟಣವಾಗಿದ್ದ ಈ ಊರ ಕೋಟೆ | ಕೊತ್ತಲಗಳಿಂದು ಹೇಳಹೆಸರಿಲ್ಲದಂತೆ ಹಾಳಾಗಿವೆಯಾದರೂ 
ಕ್ರಿಶ. 12 ರಿಂದ 18ನೇಯ ಶತಮಾನಕ್ಕೆ ಸೇರಿದ ಗುತ್ತ ವಿಜಯನಗರ ಹಾಗೂ ಹಾವನೂರು ದೇಸಾಯಿಗಳ ಕಾಲಕ್ಕೆ ಸೇರಿದೆ 
ಶಾಸನಗಳಿವೆ. ಕ್ರಿಶ. 1163ರ ಒಂದು ಶಾಸನ, ಮಹಾವಡ್ಡ ವ್ಯವಹಾರಿ ಕೇತಿಸೆಟ್ಟಿಯು ಗುತ್ತವೊಳಲಲ್ಲಿ ನಿರ್ಮಿಸಿದ Bt: 
ಬಸದಿಗೆ ಗುತ್ತರಸ ಒಂದನೇ ವಿಕ್ರಮಾದಿತ್ಯನು ಭೂದಾನ ಮಾಡಿದ ಅಂಶವನ್ನು ತಿಳಿಸುತ್ತದೆ. ಕ್ರಿಶ. 1193ರ ಮತ್ತೊಂದು ಶಾಸನ, . 
ಗುತ್ತಲದ ಇಮಡಿ ವಿಕ್ರಮಾದಿತ್ಯನು ತನ್ನ ತಾಯಿ ಪದಲದೇವಿಗಾಗಿ, ಪದಮೇಶ್ವರ ಗುಡಿ ನಿರ್ಮಿಸಿ, ಭೂದಾನ ಹ್‌ ಅಂಶವನ್ನು 
ತಿಳಿಸುತ್ತದೆ. ಕ್ರಿ.ಶ. 1192ರ ವೀರಗಲ್ಲುಶಾಸನ ಊರುಳಿವಿನಲ್ಲಿ ಮಡಿದ ಬೊಮ್ಮಯ್ಯನಾಯಕನನ್ನು ಕ್ರಿಶ. 12ನೇ ಶತಮಾನದ 
ಮತ್ತೊಂದು ಶಾಸನ ಹೊಲೆಯನಾಯಕನನ್ನು ಸಧಿಸುತ್ತದೆ. ಕ್ರಿ.ಶ. 1542ರ ವಿಜಯನಗರದ ಸದಾಶಿವರಾಯನ ಶಾಸನ ನಾವಿದರಿಗೆ ' 
ಅರಸ ರಾಜ್ಯಾದ್ಯಂತ ನೀಡಿದ ರಿಯಾಯಿತಿಯ ದಾಖಲೆಯಾಗಿದ್ದು ಇದರಲ್ಲಿ ನಾವಿದರ ವೃತ್ತಿ ಸಾಧನಗಳನ್ನೂ ರೇಖಿಸಿರುವುದು 
ವಿಶೇಷವಾಗಿದೆ. ಚಂದ್ರಶೇಖರಗುಡಿ ಮುಂದೆ ಇರುವ ಶಿಲ್ಪ ವಿಶಿಷ್ಟವಾಗಿದ್ದು ಶವಗಳೆರಡನ್ನು ಅಡ್ಡಡ್ಡಲಾಗಿ ಬುಟ್ಟಿಯಲ್ಲಿಟ್ಟು ತಲೆಯಲ್ಲಿ 
ಹೊತ್ತು ಎಡಗೈಲಿ ಚೌರಿ ಹಿಡಿದ ಪುರುಷನ ಕೆತ್ತನೆಯೊಂದಿಗೆ, ಸುಮಾರು 17ನೇ ಶತಮಾನದ ಶಾಸನವಿರುವ ಈ ಕಲ್ಲು 
ಉಲ್ಲೇಖಾರ್ಹವಾಗಿದೆ. ಅದೇ ರೀತಿ ಹನುಮಂತನ ಗುಡಿಯ ಗರ್ಭಗೃಹದ ಬಾಗಿಲುವಾಡದ ಮೇಲ್ಮಡೆ, ಕ್ರಿ.ಶ. 1726ರಲ್ಲಿ 
ಲಿಂಗಪ್ಪಗೌಡನು ಗುಡಿ ಕಟ್ಟಿಸಿದನೆಂದು ಹೇಳುವ ಶಾಸನವಿದ್ದು ಇವೆರಡನ್ನೂ ಇತ್ತಿಚೆಗೆ ಪತ್ತೆಹಚ್ಚಲಾಗಿದೆ. ಶಾಸನೋಕ್ತವಾದ ಗುತ್ತೇಶ್ವರ, 
ಕುಂಭೇಶ್ವರ, ವಿಕ್ರಮೇಶ್ವರ, ಎಂಬ ಗುಡಿಗಳಿದ್ದ ಅಂಶ ತಿಳಿದರೂ, ಇಂದು ಈ ಗುಡಿಗಳು ಗುರುತಿಸಲಾಗದಷ್ಟು ಹಾಳಾಗಿವೆ. ಊರ 
ನಡುವೆ ಹಳೆಕೋಟೆ ಎನ್ನುವ ಪ್ರದೇಶದಲ್ಲಿ ನಡುವೆ ದಿಬ್ಬದ ಮೇಲೆ ಇರುವ ಗುಡಿಯ ಗರ್ಭಗೃಹ ಪೂರ್ಣ ಹಾಳಾಗಿದೆ. 
ಮುಖಮಂಟಪವಷ್ಟೆ ಇದ್ವು ಇದನ್ನು ಕೋಟೆ ವೀರಭದ್ರ ಎಂದು ಕರೆಯುತ್ತಾರೆ. ಮುಸ್ಲೀಮರು ಇದನ್ನೂ ಮಸೀದಿ ಎಂದರೂ 
ವಾಸ್ತು ರಚನೆಯನ್ನು ನೋಡಿದಾಗ ಹಿಂದೂ ದೇವಾಲಯವೆಂಬ ಅಂಶ ಸ್ಪಷ್ಟವಾಗುತ್ತದೆ. ಅಜ್ಜನಮಠದ ಓಣಿಯಲ್ಲಿರುವ ಈಶ್ವರನ 
ಗುಡಿಯ ಜೀರ್ಣೊದ್ಧಾರ ನಡೆದಿದ್ದು ಶಿವಲಿಂಗ, ನಂದಿಯಷ್ಟೆ ಉಳಿದಿದೆ. ಊರ ಹೊರಗೆ ಚಂದ್ರಶೇಖರ ಗುಡಿಯಿದೆ. ಗರ್ಭಗೃಹ, 
ಅಂತರಾಳ, ನವರಂಗವನ್ನು ಹೊಂದಿರುವ ಇದರ ಗರ್ಭಗೃಹದ ಬಾಗಿಲವಾಡ ತ್ರಿಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ 
ಪದ್ಯಾಂಬಿಕೆಯಿದ್ದಾಳೆ. ಇದೇ ಶಾಸನೋಕ್ತ ಪದ್ಮೇಶ್ವರ ಗುಡಿಯಿರಬಹುದೆಂದು ತೋರುತ್ತದೆ. ಅಂತರಾಳದ ಪ್ರವೇಶದ್ವಾರ ಜಾಲಾಂದ್ರವನ್ನು 
ಹೊಂದಿದೆ. ನವರಂಗದಲ್ಲಿ ಎರಡು ದೇವಕೋಷ್ಠಗಳಿದ್ದರೂ ಖಾಲಿ ಇವೆ. ಚನ್ನಬಸವಣ್ಣನ ಗುಡಿಯಲ್ಲಿ ಸುಮಾರು 3.5 ಅಡಿ ಎತ್ತರದ 
ಪಾರ್ಶ್ವನಾಥನ ಹಾಳಾದ ಶಿಲ್ಪವಿದೆ. ಕೇತಿಸೆಟ್ಟಿ ಕಟ್ಟಿಸಿದ ಪಾರ್ಶ್ವನಾಥ ಬಸದಿಯ ಶಲ್ಪವದಾಗಿದ್ದಿರಬೇಕೆಂದು ತೋರುತ್ತದೆ. ಭಾನ 
ಗುಡಿಯ ಸುತ್ತ ಕಲ್ಯಾಣದ ಚಾಳುಕ್ಕರ ಕಂಬಗಳು ಚದುರಿಕೊಂಡಿವೆ. ಗುಡಿ ಮುಂದೆ ಕಾರ್ತಿಕ, ಭೈರವ ಶಿಲ್ಪಗಳಿಐ. rs 5 
ಬಂದೂಕುಧಾರಿ ಯೋಧರ ವೀರಗಲ್ಲುಗಳಿವೆ. ಊರಲ್ಲಿ ಹೇಮಗಿರಿ ಚನ್ನಬಸವೇಶ್ವರ ಮರ ತ್ಮಾ 
ಗದ್ದುಗೆಗಳಿವೆ. ಇಲ್ಲಿನ ಕಲವು ಅಗಡಿ ಮಠದ ಶಾಖೆಯಾಗಿದೆ. ಇವುಗಳ ಜೊತೆಗೆ ಊರಲ್ಲಿ ಹನು i ಜಸ 
ಕರಿಯಪ್ಪ ಬಸವಣ್ಣನ ಗುಡಿಗಳಿವೆ. ಊರಲ್ಲಿ ನಾಲ್ಕು ಮಸೀದಿಗಳಿವೆ. ಹಜರತ್‌ ಜಮಾಲ್‌ವಲಿ, ಎತ್ತರ. ಸು 
ದರ್ಗಾಗಳಿದು ಹಜರತ್‌ ಜಮಾರ್‌ವಲಿ ಅದೋನಿಯಿಂದ ಬಂದವರೆಂಬ ನಂಬಿಕೆಯಿದ್ದು ಮೊಹರಮ್‌ ಆದ [ಇಲ್ಲ 

[3] 


ಉರುಸು ನಡೆಯುತ್ತದೆ. 
ಗುಮಗೋಳವು (ಜನಸಂಖ್ಯೆ : 509) ಮುಂಡರಗಿಯಿಂದ ಅಗ್ನೇಯಕ್ಕೆ 33 ಕಿ.ಮೀ. 


ಗುಮಗೋಳ : ಮುಂಡರಗಿ ತಾಲೂಕಿನ ಹ ಗ ಈ: 

ಗೊ  ಸಂಗಟಾಲೂರಿಂದ ಪಶ್ಚಿಮಕ್ಕೆ 18 ಕಿ.ಮೀ. ದೂರದಲ್ಲಿದೆ. ಗೋಣಿ ಧಕ್‌ ಗ ಫೀ 

ಫಸಿದಿಯಲ್ಲಿದೆ. ಗಾರೆಯನ್ನು ಬಳಸಿ ನಿರ್ಮಿಸಿರುವ ಈ ಮಠ ಬಹಳ ವಿಶಾಲವಾಗಿದ್ದು ಸುಮಾರು - ಮೀ ವಿದ್ದು 
ಪ್ರಸಿದ್ಧಿ ೬ 


936 ; ಧಾರವಾಡ ಜಿಲ್ಲೆ 


ಎಂಟು ಮೀಟರ್‌ ಅಗಲವಿದೆ. ಗರ್ಭಗೃಹ, ತೆರೆದ ಅಂತರಾಳ, ಅರ್ಧಮಂಟಪ, ಕಲ್ಯಾಣಿ, ಸಭಾಮಂಟಪ ನಡುವೆ ಕಲ್ಯಾಣಿ ಹಾಗೂ 
ಸುಂದರವಾದ ಪ್ರವೇಶದ್ವಾರ ಹಾಗೂ ಗೋಪುರವನ್ನೂ ಹೊಂದಿದೆ. ಪೂರ್ಣ ಇಟ್ಟಿಗೆ, ಗಾರೆ ಬಳಸಿ ನಿರ್ಮಿಸಿರುವ ಈ ಮಠದ 
ಒಳ ಆವರಣದಲ್ಲಿರುವ ಕಂಬಗಳು ವೈವಿಧ್ಯಮಯವಾಗಿದ್ದು ಪ್ರಾಣಿಗಳ ಆಕರ್ಷಕ ಕೆತ್ತನೆಯನ್ನು ಹೊಂದಿವೆ. 63 ಪುರಾತನರಲ್ಲಿ 
ಕೆಲವರನ್ನು ಇಲ್ಲಿ ರೂಪಿಸಲಾಗಿದೆ. ಗರ್ಭಗೃಹದಲ್ಲಿ ಅಜ್ಜನ ಗದ್ದುಗೆ ಇದ್ದು ಇದರ ಶಿಖರ ಸುಂದರವಾಗಿದೆ. ಅದಕ್ಕೆ ಅಂಟಿಕೊಂಡಂತೆ 
ಈಶ್ವರ ಗುಡಿ ಇದ್ದು ಶಿವಲಿಂಗ, ನಂದಿಗಳು ಇವೆ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾ।! ನ ಕೋಲಹಳ್ಳಿಯಿಂದ ಗೋಣಿಬಸವೇಶ್ವರರು 
ಇಲ್ಲಿಗೆ ಬಂದವರೆಂದು ಹೇಳಲಾಗುತ್ತದೆ. ಪ್ರತೀ ವರ್ಷ ಚೈತ್ರ ದಶಮಿಯಂದು ಇಲ್ಲಿ ಜಾತ್ರೆ ಜರುಗುತ್ತದೆ. ಊರ ಹೊರಗೆ 
'ಗುಮಿಲಿಂಗಪ್ಪನ ಗುಡಿ ಪಾಳು ಬಿದ್ದಿದ್ದು ಇದರಲ್ಲಿ ಕ್ರಿ.ಶ. 14-15ನೇ ಶತಮಾನದ ಮೈಲಾರಲಿಂಗನ ಪೀಠವಿದೆ. ಮುಂದೆ ಶಾಸನರಹಿತ 
ವೀರಗಲ್ಲಿದೆ. ಇದರ ಜೊತೆಗೆ ಕಲ್ಮೇಶ್ವರ, ಹನುಮಂತ, ದುರ್ಗಾ ಹಾಗೂ ದ್ಯಾಮವ್ವನ ಗುಡಿಗಳಿದ್ದು ಮಸೀದಿಯು ಆಧುನಿಕ ಶೈಲಿಯ 
ಕಟ್ಟಡವಾಗಿದೆ. 

ಚಿಂಚಲಿ : ಗದಗ ತಾಲೂಕಿನ ಚಿಂಚಲಿಯು (ಜನಸಂಖ್ಯೆ : 3,008) ಗದಗಿನಿಂದ ನೈಯತ್ಯಕ್ಕೆ 23 ಕಿ.ಮೀ. ದೂರದಲ್ಲಿ 
ಮುಳುಗುಂದದಿಂದ ಎಂಟು ಕಿ.ಮೀ. ದೂರದಲ್ಲಿರುವ ಊರು. ಪ್ರಾಚೀನ ಶಾಸನಗಳಲ್ಲಿ "ಚಿಂಚಿಲ' ಎಂದು ಉಲ್ಲೇಖಿಸಲ್ಪಟ್ಟಿದ್ದು 
ಹಿಂದೆ ಬೆಳ್ವೊಲ-300ಕ್ಕೆ ಸೇರಿದ್ದು 56 ಮಹಾಜನರನ್ನು ಹೊಂದಿದ್ದ ಅಗ್ರಹಾರವಾಗಿತ್ತು. ಇಲ್ಲಿಂದ ಈವರೆಗೆ ಆರು ಶಾಸನಗಳು 
ವರದಿಯಾಗಿದ್ದು ಇವುಗಳಲ್ಲಿ ರಾಷ್ಟಕೂಟ ಅಮೋಘವರ್ಷನ ಕ್ರಿ.ಶ. 873ರ ಶಾಸನ ಗೋಸಹಸ್ರದಾನದ ಬಗ್ಗೆ ತಿಳಿಸಿದರೆ, ಕ್ರಿ.ಶ. 
897ರ ವೀರಗಲ್ಲು ಶಾಸನ ಗೊಲ್ಲೆಯರ ಮಗಳು ಕಾಳಚ್ಚ, ವೀರಗಲ್ಲು ನಿಲ್ಲಿಸಿದ ವಿಷಯವನ್ನು ತಿಳಿಸುತ್ತದೆ. ರಾಷ್ಟ್ರಕೂಟ ಇಮ್ಮಡಿ 
ಕೃಷ್ಣನ ಕ್ರಿ.ಶ. 904ರ ಶಾಸನ ಬೆಳ್ವೊಲ-300ರನ್ನು ಆಳುತ್ತಿದ್ದಾಗ, ದೇವಾಲಯ ಒಂದಕ್ಕೆ ದಾನ ಬಿಟ್ಟ ಅಂಶ ಹೇಳಿದರೆ ಕರಿದೇವರ 
ಗುಡಿ ಮುಂದಿರುವ ಕ್ರಿ.ಶ. 1069ರ ಶಾಸನ ಮಣಸಂದರ ದೇವಣ್ಣನು ನಾಗೇಶ್ವರ ದೇವರಿಗೆ ತೋಟವನ್ನು ದಾನ ಬಿಟ್ಟ ವಿಷಯವನ್ನು 
ತಿಳಿಸುತ್ತದೆ. ಮಲ್ಲಿಕಾರ್ಜುನ ದೇವಾಲಯದ ಗೋಡೆಯ ಮೇಲಿರುವ ಕ್ರಿ.ಶ. 1185ರ ಶಾಸನ ಶ್ರೀಧರ ದಂಡನಾಯಕ ಮತ್ತವನ ' 
ಮಡದಿ ಜಾಕಿಯಕ್ಕ ಚಿಂಚ (ಹುಣೆಸೆ ಎಂದು ಅರ್ಥ) ಕ್ಷೇತ್ರದ ಸ್ವಯಂಭೂತೀರ್ಥ (ಗಂಗಾತೀರ್ಥ)ದ ಮಲ್ಲಿಕಾರ್ಜುನ ದೇವರಿಗೆ 
ಹಾರುವ ಗೋಲಲ್ಲಿ (ಪಾರ್ವಗೋಲು) ಆರು ಮತ್ತರು, ಊರ 56 ಮಹಾಜನರು ನಾಲ್ಕು ಮತ್ತರು ಭೂಮಿಯನ್ನು ದಾನ ಬಿಟ್ಟ 
ವಿಷಯವನ್ನು ತಿಳಿಸುತ್ತದೆ. ಇದೇ ಶಾಸನದಲ್ಲಿ ಮೂಲಸ್ಥಾನದೇವರ ಬಗೆಗೂ ಉಲ್ಲೇಖವಿದೆ. ಶಾಸನೋಕ್ತ ಗುಡಿಗಳಲ್ಲಿ ಇಂದು ಊರ 
ಗುಡ್ಡದ ಬಳಿಯ ಮಲ್ಲಿಕಾರ್ಜುನಗುಡಿ ಶಾಸನೋಕ್ತ ಮಲ್ಲಿಕಾರ್ಜುನಗುಡಿಯಾಗಿದೆ. ಇದು ಜೀರ್ಣೊದ್ದಾರಗೊಂಡಿದೆ. ಶಾಸನೋಕ್ತ 
ನಾಗೇಶ್ವರಗುಡಿ ಇಂದಿನ ಕರಿದೇವರ ಗುಡಿಯಾಗಿದೆ. ಶಾಸನದಲ್ಲಿ ಉಲ್ಲೇಖಿತಗೊಂಡಿರುವ ಮೂಲಸ್ಥಾನದೇವರ ಗುಡಿಯೇ, 
ಊರಲ್ಲಿಂದು ಪಾಳು ಬಿದ್ದಿರುವ ಈಶ್ವರ ಗುಡಿಯಾಗಿದೆ. ಉಳಿದಂತೆ ಊರಲ್ಲಿ ಬಸವಣ್ಣ ಹನುಮಂತ ಮತ್ತು ದ್ಯಾಮವ್ವರ ಗುಡಿಗಳಿದ್ದು 
ದರ್ಗಾ ಮಸೀದಿಗಳಿವೆ. 


ಚಿಕ್ಕಬಾಸೂರು : ಬ್ಯಾಡಗಿ ತಾಲೂಕಿನ ಚಿಕ್ಕಬಾಸೂರು (ಜನಸಂಖ್ಯೆ : 2,553) ಬ್ಯಾಡಗಿಯಿಂದ ನೈಯತ್ಯಕ್ಕೆ ಸುಮಾರು 20 
ಕಿ.ಮೀ. ದೂರದಲ್ಲಿದೆ. ಈ ಊರಿಗೆ ಹಾವೇರಿಯಿಂದಲೂ ಹೋಗಲು ವಾಹನ ಸೌಕರ್ಯವಿದೆ. ಈ ಊರಿಂದ ಈವರೆಗೆ ಯಾವುದೇ 
ಶಾಸನ ವರದಿಯಾಗಿಲ್ಲ. ಅಲ್ಲೆ ಊರಲ್ಲಿ 3/4 ವೀರಗಲ್ಲು ಮಾಸ್ತಿ ಕಲ್ಲುಗಳಿವೆಯಾದರೂ ಶಾಸನ ಕಂಡರಿಸಿಲ್ಲ. ಊರ ಹೊರಗಿರುವ 
ಸಿದ್ದರಾಮೇಶ್ವರ ಮಠದ ಎಡ ಹಿಂಬದಿಯಲ್ಲಿ ನೆಲಮಟ್ಟದಲ್ಲಿ ತಗ್ಗಿನಲ್ಲೊಂದು ಇಕ್ಕಟ್ಟಾದ ಈಶ್ವರ ಗುಡಿಯಿದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ಅಂತರಾಳದಲ್ಲಿ ನಂದಿಯಿದೆ. ಕಲ್ಯಾಣದ ಚಾಳುಕ್ಕರ ಕಾಲದ ಕಂಬಗಳಿವೆ. ಇದರ ಮುಂಭಾಗದಲ್ಲಿ ಲಿಂಗಮುದ್ರಿ 
ಕಲ್ಲುಗಳಿದ್ದು ಇತ್ತೀಚಿನ ಬರಹವನ್ನು ಹೊಂದಿವೆ. ಬಳಿಯಲ್ಲೇ ಇರುವ ಸಿದ್ದರಾಮೇಶ್ವರ ಗುಡಿಯ ಗರ್ಭಗೃಹ ಸೋದೆ ಅರಸರ ಕಾಲಕ್ಕೆ 
ಸೇರಿದ್ದೆಂದು ಹೇಳುವ ವಾಡಿಕೆಯಿದ್ದು ಭಿತ್ತಿಯ ಹೊರಭಾಗದಲ್ಲಿ ಮಿಥುನ ಶಿಲ್ಪವಿದೆ. ಇಲ್ಲಿರುವ ಸೂರ್ಯನ ಮೂರ್ತಿ ಮುಕ್ಕಾಗಿದೆ. 
ಊರ ನಡುವೆ ಪ್ರಾಚೀನ ಕಾಲದ ಅತ್ಯಂತ ಭವ್ಯವಾದ ರಾಮಲಿಂಗೇಶ್ವರ ಗುಡಿ ಶಿಥಿಲಾವಸ್ಥೆಯಲ್ಲಿದೆ. ಗರ್ಭಗೃಹ, ಅರ್ಧಮಂಟಪ 
ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿ ರಾಷ್ಟ್ರಕೂಟರ ಕಾಲದ ರಚನೆಯಾಗಿದೆ. ತೊಲೆಯವರೆಗೆ ಮಣ್ಣಿನಿಂದ ಮುಚ್ಚಿ 
ಹೋಗಿರುವ ಈ ಗುಡಿಯ ಬೃಹತ್‌ ಪ್ರಮಾಣದ ಸ್ತಂಭಗಳು ಗಮನಿಸಬೇಕಾದ ಅಂಶ. ಗರ್ಭಗೃಹದ ಬಾಗಿಲವಾಡವು 
ಪಂಚಶಾಖಾಲಂಕೃತವಾಗಿದ್ದು ಸೂಕ್ಷ್ಮ ಚಿಕಣಿ ಕಿತ್ತನೆಯನ್ನು ಹೊಂದಿದ್ದು, ಇದರಲ್ಲಿ ಕೆಲವು ಮಿಥುನ ಶಿಲ್ಪಗಳಿವೆ. ನವರಂಗದಲ್ಲಿರುವ ' 
ಒಂದೇ ದೇವಕೋಷ್ಠದಲ್ಲಿ ಮೂರಡಿ ಎತ್ತರದ ಪಾರ್ವತಿ ಪರಮೇಶ್ವರ ಶಿಲ್ಪವಿದೆ. ಒಂದು ವೀರಗಲ್ಲು ಇಕ್ಳೆ ಮಾಸ್ತಿಕಲ್ಲು ಹಾಗೂ 


ಪ್ರೇಕ್ಷಣೀಯ ಸ್ಥಳಗಳು ಹ್‌ 


ಸಪ್ತಮಾತೃಕಾ ಶಿಲ್ಪವಿದೆ. ನವರಂಗದ ನಡುವಿನ ಛತ್ರಿನಲ್ಲಿ ನಾಲ್ಕು ದಳದ ಕಮಲವಿದೆ. ಇಲ್ಲಿನ ಮತ್ತೊಂದು ಆಕರ್ಷಕ ಶಿಲ್ಪವೆಂದರೆ 
ಮುಮುಖವಾಗಿ ನಿಂತ ನವಿಲಿನ ಮೇಲೆ ಕುಳಿತಿರುವ ಕಾರ್ತಿಕೇಯನದಾಗಿದೆ. ಈ ಗುಡಿಯ ಶಿಖರ ಶಿಥಿಲವಾಗಿದೆ. ಉಳಿದಂತೆ 
ಊರಲ್ಲಿ ಹನುಮಂತ, ವೀರಭದ್ರ, ಉಡಚವ್ವ, ಬಸವಣ್ಣ ಹಾಗೂ ದ್ಯಾಮವ್ವನ ಗುಡಿಗಳಿವೆ. ಊರಲ್ಲೊಂದು ಮಸಿದಿ ಹಾಗೂ . 
ಮೆಹಬೂಬ್‌ ಸುಬಾನಿಯ ದರ್ಗಾಯಿದ್ದು ನವೆಂಬರ್‌ ತಿಂಗಳಲ್ಲಿ ಉರುಸು ನಡೆಯುತ್ತದೆ. 


ಟಾರು : ಹಿರೇಕೆರೂರು ತಾಲೂಕಿನ ಚಿಕ್ಕೆರೊರು (ಜನಸಂಖ್ಯೆ : 6,376) ಅಥವಾ ಶಾಸನೋಕ್ತ “ಕೆರೆವೂರು', “ಚಿಕ್ಕಕೆರೆ 
ಊರು ಹಿರೇಕೆರೂರಿನಿಂದ ವಾಯುವ್ಯಕ್ಕೆ 12 ಕಿ.ಮೀ. ದೂರದಲ್ಲಿದೆ. ಇದು ಒಂದು ಐತಿಹಾಸಿಕ ಸ್ಥಳ ಹಾಗೂ ಕ್ರಿ.ಶ. 12-13ನೇ 
ಶತಮಾನಗಳಲ್ಲಿ ಪ್ರಸಿದ್ಧವಾದ ಅಗ್ರಹಾರವಾಗಿತ್ತು. ಈಗ ಒಂದು ಕಿರುಪಟ್ಟಣವಾಗಿದೆ. ಈ ಊರಿನ ಆಳ್ವಿಕೆಯನ್ನು ಮಾಡುತ್ತಿದ್ದ 
ಶಂಭುದೇವನು ಪ್ರಚಂಡ ಪಂಡಿತನಾಗಿದ್ದನು. ಈ ಊರಿನಲ್ಲಿರುವ ದೇವಾಲಯಗಳೆಂದರೆ ಬನದವ್ವ ಅಥವಾ ಬನಶಂಕರಿ, ಕಾಶಿವಿಶ್ವೇಶ್ವರ, 
ಬಸವಣ್ಣ ಮುಳ್ಳಬಸವೇಶ್ವರ, ಮುಂತಾದವುಗಳು. ಬನಶಂಕರಿ ದೇವಾಲಯವು ಕಲ್ಯಾಣದ ಚಾಳುಕ್ಕರ ಶೈಲಿಯ ಕಟ್ಟಡವಾಗಿದ್ದು ಈಗ 
ಜೀರ್ಣೋದ್ಧಾರವಾಗಿದೆ. ಗರ್ಭಗೃಹದಲ್ಲಿರುವ ಮೂರ್ತಿಯು ಸುಮಾರು ಎರಡು ಮೀಟರ್‌ ಎತ್ತರವಿರುವ ಚಾಳುಕ್ಯ ಲಕ್ಷಣವುಳ್ಳ 
ಶಿಲಾಕೃತಿಯಾಗಿದೆ. ಚತುರ್ಭುಜ ಮೂರ್ತಿಯ ಕೈಗಳಲ್ಲಿ ಢಮರು, ತ್ರಿಶೂಲ, ಖಡ್ಗ ಪಾನಪಾತ್ರೆಗಳನ್ನು ಹೊಂದಿರುವ ಈ 
ಮೂರ್ತಿಯನ್ನು ಶಾಸನಗಳಲ್ಲಿ ಬಳರಿ ದೇವತೆಯೆಂದು ಉಲ್ಲೇಖಿಸಲಾಗಿದೆ. ಹಳೆಯ ವಿಗ್ರಹವು ಭಿನ್ನವಾಗಿದ್ದುದರಿಂದ ಇತ್ತೀಚೆಗೆ 
ಅದನ್ನೇ ಸರಿಪಡಿಸಿ ಪುನರ್‌ ಪ್ರತಿಷ್ಠಾಪಿಸಲಾಗಿದೆ ಎಂದು. ತಿಳಿದು ಬರುತ್ತದೆ. ಕ್ರಿ.ಶ 995ರಲ್ಲಿ ಪಳ್ಳಿಗ ಮತ್ತು ಅವನ ಪತ್ನಿ ಅರಸಕ್ಕ 
ಬಳರಿ ದೇವತೆಯನ್ನು ಪ್ರತಿಷ್ಠಾಪಿಸಿದರೆಂದು ಬನಶಂಕರಿ ಗುಡಿಯ ಎದುರಿಗಿರುವ ಶಾಸನದಿಂದ ತಿಳಿದು ಬರುತ್ತದೆ. ಪೂರ್ಣ 
ಜೀರ್ಣೋದ್ಧಾರಗೊಂಡಿರುವ ಈ ಗುಡಿಯು ಗರ್ಭಗೃಹವನಷ್ಟೆ ಹೊಂದಿದ್ದು ಇದನ್ನು ನಿರ್ಮಿಸುವಲ್ಲಿ ಹಳೆಯ ಕಂಬಗಳನ್ನೇ ಬಳಸಿದ್ದಾರೆ. 
ಹೊರಗಡೆ ಆನೆಹೊಂಡದ ಆಚೆ ಒರಟಾಗಿರುವ ಕಲ್ಯಾಣದ ಚಾಳುಕ್ಕರ ಕಾಲದ ವೀರಗಲ್ಲಿದ್ದು ಅದು ಕ್ರಿ.ಶ. 1092ರಲ್ಲಿ ಕಿರಿಯ 
ಕೆರೆವೂರಿನಲ್ಲಿ ಗೋಗ್ರಹಣದಲ್ಲಿ ವೀರನೊಬ್ಬನ ಮರಣವನ್ನು ದಾಖಲಿಸುತ್ತದೆ. ಇದರ ಸಮೀಪವಿರುವ ಪೇಟೆ ಬೀದಿಯ ಬಸವಣ್ಣನ 
ಗುಡಿಯೂ ಚಾಳುಕ್ಯ ಶೈಲಿಯ ಕಟ್ಟಡವಾಗಿದೆ. ಈ ದೇವಾಲಯವನ್ನು ಕ್ರಿ.ಶ. 1082ರಲ್ಲಿ ಚಾಳುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ 
ಕಾಲದಲ್ಲಿ ಬಿಯಪಸೆಟ್ಟಿಯೆಂಬ ವರ್ತಕನು “ಬಿಪೇಶ್ವರ' ದೇವಾಲಯದ ನಿರ್ಮಾಣ ಮಾಡಿ ಭೂದಾನ ಬಿಟ್ಟ ಅಂಶವನ್ನು ಅಲ್ಲೇ 
ಇರುವ ಶಾಸನ ತಿಳಿಸುತ್ತದೆ. ಆದರೆ ಈಗ ಈ ದೇವಾಲಯಕ್ಕೆ ಬಸವಣ್ಣ ಗುಡಿಯೆಂದು ಕರೆಯಲಾಗುತ್ತದೆ. ಇದರಲ್ಲಿ ಗರ್ಭಗೃಹ, 
ಅಂತರಾಳ, ನವರಂಗ ಹಾಗೂ ಮುಂಭಾಗದಲ್ಲಿ ತೆರೆದ ಮುಖಮಂಟಪವಿದೆ. ಅಂತರಾಳದ ಬಾಗಿಲುವಾಡವು ಅಲಂಕೃತವಾಗಿದ್ದು ' 
ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವಿದ್ದು ಮೇಲ್ಭಾಗದ ಬೋದಿಗೆಯಲ್ಲಿ ಮಕರತೋರಣದ ಅಲಂಕಾರವಿದೆ. ನವರಂಗದ ಮಧ್ಯದಲ್ಲಿರುವ 
ಚಾಳುಕ್ಯ ಶೈಲಿಯ ಕಂಬಗಳು ಆಕರ್ಷಕವಾಗಿವೆ. ಮುಖಮಂಟಪವು ಸುತ್ತಲೂ ಗೋಡೆಯಿಲ್ಲದೇ ಚಾಳುಕ್ಯ ಶೈಲಿಯ ಕಂಬಗಳಿಂದ 
ಅಲಂಕೃತವಾಗಿದೆ. ನವರಂಗದ ಪ್ರವೇಶ ದ್ವಾರದ ಬಾಗಿಲುವಾಡದ ಇಕ್ಕೆಲಗಳಲ್ಲಿ ದ್ವಾರಪಾಲಕರ ರೀತಿಯಲ್ಲಿ ಚೌರಿ ಹಿಡಿದಿರುವ 
ಬಾಲಕಿಯರ ಸುಂದರ ಶಿಲಾಮೂರ್ತಿಗಳನ್ನು ಕೆತ್ತಲಾಗಿದೆ. ಬಸವಣ್ಣನ ಗುಡಿಯ ಎದುರಿಗಿರುವ ಶಾಸನವು ವಿಜಯನಗರದ ಕುಮಾರ 
ವಿರೂಪಣ ಒಡೆಯನ ಕಾಲಕ್ಕೆ ಸೇರಿದ್ದು ಮಾದರಸನೆಂಬ ಅಧಿಕಾರಿಯು ಮಾಡಿಸಿದ ಭೈರವ ದೇವಾಲಯಕ್ಕೆ ಬಿಟ್ಟ ಭೂದಾನವನ್ನು 
ತಿಳಿಸುತ್ತದೆ. 

ಈ ದೇವಾಲಯದ ಸಮೀಪವೇ ಆಧುನಿಕವಾಗಿ ಜೀರ್ಣೋದ್ಧಾರ ಮಾಡಲಾಗಿರುವ ಹನುಮಂತದೇವರ ಗುಡಿಯಿದೆ. ಇದರ 
ಸಮೀಪವೇ ಇರುವ ವೀರಭದ್ರ ಗುಡಿಯನ್ನು ದುರಸ್ತಿಗೊಳಿಸಿರುವುದು ವ್ಯಕ್ತವಾಗುತ್ತದೆ. ಆದರೆ, ಇದರ ಗಧಗಾನದ ಬರಾ 
ಷಷ್ಟ ಶಾಖಾಲಂಕಾರವನ್ನು ಹೊಂದಿದ್ದು ರಾಷ್ಟ್ರಕೂಟರ ಶೈಲಿಯಲ್ಲಿದೆ. ಈ ದೇವಾಲಯದ ಪರಿಸರದಲ್ಲಿ ಅನೇಕ ಜು ಹು 

ಇ ತವೆ. 
ದೇವಾಲಯ ಕಂಬಗಳು, ಲಲಾಟದ ಭಾಗ, ಕಕ್ಷಾಸನದ ಭಾಗ ಇನ್ನೂ ಮುಂತಾದವುಗಳು ಹ ಜತೆಯ 
ದೇವಾಸ್ಥಾನವೆಂದು ಕರೆಯಲಾಗುವ ಕಾಳಿಕಾ ಹಾಗೂ ಮೌನೇಶ್ವರ ಗುಡಿಗಳಿವೆ. ಕಾಳಿಕಾಮೂರ್ತಿಯು ತ ba ತಯ 
ಇದರ ಪ್ರಭಾವಳಿಯಲ್ಲಿ ಅಷ್ಟದಿಕ್ಪಾಲಕರು ಹಾಗೂ ಮೌನೇಶ್ವರದ ಪ್ರಭಾವಳಿಯಲ್ಲಿ ದಿಕ್ಬಾಲರ ಕೂ Ried ಸ ಗ 
ಸವರಪ್ಪಾ ಎಂಬ ಸೇವಕರ ಮೂರ್ತಿಗಳಿವೆ. ಊರಿನಲ್ಲಿ ಇನ್ನೊಂದು ಹನುಮಂತ ದೇವರಗುಡಿಯಿದ್ದು ರಾಷ್ಟ್ರ 


ಸುಮಾರು ಕ್ರಿಶ. 14ನೇ ಶತಮಾನದ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಗುಡಿಯಲ್ಲಿ ರಾಷ್ಟ್ರಕೂಟ ಶೈಲಿಯ 


ಕಂಬಗಳಿವೆ. ಈ ಗುಡಿಯ ಪಕ್ಕದಲ್ಲಿ ಕಿರಿದಾದ ನಾರಾಯಣ ಗುಡಿಯಿದ್ದು ಒಳಗೆ ಚಾಳುಕ್ಕ ಶೈಲಿಯ ನಾರಾಯಣನ ವಿಗ್ರಹವಿದ್ದು 


938 ಧಾರವಾಡ ಜಿಲ್ಲೆ 


1.5 ಮೀಟರ್‌ ಎತ್ತರದ ಈ ಮೂರ್ತಿಯು ಅಭಯಹಸ್ತ ಹಾಗೂ ಪ್ರಭಾವಳಿಯಲ್ಲಿ ಮಕರತೋರಣಗಳನ್ನು ಹೊಂದಿದೆ. ಇದರಲ್ಲಿ 
ಆಕರ್ಷಕ ಉಬ್ಬುಶಿಲ್ಲಗಳನ್ನು ಹೊಂದಿರುವ ವಿಜಯನಗರ ಕಾಲದ ಕಂಬವಿದೆ. ಇದರ ಸಮೀಪವೇ ಇನ್ನೊಂದು ಚಿಕ್ಕ ಶಿವನ 
ಗುಡಿಯಿದ್ದು ಹೊರಗೆ ರಾಷ್ಟಕೂಟರ ಕಾಲದ ದೇವಾಲಯದ ಅವಶೇಷಗಳು ಕಂಡುಬರುತ್ತವೆ. 


ಊರ ಹೊರಗೆ ಗದ್ದೆಗಳ ನಡುವೆ ಕಲ್ಲೇಶ್ವರ ದೇವಾಲಯವಿದ್ದು ಗರ್ಭಗೃಹದಲ್ಲಿ ಐದು ಅಡಿ ಎತ್ತರದ ನಂದಿ ಇದೆ. ನವರಂಗದಲ್ಲಿ 
ಚಾಳುಕ್ಯ ಶೈಲಿಯ ಕಂಬಗಳಿವೆ. ಛಾವಣಿಯಲ್ಲಿ ಗಜಚರ್ಮಧಾರಿ ನಟರಾಜ ಹಾಗೂ ಅವನ ಸುತ್ತಲೂ ಅಷ್ಟದಿಕ್ರಾಲರುಗಳ ಶಿಲ್ಪಗಳಿವೆ. 
ಗರ್ಭಗೃಹದಲ್ಲಿ ಚೌಕಾಕಾರದ ಪಾಣಿಪೀಠದ ಮೇಲೆ ಎತ್ತರವಾದ ಬಾಣಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಬಹುಶಃ ಪಂಚಾಯತಿ . 
ಕಛೇರಿ ಎದುರಿಗಿರುವ ಶಾಸನದಲ್ಲಿ ಕ್ರಿ.ಶ. 1129 (ಟಾಳುಕ್ಕ ಮೂರನೇ ಸೋಮೇಶ್ವರ)ರಲ್ಲಿ ಚಿನ್ನಸೆಟ್ಟಿಯಿಂದ ಚಿನ್ನೇಶ್ವರ ದೇವಾಲಯದ 
ನಿರ್ಮಾಣ ಹಾಗೂ ಬಿಟ್ಟ ಭೂದಾನದ ಬಗೆಗೆ ತಿಳಿಸಿರುವುದು ಇದೇ ದೇವಾಲಯದ ಬಗೆಗೆ ಇರಬೇಕು. ನವರಂಗದ ಪ್ರವೇಶದ್ವಾರದಲ್ಲಿ 
ಸುಂದರ ಅಲಂಕಾರವಿದೆ. ಇದರ ಸಮೀಪವೇ ರಸ್ತೆಯ ಪಕ್ಕದಲ್ಲಿ ಕೆರೆದಂಡೆಯಲ್ಲಿ ವಿಜಯನಗರ ಶೈಲಿಯ ಆರು ಅಡಿ ಎತ್ತರದ 
ಗಣಪತಿಯ ವಿಗ್ರಹವಿದೆ. ಮಾರಿಕಟ್ಟೆಯ ಬಳಿ ನಾಲ್ಕು ವೀರಗಲ್ಲುಗಳಿವೆ ಹಾಗೂ ಒಂದು ಮಹಾಸತಿ ಕಲ್ಲಿದೆ. ಇಲ್ಲಿಂದ ಸ್ವಲ್ಪ 
ದೂರದಲ್ಲೇ ಮುಖ್ಯರಸ್ತೆಯಲ್ಲಿ ಇರುವ ಕನ್ನಿಕಾಪರಮೇಶ್ವರಿ ದೇವಾಲಯವು ಶಿಬಾರವಾಗಿದ್ದು ಇಲ್ಲಿ ಮೈಲಾರ ಹಾಗೂ ಕನ್ನಿಕಾಪರಮೇಶ್ವರಿ 
ಮೂರ್ತಿಗಳನ್ನು ಸಾಲಾಗಿ ಪ್ರತಿಷ್ಠಾಪಿಸಿದ್ದಾರೆ. ಶಿಬಾರದ ಕಂಬಗಳು ಚಾಳುಕ್ಕ ಶೈಲಿಯಲ್ಲಿವೆ. ಇಲ್ಲಿನ ವಿಠಲಮಂದಿರವು 1936ರಲ್ಲಿ 
ಕಟ್ಟಿದ್ದು, ಕಲ್ಯಾಣಮಂಟಪ ಮುಂತಾದ ಅನುಕೂಲ ಹೊಂದಿದೆ. ಊರಿನಲ್ಲಿರುವ ವಿಶ್ವನಾಥ ದೇವಾಲಯವು ಸ್ಥಳೀಯವಾಗಿ 
ಕಾಶಿವಿಶ್ಲೇಶ್ವರ ದೇವಾಲಯವೆಂದೇ ಕರೆಯಲ್ಪಡುತ್ತದೆ. ಇದರಲ್ಲಿ ದುರಸ್ತಿಗೊಳಿಸಿರುವ ಚಾಳುಕ್ಯ ಶೈಲಿಯ ಕಂಬಗಳಿವೆ (ಆಧುನಿಕ). 
ಚಿಕ್ಕೆರೂರಿನಲ್ಲಿ ಎರಡು ಮಸೀದಿಗಳು ಹಾಗೂ ಒಂದು ದರ್ಗಾಯಿದೆ. ಜಾಮಿಯಾ ಮಸೀದಿ ಹಾಗೂ ರೋಷನ್‌ ಮಸೀದಿಗಳು 
ಹಳೆಯ ಕಟ್ಟಡಗಳೆಂದು ಹೇಳಲಾಗುತ್ತದೆ. ಸಮೀಪದ ಯಲ್ಲಾಪುರದಲ್ಲಿ ಮೆಹಬೂಬ್‌ ಸುಬಾನಿ ದರ್ಗಾ (ಆಲ್ಲಾದಲ್ಲಿ ದಸ್ತಗೀರ್‌ 
ತಿಂಗಳಲ್ಲಿ ಎರಡು ದಿನಗಳ ಕಾಲ ಉರುಸ್‌ ನಡೆಯುತ್ತದೆ. ಊರಲ್ಲಿ ನಂಗೇಷಾವಲಿ ಹಾಗೂ ಸಯ್ಯದ್‌ ಷಾ ಬಾತ್‌ಮ ದರ್ಗಾಗಳಿವೆ. 
ಇದಲ್ಲದೆ ವಾಸಿಲ್‌ಷಾವಲಿ ಮಕಾನ್‌ ಹಾಗೂ ಸಮೀಪದ ಯಲ್ಲಾಪುರದಲ್ಲಿ ಚಮನ್‌ ಷಾ ವಲಿ ಮಕಾನ್‌ ಇದೆ. ಈ ಊರಿನ 
ಅನೇಕ ಶಾಸನಗಳನ್ನು ಧಾರವಾಡಕ್ಕೆ ಸಾಗಿಸಲಾಗಿದೆಯೆಂದು ಹೇಳಲಾಗುತ್ತದೆ. ಕ 


ಚಿಕ್ಕೊಣತಿ : ಹಿರೇಕೆರೂರು ತಾಲೂಕಿನ ಹಳ್ಳಿ ಚಿಕ್ಕೊಣತಿ (ಜನಸಂಖ್ಯೆ : 1,602) ಹಿರೇಕೆರೂರಿನಿಂದ ವಾಯುವ್ಯಕ್ಕೆ 15 
ಕಿ.ಮೀ. ದೂರದಲ್ಲಿದೆ. ಈ ಊರು, ಪ್ರಾಚೀನ ಶಾಸನಗಳಲ್ಲಿ "ಕೋಣಂಗೇರಿ' ಎಂದೇ ಉಲ್ಲೇಖಿತಗೊಂಡಿದ್ದು ನಾಗರಖಂಡ - 70ಕ್ಕೆ 
ಸೇರಿತ್ತು. ಕೆರೆಯ ಕಾಲುವೆ ಬಳಿ ಇರುವ ಮೂರು ಮೇಟಿ (ಗೋಸಾಸ) ಕಲ್ಲುಗಳಿಂದ ಈ ಊರಿನ ಪ್ರಾಚೀನತೆಯನ್ನು ರಾಷ್ಟ್ರಕೂಟರಷ್ಟು 
ಹಿಂದಕ್ಕೆ ಗುರುತಿಸಬೇಕಾಗುತ್ತದೆ. ಇಲ್ಲಿಂದ ಈವರೆಗೆ ಎರಡು ಶಾಸನಗಳು ವರದಿಯಾಗಿದ್ದು, ಇವುಗಳಲ್ಲಿ ಕೋಣತವ್ಹನ ಗುಡಿ ಬಾಗಿಲ 
ಮೇಲೇರುವ ಕ್ರಿ.ಶ. 1143ರ ಶಾಸನದಿಂದ ಕೋಣಂಗೇರಿ (ಟಿಕ್ಕೊಣತಿ) 1000 ಮಹಾಜನರನ್ನು ಹೊಂದಿದ್ದ ಅಗ್ರಹಾರವಾಗಿದ್ವು ' 
ಇಲ್ಲಿನ ಐನೂರ್ವರು ಏಹೊಳೆ-500) ದುರ್ಗೇಶ್ವರ ದೇವರ್ಗೆ ಭೂದಾನ ಮಾಡಿದ ವಿಷಯ ಗೊತ್ತಾದರೆ ಹೊಲದಲ್ಲಿರುವ ಕ್ರಿ.ಶ. 
1718ರ ಶಾಸನದಿಂದ ಪುರೋಹಿತನಿಗೆ ದಾನ ಬಿಟ್ಟ ಅಂಶ ಗೊತ್ತಾಗುತ್ತದೆ. ಊರ ನಡುವೆ ಎತ್ತರವಾದ ಸ್ಥಳದಲ್ಲಿ ಕೋಟೆ 
ಬುರುಜುಗಳ ನಡುವೆ ಇರುವ ಕೋಣಂತವ್ಹನ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿರುವ ಸರಳ ನವೀನ 
ಗುಡಿಯಾಗಿದೆ. ಗರ್ಭಗೃಹದಲ್ಲಿ ಒಡೆದು ಮೂಡಿದ ಸ್ವಯಂಭೂದೇವಿ ಇದ್ದಾಳೆ. ನವರಂಗದಲ್ಲಿ ಸುಮಾರು ಆರಡಿ ಎತ್ತರದ ನಾಗ 
ಶಿಲ್ಪವಿದ್ದು ಇದನ್ನು ಸ್ಥಳೀಕರು ತೋಳನಾಗಪ್ಪ ಎಂದು ಕರೆಯುತ್ತಾರೆ. ಇದರ ಬಳಿಯಲ್ಲೇ ಪರಶುರಾಮ ಗುಡಿ ಇದ್ದು ಹಾಳಾಗಿದೆ. 
ಊರ ಪ್ರವೇಶದಲ್ಲೇ ಇರುವ ಬಸವಣ್ಣನ ಗುಡಿಯು ಜೀರ್ಣೋದ್ಧಾರಗೊಂಡಿದ್ದು ಗರ್ಭಗೃಹದ ಬಾಗಿಲವಾಡದ ಶಿರೋಭಾಗದಲ್ಲಿ 
ಸುಮಾರು ಕ್ರಿ.ಶ. 12ನೇ ಶತಮಾನದ ಶಂಭು ಸ್ತುತಿ ಇದೆ. ಉಳಿದಂತೆ ಊರಲ್ಲಿ ಬೀರಲಿಂಗೇಶ್ವರ, ಹನುಮಂತ ದೇವರ ಗುಡಿ 
ಹಾಗೂ ಮಾತಂಗಿ ಕಟ್ಟೆಗಳಿವೆ. ಊರ ಹೊರಗೆ ಪುರದಕೊಂಡಿಕೊಪ್ಪಕ್ಕೆ ಹೋಗುವ ದಾರಿಯಲ್ಲಿ ಏಳು ಮುಖದ ಚೌಡವ್ವ 
(ಸಪ್ತಮಾತೃಕಾ) ನ ಚಾಳುಕ್ಕರ ಕಾಲದ ಶಿಲ್ಪವಿದೆ. ಮಸೀದಿ ಹಾಗೂ ದರ್ಗಾಗಳಿವೆ. 


ಚಿಕ್ಕಲಿಂಗದಹಳ್ಳಿ : ಹಾವೇರಿ ತಾಲೂಕಿನ ಚಿಕ್ಕಲಿಂಗದಹಳ್ಳಿಯು (ಜನಸಂಖ್ಯೆ 2,160) ಹಾವೇರಿಯಿಂದ ದಕ್ಷಿಣಕ್ಕೆ ಐದು 
ಕಿ.ಮೀ. ದೂರದಲ್ಲಿದ್ದು ಇಲ್ಲಿ ಶಾಸನಗಳಿವೆ. ಇವುಗಳಲ್ಲೊಂದು ಊರಿಂದ ಸುಮಾರು ಎರಡು ಕಿ.ಮೀ. ದೂರದಲ್ಲಿರುವ ಶಿವಪುರದ : 
ಈಶ್ವರ ಗುಡಿಯ ಮುಂದಿದ್ದು ಕ್ರಿ.ಶ. 1498ರಲ್ಲಿ ದಾನ ನೀಡಿದ ಅಂಶವನ್ನು ತಿಳಿಸಿದರೆ, ಕನ್ನಡ ಶಾಲೆ ಬಳಿಯಿರುವ ನಾರಾಯಣದೇವರ 


ಪ್ರೇಕ್ಷಣೀಯ ಸ್ಥಳಗಳು ರ 


ಗುಡಿಯ ಮುಂದಿನ ದೀಪಮಾಲೆ ಸ್ತಂಭದ ಮೇಲಿನ ಶಾಸನ ಕ್ರಿಶ. 1629ರಲ್ಲಿ ಲಿಂಗನಗೌಡನು. ದೀಪಮಾಲೆ ಕಂಬ ನಿಲ್ಲಿಸಿದ 
ಲೀ ಮಾ ವನ ಮದ ಮಾಗಾ 
ಕಟ್ಟಡವಾಗಿದ್ದು ರಾಷಕೂಟರ ಕಾಲದ ತ್‌ ಊರಲ್ಲಿರುವ ನಾರಾಯ ದೆ Fa ಸತ ಟಂ 
ನೆರವಿನಿಂದ ನಾ ಜೀರ್ಣೋದ್ದಾರಗೊಂಡಿದೆ ನವರ ಆ ಜಸ 1 

ರ . ನವರಂಗದಲ್ಲಿ ಕಲ್ಯಾಣದ ಚಾಲುಕ್ಕರ ಕಾಲದ ಕಂಬಗಳಿವೆ. ಬಾಗಿಲವಾಡಗಳೂ 
ಕಲ್ಯಾಣದ ಚಾಳುಕ್ಕರ ಕಾಲದವೇ. ಇವುಗಳ ಜೊತೆಗೆ ಊರಲ್ಲಿ ದುರ್ಗಮ್ಮ ವೀರಭದ್ರ, ಬಸವಣ್ಣ ಹನುಮಂತ ಮುಂತಾದ 
ಗುಡಿಗಳೂ ಹಾಗೂ ಮಸೀದಿಯೂ ಇವೆ. ಹೀರೇಲಿಂಗದಹಳ್ಳಿ (ಜನಸಂಖ್ಯೆ : 1,457) ಹಾವೇರಿಯಿಂದ ನೈಯತ್ಛಕ್ಕೆ ಎಂಟು 
ಕಿ.ಮೀ. ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಆಲೂರು' ಎಂದೇ ಉಲ್ಲೇಖಿತಗೊಂಡಿರುವ ಅಂಶವನ್ನು ಇಲ್ಲಿನ 
ಎರಡು ಶಾಸನಗಳನ್ನು ತಿಳಿಸುತ್ತವೆ. ಈವರೆಗೆ ಇಲ್ಲಿಂದ ಮೂರು ಶಾಸನಗಳು ವರದಿಯಾಗಿದ್ದು ಊರಿಂದ ನಾಲ್ಕು ಕಿ.ಮೀ. ದೂರದ 
ಗೋಮಾಳದಲ್ಲಿರುವ ಶಿಥಿಲಾವಸ್ಥೆಯಲ್ಲಿರುವ ಕಲ್ಮೇಶ್ವರ ಗುಡಿ ಮುಂದಿರುವ ಆರ್ಮಡಿ ವಿಕ್ರಮಾದಿತ್ಯನ ಕಾಲದ ಶಾಸನವೊಂದು 
ಆಲೂರ ಸ್ವಯಂಭು ದೇವರಿಗೆ ದಾಸಗಾಮುಣ್ಣ ಭೂದಾನ ಮಾಡಿದ್ದನ್ನು ತಿಳಿಸುತ್ತದೆ. ಕ್ರಿಶ. 1259ರ ಮತ್ತೊಂದು ಶಾಸನ 
ಹಾವೇರಿಯ ಮಹಾಜನ ಚೆಂದಿಸೆಟ್ಟಿಗೆ ಆಲೂರ ಹೆಗಡೆತನ ಕೊಟ್ಟ ವಿಷಯ ತಿಳಿಸುತ್ತದೆ. ಅಲ್ಲೇ ಇರುವ ಕ್ರಿ.ಶ. 1280ರ ವೀರಗಲ್ಲು 
ಶಾಸನ ತಿಳುವಳ್ಳಿ ಕೋಟೆ ಕಾಳಗದಲ್ಲಿ ಹೋರಾಡುತ್ತ ಮಡಿದ 18 ಸಮಯಗಳ ಶಿಶು ಆಲೂರ ಮಲ್ಲಯ್ಯ ನಾಯ್ಕನ ಸಾರಕವಾಗಿದೆ. 
ಈ ಶಾಸನಗಳಿರುವ ಕಲ್ಮೇಶ್ವರ ಗುಡಿಯೇ ಶಾಸನೋಕ್ತ ಸ್ವಯಂಭುದೇವರಾಗಿದ್ದು ಗರ್ಭಗೃಹ ಹಾಗೂ ಅರ್ಧ ಮಂಟಪವನ್ನು ಹೊಂದಿದೆ. 
ಇದರ ಬಳಿಯಲ್ಲೇ ಕೆರೆಯಿದ್ದು ಇಂದು ಹಾಳಾಗಿದೆ. ಇಲ್ಲಿ ನವಿಲುಗಳು ಅಧಿಕ ಸಂಖ್ಯೆಯಲ್ಲಿ ಕಂಡು ಬರುತ್ತವೆ. 


ಚಿನ್ನಮುಳಗುಂದ : ಹಿರೇಕೆರೂರು ತಾಲೂಕಿನ ಚಿನ್ನಮುಳಗುಂದವು (ಜನಸಂಖ್ಯೆ : 3,709) ರಾಣೆಬೆನ್ನೂರಿನಿಂದ ಪಶ್ಚಿಮಕ್ಕೆ 
16 ಕಿ.ಮೀ. ದೂರದಲ್ಲಿದ್ದು ಶಾಸನಗಳಲ್ಲಿ "ಮುಗದ' ಅಥವಾ "“ಮುನಿಗುಂದ' ಎಂದು ಉಲ್ಲೇಖವಾಗಿರುವ ಮುಗುಂದ-12ರ 
ಕಂಪಣದ ರಾಜಧಾನಿಯಾಗಿತ್ತು. ಬೆಂಗಳೂರು-ಮೀರಜ್‌ ರೈಲುಮಾರ್ಗದಲ್ಲಿ ಬ್ಯಾಡಗಿ ರೈಲು ನಿಲ್ದಾಣದಿಂದ (ಸು.12 ಕಿ.ಮೀ)ಲೂ 
ಈ ಸ್ಥಳವನ್ನು ತಲುಪಬಹುದಾಗಿದೆ. ಈ ಪ್ರದೇಶವನ್ನು 1895ರಲ್ಲಿ ಹಾವನೂರ ಹನುಮಂತರಾಯರಿಗೆ ಬ್ರಿಟೀಷ್‌ ಸರಕಾರವು 
ಉಂಬಳಿ ಗ್ರಾಮವನ್ನಾಗಿ ನೀಡಿತ್ತು ಊರ ಹೊರಗೆ ಗದ್ದೆಗಳ ನಡುವೆ ಇರುವ ಚಿಕ್ಕೇಶ್ವರ ದೇವಾಲಯವು ಚಾಳುಕ್ಕರ ಶೈಲಿಯ 
ಸುಂದರ ಶಿವಾಲಯವಾಗಿದೆ. ಇದು ಗರ್ಭಗೃಹ, ಅಂತರಾಳ ಹಾಗೂ ವಿಶಾಲವಾದ ನವರಂಗಗಳನ್ನು ಹೊಂದಿದೆ. ನವರಂಗದಲ್ಲಿ 
ಮೂರು ಮಾದರಿಯ 16 ಕಂಬಗಳಿದ್ದು ನಡುವಿನ ನಾಲ್ಕು ಕಂಬಗಳು ಆಕರ್ಷಕವಾಗಿವೆ. ಅಂತರಾಳದ್ದಾರದ ಇಕ್ಕೆಡೆಗಳಲ್ಲಿ 
ದೇವಕೋಷ್ಠಗಳಿದ್ದು ಬರಿದಾಗಿವೆ. ನವರಂಗದ ಛಾವಣಿಯಲ್ಲಿ ಕೆಳಮುಖ ಮಾಡಿರುವ ಕಮಲದ ಹೂವಿನ ಸರಳ ಅಲಂಕಾರವಿದೆ. 
ಹೊರಭಾಗದ ಭಿತ್ತಿಗಳಲ್ಲಿ ನವಿಲುಗಳ ಹಾಗೂ ಹಂಸಗಳ ಸಾಲನ್ನು ಕೆತ್ತಲಾಗಿದೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಅಪೂರ್ಣವಾದ 
ಕದಂಬನಾಗರ ಶೈಲಿಯ ಶಿಖರವಿದೆ. ದೇವಾಲಯದ ಒಳಗಿರುವ ಅಸ್ಪಷ್ಟ ಶಾಸನವು ಕ್ರಿ.ಶ. 1319 ರದ್ದಾಗಿದ್ದು ಚಂಡಭೂಪಾಳನಿಂದ 
ಚಿಕ್ಕನಾಥ ದೇವರಿಗೆ ಬಿಟ್ಟ ದಾನವನ್ನು ದಾಖಲಿಸುತ್ತದೆ. ಚಿಕ್ಕೇಶ್ವರದಿಂದ ಊರಿಗೆ ಬರುವಾಗ ರಸ್ತೆಯ ಪಕ್ಕದ ಬೇಲಿಯಲ್ಲಿ ಒಂದು 
ಅಪ್ರಕಟಿತ ಶಾಸನವಿದ್ದು ಅಸ್ಪಷ್ಟವಾಗಿದ್ದು "ಮುನಿಗುಂದ' ಎಂದು ಮಾತ್ರ ಓದಲು ಸಾಧ್ಯವಾಗುತ್ತದೆ. | 

ಊರಲ್ಲಿರುವ ಇತರ ಗುಡಿಗಳೆಂದರೆ ಕಲ್ಲೇಶ್ವರ, ಹನುಮಂತ (ಕೆರೆದಂಡೆಯಲ್ಲಿ, ಈಶ್ವರ (ಕರೆಬಳಿ), ಮೈಲಾರಲಿಂಗೇಶ್ವರ, 
ದ್ಯಾಮವ್ವ ಮುಂತಾದವುಗಳು. ಕಲ್ಲೇಶ್ವರ ದೇವಾಲಯವು ಶಿಥಿಲವಾಗಿದ್ದು ಬರಿದಾಗಿರುವ ಗರ್ಭಗೃಹ ಹಾಗೂ ಘ್‌ ಕಂಬಗಳಿರುವ 
ಕುಸಿದ ನವರಂಗವಿದೆ. ಈ ದೇವಾಲಯದ ಎಡಗೋಡೆಯಲ್ಲಿ ಶಾಸನವಿದ್ದು ಕಲ್ಯಾಣದ ಚಾಳುಕ್ಕ ಆರನೇಯ ವಿಕ್ರಮಾದಿತ್ಯನ ಕ್ರಿ.ಶ. 
1123 ದಂಡನಾಯಕ ಮಲ್ಲರಸ ಮತ್ತು ಮಹಾದೇವರಸರಿಂದ ಸಾದೇಶ್ವರ ದೇವರಿಗೆ ಎಣ್ಣೆಗಾಣವನ್ನು ದಾನಬಿಟ್ಟಿದ್ದನ್ನು ತಿಳಿಸುತ್ತದೆ. 


ಇದೇ ದೇವಾಲಯದ ಬಲಗೋಡೆಯಲ್ಲಿರುವ ಶಾಸನವು ಎರಡನೇಯ ಜಗದೇಕಮಲ್ಲನ ಕಾಲದಲ್ಲಿ (ಕ್ರಿ.ಶ. 1142) ದಂಡನಾಯಕ 


ದೇವಧರನಿಂದ ಸೋಮೇಶ್ವರ ದೇವರಿಗೆ ಮುಗದ ಗ್ರಾಮದಲ್ಲಿ ಮಾಡಲಾದ ಪನ್ನಾಯ ಧುತ್ತಾ ಆತಾ ಹರಕೆ ತಾತಾ 
ದಾಖಲಿಸುತ್ತದೆ. ಇದರ ಸಮೀಪವೇ ಕೆರೆಯಿದ್ದು ಅದರ ಅಂಗಳದಲ್ಲಿ ಅಪ್ರಕಟಿತ ಶಾಸನವೊಂದಿದಿ. ಕೆರೆದಂಡೆಯ ಬ ಜೂನ 
ವಿಜಯನಗರ ಶೈಲಿಯಲ್ಲಿ ಕಟ್ಟಲಾಗಿರುವ ಕಟ್ಟಡವಿದೆ. ನವರಂಗದಲ್ಲಿ ಸುಮಾರು ಒಂದು ನಾನ್‌ ಹ್ಯಾ ಹಹನ ಹಟಾ 
ಶೈಲಿಯ ಕೇಶವದೇವರ ಮೂರ್ತಿ ಇದೆ. ದೇವಾಲಯದ ಎದುರಿಗೆ ದೀಪಸ್ತಂಭವಿದೆ, ಹಾಗೂ ಇದರ ಬಳ ಹುಲಿಬೇ ವೀರಗಲ್ಲಿದ್ದು 


940 ಧಾರವಾಡ ಜಿಲ್ಲೆ 


ಯಾದವ ರಾಮಚಂದ್ರನ ಕಾಲದ ಅಸ್ಪಷ್ಟ ಶಾಸನವಿದ್ದು ಕೇವಲ ಬಾಯಿರ ನಾಯಕನ ಉಲ್ಲೇಖವಿದೆ. ಇದರ ಸಮೀಪವೇ ಇನ್ನೊಂದು 
ಮಹಾಸತಿ ಕಲ್ಲಿದ್ದು ಕ್ರಿ.ಶ. 1520ರಲ್ಲಿ ಸ್ತ್ರೀಯೊಬ್ಬಳ ಸಹಗಮನದ ಬಗೆಗೆ ದಾಖಲಿಸುತ್ತದೆ. ಹನುಮಂತನ ಗುಡಿಯ ಪರಿಸರದಲ್ಲಿ 
ಅನೇಕ ಅವಶೇಷಗಳಾದ ಬ್ರಹಶ್ರಿರ, ದೇವಿಶಿರ, ಭಗ್ನವಿಷ್ಣ್ಯು ವಿಷ್ಣುಪೀಠ ಇನ್ನೂ ಮುಂತಾದವುಗಳು ಕಂಡು ಬರುತ್ತವೆ. 


ಹನುಮಂತ ಗುಡಿಯ ಓಣಿಯಲ್ಲಿ ಚಾಳುಕ್ಯ ಶೈಲಿಯ ಇನ್ನೊಂದು ಈಶ್ವರ ದೇವಾಲಯವಿದೆ. ಇದರಲ್ಲಿ ಗರ್ಭಗೃಹ ಹಾಗೂ 
ಅರ್ಧಮಂಟಪ ಮಾತ್ರ ಉಳಿದಿವೆ. ಹೊರಗೆ ಒಂದು ವೀರಗಲ್ಲಿನ ತುಂಡು ಒಂದು ತೀರ್ಥಂಕರ ಪ್ರತಿಮೆಯಿರುವ ಕಂಬದ ತುಂಡಿನ 
ಭಾಗ (ಇದು ಮೂಲಸಂಘದ ಶಾಸನ) ಇದರ ಸಮೀಪವೇ ಮೈಲಾರಲಿಂಗೇಶ್ವರ ಗುಡಿಯ ಕೇವಲ ತೆರೆದ ಗರ್ಭಗೃಹವಿದೆ. ಒಳಗೆ 
ಚಾಳುಕ್ಯ ಶೈಲಿಯ ಉಮಾಮಹೇಶ್ವರ, ಭೈರವ ಹಾಗೂ ಇನ್ನೂ ಕೆಲವು ವಿಜಯನಗರದ ಕಾಲದ ಅವಶೇಷಗಳನ್ನು ಇರಿಸಲಾಗಿದೆ. 


ಈ ಊರಿನ ಮುಂಭಾಗದಲ್ಲಿ ಕೋಟೆಯ ಅವಶೇಷಗಳು ಇದ್ದು ಸುಮಾರು ಒಂದು ಕಿ.ಮೀ. ನಡೆದು ಹೋಗಬೇಕು. ಕೇವಲ 
ಬುರುಜುಗಳು ಮಾತ್ರ ಉಳಿದಿವೆ. ಸ್ವಾಭಾವಿಕವಾಗಿರುವ ಗುಡ್ಡಗಳನ್ನೇ ಬುರುಜಗಳನ್ನು ನಿರ್ಮಿಸಲು ಬಳಸಿಕೊಳ್ಳಲಾಗಿದೆ. ಒಂದು 
ಬರುಜಿನ ಮೇಲ್ಭಾಗದಲ್ಲಿ ಪ್ರಾಚೀನ ಗದ್ದಿಗೆ ಇದ್ದು ಈಗ ಬಾಬಾ ಕಲಂದರ್‌ ದರ್ಗಾ ಆಗಿದೆ. ಇಲ್ಲಿ ಪ್ರತೀ ವರ್ಷ ಉರುಸ್‌ 
ನಡೆಯುತ್ತದೆ; ಹಾಗೂ ಅಮಾನುಷವೆನಿಸುವ ಹಲವಾರು ಪವಾಡಗಳನ್ನು ಆ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುವುದೆಂದು ಹೇಳುವರು. 
ಇದರ ಹಿಂಭಾಗದಲ್ಲಿ ದೊಡ್ಡ ಹೊಂಡವಿದ್ದು ಅದರಲ್ಲಿ ಗವಿಯಿದೆ. ಕೋಟೆಯ ಸುತ್ತಲೂ ಸಣ್ಣಪುಟ್ಟ ಗುಡ್ಡಗಳು ಆವರಿಸಿಕೊಂಡಿವೆ. 
ಇದರ ದಕ್ಷಿಣದ ಆವರಣವು ಸು. 7-8 ಎಕರೆಯಷ್ಟಿದ್ದು ಇದರಲ್ಲೂ ಒಂದು ಹೊಂಡವಿದ್ದು ಒಂದು ಗವಿ ಇದೆ. ಹಿಂಭಾಗದಲ್ಲಿ . 
ಕಣಿವೆಗಳು ಹಾಗೂ ಚಿನ್ನದಗಣಿಗಳಿದ್ದಿರಬಹುದಾದ ಸ್ಥಳವಿದೆ. ಕೋಟೆಯ ದಕ್ಷಿಣಕ್ಕೆ ಸುಮಾರು ಒಂದು ಕಿ.ಮೀ. ದೂರದಲ್ಲಿ 
ಕಣಿವೆಯಲ್ಲಿ ಇನ್ನೊಂದು ಗವಿಯಿದ್ದು ಅದರಲ್ಲಿ ಸಿದ್ದೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದರ ಆಚೆ ಕರಡಿಗುಡ್ಡ ಹಾಗೂ 
ನಡುವೆ ಅನೇಕ ಕೃತಕ ದಿಬ್ಬಗಳು, ಹೊಂಡಗಳು, ಗೋಚರವಾಗುತ್ತವೆ. ಸಿದ್ದೇಶ್ವರ ದೇವಾಲಯದ ಎಡಗಡೆ ಕ್ರಮಿಸಿದರೆ ನೆಲಮಾಳಿಗೆ 
ಇದ್ದು ಇಳಿಯಲು ಮೆಟ್ಟಿಲುಗಳಿವೆ. ಬಹುಶಃ ಇವುಗಳು ಇಲ್ಲಿದ್ದಿರಬಹುದಾದ ಮುನಿಗಳ ತಪಸ್ಸಿನ ಏಕಾಂತದ ಸ್ಥಳಗಳಿರಬಹುದು. 
ಕೋಟೆಯ ಒಳಗೆ ವೀರಭದ್ರನ ಗುಡಿಯಿದ್ದು ಮೂಲ ವಿಗ್ರಹವು ಭಿನ್ನವಾಗಿದೆ. ಗರ್ಭಗೃಹ ಮಾತ್ರ ಉಳಿದಿದ್ದು ಮುಂಭಾಗದ 
ಮಂಟಪವು ಬಿದ್ದುಹೋಗಿದೆ. ಕೋಟೆಯ ಭಾಗಗಳು ಸುತ್ತಲೂ ಬೆಟ್ಟಗುಡ್ಡಗಳಿಂದ ಕೂಡಿದ್ದು ಸುಂದರವಾದ ರಮಣೀಯ ದೃಶ್ಯವನ್ನು 
ಒದಗಿಸುತ್ತದೆ. ಈ ಗುಡ್ಡದ ಪರಿಸರದಲ್ಲಿ ಚಿನ್ನದ ಗಣಿ ಅನ್ವೇಷಣಾ ಕಾರ್ಯವು ಭರದಿಂದ ನಡೆಯುತ್ತಿದೆ. ಅಲ್ಲಲ್ಲಿ ಅನೇಕ ಕೃತಕ 
ಗುಹೆಗಳು ಈ ಅನ್ವೇಷಣೆಯಿಂದ ಉಂಟಾಗಿದ್ದು ಈ ಊರನ್ನು “ಚೆನ್ನ' ಮುಳಗುಂದ ಎಂದು ಇದೇ ಕಾರಣದಿಂದ ಕರೆಯುತ್ತಾರೆಂದು 
ಅಭಿಪ್ರಾಯಪಡಲಾಗಿದೆ. 


ಚಿಲ್ಲೂರು : ಸವಣೂರು ತಾಲೂಕಿನ ಚೆಲ್ದೂರು (ಜನಸಂಖ್ಯೆ 861) ಸವಣೂರಿನಿಂದ ಉತ್ತರಕ್ಕೆ ನಾಲ್ಕು ಕಿ.ಮೀ. ದೂರದಲ್ಲಿದೆ. 
ಹುಲಗೂರು ರಸ್ತೆಯಲ್ಲಿರುವ ಈ ಊರಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿವೆ. ರಾಷ್ಟ್ರಕೂಟ ಒಂದನೇ ಅಮೋಘವರ್ಷನ 
ಕಾಲಕ್ಕೆ ಸೇರಿದ ವೀರಗಲ್ಲು ಶಾಸನ ಪರಿಶಿಷ್ಟ ಜಾತಿಯವರ ಓಣಿಯಲ್ಲಿದ್ದು ಗೋಗ್ರಹಣದಲ್ಲಿ ಮಡಿದ ಮಾಚ ಹಾಗೂ ಚಟ್ಟರ 
ಸಾಧಕವಾಗಿದೆ. ನೆರೆಯ ಚಿಲ್ಲೂರ ಬದ್ದಿಯಲ್ಲಿ ಬಾವಿ ಬಳಿಯಿರುವ ಕ್ರಿ.ಶ. 1062ರ ಶಾಸನ ಊರೊಡೆಯ ನಾಯಿಮಮ್ಮ ರಾಮೇಶ್ವರ 
ದೇವಾಲಯವನ್ನು ನಿರ್ಮಿಸಿ ಅದರ ಸ್ಥಾನಾಚಾರ್ಯರಾದ ಸಿಂಹಪರಿಷೆಯ ಸೋವರಾಸಿ ಪಂಡಿತರಿಗೆ ದಾನ ಬಿಟ್ಟ ವಿಷಯವನ್ನು 
ತಿಳಿಸುತ್ತದೆ. ಊರಲ್ಲಿಂದು ಇರುವ ಕಲ್ಮೇಶ್ವರ ಗುಡಿ ಜೋಪಡಿಯಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಈ ಗುಡಿ ಪರಿಸರದಲ್ಲೇ 
ಶಾಸನವಿದ್ವು ತ್ರುಟಿತವಾಗಿರುವ ಇನ್ನೆರಡು ವೀರಗಲ್ಲುಗಳಿವೆ. ಊರ ಪ್ರವೇಶದಲ್ಲೇ ಇರುವ ಗಾಳಿಯವ್ದನ ಗುಡಿಯ ಮುಂದೆ 
ರಾಷ್ಟ್ರಕೂಟರ ಕಾಲದ ಶಾಸನವಿರುವ ನಾಗಬಂಧವಿರುವ ಸಿದ್ಧರ ಪಾದಗಟ್ಟಿ ಇದೆ. ಇಲ್ಲೇ ಶಾಸನವಿರುವ ನಿಷಿಧಿಕದಲ್ಲಿದ್ದು ಶಾಸನ 
ಬಹಳ ಮಸುಕಾಗಿದೆ. ಆತಾಹುತಿಯ ಶಿಲ್ಪ ಕೆತ್ತನೆಯುಳ್ಳ ಆತ್ಮ ಬಲಿದಾನದ ಸಾಧಕ ಶಿಲ್ಪವೊಂದು ಇಲ್ಲಿದೆ. ಊರ ಹರಿಜನ . 
ಓಣಿಯಲ್ಲಿರುವ ಬಾದುಬ್ಬೆ ಶಿಲ್ಪ ಉಡಚವ್ಹನ ಮೂರ್ತಿಗಳು ಉಲ್ಲೇಖಾರ್ಹವಾಗಿವೆ. ಕಿರುವೇದಿಕೆಯ ಮೇಲೆ ಕಮಲ ಪೀಠದ 
ಮೇಲೆ ಆಸೀನಳಾಗಿರುವ ಗಜಲಕ್ಷಿ ಶಿಲ್ಪವಿದೆ. ದೇವಿಯ ಪದತಲದಲ್ಲಿ ಇಕ್ಕೆಲದಲ್ಲಿ ರತಿಕ್ರೀಡೆಯಲ್ಲಿ ತೊಡಗಿರುವ ಮಿಥುನ ಶಿಲ್ಪಗಳಿವೆ. 
ಇದರ ಬದಿಯಲ್ಲೇ ಇರುವ ಉಡಚವ್ಹನ ಮೂರ್ತಿ ಬಹಳ ಸುಂದರವಾಗಿದ್ದು ಖಡ್ಗ - ಗುರಾಣಿಗಳನ್ನು ಹೊಂದಿರುವ ದೇವಿಯ 
ಬುಡದಲ್ಲಿ ಮಂಗಚೇಷ್ಟೆಯ ಮಿಥುನ ಶಿಲ್ಪಗಳಿವೆ. ಬೃಹತ್ತಾದ ಮುಂಚಾಚಿದ ಮೊಲೆಗಳುಳ್ಳ ಈ ದೇವಿಯನ್ನು ಕರ್ಣಕುಂಡಲ, 
ಕಂಠೀಹಾರ, ಕಿರೀಟಗಳಿಂದ ಅಲಂಕರಿಸಲಾಗಿದೆ. ದೇವಿಯ ಮುಂದೆ ಸುಂದರವಾದ ಕೋಣನ ತಲೆಯ ಉಬ್ಬು ಶಿಲ್ಪವಿರುವ 


pr 
ಪ್ರೇಕ್ಷಣೀಯ ಸ್ಥಳಗಳು 94] 


ಹಾಸುಗಲ್ಲಿದೆ. ಇದರ ಬದಿಯಲ್ಲೇ "ಪೂರ್ಣಕುಂಭ'ದ ಕೆತ್ತನೆಯಿರುವ ಆಕರ್ಷಕವಾದ ರಾಷ್ಟ್ರಕೂಟ ಸ್ತಂಭಭಾಗವಿದೆ. ಬಾದುಬೆ 
ಉಡಚವ್ಹನ ಮೂರ್ತಿಗಳೂ ಕೂಡ ರಾಷ್ಟ್ರಕೂಟರ ಕಾಲದ್ದಾಗಿದೆ. ದ 


ಊರ ಹೊರಗಿರುವ ಹನುಮಂತನ ಗುಡಿಯಲ್ಲಿ ಕ್ರಿ.ಶ. 10-11ನೇ ಶತಮಾನದ ಗಣಪತಿ, ಭೈರವ ಹಾಗೂ ವಿಷ್ಣುವಿನ 
ಮುಕ್ಕಾದ ಶಿಲ್ಪಗಳಿವೆ. ಹೊರಗೆ, ಪೀಠಸ್ಥ ಚತುರ್ಮುಖ ಬ್ರಹಶ್ರಿರ ಶಿಲ್ಪವಿದ್ದು ಇದನ್ನು ಸ್ಥಳಿಕರು "ಗೋಲಕವ_'ನೆಂದು ಸಾಲೆ 
ರಾಮೇಶ್ವರ ಗುಡಿಯ ಅವಶೇಷಗಳನ್ನು 1960ರಷ್ಟು ಹಿಂದೆಯೇ ಧಾರವಾಡಕ್ಕೆ ಕೊಂಡೊಯ್ದಿದ್ದಾರೆಂದು ಸಳೀಕರು ಹೇಳುತ್ತಾರೆ. 
ಇವುಗಳ ಜೊತೆಗೆ ಊರಲ್ಲಿ ಬಸವಣ್ಣ ಭರಮಪ್ಪ, ದ್ಯಾಮವ್ವ ಹಾಗೂ ಕರಿಯವ್ವನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾಗಳೂ 


ಇವೆ. 


ಚೌಡದಾನಪುರ : ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರ (ಜನಸಂಖ್ಯೆ : 1,283) ಅಥವಾ ಚೌಡಯ್ಯ ದಾನಪುರವು 
ರಾಣೆಬೆನ್ನೂರಿನಿಂದ 22 ಕಿ.ಮೀ. ದೂರದಲ್ಲಿದೆ. ತುಂಗಭದ್ರಾ ನದಿಯ ದಕ್ಷಿಣ ತೀರದಲ್ಲಿರುವ ಭವ್ಯ ಧಾರ್ಮಿಕ ಕೇಂದ್ರವಾಗಿದೆ. ಈ 
ಸ್ಥಳವು ವೀರಶೈವರಿಗೆ ಪುಣ್ಯಕ್ಷೇತ್ರ, ಶಿವಶರಣ ಅಂಬಿಗರ ಚೌಡಯ್ಯ (ಕ್ರಿ.ಶ. 12-13ನೇ ಶತಮಾನ) ಈ ಊರಿನಲ್ಲಿ ನೆಲೆಸಿದ್ದು 
ಇಲ್ಲೇ ಲಿಂಗೈಕ್ಕನಾದನೆಂದು ಸಾಂಪ್ರದಾಯಿಕ ನಂಬಿಕೆಯಿದೆ. ತುಂಗಭದ್ರಾ ನದಿ ತೀರದಲ್ಲಿ ಎತ್ತರವಾದ ಜಗತಿಯ ಮೇಲೆ ನಾಲ್ಕು 
ಕಂಬಗಳೊಂದಿಗೆ ಛಾವಣಿ ಇರುವ ಮಂಟಪವನ್ನು ಚೌಡಯ್ಯನ ಗದ್ದುಗೆಯೆಂದು ಕರೆಯಲಾಗುತ್ತದೆ. ಕಾಳಮುಖ ಪಂಥದ ಹಾಗೂ 
ಗುತ್ತರ ಸರ ಗುರುವಾಗಿದ್ದ ಶಿವದೇವ ಮುನಿಗಳಿಗೆ (ಅಂಬಿಗರ) ಚೌಡಯ್ಯನು (ಯಾರೆಂಬುದು ವಾದವಿದೆ) ಈ ಸ್ಥಳವನ್ನು ದಾನವಾಗಿ 
ಕೊಟ್ಟಿದ್ದರಿಂದ ಈ ಊರಿಗೆ ಚೌಡಯ್ಯ ದಾನಪುರವೆಂಬ ಹೆಸರು ಬಂದಿದೆ ಎಂದು "ಶಿವದೇವ ವಿಜಯ' ಗ್ರಂಥವನ್ನು ಸಂಪಾದಿಸಿದ 
ಎಂ.ಜಿ. ನಂಜುಂಡಾರಾಧ್ಯರು ಅಭಿಪ್ರಾಯಪಡುತ್ತಾರೆ. ಈ ಗ್ರಂಥದ ಮೂಲಕರ್ತ್ವ ಶರೀಫಕವಿ ಎಂಬುದು ತಿಳಿದು ಬರುತ್ತದೆ. ಇದಲ್ಲದೆ 
ಚೌಡದಾನ ಪುರಕ್ಕೆ "ಕೊರ್ತಗಿ ಶಿವಪುರ', "ಶಿವಗಿರಿ', "ಮುಕ್ತಿಕ್ಷೇತ್ರ' ಎಂಬ ಎಎಿಧ ಹೆಸರುಗಳಿರುವುದು ವ್ಯಕ್ತವಾಗುತ್ತದೆ. ಆದರೆ, 
ಕಲ್ಯಾಣದ ಚಾಳುಕ್ಯರ ಶಾಸನಗಳಲ್ಲಿ ಈ ಊರನ್ನು ತುಂಗಭದ್ರಾ ದಕ್ಷಿಣ ದಂಡೆಯಲ್ಲಿರುವ "ಕಂನಾಡಗುತ್ತೊಳಲದೇಶೇ ಗೋಪೆ' 
ಎಂದು ಉಲ್ಲೇಖಿಸಲಾಗಿದ್ದು ಇದು ಹೊನ್ನವರ್ತಿ-12ರ ಆಡಳಿತ ವಿಭಾಗದಲ್ಲಿ ಸೇರಿದ್ದ ಗ್ರಾಮವಾಗಿರಬೆಕು. "ಚೌಡದಾನಪುರ' ಅಥವಾ 
"ಚಾಡಯ್ಯ ದಾನಪುರ'ವೆಂದು ಹೆಸರು ಶಾಸನಗಳಲ್ಲಿ ಇಲ್ಲ. ಈಗಲೂ, ಈ ಊರಿನಲ್ಲಿ ಪ್ರತೀವರ್ಷ ಸಂಕ್ರಮಣದಂದು ಚೌಡಯ್ಯನವರ 
ತೆಪ್ರೋತ್ಸವವನ್ನು ನಡೆಸುತ್ತಾರೆ. ಆ ಸಂದರ್ಭದಲ್ಲಿ ಹಾಗೂ ಮುಕ್ತೇಶ್ವರನ ಉತ್ಸವಗಳಲ್ಲೂ ಅಂಬಿಗರು ಈಗಲೂ ಸಕ್ರಿಯವಾಗಿ 
ಭಾಗವಹಿಸುತ್ತಾರೆಂದು ಡಾ!। ವಸುಂಧರಾ ಫಿಲಿಯೋಜಾ ತಿಳಿಸುತ್ತಾರೆ. 


ಚೌಡದಾನಪುರದ ಹೃದಯದಂತಿರುವ ಚಾಳುಕ್ಯ ಶಿಲ್ಲಾಲಂಕೃತವಾದ ಸುಂದರ ಭವ್ಯ ಮುಕ್ತೇಶ್ವರ. ದೇವಾಲಯವು 
ಪೂರ್ವಾಭಿಮುಖವಾಗಿದ್ದು ಒಂದು ಸಂಕೀರ್ಣ ಕಟ್ಟಡವಾಗಿದೆ. ಈ ದೇವಾಲಯದ ಶಾಸನಗಳನ್ನು ಗಮನಿಸಿದಾಗ ಇದನ್ನು 
ಜಟಾಚೋಳವಂಶದ ಗುತ್ತರಸರ ಮಾಂಡಳಿಕನಾಗಿದ್ದ ಮಲ್ಲ ಅಥವಾ ಮಲ್ಲುಗಿ ಕ್ರಿ.ಶ. 1115-1120ರಲ್ಲಿ ಕಟ್ಟಿಸಿದನೆಂದು 
ತಿಳಿದುಬರುತದೆ. ಆ ಸಮಯದಲ್ಲಿ ಗೋವಿಂದರಸನು ಬನವಾಸಿಯ ರಾಜ್ಯಪಾಲನಾಗಿದ್ದನು. ಅನಂತರ ಕಾಳಮುಖ ಸಂಪ್ರದಾಯದ 
ಗುರುಗಳು ಗುತ್ತರಸರ ರಾಜಗುರುವಾಗಿದ್ದ ಶಿವದೇವರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರೆಂದು ತಿಳಿದುಬರುತ್ತದೆ. 
ಇದು ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಂಭಾಗದಲ್ಲಿ ಎರಡು ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹವು 
ಬಹುಕೋನಾಕಾರವಾದ ತಳ ವಿನ್ಯಾಸವನ್ನು ಹೊಂದಿದ್ದು ಒಳಗೆ ಎತ್ತರವಾದ ಪಾಣಿಪೀಠದ ಮೇಲೆ ವೃತ್ತಾಕಾರದ ಲಿಂಗವಿದೆ. ಗರ್ಭಗೃಹ 
ದ ಲಲಾಟಗಳಲ್ಲಿ ಯಾವುದೇ ಶಿಲ್ಪಗಳೂ ಇಲ್ಲ ನವರಂಗಕ್ಕೆ ಎರಡು ಪ್ರವೇಶ ದ್ವಾರಗಳಿದ್ದು ಪೂರ್ವದ 
ಪ್ರವೇಶದ್ವಾರದ ಮುಂಭಾಗದಲ್ಲಿ ಕಕ್ಷಾಸನ ಸಹಿತ ತೆರೆದ ಮಂಟಪವಿದೆ. 
ಷಮರ್ದಿನಿ ಹಾಗೂ ಇನ್ನೊಂದರಲ್ಲಿ ಗಣಪತಿಯ ಶಿಲ್ಪಗಳಿವೆ. ಇವಲ್ಲದೇ 
ಹೆಡೆ ಸರ್ಪವುಳ್ಳ ಸೂರ್ಯನ ಶಿಲ್ಪಗಳನ್ನು ಇರಿಸಲಾಗಿದೆ. 
ದೆಯೆಂದು ಹೇಳಲಾಗುತ್ತದೆ. 


ಹಾಗೂ ಅಂತರಾಳ 
ಬಾಗಿಲುವಾಡವು ಅಲಂಕೃತವಾಗಿದೆ. ದಕ್ಷಿಣಕ್ಕಿರುವ 
ನವರಂಗದಲ್ಲಿ ಎರಡು ದೇವಕೋಷ್ಟಗಳಿದ್ದು ಒಂದರಲ್ಲಿ ಮಹಿ 
ಸಪ್ತ ಮಾತೃಕೆಯರು, ಪಾರ್ವತಿ ಮತ್ತು ತಲೆಯ ಮೇಲ್ಭಾಗದಲ್ಲಿ ಏಳು 
ಪಾರ್ವತಿ ಹಾಗೂ ಸೂರ್ಯನ ಶಿಲ್ಪಗಳನ್ನು ಸಮೀಪದ ನರಸೀಪುರ ದೇವಾಲಯದಿಂದ ತಂದಿಡಲಾಗಿ 
ನವರಂಗದ ಮಧ್ಯದಲ್ಲಿ ನಾಲ್ಕು ಚಾಳುಕ್ಯ ಶೈಲಿಯ ಹೊಳಪಿರುವ ಕಂಬಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. 


942 ಧಾರವಾಡ ಜಿಲ್ಲೆ 


ಈ ದೇವಾಲಯದ ಮುಖ್ಯ ಆಕರ್ಷಣೆಯೆಂದರೆ ಎತ್ತರವಾದ ಆದಿಷ್ಠಾನ ಹಾಗೂ ಹೊರಭಿತ್ತಿಗಳು. ನವರಂಗದ ಪೂರ್ವ 
ಪ್ರವೇಶದ್ವಾರದ ಎರಡೂ ಕಡೆಗಳಲ್ಲಿ ದ್ವಾರಪಾಲಕರ ಮೂರ್ತಿಗಳಿವೆ. ಎಡಭಾಗದಿಂದ ಪ್ರದಕ್ಷಿಣಾಪಥದಲ್ಲಿ ಮುಂದುವರೆದಂತೆ ಭಕ್ತ, 
ಶಿವದೇವಯೋಗಿ, ದ್ವಾರಪಾಲಕಿಯರು (ದಕ್ಷಿಣ ಪ್ರವೇಶದ್ವಾರ) ಗಣೇಶ, ಮಹೇಶ್ವರ, ನೃತ್ಯಗಾರ್ತಿಯರು, ಯಕ್ಷ, ವೀರಭದ್ರ, ಯಕ್ಟ್ಚ, 
ಸರಸ್ಪತಿ, ವಿಷ್ಣು ವೇಣುಗೋಪಾಲ, ಯಕ್ಷ, ವೀರಭದ್ರ, ಇನ್ನೊಂದು ಸರಸ್ವತಿ, ನೃತ್ಯಗಣಪತಿ, ವೀರಭದ್ರ, . ಯಕ್ಷ, ಮಹೇಶ್ವರ, 
ಯೋಗಿ, ಮಹೇಶ್ವರ (ಇನ್ನೊಂದು) ಯಕ್ಷ ಮತ್ತು ಸೂರ್ಯರ ಸುಂದರ ಶಿಲ್ಪಗಳನ್ನು ಬಿಡಲಾಗಿದೆ, ಎಂದು ಡಾ: ವಸುಂಧರಾ 
ಫಿಲಿಯೋಜಾ ದಾಖಲಿಸಿದ್ದಾರೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಕದಂಬನಾಗರ ಶಿಖರವು ಎತ್ತರವಾದ ವಿಮಾನ ರಚನೆಯನ್ನು ಹೊಂದಿದೆ. 
ಶಿಖರದ ಮುಂಭಾಗದಲ್ಲಿ ಶುಕನಾಸವಿದ್ದು ಮುಂಚಾಚಿದ ಕೀರ್ತಿಮುಖವನ್ನು ಹೊಂದಿದೆ. ಇದರಲ್ಲಿ ಶಿಲ್ಪವಿಲ್ಲ ಶಿಖರದಲ್ಲಿ 
ಆಲಂಕಾರಿಕವಾಗಿ ನಗ್ನ ಸರ್ಪಕನ್ಮೆ ಗಣೇಶ, ಸೂರ್ಯ, ವೀರಭದ್ರ, ಯಕ್ಷ, ಕಾಮ, ಮುಂತಾದ ಬಿಡಿಶಿಲ್ಪಗಳನ್ನು ಕೆತ್ತಲಾಗಿದೆ. 
ದೇವಾಲಯದ ಹೊರಗಡೆ ಮಹಾಯೋಗಿ ಶಿವದೇವರಗದ್ದುಗೆ ಇದೆ. ಇದಕ್ಕೆ ಪೂರಕವಾಗಿ ಶಾಸನವಿದ್ದು ಕ್ರಿ.ಶ. 1263ರಲ್ಲಿ ಶಿವದೇವನು 
ಲಿಂಗವನಪಿದ ಬಗೆಗೆ ಉಲ್ಲೇಖವಿದೆ. ಈ ಶಾಸನವು ಶಿವದೇವ ಯೋಗಿಗಳು ಇಲ್ಲೇ ಜನಿಸಿದರೆಂದು ದಾಖಲಿಸುತ್ತದೆ. ಇದಲ್ಲದೇ 
ಗೋಮುನೇಶ್ವರ ಗದ್ದುಗೆಯೂ ಇದರ ಪಕ್ಕದಲ್ಲಿದೆ. ದಕ್ಷಿಣಭಾಗದಲ್ಲಿ ಮಲ್ಲಕಾರ್ಜುನ, ಈಶ್ವರ, ವೀರಭದ್ರ ಮತ್ತು ಕಾಳಿಯ ಗುಡಿಗಳಿವೆ. 
ವೀರಭದ್ರನ ದೇವಾಲಯದ ವೀರಭದ್ರನ ಶಿಲ್ಪವು ಸು. 13-14ನೇ ಶತಮಾನದ ಶೈಲಿಯಲ್ಲಿದೆ. ಶಿಲಾಮೂರ್ತಿಯಾಗಿದೆ. ಕಾಳಿಯ 
ವಿಗ್ರಹವು ಸುಂದರ ಚಾಳುಕ್ಕ ರಚನೆಯಾಗಿದ್ದು ಎಂಟು ಕೈಗಳನ್ನು ಹೊಂದಿದೆ. ಈ ದೇವಾಲಯದಲ್ಲಿ ಹಲವಾರು ಶಾಸನಗಳಿವೆ. 
ಊರಿನಲ್ಲಿ ಶಿವದೇವ ಯೋಗಿಗಳ ಮಠವಿದೆ; ಹಾಗೂ ಈ ಮಠದ ಸ್ವಾಮಿಗಳು ಅಂಬಿಗರ ಗುರುಗಳು. ಈ ಮಠದಲ್ಲಿ 


ಛಬ್ಬಿ ಹುಬ್ಬಳ್ಳಿ ತಾಲೂಕಿನಲ್ಲಿರುವ, ಊರಾದ ಛಬ್ಬಿಯು (ಜನಸಂಖ್ಯೆ : 3,508) ಹುಬ್ಬಳ್ಳಿಯಿಂದ ಆಗ್ನೇಯಕ್ಕೆ 16 ಕಿಮೀ 
ದೂರದಲ್ಲಿ ಪುಣೆ-ಬೆಂಗಳೂರು ಹೆದ್ದಾರಿಯಲ್ಲಿದೆ. ಈ ಊರು,ಪ್ರಾಚೀನ ಶಾಸನಗಳಲ್ಲಿ “ಸಬ್ಬಿ', ಚಬ್ಬಿ' ಎಂದೇ ಉಲ್ಲೇಖಿತಗೊಂಡಿದ್ದು 
ಹಿಂದೆ ಇದು ಹಲಸಿಗೆ - 12000 ಕ್ಕೆ ಸೇರಿದ್ದ ಮೂವತ್ತು ಗ್ರಾಮಗಳ ಕೇಂದ್ರವಾಗಿದ್ದು “ಸಬ್ಬಿ-30' ಎಂದೇ ಚಿರಪರಿಚಿತವಾಗಿತ್ತು. 
ಬಾದಾಮಿ ಚಾಲುಕ್ಕರಷ್ಟು ಪ್ರಾಚೀನವಾದ ಈ ಊರಿಂದ ಈವರೆಗೆ ಹನ್ನೊಂದು ಶಾಸನಗಳು ವರದಿಯಾಗಿದ್ದು ಅವುಗಳ ಶಾಸನಪಾಠ 
ಪ್ರಕಟವಾಗಬೇಕಿದೆ. ಬಹಳ ಹಾಳಾಗಿರುವ ಈ ಶಾಸನಗಳಿಂದ ಹೆಚ್ಚಿನ ವವರ ಲಭಿಸುವುದಿಲ್ಲ. ಇಲ್ಲಿನ ಕ್ರಿ.ಶ. 1061 ರ ಶಾಸನ 
ಸಬ್ಬಿಯ ಧೋರಜಿನಾಲಯದ ಕನಕನಂದಿಯ ನಿಷಿಧಿಗೆಯನ್ನು ಉಲ್ಲೇಖಿಸಿದರೆ, ಕ್ರಿ.ಶ. 12ನೇ ಶತಮಾನದ ತೀರ್ಥಂಕರ ಪಾದಪೀಠದ 
ಶಾಸನ ತೀರ್ಥಂಕರ ಪ್ರತಿಷ್ಠಾಪನೆ ಬಗ್ಗೆ ಸುಳಿವು ನೀಡುತ್ತದೆ. ನಂದಿಕಂಬದ ಮೇಲಿರುವ ಹಾನಗಲ್ಲು ಕದಂಬ ಕಾಮದೇವನ ಕಾಲದ 
ಶಾಸನವು ಕಾಲಡಿಯ ಧವಳೇಶ್ವರದೇವರ ಅರ್ಚಕ ರಾಜಗುರು ಲಕ್ಷಿದೇವರಿಗೆ ದಾನಬಿಟ್ಟ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 15 ನೇ 
ಶತಮಾನದ ವೀರಗಲ್ಲು ಶಾಸನವೊಂದು ಸೋಮಣ್ಣ ಹೆಗ್ಗಡೆ ಯುದ್ದದಲ್ಲಿ ಹೋರಾಡುತ್ತ ಮಡಿದ ವಿಷಯವನ್ನು ತಿಳಿಸುತ್ತದೆ. 

ಇಂದು ಊರಲ್ಲಿರುವ ಜೈನಬಸದಿ ಪೂರ್ಣ ಜೀರ್ಣೋದ್ಧಾರಗೊಂಡಿರುವ ಕಟ್ಟಿಗೆಯ ಕಟ್ಟಡವಾಗಿದ್ದು ತೀರ್ಥಂಕರ 
ಮೂರ್ತಿಗಳನ್ನುಳಿದು ಉಳಿದೆಲ್ಲವೂ ನವೀನವೇ ಆಗಿವೆ. ಗರ್ಭಗೃಹ, ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿರುವ ಈ 
ಗುಡಿಯ ಮುಖಮಂಟಪ ಎರಡಂತಸ್ತಿನ ಆಕರ್ಷಕ ರಚನೆಯಾಗಿದೆ. 


ಊರ ಬಸವಣ್ಣನ ಗುಡಿ ಮುಂದೆ ಹಂಸಪೀಠದ ಮೇಲೆ ಐದಡಿ ಎತ್ತರದ ಹನುಮಂತನ ಮೂರ್ತಿಯಿದೆ. ಇದರ ಬಳಿಯಲ್ಲೇ 
ನಾಥ ಪಂಥಕ್ಕೆ ಸೇರಿದ ಸರ್ಪಬಂಧವಿರುವ ಪಾದಗಟ್ಟಿಯಿದೆ. ಇಲ್ಲೇ ಯಕ್ಷ, ಮೈಲಾರ, ಭೈರವ ಮತ್ತು ಚಾಮುಂಡಿ ಶಿಲ್ಪದ 
ಭಗ್ನಾವಶೇಷಗಳು ಹರಡಿಕೊಂಡಿವೆ. ಸುಮಾರು ಕ್ರಿ.ಶ. 12-13 ನೇ ಶತಮಾನದ ಎರಡು ವೀರಗಲ್ಲುಗಳಿವೆ. ಇದರೊಂದಿಗೆ ಊರಲ್ಲಿ 
ಕಲ್ಮೇಶ್ವರ, ನಾರಾಯಣ, ಕರಿಮಲ್ಲೇಶ್ವರ, ವೀರಭದ್ರ, ಕಾಳಮ್ಮ ಗ್ರಾಮದೇವತೆ ಹಾಗೂ ಕರಿಯಮನ ಗುಡಿಗಳಿದೆ. ಮಸೀದಿ ಹಾಗೂ 
ದರ್ಗಾಗಳಿವೆ. 


ಜಕ್ಕಲಿ: ರೋಣ ತಾಲೂಕಿನ ಊರಾದ ಜಕ್ಕಲಿಯು (ಜನಸಂಖ್ಯೆ :4,400) ರೋಣದಿಂದ ಆಗ್ನೇಯಕ್ಕೆ 10ಕಿಮೀ ದೂರದಲ್ಲಿದೆ. 
ನರೇಗಲ್‌ನಿಂದ ವಾಯುವ್ಯಕ್ಕೆ ಐದು ಕಿಮೀ ದೂರದಲ್ಲಿ ರೋಣ-ನರೇಗಲ್‌ ರಸ್ತೆಯಲ್ಲಿರುವ ಈ ಊರು, ಪ್ರಾಚೀನ ಶಾಸನಗಳಲ್ಲಿ 
"ಜಕ್ಕಲಿ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು ಬೆಳ್ಳೊಲ-300 ಕೈ ಸೇರಿದ ನರೆಯಂಗಲ್‌-12 ಕೈ ಸೇರಿದ್ದು 200 


ಪ್ರೇಕ್ಷಣೀಯ ಸ್ಥಳಗಳು 943 


ಮಹಾಜನರಿದ್ದ ಅಗ್ರಹಾರವಾಗಿತ್ತು. ಚಾರಿತ್ರಿಕವಾಗಿ ಬಾದಾಮಿ ಚಾಲುಕ್ಕರಷ್ಟು ಪ್ರಾಚೀನವಾದ ಈ ಊರಿಂದ ಈವರೆಗೆ ಐದು 
ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ಬಾದಾಮಿ ಚಾಲುಕ್ಕ ಅರಸು ವಿಜಯಾದಿತ್ಯನ ಕಾಲದ ಸುಮಾರು ಕ್ರಿ.ಶ. ಎಂಟನೇಯ 
ಶತಮಾನದ ವೀರಗಲ್ಲು ಶಾಸನವೇ ಪ್ರಾಚೀನದ್ದಾಗಿದೆ. ಕಲ್ಮೇಶ್ವರ ಗುಡಿ ಮುಂದಿರುವ ಆರನೇಯ ವಿಕ್ರಮಾದಿತ್ಯನ ಕ್ರಿಶ. 1117 ರ 
ಶಾಸನ ಬಹಳ ಹಾಳಾಗಿದ್ದು ಉಳಿದಿರುವ ಭಾಗದಿಂದ ಜೀನಾಲಯಕ್ಕೆ ದಾನಬಿಟ್ಟ ವಿಷಯ ತಿಳಿಸುತ್ತ ಕೇಶವದೇವರ ಉಲ್ಲೇಖವನ್ನೂ 
ಹೊಂದಿದೆ. ಸಂಗಮೇಶ್ವರ ಗುಡಿ ಮುಂದಿರುವ ಕ್ರಿಶ. 1120 ರ ಶಾಸನ, ಕುಮಾರ ಚಾಳುಕ್ಯ ಸೋವಿದೇವರಸ ಮುಮಡಿ 
ಸೋಮೇಶ್ವರ) ಊರ ಹೊರಗಣ ಮಠದ ಶ್ರಿ ಸೋಮೇಶ್ವರದೇವರಿಗೆ ಸಂಬಂಧಿಸಿದ ಭೂಮಿಯ "ಆರುವಣ' ತೆರಿಗೆಯನ್ನು ಊರ 
200 ಮಹಾಜನರಿಗೆ ದತ್ತಿಬಿಟ್ಟ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 1139ರ ಮತ್ತೊಂದು ಶಾಸನ ದಂಡನಾಯಕ ಮಹಾದೇವಯ್ಕನು, 
ಜಕ್ಕಲಿಯ ಕೆರೆಗೆ "ಬಣ್ಣಿಗದೆರೆ'ಯನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. 


ಮೇಲಿನ ಶಾಸನೋಕ್ತ ಗುಡಿಗಳಿಂದು ಪೂರ್ಣ ಜೀರ್ಣೋದ್ಧಾರಗೊಂಡಿವೆ. ಇಂದು ಊರಲ್ಲಿರುವ ಕಲ್ಮೇಶ್ವರ ಹಾಗೂ ಸಂಗಮೇಶ್ವರ 
ಗುಡಿಗಳು ಪ್ರಾಚೀನ ದೇಗುಲಗಳಾಗಿದ್ವು ಸ್ಥಳೀಕರು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಗುಡಿಗಳ ಬಾಗಿಲವಾಡಗಳು ಲಲಾಟದಲ್ಲಿ 
ಗಜಲಕ್ಷಿಯನ್ನು ಹೊಂದಿದ್ದು ಕಲ್ಯಾಣದ ಚಾಲುಕ್ಕರ ಕಾಲದ್ದಾಗಿದೆ. ಈ ಗುಡಿ ಪರಿಸರದಲ್ಲೇ ಮಹಿಷಮರ್ದಿನಿ, ಸಪ್ತಮಾತೃಕಾ ಹಾಗೂ 
ಗಣಪತಿಯ ಬಿಡಿ ಶಿಲ್ಪಗಳಿದ್ದು ಕೋಣ ತಲೆಯಿರುವ ಉಬ್ಬು ಶಿಲ್ಪವಿದೆ. ಇಲ್ಲಿನ ವೀರಭದ್ರಗುಡಿ ಸಮೀಪದಲ್ಲಿನ ತೀರ್ಥಂಕರ 
ಪೀಠವಿದ್ದು ಮೇಲಿನ ಶಾಸನ ಹೇಳುವ ಜೈನ ಬಸದಿಯೇ ಇಂದು ವೀರಭದ್ರ ಗುಡಿಯಾಗಿ ಮಾರ್ಪಟ್ಟಿರುವಂತೆ ತೋರುತ್ತದೆ. 
ಇದರೊಂದಿಗೆ, ಊರಲ್ಲಿ ಹನುಮಂತ, ದ್ಯಾಮವ್ವ, ದುರ್ಗವ್ವ, ಈಶ್ವರ ಮುಂತಾದ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾಗಳೂ 
ಕೂಡ ಇವೆ. ಸ್ವಾತಂತ್ರ್ಯ ಹೋರಾಟಗಾರ, ಏಕೀಕೃತ ಕರ್ನಾಟಕದ ಕನಸು ಕಂಡು ಅದಕ್ಕಾಗಿ ದುಡಿದವರಲ್ಲಿ ಅಗ್ರಗಣ್ಯರಾಗಿದ್ದ ಅಂದಾನಪ್ಪ 


ದೊಡ್ಡಮೇಟಿಯವರು ಈ ಊರಿನವರೇ. 


ಜೋಯಿಸರ ಹರಳಹಳ್ಳಿ: ರಾಣೆಬೆನ್ನೂರು ತಾಲೂಕಿನಲ್ಲಿ (ಜನಸಂಖ್ಯೆ : 3,263) ಹರಳಹಳ್ಳಿ ಎಂಬ ಹೆಸರಿನ ಎರಡು : 
ಊರುಗಳಿದ್ದು ಒಂದು ನದಿ ಹರಳಹಳ್ಳಿಯಾದರೆ ಮತ್ತೊಂದು ಜೋಯಿಸರ ಹರಳಹಳ್ಳಿಯಾಗಿದೆ. ಜೋಯಿಸರ ಹರಳಹಳ್ಳಿ 
ರಾಣೆಬೆನ್ನೂರಿನಿಂದ ನೈಯತ್ಯಕ್ಕೆ 10 ಕಿಮೀ ದೂರದಲ್ಲಿದ್ದು ರಾಷ್ಟಕೂಟರ ಕಾಲದಷ್ಟು ಪ್ರಾಚೀನವಾದುದೆಂಬ ಅಂಶವನ್ನು ಊರಲ್ಲಿ 
ಹರಡಿಕೊಂಡಿರುವ ಆ ಕಾಲದ ಗೋಸಾಸ ಕಲ್ಪುಗಳು ಸೂಚಿಸುತ್ತವೆ. ಇಲ್ಲಿನ ಮಳೇಶ್ವರ ಮಠದ ಓಣಿಯಲ್ಲಿ ನಾಲ್ಕು ಗೋಸಾಸ 
ಕಲ್ಲುಗಳಿದ್ದು, ಇವನ್ನು ಕ್ರಿ.ಶ. 9-10ನೇ ಶತಮಾನಕ್ಕೆ ಗುರುತಿಸಬಹುದು. ಊರ ಹೊಂಡದ ದಂಡೆಯ ಮೇಲೆ ಕಲ್ಲೇಶ್ವರ ಗುಡಿಯಿದೆ. 
ಇದು ಗರ್ಭಗೃಹ ಮತ್ತು ಅರ್ಧಮಂಟಪವನ್ನಷ್ಟೇ ಹೊಂದಿದ್ದು ಗರ್ಭಗೃಹದಲ್ಲಿ ಲಿಂಗ, ಹೊರಗಡೆ ನಂದಿ ಇದೆ. ಅರ್ಧಮಂಟಪದಲ್ಲಿ 
ಸೂರ್ಯ ಹಾಗೂ ಮಹಿಷಾಸುರ ಮರ್ದಿನಿಯರ ಸುಂದರ ಶಿಲ್ಪಗಳಿವೆ. ಇಲ್ಲಿ ಸಪ್ತಮಾತೃಕಾ ಶಿಲ್ಪವಿದೆ. ಈ ಗುಡಿಯ ಮುಂಬದಿಯಲ್ಲಿ 
ಎರಡು ವೀರಗಲ್ಲುಗಳಿದ್ದು ಒಂದರಲ್ಲಿ ಕ್ರಿ.ಶ. 12 ನೇ ಶತಮಾನದ ಶಾಸನವಿದೆ. ಕೆರೆಯಲ್ಲಿರುವ ಗಜಲಕ್ಷ್ಮಿ ಶಿಲ್ಪವನ್ನು "ಹೊಳೆಗಂಗಮ್ಮ, 
"ಬಾಣಂತಿ ಕಲ್ಲು' ಎಂದು ಪೂಜಿಸುತ್ತಾರೆ. ಊರ ನಡುವೆ ಇರುವ ಹನುಮಂತನ ಗುಡಿಯ ಆವರಣದಲ್ಲಿ ಮೂರು ಮಾಸ್ತಿಕಲ್ಲುಗಳಿದ್ವು 
ಒಂದರಲ್ಲಿ ಶಾಸನವಿದೆಯಾದರೂ ಹಾಳಾಗಿದೆ. ಗುಡಿಯ ಮುಂದೆ ಪೀಠಸ್ಥ ಬ್ರಹ್ಮ ಶಿರದ ಶಿಲ್ಪವಿದೆ. ಇವುಗಳ ಜೊತೆಗೆ ಊರಲ್ಲಿ, 
ಬೀರಲಿಂಗೇಶ್ವರ, ಗಾಳಮ್ಮ ಮಾಸ್ತಿದೇವಿ ಮತ್ತು ಬಸವಣ್ಣನ ಗುಡಿಗಳಿವೆ. ಇದು ಹಾನಗಲ್‌ ಕುಮಾರಸ್ವಾಮಿಗಳ ಹುಟ್ಟೂರು ಎಂಬುದು 
ವಿಶೇಷ ಸಂಗತಿಯಾಗಿದೆ. ಊರಲ್ಲಿ ಒಂದು ಮಸೀದಿ ಇದೆ. 


ಡಂಬಳ : ಮುಂಡರಗಿ ತಾಲೂಕಿನ ಐತಿಹಾಸಿಕ ಊರಾದ ಡಂಬಳ (ಜನಸಂಖ್ಯೆ : 8,998) ಅಥವಾ ಶಾಸನಗಳಲ್ಲಿ 


ಉಲೇಖಗೊಂಡಿರುವ "ಧರ್ಮವೊಳಲು', "ಧರ್ಮಪುರ' ಕರ್ನಾಟಕದಲ್ಲಿರುವ ಪ್ರಮುಖ ಬೌದ್ಧ ಕೇಂದ್ರಗಳಲ್ಲಿ ಒಂದು. 
ಇತ್ತೀಚಿನವರೆಗೂ ಮುಂಡರಗಿ ಪೇಟಾದ ಮುಖ್ಯಸ್ಥಾನವು ಡಂಬಳದಲ್ಲಿ ಇತ್ತು. ಈ ಸ್ಥಳವು ಮಾಸವಾಡಿನಾಡು-140 ರಲ್ಲಿತ್ತು. 
ಕರ್ನಾಟಕದಲ್ಲಿ ಕಂಡು ಬರುವ ಹಲವೇ ತಾರಾಭಗವತಿ ವಿಹಾರವಿದ್ದ ಸ್ಥಳಗಳಲ್ಲಿ ಇದೂ ಒಂದೆಂದು ಡಾ: ಎಚ್‌.ಆರ್‌. ರಘುನಾಥಭಟ್‌ 
ತ 1095 ರ ಡಂಬಳ ಶಾಸನದಲ್ಲಿ ಉಲ್ಲೇಖಗೊಂಡಿರುವಂತೆ ಆರನೇ ವಿಕ್ರಮಾದಿತ್ಯನ ಹಿರಿಯರಸಿ 

16 ವರ್ತಕರ ದೇಣಿಗೆಯಿಂದ ಧರ್ಮವೊಳಲಿನಲ್ಲಿ ತಾರಾಭಗವತಿಯ ವಿಹಾರವೊಂದನ್ನು 
ಶ. 1283 ರ ಶಾಸನಗಳಲ್ಲೂ ಬೌದ್ಧ ಎಹಾರಕ್ಕೆ ನೀಡಿದ 


ಅಭಿಪ್ರಾಯ ಪಡುತ್ತಾರೆ. ಕ್ರಿ.ಶ. 
ಲಕ್ಷ್ಮೀದೇವಿಯು ಲೊಕ್ಕಿಗುಂಡಿಯ 
ನಿರ್ಮಿಸಿದಳು. ಇದೇ ಊರಿನಲ್ಲಿ ಸಿಕ್ಕಿರುವ ಕ್ರಿಶ. 1098 ರ ಹಾಗೂ ಕ್ರಿ. 


944 ಧಾರವಾಡ ಜಿಲ್ಲೆ 


ದಾನಗಳ ಬಗೆಗೆ ಉಲ್ಲೇಖವಿದೆ. ಡಂಬಳದಲ್ಲಿ ಗಣೇಶನ ಗುಡಿಯ ಹಿಂದೆ ಇದ್ದಿರಬಹುದಾದ ವಿಹಾರದ ಪ್ರವೇಶದ್ವಾರದ ಭಾಗವನ್ನು 
ಇತ್ತೀಚೆಗೆ ಸಂಶೋಧಿಸಿ ಡಾ: ರಘುನಾಥ ಭಟ್ಟರವರೇ ಪ್ರಕಟಿಸಿರುತ್ತಾರೆ. (ಇತಿಹಾಸ ದರ್ಶನ, 1992, ಸಂ.7) 


ಈ ಊರಿನಲ್ಲಿರುವ ಪ್ರಮುಖ ದೇವಾಲಯಗಳೆಂದರೆ ದೊಡ್ಡಬಸಪ್ಪ ಕಾಳೇಶ್ವರ ಅಥವಾ ಸಿದ್ದೇಶ್ವರ ಮತ್ತು ಸೋಮೇಶ್ವರ. 
ಊರ ಹೊರಭಾಗದಲ್ಲಿರುವ ದೊಡ್ಡಬಸಪ್ಪ ದೇವಾಲಯವು ಲಕ್ಕುಂಡಿಯ ಅಥವಾ ಗದಗಿನ ಚಾಳುಕ್ಯ ಶೈಲಿಯ 
ದೇವಾಲಯಗಳಿಗಿಂತಲೂ ಭಿನ್ನವಾದ ಪರಿಪೂರ್ಣ ಶೈಲಿಯನ್ನು ವ್ಯಕ್ತಪಡಿಸುತ್ತದೆ. ಇದರ ತಳವಿನ್ಮಾಸವು ನಕ್ಷತ್ರಾಕಾರಕ್ಕೆ 
ಹೋಲುವುದರಿಂದ ಈ ದೇವಾಲಯವನ್ನು ಹೊಯ್ಸಳರ ಶೈಲಿಗೆ ಸಮೀಪ ವಾಸ್ತುಶೈಲಿ ಎಂದು ಹಲವು ಕಲಾತಜ್ಗರ ಅಭಿಪ್ರಾಯವಾಗಿದೆ. 
ಈ ದೇವಾಲಯದಲ್ಲಿ ಇರುವ ಕ್ರಿಶ. 1184 ರ ಶಾಸನದಲ್ಲಿ ಸ್ವಯಂಭು ಶಿವದೇವಾಲಯವೆಂದು ಅದನ್ನು ಕರೆಯಲಾಗಿದೆ. 
ಮುಖಮಂಟಪದಲ್ಲಿ ಬೃಹದಾಕಾರವಾದ ಬಸವನ ಏಕಶಿಲಾ ಮೂರ್ತಿ ಇರುವುದರಿಂದ ದೊಡ್ಡಬಸಪ್ಪ ದೇವಾಲಯವೆಂಬ 
ಅನ್ವರ್ಥನಾಮವು ರೂಢಿಗೆ ಬಂದಿರುವ ಸಾಧ್ಯತೆ ಇದೆ. ದೇವಾಲಯವು ಸುಸ್ಥಿತಿಯಲ್ಲಿದ್ದು ಗರ್ಭಗೃಹ, ಅರ್ಧಮಂಟಪ, ವಿಶಾಲವಾದ 
ನವರಂಗ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹವು ಸ್ವಲ್ಪಮಟ್ಟಿಗೆ ನಕ್ಷತ್ರಾಕಾರದ ತಳವಿನ್ಶಾಸವನ್ನು ಹೊಂದಿದ್ದು 
ಎತ್ತರವಾದ ಪಾಣಿಪೀಠದ ಮೇಲೆ ಲಿಂಗವಿದೆ. ವಿಶಾಲ ನವರಂಗದ ಪೂರ್ವ ಹಾಗೂ ದಕ್ಷಿಣಕ್ಕೆ ಪ್ರವೇಶದ್ವಾರಗಳಿವೆ. ಪೂರ್ವದ 
ಪ್ರವೇಶದ್ವಾರದ ಮುಂಭಾಗದಲ್ಲಿ ತೆರೆದ ಮುಖಮಂಟಪವಿದೆ. ನವರಂಗದ ಮಧ್ಯದಲ್ಲಿ ವೃತ್ತಾಕಾರದ ನಾಟ್ಯಪೀಠವಿದ್ದು ಛಾವಣಿಯಲ್ಲಿ 
ಕೆಳಮುಖ ಮಾಡಿರುವ ಅಷ್ಟದಳದ ಕಮಲದ ಹೂವಿನ ಸುಂದರ ಕೆತ್ತನೆಯಿದೆ. ಮಧ್ಯದಲ್ಲಿರುವ ಚಾಳುಕ್ಕ ಶೈಲಿಯ ಕಂಬಗಳು 
ವೃತ್ತಾಕಾರದ ಅಡ್ಡಕೊಯ್ತದವು. ಇವು ಅತ್ಯಂತ ಆಕರ್ಷಕ ಕೆತ್ತನೆಗಳನ್ನು ಹೊಂದಿದೆ. ಪೂರ್ವದ ಮಹಾದ್ವಾರವು ವೈಭವ ಪೂರ್ಣ 
ಅಲಂಕಾರಗಳನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯ ಕಿರುಶಿಲ್ಪವಿದೆ. ಮಹಾದ್ವಾರದ ಮುಂಭಾಗದಲ್ಲಿ ಎರಡು ಅತ್ಯಂತ ಅಲಂಕೃತ 
ಕಂಬಗಳು ಹಾಗೂ ಮುಂಭಾಗದಲ್ಲಿ ಮುಖಮಂಟಪವಿದೆ. ಈ ಕಂಬಗಳ ಮೇಲೆ ಅನೇಕ ಕೆತ್ತನೆಗಳಿದ್ದು ಪೀಠದ ಸುತ್ತಲೂ ಆನೆಗಳ 
ಬಿಡಿಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಾಲಯದ ಹೊರಭಾಗದ ಗೋಡೆಗಳೂ ಸಹ ನಕ್ಷತ್ರಾಕಾರವಾಗಿಯೇ ಇದ್ದು ಕೋನಗಳಲ್ಲಿ ಶಿಖರಗಳ 
ಕಿರು ಶಿಲ್ಪಗಳನ್ನು ಹಾಗೂ ವಿವಿಧ ನರ್ತನ ಶಿಲ್ಪಗಳನ್ನೂ ಕೆತ್ತಲಾಗಿದೆ. ಆದಿಷ್ಟಾನದ ಸುತ್ತಲೂ ಆನೆ, ಸಿಂಹ ಹಾಗೂ ಯಾಳಿಗಳ 
ಸಾಲುಗಳನ್ನು ಉಬ್ಬುಶಿಲ್ಲಗಳಲ್ಲಿ ಬಿಡಿಸಲಾಗಿವೆ. ಗರ್ಭಗೃಹದ ಮೇಲ್ಭಾಗದಲ್ಲಿರುವ ಕದಂಬನಾಗರ ಶಿಖರವು ಈಗಲೂ ಸುಸ್ಥಿತಿಯಲ್ಲಿದೆ. 
ಶಿಖರದ ಮುಂಭಾಗದಲ್ಲಿರುವ ಶುಕನಾಸವು ಅಲಂಕೃತಗೊಂಡ ಕೀರ್ತಿಮುಖವನ್ನು ಹೊಂದಿದೆ. ಈ ದೇವಾಲಯದ ಎದುರಿಗೆ 
(ಮುಂಭಾಗದಲ್ಲಿ ಒಂದು ಪೂರ್ಣವಾಗಿ ಬಿದ್ದುಹೋಗಿರುವ ದೇವಾಲಯವಿದೆ ಹಾಗೂ ಇದರಲ್ಲಿ ಒಂದು ಶಾಸನವಿದೆ. ದೊಡ್ಡಬಸಪ್ಪನ 
ದೇವಾಲಯದ ಮುಂಭಾಗದಲ್ಲಿರುವ ಶಾಸನವು ಕ್ರಿ.ಶ. 1184 ಕ್ಕೆ ಸೇರಿದ್ದು ಚಾಳುಕ್ಕದೊರೆ ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ 
ಧರ್ಮವೊಳಲಿನಲ್ಲಿರುವ ಮೈಲಬೇಶ್ವರ (ಸೋಮೇಶ್ವರ?) ದೇವಾಲಯಕ್ಕೆ ತೇಜಿಮಯ್ಯ , ಬಾಕಣ ದಂಡನಾಯಕ ಹಾಗೂ ಮತ್ತಿತರರು 
ದಾನನೀಡಿದ್ದು ಮತ್ತು ಸ್ಥಳೀಯ ಗೋಣಸಮುದ್ರ (ಕೆರೆ)ವನ್ನು ದುರಸ್ಥಿಗೊಳಿಸಿದ್ದು ತಿಳಿಸುತ್ತದೆ. ಅದೇ ಇಂದಿನ ಡಂಬಳದ ಕೆರೆಯಾಗಿದೆ. 


ದೊಡ್ಡಬಸಪ್ಪ ದೇವಾಲಯದ ಹಿಂಭಾಗದಲ್ಲಿ ಚಾಳುಕ್ಯ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಸೋಮೇಶ್ವರ ದೇವಾಲಯವು 
ಕಂಡುಬರುತ್ತದೆ. ಇದರಲ್ಲಿ ಗರ್ಭಗೃಹ, ಅರ್ಧಮಂಟಪ ಹಾಗೂ ವಿಶಾಲವಾದ ತೆರೆದ ಮುಖಮಂಟಪವಿದೆ. ಗರ್ಭಗೃಹವು 
ಚೌರಸ್ರವಾಗಿದ್ದು ಒಳಭಾಗದಲ್ಲಿ ಎತ್ತರವಾದ ಪಾಣಿಪೀಠದ ಮೇಲೆ ಶಿವಲಿಂಗವನ್ನು ಹೊಂದಿದೆ. ಬಹುಶಃ ದೊಡ್ಡ ಬಸಪ್ಪನ 
ದೇವಾಲಯದ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಮೈಲಭೇಶ್ವರ ಇದೇ ಇರಬೇಕೆಂದು ಈ ದೇವಾಲಯದಲ್ಲಿ ಕಂಡು ಬರುವ 
ಚಾಳುಕ್ಕರ ಕಾಲದ ಅಳತೆಗೋಲಿನ ಬಗೆಗೆ ಹೇಳುತ್ತ ರಾಜೇಂದ್ರಪ್ಪ ಅವರು “ಮೈಲಭೇಶ್ವರ ದೇವರ ಹೊಲದ ಗಡಿಂಬ'' ಎಂಬ 
ಶಾಸನ ಉಲ್ಲೇಖವನ್ನು ನೀಡುತ್ತಾ "ಗಡಿಂಬ' ಎಂಬುದು ಆ ಕಾಲದ ಅಳತೆಗೋಲನ್ನು ಸೂಚಿಸುತ್ತದೆಂದು ಅಭಿಪ್ರಾಯಪಡುತ್ತಾರೆ. 
ಇವರೇ ಹೇಳುವಂತೆ ಚಾಳುಕ್ಯ ಒಂದನೇ ಸೋಮೇಶ್ವರನ ಅರಸಿ ಮೈಳಲದೇವಿಯ ನೆನಪಿನಲ್ಲಿ ಕಟ್ಟಿರಬಹುದಾದ ದೇವಾಲಯವು 
ಇದಾದ್ದರಿಂದ ಬಹುಶಃ ಮೈಲಬೇಶ್ವರ ದೇವಾಲಯವು ಇದೇ ಎಂಬುದು ಇದೇ ಊರಿನಲ್ಲಿ ದೊರೆತಿರುವ ಹಲವಾರು ಬೇರೆ 
ಶಾಸನಗಳಿಂದಲೂ ಸ್ಪಷ್ಟವಾಗುತ್ತದೆ; ಅನಂತರ ಈ ದೇವಾಲಯವು ಸೋಮೇಶ್ವರ ದೇವಾಲಯವೆಂದು ಬಳಕೆಗೆ ಬಂದಿರಬಹುದು. 
ಗರ್ಭಗೃಹದ ದ್ವಾರಬಂದವು ವಿಪುಲವಾದ ಕೆತ್ತನೆಗಳಿಂದ ಅಲಂಕೃತಗೊಂಡಿದೆ. ಮುಂಭಾಗದಲ್ಲಿರುವ ತೆರೆದ ಮಂಟಪಕ್ಕೆ ಮೂರು 
ಪ್ರವೇಶ ದ್ವಾರಗಳಿವೆ. ಮುಖಮಂಟಪದ ಸುತ್ತಲೂ ಕಕ್ಷಾಸನವಿದ್ದು ಚಾಳುಕ್ಯ ಶೈಲಿಯ ಕಿರು ಕಂಬಗಳಿಂದ ವಿನ್ಯಾಸಗೊಂಡಿದೆ. 


ಪ್ರೇಕ್ಷಣೀಯ ಸ್ಥಳಗಳು 945 


ಇ ತ್ರೆ ಚಕ sole ಸ್ಪಲ್ಪ ಒಳಭಾಗದಲ್ಲಿರುವ ಖಾಸಗಿ ತೋಟದಲ್ಲಿ ಚಾಳುಕ್ಯ ಶೈಲಿಯ ಶಿಥಿಲವಾದ 

ಶ್ರ ಶ್ವ - ಇದರಲ್ಲಿ ಗರ್ಭಗೃಹ, ಅರ್ಧಮಂಟಪ ಹಾಗೂ ವಿಶಾಲವಾದ ಛಾವಣಿರಹಿತ 
ನವರಂಗವಿದೆ. ಈ ದೇವಾಲಯದ ಬಹುತೇಕ ಭಾಗಗಳು ಬಿದ್ದುಹೋಗಿದ್ದು ನವರಂಗದ ಕಂಬಗಳು ಚಾಳುಕ್ತರ ಶೆಲಿಯಲಿವೆ. ಇದರ 
ದ್ವಾರಬಂಧವು ವಿಪುಲವಾದ ಕೆತ್ತನೆಗಳಿಂದ ಅಲಂಕೃತಗೊಂಡಿದೆ. ಇದೇ ದೇವಾಲಯದ ಬಾಗಿಲುವಾಡದ ಸತಿ ತ ಅಸ್ಪಷ್ಟವಾದ 
ಶಾಸನವಿದ್ದು ಇದೂ ಸಹ ಕ್ರಿ.ಶ. 12 ನೇ ಶತಮಾನಕ್ಕೆ ಸೇರುತ್ತದೆ. ಈ ತೋಟದ ಮುಂಭಾಗದಲ್ಲಿ ಜಪ್ಪಲಬಾವಿ ಹ ಕಲ್ಯಾಣದ 
ಚಾಳುಕ್ಕರ ಶೈಲಿಯಲ್ಲಿ ನಿರ್ಮಿತವಾಗಿದೆ. ವಿಶಾಲವಾದ ನಿವೇಶನದಲ್ಲಿರುವ ಈ ಬಾವಿಯು ಲಕ್ಕುಂಡಿಯಲ್ಲಿರುವ ಚಾಳುಕ್ಕರ ಕಾಲದ 
ಬಾವಿಯಂತೆ ಪರಿಪೂರ್ಣವಾದ ಕಲ್ಲಿನ ಕಟ್ಟಡವಾಗಿದ್ದು ಅಚ್ಚುಕಟ್ಟಾಗಿ ನಿಯೋಜಿಸಲಾಗಿದೆ. ಸುತ್ತಲೂ ಕಲ್ಲಿನ ಕಿರಿದಾದ ಮಂಟಪಗಳಿವೆ. 
ಈ ಬಾವಿಯಲ್ಲಿರುವ ಶಾಸನದ ಪ್ರಕಾರ ಯಾವ ತಳಾರನೂ ಈ ತೋಟದ ಉತ್ಪತ್ತಿಯನ್ನೂ ಪಡೆಯಬಾರದೆಂದು ಹೇಳಿದೆ. ಇದು 


ಕೂಡ ಕ್ರಿ.ಶ. 12 ನೇ ಶತಮಾನದ ಲಿಪಿಯನ್ನು ಹೊಂದಿದೆ. 


ಡಂಬಳದಲ್ಲಿ ಮೂಲಸಂಸ್ಥಾನವನ್ನು ಪ್ರಾರಂಭದಿಂದಲೂ ಹೊಂದಿರುವ ಗದಗಿನ ತೋಂಟದಾರ್ಯ ಸಿದ್ಧಲಿಂಗ ಮಠವು 
ವಿಶಾಲವಾದ ಆವರಣವನ್ನು ಹೊಂದಿದ್ದು ಉತ್ತಮವಾದ ಕಲ್ಲಿನ ಕಟ್ಟಡವನ್ನು ಹೊಂದಿದೆ. ಎತ್ತರವಾದ ಪ್ರವೇಶದ್ವಾರದಲ್ಲಿ 
ನಗಾರಿಖಾನೆಯನ್ನು ಹೊಂದಿದ್ದು ಮಧ್ಯದಲ್ಲಿ ಚಾಳುಕ್ಕರ ಶೈಲಿಯ ಅನುಕರಣೆಯಲ್ಲಿ ನಿರ್ಮಿತವಾಗಿರುವ ವಿಜಯನಗರೋತ್ತರ ಕಾಲದ 
ಕಂಬಗಳಿಂದ ಕೂಡಿದ ಚೌಕಾಕಾರವಾದ ಕಟ್ಟಡವಿದೆ. ಮಧ್ಯದಲ್ಲಿ ತೋಂಟದಾರ್ಯ ಪೀಠದ ಒಂಬತ್ತನೇ ಗುರುಗಳಾದ ಅರ್ಧನಾರೀಶ್ವರ 
ಶಿವಯೋಗಿಗಳ ಗದ್ದುಗೆ ಇದೆ. ಮಠದಲ್ಲಿ ಅನೇಕ ಹಿತ್ತಾಳೆಯ ಪಾತ್ರೆಗಳಿದ್ದು ಅವುಗಳನ್ನು ಕೆಳದಿ ಅರಸ ಬಸವಪ್ಪ ನಾಯಕನು 
ದಾನವಾಗಿ ನೀಡಿದ ಶಾಸನವಿದೆ. ಇದೇ ಕಾಲದಲ್ಲಿ ಬಸವಪ್ಪ ನಾಯಕನು ತನ್ನ ಪತ್ನಿಯ ಹೆಸರಿನಲ್ಲಿ ಚಿನ್ನದ ಮುಲಾಮಿರುವ 
ಎತ್ತರವಾದ ನವಿರಾದ ಕಳಶಗಳನ್ನು ನೀಡಿದ್ದು ಈಗ ಮಠದ ವಶದಲ್ಲಿದೆ. ತೋಂಟದಾರ್ಯ ಮಠದಲ್ಲಿ ಮಾಘ ಬಹುಳ 
ಹುಣ್ಣಿಮೆಯಲ್ಲಿ ಮೂರು ದಿನಗಳ ಕಾಲ ಭಾರಿ ಪ್ರಮಾಣದಲ್ಲಿ ಜಾತ್ರೆ ನಡೆಯುತ್ತದೆ. ಡಂಬಳದಲ್ಲಿ ಇತ್ತೀಚೆಗೆ ನಿರ್ಮಿಸಲಾಗಿರುವ 
ಬಸವಣ್ಣ ಹನುಮಂತ, ವೀರಭದ್ರ, ಮೈಲಾರ, ದ್ಯಾಮವ್ವ ಹಾಗೂ ದುರ್ಗವ್ದನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾ ಕೂಡ 
ಇದೆ. 


ಡೋಣಿ : ಮುಂಡರಗಿ ತಾಲೂಕಿನ ಊರಾದ ಡೋಣಿಯು (ಜನಸಂಖ್ಯೆ : 6,091) ಮುಂಡರಗಿಯಿಂದ ವಾಯುವ್ಯಕ್ಕೆ 28 
ಕಿಮೀ ದೂರದಲ್ಲಿ ಗದಗಿನಿಂದ ಆಗ್ನೇಯಕ್ಕೆ 17 ಕಿಮೀ ದೂರದಲ್ಲಿ ಇದೆ. ಪ್ರಾಚೀನ ಶಾಸನಗಳಲ್ಲಿ "ದ್ರೋಣಾಪುರ', "ದ್ರೋಣಿಪುರ', 
"ದೋಣಿಕಾ ಗ್ರಾಮ', "ದೋಣಿ' ಎಂದೆಲ್ಲಾ ಉಲ್ಲೇಖಗೊಂಡಿದ್ದು ಹಿಂದೆ ಇದು ಮಾಸವಾಡಿ-140 ಕ್ಕೆ ಸೇರಿದ ಅಗ್ರಹಾರವಾಗಿದ್ರು 
60 ಮಹಾಜನರನ್ನು ಹೊಂದಿತ್ತು. ಇಲ್ಲಿಂದ ಈವರೆಗೆ 10 ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ಸಿದ್ದಲಿಂಗನೇವರ ಗುಡಿಯ 
ಮುಂದಿರುವ ಕಲ್ಯಾಣದ ಚಾಲುಕ್ಯ ಅರಸ ಆರನೇಯ ವಿಕ್ರಮಾದಿತ್ಯನ ಕ್ರಿ.ಶ. 1080ರ ಶಾಸನ, ಅರಸನ ಪಿರಿಯರಸಿ ಲಕ್ಷಿಮಹಾದೇವಿ 
ದ್ರೋಣಪುರ (ೋಣಿ)ವನ್ನು ಆಳುತ್ತಿದ್ದಾಗ, ಅಗ್ರಹಾರದ 60 ಮಹಾಜನರು, ಸೆಟ್ಟೆಯರೂ ಕೂಡಿ ಸಿದ್ದೇಶ್ವರ ದೇವರಿಗೆ ದಾನಗಳನ್ನು 
ಬಿಟ್ಟ ವಿಷಯವನ್ನು ತಿಳಿಸುತ್ತದೆ; ಗವರೇಶ್ವರ ದೇವರನ್ನೂ ಉಲ್ಲೇಖಿಸಿದೆ. ಇದೇ ಗುಡಿಯಲ್ಲಿರುವ, ಕ್ರಿ.ಶ. 1094 ರ ಮತ್ತೊಂದು 
ಶಾಸನ ಸಿದ್ದೇಶ್ವರ ದೇವರಿಗೆ ಬರಥಸನು ಉಗುರ-300 ರೂ ನಗದು ಹಾಗೂ ಸುಂಕವನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸಿದರೆ, 
ಚಾವಡಿ ಬಳಿಯಿರುವ ಕ್ರಿಶ. 1097 ರ ಶಾಸನ ಅರಸನ ರಾಣಿ ಲಕ್ಷಿಮಹಾದೇವಿ ಆಳುತ್ತಿದ್ದಾಗ ಸೋವಿಸೆಟ್ಟಿ ಬಸದಿ ನಿರ್ಮಿಸಿ 
ಭೂಮಿ ಹಾಗೂ ಇತರ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 1098ರ ಶಾಸನ ಸಿದ್ಧೇಶ್ವರ ದೇವರಿಗೆ, ಊರ ಮತ 
ಭೂಮಿಯನ್ನು ದಾನ ಬಿಟ್ಟ ವಿಷಯ ತಿಳಿಸಿದರೆ, ಕ್ರಿ.ಶ. 1227ರ ಶಾಸನ, 770 ವರ್ಷ ಇಲ್ಲದ ಸಿಬಾರವನ್ನು ಮಡವರಿ ಬಳ; 
ಮಾಡಿಸಿದನೆಂಬ ಅಪರೂಪದ ಮಾಹಿತಿಯನ್ನು ತಿಳಿಸುತ್ತದೆ. ಹನುಮಂತ ಗುಡಿ ಮುಂದಿನ ಜಿನಪಾದಪೀಠವು ಕ್ರಿಶ: I ಜು 
ತಿಪ್ಪರಾಜನು ಆಳುತ್ತಿದ್ದಾಗ ಶಿಂಕರಣದ ಬೊಪ್ಪಣ್ಣನು ಬಸದಿಗೆ ಪಾರ್ಶ್ವನಾಥ ವಿಗ್ರಹ ದಾನ ಕೊಟ್ಟ ಹಾಕಾ ಚಟ 
ಮೇಲಿನ ಶಾಸನಗಳಿಂದ ಡೋಣಿಯಲ್ಲಿ ಎರಡು ಬಸದಿಗಳು, ಸಿದ್ದೇಶ್ವರ, ಗವರೇಶ್ವರ, ಮಲ್ಲಿಗೇಶ್ವರ, (ತ್ರಿಪತಿ, ಮೈಲಾರ ಮುಂತಾದ 
ಗುಡಿಗಳು ಇದ್ದವೆಂಬ ಅಂಶ ಗೊತ್ತಾಗುತ್ತದೆ. ಆದರೆ ಇಂದು ಊರಲ್ಲಿ ಜೈನ ಸು 
ಲಭಿಸುತ್ತವೆ. ಊರ ಹೊರಗೆ ದೂರದಲ್ಲಿರುವ ಡೋಣಿಕವ್ವೆ ಗುಡಿ ಬಳಿ ಸಿಬಾರವಿದಿ. 


ಇಧೆ ed 
ಉಳಿದಿರದೆ, ಜೈನಾವಶೇಷಗಳಷ್ಟ 


946 ಧಾರವಾಡ ಜಿಲ್ಲೆ 


ಊರ ಪ್ರವೇಶದಲ್ಲಿಯೇ ಡೋಣಿ ಹಳ್ಳದ ದಂಡೆ ಮೇಲೆ ಸಿದ್ದೇಶ್ವರ ಗುಡಿಯಿದೆ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು 
ಹೊಂದಿರುವ ಈ ಗುಡಿಗೆ ಪಾರ್ಶ್ವದ್ವಾರವಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡದ ಲಲಾಟದಲ್ಲಿ ಗಜಲಕ್ಷ್ಮಿ ಇದೆ. 
ನವರಂಗದ ನಡುವಣ ನಾಲ್ಕು ಕಂಬಗಳು ಚಾಲುಕ್ಕ ಶೈಲಿಯ ದುಂಡನೆಯ ಅಡ್ಡ ಕೊಯ್ತದ ಸ್ತಂಭಗಳಾಗಿವೆ. ಇದರ ನಡುವಣ 
ಛತ್ತಿನಲ್ಲಿ ಸುಂದರವಾದ ಕಮಲವಿದೆ. ಈ ಗುಡಿಯ ಒಳಗೆ-ಹೊರಗೆ, ಶಾಸನಗಳು ಹಾಗೂ ವೀರಗಲ್ಲಾಗಳೂ ಇದ್ವು ಇವುಗಳಲ್ಲಿ 
ಸುಮಾರು ಕ್ರಿ.ಶ. 12 ನೇ ಶತಮಾನದ ಹುಲಿಬೇಟೆ ವೀರಗಲ್ಲು ಆಕರ್ಷಕವಾಗಿದೆ. ಊರಲ್ಲಿ ಹಲವಾರು ಗುಡಿಗಳಿದ್ದು ಅವುಗಳಲ್ಲಿ 
ಬಸವಣ್ಣ ವೀರಭದ್ರ, ಹನುಮಂತ, ಮೈಲಾರ, ಲಕ್ಷಮ್ಮ ದ್ಯಾಮವ್ವ ಹಾಗೂ ದುರ್ಗಮ್ಮ ಗುಡಿಗಳನ್ನು ಹೆಸರಿಸಬಹುದಾಗಿದ್ದು ಇಲ್ಲಿ 
ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ತಂಬೂರು : ಕಲಘಟಗಿ ತಾಲೂಕಿನ ತಂಬೂರು (ಜನಸಂಖ್ಯೆ : 1,472) ಕಲಘಟಗಿಯಿಂದ ದಕ್ಷಿಣಕ್ಕೆ 11 ಕಿಮೀ ದೂರದಲ್ಲಿದೆ. 
ಈ ಊರಿಗೆ ಕಲಘಟಗಿಯಿಂದ ಉತ್ತಮ ರಸ್ತೆಯಿದೆ. ಪ್ರಾಚೀನ ಶಾಸನಗಳಲ್ಲಿ "ತಮ್ಮ ಊರ' “ತಮ್ಮಿಯೂರು', ಹಾಗೂ ತಾಂಬ್ರಪುರ 
ಎಂದೆಲ್ಲಾ ಉಲ್ಲೇಖಿತಗೊಂಡಿರುವ ಈ ಊರು ರಾಷ್ಟ್ರಕೂಟರ ಕಾಲದಷ್ಟು ಪುರಾತನದ್ದಾಗಿದೆ. ಹಿಂದೆ ಹಲಸಿಗೆ-12,000 ಕ್ಕೆ ಸೇರಿದ 
ತಮ್ಮಿಯೂರು-12 ರ ಆಡಳಿತ ಕೇಂದ್ರವಾಗಿದ್ದು ಇಲ್ಲಿಂದ ಈವರೆಗೆ 15 ಶಾಸನಗಳು ವರದಿಯಾಗಿವೆ. ಈ ಶಾಸನಗಳಲ್ಲಿ ರಾಷ್ಟ್ರಕೂಟ 
ನಾಲ್ಕನೇಯ ಗೋವಿಂದನ ಕ್ರಿ.ಶ. 932 ರ ಶಾಸನ ಅಣ್ಣಿಗನು ಊರಳಿವಿನಲ್ಲಿ ಹೋರಾಡಿ ಮಡಿದ ವಿಷಯವನ್ನು ತಿಳಿಸಿದರೆ, 
ಮತ್ತೊಂದು ಶಾಸನದಿಂದ ತಂಬೂರು 1000 ಮಹಾಜನರನ್ನು ಒಳಗೊಂಡಿದ್ದ ಅಗ್ರಹಾರವಾಗಿತ್ತೆಂಬ ಅಂಶ ಗೊತ್ತಾಗುತ್ತದೆ. ಕ್ರಿ.ಶ. 
1120 ರ ಮತ್ತೊಂದು ಶಾಸನ ಕದಂಬ ಗುವಲದೇವನು ಆಳುವಾಗ ಸೇನಿಗಗಾವುಂಡ ಪಣಿರಾಜ ದೇವಾಲಯ ನಿರ್ಮಿಸಿದ ಅಂಶ 
ತಿಳಿಸಿದರೆ, ಇನ್ನೊಂದು, ಜಯದೇವನಿಂದ ವಿಷ್ಣು ದೇವಾಲಯ ನಿರ್ಮಾಣ ಹಾಗೂ ಭೂದಾನದ ಬಗ್ಗೆ ತಿಳಿಸುತ್ತದೆ. ಕ್ರಿ.ಶ. 1125 
ರ ಮತ್ತೊಂದು ಶಾಸನ ಬರ್ಮಚಯ್ಯನಾಯ್ಕ ರಾಜಮಲ್ಲನಾಯ್ಕರು ತಂಬೂರಿನಲ್ಲಿ ಜಿನಾಲಯ ನಿರ್ಮಿಸಿ ಭೂದಾನ ಮಾಡಿದ 
ಅಂಶವನ್ನು ತಿಳಿಸುತ್ತದೆ. ಇಲ್ಲಿನ ವೀರಗಲ್ಲುಗಳಲ್ಲಿ ಕಳಚೂರಿ ಬಿಜ್ಜಳನ ಕ್ರಿಶ. 1136 ರ ವೀರಗಲ್ಲು ಬಿಜ್ಜಳದೇವನು ಹಾನಗಲ್‌ 
ಕೋಟೆಯನ್ನು ಮುತ್ತಿದಾಗ ಕೇತೆಯ ನಾಯಕ ಆನೆಯೊಡನೆ ಕಾದು ಮಡಿದ ವಿಷಯವನ್ನು ಹೆಳುತ್ತಿದ್ದು ಈ ವೀರಗಲ್ಲು ಈಗ 
ಧಾರವಾಡದಲ್ಲಿದೆ. ಕ್ರಿ.ಶ. 1124 ರ ಶಾಸನ ಬರ್ಮನು ಸತ್ರಕ್ಕೆ ಭೂದಾನ ಮಾಡಿದ ವಿಷಯ ತಿಳಿಸಿದರೆ 1140 ರ ಮತ್ತೊಂದು 
ಶಾಸನ ಪದಾವತಿ ಸತ್ರಕ್ಕೆ ದಾನಕೊಟ್ಟ ವಿಷಯ ತಿಳಿಸುತ್ತದೆ. ಕ್ರಿಶ. 1144 ರ ಒಂದು ಶಾಸನ ಮಾದಿರಾಜಯ್ಯನು ಚೌಡೇಶ್ವರ 
ಗುಡಿಗೆ ಭೂದಾನ ಮಾಡಿದ ವಿಷಯ ತಿಳಿಸಿದರೆ, ಕ್ರಿ.ಶ. 1156 ರ ಮತ್ತೊಂದು ಶಾಸನ ಆಚರಸನು ನಾರಾಯಣ ದೇವರಿಗೆ ಸುಂಕ 
ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ಕ್ರಿಶ. 1252 ರ ಇನ್ನೊಂದು ಶಾಸನ ಸಾತೇನಹಳ್ಳಿ ಮುತ್ತಿಗೆಯಲ್ಲಿ ಹಿರಿಯರಾಮನ ನಿಧನವನ್ನು 
ದಾಖಲಿಸಿದೆ. 


ಮೇಲೆ ಚರ್ಚಿಸಿರುವ ಶಾಸನಗಳಲ್ಲಿ ಉಕ್ತವಾಗಿರುವ ದೇವಾಲಯಗಳಲ್ಲಿ ಹೆಚ್ಚಿನವು ಇಂದು ಹಾಳಾಗಿದ್ದು ಉಳಿದಿರುವ ಗುಡಿಗಳನ್ನು 
ಖಚಿತವಾಗಿ ಗುರುತಿಸಲು ಬಾರದ ಸ್ಥಿತಿಯಾಗಿದೆ. ಊರಲ್ಲಿರುವ ಗುಡಿಗಳಲ್ಲಿ ಪ್ರಾಚೀನವಾದ ಬಸವಣ್ಣ ಗುಡಿಯ ಪುನರ್ರಚನೆಯನ್ನು 
ಕೇಂದ್ರ ಪುರಾತತ್ವ ಇಲಾಖೆ ಮಾಡುತ್ತಿದೆ. ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ ನಂದಿ ಮಂಟಪವನ್ನು ಹೊಂದಿರುವ 
ಈ ಗುಡಿಯ ಗರ್ಭಗೃಹದ ಬಾಗಿಲವಾಡ ಸರಳವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿ ಯಿದ್ದು ಕಪೋತದಲ್ಲಿ ಪಂಚಶಿಖಡಿದ್ದು ಬ್ರಹ್ಮ 
ಗಣಪತಿ, ನಟರಾಜ, ಸೂರ್ಯ ಮತ್ತು ವಿಷ್ಣುವಿನ ಕೆತ್ತನೆಯನ್ನು ಹೊಂದಿದೆ. ಗರ್ಭಗೃಹದೊಳಗೆ ಶಿವಲಿಂಗವಿದ್ದು ಹಿಂಬದಿಯಲ್ಲಿ ' 
ಕಿರುಗಾತ್ರದ ಸೂರ್ಯ, ವಿಷ್ಣು ಉಮಾಮಹೇಶ್ವರ, ಗಣಪತಿ, ಭೈರವ ಶಿಲ್ಪಗಳಿವೆ. ನವರಂಗದಲ್ಲಿ ಕಲ್ಕಾಣದ ಚಾಲುಕ್ಕರ ಕಾಲದ 
ಸ್ತಂಭಗಳಿದ್ದು ನುಣುಪಾಗಿದ್ದು ಮಿನುಗುತ್ತಿವೆ. ನವರಂಗದಲ್ಲಿ ದ್ವಾರದೆದುರೇ ಮಹಿಷಮರ್ದಿನಿಯ ಸುಂದರ ಶಿಲ್ಪವಿದೆ. ಈ 
ದೇವಾಲಯವು ಸುಂದರವಾದ ದ್ರಾವಿಡ ಶಿಖರವನ್ನು ಹೊತ್ತು ನಿಂತಿದೆ. ದೇವಾಲಯದ ಆವರಣದಲ್ಲಿ ಗಣಪತಿ, ಹಾಗೂ ಸಪ್ತಮಾತೃಕಾ 


ವಿಗ್ರಹಗಳಿವೆ. 

ಊರಲ್ಲಿರುವ ಮತ್ತೊಂದು ಪ್ರಾಚೀನ ದೇವಾಲಯ ಕಲ್ಪೇಶ್ನರ ಗುಡಿಯಾಗಿದ್ದು ಇದು ಪೂರ್ಣ ಜೀರ್ಣೋದ್ಧಾರಗೊಂಡಿದೆ. 
ಇಲ್ಲಿನ ಶಿವಲಿಂಗ, ನಂದಿ, ದ್ಹಾರಬಂಧ, ಗಣಪತಿ ಮತ್ತು ವಿಷ್ಣು ಶಿಲ್ಪಗಳು ಕಲ್ಯಾಣದ ಚಾಳುಕ್ಕರ ಕಾಲದ್ದಾಗಿವೆ. ಊರಹೊರಗೆ 
ಗುಡ್ಡದ ಮೇಲೆ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವಿರುವ ಉತ್ತರ ಕುಮಾರನ ಗುಡಿಯಿದ್ದು ಇದಕ್ಕೆ ಕದಂಬ ನಾಗರ 


ಣೆ 
ಪ್ರೇಕ್ಷಣೀಯ ಸ್ಥಳಗಳು 947 


ಶಿಖರವಿದೆ. 
ಎದೆ. ಈ ಗುಡಿ ಶಿಥಿಲಾವಸ್ಥೆಯಲ್ಲಿದೆ. ಊರ ಬದಿಯಲ್ಲೇ ಹೊಲದಲ್ಲಿ ಬಾಲಬಸಪ್ಪನ ಗುಡಿಯಿದು ಇಂದು 

ಹಾಳಾಗಿದೆ. ಅರಣ್ಯ ಇಲಾಖಾ ಕಟ್ಟಡದ ಬಳಿ - a. 
wk ್ಯಿ ನಾಲ್ಕು ಅಡಿ ಎತ್ತರದ ಸುಂದರವಾದ ಸರಸ್ಪತಿ ಶಿಲ್ಪವಿದೆ. ಈ ಊರಲ್ಲಿ ಹಲವಾರು 
ಹೋ ಮಾಸ್ತಿಕಲ್ಲುಗಳು ಹರಡಿಕೊಂಡಿದ್ದು ಸುಂದರ ಕೆತ್ತನೆಯನ್ನು ಹೊಂದಿವೆ. ಇದರಿಂದ ಈ ಊರಲಿ ಕ್ರಿಶ. 12 ನೇ 

ದಲ್ಲಿ ಹಾರೀ ಕಾಳಗವೊಂದು ಜರುಗಿರಬೇಕೆಂದು ಊಹಿಸಬಹುದಾಗಿದೆ. ಶಾಸನಗಳಲ್ಲಿ ಜೈನ ಬಸದಿ ಉಲ್ಲೇಖವಿದರೂ 
ಇಂದು ಜೈನ ಬಸದಿ ಯಾವುದು ಉಳಿದು ಬಂದಿಲ್ಲ. ಈ ಊರಿಗೆ ಕೋಟೆ ಹಿಂದೆ ಇತ್ತು; ಈಗ ಪೂರ್ಣ ನಶಿಸಿಹೋಗಿದೆ. ಊರಲ್ಲಿ 
ದ್ಯಾಮವ್ವ, ದುರ್ಗವ್ವ, ಮೂರು ಮುಖದವ್ವ ಹಾಗೂ ಬಸವಣ್ಣ ದೇವರ ಗುಡಿಗಳಿವೆ. ಇದರ ಜಾತ್ರೆ ಭಾರತ ಹುಣ್ಣಿಮೆಯಲ್ಲಿ 
ಜರುಗುತ್ತದೆ. ಮಸೀದಿ ಹಾಗು ದರ್ಗಾಗಳೂ ಕೂಡ ಇದೆ. 


ತಡಕೋಡ : ಧಾರವಾಡ ತಾಲೂಕಿನ ತಡಕೋಡವು (ಜನಸಂಖ್ಯೆ : 5,617) ಧಾರವಾಡದಿಂದ ವಾಯುವ್ಯಕ್ಕೆ 20 ಕಿಮೀ 
ದೂರದಲ್ಲಿದೆ. ಈ ಊರು ದೇವರ ಹುಬ್ಬಳ್ಳಿಯ ಕ್ರಿ.ಶ. 1216 ರ ಶಾಸನದಲ್ಲಿ “ತಡಕೋಡು ಪಟ್ಟಣ' ಎಂದೇ ದಾಖಲಾಗಿದ್ದು 
ಹಲಸಿಗೆ-12,000 ಕ್ಕೆ ಸೇರಿತ್ತು. ಇಲ್ಲಿಂದ ಈವರೆಗೆ ಎರಡು ಶಾಸನಗಳು ವರದಿಯಾಗಿದ್ದು ಸುಮಾರು ಕ್ರಿ.ಶ. 12ನೇಯ ಶತಮಾನದ 
ಒಂದು ಶಾಸನ ಚಂದ್ರನಾಥ ತೀರ್ಥಂಕರನ ಸ್ತೋತ್ರ ಶಾಸನವಾದರೆ, ಕ್ರಿ.ಶ. 1282 ರ ಮತ್ತೊಂದು ಶಾಸನ ಕನ್ನರದೇವನ ರಾಣಿಯ 
ಸೂಚನೆಯಂತೆ, ಸರ್ವಾಧಿಕಾರಿ ಮಾಯಿದೇವನಾಯ್ಕನ ಆದೇಶದಂತೆ ಪಟ್ಟಣ (ತಡಕೋಡುದ ಬಸದಿಯ ನಿತ್ಯ ಸೇವೆಗೆಂದು ದಾನ 
ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಮೊದಲಿನ ಶಾಸನದಲ್ಲಿ ಲಭಿಸುವ ಸುಳಿವಿಂದ ಇಲ್ಲಿನ ಬಸದಿ ಚಂದ್ರನಾಥ ತೀರ್ಥಂಕರನಿದ್ದಿರಬೇಕೆಂದು 
ತರ್ಕಿಸಬಹುದಾಗಿದೆ. ಈ ಎರಡೂ ಶಾಸನಗಳು ಊರ ಕೆರೆಯ ಕೋಡಿಯಂಚಲ್ಲಿರುವ ಕಲ್ಮೇಶ್ವರ ಗುಡಿ ಛಾವಣಿಯಲ್ಲಿವೆ. ಮೂಲತಃ 
ಗರ್ಭಗೃಹ, ತೆರೆದ ಅರ್ಧಮಂಟಪ ಹಾಗೂ ನವರಂಗವನ್ನು ಹೊಂದಿದ್ದ ಈ ಗುಡಿ ಇಂದು ಪೂರ್ಣ ಜೀರ್ಣಾವಸ್ಥೆಯಲ್ಲಿದೆ. ಗುಡಿಯ 
ಭಿತ್ತಿಗಳು ಬಿದ್ದಿದ್ದು ಛಾವಣಿಯಷ್ಟೆ ಉಳಿದಿರುವ ಇದರ ಗರ್ಭಗೃಹದಲ್ಲಿ ಸ್ವಯಂಭೂ ಲಿಂಗವಿದ್ದು ಇದರ ಬಾಗಿಲವಾಡದ ಪಕ್ಕದಲ್ಲಿ 
ಚಾಮರ ದಾರಿಗಳು, ದ್ವಾರಪಾಲಕರು ಹಾಗು ರತಿ-ಮನಥರನ್ನು ಕೆತ್ತಿದ್ದಾರೆ. ಊರ ನಡುವೆ ಇರುವ ಜೈನ ಬಸದಿಯಲ್ಲಿರುವ ಸುಮಾರು 
3.5 ಅಡಿ ಎತ್ತರದ ಸ್ತಾನಿಕ ತೀರ್ಥಂಕರ ಮೂರ್ತಿಯ ಪಾದಪೀಠದ ಮೇಲೆ ದ್ರಾವಿಡ ಸಂಘದ ವೀರನಂದಿ ಸಿದ್ದಾಂತ ಚಕ್ರವರ್ತಿಗಳ 
ಗುಡ್ಡನ ಹರಕೆ, ಈ ಮೂರ್ತಿಯ ಪ್ರತಿಷ್ಠೆ ಎಂದು ಹೇಳುವ ನಾಲ್ಕೆದು ಸಾಲಿನ ಶಾಸನವನ್ನು ಇತ್ತೀಚೆಗೆ ಗಮನಿಸಲಾಗಿದ್ದು ಇದು 
ಸುಮಾರು ಕ್ರಿ.ಶ. 12 ನೇ ಶತಮಾನದ ಲಿಪಿಯನ್ನು ಹೋಲುತ್ತದೆ. ಅಲ್ಲೇ ಸುಮಾರು 1.5 ಗೇಣು ಎತ್ತರದ ಪದಾಹೀನ ತೀರ್ಥಂಕರ 
ಮೂರ್ತಿಯೂ ಇದೆ. ಈ ಗುಡಿ ಇತ್ತೀಚಿನ ಕಟ್ಟಡವಾಗಿದೆ. ಇದರೊಂದಿಗೆ ಊರಲ್ಲಿ ಬಸವಣ್ಣ ಮೈಲಾರ, ವೀರಭದ್ರ, ಹನುಮಂತ, 
ಕಲ್ಮೇಶ್ವರ, ದ್ಯಾಮವ್ವ ಹಾಗೂ ಇನ್ನಿತರ ಗುಡಿಗಳಿವೆ. ಹನುಮಂತನ ಗುಡಿ ಬಳಿ ಸರಸ್ವತಿ ಹಾಗು ಬೈರವನ ಭಗ್ನ ಮೂರ್ತಿಗಳಿವೆ. 
ಮಸೀದಿ ಹಾಗೂ ದರ್ಗಾಗಳೂ ಇವೆ. ನೆರೆಯ ಭಾವಿಹಾಳ (ಬೇಚರಾಕ್‌)ದಲ್ಲಿ ಜೀರ್ಣೋದ್ಧಾರಗೊಂಡ ಕ್ರಿ.ಶ. 1125 ರ 
ಮಲ್ಲಿಕಾರ್ಜುನ ದೇವಾಲಯವಿದ್ದು ಸ್ಥಳೀಕರು ಈ ಊರನ್ನು ಹಾಳುಸಿದ್ದಾಪುರ ಎಂದು ಕರೆಯುತ್ತಾರೆ. ಮೂಲತಃ ಇದರ ಪ್ರಾಚೀನ 
ಹೆಸರು "ಹಲಗುಂಡಿ' ಎಂದು ಶಾಸನ ತಿಳಿಸುತ್ತದೆ. 
ತಾಮ್ರಗುಂಡಿ: ಮುಂಡರಗಿ ತಾಲೂಕಿನ ತಾಮ್ರಗುಂಡಿಯು (ಜನಸಂಖ್ಯೆ : 449) ಮುಂಡರಗಿಯಿಂದ ವಾಯುವ್ಯಕ್ಕೆ ಐದು 
ಕಿಮೀ ದೂರದಲ್ಲಿ ಚಾರಿತ್ರಿಕ ಮಹತ್ವದ ಬರದೂರಿನಿಂದ ಪಶ್ಚಿಮಕ್ಕೆ ಸುಮಾರು ಎರಡು ಕಿಮೀ ದೂರದಲ್ಲಿದೆ. ಮುಂಡರಗಿ-ಗದಗ 
ರಸ್ತೆಯಲ್ಲಿರುವ ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಕಿಸುಗುಣ್ಣಿ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು 50 ಮಹಾಜನರನ್ನು 
ಹೊಂದಿದ್ದ ಅಗ್ರಹಾರವಾಗಿದ್ದು ಮಾಸವಾಡಿ-140 ಕ್ಕೆ ಸೇರಿತ್ತು. ಇಂದು ಊರಿನ ಹಾಳಾದ ನಿವೇಶನದಲ್ಲಿ ಈಶ್ವರ ಗುಡಿ ಮುಂದೆ 
ಇರುವ ಒಂದನೇಯ ಸೋಮೇಶ್ವರನ ಕ್ರಿ.ಶ. 1054ರ ಶಾಸನ, ಕಿಸುಗುಣ್ಣಿಯನ್ನಾಳುತ್ತಿದ್ದ ನ ಮೂಲಸ್ಥಾನ ಶ್ಹ್‌ 
ವಿಷ್ಣುದೇವರಿಗೆ ನಂದಾದೀಪಕ್ಕೆಂದೂ, ಸತ್ರಕ್ಕೆಂದೂ, ಮಹಾಜನರ ಕೈಯಲ್ಲಿ ದಾನ ಕೊಟ್ಟ ಕಾಕಾ ಭಕತ ಸಸ 
ವ ಈಶರ ಗುಡಿಯೆಂದು ಗುರುತಿಸಬಹುದಾಗಿದೆ. ಕಲ್ಯಾಣದ ಚಾಲುಕ್ಕ ಶೈಲಿಯ 
ಶಾಸನೋಕ್ತ ಮೂಲಸ್ಥಾನದ ಕಲಿದೇವ ಗುಡಿ Ne 3 ಕ್ಸ್‌ ಗೊಂಡು ಮೂಲ ಸ್ಪರೂಪ ಉಳಿದಿಲ್ಲ 
ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು ಬ್ಯ ನ್ಯಾ 
ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಬಾಗಿಲವಾಡ ಸರಳ ಶಾಖಾಲಂಕಾರವನ್ನು ಹೊಂದಿದೆ. ನವರಂಗದ Wo ನಾಲ್ಕು 
ಚಾಲುಕ್ಕ ಶೈಲಿಯವು. ಇದರ ಶಿಖರ ಹಾಳಾಗಿದೆ. ಗುಡಿ ಪರಿಸರದಲ್ಲಿ ಸಪ್ತಮಾತೃಕಾ ಶಿಲ್ಪವಿದೆ. ಗಾನದ ಕಂಡ ಇ 


948 | ಧಾರವಾಡ ಜಿಲ್ಲೆ 


ಇರುವ ಈ ಗುಡಿಯ ಬಳಿಯಲ್ಲೇ ಪಾಳು ಬಿದ್ದಿರುವ ಹನುಮಂತನ ಗುಡಿ ಇದ್ದು ಇದೇ ಶಾಸನೋಕ್ತ ವಿಷ್ಣು ಗುಡಿ ಇದ್ದಿರಬೇಕೆಂದು 
ತೋರುತ್ತದೆ. ಹೊಸ ಊರಿಂದು ಹಳೇ ಊರಿಂದ ಸುಮಾರು ಅರ್ಧ ಕಿಮೀ ದೂರದಲ್ಲಿದೆ. 


ತಿಳವಳ್ಳಿ : ಹಾನಗಲ್‌ ತಾಲೂಕಿನ ತಿಳವಳ್ಳಿಯು (ಜನಸಂಖ್ಯೆ : 6,031) ಹಾನಗಲ್‌ನಿಂದ ಆಗ್ನೇಯಕ್ಕೆ ಸುಮಾರು 20 ಕಿಮೀ “ಇ 


ದೂರದಲ್ಲಿದೆ. ಈ ಊರಿಗೆ ಹಾವೇರಿ ಹಾಗೂ ಹಂಸಭಾವಿಗಳಿಂದ ಹೋಗಲು ಸಾಕಷ್ಟು ವಾಹನ ಸೌಕರ್ಯವಿದೆ. ಪ್ರಾಚೀನ 
ಶಾಸನಗಳಲ್ಲಿ "ಅನಾದಿ ಅಗ್ರಹಾರ ತಿಳಿವಳ್ಳಿ' ಎಂದೇ ಉಲ್ಲೇಖಿತಗೊಂಡಿರುವ ಈ ಊರಿಂದ ಈವರೆಗೆ 32ಶಾಸನಗಳು ವರದಿಯಾಗಿದ್ದು 
ಇವು ಕಲ್ಯಾಣದ ಚಾಳುಕ್ಕ ಯಾದವ, ವಿಜಯನಗರ ಹಾಗೂ ನಂತರದ ಕಾಲಕ್ಕೆ ಸೇರಿದ್ದಾಗಿವೆ. ಪ್ರಾಚೀನ ಕಾಲದಲ್ಲಿ ನಾಗರಖಂಡ-70 
ಕ್ಕೆ ಸೇರಿದ್ದ ಈ ಊರು ನಾಗರಖಂಡದ ಐದು ಅಗ್ರಹಾರಗಳಲ್ಲಿ ಒಂದಾಗಿದ್ದು 1000 ಮಹಾಜನರನ್ನು ಹೊಂದಿತು. ಕ್ರಿ.ಶ.1072 
ರ ಭುವನೈಕಮಲ್ಲನ ಶಾಸನ "ತಿಳಿವಳಿ'ಯ ಪಿರಿಯ ಕೆನೆಯ ಕಲ್ಕಟ್ಟುಗೆಲಸಕ್ಕೆಂದು ಅಲ್ಲಿನ ಸಕಲ ಸಾಸೀರ್ವರು, ಬಂಟ ಸಾಸೀರ್ವರು 
ದಾನಬಿಟ್ಟ ಅಂಶವನ್ನು ತಿಳಿಸುತ್ತದೆ. ಇಲ್ಲಿನ ಶಾಸನಗಳು ಸೋಮಯಾಜಿ, ಗ್ರಾಮದ ದಿದೈವ ಮಾಳೇಶ್ವರ, ಅಭಿನವಶಂಕರ, ಭಂಟೇಶ್ವರ, 
ಜನಾರ್ಧನ, ಸಾವಂತೇಶ್ವರ, . ವೀರನಾರಾಯಣ, ಅಭಿನವ ಸೋಮನಾಥ, ಸಂಕೇಶ್ವರ ಮುಂತಾದ ದೇವಾಲಯಗಳಿಗೆ ಸಮಾಜದ 
ವಿವಿಧ ವರ್ಗದ ಜನ ನೀಡಿರುವ ನಾನಾ ವಿಧವಾದ ದಾನಗಳ ಬಗ್ಗೆ ಮಾಹಿತಿ ನೀಡುತ್ತವೆ. ಬಂಟ-1000, ಎಲೆಭೋಜಂಗ 
ಕೊತ್ತಳಿ-504, ಕೊನೆಗಾರರ ಕೊತ್ತಳಿಗಳು ಸುಸಂಘಟಿತರಾಗಿದ್ದ ಅಂಶವನ್ನು ಇಲ್ಲಿನ ನಾಲ್ಕಾರು ಶಾಸನಗಳು ಸೂಚಿಸುತ್ತವೆ. ' 


ಶಾಸನೋಕ್ತ ದೇಗುಲಗಳಲ್ಲಿ ಸಾವಂತೇಶ್ವರ ದೇವಾಲಯವೊಂದೇ ಸುಸ್ಥಿತಿಯಲ್ಲಿದ್ದು ಇಂದು ಶಾಂತೇಶ್ವರ ದೇವಾಲಯವೆಂದು 
ಪರಿಚಿತವಾಗಿದೆ. ಯಾದವ ಸಿಂಘಣನ ಮಹಾಪಸಾಯ್ತ ಕಲಿದೇವ ಠಕ್ಕುರನು, ವೀರಾವೇಶದಿಂದ ಹೋರಾಡುತ್ತ ಸತ್ತ ತನ್ನ ತಂದೆ 
ಸಾವಂತ ಠಕ್ಕುರನ ಸರ್ಮಣಾರ್ಥ ಕ್ರಿಶ. 1239ರಲ್ಲಿ ತಿಳಿವಳ್ಳಿಯಲ್ಲಿ ಸಾವಂತೇಶ್ವರ ದೇವಾಲಯವನ್ನು ನಿರ್ಮಿಸಿ, ದೇವರ ಸೇವೆಗೆಂದು 
ಸೂಡಂಗಿ ಗ್ರಾಮವನ್ನು ದಾನ ಕೊಟ್ಟ ಅಂಶವನ್ನು ಗುಡಿಯ ಆವರಣದಲ್ಲೇ ಇರುವ 10 ಅಡಿ ಎತ್ತರದ ಬೃಹತ್‌ ಶಿಲಾಶಾಸನ 
ನಿವೇದಿಸುತ್ತದೆ. ದೇವಾಲಯಕ್ಕೆ ಬಿಟ್ಟ ಸೂಡಂಗಿ ಗ್ರಾಮ ಬ್ಯಾಡಗಿ ತಾಲೂಕಿನ ಸೂಡಂಬಿ ಗ್ರಾಮವಾಗಿದೆ. 


ಪೂರ್ವಾಭಿಮುಖವಾಗಿರುವ ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ವಿಶಾಲವಾದ ಸಭಾಮಂಟಪವನ್ನು ಹೊಂದಿದ್ದು 
ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಗರ್ಭಗೃಹದ ಲಲಾಟ ಬಿಂಬದಲ್ಲಿ ಸುಂದರವಾದ ಗಜಲಕ್ಷ್ಮಿ ಕೆತ್ತನೆಯಿದೆ. ಅಂತರಾಳದ ಮುಂದಿರುವ 
ವಿಶಾಲವಾದ ತೆರೆದ ಸಭಾಮಂಟಪವನ್ನು ಮೂರು ಮಾದರಿಯ 48 ಕಂಬಗಳು ಹೊತ್ತು ನಿಂತಿವೆ. ಸಭಾಮಂಟಪದಲ್ಲಿರುವ 
ದೇವಕೋಷ್ಠಗಳಲ್ಲಿ ಸಪ್ತಮಾತೃಕೆಯರು, ತಂಬೂರಿಧಾರಿ ಹಾಗೂ ಮಹಿಷ ಮರ್ದಿನಿಯ ಸುಂದರ ಶಿಲ್ಪಗಳಿದ್ದು ಮತ್ತೊಂದು 
ಖಾಲಿಯಿದೆ. ಸಭಾ ಮಂಟಪಕ್ಕೆ ಮೂರು ದಿಕ್ಕಿಂದಲೂ ಪ್ರವೇಶವಿದ್ದು ಇದರ ಅಂಚಿನುದ್ದಕ್ಕೂ ಕಕ್ಷಾಸನವಿದೆ. ಸಭಾಮಂಟಪದ 
ನಡುವಿನ ವೃತ್ತಕಾರದ ಛತ್ತು ಆಕರ್ಷಕವಾದ ಭುವನೇಶ್ವರಿಯನ್ನು ಹೊಂದಿದ್ದು ನಡುವೆ ಇಳಿ ಬಿಟ್ಟ ಕಮಲವಿದ್ದು ಅಷ್ಟದಿಕ್ಟಾಲಕರಿಂದ 
ಆವೃತ್ತವಾಗಿದೆ. ಈ ಗುಡಿಯ ಗರ್ಭಗೃಹವನ್ನು ಸುಂದರವಾದ ವೇಸರ ಶಿಖರ ಅಲಂಕರಿಸಿದೆ. ಶುಕನಾಸಿಯ ಮುಮುಖದಲ್ಲಿ 
ಸುಂದರವಾದ ನಟರಾಜನ ಕೆತ್ತನೆಯಿದೆ. ಗರ್ಭಗೃಹದ ಹೊರಭಿತ್ತಿಯಲ್ಲಿ ಮೂರು ದಿಕ್ಕಲ್ಲೂ ದೇವಕೋಷ್ಠಗಳಿದ್ದು ಇವುಗಳನ್ನು 
ಸುಂದರವಾದ ಶಿಖರಗಳು ಅಲಂಕರಿಸಿವೆ. ಆದರೆ ಕೋಷ್ಠದಲ್ಲಿದ್ದಿರರಹುದಾದ ಮೂರ್ತಿಗಳಿಂದು ನಾಪತ್ತೆಯಾಗಿವೆ. ಸಭಾಮಂಟಪದ 
ಪೂರ್ವ ಮತ್ತು ಉತ್ತರ ದ್ವಾರದ ಕಕ್ಷಾಸನದ ಹೊರಭಿತ್ತಿಯ ಮೇಲೆ ಕಿರುಪ್ರಮಾಣದ ಮಿಥುನ ಶಿಲ್ಪಗಳಿವೆ. ಚೌಕಕಾರದ ಪೀಠಭಾಗದ 
ಮುಖದ ಮೇಲೆ ಸುಂದರವಾದ ಚಿಕ್ಕಣಿ ಶಿಲ್ಪ ಕೆತ್ತನೆಯಿರುವ ಕಂಬಗಳು ಹೊಳೆಯುತ್ತವೆ. ಹಾನಗಲ್ಲಿನ ತಾರಕೇಶ್ವರ, ಕೋಟಿಪುರದ 
ಕೋಟೇಶ್ವರ ದೇವಾಲಯಗಳನ್ನು ನೆನಪಿಸುವ ಈ ದೇವಾಲಯ ಯಾದವರ ಕಾಲದ ವಾಸ್ತು ಶಿಲ್ಪ ಅಧ್ಯಯನಕ್ಕೆ ಉತ್ತಮ 
ಅಕರವಾಗಬಲ್ಲದು. 


ಇಲ್ಲಿನ ಚುರ್ಚಿಮಠ ಹಾಗೂ ಸಿದ್ದೇಶ್ವರ ಗುಡಿಗಳೂ ಸುಮಾರು ಕ್ರಿ.ಶ. 11-12 ನೇ ಶತಮಾನದ ಗುಡಿಗಳಾಗಿದ್ದು ಪಾಳು 
ಬಿದ್ದಿವೆ. ಚುರ್ಚಿ ಮಠವು ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ನಂದಿಮಂಟಪಗಳನ್ನು ಹೊಂದಿತ್ತೆಂದು ತೋರುವ ಆಧಾರಗಳು 
ಚದುರಿಕೊಂಡಿವೆ. ಇಲ್ಲಿರುವ ಸಪ್ತಮಾತೃಕೆಯರು, ಮಹಿಷಮರ್ದಿನಿ, ಗಣಪತಿ ಹಾಗೂ ವೀರಭದ್ರ ಶಿಲ್ಪಗಳು ಉಲ್ಲೇಖಾರ್ಹ.. ಈ 
ಗುಡಿಯ ಬಳಿಯಲ್ಲೇ ಇರುವ ಸಿದ್ದನಹೊಂಡದ ಪಕ್ಕದಲ್ಲಿ ಸಿದ್ದೇಶ್ವರ ಗುಡಿಯಿದ್ದು ಇಂದು ಇದರ ಗರ್ಭಗೃಹವಷ್ಟೆ ಉಳಿದಿದೆ. ಈ 
ಗುಡಿಯಲ್ಲಿಂದು ಶಿವಲಿಂಗವಿದ್ದರೂ ಪಂಚಶಾಖಾಲಂಕೃತವಾದ ಈ ಗುಡಿಯ ಬಾಗಿಲವಾಡದ ಲಲಾಟದಲ್ಲಿರುವ ಮುಕ್ಕೊಡೆ ಹಾಗೂ ' 


ಪ್ರೇಕ್ಷಣೀಯ ಸ್ಥಳಗಳು 949 


ಜಿನನ ಮಸುಕಾದ ಕಿತ 
sete ತನೆಗಳು ಹಿಂದೆ ಇದೊಂದು ಜೈನ ಬಸದಿಯಾಗಿತ್ತೆಂಬ ಅಂಶವನ್ನು ಸೂಚಿಸುತ್ತವೆ. ಕ್ರಿಶ. 1102 ರ ಜೈನ 
ನ ವೊಂದು ಇಲ್ಲಿ | ದೊರೆತಿದೆ. ಕಾಳಿಕಾದೇವಿ ಗುಡಿಯಲ್ಲಿ ಮೂರು ಅಡಿ ಎತ್ತರದ ಮಹಿಷಾಸುರಮರ್ದಿನಿ ಶಿಲ್ಪ, ಮತ್ತು 
ನ ಶಿಲ್ಪಗಳಿವೆ. ನಾರಾಯಣದೇವರ ಗುಡಿಯಲ್ಲಿ ಒಂದಡಿ ಎತ್ತರದ ನಾರಾಯಣ ಮೂರ್ತಿಯನ್ನಿಟ್ಟು ಆರಾಧಿಸುತ್ತಾರೆ. 
p ಗ ಯಲ್ಲಿ ಕ್ರಿ.ಶ. 12ನೇ ಶತಮಾನದ ನರಸಿಂಹನ ಮೂರ್ತಿಯಿದ್ದು ಗುಡಿಯನ್ನು ಪೂರ್ಣ ಜೀರ್ಣೋದ್ಧಾರ ಮಾಡಿದ್ದಾರೆ. 
ಡಿಯ ಆವರಣದಲ್ಲಿ ಕ್ರಿ.ಶ. 12 ನೇ ಶತಮಾನದ ಮುಕ್ಕಾಗಿರುವ ವಿಷ್ಣು ಗಣಪತಿ, ಮಕರತೋರಣ ಮುಂತಾದ ಶಿಲ್ಪಗಳಿದ್ದು 
ಇವುಗಳ ನಡುವೆ ಭಗ್ನ ದ್ವಿಬಾಹು ಗಣಪತಿಯಿರುವುದು ಗಮನಿಸಬೇಕಾದ ಅಂಶ. ಕೆರೆಯಂಗಳದಲ್ಲಿ ಕೋಣನ ತಲೆ ಶಿಲ್ಪವಿದೆ. 
ಗಾಣಿಗಗೇರಿಯಲ್ಲಿರುವ ಮೈಲಾರಲಿಂಗನ ಗುಡಿಯಲ್ಲಿ ಗರ್ಭಗೃಹ ಅಂತರಾಳವಷ್ಟೇ ಉಳಿದಿದ್ದು ಇಲ್ಲಿರುವ ಮೈಲಾರಲಿಂಗನ ಶಿಲ್ಪದ 
ರುಂಡವು ಛೇದವಾಗಿದೆ. ಆಲಿಂಗಾಸನದಲ್ಲಿ ನಿಂತಿರುವ ಮೈಲಾರ-ಮಾಳಚಿಯರ (ಮೂರು ಅಡಿ ಎತ್ತರ) ಮೂರ್ತಿ ಬಹಳ 
ಸುಂದರವಾಗಿದ್ದು ಈ ಶಿಲ್ಪಗಳ ಪ್ರಾಚೀನತೆಯನ್ನು ಕ್ರಿ.ಶ. 12 ನೇ ಶತಮಾನದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ಶಾಸನೋಕ್ತ 
- ಬಂಟೇಶ್ವರ ಗುಡಿ ಇದೆ ಇದ್ದಿರಬೇಕೆಂದು ಅಭಿಪ್ರಾಯಪಡಬಹುದಾಗಿದೆ. ಈ ಗುಡಿಯ ಮುಂದಿರುವ ಸಿಬಾರಕಟ್ಟೆಗೆ ಮಾಸ್ತಿಕಲ್ಲೊಂದನ್ನು 
ಸೇರಿಸಿದ್ದಾರೆ. ಶಾಸನ ಹೊಂದಿರುವ ಈ ಮಾಸ್ತಿಕಲ್ಲು ಬಹಳ ಎಶಿಷ್ಟವಾದುದಾಗಿದೆ. ಇದರ ಬಳಿಯೇ ಕುದುರೆ ಸವಾರ, ಛತ್ರಿ, 
ಚಾಮರ ಹಿಡಿದ ಸೇವಕರ ಕೆತ್ತನೆಯಿರುವ ಶಿಲ್ಪವಿದ್ದು ಇದು ಕುಮಾರರಾಮನ ಶಿಲ್ಪವಿರಬಹುದೆಂದು ತೋರುತ್ತದೆ. ಇವಲ್ಲದೆ ಊರಲ್ಲಿ 


ಪೇಟೆ ಹನುಮಂತನಗುಡಿ, ಬಸವನಗುಡಿ, ದ್ಯಾಮವ್ದನ ಗುಡಿ ಹಾಗೂ ವೀರಭದ್ರ ಗುಡಿಗಳಿವೆ. 


ಇಲ್ಲಿ 7-8 ವೀರಗಲ್ಲುಗಳಿದ್ದು ಅವುಗಳಲ್ಲಿ ಬಸವಣ್ಣನ ಗುಡಿ ಮುಂದಿರುವ ಕ್ರಿಶ. 1449ರ ವೀರಗಲ್ಲೊಂದು ಆಕರ್ಷಕವಾಗಿದ್ದು 
ಭೈರಗೌಡನ ವೀರಮರಣವನ್ನು ಚಿತ್ರಿಸುತ್ತದೆ. ಶಾಸನ ತ್ರುಟಿತವಾಗಿರುವ ಈ ವೀರಗಲ್ಲಿನ ಶಿಲ್ಪಕೆತ್ತನೆಯ ನೆರವಿನಿಂದ, ಬೈರಗೌಡನೊಂದಿಗೆ 
ಅವನ ಮಡದಿಯೂ ಸತ್ತಿರುವ ಅಂಶ ವೇದ್ಯವಾಗುತ್ತದೆ. ನರಸಿಂಹನ ಹೊಂಡದ ಬಲಭಾಗಕ್ಕಿರುವ ಮಸೀದಿ ಅಲಿ ಅದಿಲ್‌ಷಾನ 
ಕಾಲದ್ದೆಂದು ಸಾಂಪ್ರದಾಯಿಕ ಅಭಿಪ್ರಾಯವಿದೆ. ಇದರ ಜೊತೆಗೆ ಊರಲ್ಲಿ ಶಹಬುದ್ದಿನ್‌ ಷಾ ವಲಿ ದರ್ಗ, ರಾಜಾಭಾಗಸವಾರ 
ದರ್ಗಾ, ಹಯಾತ್‌ಮೀರ್‌ ಷಾ ಹಾಗೂ ಚಮನ್‌ ಷಾ ವಲಿ ದರ್ಗಾಗಳಿವೆ. ಉರುಸು ದಸಗಿರ್‌ ತಿಂಗಳಲ್ಲಿ ಜರುಗುತ್ತದೆ. ಊರ 
ಹೊರಗಿರುವ ಕಲ್ಯಾಣಮಠದಲ್ಲಿ (ಪ್ರಿ ಎಡೆಯೂರು ತೋಂಟದ ಸಿದ್ದಲಿಂಗಸ್ವಾಮಿಗಳ ಶಿಷ್ಯವರ್ಗಕ್ಕೆ ಸೇರಿದ ಇಬ್ಬರ ಸಮಾಧಿಗಳಿವೆ. 


ದೇವಗಿರಿ : ಹಾವೇರಿ ತಾಲೂಕಿನ ದೇವಗಿರಿಯು (ಜನಸಂಖ್ಯೆ : 7,470) ಹಾವೇರಿಯಿಂದ ವಾಯವ್ಯಕ್ಕೆ 11 ಕಿಮೀ 
ದೂರದಲ್ಲಿರುವ ಊರು. ಪ್ರಾಚೀನ ಶಾಸನಗಳಲ್ಲಿ ದೇವಿಂಗೆರೆ, ದೇವಗೇರಿ, ದೇವಗಿರಿ ಎಂದು ಉಲ್ಲೇಖಗೊಂಡಿದ್ದು ಕದಂಬರ 
ಶಾಖೆಯೊಂದು ಇಲ್ಲಿಂದಲೇ ಆಳುತ್ತಿತ್ತೆಂದೂ, ದೇವಗಿರಿಯು ಕದಂಬರ ಕಾಲದಲ್ಲಿ “ತ್ರಿಪರ್ವತ'ವೆಂದೇ ಕರೆಯಲ್ಪಡುತ್ತಿತ್ತೆಂಬ 
ಅಭಿಪ್ರಾಯವಿದೆ. ಕದಂಬರ (ಬನವಾಸಿ) ಮೂರು ತಾಮ್ರ ಪಟಗಳು ದೇವಗಿರಿಯಲ್ಲೇ ಲಭಿಸಿರುವುದೂ ಇದನ್ನು ಪುಷ್ಟೀಕರಿಸುತ್ತದೆ. 
ಇವುಗಳಲ್ಲಿ ಎರಡು ವಿಜಯಶ್ರಿ ಮೃಗೇಶವರ್ಮ (455 ಕ್ರಿ.ಶ)ನ ಕಾಲಕ್ಕೂ ಉಳಿದೊಂದು ಒಂದನೇ ಕೃಷ್ಣವರ್ಮ ( ವಟುವಿನ 
ನ ಮಗ ಯುವರಾಜ ದೇವವರ್ಮನ ಕಾಲಕ್ಕೂ ಸೇರಿವೆ. ಇವು ಜಿನ ಶಾಸನಗಳಾಗಿದ್ದು ಇದರಲ್ಲಿ ಒಂದು ಭಾಷಾ ಭೂತನ 
ಅರ್ಹತ್‌ಭಗವತ ಚೈೆತ್ಯಾಲಯದ ಪೂಜೆ ದುರಸ್ತಿಗೆಂದು ಯುವರಾಜನು ಭೂಮಿಯನ್ನು ಕೊಟ್ಟಿದ್ದನ್ನು ಸಭಾದ ಮಗೆಚಾನ 
ಬೃಹತ್‌ ಪೆರಲೂರ ಅರ್ಹತ್‌ (ಜನೇಂದ್ರಗೆ ಭೂದಾನ ಮಾಡಿದ್ದನ್ನು ಇನ್ನೊಂದು ಹೇಳುತ್ತದೆ. ಕಾಳವಂಗ A 
ಭಾಗ ಮಾಡಿ ಜಿನೇಂದ್ರ, ಶ್ವೇತಪಂಥ ಮತ್ತು ನಿಗ್ರಂಥಿಗಳಿಗೆ ದಾನ ಕೊಟ್ಟ ಅಂಶವನ್ನು ಮೂರನೇಯ ಪಟ ಸ ಸ 
ಒಂಭತ್ತನೇ ಶತಮಾನದ ರಾಷ್ಟಕೂಟರ ಶಿಲಾಶಾಸನವೊಂದು ಗೋವಿಂದಬ್ಬೆಯು ಪರಲೂರನ್ನು ಮ ಸವ್‌ ಸ ಸ 
ಶಾಸನದ ಬೃಹತ ಪೆರಲೂರಿನೊಂದಿಗೆ ಇದನ್ನ ಹೋಲಿಸುವ ಅಗತ್ಯವಿದೆ. ಮೇಲಾಗಿ ಬ ಪೂರ್ವಕ್ಕೆ ಬೆ ಸ್‌ kg 
ಇತೆಂದು ಹೇಳುವ ಪುರದಮನಕಲ್ಲು ಇರುವ ಸ್ಥಳದಲ್ಲಿ ಪಾರ್ಶ್ವನಾಥನ ಮುಕ್ಕಾದ ಮೂರ್ತಿಯಿದೆ. ಜ್ಯ ಹಳಯ 
1 ದಿಯಲ್ಲಿ ಹಾಗೂ ಖಾಸಗಿ ಹೊಲದಲ್ಲಿ ಮುಕ್ಕಾದ ಪದಾಹೀನ ತೀರ್ಥಂಕರ ಮೂರ್ತಿಗಳಿವೆ 

ಸಾರೋಣ ಈ ಜೊತೆಗೆ ಊರಲ್ಲಿ ಸುಮಾರು 20 ಶಿಲಾಶಾಸನಗಳು ಹರಡಿಕೊಂಡಿವೆ. ಕ್ರಿ.ಶ. 600 ರ 
sie MR ದನೆಂದು ಹೇಳಿದರೆ ಬಾದಾಮಿ ಚಾಲುಕ್ಕ ಇಮ್ಮಡಿ ವಿಕ್ರಮಾದಿತ್ಯನ ಕ್ರಿಶ ಏಳನೇ 
SSR ಮಾಡಿದನ್ನು ತಿಳಿಸುತ್ತದೆ. ಕ್ರಿಶ. 7-8 ನೇ ಶತಮಾನದ ಶಾಸನ 
ಶತಮಾನದ ಶಾಸನವೊಂದು ಕಲಿಸಿಂಧನ ಬೇಡಿಕೆಯಂತೆ ಭೂದಾನ ಸಕು ಗಳಿಕ ನರ ಮರಾಜ್ಞಲಿಕರತ 
ಸ) ಕೊಟ್ಟಿದನ್ನೂ ಮುಂದೆ ಒಂದನೇ ಅಮೋಘವರ್ಷ ನೃಪ 

ಅಮರಕೀರ್ತಿ ಎಂಬಾತ ಗೋಸಾಸ (ಗೋಸಹಸ್ರ) 


950 | ಧಾರವಾಡ ಜಿಲ್ಲೆ 


ಮಾರಮ್ಮ ಗೋಸಾಸಿ ಇಳಿಸಿ ಮೇಂಟಿಯನ್ನು ನಿಲ್ಲಿಸಿದ್ದನ್ನೂ ತಿಳಿಸುತ್ತದೆ. ಈ ಕಾಲದ ಶಾಸನಗಳಿಂದ ದೇವಗಿರಿ ಬಾಸವೂರು-140 
ಕ್ಕೆ ಸೇರಿದ್ದು ರಾಜಧಾನಿ ಪಟ್ಟಣವಾಗಿದ್ದಂತೆ ತೋರುತ್ತದೆ. ಇಮ್ಮಡಿ ಸೋಮೇಶ್ವರನ ಕ್ರಿಶ 1065ರ ಶಾಸನದಿಂದ ಬಾಸವೂರು-140ರ 
ಮನ್ನೆಯರಸರ ಮಹಾಸಾಮಂತ ರಾಜಾದಿತ್ಕರಸನು ದೇವಂಗೇರಿಯ ಗೋವಿಂದೇಶ್ವರ ಮತ್ತು ಚಟೇಶ್ವರದೇವರಿಗೆ ಒಟ್ಟು 18 ಮತ್ತರು 
ಭೂಮಿಯನ್ನು ದಾನ ಮಾಡಿದ್ದನ್ನು ದಾಖಲಿಸಿದೆ. ಸೋಮೇಶ್ವರನ ಕ್ರಿ.ಶ. 1075 ರ ಶಾಸನ ದೇವಂಗೇರಿಯ ಕಂಕಾಳೇಶ್ವರ ದೇವರಿಗೆ 
ಹಲವಾರು ಅಧಿಕಾರಿಗಳು ತೆರಿಗೆ ದಾನ ಕೊಟ್ಟಿದ್ದನ್ನು ತಿಳಿಸುತ್ತದೆ. ಐದು ಊರುಗಳ ಪ್ರಭು ತ್ರಿಭುವನಸಿಂಗಿಪಂಡಿತ ತ್ರಿಭುವನೇಶ್ವರ 
ಗುಡಿ ಮತ್ತು ಕೆರೆಗಳನ್ನು ಕಟ್ಟಿಸಿ ಭೂದಾನ ಮಾಡಿದ್ದನ್ನು ಆರ್ಮಡಿ ವಿಕ್ರಮಾದಿತ್ಯನ ಕ್ರಿ.ಶ. 1102 ನ ಶಾಸನ ಹೇಳುತ್ತದೆ. ಮುಮಡಿ 
ಸೋಮೇಶ್ವರನ ಕ್ರಿ.ಶ. 1134 ರ ಶಾಸನ ಕಂಕಳೇಶ್ವರ ದೇವರಿಗೆ ಬಿಟ್ಟ ದಾನದ ಬಗ್ಗೆ ಹೇಳಿದರೆ, ಬಿಜ್ಜಳನ ಕ್ರಿ.ಶ. 1161 ರ ಶಾಸನ 
ಗ್ರಾಮೇಶ್ವರ ದೇವರಿಗೆ ಎಲೆಯ ಭೂಜಂಗ 504 ಮತ್ತು ತೋಟಿಗರು ದಾನ ಕೊಟ್ಟ ಅಂಶವನ್ನು ತಿಳಿಸುತ್ತದೆ. ಕ್ರಿ.ಶ. 1539ರ 
ಶಾಸನದಿಂದ ದೇವಗಿರಿಯ ದಂಡಿಗೆ ಮಲ್ಲಯ್ಯನ ಮಗ ವೀರಯ್ಯ ದೇವಿ ಗುಡಿಯ ಬಾಗಿಲವಾಡ ಮಾಡಿಸಿದ ವಿಷಯ ತಿಳಿಯುತ್ತದೆ. 
ಚಾವಡಿ ಮುಂದಿರುವ ಹುಲಿಬೇಟೆ ವೀರಗಲ್ಲು ಉಲ್ಲೇಖಾರ್ಹವಾದುದಾಗಿದೆ. ಇಲ್ಲಿನ ಶಾಸನಗಳು ಚೈತ್ಯಾಲಯ, ಕಂಕಾಳೇಶ್ವರ, 
ಗೋವಿಂದೇಶ್ವರ, ಚಟ್ಟೇಶ್ವರ, ಗ್ರಾಮೇಶ್ವರ, ತ್ರಿಭುವನೇಶ್ವರ ಮುಂತಾದ ಗುಡಿಗಳನ್ನು ಉಲ್ಲೇಖಿಸಿವೆಯಾದರೂ ಎಲ್ಲವೂ ಯಥಾ ರೀತಿ 
ಉಳಿದಿಲ್ಲ. ಇಲ್ಲಿನ ವಿಶೇಷ ಆಕರ್ಷಣೆ ಒಂದೇ ಪ್ರಾಕಾರದಲ್ಲಿರುವ ಬಸವಣ್ಣಗುಡಿ ಹಾಗೂ ಈಶ್ವರ ಗುಡಿಗಳಾಗಿದ್ದು ಗರ್ಭಗೃಹ ತೆರೆದ 
ಅರ್ದಮಂಟಪ ಹಾಗೂ ವಿಶಾಲವಾದ ನವರಂಗವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಬೃಹತ್ತಾದ ಶಿವಲಿಂಗವಿದೆ. ಗರ್ಭಗೃಹದ ಹಾಗೂ 
ಅಂತರಾಳದ ಬಾಗಿಲವಾಡಗಳು ತ್ರಿಶಾಖಾಲಂಕಾರವನ್ನು ಹೊಂದಿದ್ದರೆ ನವರಂಗದ ಕಂಬಗಳು ವೃತ್ತಾಕಾರದ್ದಾಗಿದ್ದು ಛತ್ತಿನಲ್ಲಿ ಕಮಲ 
ಇಳಿಬಿದ್ದಿದೆ. ಪೂರ್ವದ ಬಾಗಿಲವಾಡವು ಪಂಚಾಶಾಖಾಲಂಕೃತವಾಗಿದ್ದು ಮಕರತೋರಣವನ್ನು ಹೊಸ್ತಿಲಿಗೆ ಹೊಂದಿಸಿದ್ದಾರೆ. ಇದರ 
ಇಕ್ಕೆಲದಲ್ಲಿರುವ ದ್ವಾರಪಾಲಕರ ಶಿಲ್ಪಗಳು ಬೃಹತ್ತಾಗಿದ್ದು ಸುಂದರವಾಗಿವೆ. ಗುಡಿಯ ಹೊರಭಿತ್ತಿ ಸರಳವಾಗಿದ್ದು ನಡುವೆ ವಜ್ರಾಲಂಕೃತ 
ಪಟ್ಟಿಕೆಯಿದೆ. ಈ ಗುಡಿಯ ಗರ್ಭಗೃಹದ ಶಿಖರ ಕದಂಬನಾಗರ ಶೈಲಿಯ ಸರಳ ರಚನೆಯಾಗಿದೆ. ಈ ಗುಡಿಗೆ ಎದುರಾಗಿರುವ 
ಬಸವಣ್ಣನ ಗುಡಿಯೂ ಮೂಲತಃ ಈಶ್ವರನ ನಂದಿಯಾಗಿದ್ದು ಇದಕ್ಕೆ ನಂತರದಲ್ಲಿ ಗುಡಿ ಕಟ್ಟಿದ್ದಾರೆ. ಪೇಶ್ವೆಗಳು ಈ ಗುಡಿಗೆ ಬೆಳ್ಳಿಯ 
ಆಭರಣಗಳನ್ನು ದೇಣಿಗೆ ಕೊಟ್ಟಿದ್ದಾರೆ. ಈ ಗುಡಿಯ ಆವರಣದಲ್ಲಿರುವ ಶಾಸನಗಳೂ ಇದು ಯಾವ ಗುಡಿಯೆಂದು ಖಚಿತವಾಗಿ 
ಗುರುತಿಸುವಲ್ಲಿ ನೆರವಾಗವು. ಆದರೂ ಸಾಂದರ್ಭಿಕವಾಗಿ ಶಾಸನೋಕ್ತ ತ್ರಿಭುವನೇಶ್ವರ ಗುಡಿ ಇದೇ ಇರಬಹುದೆಂದು 
ಅಭಿಪ್ರಾಯಪಡಬಹುದಾಗಿದೆ. 


ಹೊಸಪೇಟೆ ಓಣಿಯಲ್ಲಿರುವ ನರಸಿಂಹನ ಗುಡಿ ವಿಶಾಲವಾದ ಪ್ರಾಕಾರದೊಳಗೆ ಎತ್ತರವಾದ ಜಗತಿ ಮೇಲೆ ಗರ್ಭಗೃಹವನ್ನಷ್ಟೇ 
ಹೊಂದಿದ್ದು ಒಳಗೆ ಸುಮಾರು ಎರಡಡಿ ಎತ್ತರದ ಲಕ್ಷ್ಮೀನರಸಿಂಹನ ಸುಂದರ ಶಿಲ್ಪವಿದೆ. ಈ ಗುಡಿ ಪ್ರಾಚೀನ ಎಂದೆನಿಸಿದರು 
ನಂತರ ಪುನರ್ನಿರ್ಮಾಣವಾಗಿದೆ. ಪ್ರಾಕಾರದ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು ಆಕರ್ಷಕವಾಗಿದೆ. ಊರ ನಡುವೆ ಇರುವ 
ಪೇಟೆ ಹನುಮಂತನ ಗುಡಿಯನ್ನು ಸವಣೂರು ನವಾಬನ ಆಸ್ಥಾನದಲ್ಲಿದ್ದ ಬ್ರಾಹ್ಮಣ ದಿವಾನ ಕಟ್ಟಿಸಿದನೆಂಬ ಅಭಿಪ್ರಾಯವಿದೆ. 
ಸುಮಾರು ಎಂಟಡಿ ಎತ್ತರದ ಪ್ರಾಣದೇವರ ಶಿಲ್ಪ ಬಹಳ ಆಕರ್ಷಕವಾಗಿದೆ. ಈ ದೇವಾಲಯದ ಸಭಾಮಂಟಪದ ಮರದ ಸ್ತಂಭಗಳು 
ಚಿತ್ತಾಕರ್ಷಕವಾಗಿವೆ. 


ಶಾಸನೋಕ್ತ ಗ್ರಾಮೇಶ್ವರ ಗುಡಿ ಇಂದಿನ ಎಲ್ಲಮನ ಗುಡಿಯಿದ್ದಿರಬೇಕೆಂದು ತೋರುತ್ತದೆ. ವಿಶಾಲವಾದ ಪ್ರಾಕಾರದೊಳಗೆ 
ಗರ್ಭಗೃಹ, ಸಭಾಮಂಟಪಗಳನ್ನು ಹೊಂದಿರುವ ಈ ಗುಡಿ ಮಾರ್ಪಾಡಿನೊಂದಿಗೆ ದುರಸ್ತಿಗೊಂಡು ನಿಂತಿದೆ. ಈ ದೇವಿಯ ಜಾತ್ರೆ 
ಹೊಸ್ತಿಲ ಹುಣ್ಣಿಮೆಯಂದು ಜರುಗುತ್ತದೆ. ಅಂಬಿಗೇರ ಓಣಿಯಲ್ಲಿರುವ ಈ ಗುಡಿಗೆ ಹೆಚ್ಚಾಗಿ ಅಂಬಿಗೇರ್‌ ನಡೆದುಕೊಳ್ಳುತ್ತಾರೆ. ಈ 
ಗುಡಿಯ ಹೊರಗೆ ಬಲಭಾಗದಲ್ಲಿ ಸಿಂಹಾಸನಕಟ್ಟೆ ಅಥವಾ ಉಯ್ಯಾಲೆ ಮಂಟಪವಿದೆ. ಜಾತ್ರೆ ಉತ್ಸವ ಸಂದರ್ಭದಲ್ಲಿ ದೇವಿಯನಿಲ್ಲಿ 
ಕೂರಿಸುವ ಸಂಪ್ರದಾಯವಿದೆ. ಈ ಗುಡಿಯ ಮುಂಭಾಗದಲ್ಲಿ ಬೃಹತ್ತಾದ ಮಕರತೋರಣ ಶಿಲ್ಪವಿದ್ದು ನಡುವೆ ಬ್ರಹ್ಮ ಮಹೇಶ್ವರ, 
ವಿಷ್ಣುಮೂರ್ತಿಗಳನ್ನು ಕೆತ್ತಿದ್ದಾರೆ. 


ಊರ ಬಳಿಯಿರುವ ಮಲ್ಲೇಶನ ಗಿರಿಯ ಮೇಲೆ ಮಲ್ಲಿಕಾರ್ಜುನ ಗುಡಿಯಿದೆ. ಗರ್ಭಗೃಹ, ಅರ್ಧಮಂಟಪಗಳನ್ನು ಹೊಂದಿದ್ದ 
ಈ ಗುಡಿಯ ದುರಸ್ತಿ ಕಾರ್ಯ ನಡೆದಿದೆ. ಊರಿಂದ ಉತ್ತರಕ್ಕೆ ಗೌರಿಹಳ್ಳದ ದಂಡೆ ಮೇಲೆ ಅರೆಶಂಕರಗುಡಿಯಿದ್ದು ಇದೊಂದು 
ಸರಳ ರಚನೆಯಾಗಿದೆ. | 


ದ್‌ pe 
ಪ್ರೇಕ್ಷಣೀಯ ಸ್ಥಳಗಳು 951 
ಇವಷ್ಟೇ ಅಲ್ಲದೆ ! 
le ಸೀ ಅಲ್ಲದೆ ವಡ್ಡರ ಓಣಿಯಲ್ಲಿ ದುರ್ಗವ್ವ, ಕುರುಬರ ಓಣಿಯಲ್ಲಿ ಬೀರಪ್ಪ ಪುರದವರ ಓಣಿಯಲ್ಲಿ ಮೈಲಾರ, ದ್ಯಾಮವ್ವ 
ನನ ಓಣಿಯಲ್ಲಿ ಕೆಂಚವ್ವ, ಚನ್ನಾಪುರ ಓಣಿಯ ರಾಮಲಿಂಗ, ಪೇಟೆಯಲ್ಲಿ ಬಸವಣ್ಣ ಮತ್ತು ಗಣಪತಿ, ಅಗಸೆ ಹನುಮಪ್ಪ 
ಎಂ > ಲು 
ದ್ಯಾಮವ್ವನ ಚೌಕ, ಪರಿಶಿಷ್ಟ ಜಾತಿಯವರ ಓಣಿಯಲ್ಲಿ ಮಾಯವ್ಹನ ಗುಡಿಗಳಿದ್ದು ಬನದ ಹುಣ್ಣಿಮೆಯಂದು ದುರ್ಗವ್ರ ಬನಶಂಕರಿ 


ರತ ಹುಣ್ಣಿಮೆಯಂ ಸವ ಸ 
ಭಾ ಣ್ಣ ದು ಗಿರಿಮಲ್ಲೇಶ, ಬಸವಜಯಂತಿಯಂದು ಬಸವಣ್ಣನ ಜಾತ್ರೆಗಳು ನಡೆಯುತ್ತವೆ. ಪುಟ್ಟರಾಜಗವಾಯಿಗಳ 
ಹುಟ್ಟೂರು ದೇವಗಿರಿ. | 


ಊರಲ್ಲಿ ಅಗಸಿ ಬಳಿ ದೊಡ್ಡ ಮಸೀದಿ ಇದೆ: ಅಹಲ್‌ ಸುನ್ನಮಲ್‌ ಜಮಾಅತ್‌ ಜಾಮಿಯಾ ಮಸೀದಿ ಹಾಗೂ ಇಬ್ಬರು 
ಮುಸ್ಲಿಂ ಸಂತ ಪೀರರ ದರ್ಗಾಗಳಿದ್ದು ದಸ್ತಗಿರ್‌ ತಿಂಗಳಲ್ಲಿ ಉರುಸು ನಡೆಯುತ್ತದೆ. 


ದೇವಿಹೊಸೂರು : ಹಾವೇರಿ ತಾಲೂಕಿನ ದೇವೀಹೊಸೂರು (ಜನಸಂಖ್ಯೆ : 7,309) ಹಾವೇರಿಯಿಂದ ಪಶ್ಚಿಮಕ್ಕೆ ಸುಮಾರು 
ಎಂಟು ಕಿಮೀ ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ ಜನಮೇಜಯದತ್ತಿ ಸರ್ವನಮಸ್ಕದ ಅಗ್ರಹಾರ "ದೆಯ್ದದ 
ಪೂಸವುರು' "ದೇವಿಯಹೊಸವುರು' ಎಂದೇ ಉಲ್ಲೇಖಗೊಂಡಿರುವ ಇದು ಬಾಸವೂರು-140 ಕ್ಕೆ ಸೇರಿದ್ದು 1000 ಮಹಾಜನರಿದ್ದ 
ಅಗ್ರಹಾರವಾಗಿತ್ತು. ಇಲ್ಲಿಂದ 10 ಶಾಸನಗಳು ವರದಿಯಾಗಿದ್ದು ಇವು ಕಾಲದ ದೃಷ್ಟಿಯಿಂದ ರಾಷ್ಟಕೂಟರಿಂದ ವಿಜಯನಗರದರಸರ 
ಕಾಲದವರೆಗೆ ವ್ಯಾಪಿಸುತ್ತವೆ. ರಾಷ್ಟಕೂಟರ ಕಾಲದ ಗೊಸಾಸ ಕಲ್ಲುಗಳನ್ನು ಊರಲ್ಲಿ ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ; ಎರಡರಲ್ಲಿ 
ಗೋಸಾಸಕ್ಕೆ ಸಂಬಂಧಿಸಿದ ಶಾಸನವಿದೆ. ಈ ಕಲ್ಲುಗಳನ್ನು ಸ್ಥಳೀಕರು "ಜೀನಗಲ್ಲು' ಎಂದು ಕರೆಯುತ್ತಾರೆ. ಮತ್ತೊಂದೆಡೆಯಲ್ಲಿ ಈ 
ಕಲ್ಲಿರುವ ಸ್ಥಳವನ್ನು ಬಾಣಂತವ್ವನಗುಡಿ ಎಂದು ಕರೆಯುತ್ತಾರೆ. ಈ ಕಲ್ಲುಗಳ ಮೇಲೆ ನೇಗಿಲು, ಕಳಸದ ಆಕರ್ಷಕ ಉಬ್ಬು ಕೆತ್ತನೆಯಿದೆ. 
ರಾಷ್ಟಕೂಟರ ಕಾಲದಲ್ಲಿ ಇದೊಂದು ಪ್ರಮುಖ ಜನವಸತಿ ಕೇಂದ್ರವಾಗಿತ್ತೆಂಬ ಅಂಶವನ್ನು ಇಲ್ಲಿ ಲಭಿಸಿರುವ ಈ ಆರು 
ಗೊಸಾಸಕಲ್ಲುಗಳೂ ಹಾಗೂ ನಾಲ್ಕು ಶಾಸನಗಳೂ ಸಮರ್ಥಿಸುತ್ತವೆ. ಕ್ರಿಶ. 1063 ಶಾಸನ ಇಂದಪ್ಪಯ್ಯ ಮಾಳಚಿದೇವಿಗೆ 
ಮಕರತೋರಣ ಮಾಡಿಸಿದ್ದನ್ನು ಹೇಳಿದರೆ ಕ್ರಿ.ಶ. 1149 ಶಾಸನ ಬನವಾಸೆ ನಾಡಾಳುತ್ತಿದ್ದ ರೇಚರಸನು ದೇವಿಯ ಸನ್ನಿದಾನದಲ್ಲಿ 
ಉಯ್ಯಾಲೆ ಪರ್ವಕ್ಕೆಂದು ದತ್ತಿ ಬಿಟ್ಟ ಅಂಶವನ್ನು ತಿಳಿಸುತ್ತದೆ. ಕ್ರಿ.ಶ. 1161 ರ ಶಾಸನ ಅಗ್ರಹಾರದ ಮಹಾಜನ ಸಾಸಿರ್ವರು 
ಏಕಸ್ಸರಾಗಿ ಮೂಲಸ್ಥಾನದ ಭೋಗೇಶ್ವರ ದೇವರಿಗೆ ಭೂದಾನ ಮಾಡಿದರೆ, ತೆಲ್ಲಿಗರೈವತ್ತೊಕ್ಕಲು ಎಣ್ಣೆಯನ್ನು ಪ್ರಿಮಾನ್‌ ಐನೂರ್ವರು 
(ಐಹೊಳೆ) ಮಳಿಗೆ ಇತ್ಯಾದಿಗಳನ್ನು ದಾನ ಬಿಟ್ಟ ಅಂಶವನ್ನು ತಿಳಿಸುತ್ತದೆ. ಯಾದವ ಸಿಂಘಣನ 27ನೇಯ ವರ್ಷದ ಶಾಸನವೊಂದು 
ಗವರೇಶ್ವರ ದೇವರಿಗೆ ಮುಮುಧ್ರಿದಂಡ ಇತ್ಯಾದಿಗಳು ವಿವಿಧ ತೆರಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 1407 ರ 
ಎರಡನೇಯ ಹರಿಹರ ಕಾಲದ ವೀರಮಾಸ್ತಿಕಲ್ಲು ಶಾಸನ ದೇವನಾಯ್ಕನ ಮಡದಿಯರಾದ ನಾಗಾಯಿ, ದೇಮಾಯಿಯರು 
ಮಹಾಸತಿಯರಾದ ವಿಷಯವನ್ನು ತಿಳಿಸುತ್ತದೆ. ಶಾಸನಾಧಾರಗಳಿಂದ ಈ ಊರಲ್ಲಿ ಮಾಳಚದೇವಿ, ಗವರೇಶ್ವರ, ಮೂಲಸ್ಥಾನದ 
ಭೋಗೇಶ್ವರ ಗುಡಿಗಳಿದ್ದವೆಂದು ಗೊತ್ತಾಗುವುದು. ಇಂದು ಇವೆಲ್ಲ ಶಿಥಿಲಾವಸ್ಥೆಯಲ್ಲಿವೆ. 

ಊರ ಹೊರಗೆ ಇರುವ ಬನಶಂಕರಿ ಗುಡಿಯೇ ಶಾಸನೋಕ್ತ ಮಾಳಚಿದೇವಿಯ ಗುಡಿಯಾಗಿದೆ. ಸುಮಾರು ಕ್ರಿ.ಶ. ಒಂಭತ್ತನೇ 
ಶತಮಾನದಲ್ಲಿ ಇಟ್ಟಿಗೆಯಿಂದ ಕಟ್ಟಿದ ಗುಡಿಯಾಗಿದ್ದ ಇದು ಇತ್ತೀಚೆಗೆ ಪೂರ್ಣ ದುರಸ್ತಿಗೊಂಡಿದೆ. ಬಡ ಅಧರ ಟನ್‌ ಭತ 
ಗುಡಿ ಇದಾಗಿದ್ದು ಯೋಗ ಪೀಠಕ್ಕಿಂತ ಮಿಗಿಲಾದ ಮಾಳಜಪೀಠ ಇದೆಂದು ಶಾಸನ pe ಗರ್ಭಸೃತ್ಟ ಜ್ಞ ಹ 
ನವರಂಗವನ್ನು ಹೊಂದಿರುವ ಈ ಗುಡಿಯನ್ನು ಗರ್ಭಗೃಹದಲ್ಲಿಂದು ಗಣಪತಿಯ ಪಸರ ಘನ ಇಲ್ಲಿನ ಭೀ ಜು ರ 
ಊರಲಿರುವ ಬನಶಂಕರಿ ಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆಯೆಂದು ಸ್ಥಳೀಕರು ಹೇಳುತ್ತಾರೆ. ಈ ಟಾ ಲ್ಲಿ ಸಣ್ಣ 

ಈ ಬಾರದಂತಾಗಿವೆ. ಈ ಗುಡಿ ಪರಿಸರದಲ್ಲೇ ರಾಷ್ಟ್ರಕೂಟರ ವೀರಗಲ್ಲು 


ವ ಗ ಸ ಗುರುತಿಸಲು 

ಪ್ರಮಾಣದ ಗುಡಿಗಳೆರಡು ಶಿಥಿಲ ಸ್ಥಿತಿಯಲ್ಲಿದ್ದು ಕ 

ಶಾಸನ, ಕಲ್ಯಾಣದ ಚಾಲುಕ್ಕರ ಹಾಗೂ ಯಾದವರ ಶಾಸನಗಳಿವೆ. ಗರ್ಭಗೃಹದ ಬಾಗಿಲವಾಡ ಸರಳವಾಗಿದೆ. ಗುಡಿಯ ಮುಂಭಾಗದಲ್ಲಿ 
> ಲಿ 


ಂದರವಾದ ಮಕರತೋರಣವಿದ್ದು ಇಂದಪ್ಪಯ್ಯ ಮಾಳಜ ದೇವಿಗೆ ನಿರ್ಮಿಸಿದ ಮಕರತೋರಣ ಇದೇ ಆಗಿದೆ. ಮಕರ ತೋರಣದಲ್ಲಿ 
ಸು ಟು 


ನಡುವೆ ಲಕ್ಷ್ಮಿ ಸರಸ್ಪತಿ ಹಾಗೂ ಮಹೇಶ್ವರಿಯರನ್ನು ಬಹಳ ಸುಂದರವಾಗಿ ಕೆತ್ತಲಾಗಿದೆ. 

ಊರ ನೆ ರ ದೆ. ಗರ್ಭಗಹ ಹಾಗೂ 
ನಡುವಿರುವ ಬಾಗೇಶ್ವರ ಗುಡಿಯೇ ಶಾಸನೋಕ್ತ ಮೂಲಸ್ಥಾನದ ಭೋಗೇಶ್ವರ ಗುಡಿಯಾಗಿದಿ. mais k 

ಒಳಗೆ ಶಿವಲಿಂಗ, ನಂದಿಗಳಿವೆ. ಈ ಗುಡಿಯಲ್ಲಿ ಸುಮಾರು ಮೂರಡಿ 


ನವರಂಗವನ್ನಷ್ಟೇ ಹೊಂದಿರುವುದು ಇದರ ವೈಶಿಷ್ಟವಾಗಿದ್ದು 


952 ಧಾರವಾಡ ಜಿಲ್ಲೆ 


ಎತ್ತರದ ಮುಕ್ಕಾದ ದುರ್ಗಿ ಶಿಲ್ಪವಿದೆ. ನವರಂಗದಲ್ಲಿ ನಾಲ್ಕು ಕಂಬಗಳು ಕಲ್ಯಾಣದ ಚಾಳುಕ್ಕರ ಶೈಲಿಯವು. ಗುಡಿಯ ಹೊರಗೆ 
ಸುಮಾರು 3.5 ಅಡಿ ಎತ್ತರದ ಸೂರ್ಯನ ಮೂರ್ತಿಯಿದೆ. ಇದನ್ನಿಂದು ವಿಷ್ಣು ಪೀಠಕ್ಕೆ ಹೊಂದಿಸಿದ್ದಾರೆ. ಬಸವಣ್ಣನ ಗುಡಿಯಲ್ಲಿ 
ಎರಡು ವೀರಗಲ್ಲು ಹಾಗೂ ಒಂದು ಮಾಸ್ತಿಕಲ್ಲುಗಳಿವೆ. ಇವುಗಳ ಜೊತೆಗೆ ಊರಲ್ಲಿ ಕಲ್ಲಿನಾಥ, ಹನುಮಂತ, ಬಸವಣ್ಣ ದ್ಯಾಮವ್ವ, 
ವೀರಭದ್ರ "ಮತ್ತು ಬನಶಂಕರಿಯ ಹಾಗೂ ದುರ್ಗವ್ವ ಮತ್ತು ಮರಿಯವ್ವನ ಗುಡಿಗಳಿವೆ. ಹನುಮಂತನ ಗುಡಿಯಲ್ಲಿ ಕಲ್ಯಾಣ 
ಚಾಳುಕ್ಕರ ಕಾಲದ ವಿಷ್ಣು ಶಿಲ್ಪವಿದೆ. ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳನ್ನು ಕೆತ್ತಿದ್ದಾರೆ. ಊರಲ್ಲಿ ಎರಡು ಮಸೀದಿ ಹಾಗೂ 
ಎರಡು ದರ್ಗಾಗಳಿವೆ. 


ದೇವರ ಹುಬ್ಬಳ್ಳಿ : ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿಯು (ಜನಸಂಖ್ಯೆ : 1,696) ಧಾರವಾಡದಿಂದ ನೈಯತ್ಯಕ್ಕೆ 
12 ಕಿಮೀ ದೂರದಲ್ಲಿ ಅಳ್ಗಾವರ ರಸ್ತೆಯ ಬದಿಯಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಹುಪ್ಪವಳ್ಳಿ' ಎಂದು ಉಲ್ಲೇಖಿಸಲ್ಪಟ್ಟಿದ್ದು 
ಹಿಂದೆ ಇದು ಹಲಸಿಗೆ-12,000ಕ್ಕೆ ಸೇರಿದ ಮಹಾರಾಜವಾಡಿ ನಾಡಿನ ಕಂಪಣ ಮುಗುದ-30ಕ್ಕೆ ಸೇರಿದ ಮಹಾ ಅಗ್ರಹಾರವಾಗಿತ್ತು. 
ಇಲ್ಲಿಂದ ಈವರೆಗೆ ಎರಡು ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ಕೋಡಿ ಬಸವಣ್ಣನ ಗುಡಿಯ ಬಳಿಯಿರುವ ಗೋವೆ ಕದಂಬ 
ವೀರಜಯಕೇಶಿದೇವನ ಕ್ರಿ.ಶ. 1216 ರ ಶಾಸನ ಮಹಾ ಅಗ್ರಹಾರ ಹುಪ್ಪವಳ್ಳಿಯ ಮಹಾಜನರು ಸಭೆ ಸೇರಿ ಮಹಾಲಕ್ಷಿದೇವಿಯ 
ಪ್ರತಿಷ್ಠಾಪನೆ ಮಾಡಿಸಿ, ನೈವೇದ್ಯಕ್ಕೆಂದು 400 ಕಂಬ ಗದ್ದೆ ಅಂಗಡಿ, ನಿವೇಶನವನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಊರ 
ಅಗಸೆ ಬಳಿ ಇರುವ ಸದಾಶಿವರಾಯನ ಕ್ರಿ.ಶ. 1547ರ ಶಾಸನ, ಕೆಲಸಿಗರಿಗೆ ಕೆಲವು ರಿಯಾಯಿತಿ ನೀಡಿದ ಅಂಶವನ್ನು ತಿಳಿಸುತ್ತದೆ. 


ಊರಲ್ಲಿಂದು ಕಲ್ಯಾಣದ ಚಾಳುಕ್ಕರ ಕಾಲದ ಲಕ್ಷ್ಮಿ ವೆಂಕಟೇಶ್ವರ ದೇವಾಲಯವಿದೆ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು 
ಹೊಂದಿರುವ ಈ ಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿದೆ; ಆದರೂ ಮೂಲ ಸ್ವರೂಪವನ್ನು ಉಳಿಸಿಕೊಳ್ಳಲಾಗಿದ್ದು ಗರ್ಭಗೃಹದಲ್ಲಿ 
ಆಳೆತ್ತರದ ರಂಗನಾಥನ ಶಿಲ್ಪವಿದ್ದು ಸ್ಥಳೀಕರು "ರಂಗಪ್ಪ'ನೆಂದು ಪೂಜಿಸುತ್ತಾರೆ. ಆಶ್ವಯುಜ ಮಾಸದಲ್ಲಿ ಇಲ್ಲಿ ಜಾತ್ರೆ ಜರುಗುತ್ತದೆ. 
ಊರ ನಡುವೆ ಇರುವ ಕೋಡಿ ಬಸವಣ್ಣನ ಗುಡಿಯ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. ಊರ ಹೊರಗೆ ಹೂಗಾರ ಹೊಲದಲ್ಲಿ 
ಶಿಥಿಲವಾದ ಬಸವಣ್ಣನ ಹಳೆ ಗುಡಿಯಿದೆ. ಇಲ್ಲಿನ ನಾಗಾನಂದ ಸ್ವಾಮಿ ಮಠ ವಿಶಾಲವಾಗಿದ್ವು ಆವರಣದಲ್ಲಿ ನಾಗಾನಂದಸ್ವಾಮಿಗಳ 
ಹಾಗೂ ಹುಚ್ಚಮನ ಗದ್ದುಗೆಗಳಿದ್ದು ಪ್ರತ್ಯೇಕ ಕಟ್ಟಡಗಳಿವೆ. ಊರ ಅಗಸಿ ಬಳಿ ಗಣಪತಿ ಶಿಲ್ಪ ಗೊಗ್ರಹಣದ ಎರಡು ವೀರಗಲ್ಲುಗಳು 
ಹಾಗು ಒಂದು ಮಾಸ್ತಿಕಲ್ಲನ್ನು ನೋಡಬಹುದಾಗಿದೆ. ಇವುಗಳೊಂದಿಗೆ ಊರಲ್ಲಿ ಹನುಮಂತ, ದ್ಯಾಮವ್ವ, ದುರ್ಗವ್ವ, ಮಾರಿಕಾಂಬಾ 
ಹಾಗೂ ಭಾರತಮಾತಾ ಗುಡಿಗಳಿವೆ. ಮಸೀದಿ ಹಾಗು ದರ್ಗಾ ಕೂಡ ಇವೆ. 


ಧಾರವಾಡ : ಛಾರವಾಡ - ಹುಬ್ಬಳ್ಳಿ ಮಹಾನಗರ ಪಾಲಿಕೆ : ಜಿಲ್ಲಾ ಕೇಂದ್ರ 6,48,298) ಬೆಂಗಳೂರಿನಿಂದ 426 ಕಿ.ಮೀ 
ದೂರದಲ್ಲಿರುವ ಶಾಸನೋಕ್ತ "ದಾರವಾಡ' ಕುಂದೂರು-500 ಕ್ಕೆ ಒಳಪಟ್ಟ ಸ್ಥಳವಾಗಿದ್ದು ಹಲಸಿಗೆ-12,000 ದ ಹಿರಿಯ ಘಟಕದ 
ಒಂದು ಭಾಗವಾಗಿದ್ದು ಈಗ ಕರ್ನಾಟಕದಲ್ಲೆ ಅತ್ಯುತ್ತಮ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಭೌಗೋಳಿಕವಾಗಿ 
ಸಹ್ಯಾದ್ರಿಯ ಹಾಗೂ ಪಶ್ಚಿಮ ಘಟ್ಟಗಳ ಮುಂದುವರೆದ ಪ್ರದೇಶವಾಗಿರುವುದರಿಂದ ಏರಿಳಿತಗಳ ಭೂಭಾಗವಾಗಿರುವುದರಿಂದ 
ಸಮಶೀತೋಷ್ಣ ವಾತಾವರಣವನ್ನು ಹೊಂದಿದೆ. ಬೆಂಗಳೂರು-ಪುಣೆ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದು ರೈಲು ನಿಲ್ದಾಣವೂ 
ಆಗಿದೆ. ಈ ಊರಿನ ಸ್ಥಳನಾಮದ ಬಗೆಗೆ ಹಲವಾರು ಅಭಿಪ್ರಾಯಗಳಿದ್ದರೂ ಧಾರವಾಡದ ಕೋಟೆಯ ಭಾಗದಲ್ಲಿರುವ ದುರ್ಗಾದೇವಿ 
ದೇವಸ್ಥಾನದಲ್ಲಿ ದೊರೆತಿರುವ ಶಾಸನವು ಚಾಳುಕ್ಕ ದೊರೆ ಆರನೇ ವಿಕ್ರಮಾದಿತ್ನ ಕಾಲಕ್ಕೆ ಸೇರಿದ್ದು (ಕ್ರಿ.ಶ. 1117) ಕುಂದೂರು - 
500ಕ್ಕೆ ಸೇರಿರುವ "ಧಾರವಾಡ'ವನ್ನು ಬಾಸ್ಕರದೇವನೆಂಬ ಅಧಿಕಾರ ಆಳ್ವಿಕೆ ಮಾಡುತ್ತಿದ್ದು ದೇವಾಲಯಕ್ಕೆ ನೀಡಿದ ಹಲವು ದಾನಗಳನ್ನು 
ದಾಖಲಿಸುತ್ತದೆ. ಈ ಶಾಸನದಲ್ಲಿ ದೇವಾಲಯವನ್ನು ಧರ್ಮೇಶ್ವರದೇವ ಎಂದು ಕರೆಯಲಾಗಿದೆ. ಇದಲ್ಲದೇ ನರೇಂದ್ರದ ಶಾಸನವು 
ಚಾಳುಕ್ಯ ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ್ದು (ಕ್ರಿ.ಶ. 1125) "ಬಾಡ ದಾರವಾಡ' ಎಂದು ಉಲ್ಲೇಖಿಸಲಾಗಿದೆ. ಪ್ರಾಚೀನ 
ಕಾಲದಿಂದಲೂ ಈ ಸ್ಥಳವು ಮಲೆನಾಡು ಮತ್ತು ಬಯಲು ಸೀಮೆಯ ನಡುವೆ ಸಗಟು ಸಾಗಣೆಗೆ "ದ್ವಾತ'ದಂತಿದ್ದ ಮುಖ್ಯ 
ಪಟ್ಟಣವಾಗಿದ್ದುದರಿಂದ ಇದಕ್ಕೆ ಧಾರವಾಡ ಎಂಬ ಹೆಸರು ಬಂದಿದೆ ಎಂಬ ಅಭಿಪ್ರಾಯವಿದೆ. ಇನ್ನೂ ಕೆಲವು ಪ್ರಾಚೀನ ಶಾಸನಗಳಲ್ಲಿ 
ಧಾರವಾಡವನ್ನು ಕಂಪಣಸ್ಥಾನವೆಂದು ವರ್ಣಿಸಿದೆ. ಧಾರವಾಡದಲ್ಲಿ ಸೇಉಣ ರಾಮಚಂದ್ರನ ಕಾಲದಲ್ಲಿ ದಾಮೋದರದೇವ ರಾಣೆಯ 
ಎಂಬ ಅಧಿಕಾರಿ ಇದ್ದ ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಕ್ರಿ.ಶ. 1403 ರಲ್ಲಿ ಧಾರವ ಎಂಬ ವಿಜಯನಗಠದ ಅಧಿಕಾರಿ ಈ. 


ಪ್ರೇಕ್ಷಣೀಯ ಸ್ಥಳಗಳು 953 
ಸ್ಥಳವನ್ನು ಆಳುತ್ತಿದ್ದನೆಂದು ಐತಿಹ್ಯವಿದೆ. ಈ ಅಧಿಕಾರಿಯಿಂದ ಧಾರವಾಡ ಎಂಬ ಹೆಸರು ಬಂದಿತೆಂಬ ವಾದವ ಮೇಲೆ ಕೊಟ್ಟಿರುವ 
ಚಾಳುಕ್ಕರ ಶಾಸನದ ಹಿನ್ನಲೆಯಲ್ಲಿ ಗೌಣವಾಗುತ್ತದೆ. ಆದರೆ ಆಗ ಇಲ್ಲಿನ ಕೋಟೆಯ ನಿರ್ಮಾಣ ರಾಳ ಹಿ 
ಆದಿಲ್‌ಷಾಹಿ ಅರಸು ಮನೆತನವು ಅಲಿಆದಿಲ್‌ ಷಾನು ಕ್ರಿತ ರಲ್ಲಿ ಧಾರವಾಡವನ್ನು ವಶಪಡಿಸಿಕೊಂಡು ಕೋಟೆಯ 

ಕಟ್ಟಿಸಿದನು. ಆರಂಭದಲ್ಲಿ ಬಿಜಾಪುರದವರು ಇಲ್ಲಿ "ಮಣ((ುಕಿಲ್ಗೆ' ಕಟ್ಟೆ ಮುಂದೆ ಇದಕ್ಕೆ ಜೀ ಎಂದು ಹು. 
ಕೋಟೆಯಾದಾಗಿನಿಂದ ಧಾರವಾಡದ ಮಹತ್ವ ಬೆಳೆಯುತ್ತ ಹೋಯಿತು. ಅಬ್ದುಲ್‌ ಕರೀಂಖಾನ್‌ ಇದರ ಕಾಯಲ: 
ಮುಂದೆ ಶಿವಾಜಿಯು ಇದನ್ನು ಗೆದ್ದಂತಿದೆ. ಮುಂದೆ ಔರಂಗಜೇಬನ ಮಗ ಮುಆಜಂ ಇದನ್ನು ಗೆದ್ದು ಮಿರ್ಜಾ ಸೈಪುಲ್ಲಾನನ್ನು 
ಕಿಲೇದಾರನಾಗಿ ಮಾಡಿದ (1685). | y 


ಪೇಶ್ವೆ ಬಾಳಾಜಿರಾಯನು 1753 ರಲ್ಲಿ ಧಾರವಾಡವನ್ನು ಗೆದ್ದು ತನ್ನ ತಂದೆಯ ತಂಗಿ ಅನುತಾಯಿ ಘೋರ್ಪಡೆಗೆ ಜಾಗೀರಾಗಿ 
ಕೊಟ್ಟನು. ಅಲ್ಲಿವರೆಗೆ ಈ ಕೋಟೆ ಮುಘಲರ ವಶದಲ್ಲೇ ಇದ್ದಂತಿದೆ. ಮರಾಠರು ಇಲ್ಲಿನ ಮಂಗಳವಾರಪೇಟೆ, ಸದಾಶಿವಪೇಟೆ 
(ಈಗಿನ ರವಿವಾರಪೇಟೆ) ಮುಂತಾದ ಬಜಾರುಗಳನ್ನು ಆರಂಭಿಸಿದರು. ಇವರ ನಂತರ ಮೈಸೂರು ರಾಜ್ಯದ ಒಡೆಯರಾಗಿದ್ದ ಹೈದರ್‌ 
ಅಲಿ ಮತ್ತು ಟಿಪ್ಪು ಸುಲ್ತಾನನು ಈ ಪ್ರದೇಶವನ್ನು ಗೆದ್ದುಕೊಂಡು ತಮ್ಮ ಅಧೀನದಲ್ಲಿಟ್ಟುಕೊಂಡಿದ್ದರು. ಕ್ರಿ.ಶ. 1788 ರಲ್ಲಿ ಮತ್ತೆ 
ಅದು ಪೇಶ್ಲೆಯರ ವಶವಾಯಿತು. ಇವರ ನಂತರ ಕ್ರಿ.ಶ. 1811ರಲ್ಲಿ ಇದು ಬ್ರಿಟಿಷರ ಕೈವಶವಾಗಿ ಜಿಲ್ಲಾ ಆಡಳಿತ ಕೇಂದ್ರವಾಯಿತು. 
ಮೊದಮೊದಲು ಯುರೋಪಿಯನ್‌ ಅಧಿಕಾರಿಗಳೇ ಬಂದರೂ ಸ್ಥಳೀಯ ಜನಗಳನ್ನು ಕೆಳವರ್ಗದ ಹುದ್ದೆಗಳಿಗೆ ನೇಮಿಸಿದರು. 1848 
ರಲ್ಲಿ ಸರಕಾರಿ ಆಂಗ್ಲ ಶಾಲೆಯನ್ನು ಸ್ಥಾಪಿಸಲಾಯಿತು. ಕ್ರಿ.ಶ. 1856 ರಲ್ಲಿ ಟೌನ್‌ ಮುನಿಸಿಪಾಲಿಟಿ ಆಯಿತು. ಬಾಸೆಲ್‌ಮಿಶನ್‌ 
" ಸಂಸ್ಥೆಯವರು ಹೈಸ್ಯೂಲನ್ನು ಧಾರವಾಡದಲ್ಲಿ ಸ್ಥಾಪಿಸಿದರು (1863). ಧಾರವಾಡದಲ್ಲಿ ಶಿಕ್ಷಣ ತಜ್ಞರಾದ ಡೆಪ್ಕೂಟಿ ಚೆನ್ನಬಸಪ್ರ 
ಗಂಗಾಧರ ತುರುಮುರಿ, ವೆಂಕಟರಂಗೋಕಟ್ಟೆ ಇನ್ನು ಮುಂತಾದವರು ಕನ್ನಡದ ಶಿಕ್ಷಣದ ಪ್ರಾಬಲ್ಯಕ್ಕೆ ಕಾರಣರಾದರು. ಸೈದಾಪುರ, 
ಲಕಮನಹಳ್ಳಿ, ಹಾವೇರಿಪೇಟೆ, ಬಾಗ್‌ತಲಾನ್‌, ಮದೀಹಾಳ, ಗುಲಗಂಜಿಕೊಪ್ಪ, ಮಾಳಾಪುರ, ಕಮಲಾಪುರ, ನಾರಾಯಣಪುರ, 
ಸಪ್ತಾಪುರ, ಅತ್ತೀಕೊಳ್ಳ ಮತ್ತು ಹೊಸಯೆಲ್ಲಾಪುರ ಸೇರಿ 1883 ರಲ್ಲಿ ನಗರ ಮುನಿಸಿಪಾಲಿಟಿಯಾಯಿತು. ಬ್ರಿಟಿಷ್‌ ಸರಕಾರವು 
1888 ರಲ್ಲಿ ರೈಲ್ವೆ ಕೇಂದ್ರ ಕಛೇರಿಗಳನ್ನು ಧಾರವಾಡದಲ್ಲಿ ಸ್ಥಾಪಿಸಿದಾಗ ಬಯಲು ಸೀಮೆಯವರನ್ನೇ ಅಲ್ಲದೇ ಕಡಲತೀರದ 
ಸಾರಸ್ವತರನ್ನು ಹಲವಾರು ಹುದ್ದೆಗಳಿಗೆ ನೇಮಿಸಿಕೊಂಡರು. 1867 ರಲ್ಲಿ ಸ್ಥಾಪನೆಗೊಂಡ ವಾರ್ಮಲ್‌ ಸ್ಕೂಲ್‌ ಮುಂದೆ ಟ್ರೇನಿಂಗ್‌ 
ಕಾಲೇಜು ಹಾಗೂ 1890ರಲ್ಲಿ ಸ್ಥಾಪನೆಗೊಂಡ ಕರ್ನಾಟಕ ವಿದ್ಯಾವರ್ಧಕ ಸಂಘವು ಧಾರವಾಡದ ಎಲ್ಲಾ ಬುದ್ಧಿಜೀವಿಗಳನ್ನು ಹಾಗೂ 
ಜರ್ಮನಿಯ ಮಿಶನರಿಯವರನ್ನೂ ತನ್ನ ವ್ಯಾಪ್ತಿಗೆ ಒಳಪಡಿಸಿ ಸಾಂಸ್ಕೃತಿಕ ಚಟುವಟಿಕೆ, ಸಾಹಿತ್ಯಕ, ರಂಗಭೂಮಿ, ಸಂಗೀತ ಮತ್ತು 
ಇವೆಲ್ಲಕ್ಕೂ ಆದಿಯಾಗಿ ದೇಶಭಕ್ತಿ ಹಾಗೂ ರಾಷ್ಟ್ರೀಯತೆಯ ಭಾವನೆಗೆ ವಿಶೇಷವಾದ ಉತ್ತೇಜನ ಕೊಟ್ಟಿತ್ತು. ಮುರುಘಾಮಠ, 
ಸಂಘಗಳೂ ಜನಜಾಗೃತಿಗೆ ದುಡಿದವು. ಸ್ವಾತಂತ್ರ್ಯ ಹೊರಾಟದಲ್ಲೂ ಧಾರವಾಡ ನಗರದ್ದು 
ಮೇಲುಗೈ ಪಡೆದಿದೆ. ಪ್ರಥಮ ಕರ್ನಾಟಕ ರಾಜಕೀಯ ಅಧಿವೇಶನವು ಈ ಊರಿನಲ್ಲಿ ನಡೆಯಿತು (1920). ಅಸಹಕಾರ ಹಾಗೂ 
ಖಿಲಾಫತ್‌ ಚಳುವಳಿಗಳಲ್ಲಿ ಧಾರವಾಡವು ಪ್ರಮುಖ ಪಾತ್ರಮಹಿಸಿತು. ಅಸಹಕಾರ ಚಳುವಳಿಯು ಪ್ರಕ್ಷುಬ್ಬ ಪರಿಸ್ಥಿತಿಯನ್ನು ಒದಗಿಸಿದಾಗ 
1921 ರಲ್ಲಿ ಧಾರವಾಡದಲ್ಲಿ ಮೊದಲ ಬಾರಿಗೆ ಗೋಲಿಬಾರ್‌ಆಯಿತು. ಇದರಿಂದ ದೇಶದ ರಾಜಕೀಯ Ri = 
ನಗರಕ್ಕೆ ಪ್ರಮುಖಸ್ಥಾನ ಲಭಿಸುವಂತಾಯಿತು. ಅನಂತರ ಕರ್ನಾಟಿಕ ಪ್ರದೇಶ ಕಾಂಗ್ರೆಸ್‌ ಪ ರಾವ ಹ ಆರ 
ಕೇಂದ್ರಸ್ಥಾನವನ್ನಾಗಿ ಮಾಡಿಕೊಂಡಿತು. ರಾಷ್ಟ್ರೀಯ ನಾಯಕರಾದ ಆಲೂರು ವೆಂಕಟರಾವ್‌, ಮುದವೀಡು ಕೃಷ್ಣರಾ ಈ: ಇ 
ರಾಘವೇಂದ್ರರಾವ್‌, ಹುಕ್ಕೇರಿಕರ್‌ ಮತ್ತು ಕರಮರ್‌ಕರ್‌ ಇಲ್ಲಿ ನೆಲೆಸಿದ್ದರು. ಮತ್ತು ರಂ.ರಾ. ಸಾ ಭಷ ಜನಿಸಿ ಧಾರವಾಡವನ್ನು 
ತಮ್ಮ ಕಾರ್ಯಕ್ಷೇತ್ರವನಾಗಿ ಮಾಡಿಕೊಂಡರು. ಶಿ.ಶಿ. ಬಸವನಾಳರು ಇಲ್ಲಿ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದರು. 
ಯುತ್ತಾ ಈ ನಗರವು ಒಂದು ಮಹಾನಗರವಾಗಿದೆ. ಶಿಕ್ಷಣ ಹಾಗೂ ಸರಕಾರ ಕಚೇರಿಗಳು ಇದರ ಬೆಳವಣಿಗೆಗೆ 


1926 ರಲ್ಲಿ ಬರೋ ಮುನಿಸಿಪಾಲಿಟಿಯಾಗಿ, 1962 ರಿಂದ ಧಾರವಾಡ ನಗರದ ಆಡಳಿತವು 


ವೀರಶೈವ ವಿದ್ಯಾಭಿವೃದ್ಧಿ (1883) 


ಹೀಗೆ ಬೆಳೆ 
ಕಾರಣ. ವಾಣಿಜ್ಯವೂ ಬೆಳೆದಿವೆ. 
ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯ ವಶದಲ್ಲಿದೆ. 


954 ಧಾರವಾಡ ಜಿಲ್ಲೆ 


ಧಾರವಾಡದ ಪ್ರಮುಖ ದೇವಾಲಯಗಳೆಂದರೆ ಮರಾಠಾ ಕಾಲೋನಿ ಅಥವಾ ಕೋಟೆಯ ಪ್ರದೇಶದಲ್ಲಿರುವ ದುರ್ಗಾದೇವಿ, 
ಮತ್ತು ವಿದ್ಯಾಗಿರಿಯಲ್ಲಿರುವ ಮೈಲಾರಲಿಂಗನ ದೇವಾಲಯ. ದುರ್ಗಾದೇವಿ ದೇವಾಲಯವು ಈಗ ಸಂಪೂರ್ಣವಾಗಿ 
ದುರಸ್ತಿಮಾಡಲಾಗಿದ್ದು ಕೇವಲ ಗರ್ಭಗೃಹದ ಭಾಗದ ವಾಸ್ತು ರಚನೆಯು ಮಾತ್ರ ಕ್ರಿ.ಶ. 12 ನೇ ಶತಮಾನದ ರಚನೆಯಂದು ಡಾ: 
ಅ. ಸುಂದರ ಅವರು ಅಭಿಪ್ರಾಯಪಡುತ್ತಾರೆ. ಶಾಸನದಲ್ಲಿ ಈ ದೇವಾಲಯವನ್ನು ಧಾರವಾಡದ ಧರ್ಮೇಶ್ವರ ಎಂದಿದೆ. ಈ 
ದೇವಾಲಯದ ಮೇಲ್ವಿಚಾರಕರಾಗಿದ್ದ ಪ್ರಿಮದಾಚಾರ್ಯ ಸೋಮೇಶ್ವರ ಪಂಡಿತರನ್ನು ಶಾಸನ ಉಲ್ಲೇಖಿಸುತ್ತದೆ. ಈ ಶಾಸನವು 
ಚಾಳುಕ್ಕದೊರೆ ಆರನೇ ವಿಕ್ರಮಾದಿತ್ಯನ ಕಾಲದ್ದಾಗಿದ್ದು (ಕ್ರಿ.ಶ. 1117) ಈ ದೇವಾಲಯದ ಆವರಣದಲ್ಲಿ ಚಾಳುಕ್ಯ ಲಕ್ಷಣಗಳುಳ್ಳ 
ಸಪ್ತಮಾತೃಕೆ ಮೊದಲಾದ ವಿಗ್ರಹಗಳಿವೆ. ವಿದ್ಯಾಗಿರಿಯಲ್ಲಿ ಜೆ.ಎಸ್‌.ಎಸ್‌. ಪದವಿ ಕಾಲೇಜಿನ ಹಿಂಭಾಗದ ಗುಡ್ಡದ ಮೇಲಿರುವ 
(ಹತ್ತಲು ಮೆಟ್ಟಿಲುಗಳಿವೆ) ಮೈಲಾರಲಿಂಗ ದೇವಾಲಯವು (ಕ್ರಿಶ. 12 ನೇ ಶತಮಾನದ) ಕಲ್ಯಾಣದ ಚಾಳುಕ್ಯ ಶೈಲಿಯಲ್ಲಿ 
ನಿರ್ಮಿತವಾಗಿರುವ ವಾಸ್ತು ರಚನೆಯಾಗಿದ್ದು ಈಗ ಆಧುನಿಕ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ. ಹಿಂದೆ ಆದಿಲ್‌ಷಾಹಿಗಳು 
ಇದನ್ನು ಮಸೀದಿಯಾಗಿ ಪರಿವರ್ತಿಸಿ ಮುಂದೆ ಪೇಶ್ವೆಯರು ಮತ್ತೆ ದೇವಾಲಯವಾಗಿ ಮಾಡಿದರೆಂದು ಹೇಳುವ ಇಲ್ಲಿನ ಒಂದು ` 
ಪರ್ಶಿಯನ್‌ ಶಾಸನ ಪ್ರಕಟವಾಗಿದ್ದು ಆ ಶಾಸನಮಾತ್ರ ಈಗ ಮರೆಯಾಗಿದೆ. ಈ ಗುಡ್ಡಕ್ಕೆ ಹಿಂದೆ ಮೈಲಾರಲಿಂಗ ಗುಡ್ಡ ಎನ್ನುತ್ತಿದ್ದರು. 
ಈ ದೇವಾಲಯದ ಹೊರಗಡೆ ಮುಂಭಾಗದಲ್ಲಿ ಭಿನ್ನವಾದ ಚಾಳುಕ್ಯ ಶಿವಲಿಂಗವಿದೆ. ಇದರ ಗರ್ಭಗೃಹ ಹಾಗೂ ನವರಂಗದ 
ಮಧ್ಯದಲ್ಲಿರುವ ಚಾಳುಕ್ಯ ಶೈಲಿಯ ಕಂಬಗಳು ನಮ್ಮಗಮನವನ್ನು ಸೆಳೆಯುತ್ತವೆ. ಗರ್ಭಗೃಹದಲ್ಲಿರುವ ಆಸೀನ ಮೈಲಾರನು ಚತುರ್ಭುಜ 
ಮೂರ್ತಿಯಾಗಿದ್ದು ಕೈಗಳಲ್ಲಿ ಢಮರು, ತ್ರಿಶೂಲ, ಖಡ್ಗ ಹಾಗೂ ಕಪಾಲಗಳನ್ನು ಹೊಂದಿರುವನು. ಪೀಠದ ಮೇಲೆ ನಾಯಿ ಮತ್ತು 
ಕುದುರೆ ಹಾಗೂ ಇತರೆ ವಿಗ್ರಹಗಳ ಶಿಲ್ಪಗಳಿವೆ. ನವರಂಗದ ಛಾವಣಿಯಲ್ಲಿ ಕೆಳಮುಖ ಮಾಡಿರುವ ಕಮಲದ ಕೆತ್ತನೆಯಿದ್ದು ಕೆಳಗೆ 
ನಾಲ್ಕು ಚಾಳುಕ್ಯ ಕಂಬಗಳ ನಡುವೆ ನಂದಿಯ ಮೂರ್ತಿಯಿದೆ. ನವರಂಗದಲ್ಲಿ ಒಂದು ಕಡೆ ಶೇಷಶಯನ ವಿಷ್ಣು ಲಕ್ಷ್ಮಿ ಮುಂತಾದ 
ಬಿಡಿ ಶಿಲ್ಪಗಳು ಕಂಡುಬರುತ್ತವೆ. ದೇವಾಲಯವು ಎತ್ತರವಾದ ಗೋಡೆಗಳುಳ್ಳ ಒಳ ಪ್ರಾಕಾರವನ್ನು ಹೊಂದಿದೆ. ಮುಂಭಾಗದಲ್ಲಿ 
ವಿಶಾಲವಾದ ನಿವೇಶನವಿದ್ದು ಗುಡ್ಡದ ಇಳಿಜಾರು ಪ್ರದೇಶದ ನಂತರ ಸಮತಟ್ಟಾದ ತಗ್ಗಿನ ನಿವೇಶನವಿದೆ. ತಗ್ಗಿನ ನಿವೇಶನದಲ್ಲಿ 
ಇತ್ತೀಚೆಗೆ ನಿರ್ಮಿಸಲಾಗಿರುವ ದರ್ಗಾಗಳಿವೆ. ಇದು ಪೀರ್‌ ಅನವರ್‌ಷಾ ಮತ್ತು ಮುನಾವರ್‌ಷಾ ದರ್ಗಾಗಳೆಂದು ಕರೆಯುತ್ತಾರೆ; 
ಹಾಗೂ ಇಲ್ಲಿ ಪ್ರತಿವರ್ಷ ರಜ್ಜಬ್‌ ತಿಂಗಳಲ್ಲಿ ಉರುಸ್‌ ನಡೆಯುತ್ತದೆ. 


ಧಾರವಾಡ ಮಾಳಮರಡಿ (ಮಾಳಮಡ್ರಿ ರಸ್ತೆಯ ಉಳವಿ ಬಸವೇಶ್ವರ ದೇವಸ್ಥಾನವು ಕಲ್ಯಾಣದ ಕ್ರಾಂತಿಯ ತರುವಾಯ 
ಚೆನ್ನಬಸವಣ್ಣನು ಕ್ರಿಶ. 12 ನೇ ಶತಮಾನದಲ್ಲಿ ಕಲ್ಯಾಣದಿಂದ ಉಳವಿಗೆ ಹೋಗುವಾಗ ತಂಗಿದ್ದನೆನಲಾದ ಸ್ಥಳ ಗುಡ್ಡದ ಮೇಲೆ 
ಕಂಡುಬರುತ್ತದೆ. ಇದು ಬೃಹದಾಕಾರವಾದ ಕಟ್ಟಡವಾಗಿದ್ದು 63 ಮಂಟಪಗಳು ಹಾಗೂ ಎತ್ತರವಾದ ದ್ವಾರ (ಕಮಾನು ಆಕಾರ) 
ಮಂಟಪ ಕಂಡುಬರುತ್ತದೆ. ಪ್ರತೀ ವರ್ಷ ಶ್ರಾವಣದ ಸೋಮವಾರದಂದು ಭಾರಿ ಜಾತ್ರೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ 
ಕರಡಿಮಜಲು ಎಂಬ ಜಾನಪದ ನೃತ್ಯ ಪ್ರದರ್ಶನ ನಡೆಯುತ್ತದೆ. 


ಕಲಘಟಗಿಗೆ ಹೋಗುವ ರಸ್ತೆಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ಕಾಲೇಜಿನ ಹತ್ತಿರ (6ಕಿಮೀ) ಹಳೆಯ ಸೋಮೇಶ್ವರ 
(ಈಗ ನಗರದ್ದೇ ಭಾಗವಾಗಿದೆ)ದಲ್ಲಿ ಕ್ರಿ.ಶ. 12ನೇ ಶತಮಾನದ ಸೋಮೇಶ್ವರ ದೇವಾಲಯವಿದೆ. ಇಲ್ಲಿನ ಕಲ್ಯಾಣಿಯಿಂದ ಶಾಲಲಾನದಿ 
ಹುಟ್ಟುತ್ತದೆಂದು ನಂಬಿಕೆ. ಈ ಸ್ಥಳವು ಧಾರವಾಡಕ್ಕೆ ಹತ್ತಿರದಲ್ಲಿದ್ದು ಉತ್ತಮ ವಹಾರ ತಾಣವಾಗಿದೆ. ದೇವಾಲಯವು ಪೂರ್ವಾಭಿ 
ಮುಖವಾಗಿದ್ದು ಗರ್ಭಗೃಹ, ಅಂತರಾಳ ಹಾಗೂ ವಿಶಾಲವಾದ ನವರಂಗಗಳನ್ನು ಹೊಂದಿದೆ. ಗರ್ಭಗೃಹದಿಂದ ಪ್ರಾರಂಭವಾಗಿ ಇಡೀ 
ದೇವಾಲಯವು ಜೀರ್ಣೋದ್ಧಾರವಾಗಿದೆ. ಆದರೂ, ಗರ್ಭಗೃಹದಲ್ಲಿರುವ ಎತ್ತರವಲ್ಲದ ಪಾಣಿಪೀಠದ ಮೇಲಿರುವ ಶಿವಲಿಂಗವು 
ಚಾಳುಕ್ಕರಿಗೂ ಪ್ರಾಚೀನ ಲಕ್ಷಣವನ್ನು ವ್ಯಕ್ತಪಡಿಸುತ್ತದೆ. ನವರಂಗದ ಮಧ್ಯದಲ್ಲಿ ನಾಲ್ಕು ಚಾಳುಕ್ಕ ಶೈಲಿಯ ಕಂಬಗಳು ನಮ್ಮ 
ಗಮನವನ್ನು ಸೆಳೆಯುತ್ತದೆ. ಇದರ ಛಾವಣಿಯಲ್ಲಿ ಕೆಳಮುಖ ಮಾಡಿರುವ ಬಹುದಳ ಕಮಲದ ಹೂವಿನ ಅಲಂಕಾರವಿದೆ. 
ನವರಂಗದಲ್ಲಿ ಮಹಿಷಮರ್ದಿನಿ (ಟಾಳುಕೃ) ಮತ್ತು ಚತುರ್ಭುಜ ಗಣಪತಿಯ ಸುಂದರ ಮೂರ್ತಿಗಳನ್ನು ಇರಿಸಲಾಗಿದೆ. ಗರ್ಭಗೃಹ 
ಹಾಗೂ ಅಂತರಾಳದ ಲಲಾಟಗಳು ಬರಿದಾಗಿವೆ. ಆದರೆ ನವರಂಗದ ಮುಖ್ಯ ಪ್ರವೇಶದ್ವಾರದ ಲಲಾಟದಲ್ಲೇ ಗಣೇಶನ ಶಿಲ್ಪವಿದೆ. 
ದೇವಾಲಯದ ಮುಂಭಾಗದಲ್ಲಿರುವ ಮೇಲೆ ಹೇಳಿದ ದೊಡ್ಡದಾದ ಕಲ್ಯಾಣಿ ಹಾಗೂ ಇದರ ಎಡಭಾಗದಲ್ಲಿ ಪ್ರತ್ಯೇಕ ಮಂಟಪದಲ್ಲಿ 
ಸಪ್ತಮಾತೃಕೆಯರ ಪಟ್ಟಿಕೆ (ಚಾಳುಕು) ಹಾಗೂ ಹನುಮಂತ (ಅನಂತರ ಕಾಲದ್ರುನ ಶಿಲ್ಪಗಳು ಕಂಡುಬರುತ್ತವೆ. ಈ ದೇವಾಲಯವನ್ನು ' 


ಪ್ರೇಕ್ಷಣೀಯ ಸ್ಥಳಗಳು 955 


ತಮ್ಮ ಬಾಲ್ಯದ ದಿನಗಳಲ್ಲಿ ಕಂಡ ದ.ರಾ. ಬೇಂದ್ರೆಯವರು "ಬಂತಣ್ಣ ಸಣ್ಣ ಸೋಮವಾರ ಕಾಣಬೇಕಣ್ಣಾ ಸೋಮೇಶ್ನರ' ಎಂಬ 
ಜನಪ್ರಿಯ ಕವನವನ್ನು ಬರೆದು ಈ ಜಾಗದ ಮಹತ್ವವನ್ನು ಹೆಚ್ಚಿಸಿದ್ದಾರೆ. ಧಾರವಾಡ ನಗರದಲ್ಲಿ ಎರಡು ವೀರಗಲ್ಲುಗಳು ದೊರೆತಿವೆ 
ಹಾಗೂ ಇದರ ಕಾಲವು ಸುಮಾರು ಒಂಭತ್ತನೇ ಶತಮಾನವಾಗಿದ್ದು ದೇರಣ್ಣ ಎಂಬ ವೀರನು ಮರಣ ಹೊಂದಿದ ಉಲ್ಲೇಖವಿದೆ. 
ಜೊತೆಗೆ ನವಿಲೂರು ಅಗ್ರಹಾರದಲ್ಲಿದ್ದ ಒಂದು ಶಿವ ದೇವಾಲಯಕ್ಕೆ ಬಿಟ್ಟ ಭೂಮಿ ದಾನದ ವಿವರಗಳಿವೆ. ಹಾಗೂ ಕ್ರಿಶ. 14ನೇ 
ಶತಮಾನದ ಮತ್ತೊಂದರಲ್ಲಿ ಮಲ್ಲಿದೇವನೆಂಬ ವೀರನ ಮರಣದ ವಿಷಯದ ಉಲ್ಲೇಖವಿದೆ ಎಂದು ಡಾ।॥। ಅ. ಸುಂದರ, ಅವರು 
ಅಭಿಪ್ರಾಯಪಡುತ್ತಾರೆ. 


ಹಾವೇರಿ ಪೇಟೆಗೆ ಹೋಗುವ ದಾರಿಯ ಎಡಬದಿಗೆ ಬಿಜಾಪುರದ ಅದಿಲ್‌ಷಾಹಿ ಕಾಲದ ಕೋಟೆಯ (ಅಗಸೆ) ಮಹಾದ್ದಾರವು 
ಕಂಡುಬರುತ್ತದೆ. ಇದರ ಮೇಲೆ ಪರ್ಶಿಯನ್‌ ಶಾಸನವಿದೆ. ಆರ್‌.ಎಲ್‌.ಎಸ್‌. ಹೈಸ್ಕೂಲು ಕಡೆಯಿಂದಲೂ ಕೋಟೆಗೆ ಹೋಗುವ 
ಬಾಗಿಲಿದ್ದು ಅದು ಈಗ ಕಣರಲ್ರೆಯಾಗಿದೆ. 1857 ರ ಬಂಡಾಯದ ಕಾಲಕ್ಕೆ ಶತ್ರುಗಳ ಕೈಗೆ ಬೀಳದಂತೆ ಬ್ರಿಟಿಷರು ಕೋಟೆಯ 
ಗೋಡೆಗಳನ್ನು ಕೆಡವಿದರು. ಅದರ ಬುರುಜುಗಳ ಅವಶೇಷಗಳು ಇವೆ. 


ಈ ನಗರದಲ್ಲಿರುವ ಇತರ ದೇವಾಲಯಗಳೆಂದರೆ ದತ್ತಾತ್ರೇಯ (ಮಂಗಳವಾರಪೇಟೆ), ಕಾಳಮ್ಮ (ಮಂಗಳವಾರಪೇಟೆ), ಕರೆವ್ವ 
(ತೋಟಗೇರಿ ಗಲ್ಲಿ), ಲಕ್ಷಿದೇವಿ (ಏ.ನಗರ) ಗಣಪತಿ (ಎದ್ಕಾರಣ್ಯ ಪ್ರೌಢಶಾಲೆ ಹತ್ತಿರ), ಹರಿಮಂದಿರ (ಮಂಗಳವಾರ ಪೇಟೆ), 
ಲಕ್ಷ್ಮಿನಾರಾಯಣ (ಜವಳಿ ಪೇಟೆ), ನರಸಿಂಹ (ಮಂಗಳವಾರ ಪೇಟೆ), ರಾಮಮಂದಿರ (ಸ್ಟೇಷನ್‌ ರಸ್ತೆ, ರಾಮಮಂದಿರ (ಲೈನ 
ಬಜಾರ್‌), ಜೋಗಳೇಕರ್‌ ರಾಮಮಂಡಿರ (್ರೀಷನ್‌ ರಸ್ತೆ, ವಿಠೋಬ ಎರಡು (ಮಂಗಳವಾರ ಮತ್ತು ಸಪ್ತಾಪುರ), ವೆಂಕಟೇಶ 
ಎರಡು (ದೇಸಾಯಿ ಗಲ್ಲಿ ಸಾಹುಕಾರ್‌ ಪೇಟೆ, ಈಶ್ವರ (ಜವಳಿಪೇಟೆ), ನಗರೇಶ್ವರ (ರವಿವಾರ ಪೇಟೆ), ಹನುಮಂತ (ಓಟ್ಟು 12), 
ನಂದಿಕೋಲ್‌ ಬಸವೇಶ್ವರ (ಮಂಗಳವಾರ ಪೇಟೆ), ಬಸವೇಶ್ವರ (ಹಾವೇರಿ ಪೇಟೆ), ವೀರಭದ್ರ (ಕಾಮನಕಟ್ಟಿ ಮತ್ತು ವಿದ್ಯಾಗಿರಿಯ 
ಹಿಂಭಾಗ ಹೊಂಡದ ವೀರಭದ್ರ ಮತ್ತು (ಮಂಗಳವಾರ ಪೇಟೆ) ಮುಂತಾದವುಗಳಿವೆ. ಮಾಳಮಡ್ಡಿಯಲ್ಲಿರುವ ಹಳೆಯದಾದ 
ರಾಘವೇಂದ್ರ ಮಠ ಹಾಗೂ ಉತ್ತರಾಧಿಮಠದ ಇಲ್ಲಿ ರಘೋತ್ತಮ ತೀರ್ಥರ ಮೃತ್ರಿಕಾಬ್ಬಂದಾವನವಿದೆ. ಇದಲ್ಲದೇ ರಾಯರ 
ಮಠಗಳು ಶುಕ್ರವಾರ ಪೇಟೆ ಹಾಗೂ ದೇವಾಯಿ ಗಲ್ಲಿಗಳಲ್ಲೂ ಇದೆ. 


ನಗರದಲ್ಲಿರುವ ಜೈನ ಬಸದಿಗಳೆಂದರೆ ಜವಳಿ ಪೇಟೆಯಲ್ಲಿರುವ ಜೈನ ಶ್ವೇತಾಂಬರ ಬಸದಿ ಮತ್ತು ಬಸದಿ ಓಣಿಯಲ್ಲಿರುವ 
ಮಹಾವೀರ ಜೈನ ಬಸದಿ. ಹಾವೇರಿ ಪೇಟೆಯಲ್ಲಿರುವ ಮುರುಘಾಮಠ ವೀರಶೈವರ ಧಾರ್ಮಿಕ ಚಟುವಟಿಕೆಯ ಮುಖ್ಯ ಕೇಂದ್ರವಾಗಿದೆ. 
ಪೇಶ್ವೆ ಕಾಲದಲ್ಲಿ ಭೂಮಿಯನ್ನು ದಾನವಾಗಿ ನೀಡಲಾಗಿರುವ ವಿಶಾಲ ನಿವೇಶನದಲ್ಲಿ ಈ ಮಠವನ್ನು ಕಟ್ಟಲಾಗಿದ್ದು ಬಡ ವಿದ್ಯಾರ್ಥಿಗಳಿಗೆ 


ಉಚಿತ ಹಾಸ್ಟೆಲ್‌ಗಳನ್ನು ಸಹ ನಿರ್ಮಿಸಲಾಗಿದೆ. 


ಧಾರವಾಡವು ಬಿಜಾಪುರದ ಆದಿಲ್‌ಷಾಹಿ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಮುಸ್ಲಿಮರು ಈ ನಗರದಲ್ಲಿ ಆ ಕಾಲದಿಂದಲೂ 
ನೆಲೆಸಿರುವರು. ಇಲ್ಲಿರುವ ಅತ್ಯಂತ ಪ್ರಾಚೀನ ಮಸೀದಿ ಎಂದರೆ ಪೆಂಡಾರ್‌ ಓಣಿಯಲ್ಲಿರುವ ಜುಮ್ಮಾ ಮಸೀದಿ ವಾಸ್ತುಶಿಲ್ಪದ 
ದೃಷ್ಟಿಯಿಂದ ಇದು ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡಿದ್ದು ಈಗ ವಿಶಾಲವಾದ ನಿವೇಶನದಲ್ಲಿದೆ. ಎತ್ತರವಾದ ಎರಡು 
ಮೀನಾರ್‌ಗಳು ಹಾಗೂ ಗೋಳಾಕಾರವಾದ ಕೇಂದ್ರೀಯ ಗೋಪುರಗಳು ಆಕರ್ಷಕವಾಗಿವೆ. ಈ ಮಸೀದಿಯ ಆವರಣದಲ್ಲಿ 
ಕಲೀಮುಲ್ಲಾಪಾಖಾದ್ರಿಯವರ ದರ್ಗಾಯಿದ್ದು ಇಲ್ಲಿ ಜಿಲ್‌ಹಜ್‌ ತಿಂಗಳಲ್ಲಿ ಉರುಸ್‌ ನಡೆಯುತ್ತದೆ. ನಗರದಲ್ಲಿರುವ ಇತರ 
ಮಸೀದಿಗಳೆಂದರೆ ಮದನಿ ಮಸೀದಿ (ಟೆಕಾರೆ ರಸ್ತೆ, ರೋಣಕ್‌ಪುರ್‌ ಮಸೀದಿ (ರಸುಲ್‌ಪುರ್‌ ಬಡಾವಣೆ), ಸೌದಾಗರ್‌ ಘಟ 
(ಮಾಳಾಪುರ ಓಣಿ), ಸೈದಾಪುರ ಮಸೀದಿ (ೈದಾಪುರ್‌ ಓಣಿ) ನಾಲ್ಕು ಮಸೀದಿಗಳು (ಹಾವೇರಿ ನಿ ಹಾಸ ಭಷ 
(ಆಪ್ಟರ್‌ಬಂದ್‌ ಕಾಲೋನಿ), ಬಿಲಾಲ್‌ ಮಸೀದಿ (ಜನ್ನತ್‌ನಗರ), ಸುರಾನಿ ಮಸೀದಿ (ಆಜಾದ್‌ನಗರ), ಧಾ ಭಯ ಟಿ 
ರಸ್ರಿ, ತೇಜಸ್ವಿನಗರ ಮಸೀದಿ, ರಾಮನಗರ್‌ ಮಸೀದಿ, ಜಯನಗರ ಮಸೀದಿ ಇನ್ನೂ ಮುಂತಾದವುಗಳು ಜತ ತ ತ ಭಟ 
ಅಲ್ಲದೇ ನಗರದಲ್ಲಿರುವ ದರ್ಗಾಗಳೆಂದರೆ ಕಂಠಿ ಓಣಿಯಲ್ಲಿರುವ ದುಲ್ಲಾಹ್‌ ಬಕಷ್‌ ದರ್ಗಾ ಪಾರು ತ: ಹೆ 
ಮಾರು ಕಟ್ಟೆಯಲ್ಲಿ ಹಜರತ್‌ ಶೇರ್‌ ಖಾನ್‌ವಲಿ (ಉರುಸ್‌-ರಬೀಲ್‌ ಅವ್ವಲ್‌) ಕೋಟೆ ಫದ ಜ್‌ ಕೋ ಕ 
(ಉರುಸ್‌-ರಬಿಲ್‌ ಅಕರ್‌) ಅನವರ್‌ಷಾ ಮುನಾವರ್‌ ಷಾ, ಸೈಯದ್‌ ಸದತ್‌ ದರ್ಗಾ ಜಾಮಿಯಾ ಮಸೀದಿ (ಉರುಸ್‌-ಜಿ 


956 ಧಾರವಾಡ ಜಿಲ್ಲೆ 


ಎ.ಪಿ.ಎಂ.ಸಿ. ಯಾರ್ಡ್‌ನಲ್ಲಿ ಪೀರ್‌ ಶೇರ್‌ಖಾನ್‌ವಲಿ (ಉರುಸ್‌-ರಬಿಲ್‌ ಆಕರ್‌) ಮತ್ತು ಬಸ್‌ ಸ್ಟಾಂಡ್‌ ಹತ್ತಿರ ಮದನ್‌ ಷಾವಲಿ 
ಉರುಸ್‌ (೮ಜ್ಜಬ್‌) ಇದಲ್ಲದೇ ಇನ್ನೂ ಕೆಲವು ದರ್ಗಾಗಳಿವೆ. 


ಕೈಸ್ತಮತೀಯರು ಧಾರವಾಡ ನಗರದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪ್ರಾರಂಭದಿಂದಲೂ ನೆಲೆಸಿರುವರು. ತಮಿಳರೂ ಗೋವೆಯಿಂದ 
ಬಂದವರೂ ಇವರಲ್ಲಿ ಇದ್ದರು. ಬಾಸೆಲ್‌ ಮಿಶನ್‌ ಸಂಸ್ಥೆಯವರು 1844 ರಲ್ಲಿ ತಮ್ಮ ಚಟುವಟಿಕೆಗಳನ್ನು ತಮದೇ ಹೆಬಿಕ್‌ ಸಾಧಕ 
ಚರ್ಚನ್ನು (14ನೇ ಡಿಸೆಂಬರ್‌ 1945) ಅವರ ಈಗಿನ ನಿವೇಶನದಲ್ಲಿ ನಿರ್ಮಿಸುವುದರ ಮೂಲಕ ಆರಂಭಿಸಿದರು. ವಿಶಾಲವಾದ 
ಯುರೋಪಿಯನ್‌ ಶೈಲಿಯ ವಾಸ್ತು ವಿನ್ಯಾಸವನ್ನು ಹೊಂದಿರುವ ಈ ಚರ್ಚ್‌ 76 ಅಡಿ ಉದ್ದವಿದ್ದು 42 ಅಡಿ ಅಗಲವಿದೆ. ಮತ್ತು 
ಕೋನಾಕಾರವಾದ 24 ಅಡಿ ಎತ್ತರದ ಗೋಪುರವನ್ನು ಅಳವಡಿಸಲಾಗಿದೆ. ಇದೊಂದು ಆಕರ್ಷಕ ಯೂರೋಪಿಯನ್‌ ಶೈಲಿಯ 
ಕಟ್ಟಡವೆಂದು ಹೇಳಬಹುದು. ನಗರದ ಪ್ರಥಮ ರೋಮನ್‌ ಕ್ಯಾಥೋಲಿಕ್‌ ಚರ್ಚ್‌ನ್ನು 1894 ರಲ್ಲಿ ಎಚ್‌. ಕೊರ್‌ಪಾಲೈಸ್‌ ಎಂಬ 
ವಾಸ್ತು ಶಿಲ್ಪಿ ಇದರ ಮುಂಭಾಗದ ವಾಸ್ತು ವಿನ್ಯಾಸದ ರಚನೆಯನ್ನು ನಿರ್ಮಿಸಿದನೆಂದು ದಾಖಲೆಗಳು ತಿಳಿಸುತ್ತವೆ. ಇದರ ಸ್ಥಳವಿನ್ಕಾಸವು 
'ಟಿ' ಮಾದರಿಯಲ್ಲಿದ್ದು ಸುಟ್ಟ ಇಟ್ಟಿಗೆ ಹಾಗೂ ಗಾರೆಯಿಂದ ಮುಖ್ಯ ಕಟ್ಟಡವನ್ನು ಭದ್ರವಾಗಿ ನಿರ್ಮಿಸಲಾಗಿದೆ. ಛಾವಣಿಗೆ ಮಂಗಳೂರು 
ಹೆಂಚಿನ ಹೊದಿಕೆಯನ್ನು ಕಲಾತಕ್ಶವಾಗಿ ಹೊಂದಿಸಲಾಗಿದೆ. ವಿಶಾಲವಾದ ಎರಡು ಪಡಸಾಲೆಗಳಿದ್ದು ಸುಮಾರು 200 ಜನಗಳಿಗೆ 
ಸ್ಥಳಾವಕಾಶ ಸೌಲಭ್ಯವಿದೆ. ವಿಶಾಲವಾದ ಆವರಣವನ್ನು ಹೊಂದಿರುವ ಚರ್ಚ್‌ನಲ್ಲಿ ಸೆಂಟ್‌ ಜೋಸೆಪ್ಸ್‌ ಆಂಗ್ಲ ಶಾಲೆಯನ್ನು ಇದೇ 
ಸಂಕೀರ್ಣದಲ್ಲಿಯೆ ಸ್ಥಾಪಿಸಲಾಗಿದೆ. ಧಾರವಾಡ ಹಳಿಯಾಳ್‌ ರಸ್ತೆಯಲ್ಲಿರುವ ಆಲ್‌ಸ್ಕೆಂಟ್ಸ್‌ ಚರ್ಚನ್ನು 27 ನೇ ಅಕ್ಟೋಬರ್‌ 1888 
ರಲ್ಲಿ ವಿಶೇಷವಾದ ವಾಸ್ತು ಶಿಲ್ಪ ರಚನೆಯನ್ನು ಅಳವಡಿಸಿ ನಿರ್ಮಿಸಿರುವ ಕಟ್ಟಡವಾಗಿದೆ. ಇದರ ನೆಲಕ್ಕೆ ಚೀಣಾದ ಹೊಳಪಿರುವ 
ನೆಲೆ ಬಿಲ್ಲೆಗಳನ್ನು ಉಪಯೋಗಿಸಲಾಗಿದೆ ಹಾಗೂ ಛಾವಣಿಗೆ ಬಲವಾದ ಕಬ್ಬಿಣದ ವಿವಿಧ ಆಕಾರಗಳನ್ನು ಪ್ರತಿನಿಧಿಸುವ ಗರ್ಡರ್‌ಗಳನ್ನು 
ಬಳಸಲಾಗಿದೆ. ಇತರ ಅವಶೇಷಗಳಲ್ಲಿ ಮುಖ್ಯವಾದುದು ಥ್ಯಾಕರೆ ಹಾಗೂ ಮನ್ರೋ ಸಾರಕಗಳು. ಕಿತ್ತೂರಿನ ಸೈನ್ಯದ ವಿರುದ್ಧ 
ಹೋರಾಡಿ ಮಡಿದ ಬ್ರಿಟಿಷರ ಸೈನ್ಯಾಧಿಕಾರಿಗಳಾದ ಥ್ಯಾಕರೆ ಹಾಗೂ ಮನ್ರೋರ ಸರಣಾರ್ಥವಾಗಿ 1824 ರಲ್ಲಿ ಬೆಳಗಾವಿ 
ರಸ್ತೆಯಲ್ಲಿರುವ ಕಿತ್ತೂರು ಚೆನ್ನಮ್ಮ ಉದ್ಯಾನವನದಲ್ಲಿ ನಿರ್ಮಿಸಲಾಯಿತೆಂದು ಪ್ರತೀತಿಯಿದೆ: ಈ ಸಾರಕದ ಮೇಲೆ ಬಹುಭಾಷಾ 
ಶಾಸನವೂ ಇದೆ. ಮಟನ್‌ ಮಾರ್ಕೆಟ್‌ನಲ್ಲಿ ಕಿತ್ತೂರಲ್ಲಿ ಮಡಿದ ಸೆಂಟ್‌ಜಾನ್‌ ಥ್ಯಾಕರೆ ಹಾಗೂ ಇತರ ಬ್ರಿಟೀಷ್‌ ಅಧಿಕಾರಿಗಳಾಗಿದ್ದ 
ಕ್ಯಾಪ್ಟನ್‌ ಬ್ಯಾಕ್‌. ಲೆಫ್ಟಿನೆಂಟ್‌ ಸ್ಕೂಯಲ್‌ ಮತ್ತು ಡೆಯ್ವಿನ್‌ ಅವರುಗಳ ಸಮಾಧಿಗಳಿವೆ. | 


ಧಾರವಾಡ ನಗರದ ಸಾರ್ವಜನಿಕ ಕಟ್ಟಡಗಳಲ್ಲಿ ಪ್ರಮುಖವಾದುದೆಂದರೆ ಕರ್ನಾಟಕ ಕಾಲೇಜಿನ ಬೃಹತ್‌ ಕಟ್ಟಡ. ಇದು 
ಕಮಾನು ಹಾಗೂ ಕೋನಾಕಾರದ ಚಿಕ್ಕ ಗೋಪುರಗಳನ್ನು ಛಾವಣಿ ಮೇಲ್ಭಾಗದಲ್ಲಿ ಹೊಂದಿರುವುದೇ ಅಲ್ಲದೇ 
ಇಂಡೋಯೂರೋಪಿಯನ್‌ ಶೈಲಿಯ (ಟಿ' ಮಾದರಿಯ ಸ್ಥಳವಿನ್ಯಾಸ) ವಾಸ್ತು ರಚನೆಯನ್ನು ಪ್ರತಿನಿಧಿಸುತ್ತದೆ. ಮೊದಲು ಈ 
ಕಟ್ಟಡವನ್ನು 1889 ರಲ್ಲಿ ಎಂ.ಎಸ್‌.ಎಂ. ರೈಲ್ವೆ ಕಂಪನಿಯವರು ತಮ್ಮ ಕಛೇರಿಗಳನ್ನು ವರ್ಗಾಯಿಸುವ ಮೂಲಕ ನಿರ್ಮಿಸಿದರು. 
ಅನಂತರ 1920-21 ರಲ್ಲಿ ಬ್ರಿಟಿಷ್‌ ಸರಕಾರದವರೇ ಕರ್ನಾಟಕ ಕಾಲೇಜನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ಕಟ್ಟಡವನ್ನು ಛೂ. 
3,26,956) ಖರೀದಿಸಿಧರು. ಈ ಕಟ್ಟಡದ ನೆಲಕ್ಕೆ ಇಟಲಿ ಮತ್ತು ಯರಗುಂತಲದ ಚಪ್ಪಡಿಗಳನ್ನು ಹಾಸಿದ್ದಾರೆ. ಇದರ ಛಾವಣಿಗೆ 
ಮಂಗಳೂರು ಹೆಂಚಿನ ಹೊದಿಕೆಯಿದೆ. ಈ ಕಟ್ಟಡವು ಒಟ್ಟು 23,070 ಚದರ ಅಡಿಗಳಿವೆ ಹಾಗೂ ಸುಮಾರು ಆರು ಎಕರೆ 29 
ಗುಂಟೆ ವಿಶಾಲ ನಿವೇಶನವನ್ನು ಹೊಂದಿದೆ. ಇದೊಂದು ಧಾರವಾಡದ ವೈಭವಯುತ ಯೂರೊಪಿಯನ್‌ ಶೈಲಿಯ ಕಟ್ಟಡವೆಂದು 
ಹೇಳಬಹುದು. 


ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯಗಳ ಕೇಂದ್ರಗಳು ಧಾರವಾಡದಲ್ಲಿದೆ. ಕರ್ನಾಟಕ 
ಎಶ್ವವಿದ್ಯಾಲಯದ ಕಟ್ಟಡಗಳು ನಗರದ ಪ್ರಮುಖ ಆಕರ್ಷಣೆಯಾಗಿದೆ. ಎಲ್ಲಾ ಅಧ್ಯಯನ ವಿಭಾಗಗಳನ್ನು ಗ್ರಂಥಾಲಯದ ಹಾಗೂ 
ಸಂಶೋಧನಾ ವಿಭಾಗಗಳನ್ನು ಪ್ರತ್ಯೇಕ ಕಟ್ಟಡಗಳಲ್ಲಿ ನಿರ್ಮಿಸಲಾಗಿದೆ. ವಿಶ್ವವಿದ್ಯಾಲಯದ ಕಾರ್ಯಸೌಧವು ಇದೇ ರೀತಿಯ ಪ್ರಮುಖ 
ಕಟ್ಟಡವಾಗಿದೆ. ಮಧ್ಯದಲ್ಲಿ ಗಡಿಯಾರದ ಗೋಪುರವನ್ನು ಹೊಂದಿದ್ದು ಇಂಡೋ ಸಾರ್ಸೆನಿಕ್‌ ಶೈಲಿಯಲ್ಲಿ ವಾಸ್ತು ವಿನ್ಯಾಸವನ್ನು 
ನಿಯೋಜಿಸಲಾಗಿದೆ. ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿ ಅತ್ಯಂತ ವ್ಯಾಪಕವಾದ ಪ್ರಾಚೀನ ಸಂಗ್ರಹಗಳನ್ನು ಹೊಂದಿರುವ ವಸ್ತು 
ಸಂಗ್ರಹಾಲಯವಿದೆ. ಪ್ರಾಚ್ಯವಸ್ತು ಹಾಗೂ ಇತಿಹಾಸ ವಿಭಾಗವೂ ಇಲ್ಲೇ ಕಾರ್ಯನಿರ್ವಹಿಸುತ್ತದೆ. ನಗರದಲ್ಲಿ ರಾಜ್ಯ ಪ್ರಾಚ್ಯವಸ್ತು 


ಪ್ರೇಕ್ಷಣೀಯ ಸ್ಥಳಗಳು 957 


ಸ ಈ ಇಲಾಖೆಯ ವಸ್ತು ಸಂಗ್ರಹಾಲಯವು ಎಮಿಕ್ಷೀರಿ ಬಳಿ ಇದೆ. ನಗರದಲ್ಲಿರುವ ಇತರ ಸಾರ್ವಜನಿಕ 
್ಪಿಡಗ ನಗರದ ಟೌನ್‌ಹಾಲ್‌, ಕರ್ನಾಟಕ ವಿದ್ಯಾವರ್ಧಕ ಸಂಘ (1890), ಸಂಸ್ಕತ ಕಾಲೇಜು, ನಗರ ಕಛೇರಿಗಳ ಕಟ್ಟಡ 
ಮಾನಸಿಕ ಆಸ್ಪತ್ರೆ, ಕಟ್ಟಡ (1845-46) ಕರ್ನಾಟಕ ಶಿಕ್ಷಣ ಸಮಿತಿಯ ಕಾಲೇಜು, ಜಿಲ್ಲಾಧಿಕಾರಿಗಳ ಕಛೇರಿ, (1820-21) ಸಿವಿಲ್‌ 


ನ್ಯಾಯಾಧೀಶರ ಕೋರ್ಟ್‌ ಕಟ್ಟಡ (1820-21) ಜಿಲ್ಲಾ ನ್ಯಾಯಾಲಯ ಕಟ್ಟಡ (1861-62) ಸಾರ್ವಜನಿಕ ಆಸ್ಪತ್ರೆ ಕಟ್ಟಡ (1881) 
ಮುಂತಾದುವುಗಳನ್ನು ಇಲ್ಲಿ ಹೆಸರಿಸಬಹುದಾಗಿದೆ. 


ಧಾರವಾಡ ನಗರಕ್ಕೆ ಕುಡಿಯುವ ನೀರನ್ನು ಕಲಘಟಗಿ ರಸ್ತೆಯಲ್ಲಿರುವ (ಧಾರವಾಡದಿಂದ 22 ಕಿಮೀ) ನೀರಸಾಗರವೆಂಬ 
ಅಣೆಕಟ್ಟಿನಿಂದ ಸರಬರಾಜು ಮಾಡಲಾಗುತ್ತದೆ. ಇದಲ್ಲದೇ ನಗರದ ಹಲವಾರು ಸ್ಥಳಗಳಲ್ಲಿ ನೀರು ರಿಸರ್‌ವಾಯಿರ್‌ಗಳನ್ನು ಈಚೆಗೆ 
ನಿರ್ಮಿಸಲಾಗಿದೆ. ನೀರಸಾಗರವು ಉತ್ತಮ ವಿಹಾರಧಾಮವಾಗಿದೆ. ಇತ್ತೀಚೆಗೆ ಅನೇಕ ಕೈಗಾರಿಕಾ ಘಟಕಗಳನ್ನು ನಗರದ ಸುತ್ತಮುತ್ತ 
ಸ್ಥಾಪಿಸಲಾಗಿದೆ. ಇವುಗಳಲ್ಲಿ ಪ್ರಮುಖವಾದುದೆಂದರೆ ಕಿರ್ಲೋಸ್ಕರ್‌ ಮೂಲಸಂಸ್ಥೆಯ ಟೈವಾಕ್‌ ಕೈಗಾರಿಕಾ ಸಂಸ್ಥೆ ಎನ್ನಬಹುದು, 
ಅತ್ತಿಕೊಳ್ಳದಲ್ಲಿ ಪ್ಲೇವುಡ್‌ ಘಟಕವೂ ಒಂದು. ಧಾರವಾಡದ ಆಕಾಶವಾಣಿ ಹಾಗೂ ಯೂರದರ್ಶನ ಪ್ರಸಾರ ಕೇಂದ್ರಗಳು 
ಕಾರ್ಯೋನುಖವಾಗಿವೆ. ಧಾರವಾಡವು ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಕೇಂದ್ರವಾಗಿದ್ದಂತೆಯೇ ಪುಸ್ತಕ ಪ್ರಕಟಣೆ ಹಾಗೂ 
ಪತ್ರಿಕೋದ್ಯಮಕ್ಕೂ ಉತ್ತಮ ಕೇಂದ್ರವಾಗಿದೆ. ಧಾರವಾಡದ ಪೇಡಾ ದೇಶದಲ್ಲೇ ಮಾನ್ಯತೆಯನ್ನು ಪಡೆದಿದೆ. ಇಲ್ಲಿಗೆ ಬಂದವರ್ಯಾರು 
ಇದನ್ನು ಖರೀದಿಸದೇ ಹಿಂದಿರುಗುವುದಿಲ್ಲ. 


ನರಗುಂದ : ತಾಲೂಕು ಕೆಂದ್ರವಾಗಿರುವ ನರಗುಂದವು (ಜನಸಂಖ್ಯೆ :29,944) ಧಾರವಾಡದಿಂದ 60ಕಿ.ಮೀ. ದೂರದಲ್ಲಿದ್ದು 
ಧಾರವಾಡ - ಬಿಜಾಪುರ ರಸ್ತೆಯಲ್ಲಿದೆ. ತಾಲೂಕುಗಳಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಹಳ್ಳಿಗಳನ್ನು ಹೊಂದಿರುವ "ನರಗುಂದ' 
1857ರ ಬಾಬಾಸಾಹೇಬನ ದಂಗೆಯಿಂದಾಗಿ, 1980ರ ರೈತ ಚಳುವಳಿಯಿಂದಾಗಿ ಪ್ರಸಿದ್ಧವಾಗಿರುವ ಚಾರಿತ್ರಿಕ ಮಹತ್ವವನ್ನೂ 
ಪಡೆದಿದೆ. ಪ್ರಾಚೀನ ಶಾಸನಗಳಲ್ಲಿ "ನರುಗುಂದ'; "ನರಗುಂದ' "ಏರಿಯನರಗುಂದ' ಎಂದು ಉಲ್ಲೇಖಿತಗೊಂಡಿರುವ ಈ ಊರು 
ಹಿಂದೆ ನಾಲ್ಕು ಓಣಿಗಳಲ್ಲಿ ಹಂಚಿಹೋಗಿದ್ದ 220 ಮಹಾಜನರನ್ನು ಒಳಗೊಂಡಿದ್ದ ಮಹಾ ಅಗ್ರಹಾರವಾಗಿದ್ದು, ಬೆಳೊಲ - 300 
ಕ್ಕಿ ಸೇರಿದ ಕೊಳನೂರು (ಇಂದಿನ ಕೊಣ್ಣೂರು) -30ಕ್ಕೆ ಸೇರಿತ್ತೆಂದು ತೋರುತ್ತದೆ. ನೆರೆಯ ಗ್ರಾಮಗಳಾದ ದಂಡಾಪುರ, 
ಸೋಮಾಪುರಗಳು ಇಂದು ನರಗುಂದ ಪುರಸಭೆಗೆ ಒಳಪಟ್ಟಿದ್ದು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದು ನರಗುಂದ ಪೇಟಾ ಆಗಿತ್ತು. = 
ಊರಿಂದ ಈವರೆಗೆ ಹನ್ನೊಂದು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ದಂಡಾಪುರದ ಬಾವಿ ಬಳಿಯಿರುವ ರಾಷ್ಟ್ರಕೂಟ ನಾಲ್ಕನೇ 
ಗೋವಿಂದನ ಕ್ರಿ.ಶ. 920ರ ಶಾಸನ ಅತ್ಯಂತ ಪ್ರಾಚೀನದಾಗಿದ್ದು ಕೆರೆಯೊಂದರ ಸುಸ್ಥಿತಿಗಾಗಿ ಮಾಡಿದ ವ್ಯವಸ್ಥೆಯನ್ನು ತಿಳಿಸುವ 
ಮಹತ್ವದ ದಾಖಲೆ. ನರಗುಂದದ ಕ್ರಿ.ಶ. 1078ರ ಶಾಸನ ಆರನೇಯ ವಿಕ್ರಮಾದಿತ್ಯನ ಕಾಲದಲ್ಲಿ ಮಮನು ಸತ್ತಕ್ಕೆ ಭೂದಾನ 
ಮಾಡಿದ ಅಂಶವನ್ನು ಹೇಳಿದರೆ, ಕ್ರಿ.ಶ. 1079ರ ದಂಡಾಪುರ ಮತ್ತೊಂದು ಶಾಸನ ದಂಡನಾಯಕ ಸಾಯಿಮಯ್ಯನೂ ಸತ್ರಕ್ಕೆ ದಾನ 
ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿನ ಶಂಕರಲಿಂಗ ದೇವಾಲಯದಲ್ಲಿರುವ ಕ್ರಿ.ಶ. 1139ರ ಶಾಸನದ ದಂಡನಾಯಕ 
ರುದ್ರದೇವರಸನು ನರಗುಂದ ಅಗ್ರಹಾರದಲ್ಲಿದ್ದ ಧವಳ ಶಂಕರ ದೇವಾಲಯಕ್ಕೆ ಅಲ್ಲಿನ ಸಿದ್ದಾಯ ದಾನ ಬಟ್ಟ ವಿಷಯ ಹೇಳುತ್ತದೆ. 
ಸನ ಕೀರ್ತಿನಾರಾಯಣ ದೇವರಿಗೆ ಲಕ್ಷ್ಮೀನಾರಾಯಣಭಟ್ಟ 
ಜೋಡು ಹನುಮಂತದೇವರ ಗುಡಿ ಬಳಿಯಿರುವ ಕ್ರಿ.ಶ. 1140ರ ಶಾಸನ ಕೀರ್ತಿನಾ ಡೆ 
ನೀಡಿದ ದಾನದ ಬಗ್ಗೆ ತಿಳಿಸುತ್ತದೆ. ಸುಮಾರು ಕ್ರಿ.ಶ. 12ನೇ ಶತಮಾನಕ್ಕೆ ಸೇರಿದ ಧವಳ ಶಂಕರಗುಡಿಯ ಇನ್ನೊಂದು ಭಕ 
ಕುಂಪಟಿ ಏಚಿಸಿಟ್ಟಿಯು ನೀಡಿದ ದಾನದ ಬಗ್ಗೆ ತಿಳಿಸಿದರೆ, ಬಸವಣ್ಣನ ಗುಡಿ ಮುಂದಿರುವ ಕ್ರಿ.ಶ. 1075ರ ಶಾಸನ ಬ 
ಸೋಮಪುರದ ಓಣಿ) ಮುಂದೆ ಇರುವ ಕ್ರಿ.ಶ. 1103ರ ಶಾಸನ 
ಸೆಟ್ಟಿಯೊಬ್ಬ ದಾನಕೊಟ್ಟ ವಿಷಯ ತಿಳಿಸುತ್ತದೆ. ಹನುಮಂತಗುಡಿ (ಸೊ 

ತ K A ಷಯವನ್ನು ಹೇಳಿದರೆ ಕ್ರಿಶ. 1769ರ ಶಾಸನದಿಂದ 

ಮೆಕ್ಕೆಗೇ೦ರಿಯ 35 ಮಹಾಜನರು ಮಂಡೆಗೆರೆಯ ಕೆರೆಗೆ ದಾನ ಬಿಟ್ಟ ವಿ ನ್ನ ಕ್ರಿ 
ದೇವನಾಯಕನು ಸೋಮಾಪುರದಲ್ಲಿ ಹನುಮಂತದೇವರ ಪ್ರತಿಷ್ಠಾಪನೆ ಮಾಡಿದ ವಿಷಯ ಗೊತ್ತಾಗುತ್ತದೆ. 
ರುವ 

ಸನೋಕ್ತ ಗುಡಿಗಳ ಇಂದು ಅಲ್ಲ ಸ್ವಲ್ಪ ಬದಲಾವಣೆಗಳೊಂದಿಗೆ ಉಳಿದಿದೆ. ಪುರಸಭೆಯ ಬಳಿಯಲ್ಲೇ ಇರು 
ಗ ಬಸ 10ನೇ ಶತಮಾನದ ರಚನೆಯಾಗಿರುವ ದ್ವಿಕೂಟವಾಗಿದೆ. ಎದುರು ಬದುರಾಗಿ ಗರ್ಭಗೃಹ ತೆರೆದ 
ಎ ಸಷ ನಿವ ಈ ದಿಕೂಟಗಳಿಗೆ ಒಂದೇ ನವರಂಗವಿದ್ದು ನವರಂಗದ ಉತ್ತರ ಭಾಗದಲ್ಲಿರುವ ಹೆಚ್ಚಾದ 

ಅರ್ಧಮಂಟಪವನ್ನು ಹೊಂದಿರುವ ದ್ವಿ ನ 


958 ಧಾರವಾಡ ಜಿಲ್ಲೆ 


ಒಂದು ಅಂಕಣವು ಇದನ್ನು ತ್ರಿಕೂಟವೆಂಬಂತೆ ಭ್ರಮೆ ಹುಟ್ಟಿಸುತ್ತದೆ. ನಕ್ಷತ್ರಕಾರದಲ್ಲಿರುವ ಈ ಗರ್ಭಗೃಹಗಳಲ್ಲಿ ಪ್ರಧಾನ ಗರ್ಭಗೃಹದಲ್ಲಿ 


ಶಿವಲಿಂಗವಿದ್ದು ಎದುರಿನ ಗರ್ಭಗೃಹದಲ್ಲಿ ಸೂರ್ಯಪೀಠದ ಮೇಲೆ ನಾರಾಯಣ ಮೂರ್ತಿಯಿದೆ. ಅರ್ಧಮಂಟಪಗಳನ್ನು 
ಆಕರ್ಷಕವಾದ ಮಕರತೋರಣಗಳು ಅಲಂಕರಿಸಿದ್ದು ಒಂದರಲ್ಲಿ ಅಸೀನ ಬ್ರಹ್ಮ ಮಹೇಶ್ವರ, ವಿಷ್ಣು ಹಾಗೂ ಕೆತ್ತನೆ ಇದ್ದರೆ, 
ಇನ್ನೊಂದರಲ್ಲಿ ಸೂರ್ಯನನ್ನು ಕೆತ್ತಿದ್ದಾರೆ. ನವರಂಗದ ಸ್ತಂಭಗಳು ಸರಳವಾಗಿ ನಿರಾಡಂಬರವಾಗಿದ್ದು ಛತ್ತಿನಲ್ಲಿ ತ್ರಿದಳ ಕಮಲವಿದೆ. 
ನವರಂಗದ ಒಂದು ಮೂಲೆಯಲ್ಲಿ ಗಣಪತಿ ಶಿಲ್ಪವಿದೆ. ದೇವಾಲಯದ ಹೊರಭಿತ್ತಿಯನ್ನು ವೈವಿಧ್ಯಮಯವಾದ ಶಿಖರ ಮಾದರಿಗಳಿಂದ, 
ಆಲಂಕಾರಿಕ ಕಂಬಗಳಲ್ಲಿ ಅಲಂಕರಿಸಲಾಗಿದೆ. ಗರ್ಭಗೃಹಗಳ ಶಿಖರಗಳು ಜೀರ್ಣೊದ್ದಾರಗೊಂಡಿವೆ. 


ಇಲ್ಲಿನ ಮತ್ತೊಂದು ಆಕರ್ಷಣೆಯೆಂದರೆ, ಶಂಕರಲಿಂಗ ದೇವಾಲಯ. ವಿಶಾಲವಾದ ಪ್ರಾಕಾರದೊಳಗಿರುವ ಈ ಗುಡಿಯೂ 
ಕೂಡ ಕ್ರಿ.ಶ. 10-11ನೇ ಶತಮಾನದ ರಚನೆಯಾಗಿದ್ದು ಗರ್ಭಗೃಹ, ಅಂತರಾಳ ನವರಂಗಗಳನ್ನು ಹೊಂದಿದ್ದು ಜೀರ್ಣೊದ್ದಾರದ 
ಸಂದರ್ಭದಲ್ಲಿ ಇದಕ್ಕೆ ವಿಶಾಲವಾದ ಸಭಾಮಂಟಪವನ್ನು ಸೇರಿಸಿದ್ದಾರೆ. ಇಲ್ಲೇ ಗುಡಿಯ ನವರಂಗದಲ್ಲೇ ಇರುವ ಶಾಸನಗಳು ಈ 
ಗುಡಿಯನ್ನು “ಧವಳ ಶಂಕರ ದೇವಾಲಯ'ವೆಂದು ಕರೆದಿದ್ದು ಇದರ ಗರ್ಭಗೃಹದಲ್ಲಿ ಚಂದ್ರಕಾಂತ ಶಿಲೆಯ ಲಿಂಗವಿದೆ. ನವರಂಗದ 
ಉತ್ತರದಲ್ಲಿ ಕಿರುಗುಡಿಯಿದ್ದು ತೀರ್ಥಂಕರ ಪೀಠದ ಮೇಲೆ ಇತ್ತೀಚಿನ ದೇವಿ ಮೂರ್ತಿ ಇದೆ. ಸಭಾಮಂಟಪದ ಮೂಲಕ ಗುಡಿಗೆ 
ಪ್ರವೇಶಿಸಲು ಪೂರ್ವದಲ್ಲಿ ಇತ್ತೀಚಿನ ಪ್ರಧಾನ ಪ್ರವೇಶ ದ್ವಾರವಿದೆ. ಈ ಗುಡಿಯ ಪ್ರಾಕಾರದಲ್ಲಿ ಭಗ್ನವಾದ ತೀರ್ಥಂಕರ ಮೂರ್ತಿಯ 
ಪ್ರಭಾವಳಿ ಹಾಗೂ ಪದ್ಮಾವತಿ ಯಕ್ಷಿಯ ರುಂಡವಿದ್ದು ಕಿರೀಟದಲ್ಲಿ ತೀರ್ಥಂಕರ ಕೆತ್ತನೆಯಿದೆ. ಇಲ್ಲಿನ ದಂಡೇಶ್ವರ ಹಾಗೂ ಶಂಕರಲಿಂಗ 
ದೇವಾಲಯಗಳೆರಡೂ ಸುರಕ್ಷಿತ ಸ್ವಾರಕಗಳಾಗಿವೆ. ಬಿಜಾಪುರ ರಸ್ತೆಯಲ್ಲಿರುವ ಮಾರುತಿ ಗುಡಿ ಪ್ರಾಚೀನ ಗುಡಿಯಾಗಿದ್ವು ಕಲ್ಯಾಣದ 
ಚಾಳುಕ್ಕರ ಶೈಲಿಯಲ್ಲಿದ್ದು ದುಂಡಾದ ಅಡ್ಡಕೊಯ್ತದ ಆಕರ್ಷಕ ಕಂಬಗಳನ್ನು ಹೊಂದಿದೆ. ಇಲ್ಲಿನ ಪುರಸಭೆ ಕಟ್ಟಡ ಅತ್ಯಂತ 
ಪ್ರಾಚೀನದ್ದಾಗಿದ್ದು ಹಿಂದೆ ಬಾಬಾಸಾಹೇಬನ ಅರಮನೆಯಾಗಿತ್ತು. ಈ ಕಟ್ಟಡದ ಒಂದು ಕೊಠಡಿಯಲ್ಲಿ ಆಕರ್ಷಕವಾದ 
ವರ್ಣಚಿತ್ರಗಳಿದ್ದು ಹಳೆಯ ಖಡ್ಗವೂ ಇದೆ. 


ನರಗುಂದದ ಗುಡ್ಡದ ಇಳಿಜಾರಲ್ಲಿ ಬೃಹತ್ತಾದ ವಿಶಾಲವಾದ ವೆಂಕಟೇಶ್ವರ ದೇವಾಲಯವಿದೆ. ಗರ್ಭಗೃಹ, ಅಂತರಾಳ, ನವರಂಗ, 
ಸಭಾಮಂಟಪ ಪಂಚಶಿಖರಗಳಿಂದ ಕೂಡಿದ್ದ ಈ ಗುಡಿಯ ಶೀಖರಗಳು ಎತ್ತರವಾಗಿದ್ದು ದ್ರಾವಿಡ ಶೈಲಿಯಲ್ಲಿದೆ. ನವರಂಗದ 
ಒಳಭಾಗದ ಮಾಳಿಗೆಯಲ್ಲಿ ಮೊಗಸಾಲೆಯಿದೆ. ಗರ್ಭಗೃಹದಲ್ಲಿ ಬಾಬಾಸಾಹೇಬನ ಮನೆ ದೇವರಾದ ವೆಂಕಟೇಶ್ವರನ ಮೂರ್ತಿಯಿದೆ. 
ಈ ಗುಡಿಯ ಆವರಣದಲ್ಲಿ ಗೋವಿಂದರಾಜ, ವರಾಹ, ಹರಿಹರೇಶ್ವರನ ಗುಡಿಗಳಿವೆ. ತಿರುಪತಿ ತಿಮಪ್ಪನ ಗುಡಿ ಮಾದರಿಯಲ್ಲೇ, 
ಇದನ್ನು ಭಾವೇ ಮನೆತನಕ್ಕೆ ಸೇರಿದ ರಾಮರಾಯರು ಕಟ್ಟಿಸಿದರೆಂದು ಪ್ರತೀತಿ ಇದೆ. 


ಇದೇ ಪರಿಸರದಲ್ಲಿ ಬಾಬಾಸಾಹೇಬನ ಅಂತಪುರ ರಾಣೀವಾಸದ ಕಟ್ಟಡಗಳಿದ್ದು ಬಳಸಿದಂತೆ ಕೋಟೆ ಇದೆ. ಊರಲ್ಲಿ ಬಾಬಾ 
ಸಾಹೇಬನ ಎದೆ ಮಟ್ಟದ ಆಧುನಿಕ ಪ್ರತಿಮೆ ಇದೆ. 


ಉರಲ್ಲಿ ಕಾಶಿವಿಶ್ವನಾಥ, ಬಸವಣ್ಣ ಮಹಾದೇವ, ನಗರೇಶ್ವರ, ವೀರಭದ್ರ, ಗಣಪತಿ, ಮೈಲಾರ, ಮಲ್ಲಿಕಾರ್ಜುನ, ಪಾಂಡುರಂಗ, 
ನರಸಿಂಹ, ದತ್ತಾತ್ರೇಯ, ಬನ್ನಿಮಹಾಂಕಾಳಿ, ರೇಣುಕಾ, ದ್ಯಾಮವ್ವ, ಉಡಚಮ್ಮ ದುರ್ಗಮನ ಗುಡಿಗಳಿವೆ. ಗುಡ್ಡದ ಇಳಿಜಾರಲ್ಲಿ 
ಮುನ್ಸಿಪಾಲ್‌ಕಾಲೇಜಿನ ಮುಂಭಾಗದಲ್ಲಿ ಪತ್ರೇವನವಿದ್ದು ಇದರ ಆವರಣದಲ್ಲಿ ಪಂಚಗೃಹ ಪೀಠದ ಪ್ರಭು ಸಿದ್ದೇಶ್ವರ ಹಾಗೂ 
ಅಜ್ಜಪ್ಪನ ಗುಡಿಗಳಿವೆ. ಊರಲ್ಲಿ ಹಿರೇಮಠ, ವಿರಕ್ತಮಠ ಹಾಗೂ ಅಜ್ಜನ ಮಠಗಳಿವೆ. "ಜಾತಕ ತಿಲಕ' ಎಂಬ ಜ್ಯೋತಿಷ್ಯ ಗ್ರಂಥ 
ರಚಿಸಿದ ಶ್ರೀಧರಾಜಾರ್ಯ ಸುಮಾರು 11ನೇ ಶತಮಾನದಲ್ಲಿ ಜೀವಿಸಿದ್ದು ಇವನು ನರಗುಂದದವನು. ಇಲ್ಲಿ ಜುಮ್ಮಾ ಮಸೀದಿ, 
ಫತ್ತೆಮಸೀದಿ ಹಾಗೂ ನಗೇನ ಮಸೀದಿಗಳಿವೆ. ಮೇಲಾಗಿ ದರ್ಗಾಗಳು ಇವೆ. ಮಲಪ್ರಭೆಯ ಕಾಲುವೆ ಈ ಭಾಗದ ಜಮೀನುಗಳಿಗೆ 
ನೀರುಣಿಸುವುದರಿಂದ ಇಲ್ಲಿನ ರೈತರು ವಾಣಿಜ್ಯ ಬೆಳೆಗಳಿಗೆ ಹೆಚ್ಚಿನ ಪ್ರಾಶಸ್ತ ಕೊಡುತ್ತಾರೆ. ಇದೊಂದು ಪ್ರಮುಖ ವಾಣಿಜ್ಯ 
ಕೇಂದ್ರವಾಗಿದ್ದು ಹತ್ತಿಗಿರಣಿ ಎಣ್ಣೆಗಿರಣಿಗಳಿವೆ. ಇತ್ತೀಚೆಗೆ ಹತ್ತಿ ಬೀಜದ ಎಣ್ಣೆ ತಯಾರಿಸುವ ಮಲಪ್ರಭಾ ಸಹಕಾರಿ 
ಎಣ್ಣೆಗಿರಣಿಯೊಂದನ್ನು ಸರ್ಕಾರ ಇಲ್ಲಿ ವಿಶ್ವಬ್ಯಾಂಕ್‌ ನೆರವಿನೊಂದಿಗೆ ಆರಂಭಿಸಿದ್ದು ಉತ್ಪಾದನೆ ಆರಂಭಗೊಂಡಿದೆ. ಇಲ್ಲಿಗೆ ಸುಮಾರು 
15 ಕಿ.ಮೀ. ದೂರದಲ್ಲಿರುವ ಚಿಕ್ಕನರಗುಂದವೂ ಗುಡ್ಡದ ಅಂಚಿನಲ್ಲೇ ಇರುವ ಊರಾಗಿದ್ದು ಅಲ್ಲಿ ಚಿಕ್ಕ ಗುಡ್ಡವಿರುವುದರಿಂದ ಅದಕ್ಕೆ 


ಚಿಕ್ಕನರಗುಂದ ಎಂಬ ಹೆಸರು ಬಂದಿದೆ. ಅಲ್ಲಿನ ಬಸವೇಶ್ವರ ಗುಡಿ ಜೀರ್ಣೊದ್ಧಾರಗೊಂಡಿದ್ದು ವಿಶಾಲವಾಗಿದೆ. ಈ ಗುಡಿ ಆವರಣದಲ್ಲಿ : 


ಹಿಂದಿನ ಕಾಲದ ಭಗ್ನಾವಶೇಷಗಳಿವೆ. 


ಪ್ರೇಕ್ಷಣೀಯ ಸ್ಥಳಗಳು 959 


ನರೇಂದ್ರ : ಧಾರವಾಡ ತಾಲೂಕಿನ (ಜನಸಂಖ್ಯೆ : 4,222) ಧಾರವಾಡದಿಂದ ವಾಯುವ್ಯಕ್ಕೆ ಆರು ಕಿ.ಮೀ. ದೂರದಲ್ಲಿ 
ಬೆಳಗಾವಿ ರಸ್ತೆಯಲ್ಲಿ ಸ್ವಲ್ಪ ಒಳಕ್ಕೆ ಇರುವ ನರೇಂದ್ರವು ಪ್ರಾಚೀನ ಶಾಸನಗಳಲ್ಲೂ ನರೇಂದ್ರ, “ನರೇಂದ್ರಪುರ' ಎಂದೇ 
ಉಲ್ಲೇಖಗೊಂಡಿದ್ದು ಹಿಂದೆ ಹಲಸಿಗೆ-12000ಕ್ಕೆ ಸೇರಿದ ಕುನ್ನೂರು-500ರ ಕೇಂದ್ರವಾಗಿತ್ತು. ಇದರ ಪ್ರಾಚೀನ ಹೆಸರು "ಕುಂದೂರು' 
ಆಗಿತ್ತೆಂಬ ಅಂಶವನ್ನು ವಿದ್ವಾಂಸರು ವ್ಯಕ್ತಪಡಿಸಿದ್ದಾರೆ. ಕುಂದೂರು ಗ್ರಾಮದ ಉಲ್ಲೇಖವಿರುವ ಕ್ರಿ.ಶ. 1125ರ ಶಾಸನದಲ್ಲಿ ಕುಂದೂರ 
ಸೀಮೆಯನ್ನು ಹೇಳುವಾಗ ಕೊಟ್ಟ ವಿವರಗಳಂತೆ ಶಾಸನದಲ್ಲಿ ವ್ಯಕ್ತವಾಗಿರುವ ಕುಂದೂರೇ ಇದೆಂದು ಪರಿಗಣಿಸಬೇಕಾಗುತ್ತದೆ. 
ಕುಂದೂರು-500ರ ಮೊದಲಬಾಡ ಕುಂದೂರಾಗಿದ್ದುದರಿಂದ, ರಾಜಧಾನಿ ಎಂಬ ಪದವನ್ನು ನರೇಂದ್ರಪುರ ಎಂದು 
ಸಂಸ್ಕೃತಿಕರಣಗೊಳಿಸಿರುವಂತೆ ತೋರುತ್ತದೆ. ಈ ಊರಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ಶಂಕರಲಿಂಗ 
ದೇವಾಲಯದ ಮೇಲ್ಭಾವಣಿಯಲ್ಲಿ ಹಾಕಲಾಗಿತ್ತೆಂದು ಡಾ ಬಾರ್ಸೆಟ್‌ ಹೇಳಿ ದಾಖಲಿಸಿದ್ದು ಇಂದು ಕಣರಗೈೆಯಾಗಿರುವ ಕ್ರಿ.ಶ. 
1123ರ ಶಾಸನವೇ ಅತ್ಯಂತ ಪ್ರಾಚೀನ ಶಾಸನವಾಗಿದ್ದು ಗೋವೆ ಕದಂಬ ಅರಸ ಜಯಕೇಶಿದೇವರ ಹಿರಿಯರಸಿ ಮೈಳಲದೇವಿ 
ಕುಂದೂರ ದಲ್ಲಿದ್ದುಕೊಂಡು ಅರಕೆರೆಯಲ್ಲಿದ್ದ ಶಂಕರದೇವರಿಗೆ ಕುಂದೂರ ನಾಡ ಬಳಿಯ ಮರೆಯವಾಡದಲ್ಲಿ ಭೂಮಿ ಹಾಗೂ 
ಇತರ ಆಸ್ತಿಗಳನ್ನು ದಾನಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಊರ ಬಳಿಯಿರುವ ಹತ್ತಿಗಿರಣಿಯ ಮುಂದೆ ಇರುವ ಮಲ್ಲಿಕಾರ್ಜುನ 
ಗುಡಿ ಬದಿಯಲ್ಲಿರುವ ಕ್ರಿ.ಶ. 1125ರ ಶಾಸನ, ಮೈಳಲದೇವಿ ಅರಸಿಯ ದಂಡನಾಯಕ ಸಿಂಗರಸನು ಕುಂದೂರ ದಕ್ಷಿಣ ಭಾಗದಲ್ಲಿ 
ನಿರ್ಮಿಸಿದ ಲಕ್ಕಣೇಶ್ವರ ದೇವಾಲಯಕ್ಕೆ ಜಯಕೇಶಿ ಹಾಗೂ ಮೈಳಲದೇವಿಯರು ಮಾಡಿದ ಭೂದಾನ ಬಗ್ಗೆ ಉಲ್ಲೇಖಿಸುತ್ತದೆ. ಉಳಿದ 
ಮೂರು ಶಾಸನಗಳಲ್ಲಿ ಎರಡು ಬಹಳ ಹಾಳಾಗಿದ್ದು ನಾಗಚಂದ್ರಸಿದ್ಧಾವ್ರದೇವರ ಶಿಷ್ಯರಾದ ಕನಕ ಶಾನ್ತಿ ಸಿದ್ಧಾಂತ ಮುನಿಯ 
ಸಾಫಕವಾಗಿ ನಿಷೀದಿಯನ್ನು ನಿಲ್ಲಿಸಿದ ವಿಷಯವನ್ನು ತಿಳಿಸುತ್ತದೆ. ಈ ಮೂರು ಶಾಸನಗಳನ್ನು ಡಾ! ಕಲ್ಬುರ್ಗಿಯವರು ಪ್ರಕಟಿಸಿದ್ದಾರೆ. 


ಶಾಸನೋಕ್ತ ದೇವಾಲಯಗಳಾವುವು ಇಂದು ಯಥಾರೀತಿಯಲ್ಲಿ ಉಳಿದಿಲ್ಲ, ಊರ ಹೊರಗೆ ಕೆರೆದಂಡೆ ಮೇಲೆ. ಇರುವ 
ಶಂಕರಲಿಂಗ . ದೇವಾಲಯ ಪೂರ್ಣ ಜೀರ್ಣೊದ್ಧಾರಗೊಂಡಿದ್ವು ಈಗ ಕೇವಲ ಗರ್ಭಗೃಹ ಹಾಗೂ ವಿಶಾಲವಾದ ಅರ್ಧಮಂಟಪವಿದೆ. 
ಗರ್ಭಗೃಹದೊಳಗೆ ಮೂರಡಿ ಎತ್ತರದ ಪಾಣಿಗಟ್ಟಿಯ ಮೇಲೆ ಒಂದೂವರೆ ಅಡಿ ಎತ್ತರದ ಶಿವಲಿಂಗವಿದೆ. ಶಿವಲಿಂಗದ ಮೈತುಂಬಾ 
11 ಸಾಲಲ್ಲಿ ಕಿರುಲಿಂಗಗಳಿದ್ದು ಇದೊಂದು ಅಪರೂಪದ ಸಹಸ್ರಲಿಂಗವಿದಾಗಿದೆ. ಈ ಗುಡಿಯ ಮುಂದಿರುವ ಶಾಸನ 
ಶಿರೋಪಟ್ಟಿಕೆಯಲ್ಲಿ ಕ್ರಿ.ಶ. 1037ರ ಶಾಸನವೊಂದಿದ್ದು ಜಯಕೇಶಿ-ಮೈಳಲದೇವಿಯರ ಉಲ್ಲೇಖ ಇದರಲ್ಲಿದ್ದು ಇದು 
ಪ್ರಕಟವಾಗಿಲ್ಲವೆಂದು ತೋರುತ್ತದೆ. ಊರ ಬಸ್‌ಸ್ಟಾಂಡ್‌ ಬಳಿಯಿರುವ ವೀರಭದ್ರಗುಡಿ ಜೀರ್ಣೋದ್ಧಾರಗೊಂಡಿದ್ದು ಗರ್ಭಗೃಹ 
ಹಾಗೂ ವಿಶಾಲವಾದ ಅರ್ಧಮಂಟಪವನ್ನು ಹೊಂದಿದೆ. ಈ ಗುಡಿಯ ಮುಂದೆ ರಾಷ್ಟ್ರಕೂಟ - ಚಾಳುಕ್ಯ ಪರಿವರ್ತನಾ ಕಾಡಿದ 
ಎರಡು ಕಂಬಗಳಿವೆ. ಇದರ ಪ್ರಾಕಾರದಲ್ಲಿ "ಉರಿಉಯ್ಯಾಲೆ' ಶಿಲ್ಪ ಕೆತ್ತನೆಯುಳ್ಳ ಆತ್ಮಬಲಿದಾನದ ಅಪರೂಪದ ಸ್ಮಾರಕ ಶಿಲ್ಪವಿದೆ. 
ಇದರಲ್ಲಿ ಕಲ್ಯಾಣದ ಚಾಲುಕ್ಕರ ಕಾಲದ ತ್ರುಟಿತ ಶಾಸನವಿದೆ. ಇದರ ಬದಿಯಲ್ಲೇ ನಾಲ್ಕಡಿ ಎತ್ತರದ ವಿಷ್ಣುವಿನ ಭಗ್ನ ಶಿಲ್ಪವಿದೆ. 
ಈ ಗುಡಿಯ ಸಮೀಪದಲ್ಲೇ ಮೈಲಾರಲಿಂಗನ ಗುಡಿಯಿದ್ದು ವಿಜಯನಗರ ಕಾಲದ ಮೈಲಾರ ಹಾಗೂ ಮಾಳಚಿಯರ ಆಸೀನ ಏಕ 
ಪೀಠಸ್ಥ ಮೂರ್ತಿಯಿದೆ. 
ಊರ ಪ್ರವೇಶದಲ್ಲೇ ಹತ್ತಿಗಿರಣಿ ಮುಂದೆ ಹೊಲದಲ್ಲಿರುವ ಮಲ್ಲಿಕಾರ್ಜುನ ಗುಡಿ ಪೂರ್ಣ ಹಾಳಾಗಿ ಹ 
ಸ ವ ಸ ಶ. 1125ರ 
ಗರ್ಭಗೃಹವನ್ನಷ್ಟೇ ಜೀರ್ಣೊದಾರ ಮಾಡಿದ್ವು ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಮುಂದೆ ನಂದಿಯಿದೆ. ಅಲ್ಲೇ ಇರುವ ಕ್ರಿ.ಶ ಡಡ 
| £ ಸ ರ ಉತರದ ಮರಡಿಗುಡದ ಮರಡಿಬಸವಣ್ಣನ ಗುಡಿಯಿದ್ದು ಶ್ರಾವಣ 
ಸನ ಇದನ್ನು ಲಕ್ಷಣೇಶ್ವರ ಗುಡಿಯೆಂದು ಹೆಸರಿಸುತ್ತದೆ. ಊರ ಉತ್ತ! ತ್ರ 
ತತ ಮ! ಮೇಲೆ ಜಿನನಿಷಿಧಿ ಶಾಸನವಿದೆ. ಡಾ.ಜ.ಚ.ನಿ.ರವರ ನಿಡುಮಾಮಿಡಿ 
ಮಾಸದಲ್ಲಿ ಜಾತ್ರೆಯಾಗುತ್ತದೆ. ಇಲ್ಲಿನ ಗುಡ್ಡದ ಮಠದ ದಿಬ್ಬದ ಮೇಲೆ ಜಿನ 
ಮಾ ಬಿ ದು ಡಿ ಚ್‌” ಮಲಯ. ಹನುಮಂತ ದ್ಯಾಮವ್ವ, ಎಲ್ಲಮ್ಮ ಗೌರಿ ಹಾಗೂ 
ಶಾಖಾಮಠವಿಲ್ಲಿದೆ. ಇವುಗಳ ಜೊತೆಗೆ ಊರಲ್ಲಿ ಕಲ್ಮೇಶ್ವರ, ಬಸವಣ್ಣ ಮಲ್ಲಯ್ಯ, > ಜಿ 
ಕರಿಯವ್ವನ ಗುಡಿಗಳಿವೆ. ಜಮಾಮಸೀದಿ ಹಾಗೂ ದರ್ಗಾ ಕೂಡ ಇವೆ. 


ದ್ರು ಸ್ತಳೀಕರು 


ರೇಗಲ್‌ : ರೋಣ ತಾಲೂಕಿನ ಪಟ್ಟಣವಾಗಿರುವ ನರೇಗಲ್‌ (ಜನಸಂಖ್ಯೆ : 14,592) ಅಥವಾ ಶಾಸನೋಕ್ತ ನರೆಯಂಗಲ್‌ 
ಎ | 2 ಕಿ.ಮೀ. ದೂರದಲ್ಲಿ ರೋಣ-ಗದಗ ರಸ್ತೆಯಲ್ಲಿರುವ ಪ್ರಾಚೀನ ಸ್ಥಳ. ಶಾಸನಗಳಲ್ಲಿ ಈ ಊರನ್ನು 


ಬಣದಿಂದ ಆಗ್ನೇಯಕ್ಕೆ 3 $ ಸಷ 
ಹ ಪುಸಿ 12ರ ಆಡಳಿತ ಕೇಂದ್ರವೆಂದು ಉಲ್ಲೇಖಿಸಲಾಗಿದಿ. ಊರಿನಲ್ಲಿರುವ ಪ್ರಮುಖ 


ಬೆಳ್ನಲ-300ಕ್ಕೆ ಸೇರಿದ್ದ ನರೆಯಂಗಲ - 
ವೆ 


960 ಧಾರವಾಡ ಜಿಲ್ಲೆ 


ದೇವಾಲಯಗಳೆಂದರೇ ತ್ರಿಪುರಾಂತಕೇಶ್ವರ, ಸೋಮೇಶ್ವರ, ಕಲ್ಮೇಶ್ವರ, ನಾರಾಯಣದೇವ ಮತ್ತು ಚಂದ್ರಮೌಳೀಶ್ವರ. ತ್ರಿಪುರಾಂತಕ 
ದೇವಾಲಯವು ಕಲ್ಯಾಣದ ಚಾಳುಕ್ಯ ದೊರೆ ಎರಡನೇ ಜಯಸಿಂಹನ ಕಾಲದಲ್ಲಿ ತಿಪ್ಪಣ್ಣ ದಂಡನಾಯಕನಿಂದ (ತಿಪ್ಪಣ್ಣೇಶ್ವರ 
ದೇವಾಲಯವೆಂದು ಉಲ್ಲೇಖವಿದೆ) ನಿರ್ಮಿಸಲಾಯಿತೆಂದು ಊಹಿಸಬಹುದಾಗಿದೆ. ಈ ದೇವಾಲಯವು ಗರ್ಭಗೃಹ, ಅಂತರಾಳ, 
ವಿಶಾಲವಾದ 18 ಕಂಬಗಳುಳ್ಳ ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹವು ಹಲವು ಕೋನಗಳ ವಿನ್ಯಾಸವನ್ನು ' 
ಹೊಂದಿದೆ. ನವರಂಗದಲ್ಲಿ ಚಾಳುಕ್ಯ ಶೈಲಿಯ ಬೃಹದಾಕಾರದ ಕಂಬಗಳಿವೆ. ನವರಂಗದಲ್ಲಿರುವ ಶಾಸನವು ತಿಪ್ಪಣ್ಣೇಶ್ವರ ದೇವಾಲಯಕ್ಕಾಗಿ 
ತ್ರಿರೋಚನ ಪಂಡಿತ ದೇವರಿಗೆ ಬಿಟ್ಟ ಭೂದಾನದ ಬಗೆಗೆ ತಿಳಿಸುತ್ತದೆ. ತ್ರಿಪುರಾಂತಕ ಗುಡಿಯ ಮುಖಮಂಟಪದ ಹೊರಭಾಗದಲ್ಲಿ 
ಸೂರ್ಯನ ವಿಗ್ರಹವಿದೆ. ದೇವಾಲಯದ ಎದುರಿಗೆ ವೀರಗಲ್ಲಿದ್ದು ಶಾಸನದ ಪ್ರಕಾರ ಹೊಯಳ ವೀರಬಲ್ಲಾಳನ ಆಳಿಕೆಯಲ್ಲಿ (ಕ್ರಿ.ಶ. 
1197) ಹಂಪೆಯ ನಾಯಕನೆಂಬ ವೀರನ ಮರಣವನ್ನು ದಾಖಲಿಸುತ್ತದೆ. ಊರಿನಲ್ಲಿರುವ ಮತ್ತೊಂದು ಪ್ರಮುಖ ದೇವಾಲಯವೆಂದರೆ 
ಚಾಳುಕ್ಯ ಶೈಲಿಯ ಕಲ್ಮೇಶ್ವರ. ಇದೂ ಗರ್ಭಗೃಹ, ಅಂತರಾಳ, ನವರಂಗಗಳನ್ನು ಹೊಂದಿದ್ದು ಇದರ ಸುತ್ತಲೂ (ಇತ್ತೀಚಿನ) ಎತ್ತರವಾದ 
ಹೊಸ ಪ್ರಾಕಾರವಿದೆ. ವಿಶಾಲ ನವರಂಗದ ಮಧ್ಯದಲ್ಲಿರುವ ನಾಲ್ಕು ಚಾಳುಕ್ಯ ಶೈಲಿಯ ಕಂಬಗಳು ಗಮನವನ್ನು ಸೆಳೆಯುತ್ತವೆ. ಹೊರ 
ಪ್ರಾಕಾರದಲ್ಲಿ ಸುತ್ತುವರೆದಂತೆ ಕುಬೇರ, ಗಣಪತಿ, ಸಪ್ತಮಾತೃಕೆಯರ ಜೋಡು ಶಿಲ್ಪ ಮುಂತಾದ ಶಿಲ್ಪಗಳಿವೆ. ಹಾಗೂ ಹಿಂಭಾಗದಲ್ಲಿ 
ಒಂದು ಕಲ್ಲುಗಾಣವಿದೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಕುಸಿದಿರುವ ಕದಂಬನಾಗರ ಶಿಖರವಿದೆ. ಈ ದೇವಾಲಯದಲ್ಲಿರುವ ಶಾಸನವು 
ಯಾದವ ಕನ್ನರನ ಕಾಲದ್ದಾಗಿದ್ದು ಕಲಿದೇವರಿಗೆ ನೀಡಿದ ಭೂದಾನವನ್ನು ತಿಳಿಸುತ್ತದೆ. ಇದರ ಹೊರಭಾಗದಲ್ಲಿರುವ ಶಾಸನವು 
ಮುಂಡೆಯರ ಶ್ರೀಮಂತ ಗಾವುಂಡನೆಂಬ ಅಧಿಕಾರಿಯಿಂದ ಮೂಲಸ್ಥಾನ ದೇವಾಲಯಕ್ಕಾಗಿ ನೀಲಕಂಠ ಪಂಡಿತರಿಗೆ ಬಿಟ್ಟ 
ಭೂದಾನವನ್ನು ದಾಖಲಿಸುತ್ತದೆ. ಇದರ ಸಮೀಪದಲ್ಲೇ ಇರುವ ನಾರಾಯಣ ದೇವರ ಗುಡಿಯು ವಿಶಾಲವಾದ ರಾಷ್ಟ್ರಕೂಟ ಶೈಲಿಯ 
ಮೂಲ ರಚನೆಯಿದ್ದು ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ ಮುಂಭಾಗದಲ್ಲಿ ದೊಡ್ಡದಾದ ಸಭಾಮಂಟಪವನ್ನು ಹೊಂದಿದೆ. 
ಗರ್ಭಗೃಹವು ಚೌಕಾಕಾರವಾಗಿದ್ದು ಒಳಗೆ ಎತ್ತರವಾದ ಜೈನ ಲಕ್ಷಣಗಳಿರುವ ಪೀಠದ ಮೇಲೆ ಶಿವಲಿಂಗವಿದೆ. ನವರಂಗದಲ್ಲಿ ಸರಳವಾದ 
ರಾಷ್ಟ್ರಕೂಟ ಶೈಲಿಯ ಕಂಬಗಳಿವೆ. ಸಭಾಮಂಟಪದಲ್ಲಿ ನಕ್ಷತ್ರಾಕಾರವಾದ, ಕಮಲದ ಆಕಾರವಾದ 16ಕಂಬಗಳ ಸುಂದರ ರಚನೆಯಿದೆ. 
ಸಭಾಮಂಟಪದ ಎರಡೂ ಅಂಚಿನಲ್ಲಿರುವ ಗೋಡೆಗಳಿಗೆ ಹೊಂದಿಕೊಂಡಂತೆ 24 ತೀರ್ಥಂಕರರುಗಳಿದ್ದಿರಬಹುದಾದ ಪೀಠಗಳು 
ಕಾಣಬರುತ್ತದೆ. ಈ ದೇವಾಲಯವು ಪ್ರಾರಂಭದಲ್ಲಿ ಜೈನಬಸದಿಯಾಗಿರಬೇಕೆಂದು ಡಾ! ಎಸ್‌. ರಾಜಶೇಖರ್‌ ಅಭಿಪ್ರಾಯಪಡುತ್ತಾರೆ. 
ಊರಿನ ಚಾವಡಿ ಎದುರಿಗಿರುವ ಶಾಸನವು ರಾಷ್ಟ್ರಕೂಟ ಮೂರನೇ ಕೃಷ್ಣನ (ಕ್ರಿ.ಶ. 950) ರಾಣಿ ಪದ್ಧಬ್ಬರಸಿಯಿಂದ ಬಸದಿಯ 
ನಿರ್ಮಾಣ ಹಾಗೂ ದಾನದ ಬಗೆಗೆ ಉಲ್ಲೇಖಿವಿದೆ. ಆದರೆ, ಊರ ಚಾವಡಿಯ ಬಳಿ ದೇವಾಲಯದ ಕಪೋತ ಛಾಗವಿದ್ದು ಅದರಲ್ಲಿ 
ವೈವಿದ್ಯ ಮಾದರಿಯ ಕಿರುಶಿಖರಗಳ ಅಲಂಕಾರವಿರುವ ಮಂಟಪದ ರಚನೆಗಳಿದ್ದು ಕ್ರಮವಾಗಿ ಕಾರ್ತಿಕೆಯ, ಬ್ರಹ್ಮ ಶಿವಲಿಂಗ, ವಿಷ್ಣು 
ಗಣಪತಿ ಮುಂತಾದ ಶಿಲ್ಪಗಳಿವೆ. ಇದರ ಸಮೀಪ ತೀರ್ಥಂಕರ ಮೂರ್ತಿ (ಮಕತೋರಣ ಸಹಿತ): ಮುರಿದು ಬಿದ್ದಿದೆ. ಮಾರುತಿ 
ಗುಡಿಯ ಮುಂದೆ ತೀರ್ಥಂಕರ ಶಿರೋಭಾಗವಿದೆ. ಚಾವಡಿಯ ಬಳಿ ಇರುವ ಕಲಚೂರಿ ಸಂಕಮನ ಕಾಲದ ಕ್ರಿ.ಶ. 1183ರ 
ಶಾಸನವು ಅಸ್ಪಷ್ಟವಾಗಿದ್ದು ರೇವಣೇಶ್ವರ ದೇವಾಲಯಕ್ಕೆ ಬಿಟ್ಟ ದಾನ ಎಂದು ಮಾತ್ರ ತಿಳಿಸುತ್ತದೆ. ಊರಿನಲ್ಲಿ ಒಂದು ಜುಮ್ಮಾ 
ಮಸೀದಿ ಇದೆ. 


ನರೇಗಲ್‌ : ಹಾನಗಲ್‌ ತಾಲೂಕಿನ ನರೇಗಲ್ಲು (ಜನಸಂಖ್ಯೆ 3,466-1981ರಲ್ಲಿ ಹಾನಗಲ್‌ನಿಂದ 28ಕಿ.ಮೀ. ದೂರದಲ್ಲಿದೆ. 
ಈ ಊರಿಗೆ ಹಾನಗಲ್‌ ಹಾವೇರಿಗಳಿಂದ ಹೋಗಲು ಒಳ್ಳೆಯ ರಸ್ತೆಯಿದೆ. ಪ್ರಾಚೀನ ಶಾಸನಗಳಲ್ಲಿ "ನರೆಯಂಗಲ್ಲ', “ನರೇಗಲ್ಲ 
ಎಂದೇ ಉಲ್ಲೀಖಿತಗೊಂಡಿರುವ ಈ ಊರಲ್ಲಿ ರಾಷ್ಟ್ರಕೂಟ ಧ್ರುವನ (ಕ್ರಿ.ಶ. 790) ಕಾಲದಿಂದ ಕ್ರಿ.ಶ. 15ನೇ ಶತಮಾನದವರೆಗೆ 
ಒಟ್ಟು ಒಂಭತ್ತು ಶಾಸನಗಳಿರುವುದರಿಂದ ಈ ಊರಿನ ಪ್ರಾಚೀನತೆಯನ್ನು ಐತಿಹಾಸಿಕವಾಗಿ ರಾಷ್ಟ್ರಕೂಟರ ಕಾಲದಷ್ಟು ಹಿಂದಕ್ಕೆ 
ಗುರುತಿಸಬಹುದಾಗಿದೆ. ಇಲ್ಲಿನ ರಾಷ್ಟಕೂಟರ ಕಾಲದ ಗೋಸಾಸ ಕಲ್ಲುಗಳೂ ಇದನ್ನು ಸಮರ್ಥಿಸುತ್ತವೆ. ಧ್ರುವನ ಕಾಲದ ವೀರಗಲ್ಲು 
ಶಾಸನ ಗೋಗ್ರಹಣದಲ್ಲಿ ಮಡಿದ ದೊಂಬರ ಕಾಡಪಪನ ಬಗ್ಗೆ ಹೇಳಿದರೆ ಸರ್ವೇಶ್ವರ ದೇವಾಲಯದ ಕೆರೆದಂಡೆ ಮೇಲಿರುವ 
ಆರ್ಮಡಿ ವಿಕ್ರಮಾದಿತ್ಯನ ಕಾಲದ ಶಾಸನ ಮಹಾಪ್ರಭು ಕಪ್ಪಿಮಯ. ನರೇಗಲ್ಲಲ್ಲಿ ಈಶ್ವರ ದೇವಾಲಯ ನಿರ್ಮಿಸಿದ ಅಂಶವನ್ನು 
ತಿಳಿಸುತ್ತದೆ ಈ ಗುಡಿಯ, ತೊಲೆಯ ಮೇಲಿರುವ ಕ್ರಿ.ಶ. 1125ರ ಶಾಸನ ಕಪ್ಪಿಮಯ್ಯನ ಮಗ ಗೋವಿಂದದೇವನು 
ಮೂಲಸ್ಥಾನದೇವರಿಗೆ ದತ್ತಿ ಬಿಟ್ಟ ವಿಷಯವನ್ನು ತಿಳಿಸಿದರೆ, ಮತ್ತೊಂದು ತೊಲೆಯ ಮೇಲಿರುವ ಶಾಸನ ಕ್ರಿಶ. 1126ರಲ್ಲಿ 
ದಾಸಿಮಯ್ಯನು ಸೂರ್ಯ ದೇವಾಲಯ ನಿರ್ಮಿಸಿ ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 1273ರ ಶಾಸನ ಪಂಚಮಠ . 


ಪ್ರೇಕ್ಷಣೀಯ ಸ್ಥಳಗಳು ಹ್‌ 


ಶ್ರ ಜದ ಬಗ್ಗೆ ತಿಳಿಸುತ್ತದೆ. ಊರಲ್ಲಿ ಎರಡು ಕೆರೆಗಳಿದ್ದು ದೊಡ್ಡಕೆಗೆ ನವೆಂಬರ್‌ ತಿಂಗಳಲ್ಲಿ 
ಇಂಡೋನೇಷ್ಯಾ, ಚೀನಾ ಮುಂತಾದ ದೇಶದ ಪಕ್ಷಿಗಳು ವಲಸೆ ಬರುತ್ತಿದ್ದು ಇದೊಂದು ಒಳ್ಳೆಯ ಪಕ್ಷಿಧಾಮವಾಗಿದೆ. ನರೇಗಲ್‌ - 
ವರ್ದಿ ಸರಹದ್ದಲ್ಲಿ ಬರುವ ಈ ಕೆರೆ ಸುಮಾರು 320ಎಕರೆ ವಿಶಾಲವಾಗಿದ್ದು 1500 ಎಕರೆಗೆ ನೀರಾವರಿ ಸೌಕರ್ಯವಿದೆ. ನರೇಗಲ್‌ನ 
ಪ್ರಾಚೀನ ದೇಗುಲಗಳಲ್ಲಿ ಸರ್ವೇಶ್ವರ (ಸರಸ್ವತಿ) ಗುಡಿ ವಿಶಾಲವಾಗಿದ್ದು ನಯನ ಮನೋಹರವಾಗಿದೆ. ಆರನೇಯ ವಿಕ್ರಮಾದಿತ್ಯನ 
ಆಳ್ವಿಕೆಯಲ್ಲಿ ಅವನ ನಾಳ, ಕಪ್ಪಿಮಯ್ಯ ನಿರ್ಮಿಸಿದ ಈಶ್ವರ ಗುಡಿ ಇದೇ ಆಗಿದ್ದು ಮುಂದೆ ಅವನ ಮಗ ಗೋವಿಂದ ದೇವ 
ಇದೇ ಗುಡಿಗೆ ಭೂದಾನ ಮಾಡಿದ್ದಾನೆ. ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ಎರಡು ಹಂತದಲ್ಲಿ ವಿಶಾಲವಾದ ತೆರೆದ 
ನವರಂಗವನ್ನು ಹೊಂದಿದ್ದು ಪ್ರಧಾನಗುಡಿಗೆ ಎದುರಾಗಿ ಮತ್ತೊಂದು ಗರ್ಭಗೃಹವಿದ್ದು ಬಹುಶಃ ಇದನ್ನು ಕ್ರಿ.ಶ. 1126ರಲ್ಲಿ 
ದಾಸಿಮಯ್ಯ ನಿರ್ಮಿಸಿ ಆದಿತ್ಯದೇವರನ್ನು ಪ್ರತಿಷ್ಠೆ ಮಾಡಿರಬೇಕೆಂದು ತೋರುತ್ತದೆ. ಈಗ ಇದು ಬರಿದಾಗಿದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದೆ. ಅಂತರಾಳದ ಬಾಗಿಲವಾಡವನ್ನು ಬ್ರಹ್ಮ ಮಹೇಶ್ವರ, ಕೇಶವ ಕೆತ್ತನೆಯಿರುವ ಮಕರತೋರಣ ಅಲಂಕರಿಸಿದ್ದು ಇಕ್ಕೆಲದಲ್ಲಿ 
ಜಾಲಾಂದ್ರವಿದೆ. ನಾಲ್ಕು ಮಾದರಿಯ 32 ಕಂಬಗಳ ಮೇಲೆ ನಿಂತಿರುವ ಆಯಾಕಾರದ ತೆರೆದ ಸಭಾಮಂಟಪದ ಅಂಚಿನುದ್ದಕ್ಕೂ 
ಕಕ್ಷಾಸನವಿದೆ. ಸಭಾಮಂಟಪದ ಆಗ್ನೇಯ ಮೂಲೆಯಲ್ಲಿ ನಾಲ್ಕು ಅಡಿ ಎತ್ತರದ ಪದಾಸ್ಟೀನ ಸರಸ್ವತಿಯ ಮುಕ್ಕಾದ ಸುಂದರ ಶಿಲ್ಪವಿದೆ. 
ಈ ಗುಡಿಯ ಗರ್ಭಗೃಹವನ್ನು ಕದಂಬ ನಾಗರ ಶಿಖರವು ಅಲಂಕರಿಸಿದೆ. ಈ ಗುಡಿಯ ಹಿಂಬದಿಯಲ್ಲಿ ನಾಲ್ಕು ಅಡಿಯ 
ಸಪ್ತಮಾತೃಕೆಯರ ಪ್ರತ್ಯೇಕ ಶಿಲ್ಪಗಳಿದ್ದು ಇವುಗಳ ರುಂಡ ಕಣರೆಯಾಗಿವೆ. ಈ ಗುಡಿಯಿಂದ ಸುಮಾರು 200 ಮೀಟರ್‌ ಅಂತರದಲ್ಲಿ 
ಶಿಥಿಲಾವಸ್ಥೆಯಲ್ಲಿರುವ ಮಣ್ಣುದೇವರ ಗುಡಿಯಿದೆ. ಮೂಲದಲ್ಲಿ ಗರ್ಭಗೃಹ, ಅರ್ಧಮಂಟಪ, ನವರಂಗ ಮತ್ತು ಮುಖಮಂಟಪವನ್ನು 
ಹೊಂದಿರಬಹುದಾದ ಈ ಗುಡಿ ಈಗ ಪಾಳುಬಿದ್ದಿದೆ. ಶಿವಲಿಂಗ ಮತ್ತು ನಂದಿಗಳಿರುವ ಈ ಗುಡಿ ಕಂಬವೊಂದರ ಮೇಲಿನ 
ಶಾಸನದಿಂದ ಅಚಲೇಶ್ವರ ಗುಡಿ ಇದಾಗಿತ್ತೆಂಬ ಅಂಶ ಗೊತ್ತಾಗುತ್ತದೆ. ಈ ಗುಡಿಯ ನವರಂಗದಲ್ಲಿ ಜೈನ ತೀರ್ಥಂಕರನ ಮುಕ್ಕಾದ 
ಮೂರ್ತಿ, ಆವರಣದಲ್ಲಿ ಮಹಿಷಮರ್ದಿನಿ ಶಿಲ್ಪ ಹಾಗೂ ರಾಷ್ಟ್ರಕೂಟರ ಗೊಸಾಸ ಕಲ್ಲೂ ಇವೆ. ಇವುಗಳ ಜೊತೆಗೆ ಊರಲ್ಲಿ 
ಈಶ್ವರ, ಬಸವಣ್ಣ ಮಾತಂಗವ್ವ, ದುರ್ಗಾ, ದ್ಯಾಮವ್ವ, ಹನುಮಂತ, ಪ್ಯಾಟಿ ಬಸವಣ್ಣ ಮುಂತಾದ ಗುಡಿಗಳಿವೆ. ಮಲ್ಲಿಕಾರ್ಜುನಸ್ವಾಮಿ 
ವಿರಕ್ತಮಠ, ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. ಈ ಊರಿನ ಸುಂದರ ಕೆರೆ ಅಲ್ಲಿನ ಪಕ್ಷಿಧಾಮ, ದೇವಾಲಯಗಳು 
ಪ್ರವಾಸಿಗಳಿಗೆ ವಿಶೇಷ ಆಕರ್ಷಣೆಯಾಗಬಲ್ಲವು. 


ನವಲಗುಂದ : ತಾಲೂಕು ಕೇಂದ್ರವಾದ ನವಲಗುಂದ (ಜನಸಂಖ್ಯೆ : 19,438) ಧಾರವಾಡದಿಂದ ಈಶಾನ್ಯಕ್ಕೆ 41 ಕಿ.ಮೀ. 
ದೂರದಲ್ಲಿದ್ದು ಬೆಳ್ವೊಲ-300ಕ್ಕೆ ಸೇರಿದ್ದು 40 ಗ್ರಾಮಗಳ ಆಡಳಿತ ಕೇಂದ್ರವಾಗಿದ್ದು "ನವಿಲ್ಲುಂದ - 40' ಎಂದೇ ಪ್ರಸಿದ್ಧವಾಗಿತ್ತು. 
'ರಾಯಾಪುರದ ಕ್ರಿ.ಶ. 1183ರ ತಾಮ್ರ ಶಾಸನ (ಸ್ಕತ) ಬೆಳ್ವೊಲ - 300ರಲ್ಲಿದ್ದ ನವಿಲುಗುಂದ - 40ರ ಬೆಲ್ಲವುರ ಗಾವ 
ಬಗ್ಗೆ ಉಲ್ಲೇಖಿಸುತ್ತದೆ. ಕ್ರಿ.ಶ. 1870ರಷ್ಟು ಪ್ರಾಚೀನವಾದ ಪುರಸಭೆಯನ್ನು ಹೊಂದಿರುವ ಈ ಊರಿಂದ ಈವರೆಗೆ ಕವಗಳ 
ವರದಿಯಾಗಿಲ್ಲ, ಸವದತ್ತಿಯ ಕ್ರಿ.ಶ. 1228ರ ಶಾಸನ ದಾನ ಭೂಮಿಯನ್ನು ನವಿಲ್ಗುಂದ ಕೋಲಿನಲ್ಲಿ ಅಳೆದು ಕೊಟ್ಟ ಅಂಶವನ್ನು 
ತಿಳಿಸುತದೆ. ಸಂಗೂರಿನ ಕ್ರಿ.ಶ. 1396ರ ಶಾಸನ ನವಿಲ್ಲುಂದದ ಶ್ರುತಕೀರ್ತಿದೇವರೆಂಬ ಜೈನ ತಾ ಉಲ್ಲೇಖಿಸುತ್ತದೆ. 
ನವಿಲುಂದ ಪದವು "ನವಿಲು * ಕುಂದ' ಎಂಬ ಎರಡು ಪದಗಳ ಸಂಯುಕ್ತ ಪದವಾಗಿದ್ದು ಕುಂದ' ಎಂದರೆ fe 
ಅರ್ಥ ಸುಮಾರು ಕ್ರಿ.ಶ. 1690ರ ಅವಧಿಯಲ್ಲಿ ಸವಣೂರಿನ ನವಾಬ, ಕೌರಂಗಜೇಬನ ಸಾಮಂತನಾಗಿ ಈ ಬಂ" ಭರ p 
ಆಗ ನವಲಗುಂದದ ದೇಸಾಯಿ ಇಮ್ಮಡಿ ಜಾಯಗೌಡನ it pb ಹುಲ ಚ ನ ಸು 
ಭಾ Ape ದೇಸಾಯಿ ವಿಂಗನಗೌಡನು (ಕ್ರಿಶ. 1769-83) ಹೈದರನ 
ಕ iste ಗೋಖಲೆಯು ಲಿಂಗನಗೌಡ ಹೇಸಾಯಿಯಿಂದ ನವಲಗುಂದವನ್ನು ವಶಪಡಿಸಿಕೊಂಡನು. 
ph Khali ಜಾಯಪ್ಪನು (ಕ್ರಿಶ. 1795-1817) ನವಲಗುಂದವನ್ನು ಬಿಟ್ಟು ಬೆಳಗಾವಿ ಜಿ॥ ಯ Ki: 
04 ಕುಂದ ಮನೋನ ವಶವಾಯಿತು; ಅವನು ರಾಮರಾವ್‌ ಎಂಬವನನ್ನು ಬ್ರಿಟಿಷ್‌ ತುತೂ 
ನೆಲೆ ನಿಂತನು. ಕ್ರಿ.ಶ. 1811ರಲ್ಲಿ ಚತ ಸ ನ ಕೆರೆಗಳು ದೇಸಾಯಿಗಳ ಕಾಲದ 


ಬ ಮನ ಕೆರೆ ಹಾಗೂ ಚೆನ್ನಮ್ಮ 
ಇಂದು ನವಲಗುಂದದಲ್ಲಿರುವ ನೀಲಮನ 
ಜಮಾದಾರನಾಗಿ ನೇಮಿಸಿದ. 


962 ಧಾರವಾಡ ಜಿಲ್ಲೆ 


ಸಮಾಜ ಕಲ್ಯಾಣ ಕಾರ್ಯಗಳಾಗಿವೆ. ದೇಸಾಯಿ ಮನೆತನದಲ್ಲಿ ಕೊನೆಯವನಾದ ಲಿಂಗರಾಜದೇಸಾಯಿಯು ಈ ಪ್ರದೇಶದ 
ಅಭ್ಯುದಯಕ್ಕೆ ಬಹಳ ಬೆಂಬಲವಿತ್ತಿದ್ದಾನೆ. ಸರಿಸುಮಾರು ಕ್ರಿ.ಶ. 1780ರಲ್ಲಿ ಕಟ್ಟಲಾದ ದೇಸಾಯಿಯ ವಾಡೆಯಲ್ಲಿ ತಾಲೂಕು 
ಬೋರ್ಡ್‌ ಕಚೇರಿಯಿದೆ. 


ಊರಲ್ಲಿರುವ ದೇವಾಲಯಗಳಲ್ಲಿ ನವಿಲೇಶ್ವರ, ಗೋವಿಂದರಾಜ, ಗಣಪತಿ, ವೆಂಕಟೇಶ, ವೀರಭದ್ರ ನಗರೇಶ್ವರ, ಲಾಲ್‌ಗುಡಿ, 
ಮಾರುತಿ, ಬಸವಣ್ಣ ದುರ್ಗಾದೇಗುಲಗಳೂ ಅಧಿನಾಥನಿಗಾಗಿ ನಿರ್ಮಿತವಾದ ಹಳೆಯ ಬಸದಿಗಳೂ ಕಂಡುಬರುತ್ತವೆ. ಇವುಗಳಲ್ಲಿ 
ಊರ ಹೊರಗಿರುವ "ಲಾಲ್‌ಗುಡಿ', ಕಲ್ಯಾಣದ ಚಾಳುಕ್ಕರ ಕಾಲದ ರಚನೆಯಾಗಿದ್ದು ಗರ್ಭಗೃಹ ಅಂತರಾಳ ಹಾಗೂ ತೆರೆದ 
ನವರಂಗವಿದೆ. ಇಲ್ಲಿನ ಬಾಗಿಲುವಾಡ ಹಾಗೂ ಕಂಬಗಳು ಅದರ ಪ್ರಾಚೀನತೆಯನ್ನು ನಿರ್ಧರಿಸುಲ್ಲಿ ನೆರವಾಗುತ್ತವೆ. ಈ ಗುಡಿಯನ್ನು 
ಜೀರ್ಣೋದ್ಧಾರ ಮಾಡಿದ್ದಾರೆ. ವೆಂಕಟರಮಣನ ಗುಡಿಯಲ್ಲಿ ಶೇಷಶಯನ ಅನಂತ ಪದವಾಭದ ಶಿಲ್ಪವಿದ್ವು ಪ್ರಭಾವಳಿಯಲ್ಲಿ 
ದಶಾವತಾರವನ್ನು ಹೊಂದಿರುವ ಇದು ಸುಮಾರು ಕ್ರಿ.ಶ. 15ನೇ ಶತಮಾನದ ಮೂರ್ತಿಯಾಗಿದೆ. ಇಲ್ಲಿನ ದುರ್ಗಾಗುಡಿಯ ಮುಂದೆ 
ತೀರ್ಥಂಕರ ಮೂರ್ತಿಯ ಮುಕ್ಕೊಡೆ, ಯಕ್ಷ - ಯಕ್ಷಿ ಸಪ್ತಹೆಡೆಯ ನಾಗನ ಕೆತ್ತನೆಯಿರುವ ಪಾರ್ಶ್ವನಾಥ ಪ್ರಭಾವಳಿಯಿದೆ. 
ದುರ್ಗಾಗುಡಿಯಲ್ಲಿ ಸಪ್ತಮಾತೃಕಾ ಪಟ್ಟಿಕೆ ಹಾಗೂ ಮಹಿಷಮರ್ದಿನಿ ಶಿಲ್ಪಗಳಿವೆ. ಊರಲ್ಲಿ ಮೂರು ಮಠಗಳಿವೆ. ಇವುಗಳಲ್ಲಿ 
ಸುಮಾರು ಕ್ರಿ.ಶ. 16ನೇ ಶತಮಾನದಲ್ಲಿ ಜಡೆಸ್ವಾಮಿಗಳು ಆರಂಭಿಸಿದ ಗವಿಮಠ ಆಕರ್ಷಕ ಅಲಂಕೃತ ಕೆತ್ತನೆಯನ್ನು ಹೊಂದಿರುವ 
ಕಟ್ಟಿಗೆಯನ್ನು ಬಳಸಿ ನಿರ್ಮಿಸಿರುವ ಪಂಚಗೃಹ ಹಿರೇಮಠ, ಹುಬ್ಬಳ್ಳಿಯ ಸಿದ್ದಾರೂಢ ಸ್ವಾಮಿಗಳ ಸಮಕಾಲೀನರಲ್ಲೊಬ್ಬ ಮಹಿಮಾನ್ವಿತ 
ಯೋಗಿಗಳಿಂದ ನಿರ್ಮಾಣಗೊಂಡಿರುವ ನಾಗಲಿಂಗಸ್ವಾಮಿ ಮಠ, ಹಾಗೂ ದೇವಿ ಆರಾಧಕರಾಗಿದ್ದ ಹುರಕಡ್ಲಿ ಅಜ್ಜನವರ ಸಮಾಧಿಗಳು 
ಇಲ್ಲಿವೆ. ನಾಗಲಿಂಗಸ್ವಾಮಿ ಮಠ ಪಂಚಾಲ ಸಮಾಜದವರಾಗಿದ್ದು ಇಲ್ಲಿ ಬೈಬಲ್ಲಿಗೂ ಸಮಾನ ಗೌರವ ಸಲ್ಲುತ್ತಿರುವುದು ಉಲ್ಲೇಖನೀಯ. 
ಇಲ್ಲಿ ಹತ್ತು ಮಸೀದಿಗಳು ಹಾಗೂ ಐದು ದರ್ಗಾಗಳಿದ್ದು ಅವುಗಳಲ್ಲಿ ಮಂಗಲ್‌ಷಾವಲಿಯ ದರ್ಗಾ ಮುಖ್ಯವಾದುದ್ದಾಗಿದೆ. 
ನವಲಗುಂದ ಆಕರ್ಷಕವಾದ ಬಣ್ಣಬಣ್ಣದ ಜಮಖಾನೆ, ಗುಡಾರ, ಮರದ ತೊಟ್ಟಿಲು ಹಾಗೂ ಆಟದ ಬೊಂಬೆಗಳಿಗೆ ಪ್ರಸಿದ್ಧವಾಗಿದೆ. 


ನವಿಲೂರು : ಧಾರವಾಡದಿಂದ ಆಗ್ನೇಯಕ್ಕೆ ಸುಮಾರು ಆರು ಕಿ.ಮೀ. ದೂರದಲ್ಲಿ ಹುಬ್ಬಳ್ಳಿ ಧಾರವಾಡ ನಡುವೆ ಇರುವ 
ಈ ಊರು ಇಂದು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಟ್ಟಿದೆ. ಪ್ರಾಚೀನ ಕಾಲದಲ್ಲಿ ಹಲಸಿಗೆ - 12000ಕ್ಕೆ ಸೇರಿದ ಕುಂದೂರು 
-500ರಲ್ಲಿದ್ದ ಈ ಊರು ಅಗ್ರಹಾರವಾಗಿತ್ತು. ಪ್ರಾಚೀನ ಶಾಸನಗಳಲ್ಲಿ ನವಿಲೂರು ಎಂದೇ ಉಲ್ಲೇಖಿತಗೊಂಡಿರುವ ಈ ಊರಿನಿಂದ 
ಈವರೆಗೆ ವರದಿಯಾಗಿರುವ ಶಾಸನ ಒಂದೇ. ಸುಮಾರು ಕ್ರಿ.ಶ. 13ನೇ ಶತಮಾನಕ್ಕೆ ಸೇರಿದ ಈ ಶಾಸನ ಮಹಾದೇವ ಗುಡಿಯಲ್ಲಿರುವ 
ಅಗಸ್ತೇಶ್ವರ ದೇವರ ಹೊಲದ ಸೀಮೆ ಬಗ್ಗೆ ತಿಳಿಸುತ್ತದೆ. ನೆರೆಯ ಧಾರವಾಡದ ಹೊಂಡದ ವೀರಭದ್ರ (ಮೈಲಾಲಿಂಗನಬೆಟ್ಟ) ಗುಡಿ 
ಹಿಂದಿದ್ದ ವೀರಗಲ್ಲು (ಈಗ ಕೆ.ಆರ್‌.ಐ.ನಲ್ಲಿದೆ) ಸುಮಾರು ಕ್ರಿ.ಶ. 9-10ನೇ ಶತಮಾನಕ್ಕೆ ಸೇರಿದ ಶಾಸನವು ಬಹಳ ಹಾಳಾಗಿದ್ದರೂ, 
ಉಳಿದಿರುವ ಭಾಗದಿಂದ, ಅಗ್ರಹಾರ ನವಿಲೂರಲ್ಲಿ ವ್ಯಕ್ತಿಯೊಬ್ಬ (ಹೆಸರು ಹಾಳಾಗಿದೆ) ತಾನೇ ನಿರ್ಮಿಸಿದ ಈಶ್ವರ ದೇವಾಲಯದ 
ಉತ್ತರದಲ್ಲಿದ್ದ ಹೊಲದಲ್ಲಿ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಿಂದ ನವಿಲೂರು ರಾಷ್ಟ್ರಕೂಟರಷ್ಟು ಪ್ರಾಚೀನವಾದ 
ಅಗ್ರಹಾರವಾಗಿತ್ತೆಂಬ ಅಂಶ ಸ್ಪಷ್ಟವಾಗುತ್ತದೆ. ಮೇಲಿನ ಶಾಸನೋಕ್ತ ದೇವಾಲಯಗಳಾದ ಮಹಾದೇವ, ಇದಕ್ಕೆ ಸೇರಿದ ಅಗಸ್ಮೇಶ್ವರ 
ಹಾಗೂ ರಾಷ್ಟ್ರಕೂಟರ ಕಾಲದ ಇನ್ನೊಂದು ಈಶ್ವರ ದೇವಾಲಯಗಳನ್ನು ಇಂದು ಗುರುತಿಸುವುದು ಅಸಾಧ್ಯವಾಗಿದೆ. ಊರಲ್ಲಿರುವ 
ಈಶ್ವರ ಗುಡಿ ಪೂರ್ಣ ಜೀರ್ಣೊದ್ಧಾರಗೊಂಡಿದ್ದು ಶಿವಲಿಂಗ - ನಂದಿಯಷ್ಟೇ ಉಳಿದಿವೆ. ಕ್ರಿ.ಶ. 1198ರ ಹುಬ್ಬಳ್ಳಿಯ ಶಾಸನದಲ್ಲಿ 
ನವಿಲೂರು ಕುರುಬ ಶೇಣಿಗರ ಉಲ್ಲೇಖವಿದ್ದು ಅಗ್ರಹಾರ ರ್ಪೂದವಳ್ಳಿಯ ಬ್ರಾಹ್ಮಣರ ಅನುಮತಿ ಪಡೆದು ಅಲ್ಲಿ ಸೇಣಿಗೇಶ್ವರ 
ದೇವರಿಗೆ ಭೂಮಿ ನಿವೇಶನಗಳನ್ನು ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ಊರಲ್ಲಿ ಬಸವಣ್ಣ ಹನುಮಂತ ಹಾಗೂ ದ್ಯಾಮವ್ವನ 
ಗುಡಿಗಳಿವೆ. ಊರಲ್ಲೊಂದು ಮಸೀದಿ ಹಾಗೂ ದರ್ಗಾ ಕೂಡ ಇವೆ. ಈ ಊರು ಹಣ್ಣಿನ ತೋಟಗಳಿಗೆ ಪ್ರಸಿದ್ಧವಿದ್ದು ಇಲ್ಲಿನ 
ಸೀಬೆಹಣ್ಣು (ಪೇರಲ) ಖ್ಯಾತವಾಗಿದೆ. 


ನಾಗರಹಳ್ಳಿ : ಮುಂಡರಿಗೆ ತಾಲೂಕಿನ ನಾಗರಹಳ್ಳಿಯು (ಜನಸಂಖ್ಯೆ : 871) ಮುಂಡರಗಿಯಿಂದ ಸ್ನಲ್ಪ ಆಗ್ನೇಯಕ್ಕೆ ಮೂರು 
ಕಿ.ಮೀ. ದೂರದಲ್ಲಿ ಈಗ ಹೊಸ ಊರು ಇದ್ದು ನಾಲ್ಕು ಕಿ.ಮೀ. ದೂರದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ನಾಗರಹಳ್ಳಿಯ . 
ಹಳೆಯ ಊರಿನ ನಿವೇಶನವಿದೆ. ಅಲ್ಲಿರುವ ಶಿಥಿಲವಾಗಿರುವ ಪಂಚಲಿಂಗ ದೇವಾಲಯದಲ್ಲಿ ಎರಡು ಶಾಸನಗಳಿವೆ. ಇವುಗಳಲ್ಲಿ 
ಕ್ರಿಶ. 1022ರ ಶಾಸನದಂತೆ ಇಮ್ಮಡಿ ಜಯಸಿಂಹನ ಗರುಡನಾದ ದಾಸಿರಾಜನು ಮಾಸವಾಡಿ - 140ಅನ್ನು ಆಳುವಾಗ, ತುಂಗಭದ್ರಾ 


ಪ್ರೇಕ್ಷಣೀಯ ಸ್ಥಳಗಳು ಮ 


'ತೀರದ ಅರಗಿವಾಳದ ನಾಗಮಗಾವುಂಡನು ತ್ರಿಭುವನ ನಾರಾಯಣ ಧರ್ಮಸೆಟ್ಟಿಯ ಮಾಡಿಸಿದ ಧರ್ಮೆಶ್ವರ ದೇವರಿಗೆ ಆರುಮತರು 
ಭೂಮಿಯನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ ಹೇಳಿರುವ ಅರಗಿವಾಳ ನಾಗರಹಳ್ಳಿಯ ಪ್ರಾಚೀನ ಹೆಸರಾಗಿದ್ದು 
ಹಿಂದೆ ಇದು ಮಾಸವಾಡಿ-140ಕ್ಕೆ ಸೇರಿತ್ತೆಂಬ ಅಂಶವೂ ಗೊತ್ತಾಗುತ್ತದೆ. ಮೇಲಾಗಿ ಶಾಸನೋಕ್ತ ಧರ್ಮೇಶ್ವರ ಗುಡಿ, ಪೂ 
ಪಂಚಲಿಂಗ ದೇವಾಲಯವೆಂಬ ಅಂಶ ಇದರಿಂದ ಗೊತ್ತಾಗುತ್ತದೆ. ಮೇಲೆ ಚರ್ಚಿಸಿರುವ ಈ ಶಾಸನ ಪಂಚಲಿಂಗ ದೇವಾಲಯದ 
ಆರು - ನಂದಿಗಳಿರುವ ಪೀಠದ ಮೇಲೆ ಇದೆ ಎಂಬ ಅಂಶ ನಮ್ಮ ಕುತೂಹಲವನ್ನು ಕೆರಳಿಸುತ್ತದೆ. ಇಲ್ಲಿನ ಇನ್ನೊಂದು ಶಾಸನ 
ತ್ರಿಭುವನ ನಾರಾಯಣ ಧರ್ಮಸೆಟ್ಟಿಯು ಹಿಂದಿನೆರಡು ತಲೆಮಾರುಗಳನ್ನು ಹೇಳುತ್ತ ಅವನು ಮಳಲೆ ನಾಡವವೆಂಬ ಅಂಶವನ್ನು 
ತಿಳಿಸುತ್ತದೆ. ಏಕೆಂದರೆ ಶಾಸನವಿರುವ ಶಿವಲಿಂಗ ಪಾಣಿಪೀಠಗಳು ಬಹಳ ವಿರಳವೆಂದೇ ಹೇಳಬೇಕು. ಹಿಂದೆ ತುಂಗಭದ್ರಾ ತೀರದ 
ಸಮೀಪವಿದ್ದ ಈ ಊರು ನೆರೆ ಹಾವಳಿಯಿಂದಾಗಿ ದೂರಕ್ಕೆ ಸ್ಥಳಾಂತರಗೊಂಡಿದ್ದು ಹಳೆ ಊರು ಅನಾಥವಾಗಿ ಧರ್ಮೇಶ್ವರ ಗುಡಿ 
ಪಾಳುಬಿದ್ದು ಪಂಚಲಿಂಗ ದೇವಾಲಯ ಎಂಬ ಹೆಸರೊಂದಿಗೆ ಅವಶೇಷವಾಗಿ ಉಳಿದಿದೆ. 


ತುಂಗಭದ್ರೆಯ ದಂಡೆಯ ಮೇಲಿರುವ ಈ ಗುಡಿ ಆಯಾಕಾರದಲ್ಲಿದ್ದು ನಾಲ್ಕರಂತೆ ಎರಡು ಸಾಲು ಕಂಬಗಳನ್ನು ಹೊಂದಿದೆ. 
*ಹಿಂಬದಿಯಲ್ಲಿ ಪಂಚಲಿಂಗ, ಷಡ್‌ನಂದಿ ಹಾಗೂ ಸಪ್ತಮಾತೃಕಾ ಶಿಲ್ಪಗಳನ್ನು ಇಡಲಾಗಿದೆ. ಪಂಚಲಿಂಗವೆಂದು ಕರೆಯುವ ಶಿವಲಿಂಗವು, 
ಒಂದೇ ವೃತ್ತಾಕಾರದ ಪಾಣಿಪೀಠದ ಮೇಲೆ ನಡುವೆ ದೊಡ್ಡದಾದ ಲಿಂಗವನ್ನು ಹಾಗೂ ವಾಯುವ್ಯ, ಈಶಾನ್ಯ ಆಗ್ನೇಯ ಮತ್ತು 
ನೈಯತ್ಯ ದಿಕ್ಕುಗಳಲ್ಲಿ ಒಂದೊಂದು ಕಿರು ಲಿಂಗವನ್ನು ಕೆತ್ತಿದ್ದು "ಪಂಚಮುಖಿ' ಶಿವನು ಲಿಂಗರೂಪದಲ್ಲಿ ಇಲ್ಲಿ ಮೂಡಿರುವಂತೆ 
ಕೆತ್ತಲಾಗಿದೆ. ಇದರ ಬದಿಯಲ್ಲೇ ಇರುವ ಮತ್ತೊಂದು ವೃತ್ತಾಕಾರದ ಪಾಣಿಪೀಠದಲ್ಲಿ ಷಡ್‌ ನಂದಿಗಳು ಷಡ್‌ದಿಶೆಯತ್ತ ಮುಖ 
ಮಾಡಿ ಕುಳಿತಿದ್ದು ಇವುಗಳ ಹಿಂಬದಿಯಲ್ಲಿ ನಡುವೆ ಶಿವಲಿಂಗವಿದೆ. ಇಲ್ಲಿರುವ ಆರು ನಂದಿಗಳು ಷಟ್‌ಸ್ಕಳವನ್ನು ನಡುವೆ ಇರುವ 
ಶಿವಲಿಂಗ ಶಿವಸಾಯುಜ್ಯವನ್ನು ಸೂಚಿಸುತ್ತಿರಬಹುದೇನೋ ಎಂದೆನಿಸುತ್ತದೆ. ಇಂದು ನಾಗರಹಳ್ಳಿ ಇರುವ ನೂತನ ನೆಲೆಯಲ್ಲಿ ನವೀನ 
ದೇವಾಲಯಗಳಿವೆ. ಆ | 


ನಾಗವಂದ : ಹಿರೇಕೆರೂರು ತಾಲೂಕಿನ ನಾಗವಂದವು (ಜನಸಂಖ್ಯೆ : 3,381) ಹಿರೇಕೆರೂರಿನಿಂದ ಆಗ್ನೇಯಕ್ಕೆ 23 ಕಿ.ಮೀ. 
ದೂರದಲ್ಲಿದೆ. ಶಾಸನೋಕ್ತವಾಗಿರುವ ಎಡೆವಟ್ಟ-70ರ ಆಡಳಿತದ ವ್ಯಾಪ್ತಿಗೆ ಸೇರಿದ್ದ "ನಾಗಾರ್ಜುನ' ಗ್ರಾಮವು ಗದಗ ತಾಲೂಕಿನ 
ನಾಗಾವಿಯಂತೆ ಪ್ರಾಚೀನ ಎದ್ಯಾರ್ಜನೆಯ, ಕೇಂದ್ರವಾಗಿತ್ತು. ಊರಿನಲ್ಲಿರುವ ಸಿದ್ದೇಶ್ವರ ದೇವಾಲಯ ಅಥವಾ ಚಾಳುಕ್ಯ ಶೈಲಿಯ 
ಶಾಸನೋಕ್ತ ಬ್ರಹ್ಮೇಶ್ವರವು ತ್ರಿಕೂಟಾಚಲವಾಗಿದ್ದು ಕುತೂಹಲ ಕೆರಳಿಸುತ್ತದೆ. ಇದರಲ್ಲಿ ಮೂರು ಗರ್ಭಗೃಹಗಳು ಮೂರು 
ಅಂತರಾಳಗಳು ಹಾಗೂ ಮಧ್ಯದಲ್ಲಿ ನವರಂಗವಿದೆ. ಮಧ್ಯದ ಗರ್ಭಗೃಹದಲ್ಲಿ ಪದಫೀಠದ ಮೇಲಿರುವ ಸ್ಥಾನಿಕ ದ್ವಿಬಾಹುಮೂರ್ತಿಯ 
ಎಡಗೈಯಲ್ಲಿ ಲಿಂಗವನ್ನು ಬಲಗೈಲಿ ಜಪಮಾಲೆಯನ್ನು ಹಿಡಿದು ನಿಂತಿರುವಂತೆ ತೋರುವ ಈ ಮೂರ್ತಿಯ ನದ ಭಾ 
ಅಪ್ಪರೆಯರಿದ್ದಾರೆ. ಈ ಮೂರ್ತಿಯನ್ನು "ನಾಗಾರ್ಜುನ' ಎಂದು ಕರೆಯುತ್ತಾರೆ. ಇದರ ಪ್ರಭಾವಳಿಯಲ್ಲಿ ರ WI 
ಹಾಗೂ ಮಕರತೋರಣಗಳಿವೆ.. ಇದರ ಅಂತರಾಳದ ಬಾಗಿಲವಾಢದ ಎರಡೂ ಕಡೆಗಳಲ್ಲಿ ದೇವಕೋಷ್ಠಗಳಿದ್ದು ಒಂದರಲ್ಲಿ 
ಸುಂದರವಾದ ನಾಗಬಂದ ಶಿಲ್ಪವಿದ್ದು ಇನ್ನೊಂದರಲ್ಲಿ ಶಿವಲಿಂಗವಿದೆ. ಬಲಭಾಗದ ಗರ್ಭಗೃಹದಲ್ಲಿ ಸಚ. ಜಸ 
ಎಡಭಾಗದಲ್ಲಿ ದೇವಕೋಷ್ಠವಿದ್ದು ಮಹಿಷಮರ್ದಿನಿಯ ವಿಗ್ರಹವಿದೆ. ಇದರ ಅಂತರಾಳದ ' ಬಾಗಿಲುವಾಡವು ಸಮ್ಮತ ಪ 
ಡರ ಬರದ ಮೇಲ್ಭಾಗದಲ್ಲಿ ಬ್ರಹ್ಮ ಷಡ್ಭುಜ ನಟರಾಜ ಮತ್ತು ವಿಷ್ಣುಏನ ಅಲಂಕಾರಿಕ hse ನ 
ಗರ್ಭಗೃಹದಲ್ಲಿ ಸೂರ್ಯಪೀಠವಿದ್ದು ಅದು ಬರಿದಾಗಿದೆ. ಇದರ ಅಂತರಾಳದ ಎರಡೂ ಗಳಲ್ಲಿ ನ ದ್ದ ಬಜ 
ಇಕ್ಕೆಡೆಗಳಲ್ಲಿ ಎರಡು ದೇವಕೋಷ್ಠಗಳಲ್ಲಿ ಬಲಗಡೆ ಉಮಾ ಮಹೇಶ್ವರ ಹಾಗೂ ವ್‌ ಸಾತ” ರಸ Wak 
ಮಧ್ಯದಲ್ಲಿರುವ ನಾಲ್ಕು ಸುಂದರ ಚಾಳುಕ್ಯ ಕಂಬಗಳು ಆಕರ್ಷಕವಾಗಿವೆ. ನವರಂಗದಲ್ಲಿ pS ಸ ಹವ: 
ಶೇಷಶಯನ ಅನಂತ ಪದವಾಭನ ಶಿಲ್ಪವಿದ್ದು ಪ್ರಭಾವಳಿಯಲ್ಲಿ ದಶಾವತಾರದ ಕಿರು ಶ್ಲಿಲ್ಲಗಳಿಐ ನವರಂಗದ okt MH 3 4 ನ 
ಹೊರಗಿರುವ ಶಾಸನವು ಕಲ್ಯಾಣದ ಚಾಳುಕ್ಯ ಮೂರನೇ ಸೋಮೇಶ್ವರನ ಕಾಲಕ್ಕೆ Re) ೬ Sh 
pe hi ದೇವರ ಬಂಟ ಬಾಜಿಗನು ಪ್ರಾಣಾರ್ಪಣೆ ಮಾಡಿದ ವಿಷಯಬನ್ನು ತಿಳಿಸುತ್ತಿದ್ದು 
ತನ a ಇ SM ಈ ರುವಂತೆ ಕೆತಲಾಗಿದೆ. ಇದರ ಪಕ್ಕದಲ್ಲೇ ಇರುವ ಇನ್ನೊಂದು ಶಾಸನವು 
ಹಾವು ಸೂರ್ಯನನ್ನು ನುಂಗಲು ಮುಂದಾಗಿರುವಂತ ಕತ್ತಲ: ಡಿವೈ ಟಖ ಮುನ 
ಬಾರಾ ಮದ ಬ್ರಹ್ಮೇಶ್ವರ "ದೇವಾಲಯಕ್ಕೆ ಭೂಪನೆಂಬ ಅಧಿಕಾರಿಯು ಹಂದರ ಈ ದಿಂದ 
(ಕ್ರಿ.ಶ.1129) ನಾಗಾರ್ಜುನ ಗ್ರಾಮದ ಬ್ರಹ್ಮಸ್ರ 4 


ರ್ಭಗೃಹಗಳ ವೆ ಕುಸಿದ ಕದಂಬ ನಾಗರ ಶೈಲಿಯ ಶಿಖರಗಳಿವೆ. 
ತಿಳಿಸುತದೆ. ಎಲ್ಲಾ ಗರ್ಭಗೃಹಗಳ ಮೇಲೂ 
ಸುಂಕವನ್ನು ದಾನ ಬಿಟ್ಟ ಅಂಶವನ್ನು ತಬ. « 


964 ಧಾರವಾಡ ಜಿಲ್ಲಿ 


ಊರಿನಲ್ಲಿರುವ ಇತರ ದೇವಾಲಯಗಳೆಂದರೆ ವೀರಭದ್ರ, ಮಾರುತಿ ಮಾರಿಕಾಂಬ, ಬಸವೇಶ್ವರ, ಬನಶಂಕರಿ, ದುರ್ಗವ್ವ, ಗುತ್ತವ್ವ, 
ಮಾತಂಗಿ, ಬೇಡರಕಣ್ಣಪ್ಪ ಇನ್ನೊಂದು ಸಿದ್ದೇಶ್ವರ ಹಾಗೂ ಬ್ರಹ್ಮದೇವರು. ಊರಿನಲ್ಲಿ ಒಂದು ಮಸೀದಿ ಇದೆ. 


ನಾಗಾವಿ : ಗದಗ ತಾಲೂಕಿನ ನಾಗಾವಿಯು (ಜನಸಂಖ್ಯೆ : 4,121) ಗದಗಿನಿಂದ 8 ಕಿ.ಮೀ. ದೂರವಿದ್ದು ಶಾಸನಗಳಲ್ಲಿ . 
ನಾಗರಖಂಡ - 70ಕ್ಕೆ ಸೇರಿದ್ದ "ನಾಗಾಯಿ' ಎಂದು ಉಲ್ಲೇಖಗೊಂಡಿದ್ದು ಪ್ರಸಿದ್ಧ ಜ್ಞಾನಾರ್ಜನೆಯ ಕೇಂದ್ರವಾಗಿತ್ತು. ಈ ಊರಿನ 
ಇತಿಹಾಸ ಪ್ರಸಿದ್ಧವಾಗಿರುವ ನಾಗಾರ್ಜುನ ಗುಡಿಯು ಕಿರಿದಾದ ಸಾಧಾರಣ ಕಟ್ಟಡವಾಗಿದೆ. ಕೇವಲ ಇಟ್ಟಿಗೆಯಲ್ಲಿ ಕಟ್ಟಿರುವ 
ಕೊಠಡಿಯಲ್ಲಿ ಪುರಾತನ (ರಾಷ್ಟ್ರಕೂಟ ಶೈಲಿಯ) ನಾಗಾರ್ಜುನ ವಿಗ್ರಹವನ್ನು ಇಡಲಾಗಿದೆ. ಈ ವಿಗ್ರಹವು ಐದು ಹೆಡೆಯ 
ಸರ್ಪಛತ್ರವನ್ನು ಹೊಂದಿದ್ದು ಒಂದು ಕಾಲನ್ನು ಮಡಚಿ ಆಸೀನನಾಗಿರುವ ವಿದ್ಯಾಗುರುಗಳ ಸೌಮ್ಯಭಾವವನ್ನು ವ್ಯಕ್ತಪಡಿಸುವ ಆಕರ್ಷಕ 
ಶಿಲಾಕೃತಿಯಾಗಿದೆ. ಈ ದೇವಾಲಯದ ಎದುರಿಗಿರುವ ಶಾಸನವು ರಾಷ್ಟ್ರಕೂಟ ದೊರೆ ಖೊಟ್ಟಿಗನ ಕಾಲದ್ದಾಗಿದ್ದು (ಕ್ರಿಶ. 936) 
ಅಸ್ಪಷ್ಟವಾಗಿದ್ದು ರಾಮೇಶ್ವರ ದೇವಾಲಯಕ್ಕೆ ಶಿಕ್ಷಣಕ್ಕಾಗಿ ನೀಡಿದ ದಾನವನ್ನು ಉಲ್ಲೇಖಿಸುತ್ತದೆ. ಸ್ಥಳೀಯವಾಗಿ ಈಗಲೂ ಶಿವರಾತ್ರಿಗೆ 
ವಿಶೇಷ ಪೂಜೆ ನಡೆಯುತ್ತದೆ. ಆಗ ಡೊಳ್ಳಿನ ಕುಣಿತ, ಗೀಗೀಪದಗಳ ಹಾಡುಗಾರಿಕೆ ಮುಂತಾದ ಕಾರ್ಯಗಳು ನಡೆಯುತ್ತವೆ. 
ಊರಿನಲ್ಲಿರುವ ಇತರೆ ದೇವಾಲಯಗಳೆಂದರೆ ಸೋಮೇಶ್ವರ, ಕೋಡಿ ಬಸವಣ್ಣ (ಶಾಸನೋಕ್ತ ಮಹಾಬಲೇಶ್ವರ) ಎಲ್ಲಮ್ಮ ದ್ಯಾಮವ್ವ 
ಮುಂತಾದುವುಗಳು. ಸೋಮೇಶ್ವರ ದೇವಾಲಯವು ರಾಷ್ಟ್ರಕೂಟರ ಶೈಲಿಯ ಗರ್ಭಗೃಹ ಹಾಗೂ ಅಂತರಾಳ ಮಾತ್ರ ಹೊಂದಿದೆ. 
ಮುಂಭಾಗದಲ್ಲಿ ಶಿವಲಿಂಗವಿದೆ. ಹಳೆ ತಳಹದಿಯ ಮೇಲೆ ಹೊಸ ಗೋಡೆಯನ್ನು ಕಟ್ಟಲಾಗಿದೆ. ಹೊರಗೆ ಒಂದು ಭಗ್ನವಾದ 
ಶಿವಲಿಂಗವಿದೆ. ಊರ ಹಿಂಭಾಗದಲ್ಲಿ ಜಮದಗ್ನಿ ಬೆಟ್ಟವಿದೆ. ಇದರ ಮೇಲ್ಭಾಗದಲ್ಲಿ ಪುರಾತನ ಗವಿ ಇದೆ ಎಂದು ಹೇಳಲಾಗುತ್ತದೆ. 
ಊರ ಹೊರಭಾಗದಲ್ಲಿ ಎತ್ತರವಾದ ಗುಡ್ಡದ ಮೇಲೆ ಎಲ್ಲಮನ ಚಿಕ್ಕದಾದ ಆಧುನಿಕ ಕಟ್ಟಡವಿರುವ ಗುಡಿಯಿದೆ. ಕಪ್ಪತಗುಡ್ಡ 
(ನಾಗಾವಿಯಿಂದ 10 ಕಿ.ಮಿ) ವು ಎಲ್ಲಮನ ಮೂಲ ಸ್ಥಾನವಾಗಿದ್ದು ಆ ದೇವತೆ ಅಲ್ಲಿಂದ ನಾಗಾವಿಗೆ ಬಂದು ಅನಂತರ ಸೌಂದತ್ತಿಗೆ ' 
ಹೋಗಿ ನೆಲೆಸಿದಳೆಂದು ಪ್ರತೀತಿಯಿದೆ. ಎಲ್ಲಮನ ಗುಡ್ಡದ ಸಾಲಿನಲ್ಲಿಯೇ ಜಮದಗ್ನಿ ಗುಡ್ಡದಲ್ಲಿ ಗವಿಯ ಒಳಗೆ ಶಿವಲಿಂಗವಿದೆ, 
ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ ಅಂಬಿಗರು ಪೂಜೆ ಮಾಡುತ್ತಾರೆ. ಜನವರಿಗೆ ಈ ದೇವಾಲಯದಲ್ಲಿ ಭಾರಿ ಜಾತ್ರೆ 
ನಡೆಯುತ್ತದೆ. ಸುಮಾರು 50ರಿಂದ60,000 ಜನ ಸೇರುತ್ತಾರೆ. 


ನಾಗಾವಿ ಊರಿನಿಂದ ಹೊರಗೆ ಶಿಥಿಲವಾದ ಕೋಡಿ ಬಸವಣ್ಣಗುಡಿ ಅಥವಾ ಶಾಸನೋಕ್ತ ಮಹಾಬಲೇಶ್ವರ ದೇವಾಲಯ. 
ಇದರಲ್ಲಿ ಗರ್ಭಗೃಹ, ಅಂತರಾಳ ಹಾಗೂ ಮುಂಭಾಗದಲ್ಲಿ ನಾಲ್ಕು ಕಂಬಗಳ ತೆರೆದ (ಕುಸಿದಿರುವ) ನವರಂಗವಿದೆ. ಇದರ ನಾಲ್ಕೂ 
ಕಂಬಗಳ ಮೇಲೂ ಶಾಸನಗಳಿವೆ. ಮೊದಲನೇಯ ಕಂಬದ ಶಾಸನವು ಹೊಯ್ಸಳ ಇಮಡಿ ಬಲ್ಲಾಳನ ಕಾಲದ್ದು (ಕ್ರಿ.ಶ. 1211); 
ಧರ್ಮರಾಶಿ ಪಂಡಿತರಿಂದ ನಾಗಾಯಿಯ ಮಹಾಬಲೇಶ್ವರ ದೇವರಿಗೆ ಬಿಟ್ಟ ದಾನವನ್ನು ಉಲ್ಲೇಖಿಸುತ್ತದೆ. ಎರಡನೇ ಕಂಬದ 
ಶಾಸನವು ಯಾದವ ಸಿಂಘಣ ಕಾಲದ್ದು (ಕ್ರಿ.ಶ. 1215), ಬೊಮ್ಮೋಜನೆಂಬ ಅಧಿಕಾರಿಯಿಂದ ಮಹಾಬಲೇಶ್ವರ ದೇವರಿಗೆ ಬಿಟ್ಟ 
ದಾನ. ಮೂರನೇ ಕಂಬದ ಶಾಸನವೂ ಇದೇ ಕಾಲಕ್ಕೆ ಸೇರಿದ್ದು ಮಹಾಬಲೇಶ್ವರ ದೇವರಿಗೆ ಪ್ರತಿಷ್ಠಿತ ಗ್ರಾಮಸ್ಥರು ಬಿಟ್ಟ ದಾನವನ್ನು 
ದಾಖಲಿಸುತ್ತದೆ. ಹಾಗೂ ನಾಲ್ಕನೇ ಕಂಬದ ಮೇಲಿರುವ ಶಾಸನವು ಯಾದವ ಕನ್ನರನ ಕಾಲದ್ದು (ಕ್ರಿ.ಶ. 1255);ಕೆಲವು ನಾಯಕರಿಂದ 
ಮಹಾಬಲೇಶ್ವರ ದೇವರಿಗೆ ಬಿಟ್ಟ ಸುಂಕದಾನವನ್ನು ತಿಳಿಸುತ್ತದೆ. ಅಂತರಾಳದ ಬಾಗಿಲುವಾಡದ ಇಕ್ಕೆಲಗಳಲ್ಲಿ ಜಾಲಂದ್ರಗಳಿವೆ. 
ಗರ್ಭಗೃಹದ ಮೇಲ್ಭಾಗದಲ್ಲಿ ಕುಸಿದಿರೆನ ಕದಂಬನಾಗರ ಶಿಖರವಿದೆ. 


ನಾವಳ್ಳಿ : ನವಲಗುಂದ ತಾಲೂಕಿನ ನಾವಳ್ಳಿ ಗ್ರಾಮವು (ಜನಸಂಖ್ಯೆ : 1,976) ನವಲಗುಂದದಿಂದ ಪೂರ್ವಕ್ಕೆ 13 ಕಿ.ಮೀ. 
ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ನಾಪ್ಷೊಳೆ' ಎಂದು ಉಲ್ಲೇಖಿತಗೊಂಡಿದ್ದು ಹಿಂದೆ' ಇದೊಂದು 
ಅಗ್ರಹಾರವಾಗಿತ್ತೆಂಬ ಅಂಶವೂ ಶಾಸನದಲ್ಲಿ ದಾಖಲಾಗಿದೆ. ನಾರ್ಪೊಳೇ ನಾರ್ಪ್ನೊಳಿ ನಾವೊಳ್‌ ನಾವಳ್ಳಿ ಎಂದು 
ರೂಪಾಂತರಗೊಂಡಿದ್ದು ನಾರು ಹಾಗೂ ಹೊಳೆಯಿಂದಾಗಿ ಊರಿಗೆ ಈ ಹೆಸರು ಬಂದಿರಲಿಕ್ಕೂ ಸಾಕ್ಕು ಊರ ಬಳಿ ಹಂದಿಗನ 
ಹಳ್ಳವಿದ್ದು ಕಲ್ಲುನಾರು ಹೇರಳವಾಗಿ ಸಿಗುವುದರಿಂದ ಇದಕ್ಕೆ ನಾರ್ಪ್ರೊಳೆ ಎಂಬ ಹೆಸರು ಬಂದಿದೆ. ಪ್ರಾಚೀನ ಕಾಲದಲ್ಲಿ ಬೆಳ್ಳೊಲ-300ರ 
ನವಲಗುಂದ-40ರ ಈ ಗ್ರಾಮದಿಂದ ಈವರೆಗೆ ಒಂದೇ ಶಾಸನ ವರದಿಯಾಗಿದೆ. ಆರನೆಯ ವಿಕ್ರಮಾದಿತ್ಯನ ಕ್ರಿ.ಶ. 1121ರ ಈ 
ಶಾಸನ ಭಾಗಶಃ ಹಾಳಾಗಿದ್ದು ಬಲ್ಲರಸನ ಬೇಡಿಕೆಯಂತೆ ಕೇಶ್ವ ಚಮೂಪ ಹಾಗೂ ಸಾಯಿಪಯ್ಯಗಳು ಇಲ್ಲಿಗೆ ಬಂದು ಭಯಾಪಹಾರಿ 
ಕಲಿದೇವನನ್ನು ಆರಾಧಿಸಿ, ದೇವರಿಗೆ ಅಲ್ಲಿನ ಚಟ್ಟವೃತ್ತಿ ಬಾಲಶಿಕ್ಷಿಗಾಗಿ ಪರಮೇಶ್ವರ ದತ್ತಿಯಾಗಿ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. 


ಪ್ರೇಕ್ಷಣೀಯ ಸ್ಥಳಗಳು ಹ್‌ 


ಎತ್ತರವಾದ ದಿನ್ನೆಯ ಮೇಲೆ ಪೂರ್ವಾಭಿಮುಖವಾಗಿರುವ ಕಲ್ಮೇಶ್ವರ ಗುಡಿಯಿಂದ ಊರ ಹೊರಗಿದೆ. ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ "ಸ್ವಯಂಭು' ಲಿಂಗವಿದ್ದು ಶಾಸನ ಇದನ್ನು ಕಲಿದೇವನೆಂದು 
ಹೆಸರಿಸಿದೆ. ಅಂತರಾಳದ ಬಾಗಿಲವಾಡವು ಒಂದೇ ಶಾಖೆಯನ್ನು ಹೊಂದಿದ್ದು ಇಕ್ಕೆಲದಲ್ಲಿ ಜಾಲಾಂದ್ರವಿದ್ದು ಬುಡದಲ್ಲಿ ಚಾಮರ 
ಧಾರಿಗಳು, ದ್ವಾರಪಾಲಕರು ಹಾಗೂ ರತಿ-ಮನಥರ ಉಬ್ಬು ಶಿಲ್ಪಗಳಿವೆ. ಇದರ ನವರಂಗ ವಿಶಾಲವಾಗಿದ್ದು ಪೂರ್ವ ದಕ್ಷಿಣ 
ದಿಕ್ಕುಗಳಲ್ಲಿ ಪ್ರವೇಶದ್ವಾರಗಳಿವೆ. ನವರಂಗದಲ್ಲಿ ನಾಲ್ಕು ದೇವಕೋಷ್ಠಗಳಿದ್ದು ಪ್ರತೀಯೊಂದಕ್ಕೂ ಸುಂದರವಾದ ದ್ರಾವಿಡ ಶಿಖರವಿದು - 
ಇವುಗಳಲ್ಲಿ ಕ್ರಮವಾಗಿ ಶಿವಲಿಂಗ, ನಾರಾಯಣ, ಮಹಿಷ ಮರ್ದಿನಿ ಹಾಗೂ ಕೇಶವರ ಸುಂದರ ಶಿಲ್ಪಗಳಿವೆ. ನವರಂಗದ ನಡುವಣ 
ನಾಲ್ಕು ಕಂಬಗಳು ಚಾಳುಕ್ಕ ಶೈಲಿಯ ದುಂಡಾದ ಅಡ್ಡಕೊಯ್ತದ ಅಲಂಕೃತ ಸ್ತಂಭಗಳಿದ್ದು ಹೊಳೆಯುತ್ತಿವೆ. ನವರಂಗದ ಪೂರ್ವದ್ದಾರದ 
ಲಲಾಟದಲ್ಲಿ ಸರಸ್ವತಿಯ ಕೆತ್ತನೆ ಇದೆ. ಶಾಸನದಲ್ಲಿ ಬರುವ “ಚಟ್ಟ ವೃತ್ತಿ, ಬಾಲಶಿಕ್ಷೆ ಪದಗಳ ಹಿನ್ನೆಲೆಯಲ್ಲಿ ಬಾಗಿಲವಾಡದ 
ಲಲಾಟದಲ್ಲಿರುವ ಸರಸ್ವತಿಯು ಮಹತ್ವ ಪಡೆಯುವುದರೊಂದಿಗೆ, ಈ ಗುಡಿ ಶಿಕ್ಷಣ ಕೇಂದ್ರವೂ ಆಗಿತ್ತೆಂಬ ಅಂಶವನ್ನು 
ಖಚಿತಪಡಿಸುತ್ತದೆ. ಈ ದೇವಾಲಯದ ಹೊರ ಭಿತ್ತಿ ಸರಳವಾಗಿದ್ದು ಗರ್ಭಗೃಹವನ್ನು ಕದಂಬ ನಾಗರ ಶಿಖರ ಅಲಂಕರಿಸಿದ್ದು 
ಶುಕನಾಸದಲ್ಲಿ ನಟರಾಜನ ಕೆತ್ತನೆಯಿದೆ. ಈ ದೇವರ ಜಾತ್ರೆ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಜರುಗುತ್ತದೆ. ಈ 
ಗುಡಿಯ ಮುಂಬದಿಯಲ್ಲಿ ಸುಮಾರು ಕ್ರಿ.ಶ. 11ನೇ ಶತಮಾನದ ಪದಾಹೀನ ತೀರ್ಥಂಕರ ಮೂರ್ತಿಯ ಸುಂದರ ಶಿಲ್ಪವಿದ್ವು 
ಇದು ಹಾಲಿ ಇರುವ ಗುಡಿ ಆವರಣದಲ್ಲಿ ಎಡಮೂಲೆಯಲ್ಲಿ ಲಭಿಸಿತ್ತೆಂದು ಹೇಳುತ್ತಾರೆ. ಇದರ ಬದಿಯಲ್ಲಿರುವ ಉಮಾಮಹೇಶ್ವರ 
ಶಿಲ್ಪ ಆಕರ್ಷಕ ಅಲಂಕಾರದೊಂದಿಗೆ ಸುಂದರವಾಗಿದೆ. ಇಲ್ಲೇ ಇರುವ ಮಹಿಷಮರ್ದಿನಿ ಶಿಲ್ಪ ಭಗ್ಗವಾಗಿದೆ. ಈ ಗುಡಿಯ ದಕ್ಷಿಣ 
ದಿಕ್ಕಲ್ಲಿ 3-4 ವೀರಗಲ್ಲುಗಳಿದ್ದು ಅವುಗಳಲ್ಲೊಂದು ಆತಬಲಿದಾನ ಮಾಡಿಕೊಂಡ ಗಂಡನೊಂದಿಗೆ ಸಹಗಮನ ಮಾಡಿರುವ ಸತಿಯನ್ನು 
ಕೆತ್ತನೆಯಲ್ಲಿ ತೋರಿಸಿದೆ. ಈ ಗುಡಿಯ ಪೂರ್ವ ದಿಕ್ಕಲ್ಲೂ 3-4 ಗೋಗ್ರಹಣ ವೀರಗಲ್ಲು ಹಾಗೂ ಮಾಸ್ತಿಕಲ್ಲೂ ಇವೆ. ಇವುಗಳೊಂದಿಗೆ 
ಊರಲ್ಲಿ ಬಸವಣ್ಣ ವೀರಭದ್ರ, ಹನುಮಂತ ಹಾಗೂ ದ್ಯಾಮವ್ವನ ಗುಡಿಗಳು ಮಸೀದಿ ಮತ್ತು ದರ್ಗಾ ಕೂಡ ಇವೆ. 


ನಿಡಗುಂದಿ : ರೋಣ ತಾಲೂಕಿನ ಊರಾದ ನಿಡಗುಂದಿಯು (ಜನಸಂಖ್ಯೆ 5,460) ರೋಣದಿಂದ ಆಗ್ನೇಯಕ್ಕೆ 44 ಕಿ.ಮೀ. 
ದೂರದಲ್ಲಿ ಹಾಗೂ ನರೇಗಲ್‌ನಿಂದ ಈಶಾನ್ಯಕ್ಕೆ ಸುಮಾರು 12 ಕಿ.ಯೇ. ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ 
ಇಡುಗುಣ್ಣಿ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು ಕಿಸುಕಾಡು - 70ಕ್ಕೆ ಸೇರಿದ್ದು 400 ಮಹಾಜನರಿದ್ದ ಅಗ್ರಹಾರವಾಗಿತ್ತು. 
ಗಣ್ಯವಿದ್ಯಾಕೆಂದ್ರವಾಗಿ ಪಟ್ಟಣವಾಗಿತ್ತು. ಇಲ್ಲಿಂದ ಈವರೆಗೆ 10 ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ನಾರಾಯಣದೇವರ ಗುಡಿ 
ಎದುರಿರುವ ಕಲ್ಯಾಣದ ಚಾಳುಕ್ಯ ಅರಸ ಇಮ್ಮಡಿ ಸೋಮೇಶ್ವರನ ಕ್ರಿ.ಶ. 1074ರ ಶಾಸನವೇ ಅತ್ಯಂತ ಪ್ರಾಚೀನದ್ದಾಗಿದ್ದು, 
ದಂಡನಾಯಕ ಜನ್ನಿಮಯನು “ನಿಡುಗುಣ್ಣಿ'ಯಲ್ಲಿ ತ್ರೈಪುರುಷ ದೇವಾಲಯ ನಿರ್ಮಾಣ ಮಾಡಿ ಗುಡಿ ಹಾಗೂ ಅದಕ್ಕೆ ಸೇರಿದ 
ಗುರುಕುಲಕ್ಕೆ ಕಳ್ಳಮನಹಳ್ಳಿಯನ್ನು ದಾನ ಮಾಡಿದ ಅಂಶವನ್ನು ತಿಳಿಸುತ್ತಿದ್ದು ಈ ತ್ರೈಪುರುಷ ದೇವಾಲಯ ಜತ ನಾ 
ದೇವರ ಗುಡಿಯಾಗಿದೆ. ಬಸವಣ್ಣನ ಗುಡಿ ಮುಂದೆ ಇರುವ ಕ್ರಿಶ. 1076ರ ಶಾಸನ ಅಹವಮಲ್ಲನ (ಓಂದನೇ ಸೋಮೇಶ್ವರ) 
ಮಗಳು ಸುಗ್ಗಲದೇವಿ ನಿಡಗುಂದಿಯನ್ನಾಳುತ್ತಿದ್ದಾಗ ಸ್ವಯಂಭೂಕಲಿ ದೇವರಿಗೆ ನೀಡಿದ ದತ್ತಿಯ ಬಗ್ಗೆ ತಿಳಿಸುತ್ತದೆ. ಕ್ರಿ.ಶ. 1106ರ 


ವಾರು ಭಕರು ದಾನ ಕೊಟ್ಟ ವಿಷಯ ತಿಳಿಸುತ್ತಿದ್ದು ಇದು ಇಂದಿನ ಬಸವಣ್ಣನ ಗುಡಿಯೇ 


ಇನ್ನೊಂದು ಶಾಸನ ಕೇಶವಾದಿತ್ಯರಿಗೆ ಹಲ 
ಇರಬೇಕೆಂದು ತೋರುತ್ತದೆ. ಕಳಚೂರಿ ಸೋವಿದೇವನ ಕ್ರಿ.ಶ. 1170ರ ಶಾಸನ ಸಿಂಧ ಸಿರಿಯಾದೇವಿ ಹಾಗೂ ಅವಳ ಇಬ್ಬರು 
ಲ ಯನ್ನು ಪುನರ್ಭರಣ ಮಾಡಿದ ವಿಷಯ ತಿಳಿಸಿದರೆ, ಕ್ರಿ.ಶ. 


ವ ರಾಯಣ ದೇವರಿಗೆ ಕಳ್ಳವನಹಳ್ಳಿ 
ಇವನ bp ಹಸಾತ ನಿರ್ಮಿಸಿದ ಮಾಧವೇಶ್ವರ ದೇಗುಲದ ಗ ಸಃ ನಿಸ 
ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಕಂಚೇಶ್ವರ ಗುಡಿಯ ಕಂಬದಲ್ಲಿರುವ ಸುಮಾರು ಕ್ರಿ.ಶ. ಮತತ ಹ ಸ ತರು 
ಶಕಿದೇವರು ನಿಡುಗುಂದಿಯ ಅಕ್ಕಬೇಶ್ವರ ದೇವಾಲಯದ ಎಣ್ಣೆಗಾಣವನ್ನು ಮಹೇಶ್ವರ ಹ್‌ ವಂಶಪಾ ಚಕಾ ಜೂ 
ತಿಳಿಸುತ್ತದೆ. ಈ ಶಾಸನೋಕ್ತ ಅಕ್ಕಬ್ಬೇಶ್ವರ ಗುಡಿ ಇಂದಿನ ಕಂಚೇಶ್ವರ ಗುಡಿಯಾಗಿದೆ. ಯಾದವ ಡೂ: ಕಿಸ: | 3 ತಃ 
ವಾಮದೇ ವ ಕರು ಸ್ವಯಂಭೂಕಲಿದೇವರಿಗೆ ದಾನ ಕೊಟ್ಟ ವಿಷಯ ತಿಳಿಸಿದರೆ, ಇದರ ಆಕ ಭ p 
ಘಂ ಜಾ ದೇವರಿಗೆ ಹಾಗೂ ಗ್ರಾಮದೇವತೆ ಹಿರಿಯಕಾಳಿಗೆ ವಾಮದೇವನು ಭೂದಾನ ಮಾಡಿದಿ 
ತ 1170ರ ಶಾಸನವೊಂದು ಬಮದೇವ ನಾಯಕನ ಮಗ ಗೋವಣ್ಣನು ಕೇಶವಾದಿತ್ಕರೊಳಗೆ ತಾನು 


906 ಧಾರವಾಡ ಜಿಲ್ಲೆ 


ಮಾಡಿಸಿದ ಕೇಶವದೇವರ್ಗೆ ನಗದು ಹಣವನ್ನು ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಹಿಂದೆ ಉಲ್ಲೇಖಿಸಿರುವ ಕೇಶವಾದಿತ್ಯಗುಡಿ 
ಹಾಗೂ ಇದು ಬೇರೆ ಬೇರೆ ಎಂದು ಪರಿಗಣಿಸುವುದು ಸೂಕ್ತವೆಂದು ತೋರುತ್ತದೆ. ದಾಸಿಮೇಶ್ವರ ದೇವಾಲಯದಲ್ಲಿರುವ ಕ್ರಿ.ಶ. 
1144ರ ಶಾಸನ, ದಾಸಿ ರಾಜೋತ್ತಮನು ದಾಸಿಮೇಶ್ವರ ದೇವಾಲಯವನ್ನು ನಿರ್ಮಿಸಿ ಅದಕ್ಕೆ ದತ್ತಿ ಬಿಟ್ಟ ವಿಷಯ ತಿಳಿಸುವ ಈ 
ಶಾಸನವಿನ್ನೂ ಪ್ರಕಟವಾಗಬೇಕಾಗಿದ. ಊರ ಹೊರಗಿನ ಹೊಲದಲ್ಲಿ ಸುಮಾರು ಕ್ರಿ.ಶ. 12ನೇ ಶತಮಾನದ ವೀರಗಲ್ಲು ಶಾಸನ 
ಪತ್ತೆಯಾಗಿದ್ದು ಅಕ್ಷರಗಳು ಸವೆದಿವೆ. 


ಮೇಲಿನ ಶಾಸನಗಳಲ್ಲಿ ಉಕ್ತವಾಗಿರುವ ಎರಡು ತೈೈಪುರುಷ, ಅಕಬ್ಬೇಸ್ವರ, ಸ್ವಯಂಭೂದೇವ, ಕೇಶವಾದಿತ್ಯ ಮಹಾದೇವೇಶ್ವರ 
ಹಾಗೂ ಸ್ವಯಂಭೂ ಪಾತಾಳಭೈೆರವ ದೇವಾಲಯಗಳೆಲ್ಲವನ್ನೂ ಇಂದು ನಾವಿಲ್ಲಿ ನೋಡಬಹುದಾಗಿದೆ. 


ಇಂದು ಖಾದಿ ಗ್ರಾಮೋದ್ಯೋಗ ಕೇಂದ್ರವಾಗಿರುವ ನಾರಾಯಣದೇವರ ಗುಡಿ ಕ್ರಿಶ. 1074ರ ಶಾಸನೋಕ್ತ ತ್ರೈಪುರುಷ 
ನಾರಾಯಣ ದೇವರ ಗುಡಿಯಾಗಿದ್ದು ಇದರ ಪ್ರಧಾನ ದೈವ ನಾರಾಯಣನೇ ಎಂಬ ಅಂಶವನ್ನು ಶಾಸನಪಾಠ, ಶಾಸನ ಶಿರೋಭಾಗದ 
ಶಿಲ್ಪ ಹಾಗೂ ಗರ್ಭಗೃಹದಲ್ಲಿರುವ ಹಂಸ, ಗರುಡ, ವೃಷಭ ವಾಹನವುಳ್ಳ. ಅಖಂಡ ಪೀಠಗಳು ಸಮರ್ಥಿಸುತ್ತವೆ. 
ಪೂರ್ವಾಭಿಮುಖವಾಗಿರುವ ಈ ಗುಡಿ ವಿಶಾಲವಾದ ಗರ್ಭಗೃಹ, ತೆರೆದ ಅರ್ಧಮಂಟಪ, 36 ಕಂಬದ ಸಭಾಮಂಟಪವನ್ನು 
ಹೊಂದಿದೆ. ಗರ್ಭಗೃಹದಲ್ಲಿ ಒಂದೇ ಪೀಠದ ಮೇಲೆ ತ್ರಿಮೂರ್ತಿಗಳು - ವಿರಾಜಿಸುತ್ತಿದ್ದು ಇದರ ಬಾಗಿಲವಾಡ 
ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಶಿಲ್ಪವಿದೆ. ವಿಶಾಲವಾದ ಆಯಾಕಾರದ ಸಭಾಮಂಪಟವನ್ನು ಆರು ಸಾಲಿನಿಂದ 
ಕೂಡಿದ 36 ಕಂಬಗಳು ಹೊತ್ತು ನಿಂತಿದ್ದು. ಇಲ್ಲಿನ ಕಂಬಗಳು ವೈವಿಧ್ಯತೆಯಿಂದ ಕೂಡಿದ್ದು ಆಕರ್ಷಕವಾಗಿದೆ. ಪೂರ್ಣ 
ಜೀರ್ಣೊದ್ಧಾರಗೊಂಡಿದ್ದರೂ, ಮೂಲ ಸ್ವರೂಪ ಉಳಿದಿರುವ ಈ ಗುಡಿಯ ಹೊರಭಿತ್ತಿ ನಿರಾಡಂಬರವಾಗಿದ್ದು ಗರ್ಭಗೃಹ, ಅಂತರಾಳ 
ಭಾಗದಲ್ಲಿ ಆಲಂಕಾರಿಕ ಕಂಬ, ಕಿರು ಶಿಖರಗಳಿದ್ದು ಶಿಖರಭಾಗ ಹಾಳಾಗಿದೆ. ಈ ಗುಡಿಯ ಮುಂದೆ ಎಂಟಡಿ ಎತ್ತರದ ಶಾಸನ, 
ವೀರಗಲ್ಲುಗಳಿವೆ. 


ಊರ ಪಶ್ಚಿಮಕ್ಕೆ ಇರುವ ಕಂಚೇಶ್ವರ (ಶಾಸನೋಕ್ತ ಅಕ್ಕಬೇಶ್ವರ) ಗರ್ಭಗೃಹ, ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿದ್ದು 
ಗರ್ಭಗೃಹದಲ್ಲಿ ಶಿವಲಿಂಗ, ಅಂತರಾಳದಲ್ಲಿ ನಂದಿಯಿದ್ದು ಸರಳ ಬಾಗಿಲವಾಡಗಳಿವೆ. ಮೂರು ಮಾದರಿಯ 16 ಕಂಬಗಳ ಮೇಲೆ 
ನಿಂತಿರುವ ನವರಂಗದ ಛತ್ತು ನಿರಾಡಂಬರವಾಗಿದೆ. ನಕ್ಷತ್ರಾಕಾರದ ತಳವಿನ್ಯಾಸವಿರುವ ಗರ್ಟೆಗೃಹಕ್ಕೆ ದ್ರಾವಿಡ ಶೈಲಿಯ ಶಿಖರವಿದ್ದು 
ಶಿಥಿಲವಾಗುತ್ತಿದೆ. ನವರಂಗದ ಕಂಬದಲ್ಲಿ ಗುಡಿ ಹೆಸರಿರುವ ಶಾಸನವಿದೆ. ಊರ ನಡುವೆ ವಿಶಾಲವಾದ ಬಸವಣ್ಣನ ಗುಡಿಯಿದೆ. 
ಗರ್ಭಗೃಹ, ಅಂತರಾಳ, ನಂದಿಮಂಟಪ, ಅಂತರ್ಗತ ಸಭಾಮಂಟಪವನ್ನು ಹೊಂದಿರುವ ಈ, ಗುಡಿ ಜೀರ್ಣೊದ್ಧಾರಗೊಂಡಿದ್ದು 
ಅಲ್ಪಸ್ವಲ್ಪ ಮಾರ್ಪಡಾಗಿದೆ. ಪೂರ್ವಾಭಿಮುಖವಾಗಿರುವ ಈ ಗುಡಿಯ ದಕ್ಷಿಣಕ್ಕೆ ಪ್ರವೇಶದ್ದಾರವಿದೆ. ಗರ್ಭಗೃಹದಲ್ಲಿ ಗರುಡ ಪೀಠದ ' 
ಮೇಲೆ ಭೈರವನ ಮೂರ್ತಿಯಿದ್ದು ಬಾಗಿಲವಾಡ ಸರಳವಾಗಿದೆ ಅಂತರಾಳದ ಬಾಗಿಲವಾಡವೂ ಸರಳವಾಗಿದೆ. ಸಭಾಮಂಟಪದ 
ಉತ್ತರ ಭಾಗದಲ್ಲಿ ಎತ್ತರದಲ್ಲಿ ಪಂಚಲಿಂಗಗಳನ್ನು ಹಾಗೂ ಸರಸ್ವತಿಯನ್ನು ಒಂದೇ ಸಾಲಿನಲ್ಲಿ ಫ್ರತಿಷ್ಠೆಪನೆ ಮಾಡಿದ್ದಾರೆ. ಈ ಗುಡಿಗೆ 
ಇತ್ತೀಚಿನ ಶಿಖರವಿದ್ದು ಪ್ರವೇಶದ್ವಾರವೂ ದುರಸ್ತಿಯಾಗಿದೆ. ಶಾಸನೋಕ್ತ ಕೇಶವಾದಿತ್ಯ ಗುಡಿ ಇದೇ ಇರಬೇಕೆಂದು ಊಹಿಸಲು 
ಸಾಧ್ಯವಿದ್ದು ಪ್ರಧಾನ ಗರ್ಭಗೃಹದಲ್ಲಿರುವ ಗರುಡ ಪೀಠ, ಇದಕ್ಕೆ ಎದುರಾಗಿ ಇಂದು ನಂದಿಯಿರುವ ಗರ್ಭಗೃಹಗಳು ಇವು ಕ್ರಮವಾಗಿ 
ಕೇಶವ, ಆದಿತ್ಯ ಆಲಯಗಳಾಗಿದ್ದವೆಂಬ ಊಹೆಯನ್ನು ಪುಷ್ಟೀಕರಿಸುತ್ತವೆ. ಈ ಗುಡಿಯ ಪ್ರವೇಶದಲ್ಲೇ ಸುಮಾರು ಆರಡಿ ಎತ್ತರದ 
ಭಗ್ನವಾದ ತೀರ್ಥಂಕರ ಬಿಂಬ ನಿಂತಿದೆ, ನಾಲ್ಕು ಶಾಸನ ಕಲ್ಲುಗಳೂ ಇವೆ. 


ಊರ ದಕ್ಷಿಣಕ್ಕೆ ಪೂರ್ವಾಭಿಮುಖವಾಗಿ ಮನೆಗಳ ನಡುವೆ ಮುದುಡಿಕೊಂಡಂತೆ ಇರುವ ಗುಡಿಯೇ ಕ್ರಿ.ಶ. 1222ರ 
ಶಾಸನೋಕ್ತ ದಾಸಿಮೇಶ್ವರ ದೇವಾಲಯವಾಗಿದ್ದು ಇದೊಂದು ತ್ರಿಕೂಟವಾಗಿದೆ. ಪೂರ್ವಾಭುಮುಖವಾಗಿರುವ ಪ್ರಧಾನ ಗರ್ಭಗೃಹ, 
ಅಂತರಾಳಗಳ ಇಕ್ಕೆಲಗಳಲ್ಲಿ ದಕ್ಷಿಣೋತ್ತರವಾಗಿ ಒಂದೊಂದು ಗರ್ಭಗೃಹ ತೆರೆದ ಅರ್ಧಮಂಟಿಪವಿದ್ದು ಇವುಗಳನ್ನು ಒಂದೇ ನವರಂಗ 
ಒಗೂಡಿಸಿದೆ. ಎಲ್ಲಾ ಗರ್ಭಗೃಹ, ದ್ವಾರಬಂಧ ಪಂಚಶಾಖೆಯನ್ನು ಹೊಂದಿದ್ದು ಸರಳವಾಗಿದ್ದು ಪ್ರಧಾನ ಗರ್ಭಗೃಹದಲ್ಲಿ ಶಿವಲಿಂಗ, 
ಬಲಗಡೆಯದರಲ್ಲಿ ಹಂಸಪೀಠ (ಮೂರ್ತಿ ಇಲ್ಲ), ಎಡಗಡೆಯದರಲ್ಲಿ ಗರುಡ ಪೀಠ (ಮೂರ್ತಿ ಇಲ್ಲ)ಗಳಿವೆ. ಹಂಸಪೀಠವಿರುವ 
ಗರ್ಭಗೃಹದಲ್ಲಿ ಪ್ರಾಯಶಃ ಸರಸ್ವತಿ ಇತ್ತೆಂದು ತೋರುತ್ತದೆ, ಏಕೆಂದರೆ ಅಲ್ಲೇ ಇರುವ ಶಾಸನ ಶಿರೋಭಾಗದ ಶಿಲ್ಪಕೆತ್ತನೆಯಲ್ಲಿ 


ಪ್ರೇಕ್ಷಣೀಯ ಸ್ಥಳಗಳು . ಪ್‌ 


ರಗ ಹಾಗೂ ಘಟಕ ಇದರಿಂದ ಇಲ್ಲಿ ಬ್ರಹಹ್ಮಾನವನ್ನು ಅವನ ಹೆಂಡತಿಯಾದ ಸರಸ್ವತಿಗೆ ನೀಡಲಾಗಿತ್ತೆಂದು 

ಗುತ್ತದೆ. ಇದೊಂದು ಕೆಂದ್ರವಾಗಿತ್ತೆಂಬ ಅಂಶವನ್ನೂ ಇದು ಸೂಚಿಸುತ್ತದೆ. ಈ ದೇವಾಲಯ ನವರಂಗವನ್ನು ನಾಲ್ಕು 
ಮಾದರಿಯ 16ಕಂಬಗಳು ಅಲಂಕರಿಸಿದ್ದು ಛಾವಣಿ ಚಪ್ಪಟೆಯಾಗಿದ್ದು ಮುಂದಿನ ಪಾರ್ಶ್ವ ಇಳಿಜಾರಾಗಿದೆ. ರಂಗಮಂಟಪದ ನಡುವಣ 
ಚಾಳುಕ್ಯ ಶೈಲಿಯ ನಾಲ್ಕು ಕಂಬಗಳೂ ಆಕರ್ಷಕವಾಗಿದ್ದು ಹೊಳೆಯುತ್ತವೆ. ಇದರ ಛತ್ತಿನಲ್ಲಿ ಸರಳವಾದ ಕಮಲವಿದೆ. ಈ 
ದೇವಾಲಯವು ಭಿತ್ತಿಯವರೆಗೂ ಸುಸ್ಥಿತಿಯಲ್ಲಿದ್ದು ಅಲ್ಲಿಂದ ಮೇಲೆ ನವೀನ ರಚನೆಯಿದೆ. ಊರ ಹೊರಗೆ ಖಾಸಗಿ ಹೊಲದಲ್ಲಿ 
ಹೂತಿರುವ ಗುಡಿ ಇದೆ. ಊರಲ್ಲಿರುವ ವೀರಭದ್ರನ ಗುಡಿ ಹಿಂದೆ ಜೈನಬಸದಿಯಾಗಿರಬೇಕೆಂದು ತೋರುತ್ತದೆ. ಊರಲ್ಲಿರುವ 
ತೀರ್ಥಂಕರ ಪ್ರತಿಮೆ, ವೀರಭದ್ರಗುಡಿ, ಪರಸರದಲ್ಲಿರುವ ಜೈನಾವಶೇಷಗಳು ಇದನ್ನು ಸಮರ್ಥಿಸುತ್ತವೆ. ಇದೇ ಗುಡಿ ಪರಿಸರದಲ್ಲಿ 
ಕ್ರಿಶ. 12-13ನೇ ಶತಮಾನದ ವೀರಗಲ್ಲು ಇವೆ. ಊರ ನಡುವೆ ಇರುವ ಗ್ರಾಮದೇವತೆ ಗುಡಿಯ ಮುಂದಿನ ದುರ್ಗಾ ಶಿಲ್ಪ 
ಹಾಗೂ ವೀರಭದ್ರನ ಶಿಲ್ಪಗಳಿವೆ. ಎ.ಎಂ. ಅಣ್ಣಿಗೇರಿರವರು ನಿಡುಗುಂದಿ ದೇವಾಲಯದ ಮೇಲೆ ಅಳತೆಕೋಲಿನ ಕೆತ್ತನೆ ಇದೆ ಎಂದು 
ಹೇಳುತ್ತಾರೆ. ಆದರೆ ಇಂದು ಅದು ಉಳಿದಿಲ್ಲ. ಇವುಗಳೊಂದಿಗೆ ಊರಲ್ಲಿ ಈಶ್ವರ, ಸಂಗಮೇಶ್ವರ, ಹನುಮಂತ, ಸುಗ್ರೀವ, 
ಶರಣಬಸವೇಶ್ವರ, ದ್ಯಾಮವ್ವ, ದುರ್ಗವ್ವ ಹಾಗೂ ಭೀಮಾಂಬಿಕೆ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾಗಳು ಇವೆ. 
"ಭವ್ಯಮಾನವ'ದಂತಹ ಆಧುನಿಕ ಮಹಾಕಾವ್ಯವನ್ನು ಬರೆದಿರುವ ದಿವಂಗತ ಎಸ್‌.ಎಸ್‌. ಭೂಸನೂರಮಠರವರು ಇದೇ ಊರಿನವರು. 


ನಿಡಸಿಂಗಿ : (ಟಿಚರಾಕ್‌) ಹಾನಗಲ್‌ ತಾಲೂಕಿನ ನಿಡಸಿಂಗಿ ಪ್ರಾಚೀನ ಶಾಸನಗಳಲ್ಲಿ “ಿಟ್ಟಿಸಿಂಗಿ;' "ನಿಡಿಸಿಗೆ' ಎಂದೆಲ್ಲಾ 
ಉಲ್ಲೇಖಿತಗೊಂಡಿದ್ವು ಈ ಊರಿನ ಜನ ನೆರೆಯ ಬೊಮನ್ನಹಳ್ಳಿಗೆ ವಲಸೆ ಹೋಗಿ ನೆಲೆಸಿರುವುದರಿಂದ, ಇಂದು ಇದು ಪಾಳು 
ಬಿದ್ದಿದ್ದು ಹಾನಗಲ್‌ನಿಂದ ಉತ್ತರಕ್ಕೆ 15 ಕಿ.ಮೀ. ದೂರದಲ್ಲಿದೆ. ಹಿಂದೆ ಇದು ಪಾನುಂಗಬಲ್ಲು - 500 ಕಂಪಣಕ್ಕೆ ಸೇರಿದ್ದು 
ಇಲ್ಲಿಂದ ಈವರೆಗೆ ಕಲ್ಯಾಣದ ಚಾಳುಕ್ಯ, ಹಾನಗಲ್‌ ಕದಂಬ ಹಾಗೂ ನಂತರದ ಕಾಲದ ಐದು ಶಾಸನಗಳು ವರದಿಯಾಗಿವೆ. ಕೆರೆ 
ಏರಿ ಬಳಿಯಿರುವ ಕಲ್ಯಾಣದ ಚಾಳುಕ್ಯ ಅರಸ ಆರನೆಯ ವಿಕ್ರಮಾದಿತ್ಯನ ಹಿರಿಯ ರಾಣಿ ಲಕ್ಷ್ಮೀದೇವಿಯು "ನಿಟ್ಟಿಸಿಂಗಿ'ಯನ್ನಾಳುತ್ತಿದ್ದಾಗ, 
ಉಗುರು ಮುನ್ನೂರ್ವರು ಕೊಯ್ಸಳೇಶ್ವರ ದೇವರ ಸ್ಥಾನಾಚಾರ್ಯ ಸೋಮೇಶ್ವರ ಪಂಡಿತರಿಗೆ ಬಿಟ್ಟ ದತ್ತಿಯ ಬಗ್ಗೆ ತಿಳಿಸಿದರೆ, 
ಬಸವಣ್ಣನ ಗುಡಿ ಬಳಿಯಿರುವ ಶಾಸನ ಪ್ರಸವೇಶ್ವರ ದೇವಾಲಯಕ್ಕೆ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿನ ಮತ್ತೊಂದು 
ಶಾಸನ ಮಹಾದೇವ ದೇಗುಲಕ್ಕೆದಾನ ನೀಡಿದ ಅಂಶವನ್ನು ದಾಖಲಿಸಿದರೆ, ಬೊಮನಹಳ್ಳಿಯ ಕ್ರಿಶ. 16ನೇ ಶತಮಾನದ ಶಾಸನ 
ಊರ ಹೆಸರನ್ನು “ನಿಡಿಸಿಗೆ' ಎಂದು ಉಲ್ಲೇಖಿಸುತ್ತದೆ. 


ಮೇಲಿನ ಶಾಸನೋಕ್ತ ಮೂರು ಗುಡಿಗಳಲ್ಲಿ ಶಿಥಿಲಾವಸ್ಥೆಯಲ್ಲಾದರೂ ಕಾಣಸಿಗುವುದು ರಾಮಲಿಂಗ ಗುಡಿಯೊಂದೇ. ಇದು 
ತೋಟಗಳ ನಡುವೆ ಎತ್ತರವಾದ ಸ್ಥಲದಲ್ಲಿದೆ. ಗರ್ಭಗೃಹ, ತೆರೆದ ಅಧರಮಂಟಪ ಹಾಗೂ ನವರಂಗಗಳನ್ನು ಹೊಂದಿದ್ದು ಇದರ 
ಗರ್ಭಗೃಹದಲ್ಲಿ ಶಿವಲಿಂಗವದ್ಧು ಸರಳವಾದ ಬಾಗಿಲವಾಡವನ್ನು ಹೊಂದಿದೆ. ತೆರೆದ ಅರ್ಧಮಂಟಪದ ಜತ 
ದ್ವಾರಪಾಲಕರಿದ್ದಾರೆ. ನವರಂಗದಲ್ಲಿ ನಾಲ್ಕು ದೇವಕೋಷ್ಠಗಳಿದ್ದು ಇವುಗಳಲ್ಲಿ ಕ್ರಮವಾಗಿ ಸುಮಾರು ಎರಡಡಿ ಎತ್ತರದ ಸ್‌ 
ಪಟ್ಟಿಕೆ, ಕಾರ್ತಿಕೇಯ ಹಾಗೂ ಮಹಿಷಮರ್ದಿನಿಯ ಮೂರ್ತಿಗಳಿವೆ. ಅಲ್ಲೇ ಸೂರ್ಯನ ಶಿಲ್ಪವಿದ್ದು ಪ್ರಭಾವಳಿಯಲ್ಲಿ ಅಷ್ಟಗ್ರಹಗಳನ್ನು 
ಬಿಡಿಸಿದ್ದಾರೆ. ನವರಂಗದ ನಡುವಣ ನಾಲ್ಕು ಕಂಬಗಳು ಭಿಕ್ಷಾಟಾನ ಶಿವ, ಸೂರ್ಯ ಮುಂತಾದ ಚಿಕಣಿ ಕಲ್ಪಿತ ದನ ಹೊಂದಿದ್ದು 
ಆಕರ್ಷಕವಾಗಿದೆ. ನವರಂಗದ ಪ್ರವೇಶದ್ದಾರವು ಚಿತ್ತಾಕರ್ಷಕವಾದ ನಾಲ್ಕು ಶಾಖಾಲಂಕಾರವನ್ನು ಹೊಂದಿದ್ದು ಜಘನ 
ದೇವಾಲಯದ ಹೊರಭಿತ್ತಿಯಲ್ಲಿ ಕಿರುಶಿಖರಮಾದರಿ ಅಹಗೂ ಅಲಂಕಾರಿಕ ಕಂಬಗಳನ್ನು ಬಿಡಿಸಲಾಗಿದ್ದು ಗರ್ಭಗೃಹದ ಶಿಖರದ 


ಓಂಬದಿ ಕಾಣಿಸುತ್ತಿದ್ದು ಗರ್ಭಗೃಹದ ಭಿತ್ತಿಯನ್ನು ಪೂರ್ಣ ಮಣ್ಣಿಂದ ಮುಚ್ಚಿದ್ದಾರೆ. ಈ 11ನೇ ಜ್ಯ 
ರಚನೆಯಾಗಿರಬಹುದಾದ ಈ ಗುಡಿಯ ಸಮೀಪದಲ್ಲಿ ಪಾಳು ಬಿದ್ದಿರುವ ಕಿರುಗುಡಿಯ ಅ ಧಾ es Ae 
ಎತರದ ಕಾಳಿ, ದಕ್ಷ ಹಾಗೂ ಕೋಣನ ತಲೆಯ ಶಿಲ್ಲಗಳಿವೆ. ESE ಇಲ್ಲಿ ಬವ್ಯ k SNE 
ಈಶ್ವರನ ಗುಡಿಗಳಿದ್ದು ಅಜ್ಜಯ್ಯನ ಮಠವಿದೆ. ಬೃಹತ್ತಾದ ಪ್ರಾಚೀನ ಕಟ್ಟಡವನ್ನು Wii ಅಜ್ಜ ನ ಹ ್ರ 3] 
ಜಾತ್ರೆಯಾಗುತ್ತದೆ. ಸುಂದರ ದೇವಾಲಯಗಳನ್ನುಳ್ಳ "ಯಳವಟ್ಟಿ' ನೆರೆಯ ಗ್ರಾಮವಾಗಿದ್ದು ಎರಡು ಕಿ.ಮೀ. ದಲ್ಲಿದೆ. 

ನೀರಸಾಗರವು ಧಾರವಾಡದಿಂದ ದಕ್ಷಿಣಕ್ಕೆ ಸುಮಾರು 19 ಕಿ.ಮೀ. ದೂರದಲ್ಲಿ 


: ಕಲಘಟಗಿ ತಾಲೂಕಿನ ಷಾ: 
Spek ತ ದುಮವಾಡದಿಂದ ಸುಮಾರು 6 ಕಿ.ಮೀ. ಒಳಗೆ ಇರುವ ದುವ ಮಾಡದ ಕೆರೆ ಇರುವ 


ಕಲಘಟಗಿಯಿಂದ 15 ಕಿ.ಮೀ. ಉತ್ತರಕ್ಕಿರುವ 


908 ಧಾರವಾಡ ಜಿಲ್ಲೆ 


ಸ್ಥಳ. ನೀರಸಾಗರ ವಿಶಾಲವಾದ ಸರೋವರವಾಗಿರುವ ಇದು ಅಪಾರವಾದ ಜಲರಾಶಿಯಿಂದಾಗಿ ನೀರಸಾಗರದಂತೆ ಗೋಚರಿಸುತ್ತದೆ. 
ದೂರದ ಧಾರವಾಡ ನಗರಕ್ಕೆ ಕುಡಿಯುವ ನೀರನ್ನು ಭಾಗಶಃ ಪೂರೈಸುವ ಈ ಕೆರೆಯ ತಗ್ಗಲ್ಲಿ ಉದ್ಯಾನವನವಿದೆ. ವಾರದಂಚಿನ 
ವಿಹಾರ ವನಭೋಜನಗಳಿಗೆ ಇದು ಪ್ರಶಸ್ತ ತಾಣವಾಗಬಲ್ಲುದಾಗಿದೆ. ಇಲ್ಲೇ ಮೀನು ಕೃಷಿ ತರಬೇತಿ ಕೆಂದ್ರ ಹಾಗೂ ತೋಟಗಾರಿಕೆ 
ಕೇಂದ್ರವಿದೆ. ಧಾರವಾಡ ತಾಲೂಕಿನ ಮನುಗುಂಡಿಯ 1221ರ ಶಾಸನದಲ್ಲಿ ದಾನ ನೀಡಿದ ಸೀಮೆಯ ಗಡಿಯನ್ನು ಸೂಚಿಸುವಾಗ 
"ಊರ ತೆಂಕ ಮುಂದಾಗಿ ನೀರು ಸಾಗರಕ್ಕೆ ಹೋದ ಓಣಿಯಂ ಪಡುವಲು' ಎಂಬ ಪ್ರಯೋಗವಿದೆ. ಇದು ದುಮವಾಡದ 
ನೀರಸಾಗರವನ್ನು ಸೂಚಿಸಬಹುದೆಂದೆನಿಸಿದರೂ, ದುಮವಾಡ ಮನಗುಂಡಿಯಿಂದ ದಕ್ಷಿಣಕ್ಕೆ ಇರುವುದರಿಂದ ಒಪ್ಪಲು ಸಾಧ್ಯವಿಲ್ಲ 
ಆದ್ದರಿಂದ ಮೇಲಿನ ಶಾಸನದಲ್ಲಿ ಉಕ್ತವಾಗಿರುವ "ನೀರು ಸಾಗರಪನ್ನು' ಮನಗುಂಡಿಯಿಂದ ಉತ್ತರಕ್ಕಿರುವ ನೀರಲಕಟ್ಟೆ ಎಂದು 
ಗುರುತಿಸುವುದು ಸಮಂಜಸವೆಂದು ತೋರುತ್ತದೆ. ನೀರಸಾಗರಕ್ಕೆ ಬೇರೆ ಬೇರೆ ಕಡೆಗಳಿಂದ ಪಕ್ಷಿಗಳು ವಲಸೆ ಬರುತ್ತವೆ. 


ನೀರಲಗಿ : ಶಿಗ್ಗಾಂವಿ ತಾಲೂಕಿನ ನೀರಲಗಿಯು (ಜನಸಂಖ್ಯೆ : 1,366) ಶಿಗ್ಗಾಂವಿಯಿಂದ ವಾಯುವ್ಯಕ್ಕೆ 20 ಕಿ.ಮೀ 
ದೂರದಲ್ಲಿದೆ. ಈ ಊರು ಕಲ್ಯಾಣದ ಚಾಳುಕ್ಕರ ಕಾಲದ ಸಿದ್ದರಾಮೇಶ್ವರ ಗುಡಿಯಿಂದಾಗಿ ಪ್ರಸಿದ್ಧವಾಗಿದೆ. ಗಾತ್ರದಲ್ಲಿ ಚಿಕ್ಕದಾದರೂ 
ಚೊಕ್ಕವಾಗಿರುವ ಈ ಗುಡಿ ಚಾಳುಕ್ಯ ವಾಸ್ತುರಚನೆಯ ಉತ್ತಮ ನಿದರ್ಶನವಾಗಿದೆ. ಈ ಗುಡಿಯ ಪ್ರವೇಶಮಾರ್ಗದಲ್ಲೇ ಇರುವ 
ಮೇಟಿಕಲ್ಲಿಂದ ಈ ಊರಿನ ಪ್ರಾಚೀನತೆಯನ್ನು ರಾಷ್ಟ್ರಕೂಟರಷ್ಟು ಹಿಂದಕ್ಕೆ ಗುರುತಿಸಬಹುದೆಂದೆನಿಸುತ್ತದೆ. ಈ ಊರಿಂದ ಈವರೆಗೆ 
ಒಂದೇ ಶಾಸನ ವರದಿಯಾಗಿದ್ದು ವೀರಭದ್ರನ ಗುಡಿ ಮುಂದಿರುವ ಆ ಶಾಸನ ಚಾಳುಕ್ಯ ಆರನೆಯ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ . 
(ಕ್ರಿ.ಶ.1125) ಹೊರಡಿಸಲ್ಪಟ್ಟಿದ್ದು ಕಂಕಣಭಟ್ಟೋಪಾಧ್ಯಾಯನು ಕಲಿದೇವ ಸ್ವಾಮಿಗೆ ಭೂದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. 
ವೀರಭದ್ರನ ಗುಡಿ ಬಳಿಯಲ್ಲೇ ಗಣಪತಿ ಕೆತ್ತನೆಯುಳ್ಳ ದಾನಶಾಸನ ಹಾಗೂ ಶಾಸನವುಳ್ಳ ಮಾಸ್ತಿಕಲ್ಲುಗಳಿದ್ದು ಇವು ಇನ್ನೂ 
ಪ್ರಕಟವಾಗಬೇಕಾಗಿದೆ. ಇಲ್ಲಿನ ಪ್ರಧಾನ ಆಕರ್ಷಣೆಯೆಂದರೆ ಎತ್ತರವಾದ ಸ್ಥಳದ ಮೇಲೆ ವಿಜೃಂಭಿಸುತ್ತಿರುವ ಸಿದ್ಧರಾಮೇಶ್ವರ ಗುಡಿ. 
ಮೇಲಿನ ಶಾಸನೋಕ್ತ ಕಲಿದೇವಸ್ವಾಮಿ ಗುಡಿ ಇದೇ ಆಗಿದ್ದು ಆ ಶಾಸನದ ನೆರವಿನಿಂದ ಈ ಗುಡಿಯ ರಚನಾ ಕಾಲವನ್ನು ಕ್ರಿ.ಶ. 
11ನೇ ಶತಮಾನದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ಆಕರ್ಷಕವಾದ ಅಧಿಷ್ಠಾನದ ಮೇಲೆ ನಕ್ಷತ್ರಾಕಾರದ ಗರ್ಭಗೃಹ, ತೆರೆದ 
ಅರ್ಧಮಂಟಪ ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿ ಪೂರ್ವಾಭಿಮುಖವಾಗಿದ್ದು ನವರಂಗದ ಎರಡೂ ಪಾರ್ಶ್ವಗಳಲ್ಲಿ 
ಪ್ರವೇಶವಿದ್ದು ಮುಖಮಂಟಪಗಳಿವೆ. ಗರ್ಭಗೃಹದಲ್ಲಿ ಬಲಹರಿ ಪೀಠದ ಮೇಲೆ ಶಿವಲಿಂಗವಿದ್ದು ಇದರ ದ್ವಾರ ಲಲಾಟದಲ್ಲಿ 
ಗಜಲಕ್ಷಿವಲ್ಲಿ ಸ್ತಂಭ, ಸಿಂಹಗಳೇ ಮುಂತಾದ ಕೆತ್ತನೆಯಿರುವ ಆಕರ್ಷಕ ಪಂಚಾಶಾಖಾಲಂಕೃತ ಬಾಗಿಲವಾಡವನ್ನು ಹೊಂದಿದೆ. 
ಅರ್ಧಮಂಟಪವನ್ನು ನಟರಾಜ ಕೆತ್ತನೆ ಇರುವ ಸುಂದರವಾದ ಮಕರತೋರಣ ಅಲಂಕರಿಸಿದೆ. 


ಅರ್ಧಮಂಟಪ ಮುಂಭಾಗದ ಇಕ್ಕೆಲಗಳಲ್ಲಿ ದೇವಕೋಷ್ಠವಿದ್ದು ಅವುಗಳಲ್ಲಿ ಕ್ರಮವಾಗಿ ಕಾರ್ತಿಕೇಯ ಹಾಗೂ ಕೇಶವನ ಸುಂದರ 
ಬಿಡಿ ಶಿಲ್ಪಗಳಿವೆ. ನವರಂಗದ ನಡುವಿನ ನಾಲ್ಕೂ ಕಂಬಗಳು ಚಾಳುಕ್ಯ ಶೈಲಿಯ ದುಂಡಾಕಾರದ ಅಡ್ಡಕೊಯ್ತದ್ದಾಗಿದ್ದು ಒಂದರ 
ಮೇಲೆ ಸುಮಾರು 16-17ನೇ ಶತಮಾನದ ನಾಲ್ಕು ಸಾಲಿನ ಶಾಸನವಿದ್ದು ಊರಿನ ಹೆಸರನ್ನು ನೆರಲಿಗೆ ಎಂದಿಲ್ಲಿ ಹೇಳಲಾಗಿದೆ. 
ನವರಂಗದ ಉತ್ತರ ಪ್ರವೇಶದ್ವಾರವು ಆಕರ್ಷಕ ಕೆತ್ತನೆ ಇರುವ ಪಂಚಶಾಖಾಲಂಕೃತ ಬಾಗಿಲವಾಡವನ್ನು ಹೊಂದಿದ್ದು ಲಲಾಟದಲ್ಲಿ 
ಗಜಲಕ್ಷಿಯಿದ್ದು ದ್ವಾರಪಾಲಕರಾಗಿ ವೃಷಭನನ್ನೂ ಹಾಗೂ ರತಿ ಮನ್ಯಥರನ್ನೂ ಕೆತ್ತಲಾಗಿದೆ. ಇದರ ಮುಖಮಂಟಪವು ಪೂರ್ಣ 
ನಾಶವಾಗಿದೆ. ದೇವಾಲಯದ ಭಿತ್ತಿಯ ಹೊರಮೈಯನ್ನು ಅಲಂಕಾರಿಕ ಗೋಡೆಗಂಬಗಳಿಂದ ಕಳಿಂಗ, ನಾಗರ, ದ್ರಾವಿಡ ಮಾದರಿಯ 
ಕಿರು ಶಿಖರಗಳು ಅಲಂಕರಿಸಿದೆ. ಮಕರ ಪ್ರಣಾಳವಿರುವ ಗರ್ಭಗೃಹವು ಆಕರ್ಷಕವಾದ ದ್ರಾವಿಡ ಶಿಖರವನ್ನು ಹೊಂದಿದೆ. ಯುಗಾದಿ 
ಪಾಡ್ಕದ ದಿನ ಇಲ್ಲಿ ಜಾತ್ರೆ ನಡೆಯುತ್ತಿದ್ದು ಎರಡು ರಥಗಳನ್ನು ಎಳೆಯಲಾಗುತ್ತದೆ. . 

ಇದರ ಸಮೀಪದಲ್ಲೇ ಕಿರು ಪ್ರಮಾಣದ ಗರ್ಭಗೃಹ, ಅರ್ಧಮಂಟಪವಿರುವ ವೀರಭದ್ರನ ಗುಡಿಯಿದ್ದು ವೀರಭದ್ರನ ಎರಡು ' 
ಮೂರ್ತಿಗಳಿದ್ದು ಈ ಗುಡಿ ಶಿಥಿಲಾವಸ್ಥೆಯಲ್ಲಿದೆ. ಊರ ಸಮೀಪದ ಗುಡ್ಡದಲ್ಲಿ ಗವಿಸಿದ್ದೇಶ್ವರ ಗುಡಿಯಿದೆ. ಉಳಿದಂತೆ ಊರಲ್ಲಿ 
ರೇವಣ್ಣಸಿದ್ದೇಶ್ವರ, ಬಾಗಿಲಭರಮಪ್ರ, ಬಸವಣ್ಣ ಹನುಮಂತ, ತಳದ ಕರಿಯವ್ವ ಹಾಗೂ ದ್ಯಾಮವ್ವನ ಗುಡಿ, ಮಸೀದಿ ಹಾಗೂ 
ದರ್ಗಾ ಇವೆ. 


ಪ್ರೇಕ್ಷಣೀಯ ಸ್ಥಳಗಳು 969. 


ನೀರಲಗಿ : ಹಾವೇರಿ ತಾಲೂಕಿನ ನೀರಲಗಿಯು (ಜನಸಂಖ್ಯೆ : 1,313) ಹಾವೇರಿಯಿಂದ ಈಶಾನ್ಯಕ್ಕೆ 48 ಕಿ.ಮೀ. ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲಿ "ನೇರುಲಗೆ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಬೆಳುಹುಗೆ-70ಕ್ಕೆ ಸೇರಿತ್ತು ಈ ಊರಲ್ಲಿ 
ಈವರೆಗೆ ಎರಡು ಶಾಸನಗಳು ಲಭ್ಯವಿದ್ದು ಕ್ರಿ.ಶ. 1148ರ ಶಾಸನ ಬೆಳಹುಗೆ (ಇಂದಿನ ಬೆಳವಿಗಿ) ನಾಡ ಪ್ರಭು ಮಲ್ಲಗಾವುಂಡ 
ನೇರುಲಗೆಯಲ್ಲಿ ತಾನು ಮಾಡಿಸಿದ ಮಲ್ಲಿನಾಥ ಜಿನಾಲಯಕ್ಕೆ ಅಂಗ-ರಂಗ ಭೋಗಕ್ಕೆಂದು ಭೂದಾನ ಮಾಡಿದ ಅಂಶವನ್ನು ತಿಳಿಸಿದರೆ, 
ಕ್ರಿ.ಶ. 18ನೇಯ ಶತಮಾನದ ಮತ್ತೊಂದು ಶಾಸನ ಸೀಮೆಗಬ್ಲನ್ನು ನಿಲ್ಲಿಸಿದ ಅಂಶವನ್ನು ತಿಳಿಸುತ್ತದೆ. ಮೇಲಿನ ಶಾಸನೋಕ್ತ ಜೈನಬಸದಿ 
ಕಣದೆಯಾಗಿದ್ದು ಮುಕ್ಕಾದ ಜೈನಾವಶೇಷಗಳಿವೆ. ಅದರೆ ಊರ ಹೊರಗೆ ಬಹಳ ಆಕರ್ಷಕವಾದ ಕಲ್ಲೇಶ್ವರ ಗುಡಿಯಿದೆ. ಕಲ್ಯಾಣದ 
ಚಾಳುಕ್ಕರ ಕಾಲಕ್ಕೆ ಸೇರಿದ ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ತೆರೆದ ನವರಂಗಗಳನ್ನು ಹೊಂದಿದ್ದು ಪೂರ್ವಾಭಿಮುಖವಾಗಿದ್ದು 
ನವರಂಗವನ್ನು ಎರಡು ಕಡೆಯಿಂದ ಪ್ರವೇಶಿಸಬಹುದಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಅಂತರಾಳದಲ್ಲಿ ನಂದಿಯಿದ್ದು ಇದರ 
ಬಾಗಿಲವಾಡ ಆಕರ್ಷಕವಾಗಿದ್ದು ಕಪೋತ ಭಾಗದಲ್ಲಿ ನಾಗರ ಶೈಲಿಯ ಕಿರು ಶಿಖರಗಳ ನಡುವೆ ಸ್ಥಾನಿಕ ಬ್ರಹ್ಮ ಮಹೇಶ್ವರ, ವಿಷ್ಣು 
ಶಿಲ್ಪಗಳಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆಯಿದ್ದು ಇಕ್ಕೆಲದಲ್ಲಿ ಜಾಲಂದ್ರವಿದೆ. ನವರಂಗದ ಎರಡು ದೇವಕೋಷ್ಠಗಳಲ್ಲಿ ಬ್ರಹ್ಮಫೀಠ 
ಹಾಗೂ ಸಪ್ತಮಾತೃಕಾ ಶಿಲ್ಪಗಳಿವೆ. 16 ಕಂಬಗಳ ಮೇಲೆ ನಿಂತಿರುವ ತೆರೆದ ನವರಂಗದಂಚಿನುದ್ದಕ್ಕೂ ಕಕ್ಷಾಸನವಿದೆ. ಈ ಗುಡಿ 
ಸುಂದರವಾದ ಕದಂಬನಾಗರ ಶಿಖರವನ್ನು ಹೊಂದಿದೆ. ಈ ಗುಡಿಯ ಹೊರಭಿತ್ತಿ ಸರಳವಾಗಿದ್ದು ಕಿರು ಶಿಖರಗಳ ಹಾಗೂ ಆಲಂಕಾರಿಕ 
ಕಂಬಗಳ ಕೆತ್ತನೆಯನ್ನು ಹೊಂದಿದೆ. ಗಾತ್ರದಲ್ಲಿ ಕಿರಿದಾದರೂ ಕಲಾತಕ್ಷತೆಯ ದೃಷ್ಟಿಯಿಂದ ಉತ್ಕಷ್ಟವಾಗಿರುವ ಈ ಗುಡಿ ಕುಸಿಯುವ 
ಸ್ಥಿತಿಯಲ್ಲಿ ಇದೆ. ಈ ಗುಡಿಯ ಬಳಿಯಲ್ಲೇ ವಿಷ್ಣುವಿನ ಭಗ್ನ ಶಿಲ್ಪಾವಶೇಷವಿದೆ. ಆಸೀನ ಭೈರವನ ಮೂರ್ತಿಯೂ ಇಲ್ಲಿದ್ದು 
ಆಕರ್ಷಕವಾಗಿದೆ. ಈ ಗುಡಿಯ ಆಸುಪಾಸಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ಎರಡು ವೀರಗಲ್ಲುಗಳಿವೆ. ಊರಲ್ಲಿರುವ ಇತರ 
ಗುಡಿಗಳೆಂದರೆ ಬಸವಣ್ಣ ಹನುಮಂತ, ದ್ಯಾಮವ್ವ ಹಾಗೂ ಕರಿಯಮೃದದಾಗಿದ್ದು ಮಸೀದಿ ಹಾಗೂ ದರ್ಗಾ ಕೂಡ ಇವೆ. 


ನೀಲಗುಂದ : ಗದಗ ತಾಲೂಕಿನ ನೀಲಗುಂದವು (ಜನಸಂಖ್ಯೆ : 2,166) ಗದಗಿನಿಂದ ನೈರುತ್ಯಕ್ಕೆ 25 ಕಿ.ಮೀ. ದೂರದಲ್ಲಿದೆ. ' 
ಮುಳುಗುಂದದಿಂದ ವಾಯುವ್ಯಕ್ಕೆ ಸುಮಾರು ಎಂಟು ಕಿ.ಮೀ. ದೂರದಲ್ಲಿದೆ. ಪ್ರಾಚೀನ ಶಾಸನಗಳಲ್ಲಿ "ನೀರ್ಗುಂದ' ಎಂದು 
ಉಲ್ಲೇಖಿತಗೊಂಡಿರುವ ಈ ಊರು ಅಗ್ರಹಾರವಾಗಿದ್ದು ಹಿಂದೆ ಇದು ಬೆಳೊಲ-300ರ ಮುಳುಗುಂದ - 12ಕ್ಕೆ ಸೇರಿದ್ದಿರಬೇಕು. 
ಊರ ಚಾವಡಿ ಬಳಿಯಿರುವ 3-4 ಮೇಟಿಕಲ್ಲುಗಳಿಂದ ಇದೊಂದು ರಾಷ್ಟ್ರಕೂಟ ನೆಲೆ ಆಗಿತ್ತೆಂಬ ಅಂಶ ಗೊತ್ತಾಗುತ್ತದೆ. ಈ 
ಊರಿಂದ ಈವರೆಗೆ ನಾಲ್ಕು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ರಾಷ್ಟ್ರಕೂಟ ಒಂದನೆಯ ಅಮೋಘವರ್ಷನ ಕ್ರಿ.ಶ. 866ರ 
ಶಾಸನ ಬೆಳ್ತೊಲ-300ರ ಅಧಿಕಾರಿ ರೇವಣ್ಣಯ್ಯನು ನೀರ್ಗುಂದ ಮಹಾಜನರಿಗೆ ತುಪ್ಪದ ಸುಂಕ ದಾನ ಬಿಟ್ಟ ವಿಷಯವನ್ನು 
ತಿಳಿಸುತ್ತದೆ. ಕಲ್ಯಾಣದ ಚಾಳುಕ್ಯ ಅರಸ ಇಮುಡಿ ತೈಲಪನ ಕ್ರಿ.ಶ. 982ರ ಶಾಸನ ಶೋಭನರಸನು ಸತ್ರಕ್ಕೆಂದು ಭೂದಾನ ಮಾಡಿದ 
ವಿಷಯವನ್ನು ತಿಳಿಸುತ್ತದೆ. ಕಲ್ಮೇಶ್ವರ ದೇವಾಲಯದಲ್ಲಿರುವ ಆರನೆಯ ವಿಕ್ರಮಾದಿತ್ಯನ ಕಾಲದ ಶಾಸನ ಬಹಳ ಹಾಳಾಗಿದ್ದು 
ಬಲವರ್ಮ ಹಾಗೂ ಭೊಗಾದಿತ್ಯದೇವರ ಬಗ್ಗೆ ಪ್ರಶಸ್ತಿಗಳಿವೆ. ಹೊಲದಲ್ಲಿರುವ ಕ್ರಿ.ಶ. 1524 ಶಾಸನದಿಂದ ಮುಳಗುಂದದ ಸಿದ್ದೇಶ್ವರ 
ದೇವರಿಗೆ ವೆಂಕಟಪ್ಪನಾಯಕನು ಭೂದಾನ ನೀಡಿದ ವಿಷಯ ಗೊತ್ತಾಗುತ್ತದೆ. ಕಲ್ಮೇಶ್ವರ ದೇವಾಲಯದ ಕಂಬದ ಮೇಲೆ ಒಂದು, 
ದ್ವಿಕೂಟವಿರುವ ಈಶ್ವರ ಗುಡಿಯ ಮೇಲೆ 4-5 ಶಾಸನಗಳಿದ್ದು ಇವುಗಳಲ್ಲಿ ಹೆಚ್ಚಿನವು ಕ್ರಿಶ. 12ನೇ ಶತಮಾನಕ್ಕೆ ಸೇರಿದ್ದು ಒಂದು 
ಮಾತ್ರ ಕ್ರಿ.ಶ. 15ನೇ ಶತಮಾನಕ್ಕೆ ಸೇರಿದೆ. ಇವುಗಳಲ್ಲೊಂದು ಶಾಸನದಿಂದ ಈ ಗುಡಿಯನ್ನು ದೇಶೇಶ್ವರ ಗುಡಿ ಎಂದು ಕರೆಯುತ್ತಿದ್ದ 


ಅಂಶ ಗೊತ್ತಾಗುತ್ತಿದ್ದು ಈ ಶಾಸನಗಳೆಲ್ಲ ಪ್ರಕಟವಾಗಬೇಕಾಗಿದೆ. 


ಈ ಊರಲ್ಲಿ ನಾಲ್ಕು ಪ್ರಾಚೀನ ಗುಡಿಗಳಿದ್ರು ಅವುಗಳಲ್ಲಿ ಮೂರು ಅಲ್ಲ ಸ್ವಲ್ಪ ಹಾಳಾಗಿದ್ದರೆ ಒಂದು ಹ 
ಜೀರ್ಣೋದ್ದಾರಗೊಂಡಿದೆ. ಊರ ಚಾವಡಿ ಬಳಿಯಿರುವ ಸೋಮೇಶ್ವರ ಗುಡಿ ಏಕಕೂಟವಾಗಿದ್ದು ಓತು ಹೆರಟು” ತ 
ನವರಂಗಗಳನ್ನು ಹೊಂದಿದ್ದು ಪೂರ್ವಾಭಿಮುಖವಾಗಿದೆ. ಈ ಗುಡಿ ಪೂರ್ಣ ಕತಾ ಹತ್ತಿ ಡವ ಈ ಹರದ 
ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು ಪೂರ್ವಾಭಿಮುಖವಾಗಿದಿ. ಎತ್ತ! ಕ್‌ ಮ 
ಮೇಲಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಪಂಚಶಾಖಾ ಬಾಗಿಲವಾಡದ ಲಲಾಟದಲ್ಲಿ ಗಜಲಕ್ಷಿಯಿ ನಃ ಚೂ” 
ನಂದಿ ಇದ್ವು ಇದರ ಬಾಗಿಲವಾಡ ಜಾಲಂದ್ರವನ್ನು ಒಳಗೊಂಡಿದೆ. ನವರಂಗದ ನಡುವೆ ಚಾಳುಕ್ಕ ಶೈಲಿಯ ದುಂಡಾದ ಅಡ್ಡಜೂಯ್ದು 


970 ಧಾರವಾಡ ಜಿಲ್ಲೆ 


ನಾಲ್ಕು ಅಲಂಕೃತ ಕಂಬಗಳಿದ್ದು (ಓಂದರಲ್ಲಿ ಇಮ್ಮಡಿ ಬಲ್ಲಾಳನ ಶಾಸನವಿದೆ). ನವರಂಗಕ್ಕೆ ಪೂರ್ವ-ದಕ್ಷಿಣಗಳಿಂದ ಪ್ರವೇಶವಿದೆ. ಈ 
ದೇವಾಲಯದ ಆದಿಷ್ಠಾನದ ಮೇಲೆ ಶಾಸನವಿರುವುದು ಗಮನಾರ್ಹವಾಗಿದೆ. 


ಇಲ್ಲಿನ ನಾರಾಯಣ ಗುಡಿ ಗಾತ್ರದಲ್ಲಿ ಚಿಕ್ಕದಾದರೂ ಸುಂದರವಾದ ದೇವಾಲಯವಾಗಿದೆ. ಗರ್ಭಗೃಹ ಅಂತರಾಳ ಹಾಗೂ 


ನವರಂಗವನ್ನು ಹೊಂದಿರುವ ಈ ಗುಡಿ ಪೂರ್ವಾಭಿಮುಖವಾಗಿದೆ. ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ನಾರಾಯಣನ ಇತ್ತೀಚಿನ 
ಶಿಲ್ಪವಿದೆ. ಇದರ ದ್ವಾರಬಂಧ ಪಂಚಶಾಖಾಲಂಕೃತವಾಗಿದ್ದು ಚಾಮರಧಾರಿಗಳು, ಮನಥರ ಕೆತ್ತನೆ ಇವೆ. ಅಂತರಾಳದಲ್ಲಿ ಸುಂದರವಾದ 
ಚಂದ್ರಶಿಲೆಯಿದೆ. ನವರಂಗದಲ್ಲಿರುವ ಉಮಾ ಮಹೇಶ್ವರ ಶಿಲ್ಪ ಭಗ್ನವಾಗಿದ್ದರೂ, ಇವರ ವಾಹನಗಳಾದ ನಂದಿ ಹಾಗೂ ಉಡವನ್ನು 
ಕೆತ್ತಿದ್ದಾರೆ. ನವರಂಗದ ನಡುವಣ ನಾಲ್ಕೂ ಕಂಬಗಳು ವೃತ್ತಾಕಾರ ಅಡ್ಡಕೊಯ್ತದ ಚಾಲುಕ್ಕ ಶೈಲಿಯಲ್ಲಿದ್ದು ಮಿರಮಿರನೆ ಹೊಳೆಯುತ್ತವೆ. 
ಈ ದೇವಾಲಯದ ಕಂಬಗಳಲ್ಲಿರು ರಾಷ್ಟ್ರಕೂಟ ಶೈಲಿಯ ಪ್ರಭಾವವಿರುವುದನ್ನು ಗಮನಿಸಿದಾಗ ಇದರ ರಚನಾಕಾಲವನ್ನು ಕ್ರಿ.ಶ. 
11ನೇ ಶತಮಾನದ ಆರಂಭಕ್ಕೆ ಗುರುತಿಸಬಹುದಾಗಿದೆ. ಈ ಗುಡಿಯ ಹೊರಭಿತ್ತಿಯನ್ನು ಆಕರ್ಷಕವಾದ ಕಿರು ಶಿಖರ, ಮಂಟಪ 
ಆಲಂಕಾರಿಕ ಗೋಡೆಗಂಬಗಳಿಂದ ಅಲಂಕರಿಸಲಾಗಿದ್ದು ಗರ್ಭಗೃಹದ ದ್ರಾವಿಡ ಶಿಖರದಲ್ಲಿ ಉಗ್ರನರಸಿಂಹ, ನಟರಾಜ, ಭೈರವ 
ಮುಂತಾದ ದೇವತೆಗಳನ್ನು ಕೆತ್ತಿದ್ದು ಶುಕನಾಸಿಯಲ್ಲಿ ಕೀರ್ತಿಮುಖವಿದ್ದು ನಡುವೆ ನಟರಾಜನ ಶಿಲ್ಪವಿದೆ. ಈ ಗುಡಿಗೆ ಸೇರಿದಂತೆ 
ಪೂರ್ವಕ್ಕೆ ದಕ್ಷಿಣೋತ್ತರವಾಗಿ ಎದುರು ಬದುರಾಗಿರುವ ಗರ್ಭಗೃಹವುಳ್ಳ ದ್ವಿಕೂಟ ದೇವಾಲಯವಿದ್ದು ಇದನ್ನು ಸ್ಥಳೀಕರು ಈಶ್ವರ 
ಗುಡಿಯೆಂದು ಕರೆಯುತ್ತಾರೆ. ಎರಡೂ ಗರ್ಭಗೃಹಗಳು ತೆರೆದ ಅರ್ಧಮಂಟಪವನ್ನು ಹೊಂದಿದ್ದು ಇವೆರಡನ್ನೂ ತೆರೆದ ನವರಂಗ 
ಜೋಡಿಸಿದ್ದು ಪೂರ್ವ ಪಶ್ಚಿಮದಿಂದ ನವರಂಗ ಪ್ರವೇಶಕ್ಕೆ ಹಾದಿಯಿದೆ. ಎರಡೂ ಗರ್ಭಗೃಹಗಳಲ್ಲಿ ಶಿವಲಿಂಗಗಳಿವೆ. ಇಲ್ಲೂ 
ನವರಂಗದ ನಡುವಿನ ಕಂಬಗಳು ನುಣುಪಾಗಿದ್ದು ಮಿನುಗುತ್ತವೆ. ಈ ಗುಡಿಯ ಹೊರಭಿತ್ತಿ ನಿರಾಡಂಬರವಾಗಿದ್ದು ಗರ್ಭಗೃಹಗಳಿಗೆ 
ದ್ರಾವಿಡ ಶಿಖರಗಳಿದ್ದು ಶಿಥಿಲವಾಗಿವೆ. ಇದೇ ಗುಡಿಯಲ್ಲಿರುವ ಶಾಸನವೊಂದು ಇದನ್ನು ದೇಶೇಶ್ವರ ಗುಡಿಯೆಂದು ಕರೆದಿದೆ. ಈ 
ಗುಡಿಯಲ್ಲಿ 3-4 ಶಾಸನಗಳಿವೆ. ಮೇಲೆ ಚರ್ಚಿಸಿರುವ ನಾರಾಯಣಗುಡಿ ಹಾಗೂ ಅದರ ಎದುರೇ ಪೂರ್ವಕ್ಕಿರುವ ದ್ವಿಕೂಟಾಚಲವನ್ನು 
ಒಟ್ಟಾಗಿ ಪರಿಗಣಿಸಿದರೆ ಇದೊಂದು ತ್ರಿಕೂಟವಾಗುತ್ತದೆ. ಆರನೆಯ ವಿಕ್ರಮಾದಿತ್ಯನ ಕಾಲದ ಬಹಳ ತ್ರುಟಿತವಾದ ಶಾಸನವೊಂದರ 
ಕೊನೆಯ ಭಾಗದಲ್ಲಿ "ತ್ರಿಪುರ.......ರೊಳಗೆ ಮಹಾದೇವಂ .....' ಎಂದಿದ್ದು ತ್ರುಟಿತಭಾಗವನ್ನು ತ್ರಿಪುರುಷ ದೇವರೊಳಗೆ ಮಹಾದೇವಂಗೆ 
ಎಂದು ಓದಬಹುದಾದರೆ ಆಗ ಮೇಲಿನ ದೇವಾಲಯ ಸಂಕೀರ್ಣ ತ್ರಿಕೂಟವಾಗುತ್ತದೆ. ಕುರ್ತಕೋಟಿ ರಸ್ತೆಯಲ್ಲಿ ಗುಡ್ಡದ ಬುಡದಲ್ಲಿ 


ವಿಶಾಲವಾದ ಗುಡ್ಡೇಶ್ವರಸ್ವಾಮಿ ಮಠವಿದ್ದು ಇದರ ಶಾಖೆಗಳು ಬಸವನಾಳ ಿಗ್ಗಾಂವಿ ತಾಲೂಕು), ಅಣ್ಣಿಗೇರಿ (ನವಲಗುಂದ) ' 


ನಾಯಕನೂರು (ನವಲಗುಂದ) ಹಾಗೂ ಕುಕ್ಕನೂರು (ಯಲಬುರ್ಗಿ ತಾಲೂಕು)ಗಳಲ್ಲಿ ಇವೆ. ಈ ಮಠದ ಗಡಿಯುದ್ದಕ್ಕೂ ಲಿಂಗ 
ಮುದ್ರೆಕಲ್ಲು ಮತ್ತು ನಂದಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ ವೀರಭದ್ರ, ಭರಮಪ್ರ, ಹನುಮಪ್ಪ, 
ದ್ಯಾಮವ್ವ ಹಾಗೂ ದುರ್ಗವ್ವನ ಗುಡಿಗಳಿವೆ. ಊರಲ್ಲಿ ಒಂದು ಮಸೀದಿ ಹಾಗೂ ಮೆಹಬೂಬ ಸುಬಾನಿಯ ದರ್ಗಾ ಕೂಡ ಇದೆ. 


ನೂಲ್ವಿ : ಹುಬ್ಬಳ್ಳಿ ತಾಲೂಕಿನ ನೂಲ್ವಿ ಗ್ರಾಮವು (ಜನಸಂಖ್ಯೆ : 4,383-1981ರಲ್ಲಿ) ಹುಬ್ಬಳ್ಳಿಯಿಂದ ಆಗ್ನೇಯಕ್ಕೆ 10 
ಕಿ.ಮೀ. ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ನೂಲೆ' ಎಂದು ಉಲ್ಲೇಖಿತಗೊಂಡಿದ್ದು ಹಿಂದೆ ಹಲಸಿಗೆ-12000ಕ್ಕೆ 
ಸೇರಿದ್ದ ಸಬ್ಬಿ-30ರಲ್ಲಿ ಅಂತರ್ಗತವಾಗಿದ್ದಂತೆ ತೋರುತ್ತದೆ. ಈ ಊರಿಂದ ಈವರೆಗೆ ಒಟ್ಟು ಐದು ಶಾಸನಗಳು ವರದಿಯಾಗಿವೆ. 
ಊರಲ್ಲಿ ಇರುವ ಶಾಸನರಹಿತ ವೀರಗಲ್ಲು ಮೂರ್ತಿಶಿಲ್ಲಗಳಿಂದ ಈ ಊರಿನ ಇತಿಹಾಸವನ್ನು ಸುಮಾರು 10ನೇಯ ಶತಮಾನಕ್ಕೆ 
ಗುರುತಿಸಬಹುದಾಗಿದೆ. ಊರಲ್ಲಿರುವ ಶಾಸನಗಳಲ್ಲಿ ಕಲ್ಯಾಣದ ಚಾಳುಕ್ಯ ಅರಸ ಇಮ್ಮಡಿ ಸೋಮೇಶ್ವರನ ಕ್ರಿ.ಶ. 1073ರ ಶಾಸನವೇ 
ಅತ್ಯಂತ ಹಳೆಯದಾಗಿದ್ದು ನೂಲೆಯ 12 ಗಾವುಂಡರು ಆಚಾರ್ಯ ಸೋಮಕರ್ತಾರ ದೇವರಿಗೆ ದಾನ ಬಿಟ್ಟ ವಿಚಾರ ತಿಳಿಸಿದರೆ, 
ಕ್ರಿ.ಶ. 1186ರ ಶಾಸನ ಕಾಳೇಶ್ವರಾರ್ಯರಿಗೆ ಬಿಟ್ಟ ದಾನದ ಬಗ್ಗೆ ತಿಳಿಸುತ್ತದೆ. ಗೋವೆಯ ಕದಂಬ ಮುಮಡಿ ಜಯಕೇಶಿ ದೇವನ 
1200ರ ಶಾಸನ ಅರವತ್ತು ಒಕ್ಕಲಿಗರು ನೈವೇದ್ಯಕ್ಕೆಂದು ದಾನ ಬಿಟ್ಟ ವಿಷಯವನ್ನು ತಿಳಿಸಿದರೆ, ಕ್ರಿಶ. 1294ರ ಇನ್ನೊಂದು 
ಶಾಸನವು ತ್ರುಟಿತವಾಗಿದ್ದು ಹಲಸಿಗೆ-12,000ದ ಉಲ್ಲೇಖದೊಂದಿಗೆ ದಾನ ಬಿಟ್ಟ ವಿಷಯವನ್ನು ಹೇಳುತ್ತದೆ. ಇಲ್ಲಿನ ಶಾಸನಗಳು 
ತ್ರುಟಿತವಾಗಿರುವುದರಿಮದ ದೇಗುಲಗಳ ಬಗ್ಗೆ ಸಿಗುವ ಮಾಹಿತಿ ಅತ್ಮಲ್ಪವಾಗಿದೆ. 


| 


ಪ್ರೇಕ್ಷಣೀಯ ಸ್ಥಳಗಳು 97] 


ಊರ ನಡುವೆ ಇರುವ ಕಲ್ಪೇಶ್ವರವು ಗರ್ಭಗೃಹ ಹಾಗೂ ಅರ್ಧಮಂಟಪವನ್ನುಳ್ಳ ಸರಳ ರಚನೆಯಾಗಿದು ಗರ್ಭಗೃಹದಲ್ಲಿ 
ಲಿಂಗವಿದ್ದು ಮುಂದೆ ನಂದಿಯಿದೆ. ಈ ಗುಡಿಯ ಮುಂದೆ 4.5 ಅಡಿ ಎತ್ತರದ ಅಸೀನ ಭೈರವಿಯ ಶಿಲ್ಪವಿದ. ಊರಲ್ಲಿರುವ 
ಉಡಚವ್ಹನ ಗುಡಿಯಲ್ಲಿ ಸುಮಾರು ಕ್ರಿ.ಶ. 10ನೇ ಶತಮಾನದ ಎರಡು ಅಡಿ ಎತ್ತರದ ಮಹಿಷಮರ್ದಿನಿಯ ಶಿಲ್ಪವಿದೆ. ವೀರಣ್ಣನ 
ಗುಡಿ ಸಮೀಪ ಮನೆಯೊಂದರ ಕಟ್ಟೆಯ ಮೇಲೆ ತೀರ್ಥಂಕರ ಪೀಠದ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಪೀಠದ ಮೇಲೆ 
ಕ್ರಿಶ. 1035ರ ಅಪ್ರಕಟಿತ ಶಾಸನವಿದ್ದು ಕಾರೆಯಗಣದ ಜಿನ ಗುಡ್ಡನೊಬ್ಬ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ವಿಷಯವನ್ನು ಅದು 
ತಿಳಿಸುತ್ತದೆ. 


ಎತ್ತರವಾದ ಸ್ಥಳದಲ್ಲಿರುವ ವೀರಣ್ಣನ ಗುಡಿ ಗರ್ಭಗೃಹ, ಪ್ರದಕ್ಷಿಣಾಪಥ ಹಾಗೂ ಸಭಾಮಂಟಪವನ್ನು ಹೊಂದಿದ್ದು ಪೂರ್ಣ 
ಜೀರ್ಣೊದ್ಧಾರಗೊಂಡಿದೆ. ಗರ್ಭಗೃಹದಲ್ಲಿರುವ ವೀರಭದ್ರ ತೀರ್ಥಂಕರ ಪೀಠದ ಮೇಲೆ ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಹಿಂದೆ ಇದು ಜೈನ 
ಬಸದಿಯಾಗಿತ್ತೆಂಬ ಅಂಶವನ್ನು ಸೂಚಿಸುತ್ತದೆ. ವೀರಣ್ಣನ ಗುಡಿ ಬಳಿಯಿರುವ ಸೂರ್ಯಶಿಲ್ಪದ ಕೈಗಳು ಭಗ್ನವಾಗಿದ್ದು ಪ್ರಭಾವಳಿಯಲ್ಲಿ 
ಅಷ್ಟಗ್ರಹಗಳನ್ನು ಕೆತ್ತಿದ್ದು ಇದೊಂದು ಸುಂದರ ಶಿಲ್ಪವಾಗಿದೆ. ಊರ ಹೊರಗೆ ಹಿರೇಮಠದ ಹಕ್ಕಲಲ್ಲಿ ಶಿವಲಿಂಗ, ನಂದಿಗಳಿವೆ. ಕನ್ನಡ 
ಶಾಲೆಯ ಮುಂದೆ ಮೂರು ವೀರಗಲ್ಲುಗಳಿದ್ದು ಒಂದು ರಾಷ್ಟ್ರಕೂಟರ ಕಾಲದ್ದಾಗಿದೆ. ಇವುಗಳೊಂದಿಗೆ ಊರಲ್ಲಿ ಕಂಟಿ ಬಸವಣ್ಣ 
ಹನುಮಂತ, ದುರ್ಗವ್ವ, ಹಾಗೂ ದ್ಯಾಮವ್ವನ ಗುಡಿಗಳಿವೆ. ಎರಡು ಮಸೀದಿ ಹಾಗೂ ಒಂದು ದರ್ಗಾ ಕೂಡ ಇವೆ. 


ಬಂಕಾಪುರ : ಶಿಗ್ಗಾಂವಿ ತಾಲೂಕಿನ ಬಂಕಾಪುರವು (ಜನಸಂಖ್ಯೆ) ಹುಬ್ಬಳ್ಳಿಯಿಂದ 32 ಕಿ.ಮೀ. ದೂರವಿದೆ. ಬಂಕಾಪುರವು 
1951ರವರೆಗೂ ತಾಲೂಕು ಕೇಂದ್ರವಾಗಿದ್ದು ನಂತರ ಕೇಂದ್ರವನ್ನು ಶಿಗ್ಗಾಂವಿಗೆ ವರ್ಗಾಯಿಸಲಾಯಿತು. ಬೆಂಗಳೂರು - ಮೀರಜ್‌ 
ರೈಲು ಮಾರ್ಗದಲ್ಲಿರುವ ಯಲವಿಗಿ ಛಿಲ್ದಾಣದಿಂದ 16 ಕಿ.ಮೀ) ಯಿಂದಲೂ ಬಂಕಾಪುರವನ್ನು ತಲಪಬಹುದಾಗಿದೆ. ರಾಷ್ಟ್ರಕೂಟ 
ಚಕ್ರವರ್ತಿ ನೃಪತುಂಗನ ಗಣ್ಯ ಸೇನಾನಿ ಮಾಂಡಲಿಕನಾದ ಬಂಕೆಯರಸನ ಹೆಸರಿನ ಮೇಲೆ ಈ ಊರಿಗೆ ಬಂಕೆಯಪುರ ಅಥವಾ 
ಬಂಕಾಪುರವೆಂದು ಹೆಸರು ಬಂದಿತೆಂದು ಗುಣಭದ್ರಾಚಾರ್ಯನ ಉತ್ತರ ಪುರಾಣದಿಂದ. ತಿಳಿದುಬರುತ್ತದೆ. ಊರಿನಲ್ಲಿ ಪಾಳುಬಿದ್ದ 
ಕೋಟೆ ಇದೆ. ಊರ ಕೋಟೆಯಲ್ಲಿ ಚಾಳುಕ್ಯರ ಶೈಲಿಯಲ್ಲಿ ನಿರ್ಮಿತವಾಗಿರುವ ನಗರೇಶ್ವರ (ಅರವತ್ತು ಕಂಬದ ದೇವಾಲಯ)ವಿದೆ. 
ಈ ಕೋಟೆಯು ವಿಶಾಲವಾಗಿದ್ದು 139 ಎಕರೆ ಜಮೀನನ್ನು ಆವರಿಸಿಕೊಂಡಿದೆ. ಇದರಲ್ಲಿ ಮದ್ದುಗುಂಡುಗಳಿಗಾಗಿ ದೊಡ್ಡ ಖಾನೆ 
ಇದೆ. ಪಶ್ಚಿಮ ಕರಾವಳಿ ಪ್ರಾಂತ್ರಗಳಿಗೆ ಹೋಗುವ ಆಯಾಕಟ್ಟಿನ ಪ್ರದೇಶದಲ್ಲಿರುವ ಬಂಕಾಪುರವು ಐತಿಹಾಸಿಕ ಸ್ಥಳವಾಗಿದೆ. ಹಲವಾರು 
ಶಿಲಾಶಾಸನಗಳಲ್ಲಿ ಈ ಊರನ್ನು ಬಂಕಾಪುರವೆಂದೇ ಉಲ್ಲೇಖಿಸಲಾಗಿದೆ. ಹನ್ನೊಂದನೇ ಶತಮಾನದಲ್ಲಿ ಈ ಊರು ಚಾಳುಕ್ಕರ 
ಸಾಮಂತ ಕದಂಬ ಅರಿಕೇಸರಿಯ ಆಡಳಿತಕ್ಕೆ ಒಳಪಟ್ಟಿತ್ತೆಂದು ಶಾಸನಾಧಾರದಿಂದ ತಿಳಿದುಬರುತ್ತದೆ. ಕ್ರಿ.ಶ, 1140ರಲ್ಲಿ ಹೊಯ್ಸಳ 
ವಿಷ್ಣುವರ್ಧನನು ಬಂಕಾಪುರವನ್ನು ಸ್ವಾಧೀನಪಡಿಸಿಕೊಂಡು ಅದನ್ನು ತನ್ನ ಸಾಮ್ರಾಜ್ಯದ ಉತ್ತರದ ರಾಜಧಾನಿಯನ್ನಾಗಿ 
ಮಾಡಿಕೊಂಡನು. ಮುಂದೆ ಆತನು ಅಲ್ಲಿಯೇ ಮಡಿದನು. ಆನಂತರ ವಿಜಯನಗರದ ಅರಸರಿಗೂ ಹಾಗೂ ಬಹಮನೀ ಸುಲ್ತಾನರಿಗೂ 
ಬಂಕಾಪುರದ ಮೇಲಿನ ಒಡೆತನಕ್ಕಾಗಿ ಯುದ್ಧಗಳು ನಡೆಯುತ್ತಲೇ ಇದ್ದು ಕ್ರಿಶ. 1567ರಲ್ಲಿ ಆಲಿ ಆದಿಲ್‌ ಷಾ ಸ್ವತಃ ಇದನ್ನು 
ಗೆದ್ದುಕೊಂಡು ಇಲ್ಲಿ ಭಾರೀ ಮಸೀದಿ ಕಟ್ಟಿಸಿದನೆಂದು ಜುಬೇರಿ ಹೇಳಿದ್ದಾನೆ. ಮುಂದೆ ಬಿಜಾಪುರದ ದಳಪತಿ ಮುಸ್ತಫಾಖಾನ್‌ ಈ 
ಸ್ಥಳದಲ್ಲಿ ನೆಲೆಸಿದನು. ಬಿಜಾಪುರದ ಸುಲ್ತಾನನು ಕ್ರಿಶ. 1637ರಲ್ಲಿ ಪಠಾಣ ರಾವುಘಖಾನನ್ನು ಬಂಕಾಪುರದ ಪ್ರಾಂತ್ಕಾಧೀಶನನ್ನಾಗಿ 
ನೇಮಿಸಿದನು. ಅವನು ಮುಂದೆ ಮುಘಲರಿಗೆ ಶರಣಾದನು. (ನಂತರ ಸವಣೂರಿಗೆ ಕೇಂದ್ರವನ್ನು ಬದಲಾಯಿಸಿದನು). ಆನಂತರ 
ಈ ಪ್ರದೇಶವು ಮರಾಠರ ವಶವಾಗಿ 1802ರಲ್ಲಿ ಬೆಸ್ಸೀನ್‌ ಒಪ್ಪಂದದ ಪ್ರಕಾರ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತು. ಬಂಕಾಪುರವು 
ಪೂರ್ವ ಕಾಲದಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರವೂ ಆಗಿತ್ತು. ಜೈನ ಮಠಕ್ಕೆ ಬಂಕೆಯನಿಂದ ಹೆಚ್ಚಿನ ಮನ್ನಣೆ ದೊರೆತಿದ್ದು ವ 
ಜೈನವಿದ್ಯಾಪೀಠವಾಗಿತ್ತೆಂದು ಪ್ರತೀತಿಯಿದೆ. ಇಲ್ಲಿ ಹಲವು ಶಿವಾಲಯಗಳಿದ್ದು ಅವು ಪಾಶುಪಥ ಪಂಥದವರ ಅಧೀನದಲ್ಲಿದ್ದುವು. 


ಕೋಟೆಯೊಳಗೆ ಪಶ್ಚಿಮ ಭಾಗದಲ್ಲಿರುವ ನಗರೇಶ್ವರ ದೇವಾಲಯ ವಿಶಾಲವಾದ ನಿವೇಶನದಲ್ಲಿ ನಿರ್ಮಿಸಲಾಗಿರುವ ಚಾಳುಕ್ಕರ 
ಶೈಲಿಯ ಭವ್ಯ ಸುಂದರ ವಾಸ್ತ ಶಿಲ್ಪವಾಗಿದೆ. ಇದರಲ್ಲಿ ಎತ್ತರವಾದ ಬೃಹದಾಕಾರವಾದ ಕಂಬಗಳಿರುವುದರಿಂದ ಇದನ್ನು ಅರವತ್ತು 
ಕಂಬಗಳ ದೇವಾಲಯವೆಂದು ಕರೆಯುತಾರೆ. ಇದರಲ್ಲಿ ಗರ್ಭಗೃಹ, ಅರ್ಧಮಂಪಟ, ನವರಂಗ ಹಾಗೂ ಮುಖಮಂಟಪಗಳಿಬ. 
ಮುಖಮಂಟಪದ ಮುಂದೆ ಇನ್ನೊಂದು ವಿಶಾಲ ಮಂಟಪವಿದ್ದು ಅದರ ಎಡಬಲಗಳಲ್ಲಿ ಪ್ರವೇಶ ದ್ವಾರದ ಮೇಲೆ ಕಿರು 


972 ಧಾರವಾಡ ಜಿಲ್ಲೆ 


ಮಂಟಪಗಳಿವೆ. ಚಾಳುಕ್ಕರ ಶೈಲಿಯಂತೆ ಬಹುಕೋನಾಕಾರವಾದ ಗರ್ಭಗೃಹದ ದ್ವಾರದಲ್ಲಿ ಅಲಂಕಾರಯುತವಾದ ಕೆತ್ತನೆ ಇದೆ. 
ಅರ್ಧಮಂಟಪದ ಇಕ್ಕೆಲಗಳಲ್ಲಿ ಜಾಲಂದ್ರಗಳಿವೆ. ಇದರ ಮುಂಭಾಗದಲ್ಲಿ ನವರಂಗದಲ್ಲಿರುವ ಸಪ್ತಮಾತೃಕಾ ಪಟ್ಟಿಕೆಗೆ 
ಮಕರತೋರಣವಿರುವುದು ವಿಶೇಷವಾಗಿದೆ. ನವರಂಗದ ಛಾವಣಿಯು ಅಲಂಕೃತವಾದ ಭುವನೇಶ್ವರಿಯನ್ನು ಹೊಂದಿದೆ. 
ಮಧ್ಯದಲ್ಲಿರುವ ವೃತ್ತಾಕಾರದ ನಾಲ್ಕುಕಂಬಗಳು ಹಾಗೂ ವೃತ್ತಾಕಾರವಾದ ನಾಟ್ಯಮಂಟಪ ಆಕರ್ಷಕವಾಗಿ ನಿರ್ಮಿತವಾಗಿವೆ. 
ನವರಂಗದಿಂದ ಮುಖಮಂಟಪಕ್ಕೆ ಕಕ್ಸಾಸನವಿರುವ ಸಂಪರ್ಕ ಮಂಟಪವಿದೆ. ಇದರ ದ್ವಾರಬಂಧವು ಸುಂದರ ಹಾಗೂ ಸೂಕ್ತವಾದ 
ಅಲಂಕಾರವನ್ನು ಹೊಂದಿದೆ. ವಿಶಾಲವಾದ ಎದುರಿನ ಮುಖಮಂಟಪವು 90ಕ್ಕೂ ಮೇಲ್ಪಟ್ಟು ಬೃಹದಾಕಾರವಾದ ಕಂಬಗಳಿಂದ 
ಅಲಂಕೃತವಾಗಿದೆ. ಈ ದೇವಾಲಯದ ಹೊಂರಭಿತ್ರಿ ಕಕ್ಪಾಸನ ಹಾಗೂ ಒಳಗಡೆ ಇರುವ ಒಂದೊಂದು ಮೂರ್ತಿಯನ್ನೂ ಬಿಡದೆ 
ಧ್ವಂಸಮಾಡಲಾಗಿದೆ. ದೇವಾಲಯದ ಗರ್ಭಗೃಹದ ಬಲಗಡೆ ಮಾತ್ರ ಬಲಿಯ ಕತೆಗೆ ಸಂಬಂಧಿಸಿದ ಶಿಲ್ಪಗಳು ಇವೆ. ನವರಂಗದ 
ಕಕ್ಸಾಸನದಲ್ಲಿ ಕೆಲವು ಅಡಿ ಅಂತರದವರೆಗೆ ಮಾತ್ರ ಹೊರಗಡೆ ಸೂರ್ಯ, ಬ್ರಹ್ಮ ಕಾಮ, ವಿಷ್ಣು ಭೈರವ, ಶಿವ, ಕಾರ್ತಿಕೇಯ, 
ಗಣಪತಿ, ಬೇತಾಳ ಮುಂತಾದ ಕಿರುಮೂರ್ತಿಗಳಿವೆ. ದೇವಾಲಯದ ಈ ಭಾಗದಲ್ಲಿ ಮಣ್ಣುಮುಚ್ಚಿತ್ತೆಂದೂ ಹೀಗಾಗಿ ಈ ಮೂರ್ತಿಗಳು 
ಉಳಿದುವೆಂದೂ ಸ್ಥಳೀಕರು ಹೇಳುತ್ತಾರೆ. ಸುತ್ತಲೂ ಇದ್ದ ನೂರಾರು ಮೂರ್ತಿಗಳೆಲ್ಲ ಭಗ್ಗವಾಗಿದ್ದು ಈ ಕೆಲವು ಮಾತ್ರ ಉಳಿದಿವೆ. 
ಹೊರಗಡೆ ಮುಖಮಂಟಪದ ಸುತ್ತಲೂ ಛಾವಣಿಯಿಂದ ಎರಡೂ ಕಡೆ ಇಂಗ್ಲಿಷ್‌ನ ಎಸ್‌ ಅಕ್ಷರದಂತೆ ಬಾಗಿದ ಛಜ್ಜಾಗಳಿವೆ. 
ದೇವಾಲಯದ ಸಮೀಪವೇ ಇರುವ ದನದ ಕೊಟ್ಟಿಗೆಯ ಹತ್ತಿರ ಸುಮಾರು 8 ೫ 8 ಹಾಗೂ ಒಂದು ಅಡಿ ಅಳವಿರುವ 
ಬೃಹದಾಕಾರವಾದ ಕಲ್ಲಿನ ಏಕಶಿಲಾ ತೊಟ್ಟಿ ಇದೆ. ಇದರ ಹೊರಭಾಗದಲ್ಲಿ ಹಲವು ವಿಧವಾದ ಮೀನುಗಳ ಉಬ್ಬು ಶಿಲ್ಪಗಳಿವೆ. 
ಕೋಟೆಯಲ್ಲಿರುವ ಗೋಸಂವರ್ಧನಾ ಕೇಂದ್ರದ ಬಳಿ ಒಂದು ಮುರಿದ ಕಂಬದ ತುಂಡಿನ ಬುಡದಲ್ಲಿ ಶಾಸನವಿದೆ. ಇದರ ಪ್ರಕಾರ 
ಕಲ್ಯಾಣದ ಚಾಳುಕ್ಕರ ದೊರೆ ಮೊದಲನೇ ಸೋಮೇಶ್ವರನ (1063) ಅಧೀನದಲ್ಲಿದ್ದ ಪಡೆವಳ ಬೀರಯ್ಯ, ಅಲ್ಲಮಯ್ಯ ಮತ್ತು 
ಶ್ರೀಧರಯ್ಯ ಪೆರ್ಗಡೆಗಳಿಂದ ಬಂಕಾಪುರದ ಇಂದ್ರೇಶ್ವರ ದೇವಾಲಯಕ್ಕೆ ಸುಂಕದಾನ ಮಾಡಿದ್ದುದರ ಬಗೆಗೆ ಉಲ್ಲೇಖವಿದೆ. ಇದರ -: 
ಬಳಿಯೇ ಇರುವ ಇನ್ನೊಂದು ಶಾಸನವೂ ಇದೇ ಕಾಲಕ್ಕೆ ಸೇರಿದ್ದು (1079) ಅರಸನಿಂದ ಬಂಕಾಪುರದ ನಗರೇಶ್ವರ ದೇವಾಲಯಕ್ಕೆ 
ಸ್ಥಳವೃತ್ತಿಯೆಂದು ಗಾವುಂಡವಳ್ಳಿ ಗ್ರಾಮದಾನದ ಬಗೆಗೆ ಉಲ್ಲೇಖಿಸುತ್ತದೆ. ಈ ಶಾಸನಗಳಿರುವ ಸಮೀಪವೇ ಬೇವಿನಮರದ ಕೆಳಗೆ 
ಎರಡು ಕಲ್ಲಿನ ಆನೆಗಳು, ಒಂದು ತಾಳವಾರ, ಒಂದು ಭಗ್ನ ವಿಷ್ಣು ಸಪ್ತಮಾತೃಕೆಯರ ಜೋಡು ಶಿಲ್ಪದ ಭಾಗ ಮುಂತಾದ 
ಅವಶೇಷಗಳು ಬಿದ್ದಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹಲವು ಸಣ್ಣಪುಟ್ಟ ಗುಡಿಗಳಾದ ಲಕ್ಷಿ ಪರಶುರಾಮ, ಹನುಮಂತ ಮತ್ತು 
ಭರಮದೇವರ ಗುಡಿಗಳಿವೆ. ವಿಜಯನಗರೋತ್ತರ ಶೈಲಿಯಲ್ಲಿ ನಿರ್ಮಿತವಾಗಿರುವ ಲಕ್ಷ್ಮಿ ಗುಡಿಯಲ್ಲಿರುವ ಮೂಲವಿಗ್ರಹವು ಶಂಖ, 
ಚಕ್ರ, ವರದ ಹಾಗೂ ಅಭಯ ಹಸ್ತಗಳಿರುವ ಚತುರ್ಭುಜ ವಿಗ್ರಹವಾಗಿದೆ. ಗೋಸಂವರ್ಧನಾ ಕಛೇರಿಯ ಬಳಿ ಎತ್ತರವಾದ 
ಕೋಟೆಯ ಬುರುಜು ಇದೆ. ಇಲ್ಲಿಯೇ ಶಾಸನಗಳಲ್ಲಿ ಉಲ್ಲೇಖವಾಗಿರುವ ಇಂದ್ರೇಶ್ವರ ದೇವಾಲಯದ ಅವಶೇಷಗಳಿವೆ. ಇದನ್ನು 
ರಾಷ್ಟ್ರಕೂಟ ನಾಲ್ಕನೇಯ ಇಂದ್ರನು ಸುಮಾರು 973-14ರಲ್ಲಿ ಕಟ್ಟಿಸಿದನೆಂದಿದ್ದು ಅವನು ಮಳಖೇಡವನ್ನು ಕಳೆದುಕೊಂಡ ಮೇಲೆ 
ಬಂಕಾಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದನು. ಇದರ ಪಕ್ಕದಲ್ಲೇ ಎಲ್ಲಮ್ಮ ದೇವಾಲಯವಿದೆ. ಈ ಗುಡಿಯ ಬಳಿ ಒಂದು 
ದಿಕ್ಬಾಲರಿರುವ ಶಿಲೆಯಿದ್ವು ಈಶಾನ್ಯ ನಿರುತಿಯರ ಕೆತ್ತನೆಗಳಿವೆ; ಯಮ ಹಾಗೂ ಸಪ್ತಮಾತೃಕೆಯರ ಜೋಡು ಶಿಲ್ಪದ ಭಾಗವಿದೆ. 
ಇಲ್ಲೆ ಒಂದು ನಿಷಿಧಿಕಲ್ಲಿದೆ. ಯಲ್ಲಮನ ಗುಡಿಯ ಬಾಗಿಲುವಾಡವು ರಾಷ್ಟ್ರಕೂಟ ಲಕ್ಷಣಗಳನ್ನು ವ್ಯಕ್ತಪಡಿಸುತ್ತದೆ. ಮತ್ತು ಮೂಲ 
ವಿಗ್ರಹವು ಕುಳಿತ ಭಂಗಿಯಲ್ಲಿರುವ ಕಾಳಿಯ ವಿಗ್ರಹವಾಗಿದೆ. ಕೋಟೆಯ ಮುಖ್ಯದ್ವಾರದ ಬಳಿ ಬಲಗಡೆ ಒಂದು ಸುಂದರ ಮಸೀದಿ 
ಇದೆ. ಇದು ಮುಂಭಾಗದಲ್ಲಿ ಪೂರ್ತಿ ತೆರೆದಿದ್ದು ಎರಡು ಅಂಕಣಗಳ ಭವನವನ್ನು ಹೊಂದಿದೆ. ಇದರ ಹಿಂಭಾಗದ ಮಿಹ್ರಾಬಿ 
ಅಲಂಕೃತವಾಗಿದ್ದು ಅದರ ಮೇಲ್ಗಡೆ ಒಂದು ಪರ್ಶಿಯನ್‌ ಶಾಸನವಿದೆ. ಮಸೀದಿಯ ಎದುರಿಗೆ ಅನತಿದೂರದಲ್ಲಿ ಒಂದು ಕನ್ನಡ 
ಶಾಸನವಿದ್ದು ವಿಜಯನಗರದ ಈ ಬರಹದ ಚಪ್ಪಡಿಯ ಮೇಲೆ ಕನ್ನಡಿ, ಕತ್ತರಿ, ಬಾಳುಗಳ ಚಿತ್ರವಿದ್ದು ಇದು ಸದಾಶಿವರಾಯನು 
ಕೆಲಸಿಗರಿಗೆ ಕೊಟ್ಟ ದಾನಶಾಸನವಾಗಿದೆ. ವಿಜಯನಗರದ ಸಂಗಮ ಅರಸರ ಕೈತಪ್ಪಿದ ಬಂಕಾಪುರ ತುಳುವರ ಕಾಲದಲ್ಲಿ ಮತ್ತೆ ಅವರ 
ಕೈಗೆ ಬಂತೆನ್ನಲು ಈ ಶಾಸನ ಸಾಕ್ಷಿಯಾಗಿದೆ. ಕೋಟೆಯಲ್ಲಿ ಮಸೀದಿಗೂ ಮೊದಲು ಭರಮಪ್ಪನ ಗುಡಿ ಇದ್ದು ಅದರ ಬಳಿ ಒಂದು 
ಭಾರೀ ಬಂಡೆ ಇದೆ. ಅದರ ಹತ್ತಿರವೇ ಶಿರವಿಲ್ಲದ ಮಹಿಷಮರ್ದಿನಿಯ ಮೂರ್ತಿ ಇದೆ. ಕೋಟೆಯ ಹೊರಗೆ ಹಳೇ ಕಾಲದ 
ಕಾವಲು ಚೌಕಿಯ ಕಟ್ಟಡವಿದ್ದು ಕೋಟೆಯ ಸುತ್ತಲೂ ಕಂದಕವಿದೆ. 


ಪ್ರೇಕ್ಷಣೀಯ ಸ್ಥಳಗಳು 973 
ಕೋಟೆಯೊಳಗಿನ ಸರಕಾರಿ ಗೋರಕ್ಷಣಾ ಕೇಂದ್ರ ಕಿಲಾರಿ ಹಸುಗಳ ವರ್ಧನೆ ಮಾಡುತ್ತಿದ್ದು ಇಲ್ಲಿ ಮೊಲದ ತಳಿಗಳ ವರ್ಧನೆಯ 


ಕೇಂದ್ರವೂ ಇದೆ. ದೇಶವಿದೇಶಗಳ ಆಕರ್ಷಕ ಮೊಲಗಳನ್ನು ಇಲ್ಲಿ ಸಾಕಿದ್ದಾರೆ. ಈ ಕೆಂದ್ರದಿಂದಾಗಿ ಕೋಟೆಯೊಳಗೆ ಶುಚಿಯಾದ 
ಶಿಸ್ತಿನ ವ್ಯವಸ್ಥೆ ಆಗಿದೆ. 


ಬಂಕಾಪುರದ ಸುಂಕದ ಕೇರಿಯಲ್ಲಿರುವ ಸಿದ್ದೇಶ್ವರ ದೇವಾಲಯವು ಚಾಳುಕ್ಯ ಶೈಲಿಯಲ್ಲಿ ನಿರ್ಮಿತವಾಗಿರುವ ಕಟ್ಟಡವಾಗಿದೆ 
ಇದರಲ್ಲಿ ಗರ್ಭಗೃಹ ಅರ್ಧಮಂಟಪ ಹಾಗೂ ವಿಶಾಲವಾದ ನವರಂಗಗಳಿವೆ. ಗರ್ಭಗೃಹದ ದ್ವಾರದಲ್ಲಿ ಪಂಚಶಾಖೆ ಅರಬ ್ಭಊ 
ಅರ್ಧಮಂಟಪದ ಬಾಗಿಲ ಎರಡೂ ಪಕ್ಕದಲ್ಲಿ ಜಾಲಾಂದ್ರಗಳಿವೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಕದಂಬನಾಗರ ಶಿಖರವಿದೆ. 
ಅರ್ಧಮಂಟಪದ ಲಲಾಟದ ಮೇಲೆ ಬ್ರಹ್ಮ ಶಿವ, ವಿಷ್ಣು ಹಾಗೂ ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪಗಳಿವೆ. ನವರಂಗದಲ್ಲಿ 
ಸಪ್ತಮಾತೃಕೆಯರ ಜೋಡು ಶಿಲ್ಪದಲ್ಲಿ ಮೇಲ್ಭಾಗದಲ್ಲಿ ತೋರಣಗಳಿವೆ. ಇಲ್ಲಿ ಇರಿಸಲಾಗಿರುವ ಇತರೆ ಶಿಲ್ಪಗಳೆಂದರೆ ಗಣೇಶ, 
ವೃಷಭಾರೂಢ ಶಿವ ಹಾಗೂ ಭಗ್ಗವಾದ ಮಹಿಷಮರ್ಧಿನಿಗಳು; ದೇವಾಲಯದ ಮುಂದೆ ಪತ್ರಿವನವಿದೆ. 


1975ರಲ್ಲಿ ಖಾಸಗಿ ಮನೆಯ ಪಾಯ ಹಾಕುವಾಗ ಸುಮಾರು ನಾಲ್ಕಡಿ ಎತ್ತರದ ಪಾರ್ಶ್ವನಾಥ ಹಾಗೂ ಚವ್ಹೀಸ ತೀರ್ಥಂಕರನ 
ಶಿಲ್ಪಗಳು ದೊರೆತಿವೆ. ಇವುಗಳ ಕಾಲವನ್ನು ಡಾ| ಸುಂದರರವರು ಕ್ರಿ.ಶ. 11-12ನೇ ಶತಮಾನಕ್ಕೆ ಗುರುತಿಸುತ್ತಾರೆ. ಈ ಮೂರ್ತಿಗಳ 
ಪಾಹಪೀಠದ ಮೇಲಿರುವ ಶಾಸನದಿಂದ ಇಲ್ಲಿ ನಿಟ್ಟಸಿಂಗಿ ಬಸದಿ ಇತ್ತೆಂಬ ಅಂಶ ಗೊತ್ತಾಗುತ್ತದೆ. ಆ ಶಾಸನ ಜಂಜಿಯ ಬಾಮಯನ 
ಮಗ ಲಖಯನು ನಿಟ್ಟಸಿಂಗಿಯ ಬಸದಿಗೆ ಮಾಡಿದ ಚವ್ಹೀಸ ತೀರ್ಥಂಕರದೇವರು ಎಂದು ಹೇಳುವುದರೊಂದಿಗೆ ಬಂಕಾಪುರವು 
ಪ್ರಾಚೀನ ಕಾಲದಲ್ಲಿ ಜೈನಕೇಂದ್ರವೂ ಅಗಿತ್ತೆಂಬ ಅಂಶವನ್ನು ಪುಷ್ಟೀಕರಿಸುತ್ತದೆ. ಈ ಶಿಲ್ಪದಲ್ಲಿನಡುವೆ ವೃಷಭನಾಥನಿದ್ದು ಸುತ್ತಲೂ 
ಉಳಿದ 23 ತೀರ್ಥಂಕರರ ಕಿರು 3ತ್ತನೆ ಇದೆ. ಬಸದಿ ಹಾಳಾಗಿದ್ದರೂ ಈ ಶಿಲ್ಪಗಳು ಉಳಿದು ಬಂದಿವೆ. 


ಬಂಕಾಪುರದಲ್ಲಿರುವ ಇತರೆ ದೇವಾಲಯಗಳೆಂದರೆ ಮೈಲಾರದೇವರು, ಯಲ್ಲಮ್ಮ ವಿಠಲ, ವೀರಭದ್ರ, ಬಸವಣ್ಣ ಹನುಮಂತ, 
ಬಂಡಿಗಣೇಶ, ದ್ಯಾಮವ್ವ, ದುರ್ಗವ್ವ ಚಾಮುಂಡೇಶ್ವರಿ (ಕೋಟೆ ಹತ್ತಿರ ಸಿಕ್ಕ ಮೂರ್ತಿ), ಬ್ರಾಹ್ಮಣರ ಬೀದಿಯಲ್ಲಿ ವಿರೂಪಾಕ್ಷ 
ನಗರೇಶ್ವರ (ಇತ್ತೀಚಿನದು), ಮಾತಂಗಿಯವ್ವ, ಮಾಯವ್ವ ಮುಂತಾದುವುಗಳು. ಪ್ರತಿಯೊಂದು ಬೀದಿಯಲ್ಲೂ ಹನುಮಂತನ ಗುಡಿ 
ಕಂಡುಬರುತ್ತದೆ. ದುರ್ಗಮನ ಜಾತ್ರೆ ದೊಡ್ಡ ಪ್ರಮಾಣದಲ್ಲಿ ಐದು ದಿನಗಳ ಕಾಲ ಬನದ ಹುಣ್ಣಿಮೆಯ ವೇಳೆಗೆ ನಡೆಯುತ್ತದೆ. 
ಯಲ್ಲಮನ ಜಾತ್ರೆಯು ಈ ಊರಿನಲ್ಲಿ ಜನಪ್ರಿಯವಾಗಿ ಜರುಗುತ್ತದೆ. ಊರಿನಲ್ಲಿರುವ ಇತ್ತೀಚೆಗೆ ನಿರ್ಮಿತವಾಗಿರುವ ನಗರೇಶ್ವರ 
ದೇವಾಲಯದಲ್ಲಿ ಚಾಳುಕ್ಯ ಶೈಲಿಯ ಮಹಿಷಮರ್ದಿನಿ ಹೆಗೂ ಗಣಪತಿಯ ಶಿಲ್ಪಗಳಿವೆ. ಇದರ ಸಮೀಪವೇ ಇರುವ ವಿರೂಪಾಕ್ಷ 
ದೇವಾಲಯದ ಹೊರಗೆ ಬಸವ ಇರುವ ಉಮಾ ಮಹೇಶ್ವರ ಪೀಠವಿದೆ. ದೇವಾಲಯದ ಹೊರಗೋಡೆಯಲ್ಲಿ ಗಣಪತಿಯ ಭಗ್ನ 
ಉಬ್ಬು ಶಿಲ್ಪಎದೆ. ಈ ದೇವಾಲಯದ ಮುಖ್ಯದ್ವಾರದ ದ್ವಾರಬಂಧವು ಚಾಳುಕ್ಯ ಲಕ್ಷಣಗಳನ್ನು ವ್ಯಕ್ತಪಡಿಸುತ್ತದೆ, ಹಾಗೂ ಗರ್ಭಗೃಹದ 
ಲಲಾಟದಲ್ಲಿ ಸರಸ್ಪತಿಯ ಶಿಲ್ಪವಿದ್ದು ಒಳಗಡೆ ಶಿವಲಿಂಗವಿರುವುದು ಕುತೂಹಲಕಾರಿಯಾಗಿದೆ. ಮೂಲಕಟ್ಟಡದ ಪಕ್ಕದಲ್ಲಿ ಪಾರ್ವತಿಯ 
ಚಿಕ್ಕಗುಡಿ ಇದೆ. ಈ ದೇವಾಲಯದ ಮೂಲ ವಿಗ್ರಹವು ವಿಜಯನಗರದ ಶೈಲಿಯ ದ್ವಿಬಾಹು ಮೂರ್ತಿಯಾಗಿದ್ದು ನ” ನಾಟ 
ಅಭಯ ಹಸ್ತಗಳನ್ನು ಹೊಂದಿದೆ. ಗರ್ಭಗೃಹದ ಲಲಾಟದಲ್ಲಿ ಗಣೇಶನ ಶಿಲ್ಪವಿದೆ. ಮುಂಭಾಗದಲ್ಲಿ ವಿಶಾಲವಾದ ತೈತೆದ ಮಂಟಪವಿದಿ. 
ಬಂಕಾಪುರದಲ್ಲಿ ಕೆಂಡದ ಮಠ ಹಾಗೂ ಅರಳೇಹಳ್ಳಿ ಹಿರೇಮಠವೆಂಬ ವೀರಶೈವಮಠಗಳಿವೆ. ಹಾಗೂ ಒಳಗೆ ರುದ್ರಮುನಿ ಶಿವಾಚಾರ್ಯ 


ಸ್ವಾಮಿಗಳ ಗದ್ದುಗೆ ಇದೆ. 

ಈ ಊರಲ್ಲಿರುವ ಪಂಚಮಲಕಪ್ಪನ ಬಾವಿ ಎಂಬ ರಚನೆ ದೊಡ್ಡ ಈಜುಕೊಳವನ್ನು ಹೊಂದಿದ ಒಂದು ಧೂ ತಸ 
ರಚನೆ. ಇದರ ವಿನ್ಯಾಸ ವಿಶಿಷ್ಟವಾಗಿದ್ದು ಇಲ್ಲಿ ನಾಗಬಂಧದ ಅಲಂಕರಣವಿರುವ ಛಾವಣಿ, ಗಣಪತಿ ಹಾಗೂ ಲಿಂಗವಿರುವ ಗುಡಿ 
ಮುಂತಾದವು ಇದೆ. ಇದೂ ಒಂದು ಪ್ರೇಕ್ಷಣೀಯ ಪ್ರವಾಸೀ ಆಕರ್ಷಣೆ; ಇದರಲ್ಲಿ ಶುಚಿತ್ವವಿಲ್ಲ, 
ಗಿನದೇ ಪ್ರಾಚೀನ. ಇದಲ್ಲದೆ ಅಲಿ ಅದಿಲ್‌ ಷಾ ಕಟ್ಟಿಸಿದ ಜುಮಾಮಸೀದಿ, 
ದಲ್ಲಿ), ಗುಡ್ಡದ ಮೇಲಿನ ಜಬ್ಬಲ್‌ ಮಸೀದಿ, ಹಾಗೂ ಇನ್ನಿತರ 
ವೆ. ಅವುಗಳಲ್ಲಿ ಅಲಾದಿನ್‌ ಷಾ ಖಾದ್ರಿ (ಷಾಬಾನ್‌ 


ಊರಲ್ಲಿ ಹಲವು ಮಸೀದಿಗಳಿದ್ದು ಕೋಟೆಯೊಳ 
ಹಾಗೂ ಸರ್ಜಾಮಸೀದಿ, ಕಾಲಿಮಸೀದಿ (ಅಲಿ ಅದಿಲ್‌ ಷಾ ಕಾಲ 
10 ಹಿರಿಕಿರಿಯ ಮಸೀದಿಗಳಿವೆ. ಊರಲ್ಲಿ 20ಕ್ಕೂ ಮೇಲ್ಪಟ್ಟು ದರ್ಗಾಗಳಿ 


974 ಧಾರವಾಡ ಜಿಲ್ಲೆ 


ತಿಂಗಳಲ್ಲಿ ಉರುಸು). ನೂರುಲ್ಲಾ ಷಾ ಖಾದ್ರಿ ಷಾಬಾನ್‌, ಠೊಕರ್‌ ಷಾವಲಿ, ಮೆಹಬೂಬ್‌ ಷಾವಲಿ (ಗಾರವಿ), ಜಲಾಲ್‌ ಬುಖಾರಿ 
ಹಾಗೂ ಪೈಗಂಬರ್‌ ಆಸಾರ್‌ ಷರೀಫ್‌ (ರಬಿತ ಅವತ್‌)ರ ದರ್ಗಾಗಳು ಮುಖ್ಯವಾದುವುಗಳು. 


ಬನ್ನಿಕೊಪ್ಪ : ಶಿಗ್ಗಾಂವಿ ತಾಲೂಕಿನಲ್ಲಿರುವ ಬನ್ನಿಕೊಪ್ಪ (ಜನಸಂಖ್ಯೆ 587) ಅಥವಾ ಶಾಸನೋಕ್ತ "ಬನ್ನಿಯೂರು' ಶಿಗ್ಗಾಂವಿಯಿಂದ . 
ಆರು ಕಿ.ಮೀ. ದೂರದಲ್ಲಿರುವ ಪುರಾತನ ಸ್ಥಳವಾಗಿದೆ. ಊರ ಹೊರಗೆ ರಾಷ್ಟ್ರಕೂಟ ಕಂಬಗಳಿರುವ ಸಣ್ಣ ಗುಡಿಯಿದೆ. ಭಿನ್ನವಾದ 
ಸೂರ್ಯನ ವಿಗ್ರಹವನ್ನು ತಿದ್ದಿ ಒಂದು ಅಭಯ ಹಸ್ತ ಹಾಗೂ ಇನ್ನೊಂದು ಫಲಧಾರಿ ಹಸ್ತಗಳನ್ನು ಅನಂತರ ಇಟ್ಟಿರುವುದು 
ವ್ಯಕ್ತವಾಗುತ್ತದೆ. ಸೂರ್ಯಪೀಠದ ಮೇಲೆ ಉಷಾ ಪ್ರತ್ಯುಷೆಯರ್‌ ಸುಮಾರು 1.5 ಅಡಿ ಎತ್ತರದ ಸಣ್ಣ ದೇಹದ ಉಬ್ಬು ಶಿಲ್ಪಗಳಿವೆ. 
ಇದರ ಸಮೀಫವೇ ಶಿವಾಲಯದ ಎದುರಿಗೆ ಗರ್ಭಗೃಹ ಹಾಗೂ ರಾಷ್ಟ್ರಕೂಟ ಶೈಲಿಯ ನಾಲ್ಕು ಕಂಬಗಳಿರುವ ಮಂಟಪವಿದೆ. ಇದರ 
ಎಡಭಾಗದಲ್ಲಿ ಪುನರ್ರಚಿತವಾದ ಬಸವಣ್ಣನ ಸಣ್ಣ ಗುಡಿ ಹಾಗೂ ಎದುರಿಗೆ ಓಂದು ವೀರಗಲ್ಲು ಒಂದು ಬಾದಾಮಿ ಚಾಳುಕ್ಯ 
ಮತ್ತು ರಾಷ್ಟ್ರಕೂಟರ ಶಾಸನಗಳಿವೆ (ಅಪ್ರಕಟಿವಾದವು). ಈ ಗುಡಿಯ ಸಮೀಪವೇ ಧರ್ಮೇಶ್ವರ ದೇವಾಲಯ. (ಅಥವಾ' ಶಾಸನೋಕ್ತ 
ಭೀಮೇಶ್ವರ) ವಿದ್ದು ಗರ್ಭಗೃಹ, ಆಯತಾಕಾರವಾದ ಅರ್ಧಮಂಟಪ ಹಾಗೂ ಮುಂಭಾಗದಲ್ಲಿ ಒಂದು ವಿಶಾಲವಾದ ಪಡಸಲೆ 
ಇದ್ದು ಎರಡು ಕೊಠಡಿಗಳನ್ನು ಹೊಂದಿದೆ. ಇದರ ಹಿಂಭಾಗದಲ್ಲಿ ಸಾಂಧಾರ ಪ್ರದಕ್ಷಿಣಾಪಥದಲ್ಲಿ ಇನ್ನೊಂದು ಪಾಣಿಪೀಠದ ಮೇಲೆ. 
ಲಿಂಗವಿದ್ದು ಇದು ಬಹುಶಃ ಶಾಸನದಲ್ಲಿ ಉಲ್ಲೇಖಿಸಲಾಗಿರುವ ಭೀಮೇಶ್ವರ ಲಿಂಗವಿರಬಹುದು. ಇಲ್ಲೇ ಚಾಳುಕ್ಯ ಶೈಲಿಯ ದುರ್ಗಿಯ 
ಶಿಲಾಕೃತಿ ಇದೆ. ಮುಂಭಾಗದಲ್ಲಿರುವ ಆಯತಾಕಾರವಾದ ಮಂಟಪದಲ್ಲಿ ಗರ್ಭಗೃಹದ ಬಾಗಿಲುವಾಡದ ಪಕ್ಕದಲ್ಲಿ ಬಿಲ್ಲು ಹಿಡಿದು . 
ನಿಂತ, ಐದು ಅಡಿ ಎತ್ತರದ ಅರ್ಜುನ ಮತ್ತು ಪದಾಸನ.ಹಾಕಿ ನವಿಲಿನ ಮೇಲೆ ಕುಳಿತ ಏಕಮುಖದ ಕಾರ್ತಿಕೇಯನ ಶಿಲ್ಪಗಳು 
ಪ್ರಾಚೇನ ಲಕ್ಷಣವನ್ನು ಹೋಲುತ್ತವೆ. ಇದರ ಮುಂಭಾಗದಲ್ಲಿ ಮಂಟಪದಲ್ಲಿರುವ ಎರಡು ಕೊಠಡಿಗಳಲ್ಲಿ ಎಡಭಾಗದ ಕೊಠಡಿಯಲ್ಲಿ 
ವೇಣುಗೋಪಾಲ ಮತ್ತು ಸಹದೇವೇಶ್ವರ ಹಾಗೂ ಬಲಭಾಗದಲ್ಲಿ ನಕುಲೇಶ್ವರ ಲಿಂಗಗಳಿವೆ. ಇಲ್ಲೇ ಸೂರ್ಯನ ಶಿಲ್ಪವಿದೆ. 
ಧರ್ಮೇಶ್ವರದ ಉತ್ತರದ ಗೋಪುರದ ಹಿಂಭಾಗದಲ್ಲಿ ಹಳ್ಳವಿದ್ದು ಅದರ ಆಚೆಗೆ ಭೀಮೇಶ್ವರ ಎಂಬ ಸಣ್ಣ ಗುಡಿ (ಇತ್ತೀಚಿನದು)ಯಿದೆ. 
ಊರಿನಲ್ಲಿರುವ ಕಾಳಮನವ ಗುಡಿಯ ಹಿಂದಿನ ಗೋಡೆಯ ಮೇಲೆ ಶಾಸನವಿದ್ದು ಬಾದಾಮಿ ಚಾಲುಕ್ಕ ವಿಜಯಾದಿತ್ಯನ ಕಾಲದ 
ಲಿಪಿಯನ್ನು ಹೊಂದಿದ್ದು ನಂದೀಶ್ವರ ದೇವಾಲಯದ ನಿರ್ಮಾಣ ಮಾಡಿ ಬಿಟ್ಟ ಭೂದಾನದ ಬಗೆಗೆ ಉಲಿದ. ಭೀಮನಗುಡಿಯ 
ಎದುರಿಗಿರುವ ಶಾಸನವು ಕಲ್ಯಾಣದ ಚಾಳುಕ್ಯ ಮೂರನೇಯ ಸೋಮೇಶ್ವರನ, ಕಾಲದ್ದಾಗಿದ್ದು (ಕ್ರಿ.ಶ. 12ನೇ ಶತಮಾನ) 
ದಂಡನಾಯಕ ಹೊಲಕೇಶಿದೇವನಿಂದ ಬನ್ನಿಯೂರ ತೀರ್ಥದ ಭೀಮೇಶ್ವರ ದೇವಾಲಯಕ್ಕೆ ಬಿಟ್ಟ ಭೂದಾನದ ಬಗೆಗೆ ತಿಳಿಸುತ್ತದೆ. 
ಈ ದೇವಾಲಯದಲ್ಲಿ ನಾಗರಪಂಚಮಿ ಹಾಗೂ ಯುಗಾದಿಗೆ ವಿಶೇಷ ಪೂಜೆ ನಡೆಯುತ್ತದೆ ಮತ್ತು ಜಾತ್ರೆಯು ಜರುಗುತ್ತದೆ. 


ಬರದೂರು : ಮುಂಡರಗಿ ತಾಲೂಕಿನ ಬರದೂರು (ಜನಸಂಖ್ಯೆ : 1,947) ಮುಂಡರಗಿಯಿಂದ ವಾಯುವ್ಯಕ್ಕೆ ಐದು ಕಿ.ಮೀ. 

ದೂರದಲ್ಲಿದೆ. ಈ ಊರು 1032ರ ಶಾಸನದಲ್ಲಿ "ಭರತಾಪುರ' ಎಂದು ದಾಖಲಾಗಿದ್ದು 200 ಮಹಾಜನರನ್ನು ಒಳಗೊಂಡಿದ್ದ 
ಅಗ್ರಹಾರವಾಗಿತ್ತು. ಹಿಂದೆ ಇದು ಮಾಸವಾಡಿ - 140ಕ್ಕೆ ಸೇರಿದ್ದು ಇಲ್ಲಿಂದ ಈವರೆಗೆ 1032ರ ಏಕೈಕ ಶಾಸನ" ವರದಿಯಾಗಿದ್ದು 
ಭರತಾಪುರದ ಭರತೇಶ್ವರ ದೇವರಿಗೆ ಎರಡು ಮತ್ತರು ಭೂಮಿಯನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತ ದಾನ ನೀಡಿದ 
ಭೂಮಿಯನ್ನು 200 ಮಹಾಜನರಿಗೆ ಹಣ ಕೊಟ್ಟು ಖರೀದಿಸಲಾಯಿತೆಂದು ಹೇಳುವ ಈ ಶಾಸನದಲ್ಲಿ ರಾಜನ ಹೆಸರಾಗಲಿ, 

ದಾನಿಯ ಉಲ್ಲೇಖವಾಗಲಿ ಇಲ್ಲ, ಈ ಊರಲ್ಲಿ ಎರಡು ಪ್ರಾಚೀನ ದೇವಾಲಯಗಳಿವೆ. ಊರ ಬಳಿ ರಸ್ತೆ ಬದಿಯಲ್ಲೇ ಇರುವ 
ಅಹೋಬಲನರಸಿಂಹಸ್ತಾಮಿ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು-ಹೊಂದಿರುವ ಸುಮಾರು 11ನೇ ಶತಮಾನದ" 
ರಚನೆಯಾಗಿದೆ. ಎತ್ತರವಾದ ಅಧಿಷ್ಠಾನದ ಮೇಲಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಇತ್ತೀಚಿನ ನಾರಾಯಣ : 
ಮೂರ್ತಿಯಿದೆ. ತೆರೆದ ಅಂತರಾಳದ ಮುಂತೊಲೆಯನ್ನು ಎರಡು ಕಂಬಗಳು ಹೊತ್ತುನಿಂತಿವೆ. ನವರಂಗದ ನಡುವಣ' ನಾಲ್ಕು 
ಕಂಬಗಳು ಚಾಲುಕ್ಯ ಶೈಲಿಯಲ್ಲಿದ್ದು ಛತ್ತಿನಲ್ಲಿ ಸರಳ ಕಮಲವಿದೆ. ಊರ ನಡುವೆ ಇರುವ ಭರತೇಶ್ವರ ಗುಡಿ ಗರ್ಭಗೃಹ ತೆರೆದ 
ಅರ್ಧಮಂಟಪ ಹಾಗೂ ನವರಂಗಗಳನ್ನು ಹೊಂದಿದ್ದು ಪೂರ್ವ-ದಕ್ಷಿಣ. ಪಾರ್ಶ್ವಗಳಿಗೆ ಪ್ರವೇಶದ್ದಾರಗಳಿವೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ನವರಂಗದಲ್ಲಿ ನಂದಿಯಿದೆ. ನವರಂಗದ ನಡುವಣ ಕಂಬಗಳು ಚಾಲುಕ್ಯ ಶೈಲಿಯಲ್ಲಿದ್ದು ಇವುಗಳ ` ಬಾಗಿಲುವಾಡ 
ಸರಳವಾಗಿದೆ. ಇವುಗಳ ಜೊತೆಗೆ ಊರಲ್ಲೆ ಬಸವಣ್ಣ ಕಾಶಿಲಿಂಗ, ಹನುಮಂತ, ದುರ್ಗಾ, ದ್ಯಾಮವ್ವ, ಕರಿಯಮ್ಮ ಮತ್ತು"ಮಾಯಮನ 


ಪ್ರೇಕ್ಷಣೀಯ ಸ್ಥಳಗಳು 925. 


ಇತ್ತೀಚಿನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇದೆ. ಚಾರಿತ್ರಿಕ ಮಹತ್ವದ ಮೇವುಂಡಿ ಇದರ ನೆರೆಯ ಗ್ರಾಮವಾಗಿದು 
ಎರಡು ಕಿ.ಮೀ. ದೂರದಲ್ಲಿದೆ. ಕ 


ಬಾಡ : ಶಿಗ್ಗಾಂವಿ ತಾಲೂಕಿನ ಬಾಡ (ಜನಸಂಖ್ಯೆ 1,683) ಮತ್ತು ಹಳೆಯಬಾಡ ಜೋಡಿ ಗ್ರಾಮಗಳಾಗಿದ್ದು ಬಾಡವು 
ಶಿಗ್ಗಾಂವಿಯಿಂದ 14 ಕಿ.ಮೀ. ದೂರದಲ್ಲಿರುವ ಪ್ರಾಚೀನ ಸ್ಥಳ. ಬಂಕಾಪುರದ ಕದಂಬರ ಆಡಳಿತಕ್ಕೆ ಈ ಪ್ರದೇಶವು ಒಳಪಟ್ಟಿತ್ತು. 
ಆದಿಲ್‌ಷಾಹಿಗಳು ಇದಕ್ಕೆ ಇಸ್ಲಾಂಪುರ ಎಂದು ಹೆಸರಿಟ್ಟಿದ್ದಾರೆ. ಬಾಡದಲ್ಲಿರುವ ದೇವಾಲಯಗಳೆಂದರೆ ಬಂಕನಾಥ, ಬಸವಣ್ಣ ಮರೆವ್ವ, 
ಹನುಮಂತ ಮುಂತಾದವುಗಳು. ಬಾಡದ ಮುಖ್ಯವಾದ ಮುಸ್ಲಿಂ ವಾಸ್ತುಶಿಲ್ಪ ರಚನೆಯೆಂದರೆ ಕೆರೆಯ ದಂಡೆಯ ಮೇಲಿರುವ 
ಮಸೀದಿ ಎನ್ನಬಹುದು. ಎತ್ತರವಾದ ಎರಡು ಮೀನಾರ್‌ಗಳನ್ನು ಹೊಂದಿದ್ದು ಮಧ್ಯದಲ್ಲಿ ಗುಮಟಗಳಿವೆ. ಅರ್ಧಗೋಲಾಕಾರವಾದ 
ಈ ಗುಮಟಗಳ ಮೇಲೆ ಹೂವಿನ ಹಾಗೂ ಬಳ್ಳಿಗಳ ಮಾದರಿಗಳನ್ನು ಕೆತ್ತಲಾಗಿದೆ. ಮುಂಭಾಗದಲ್ಲಿ ವಿಶಾಲವಾದ ನಿವೇಶನವಿದು 
ಪ್ರವೇಶದ್ವಾರವು ಕಮಾನುಗಳಿಂದ, ಕೋನಾಕಾರವಾದ ಕಿಟಕಿಗಳಿಂದ ಅಲಂಕರಿಸಲ್ಪಟ್ಟಿದ್ದು ಇಂಡೊ - ಮುಸ್ಲಿಮ್‌ ಶೈಲಿಯ ಉತ್ತಮ 
ಪ್ರತೀಕಗಳಾಗಿವೆ. ಹೊರಭಾಗದಲ್ಲಿ ಶಿಲೆಯ ಆಕರ್ಷಕ ಚಾಚುಪೀಠ (ಬ್ರಾಕೆಟ್‌)ಗಳ ಸರಣಿಯಿದೆ. ಈ ಮಸೀದಿಯನ್ನು ಬಿಜಾಪುರದ 
ಸುಲ್ತಾನರು ನಿರ್ಮಿಸಿರಬಹುದೆಂದು ಪ್ರತೀತಿಯಿದೆ. ಒಳಭಾಗದ ಛಾವಣಿಯಲ್ಲಿ ಗೋಳಾಕಾರವಾದ ಆಳವಾದ ಅಂಕಣಗಳಿದ್ದು 
ಗಾರೆಯಿಂದ ವೃತ್ತಾಕಾರಾವಾಗಿ ವಿವಿಧ ಮಾದರಿಗಳನ್ನು ಸೃಷ್ಟಿಸಲಾಗಿದೆ. ಮಿಹ್ರಾಬ್‌ನಲ್ಲಿ ಸುಂದರ ಶಿಲಾ ಅಲಂಕಾರವಿದೆ. ಎತ್ತರವಾದ 


ಲ 
ವೃತ್ತಾಕಾರವಾದ ಕಂಬಗಳು ಆಕರ್ಷಿಸುತ್ತವೆ. ಊರಿನಲ್ಲಿ ಪೀರ್‌ ರಾಜಾ ಬಾಗ್‌ಸವಾರನ ದರ್ಗಾಯಿದ್ದು ಹೋಳಿ ಸಮಯಕ್ಕೆ ಉರುಸ್‌ 


ನಡೆಯುತ್ತದೆ. 


ಬಾಡದ ಸಮೀಪವೇ ಇರುವ ಹಳೇಬಾಡದಲ್ಲಿರುವ ಮುಖ್ಯ ಆಕರ್ಷಣೆಯೆಂದರೆ 1965ರಲ್ಲಿ ಕಟ್ಟಲಾಗಿರುವ ಕನಕದಾಸರ ಚಿಕ್ಕ 
ಸಾಕ ಮಂಟಪ. ಒಳಗೆ ಅವರ ಮೂರ್ತಿಯಿದೆ. ಕನಕದಾಸರು ಈ ಊರಿನಲ್ಲೇ ಜನಿಸಿದರೆಂದು ಅವರ ಜೀವನದ ವೃತ್ತಾಂತಗಳಿಂದ 
ವ್ಯಕ್ತವಾಗುತ್ತದೆ. ಈ ಮಂಟಪದ ಪರಿಸರದಲ್ಲಿ ತೀರ ದೊಡ್ಡದಾದ ಹಳೆಯ ದೇವಾಲಯದ ತಳಪಾಯ ಮಾತ್ರ ಉಳಿದಿದೆ. ಇದರಲ್ಲಿ 
ಒಂದು ಬಸವ ವಿಗ್ರಹ, ಗರ್ಭಗೃಹವಿದ್ದು ಸ್ಥಳದಲ್ಲಿ ಒಂದು ಭಗ್ನ ದೇವಿಯ ಮೂರ್ತಿ (ವಿಜಯನಗರ ಕಾಲದ್ದು), ಹಾಗೂ ಕಟ್ಟೆಯ 
ಕೆಳಗಿನ ಭಾಗದ ಒಂದು ಗೋಡೆಯಲ್ಲಿ ಆಮೆ, ಹನುಮಂತ ಮುಂತಾದ ಉಬ್ಬು ಶಿಲ್ಪಗಳಿವೆ. ಇದರ ಸಮೀಪವೇ ಪ್ರಾಕಾರದ ನಂತರ 
ಸ್ವಲ್ಪ ಖಾಲಿಜಾಗವಿದ್ದು ರಾಷ್ಟಕೂಟರ ಕಾಲದ ಬಾಗಿಲುವಾಡ ಇರುವ ಶಿಥಿಲ ರಚನೆ ಇದೆ. ಮತ್ತು ಇದರಲ್ಲಿ ಒಂದು ಅಪ್ರಕಟಿತ 
ಶಾಸನವಿದೆ (ದಸವರ್ಮನ ಶಿಲೆಕಲ್ಲು). ಇಲ್ಲಿರುವ ಒಂದು ಪಾಣೀಪೀಠವು ಸ್ವಲ್ಪ ವೃತ್ತಾಕಾರವಾಗಿದ್ದು ರಂಗನಾಥನ ಪೀಠದ ಲಕ್ಷಣವನ್ನು 
ಹೊಂದಿದೆ. ಇಲ್ಲಿನ ಕೇಶವಮೂರ್ತಿಯನ್ನು ಕನಕದಾಸರು ಕಾಗಿನೆಲೆಗೆ ಒಯ್ದರೆಂದು ಪ್ರತೀತಿ. ರಾಷ್ಟ್ರಕೂಟರ ಕಾಲದ ಇಟ್ಟಿಗೆಗಳೂ 
ಈ ಪರಿಸರದಲ್ಲಿ ಕಂಡುಬರುತ್ತವೆ. ಈ ಗುಡಿಯ ಹಿಂಭಾಗದ ಹೊಂಡದಲ್ಲಿ ಇನ್ನೊಂದು ರಾಷ್ಟ್ರಕೂಟರ ಕಾಲದ ಅಪ್ರಕಟಿತ (ಹೊಸದಾಗಿ 
ಸಿಕ್ಕಿರುವ) ಸು. ಕ್ರಿ.ಶ. 1029 ಶಾಸನವಿದ್ದು "ಬನವಾಸಿ ಪನ್ನೀರ್ಸಾಸಿರ'ವೆಂದು ಮಾತ್ರ ವಿಷಯ ವ್ಯಕ್ತವಾಗುತ್ತದೆ. ಹಳೀಬಾಡದಲ್ಲಿರುವ 
ಇತರ ಗುಡಿಗಳೆಂದರೇ ಹನುಮಂತ, ಬಸವಣ್ಣ ಈಶ್ವರ ಮುಂತಾದವುಗಳು. ಹನುಮಂತ ದೇವರ ಗುಡಿಯ ಹೊರಗಿರುವ ಕಂಬದ 
ಮೇಲೆ ಶಾಸನವಿದ್ದು (ಸು.ಕ್ರಿ.ಶ. 12ನೆ ಶತಮಾನ) ಅಸ್ಪಷ್ಟವಾಗಿದ್ದು ಬಂಕಾಪುರದ ನಗರೇಶ್ವರ ದೇವರ ದತ್ತಿ ಎಂಬ ಉಲ್ಲೇಖವಿದೆ. 
ಈ ಗುಡಿಯ ಸಮೀಪವೇ ಒಂದು ಕೋಣನ ತಲೆಯ ಕಲ್ಲಿದೆ. 


ಬಾಳಂಬೀಡು : ಹಾನಗಲ್‌ ತಾಲೂಕಿನ ಬಾಳಂಬೀಡು (ಜನಸಂಖ್ಯೆ 3,059) ಹಾನಗಲ್‌ನಿಂದ 14 ಕಿ.ಮೀ. ದೂರದಲ್ಲಿದೆ. 


ವ ದೆ ಪ್ರವ ಗಳೆಂದರೆ 
ಶಾಸನೋಕ್ತ "ಬಳ್ಳಾರೆಯ ಬೀಡು' ಗ್ರಾಮವು ಜಿಲ್ಲೆಯಲ್ಲಿರುವ ಪ್ರಾಚೀನ ಸ್ಥಳಗಳಲ್ಲೊಂದಾಗಿದಿ. ಇಲ್ಲಿನ hy ಜಾ 
ರಾಮೇಶ್ವರ (ಲ್ಲೇದೇವರು), ಬೋಳದೇವರು ಮತ್ತು ವೀರಭದ್ರ. ರಾಮೇಶ್ವರ ದೇವಾಲಯವು ಚಾಳುಕ್ಯ ಶೈಲಿಯಲ್ಲಿದ್ದು ಗರ್ಭ ಹ, 
ಅಂತಾ ಹಾಗೂ ವಿಶಾಲವಾದ ನವರಂಗವನ್ನು ಹೊಂದಿದೆ. ಇದರ ಲಲಾಟದ ಮೇಲ್ಭಾಗದಲ್ಲಿರುವ ಬೋದಿಗೆಯಲ್ಲಿ ಬ್ರಹ್ಮ ಶಿವ 
ಮತ್ತು ಸಪ್ತಮಾತೃಕೆಯರ ಶಿಲ್ಪಗಳನ್ನು ಸುಂದರವಾಗಿ ಕೆತಲಾಗಿದೆ. ಅಂತರಾಳದ ದ್ವಾರದ ಇಕ್ಕೆಲಗಳಲ್ಲಿ ದೇವಕೋಷ್ಟಗಳಿದ್ದು ಎಡಗಡೆ 

ತ ಗ pe — ನರ - ಚ ನದ ಹ 
ಭಗ್ನ ಕಾರ್ತಿಕೇಯ ಮತ್ತು ಬಲಗಡೆ ಭಗ್ಗಗಣಪತಿಯ ಶಿಲ್ಪಗಳಿವೆ. ನವರಂಗದ ಮಧ್ಯದಲ್ಲಿರುವ ನಾಲ್ಕು ಕಂಬಗಳಲ್ಲಿ ಹೂವುಗಳ 
ವ ಮುಖ ಮಾಡಿರುವ ಕಮಲ 

ಕಿತ್ತನೆಯಿದ್ದು ಛಾವಣಿಯಲ್ಲಿ ಕೆಳಮುಖ ಮಾಡಿರು. 
ಹೊಂದಿದ್ದು ಮೆಲ್ಫಾಗದಲ್ಲಿ ಪೂರ್ಣ ಕುಂಭದ ಉಬ್ಬು ಅಲಂ 
ಗರ್ಭಗೃಹದ ಮೇಲ್ಭಾಗದಲ್ಲಿ ವೇಸರ ಶೈಲಿಯ ಶಿಖರವಿದೆ. ಈ ದೇವಾಲಯ 


ದ ಹೂವಿನ ಕೆತನೆಯಿದೆ. ನಾಲ್ಕೂ ಕಂಬಗಳು ಉತ್ತಮ ಹೊಳಪು 
ಕಾರವಿದೆ. ಇದರ ಮಧ್ಯದಲ್ಲಿ ನಂದಿಯ ಏಕಶಿಲಾಮೂರ್ತಿಯಿದೆ. 
ದಲ್ಲಿ ಎರಡು ಶಾಸನಗಳಿದ್ದು ಮೊದಲನೇ ಶಾಸನವು 


976 ಧಾರವಾಡ ಜಿಲ್ಲೆ 


ಹಾನಗಲ್‌ ಕದಂಬ ದೊರೆ ತೈಲಪನ ಕಾಲದ್ದಾಗಿದ್ದು (ಕ್ರಿಶ. 11ನೇ ಶತಮಾನ) ವೀರಸ್ಪರ್ಗ ಪಡೆದ ಬಸವನಿಗೆ ಬಿಟ್ಟ ಭೂದಾನದ 
ಬಗೆಗೆ ಉಲ್ಲೇಖಿಸುತ್ತದೆ. ಇಲ್ಲೇ ಇರುವ ಎರಡನೇಯ ಶಾಸನವು ಕಲ್ಯಾಣದ ಚಾಳುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ 
ಸೇರಿದ್ದು (ಕ್ರಿಶ. 1123) ಬಮ[ಗಾವುಂಡನೆಂಬ ಅಧಿಕಾರಿ "ಬಳ್ಳಾರೆಯ ಬೀಡು' ಗ್ರಾಮದ ರಾಮೇಶ್ವರ ದೇವರಿಗಾಗಿ ಬಿಟ್ಟ ಭೂ . 
ದಾನವನ್ನು ತಿಳಿಸುತ್ತದೆ. ಈ ದೇವಾಲಯವನ್ನು ಕೇಂದ್ರ ಪ್ರಾಚ್ಯವಸ್ತು ಇಲಾಖೆಯವರು ಸಂರಕ್ಷಿಸಿರುತ್ತಾರೆ. 


ಈ ದೇವಾಲಯದಿಂದ ಸ್ವಲ್ಪ ದೂರದಲ್ಲೇ ಬೋಳದೇವರ ಅಥವಾ ಶಾಸನೋಕ್ತ ಬ್ರಹ್ಮೇಶ್ವರ ದೇವಾಲಯವಿದೆ. ಇದರಲ್ಲಿರುವ 
ಶಾಸನದ ಪ್ರಕಾರ ಕ್ರಿ.ಶ. 1123ರಲ್ಲಿ ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಮಹಾಪ್ರಭು ಬಮಗಾವುಂಡನು ಬಳ್ಳಾರೆಯ ಬೀಡು 
ಗ್ರಾಮದಲ್ಲಿ ಬ್ರಹ್ಮೇಶ್ವರ ದೇವಾಲಯವನ್ನು ನಿರ್ಮಿಸಿದ ದಾಖಲೆಯಿದೆ. ಇದರಲ್ಲಿ ಗರ್ಭಗೃಹ, ಆಯತಾಕಾರವಾದ ಅಂತರಾಳ ಹಾಗೂ 
ತೆರೆದ ನವರಂಗವಿದೆ. ಇದೂ ಬಹುತೇಕವಾಗಿ ಮೊದಲು ದ್ವಿಕೂಟಾಚಲವಾಗಿರಬೇಕು. ಆದರೆ ಈಗ ಇರುವುದು ಕೇವಲ ಒಂದೇ 
ಗರ್ಭಗೃಹ. ಗರ್ಭಗೃಹದಲ್ಲಿ ಚಾಳುಕ್ಯ ಪೀಠದ ಮೇಲೆ ಒಂದು ಅಡಿ ಎತ್ತರದ ಲಿಂಗವಿದೆ ಹಾಗೂ ಇದರ ಲಲಾಟದಲ್ಲಿ ಗಜಲಕ್ಷ್ಮಿಯ 
ಶಿಲ್ಪವಿದೆ. ನವರಂಗದ ನಾಲ್ಕು ಕಂಬಗಳು ಹೂವಿನ ಅಲಂಕಾರವನ್ನು ಹೊಂದಿವೆ. ಇಲ್ಲೇ ಜಟಾಮುಕುಟ ಅಲಂಕಾರವಿರುವ 
ಪ್ರಭಾವಳಿಯನ್ನು ಹೊಂದಿರುವ ಸಪ್ತ ಮಾತೃಕೆಯರ ಪಟ್ಟಿಕೆಯ ಶಿಲ್ಪವಿದೆ. ಊರ ಚಾವಡಿಯ ಹತ್ತಿರ ಎರಡು ವೀರಗಲ್ಲು ಹಾಗೂ 
ಒಂದು ಮಾಸ್ತಿಕಲ್ಲುಗಳಿವೆ. ಅವುಗಳಲ್ಲಿ ಒಂದರಲ್ಲಿ ಶಾಸನವಿದ್ದು (ಈಚಿನ ಅಕ್ಷರ) ಹೊಮಥಡಿಯಲ್ಲಿ ಎಲ್ಲೇ ನಾಯಕನೆಂಬ ವೀರನ 
ಮರಣವನ್ನು ತಿಳಿಸುತ್ತದೆ. ಪ್ರಾಚೀನ ವೀರಗಲ್ಲುಗಳಲ್ಲಿ ಒಂದಾದ ಕಲ್ಲಿನಲ್ಲಿ ಒಬ್ಬ ವೀರ ಕುದುರೆಯ ಮೇಲೆ ಕೂತ ಪ್ರಭಾವಶಾಲಿ 
ಕೆತ್ತನೆಯಿದೆ. ಈ ದೇವಾಅಯದ ಸಮೀಪವೇ ಐದು ಅಡಿ ಎತ್ತರದ ವೀರಭದ್ರ ಮೂರ್ತಿ ಇರುವ ಗುಡಿ ಇದೆ. ಇದರ ಎದುರಿಗೆ 
ಭಾರಿ ಗಾತ್ರದ ತಳಹದಿಯ ಕಲ್ಲುಗಳು ಹಾಗೂ ಸಮೀಪವೇ ಬೇವಿನ ಕಟ್ಟೆಯ ಬಳಿ ಮೂರು ಮಹಾಸತಿ ಕಲ್ಲು ಹಾಗೂ ಮೂರು 
ವೀರಗಲ್ಲುಗಳಿವೆ. ಇದರ ಹತ್ತಿರವೇ ಜೈನ ಬಸದಿಯ ಅವಶೇಷಗಳಿದ್ದು ಚಾಳುಕ್ಯ ಶೈಲಿಯ ಬಾಗಿಲುವಾಡ ಹಾಗೂ ಸಿಂಹ ಶಿಲ್ಪವಿರುವ 
ಜೈನಪೀಠವಿದೆ. ಶಂಭುನಾಥ ತೀರ್ಥಕರ (ಕೈಯಲ್ಲಿ ಪದರ ಭಿನ್ನವಾದ ವಿಗ್ರಹವಿದೆ. ಬ್ರಹ್ಮ ಯಕ್ಷನ ವಿಗ್ರಹವಿದೆ. ಇದರ ಗರ್ಭಗೃಹದ 
ಹಿಂಭಾಗದಲ್ಲಿ ಮೂರು ನಿಷಿಧಿ ಕಲ್ಲುಗಳಿದ್ದು ಎರಡರಲ್ಲಿ ಶಾಸನವಿದೆ (ಓಂದು ಸೇಉಣರದು) ಬ್ರಹದೇವರ ಗುಡಿಯಲ್ಲಿ ಪದಾವತಿ 
ಯಕ್ಷಿಯ ವಿಗ್ರಹವಿದೆ. 


ಬಾಳಂಬೀಡು : : ಹಿರೇಕೆರೂರು ತಾಲ್ಲೂಕಿನ ಬಾಳಂಬೀಡು (ಜನಸಂಖ್ಯೆ 915) ಹಿರೇಕೆರೂರಿನಿಂದ ವಾಯುವ್ಯಕ್ಕೆ ಎರಡು 
ಕಿ.ಮೀ. ದೂರದಲ್ಲಿದೆ. ಶಾಸನೋಕ್ತ ಪ್ರಾಚೀನ ಹಿರಿಯಕೆರೆಯೂರಿನ (ಹಿರೆಕೆರೂರು) ಗ್ರಾಮಕ್ಕೆ ಸೇರಿಕೊಂಡಿರುವ ಸ್ಥಳ ಇದಾಗಿದೆ. 
ಈ ಊದಿನಲ್ಲಿರುವ ಕಲ್ಲದೇವರ ಗುಡಿ ಅಥವಾ ಶಾಸನಗಳಿಂದಲೂ ವಿಷಪರಿಹಾರೇಶ್ವರವೆಂದೇ ಜನಪ್ರಿಯವಾಗಿರುವ ಈ 
ದೇವಾಲಯವು ರಾಷ್ಟಕೂಟರ ಕಾಲದ ರಚನೆ ಇರಬಹುದೆಂದು ಅನಂತರ ಕಲ್ಯಾಣದ ಚಾಳುಕ್ಕರ ಕಾಲದಲ್ಲಿ 
ದುರಸ್ತಿಗೊಂಡಿರಬಹುದೆಂದು ಹೇಳಬಹುದಾಗಿದೆ. ಶಾಸನಗಳಲ್ಲಿ ಈ ದೇವಾಲಯವನ್ನು "ಪಂಡರಂಗೇಶ್ವರ' ಎಂದೂ ಉಲ್ಲೇಖಿಸಲಾಗಿದೆ. 
ಸ್ಥಳೀಯ ಸಂಪ್ರದಾಯದ ಪ್ರಕಾರ ಹಾವು ಕಚ್ಚಿದವರಿಗೆ ಈ ಶಿವಲಿಂಗದ ಅಭಿಷೇಕ ಮಾಡಿದ ತೀರ್ಥವನ್ನು ಕುಡಿಸಿದರೆ ಬದುಕುವರೆಂಬ 
ದೃಢವಾದ ನಂಬಿಕೆಯಿದೆ. ಆದುದರಿಂದಲೇ ಈ «ವಾಳಯದ ಶಿವಲಿಂಗವನ್ನು ಶಾಸನದಲ್ಲಿ - "ಎಷಪರಿಹಾರೇಶ್ವರ' ಎಂದು 
ಕರೆಯಲಾಗುತ್ತದೆ. ಹಾವು ಕಡಿದ ಅಥವಾ ನಂಜಾದ ಜನ ಚಿಕಿತ್ಸೆಗೆ ಈಗಲೂ ಇಲ್ಲಿ ಬರುತ್ತಿದ್ದು ಅವರ ವಾಸಕ್ಕೆ ಒಂದು ಬಿಡಾರ 
ಮೀಸಲಾಗಿದೆ. ಈ ದೇವಾಲಯದಲ್ಲಿ ಗರ್ಭಗೃಹ, ಅಂತರಾಳ ಮಾತ್ರ ಪ್ರಾಚೀನ ಲಕ್ಷಣವನ್ನು ವ್ಯಕ್ತಪಡಿಸುತ್ತದೆ. ಆದರೆ ಉಳಿದ 
ಭಾಗಗಳೆಲ್ಲವೂ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಲಾಗಿದೆ. ಗರ್ಭಗೃಹದಲ್ಲಿರುವ ಶಿವಲಿಂಗವು ರಾಷ್ಟ್ರಕೂಟ ಲಕ್ಷಣವನ್ನು 
ಹೊಂದಿದ್ದು ಪ್ರಾಚೀನವೆಂದು ಹೇಳಬಹುದಾಗಿದೆ. ದೇವಾಲಯದ ಹೊರಗಡೆ ರಾಷ್ಟ್ರಕೂಟ ಶೈಲಿಯ ಗಣಪತಿಯ ಶಿಲಾಕೃತಿಯಿದೆ. 
ಈ ದೇವಾಲಯದ ಪರಿಸರದಲ್ಲಿ ಮೂರು ಶಾಸನಗಳಿದ್ದು ಮೊದಲನೆಯದು ಚಾಳುಕ್ಯ ಆರನೇಯ ವಿಕ್ರಮಾದಿತ್ಯನ ಕಾಲದ್ದು (ಕ್ರಿ.ಶ. 
1088) ಅಸ್ಪಷ್ಟವಾಗಿದ್ದು ಪಿರಿಯ ಕೆರೆಯೂರಿನ ಜ್ಞಾನಿಗಳಾಗಿದ್ದ ಬ್ರಾಹ್ಮಣರ (ಅವರ ಹೆಸರುಗಳಿವೆ) ಸಮ್ಮುಖದಲ್ಲಿ ದೇವಾಲಯಕ್ಕೆ 
ಬಿಟ್ಟ ದಾನಗಳನ್ನು ದಾಖಲಿಸುತ್ತದೆ. ಇದರ ಸಮೀಪವಿರುವ ಎರಡನೇ ಶಾಸನವು ಇದೇ ಕಾಲದ್ದಾಗಿದ್ದು ದೇವಯ್ಯನ ಭೂತಗಾವುಂಡನು 
ಹಿರಿಯಕೆರೆಯೂರಿನ 1000 ಮಹಾಜನರ ಸಮುಖದಲ್ಲಿ ಪಂಡರಂಗೇಶ್ವರ ದೇವರಿಗೆ ನೀಡಿದ ದಾನವನ್ನು ತಿಳಿಸುತ್ತದೆ. ಕೊನಿಯ 
ಶಾಸನವು ಯಾದವ ಸಿಂಘಣನ ಕಾಲದ ಶಾಸನವಾಗಿದ್ದು ಅಸ್ಪಷ್ಟವಾಗಿದ್ದು ದಂಡನಾಯಕ ಬಾಚಯನಿಂದ ಪಂಡರಂಗೇಶ್ವರ ದೇವರಿಗೆ 
ಬಿಟ್ಟ ದಾನವನ್ನು ಉಲ್ಲೇಖಿಸುತ್ತದೆ. ಈ ಊರು ಹಿರೇಕೆರೂರಿನ ವಿಶಾಲ ಕೆರೆಯ ಇನ್ನೊಂದು ದಂಡೆಯಲ್ಲಿದೆ. 


ಪ್ರೇಕ್ಷಣೀಯ ಸ್ಥಳಗಳು 977 


ಬಾಳೀಹಳ್ಳಿ : ಹೌನಗಲ್‌ ತಾಲೂಕಿನ ಬಾಳೀಹಳ್ಳಿಯು (ಜನಸಂಖ್ಯೆ : 699) ಹಾನಗಲ್‌ನಿಂದ ನೈಯತ್ಯಕ್ಕೆ 18 ಕಿ.ಮೀ. 
ದೂರದಲ್ಲಿ ಶಿರ್ಶಿ ರಸ್ತೆಯಲ್ಲಿದೆ. ಪ್ರಾಚೀನ ಶಾಸನಗಳಲ್ಲಿ “ಬಾಳಿಹಳ್ಳಿ', “ಬಾಳೆಹಳ್ಳಿ' ಕದಳಿಪುರ ಎಂದೇ ಉಲ್ಲೇಖಿತಗೊಂಡಿರುವ ಈ 
ಊರಿನಿಂದ ಈವರೆಗೆ 16 ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ಹೆಚ್ಚಿನವು ವೀರಗಲ್ಲು ಶಾಸನಗಳಾದರೆ ಉಳಿದವು ದಾನ ಮತು 
ನಿಷಿಧಿ ಶಾಸನಗಳಾಗಿವೆ. ಇಲ್ಲಿನ ಶಾಸನಗಳಲ್ಲಿ ಗೌರೇಶ್ವರ ಮತ್ತು ಪಾರ್ಶ್ವನಾಥಬಸದಿಗಳ ಉಲ್ಲೇಖವಿದ್ದು ಇಂದಿನ ಸಿದ್ದೇಶ್ವರ ಗುಡಿಯೇ 
ಶಾಸನೋಕ್ತ ಗೌರೇಶ್ವರ ದೇವಾಲಯವಾಗಿದ್ದು ಪಾರ್ಶ್ವನಾಥ ಬಸದಿ ಇಂದು ಉಳಿದುಬಂದಿಲ್ಲ, ಊರ ಪ್ರವೇಶದಲ್ಲೇ ಇರುವ ಸಿದ್ಧೇಶ್ವರ 
ಗುಡಿಯ ಪುನರ್‌ ಜೀರ್ಣೊದ್ಧಾರ ಕಾರ್ಯ ನಡೆದಿದೆ. ಗರ್ಭಗೃಹ, ಅಂತರಾಳ ಮತ್ತು ನವರಂಗವನ್ನು ಹೊಂದಿದ್ದ ಈ ಗುಡಿಯ 
ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ ಸರಳವಾಗಿದ್ದು ನಡುವೆ ಗಜಲಕ್ಷಿಯಿದೆ. ಇಲ್ಲಿ ಸುಂದರ ಮಹಿಷಮರ್ದಿನಿ 
ಶಿಲ್ಪವಿದ್ದು ಇದನ್ನು ಮಾಡಿದವನು ಕಣ್ಣಿಯ ಭೀಮಯ್ಯ ಎಂದು ಪಾದಪೀಠದ ಮೇಲಿನ ಶಾಸನದಿಂದ ಗೊತ್ತಾಗುತ್ತದೆ. ಈ ಗುಡಿಯ 
ಆವರಣದಲ್ಲಿ ಭೈರವ, ಕಾರ್ತಿಕೇಯ, ಸರಸ್ವತಿ ಮತ್ತು ವಿಷ್ಣು ಹಾಗೂ ಸಪ್ತಮಾತೃಕಾ ಶಿಲ್ಪಗಳಿದ್ದು ಹೆಚ್ಚಿನವು ಮುಕ್ಕಾಗಿವೆ. ಸರಸ್ವತಿ 
ಶಿಲ್ಪ ಬಹಳ ಸುಂದರವಾಗಿದ್ದು ಉತ್ತಮ ಸ್ಥಿತಿಯಲ್ಲಿದೆ. ಊರಕೆರೆ ದಂಡೆ ಮೇಲೆ ದೇವಾಲಯವಿದ್ದು ಇಂದು ಪೂರ್ಣ ಶಿಥಿಲವಾಗಿದೆ. 


ಈ ಗುಡಿಯ ಮುಂದೆ ಹತ್ತಾರು ವೀರಗಲ್ಲುಗಳಿದ್ದು ಇವು ಬೇರೆ ಬೇರೆ ಕಾಲದಲ್ಲಿ ಜರುಗಿದ ಯುದ್ಧಗಳಲ್ಲಿ ಮಡಿದ ವೀರರ 
ಬಗ್ಗೆ ಮಾಹಿತಿ ನೀಡುತ್ತವೆ. ಈ ವೀರಗಲ್ಲುಗಳು ಊರುಳಿವಿಗಾಗಿ ಸತ್ತ ಕಮ್ಮಾರ ಬೋಕೋಜ, ಸೇನಿಗ ಸೋಮನಾಥ, ಜಾಡ 
ಕಾಟಿಗ, ಬೊಮ್ಮಣ, ಸಮಗಾರ ಬಮ್ಮೂಣ, ತೈಲಹ, ಬೆಳಿಗಾವುಂಡ ಮುಂತಾದ ವೀರರ ಸಾರಕ ಶಿಲ್ಪಗಳಾಗಿವೆ. 


ಬಾಳೂರು : ಹಾನಗಲ್‌ ತಾಲೂಕಿನ ಬಾಳೂರು (ಜನಸಂಖ್ಯೆ : 2,112) ಅಥವಾ ಶಾಸನೋಕ್ತ “ಬಾಳೆಯೂರ' ಹಾನಗಲ್‌ನಿಂದ 
ಎಂಟು ಕಿ.ಮೀ. ದೂರದಲ್ಲಿದೆ. ಗುತ್ತಿಯ ಮಾಂಡಳಿಕ ಬಮಗ್ಸಾವುಂಡನ ಆಡಳಿತ ಕೇಂದ್ರವಾಗಿದ್ದ ಇದು ಬಹುಮುಖ್ಯವಾದ ಐತಿಹಾಸಿಕ 
ಸ್ಥಳ. ಊರ ಹೊರಗೆ ಕೋಟೆ ಇದ್ದು ಈಗ ಕೇವಲ ಅವಶೇಷಗಳಿವೆ. ಕೋಟೆಯ ಬಳಿ ಶಿಥಿಲವಾದ ಚಾಳುಕ್ಯ ಶೈಲಿಯ ಗುಡಿಯಿದ್ದು 
(ಬಸದಿ) ಕೇವಲ ಗರ್ಭಗೃಹ, ಅರ್ಧಮಂಟಪ ಹಾಗೂ ಎರಡು ಕಂಬಗಳಿದ್ದು ಕುಸಿದು ಬಿದ್ದಿರುವ ಮಂಟಪ ಮಾತ್ರ ಉಳಿದಿದೆ. 
ಚಾಳುಕ್ಯ ಶೈಲಿಯ ಎರಡು ಕಂಬಗಳಿವೆ. ಒಂದು ಕಂಬದಲ್ಲಿರುವ (ಅಪ್ರಕಟಿತ) ಶಾಸನದ ಪ್ರಕಾರ “ಶ್ರೀ ಪಾರ್ಶ್ವನಾಥಾಲಯ 
ಶ್ರೀಜಿನಾಯನಮಃ ಶಿರಸಸನಾಥ ಕಾರ್ಳೊನಗರೇಂದ್ರ ಕರಲಿಖಿಥ'' ಎಂದಿದೆ. ಮೂರ್ತಿ ಇಲ್ಲದ ಗರ್ಭಗುಡಿಯ ಮೇಲ್ಭಾಗದಲ್ಲಿ 
ಕುಸಿದಿರುವ ಕದಂಬನಾಗರ ಶಿಖರವಿದೆ. ಊರಿನಲ್ಲಿರುವ ಕೆರೆಯ ದಂಡೆಯ ಮೇಲೆ ಇನ್ನೊಂದು ಶಿಥಿಲವಾದ ಗುಡಿ ಹಾಗೂ ಎರಡು 
ವೀರಗಲ್ಲುಗಳಿವೆ. ಇದರ ಸಮೀಪವೇ ಕೋಣನ ತಲೆ ಇದ್ದು ಅದರ ಹಣೆಯ ಮೇಲೆ ಕಮಲದ ಕೆತ್ತನೆಯಿದೆ. ಈ ಗುಡಿಯಲ್ಲಿ 
ಚಾಳುಕ್ಯ ಶೈಲಿಯ ಕಂಬವಿದ್ದು ಗರ್ಭಗೃಹ ಹಾಗೂ ಅರ್ಧಮಂಟಪವಿದೆ. ಗರ್ಭಗೃಹದ ಬಾಗಿಲುವಾಡವು ಪಂಚಶಾಖಾಲಂಕಾರವನ್ನು 
ಹೊಂದಿದೆ ಹಾಗೂ ಬೋದಿಗೆಯಲ್ಲಿ ಬ್ರಹ್ಮ ಶಿವ ಮತ್ತು ವಿಷ್ಣು ಶಿಲ್ಪಗಳನ್ನು ಬಿಡಿಸಲಾಗಿದೆ. ಜೈನ ಬಸದಿಯ ಹ. 
ಮಾಸ್ತಿಕಲ್ಲು ಶಾಸನವು ಬಾಳೂರ ಮುದ್ದಗೌಡನ ಹೆಂಡತಿ ಸಹಗಮನ ಮಾಡಿಕೊಂಡ ವಿವರವನ್ನು ದಾಖಲಿಸುತ್ತದೆ. ಕೆರೆಯ pia 
ಮೇಲೆ ಬಾದುಬ್ಬೆ ಕಲ್ಲಿನ (ಈಗ ಸೋರಲು ಬಿದ್ದಿದೆ) ಮೇಲೆ ಶಾಸನವಿದ್ದು (ಕ್ರಿ.ಶ. ಖಾಸ ಬ 
ನಿಲ್ಲಿಸಿದ ಬಾದುಬ್ಬೆಕಲ್ಲು ಎಂದು ಉಲ್ಲೆಖಿಸುತ್ತದೆ. ಕೆರೆಯ ದಂಡೆಯಲ್ಲಿದ್ದ ತ ಶಾಸನವು ಈಗ ಧಾರ ಚ ಇ 
ಸಂಶೋಧನಾ ಸಂಸ್ಥೆಯಲ್ಲಿದ್ದು (ಕ್ರಿಶ. 1120) ಮಲ್ಲಯ ಸಹಾನಿಯ ಮಗ ಚಂಡನು ಸೂರ್ಯ ಭಷ ಸೂಾಡಸ್ತ ದ್ದನ್ನು ಪ್ರವೇಶಿಸಿ 
ಯ ಸಮೀಪ ಎರಡು ದೇವಾಲಯಗಳ ಅವಶೇಷಗಳಿದ್ದು ಬಹುಶ ಒಂದು 
ಸ್ವರ್ಗಸ್ಥನಾದ ವಿವರಗಳನ್ನು ದಾಖಲಿಸುತ್ತದೆ. ಕೆರೆ | ಸಣ್ಣ 
ಇ ವಿದು ಹುಕಿ. 1163) ಅಪೂರ್ಣವಾಗಿದಿ. ಗುತ್ತಿ 
ಶಾಸನೋಕ್ತ ದೇವಿಗುಡಿ ಇರಬಹುದು. ಈ ದೇವಿಗುಡಿಯಲ್ಲಿ ಶಾಸನವಿದ್ದು (ಹುಕಿ polo 
ಮಾಂಡಳಿಕ ಬಮಣನು ಹೂಡಿದ ಬಾಳೆಯೂರ ಮುತ್ತಿಗೆಯಲ್ಲಿ ರಾಮರಾಯನು ವೀರಮರಣ ತೂಂದಿದ್ದನ್ನು ತ 


ಸಮೀಪವೇ ಎರಡು ಸತಿಕಲ್ಲಿವೆ. ಈ ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಪೂರ್ಣವಾಗಿ ಧ್ವಂಸವಾಗಿರುವ ಈಶ್ವರಗುಡಿಯಿದ್ದು 

ie ಗಿಲುವಾಡವು ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವಿದೆ. ಈ ಪರಿಸರದಲ್ಲಿ ಎರಡು ಚಾಳುಕ್ಕ 
ಗ ಬಾ ದ 

ಅರೆಗಂಬಗಳಿವೆ. ಭಾ 

ಊರಿನಲ್ಲಿ ಅಡವಿಸ್ತಾಮಿ ಮಠವಿದೆ. ಇದರ ಆವರಣದ ಮೂಲೆಯಲ್ಲಿ ಮೂರು ನಿಷಿಧಿಕಲ್ಲುಗಳಿತ್ತೆಂದು (ಈಗ ಧಾರವಾಡದಲ್ಲಿದೆ) 

ಹ ಎರಡನೇ ಬಲ್ಲಾಳನ ಕಾಲದ್ದಾಗಿದ್ದು (1205) ಕಸಪಗಾವುಂಡನು ನಿಷಧಿಹೋದ 


ಳ J, 
ಹೇಳಲಾಗುತ್ತದೆ. ಮೊದಲನೇ ಭಲ ಹೊಯ್ದ; ತ್ರುಟಿತವಾಗಿದೆ (ಯಾದವ ಕನ್ನರ, 1257) ಮೂರನೇ ನಿಷಿಧಿ ಶಾಸನವು 
ವಿವರವನ್ನು ತಿಳಿಸುತ್ತ ಪ ಸ 


978 ಧಾರವಾಡ ಜಿಲ್ಲೆ 


(1262) ಸಂಬೂರಿನ ಕಾವಯ್ಯನ ಮಗ ಚೇಕ ..... ನಿಲ್ಲಿಸಿದ ನಿಷಿಧಿ' ಎಂದು ದಾಖಲಿಸುತ್ತದೆ. ಕೋಟೆಯ ಬಳಿ ಒಂದು ದಿಬ್ಬದ 
ಮೇಲೆ ಹನುಮಂತನ ಮೂರ್ತಿಯಿದೆ. ಊರಿನಲ್ಲಿ ಇತ್ತೀಚೆಗೆ ಕಟ್ಟಲಾಗಿರುವ ಮಸೀದಿ ಇದೆ. | 


ಬಿದರಹಳ್ಳಿ : ಮುಂಡರಗಿ ತಾಲೂಕಿನ ಬಿದರಹಳ್ಳಿಯು (ಜನಸಂಖ್ಯೆ : 1,700) ಮುಂಡರಗಿಯಿಂದ ನೈಯತಕ್ಕೆ' 32 ಕಿ.ಮೀ. 
ದೂರದಲ್ಲಿದೆ. ತುಂಗಭದ್ರಾ ನದಿ ದಂಡೆ ಮೇಲಿರುವ ಈ ಊರು ಪ್ರಾಚೀನ ಶಾಸನಗಳಲ್ಲಿ “ಬಿದುವ೯ಳ್ಳಿ' ಎಂದೇ ಉಲ್ಲೇಖಿತಗೊಂಡಿದ್ದು 
ಹಿಂದೆ ಇದೊಂದು ಅಗ್ರಹಾರವಾಗಿದ್ದು ಮಾಸವಾಡಿ-140 ಕ್ಕೆ ಸೇರಿದ್ದಂತೆ- ತೋರುತ್ತದೆ. ಇಲ್ಲಿಂದ ಈವರೆಗೆ ಮೂರು ಶಾಸನಗಳು 
ವರದಿಯಾಗಿವೆ. ಇವುಗಳಲ್ಲಿ ಸೋಮೇಶ್ವರ ಗುಡಿ ಮುಂದಿರುವ ಕ್ರಿ.ಶ. 1052ರ ಈ ಶಾಸನ ಅಗ್ರಹಾರ ಬಿದುರ್ವಳ್ಳಿಯ ದೇಗುಲಕ್ಕೆ 
ದಾನ ಬಿಟ್ಟ ವಿಷಯ ತಿಳಿಸಿದರೆ, ಕ್ರಿ.ಶ. 1150ರ ಶಾಸನ ಸೋಮನಾಥ ದೇವರಿಗೆ ಭೂದಾನ ನೀಡಿದ ವಿಷಯ ತಿಳಿಸುತ್ತದೆ. 
1780ರ ಮತ್ತೊಂದು ಶಾಸನ ಬಿದರಹಳ್ಳಿಗೆ "ತಿಗುಲಗಾಜಯಸಮುದ್ರ' ಎಂದು ನಾಮಕರಣ ಮಾಡಿದ ಅಂಶವನ್ನು ತಿಳಿಸುತ್ತದೆ. 
ಊರಲ್ಲಿ ಎರಡು ಪ್ರಾಚೀನ ದೇವಾಲಯಗಳಿವೆ. ಊರ ಹೊರಗೆ ಎತ್ತರವಾದ ದಿಬ್ಬದ "ಮೇಲಿ ಇರುವ ಸೋಮೇಶ್ವರ ಗುಡಿ 


(ರಾಸನೋಕ್ತ ಸೋಮನಾಥ) ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, ಅಂತರಾಳ ಹಾಗೂ ವಿಶಾಲವಾದ ನವರಂಗವನ್ನು ಹೊಂದಿದೆ. . 


ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯನ್ನು ಹೊಂದಿದ್ದು 
ದ್ವಾರಬಂಧದಲ್ಲಿ ಪೂರ್ಣಕುಂಭ, ಚಾಮರಧಾರಿ, ರತಿ-ಮನಥ ಹಾಗೂ ದ್ವಾರಪಾಲಕರಿದ್ದಾರೆ. ಅಂತರಾಳದ ದ್ವಾರಬಂಧ ಸರಳವಾಗಿದ್ದು 
ಬ್ರಹ್ಮ ಮಹೇಶ್ವರ, ವಿಷ್ಣು ಕೆತ್ತನೆಯಿರುವ ಆಕರ್ಷಕವಾದ ಮಕರತೋರಣಕ್ಕೆ ಅಲಂಕೃತ ಜಾಲಾಂದ್ರವಿದೆ. ನವರಂಗದ ನಡುವಣ 
ಕಂಬಗಳು ಚಾಳುಕ್ಕ ಶೈಲಿಯವು. ಗರ್ಭಗುಡಿಯ ಹಿಂದೆ ಬಯಲಲ್ಲಿ ಚತುರ್ಮುಖ ಶಿವಲಿಂಗವಿದೆ. ಶಿವಲಿಂಗದ ನಾಲ್ಕು ಬದಿಯಲ್ಲೂ 
ಶಿವನ ಶಿರೋಭಾಗವನ್ನು ತೋರಿಸಿದ್ದು ಇಂತಹ ಚತುರ್ಮುಖ ಲಿಂಗಗಳು ಬಹಳ ವಿರಳವಾಗಿದ್ದು ಜಿಲ್ಲೆಯಲ್ಲಿರುವ ಇಂತಹ 
ಮತ್ತೊಂದು ಉದಾಹರಣೆಯೆಂದರೆ ಉಣಕಲ್ಲಿನ ಚದುರಲಿಂಗದೇವರಾಗಿದ್ದು ಇದೂ ಕೂಡ ಚತುರ್ಮುಖ ಶಿವಲಿಂಗವೇ ಆಗಿದೆ. 
ಸೋಮೇಶ್ವರ ದೇವಾಲಯದ ಬಲ ಹಿಂಬದಿಯಲ್ಲಿರುವ ಗಣಪತಿ ದೇವಾಲಯದ ಗರ್ಭಗೃಹದ ಮುಂದೆ ಆಯಾಕಾರದ 
ಸಭಾಂಗಣವಿದೆ. ನವರಂಗದಲ್ಲಿ ಕಲ್ಯಾಣದ ಚಾಲುಕ್ಕರ ಕಾಲದ ಕಂಬಗಳಿವೆ. ಇದರೊಂದಿಗೆ ಊರಲ್ಲಿ ಬಸವಣ್ಣ ವೀರಣ್ಣ 
ಬಯಲಬಸವ, ಶಂಕರಲಿಂಗ, ಮಲ್ಲಿಕಾರ್ಜುನ, ಸಿದ್ಧಲಿಂಗಪ್ಪ ವೀರಭದ್ರ, ವಿಷ್ಣು ರೇಣುಕಾಂಬ ಹಾಗೂ ರಾಘವೇಂದ್ರರ 
ದೇವಾಲಯವಿದ್ದು ಶರಣಬಸವೇಶ್ವರ ಮಠವಿದೆ. ಈ ಊರಲ್ಲಿ ಒಂದು ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. ತುಂಗಭದ್ರೆಯ 
ಆಚೆ ದಡದಲ್ಲಿರುವ ಬಳ್ಳಾರಿ ಜಿಲ್ಲೆಯ ಮಾಗಳ ಕೂಡ ಪ್ರಾಚೀನ ದೇವಾಲಯಗಳ ಅಗರವಾಗಿದ್ದು ದೂರದಿಂದಲೇ ಈಚೆ ದಂಡೆಯ 
ಮೇಲಿರುವ ನಮ್ಮ ಗಮನ ಸೆಳೆಯುತ್ತದೆ. 


ಬಿಲ್ಲಹಳ್ಳಿ : ರಾಣೆಬೆನ್ನೂರು ತಾಲೂಕಿನ ಬಿಲ್ಲಹಳ್ಳಿ (ಜನಸಂಖ್ಯೆ 2,187) ರಾಣೆಬೆನ್ನೂರಿನಿಂದ ನೈಖತ್ಯಕ್ಕೆ 14 ಕಿ.ಮೀ. 
ದೂರದಲ್ಲಿದೆ. ಈ ಊರು ಪ್ರಾಚೀನ ಕಾಲದಲ್ಲಿ ನೂರುಂಬಾಡಕ್ಕೆ ಸೇರಿತ್ತೆಂದು ಊಹಿಸಲು ಶಾಸನಾಧಾರವಿದೆ. ಊರ ಹೊರಗೆ 


ಹೊಲಮಾಳದಲ್ಲಿರುವ ರಾಷ್ಟಕೂಟರ ಕಾಲದ ಮೂರು ಗೋಸಾಸಕಲ್ಲುಗಳಿಂದ ಈ ಊರಿನ ಇತಿಹಾಸವನ್ನು ಕನಿಷ್ಟ ರಾಷ್ಟ್ರಕೂಟರ 
ಕಾಲದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ಸ್ಥಳೀಕರು ಜಿನಗಲ್ಲೆಂದು ಕರೆಯುವ ಈ ಗೋಸಾಸ ಕಲ್ಲುಗಳ ಮೇಲೆ ಆನೆ, ಮೀನು 
ಹಂಸ, ಕಳಸಗಳ ಸುಂದರ ಉಬ್ಬು ಕೆತ್ತನೆಗಳಿವೆ. ಊರಲ್ಲಿ ಎರಡು ಶಾಸನಗಳಿವೆ. ಕ್ರಿ.ಶ. 1188ರ ವೀರಗಲ್ಲು ಶಾಸನ ಇಮ್ಮಡಿ 
ಬಲ್ಲಾಳನ ಕಾಲದ್ದಾಗಿದ್ದು ಬಿಲ್ಲವಳ್ಳಿಯ ತುರುಗಳನ್ನು ಬಿಡಿಸಿಕೊಂಡು ಹಿಂದಿರುಗುವಾಗ ಅಕ್ಕಸಾಲಿ ದಾಸೋಜನು ಮಡಿದ ವಿಷಯವನ್ನು 
ತಿಳಿಸುತ್ತದೆ. ಮತ್ತೊಂದು ಶಾಸನ ಚಕ್ಕಬಂದಿಕಲ್ಲಿನ ಮೇಲೆ ಬರೆಯಲ್ಪಟ್ಟಿದೆ. 


ಊರಲ್ಲಿ ಪ್ರಾಚೀನ ಕಾಲಕ್ಕೆ ಸೇರಿದ ಎರಡು ಗುಡಿಗಳಿವೆ. ಕಲ್ಲೇಶ್ವರ ಹಾಗೂ ಬಿಲ್ಲೇಶ್ವರ ಎಂದು ಕರೆಯಲ್ಪಡುವ ಈ ಗುಡಿಗಳು 
ಸು.ಕ್ರಿ.ಶ. 11ನೇ ಶತಮಾನದ ಶಿಲಾ ರಚನೆಗಳಾಗಿವೆ. ಈ ಎರಡರಲ್ಲಿ ಸ್ವಲ್ಪ ಚಿಕ್ಕದಾದ ಕಲ್ಲೇಶ್ವರ ಗುಡಿ ಪೂರ್ವಾಭಿಮುಖವಾಗಿದ್ದು 
ಗರ್ಭಗೃಹ ಅಂತರಾಳ ಮತ್ತು ನವರಂಗವನ್ನು ಹೊಂದಿದೆ. ನವರಂಗದ ದೇವಕೋಷ್ಟದಲ್ಲಿ ಸಪ್ತಮಾತೃಕಾ ಶಿಲ್ಪವಿದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ಇದಕ್ಕೆ ಕದಂಬನಾಗರ ಶಿಖರವಿದೆ. ಈ ಗುಡಿಯ ಬದಿಯಲ್ಲಿರುವ ಬಿಲ್ಲೇಶ್ವರ ಗುಡಿ ಕೂಡ ಗರ್ಭಗೃಹ, ಅಂತರಾಳ 
ಮತ್ತು ನವರಂಗವನ್ನು ಹೊಂದಿದ್ದರೂ ಇದು ಪಾರ್ಶ್ವ ಪ್ರವೇಶದ್ವಾರವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗಎದೆ. ನವರಂಗದಲ್ಲಿ 
ಮೂರು ದೇವಕೊಷ್ಟಗಳಿದ್ದು ಅದರೊಳಗೆ ಕ್ರಮವಾಗಿ 4.5 ಅಡಿ ಎತ್ತರ ಉಮಾಮಹೇಶ್ವರ, ಆದಿತ್ಯ ಮತ್ತು ದೇವದಂಪತಿಗಳ 
(ಮೈಲಾರ - ಮಾಳಚಿ) ಶಿಲ್ಪಗಳಿವೆ. ನವರಂಗದ ನಡುವಣ ಛತ್ತಲ್ಲಿ ಸುಂದರವಾದ ಇಳಿಬಿಟ್ಟ ಕಮಲವಿದೆ. ಇದಕ್ಕೆ ಕದಂಬನಾಗರ 


ರ್‌ 


ಪ್ರೇಕ್ಷಣೀಯ ಸ್ಥಳಗಳು 979 


ಶಿಖರವಿದೆ. ಈ ಗುಡಿಯ ಹೊರಬದಿಯಲ್ಲಿ ಸುಂದರವಾದ ನಾಗಶಿಲ್ಲಗಳಿವೆ. ಇವುಗಳ ಜೊತೆಗೆ ಊರಲ್ಲಿ ಕರಿ 


ಯಮ್ಮ ವೀರಭದ್ರ 
ಮಾತಂಗಿ, ಹನುಮಂತ ಹಾಗೂ ಮೈಲಾರಲಿಂಗನ ಗುಡಿಗಳಿವೆ; ಹಾಗೂ ಮಸೀದಿಯಿದೆ. | 


pe PN. ತೆ ಬುಡರಸಿಂಗಿಯು (ಜನಸಂಖ್ಯೆ 751) ಪ್ರಾಚೀನ ಶಾಸನದಲ್ಲಿ "ಉಚ್ಚಂಗಿ' ಎಂದು 

ಪೇ ಬ್ಬಳ್ಳಿಯಿಂದ ದಕ್ಷಿಣಕ್ಕೆ ಎಂಟು ಕಿ.ಮೀ. ದೂರದಲ್ಲಿ ಪುಣೆ-ಬೆಂಗಳೂರು ರಸ್ತೆಯಲ್ಲಿದ್ದು ಪ್ರಾಚೀನ 
ಕಾಲದಲ್ಲಿ ಹಲಸಿಗೆ-12000ಕ್ಕೆ ಸೆರಿದ ಕಂಪಣ ಸಬ್ಬಿ-30ರಲ್ಲಿ ಅಂತರ್ಗತವಾಗಿತ್ತು. ಈ ಊರಿಂದ ವರದಿಯಾಗಿರುವ ಕ್ರಿ.ಶ. 1258ರ 
ಶಾಸನ ಗೋವೆ ಕದಂಬ ಚೆಟ್ಟಯ್ಯನ ಆಳ್ವಿಕೆಯಲ್ಲಿ ಸೊನ್ನಲಿಗೆಯ ಕಪಿಲ ಸಿದ್ಧಮಲ್ಲಿಕಾರ್ಜುನ ದೇವರಿಗೆ ಉಚ್ಚಂಗಿ (ಬುಡರಸಿಂಗಿ) 
ಗ್ರಾಮವನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಇದು ಹನುಮಂತನ ಗುಡಿ ಬಳಿಯ ನಂದಿಕಂಬದ ಮೇಲಿದೆ. ಅದರೆ ಈ 
ಊರಲ್ಲಿ ಇತ್ತೀಚೆಗೆ ಪತ್ತೆಯಾಗಿರುವ ಶಾಸನಸ್ತ ತೀರ್ಥಕರ ಮೂರ್ತಿಯಿಂದಾಗಿ ಪ್ರಸಿದ್ಧಿಯಲ್ಲಿದೆ. ಊರ ಬಳಿಯ ಗುಡ್ಡದ ಮೇಲಿದ್ದ 
ಈ ಮೂರ್ತಿಯನ್ನು ಊರವರು ತಂದು ಊರ ನಡುವೆ ಇರುವ ಸಿದ್ದರಾಮೇಶ್ವರ ಗುಡಿಯ ಮುಖ-ಮಂಟಪದಲ್ಲಿ ಇಟ್ಟಿದ್ದರೆ. 
ಸುಮಾರು ನಾಲ್ಕಡಿ ಎತ್ತರವಿರುವ ಈ ಸ್ಥಾನಿಕ ತೀರ್ಥಕರ ಮೂರ್ತಿಯ ಶಿಲ್ಪದ ಬುಡದಲ್ಲಿ ಯಕ್ಷ - ಪದಾವತಿಯರ ಕೆತ್ತನೆಯಿದೆ. 
ಇದರ ಪಾದಪೀಠದ ಮೇಲಿರುವ ಶಾಸನದಿಂದ ಚಾರುದೇಸಿ ಗಣದ ನಾಗಣಗೌಡನ ಸೇವಾರ್ಥವೆಂದು ಗೊತ್ತಾಗುತ್ತದೆ. ಇದರ 
ಬದಿಯಲ್ಲೇ ಸುಮಾರು 12ನೇ ಶತಮಾನದ ಚತುರ್ಭುಜ ವಿನಾಯಕನ ಶಿಲ್ಪವಿದ್ದು ಇದು ಮುಕ್ಕಾಗಿದೆ. ಊರ ಪ್ರವೇಶದಲ್ಲೇ ಇರುವ 
ಹನುಮಂತನ ಗುಡಿ ವಿಜಯನಗರ ಕಾಲದ್ದಾಗಿದ್ದು ಗರ್ಭಗೃಹ ಅಂತರಾಳ ಹಾಗೂ ನವರಂಗಗಳನ್ನುಳ್ಳ ಈ ಗುಡಿಯ ಗರ್ಭಗೃಹದಲ್ಲಿ 
ಏಳು ಅಡಿ ಎತ್ತರದ ಕಿರೀಟ ರಹಿತ ಹನುಮನ ಮೂರ್ತಿಯಿದೆ. ಗರ್ಭಗೃಹದ ಶಿಖರವನ್ನು ಕದಂಬನಾಗರ ಶೈಲಿಯ ಶಿಖರ 
ಅಲಂಕರಿಸಿದೆ. ಊರ ಹೊರವಲಯದಲ್ಲಿ ಇತ್ತೀಚಿನ ಬಸದಿಯೊಂದಿದೆ. ಗುಡ್ಡದ ಮೇಲೆ ಇನ್ನೂ ಅನೇಕ ಮೂರ್ತಿ ಶಿಲ್ಪಗಳಿವೆ 
ಎಂದು ಸ್ಥಳೀಕರು ಹೇಳುತ್ತಾರೆ. ಊರಲ್ಲಿ ಬಸವಣ್ಣ ಸಿದ್ದರಾಮೇಶ್ವರ, ಎಲ್ಲಮನ ಗುಡಿಗಳಿವೆ. ಮಸೀದಿ ಹಾಗೂ ಮೆಹಬೂಬು 


ಸುಬಾನಿಯ ದರ್ಗಾ ಕೂಡ ಇದೆ. 


ಬೆಂತೂರು : ಗದಗ ತಾಲೂಕಿನ ಬೆಂತೂರು (ಜನಸಂಖ್ಯೆ 2,135) ಗದಗಿನಿಂದ ನೈಯತ್ಯಕ್ಕೆ 20 ಕಿ.ಮೀ. ದೂರದಲ್ಲಿದೆ. ಈ 
ಊರು ಪ್ರಾಚೇನ ಶಾಸನಗಳಲ್ಲಿ "ಬೆಣತೂರ', "ಬೆನತೂರ', ಎಂದೆಲ್ಲಾ ಉಲ್ಲೇಖಿತಗೊಂಡಿದ್ದು ಹಿಂದೆ ಬೆಳ್ತೊಲ - 300ಕ್ಕೆ ಸೇರಿದ 
ಅಗ್ರಹಾರವಾಗಿತ್ತು. ಈ ಊರಿನ ಪ್ರಾಚೀನತೆಯನ್ನು ಕುರ್ತಕೋಟಿಯ ಕೂಟ ತಾಮ್ರ ಶಾಸನದಲ್ಲಿರುವ "ಬೆನೆಯಿತವೂರ' ಎಂಬ 
ಉಲ್ಲೇಖದಿಂದ ಬಾದಾಮಿ ಚಾಲುಕ್ಕರಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದ್ದು ಈ ಊರಿಂದ ಈವರೆಗೆ ಎಂಟು ಶಾಸನಗಳು 
ವರದಿಯಾಗಿವೆ. ಖಾಸಗಿ ಮನೆಯ ಮುಂದೆ ನಿಂತಿರುವ ರಾಷ್ಟ್ರಕೂಟ ಒಂದನೇಯ ಅಮೋಘವರ್ಷನ 864ರ ವೀರಮಾಸ್ತಿಗಲ್ಲು 
ಬಹಳ ಸುಂದರವಾದ ಶಿಲ್ಪಕೆತ್ತನೆಯನ್ನು ಹೊಂದಿದ್ದು ವಿಶಿಷ್ಟವಾಗಿದೆ. ಆದರೆ ಅದರ ಮೇಲಿನ ಬರಹ ಬಹಳ ಹಾಳಾಗಿದೆ. ಹನುಮಂತ 
ಗುಡಿಯ ಮುಂದಿರುವ ಕ್ರಿ.ಶ. 1049ರ ವೀರಗಲ್ಲು ಶಾಸನ ಮಾದಿರಾಜನು ಗೋಗ್ರಹಣದಲ್ಲಿ ಆಕಳುಗಳನ್ನು ರಕ್ಷಿಸಿದ ವಿಷಯ 
ತಿಳಿಸಿದರೆ, ಶಂಭುಲಿಂಗದೇವಾಲಯದಲ್ಲಿರುವ "ಕಂಬ ಶಾಸನ' ಇಮಡಿ ಬಲ್ಲಾಳೆನ ಕ್ರಿ.ಶ. 1200 ಹಾಗೂ ಕ್ರಿ.ಶ. 1204ರದ್ದಾಗಿದ್ದು 
ಸ್ವಯಂಭೂ ದೇವರಿಗೆ ಬೇರೆ ಬೇರೆ ವ್ಯಕ್ತಿಗಳು ಸುವರ್ಣ ದಾನ ಮಾಡಿದ ವಿಷಯ ತಿಳಿಸುತ್ತದೆ. ಅಲ್ಲೇ ಇರುವ ಮತ್ತೊಂದು ಶಾಸನ 
ವೈಜವ್ರೆ ನಿರ್ಮಿಸಿದ ಕಂಬವೆಂದು ಉಲ್ಲೇಖಿಸುತ್ತದೆ. 1204ರ ಶಾಸನ, ಹಿರಿಯಕೆರೆಗೆ ದಾನಬಿಟ್ಟ ವಿಷಯ ತಿಳಿಸಿದರೆ, Fa 11ರ 
ಶಾಸನ ಸೋಮನಾಥಭಟ್ಟ ದಾನ ಪಡೆದ ವಿಷಯ ತಿಳಿಸುತ್ತದೆ. ಊರಲ್ಲಿ ಇರುವ ಶಂಭುಲಿಂಗೇಶ್ವರ ಗುಡಿ ಪ್ರಾಚೀನದ್ದಾಗದ್ದು 
ಶಾಸನೋಕ್ತ ಸ್ವಯಂಭೂಲಿಂಗ ಇದೇ ಆಗಿದೆ. ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಸಭಾಮಂಟಪವನ್ನು ಹೊಂದಿರುವ ಈ 


ವ ಳು ಕಲ್ಯಾಣದ ಚಾಳುಕ್ಯ 
ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಪಂಚಶಾಖೆಯ ಬಾಗಿಲವಾಡವಿದೆ. ನವರಂಗದ ನಡುವಣ ಕಂಬಗಳು ಕಲ್ಯಾಣದ ್ಯ 


ಇತೀಚಿನ ಶಿಖರವಿದೆ. ಇದರೊಂದಿಗೆ 
ಶೈಲಿಯವು. ನವರಂಗದಲ್ಲಿ ಸಪ್ತಮಾತೃಕಾ ಪಟ್ಟಿಕೆಯಿದೆ. ಜೀರ್ಣೊದ್ಧಾರಗೊಂಡಿರುವ ಈ ಗುಡಿಗೆ ಇತ್ತೀಚಿನ ಡ್‌ ಭಜನಾ 
ಗುಡಿಗಳು ಹಾಗೂ ಬೂದಿಸ್ತಾಮಿ ಮಠವಿದೆ. ಮಸೀದಿ 


ಊರಲ್ಲಿ ಬಸವಣ್ಣ ಹನುಮಂತ, ದ್ಯಾಮವ್ವ, ದುರ್ಗವ್ವ, ಮರಿಯವ್ವನ 
ಹಾಗೂ ದರ್ಗಾ ಕೂಡ ಇವೆ. 
ಬೆ ಕ "ಕೆರೆವೂರು' ಆಗಿದೆ. 
ಬೆಟ್ಟಕೆರೂರು : ಹಿರೇಕೆರೂರು ತಾಲೂಕಿನ ಬೆಟ್ಟಕೆರೂರು (ಜನಸಂಖ್ಯೆ : 1,878) ಶ್‌ 5" ಎನ ತ 
ಗೋಳಿಕವಾಗಿ ಎರಡು ಗುಡ್ಡಗಳ ನಡುಎರುವ ಕೆರೆಯ ಬದಿಯಲ್ಲಿ ಇರುವ ಸುಂದರ ಊರಾಗಿದಿ. ಆದುದರಿಂದ 
i ಊರು ಎಂದು ಕರೆಯಲಾಗುತ್ತದೆ. ಬಲಭಾಗದ ಬೆಟ್ಟದ ಮೇಲೆ ರಾಮಲಿಂಗೇಶ್ವರ ದೇವಾಲಯವಿದೆ. ಇದರಲ್ಲಿ ಗರ್ಭಗೃಹ, 


980 ಧಾರವಾಡ ಜಿಲ್ಲೆ 


ಅರ್ಧಮಂಟಪ ಮತ್ತು ನವರಂಗಗಳಿವೆ. ಗರ್ಭಗೃಹದಲ್ಲಿರುವ ಶಿವಲಿಂಗವು ರಾಷ್ಟ್ರಕೂಟ ಲಕ್ಷಣವನ್ನು ವ್ಯಕ್ತಪಡಿಸುತ್ತದೆ. ಗರ್ಭಗೃಹದ | 
ದ್ವಾರಬಂಧವು ಚಥುಶಾಖಾಲಂಕೃತವಾಗಿದ್ದು ನಡುವೆ ಆನೆ, ಗಂಧರ್ವ, ಸಿಂಹ, ನರ್ತಕಿಯರ ಕಿರುಶಿಲ್ಲವನ್ನು ಹೊಂದಿದೆ. ಗರ್ಭಗೃಹವನ್ನು 
ಇಟ್ಟಿಗೆಯಿಂದ (ರಾಷ್ಟ್ರಕೂಟ ರಚನೆ) ಕಟ್ಟಿರುವುದು ವ್ಯಕ್ತವಾಗುತ್ತದೆ. ಅರ್ಧಮಂಟಪದಲ್ಲಿ ವಿಷ್ಣು (ಕಟೇ ಹಸ್ತ ವಿಷ್ಟುವನ್ನು 
ಸೂರ್ಯಪೀಠದ ಮೇಲೆ ಸ್ಥಾಪಿಸಲಾಗಿದೆ. ನವರಂಗದಲ್ಲಿ ಉಮಾಮಹೇಶ್ವರನ ಶಿಲಾಕೃತಿಯಿದೆ. ದೇವಾಲಯದ ಹೊರಗೆ 
ಮಹಿಷಮರ್ಧಿನಿಯ ಶಿಲ್ಪವಿದೆ. ಇದರ ಸಮೀಪವೇ ಮರದ ಕೆಳಗೆ ಇನ್ನೊಂದು ಸೂರ್ಯಪೀಠವಿದೆ. ಬೆಟ್ಟದ ಕೆಳಗೆ ಎರಡು 
ಗುಡಿಗಳಿದ್ದು ಒಂದರಲ್ಲಿ ಒಂದು ಮೀಟರ್‌ ಎತ್ತರದ ಎರಡು ದೇವಿಮೂರ್ತಿಗಳಿವೆ. ಬಹುಶಃ ಸಪ್ತಮಾಶೃಕೆ (ಸ್ಥಳೀಯವಾಗಿ ಮರೆಯವ್ವ 
ಹಾಗೂ ದುರ್ಗಾ ಎರಡು ಮೀಟರ್‌ ಎತ್ತರದ ಶಿಲ್ರಿಯರಲ್ಲಿ ಒಂದಾಗಿರಬಹುದು. ಎರಡನೆಯದು ನಾಲ್ಕು ಕೈಯುಳ್ಳ ಚಾಮುಂಡಿ 
(ಪೀಠದಲ್ಲಿ ಸರಿ ಇದೆ)ಯಾಗಿದ್ದು ರಾಷ್ಟ್ರಕೂಟರ ಕಾಲದ ಮೂರ್ತಿ ಇರಬಹುದು. ಕೆರೆದಂಡೆಯಲ್ಲಿ ಈ ಗುಡಿಗಳ ಹತ್ತಿರ ಒಂದು 
ಕಲ್ಲು ಮಂಟಪದಲ್ಲಿ ಚಾಳುಕ್ಯ ಲಿಂಗವಿದ್ದು ಚೌಕಪಾಣಿಪೀಠದ ಮೇಲಿದೆ. ಕೆರೆಯ ತೂಬಿಗೆ ಶಾಸನವಿದ್ದು ಗಜಲಕ್ಷ್ಮಿಯ ಶಿಲ್ಪವಿದೆ. ಈ 
ಶಾಸನವು ಸು. 1117ರ ದಿನಾಂಕವನ್ನು ಹೊಂದಿದೆ. ಊರಲ್ಲಿರುವ ಇತರ ದೇವಾಲಯಗಳೆಂದರೆ, ಹನುಮಂತ, ವೀರಭದ್ರ, ದ್ಯಾಮವ್ವ 
ದುರ್ಗವ್ವ ಹಾಗೂ ಗಣಪತಿ. ವೀರಭದ್ರ ಗುಡಿಯ ಎದುರಿಗೆ ವೀರಗಲ್ಲಿದೆ. ಇದು ರಾಷ್ಟ್ರಕೂಟ ಆಕಾಲವರ್ಷನ ಕಾಲದ್ದಾಗಿದ್ದು (ಕ್ರಿ.ಶ. 


9 ) ಅಸ್ಪಷ್ಟವಾಗಿದೆ. ದ್ಯಾಮವ್ವನ ಗುಡಿಯ ಪಕ್ಕದಲ್ಲಿ ಇನ್ನೊಂದು ಶಾಸನವಿದ್ದು ಕ್ರಿಶ. 1250ರಲ್ಲಿ ಮಹಾಪ್ರಧಾನ ಇಷ್ಮುಡಿ 
ದೋರದಣ್ಣಾಯಕನಿಂದ ಕೆರೆವೂರ ಚಂಡೇಶ್ವರ ದೇವಿಗೆ ಬಿಟ್ಟ ಭೂದಾನವನ್ನು ತಿಳಿಸುತ್ತದೆ. | 


ಬೆನಕನಕೊಂಡ : ರಾಣೆಬೆನ್ನೂರು ತಾಲೂಕಿನ ಬೆನಕನಕೊಂಡ (ಜನಸಂಖ್ಯೆ 3,106) ರಾಣೆಬೆನ್ನೂರಿನಿಂದ ನೈಖತ್ಯಕ್ಕೆ 11 
ಕಿ.ಮೀ. ದೂರದಲ್ಲಿದೆ. ಈ ಊರು ಬಾದಾಮಿ ಚಾಲುಕ್ಯ - ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನವಾದುದು. ವಡ್ಡರ ಕೇರಿಯಲ್ಲಿರುವ 
ಕ್ರಿ.ಶ. 703-04ರ ವೀರಗಲ್ಲು ಶಾಸನ ಹಾಗೂ ಶಂಕರಕಟ್ಟೆ ಬಳಿಯಿರುವ ರಾಷ್ಟಕೂಟರ ಕಾಲದ ಮೂರು ವೀರಗಲ್ಲುಗಳು ಇದನ್ನು 
ಪುಷ್ಟೀಕರಿಸುತ್ತವೆ. ಕಲ್ಯಾಣದ ಚಾಳುಕ್ಕರ ಕಾಲದ (1033) ಶಾಸನದಿಂದ ಇದು ಸತ್ತಳಿಗೆ - 70ಕ್ಕೆ ಸೇರಿತ್ತೆಂಬ ಅಂಶ ಗೊತ್ತಾಗುತ್ತದೆ. 
ಇದೇ ಶಾಸನ ಮಹಾದೇವರಿಗೆ ಭೂದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 1303ರ ಇಮ್ಮಡಿ ಬಲ್ಲಾಳನ ಶಾಸನ ಊರ . 


ಕೆರೆಯನ್ನು ಬಲಿಷ್ಠಗೊಳಿಸಲು ಗಂಗನ ಗಳೆಯಲ್ಲಿ ಮೂರು ಮತ್ತರು ಭೂಮಿಯನ್ನು ಊರಲ್ಲಿ 30 ಕೈಯ ನಿವೇಶನವನ್ನು ಕೊಟ್ಟ 
ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 1284ರ ಮತ್ತೊಂದು ಶಾಸನ ಒಡೆಯನಿಗೆ ಕೊಟ್ಟ ಭಾಷೆಯಂತೆ ಚಟ್ಟಯ್ಕನಾಯಕ ಮತ್ತು ಅವನ 
ಮಡದಿ ತಲೆಕೊಟ್ಟ ಅಂಶವನ್ನು ತಿಳಿಸುತ್ತದೆ. ಆದರೆ ಈ ಶಾಸನಗಳಲ್ಲಿ "ಬೆನಕನಕೊಂಡ'ದ ಉಲ್ಲೇಖವಿರದೆ "ಅಗ್ರಹಾರ ಬೆಳಗಲಿ'ಯ 
ಉಲ್ಲೇಖವಿದೆ. "ಬೆಳಗಲಿ'ಯೆ ಬೆನಕನಕೊಂಡದ ಪ್ರಾಚೀನ ಹೆಸರೆಂದು ಖಚಿತವಾಗಿ ಹೇಳಲು ಬಾರದಾಗಿದೆ. 


ಊರ ಹೊಂಡದ ಬಳಿಯಲ್ಲೇ ಇರುವ ಕಲ್ಲೇಶ್ವರ ಗುಡಿ (ಶಾಸನೋಕ್ತ ಮಹಾದೇವ) ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, 
ಅಂತರಾಳ ಮತ್ತು ನವರಂಗಗಳನ್ನು ಹೊಂದಿದೆ. ಇದರ ನವರಂಗದಲ್ಲಿ ತೆರೆದ ಅಂಕಣವಿದ್ದು ಇದರಲ್ಲಿ ಮಹಿಷಮರ್ದಿನಿ, ಸಪ್ತಮಾತೃಕಾ 
ಶಿಲ್ಪಗಳಿವೆ. ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಗರ್ಭಗೃಹ, ಅಂತರಾಳದ ಬಾಗಿಲವಾಡಗಳು ಸರಳವಾಗಿದ್ದು ಅಂತರಾಳದ ದ್ವಾರಬಂಧಕ್ಕೆ 
ಜಾಲಾಂದ್ರವಿದೆ. ನವರಂಗದಲ್ಲಿ ಚಾಳುಕ್ಯ ಕಂಬಗಳಿವೆ. ಈ ಗುಡಿಯ ಮುಂಬದಿಯಲ್ಲೆ ಯಾದವ ರಾಮಚಮದ್ರನ ಕಾಲದ 
ಚಟ್ಟಯ್ಯನಾಯಕ ದಂಪತಿಯರ ಆತ್ಮಾಹುತಿ ಕಲ್ಲಿದ್ದು ಇದರ ಬಲಬದಿಯಲ್ಲೇ ಮಾಸ್ತಿ ತೋಳನ್ನು ಕೆತ್ತಿರುವುದು ಗಮನಿಸಬೇಕಾದ 
ಅಂಶವಾಗಿದೆ. ಈ ಗುಡಿಯ ಬದಿಯಲ್ಲೇ ಇರುವ ವಿನಾಯಕನ :ಗುಡಿಯಲ್ಲಿ ಚತುರ್ಭುಜ ಗಣಪತಿ ಶಿಲ್ಪವಿದೆ. ಈ ಗುಡಿ ಮತ್ತು 
ಇದರ ಬಳಿಯಿರುವ ಹೊಂಡದಿಂದಾಗಿ ಊರಿಗೆ "ಬೆನಕನಹೊಂಡ' ಎಂಬ ಹೆಸರು ಬಂದಿರಬೇಕೆಂದು ತೋರುತ್ತದೆ. ಈ ಗುಡಿ 
ಬಳಿಯಲ್ಲೆ ಕರಿಯಮನ ಗುಡಿಯಿದ್ದು ದುರ್ಗಿ ಹಾಗೂ ಪಾರ್ವತಿಯರ ಶಿಲ್ಪಗಳಿವೆ. ಹನುಮಂತನ ಗುಡಿಯಲ್ಲಿ ಸು.10ನೇ ಶತಮಾನದ 
ಚಾಮುಂಡಿಯ ಶಿಲ್ಪವಿದೆ. ಇದಲ್ಲದೆ ಊರಲ್ಲಿ ಬಸವಣ್ಣಗುಡಿಯಿದ್ದು ಇದರ ತೇರು ಬಹಳ ಆಕರ್ಷಕವಾಗಿದೆ. ಇಲ್ಲಿನ ಸಿದ್ದಾರೂಢರ 
ಮಠದಲ್ಲಿರುವ ಸಿದ್ದರೂಢರ ಪ್ರತಿಮೆ ಬಹಳ ಆಕರ್ಷಕವಾಗಿದೆ. ಊರಲ್ಲಿ ಮಸೀದಿ ಹಾಗೂ ದರ್ಗಾಗಳಿವೆ. 


ಬೆಲಹೋಡ : ಗದಗ ತಾಲೂಕಿನ ಬೆಲಹೋಡವು (ಜನಸಂಖ್ಯೆ 1,845) ಗದಗಿನಿಂದ ವಾಯುವ್ಯಕ್ಕೆ 18 ಕಿ.ಮೀ. ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಬೆಳಹೊಡೆ', "ಬೆಳ್ಳೊಡೆ', "ಬೆಳುಪಾಡಿ', ಎಂದು ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು 
ಬೆಳ್ವೊಲ - 300ಕ್ಕೆ ಸೇರಿತ್ತು. ಈ ಊರಿಂದ ಈವರೆಗೆ ಮೂರು ಶಾಸನಗಳು ವರದಿಯಾಗಿವೆ. ರಾಷ್ಟಕೂಟ ಜಗತ್ತುಂಗನ ಕಾಲಕ್ಕೆ 
ಸೇರಿದ ಶಾಸನ ಈಶ್ವರಗುಡಿಯ ಬಳಿಯಿದ್ದು ಏಚಮ್ಮ ಹಾಗೂ ಎರವಾಸನು ಗೋಸಹಸ್ರ ದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. 


ಪ್ರೇಕ್ಷಣೀಯ ಸ್ಥಳಗಳು | 981 


ಕಲಚೂರಿ ಸೋವಿದೇವನ ಕ್ರಿ.ಶ. 1173ರ ಶಾಸನ ಮೂಲಸ್ಥಾನದೇವಾಲಯದ ಆದಿತ್ಯದೇವನಿಗೆ ರಾಯರಸನು ದಾನ ಬಿಟ್ಟ ವಿಷಯ 


ತಿಳಿಸಿದರೆ, ಕಲಚೂರಿ ಸಂಕಮನ ಕ್ರಿ.ಶ. 1178ರ ಶಾಸನದಲ್ಲಿ ದಂಡನಾಯಕ ಧನ್ನುಗಿದೇವಾದಿಗಳು ಊರ ದೇವಿಂಗೆರೆಗೆ ದಾನ 
ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. 


ಊರ ನಡುವೆ ಎತ್ತರವಾದ ಸ್ಥಳದಲ್ಲಿ ಕಿರಿದಾದ ಈಶ್ವರಗುಡಿಯಿದೆ. ಮೇಲಿನ ಶಾಸನೋಕ್ತ ಮೂಲಸ್ಥಾನದೇವರ ಗುಡಿ ಇದೇ 
ಆಗಿದೆ. ಇಂದು ಪೂರ್ಣ ಶಿಥಿಲವಾಗಿರುವ ಈ ಗುಡಿಯ ಗರ್ಭಗೃಹವಷ್ಟೆ ಉಳಿದಿದ್ದು ಗರ್ಭಗೃಹದಲ್ಲಿ ಮಧ್ಯಮ ಪ್ರಮಾಣದ 
ಶಿವಲಿಂಗವಿದ್ದು, ಮುಂದೆ ನವರಂಗವಿದ್ದ ಸ್ಥಳದಲ್ಲಿ ನಂದಿಯಿದೆ. ಈ ಗುಡಿಯ ಪರಿಸರದಲ್ಲಿ ಸುಮಾರು ಒಂದೂವರೆ ಅಡಿ ಎತ್ತರದ 
ಸೂರ್ಯಮೂರ್ತಿ, ಉಮಾ-ಮಹೇಶ್ವರ ಹಾಗೂ ನಾರಾಯಣರ ಭಗ್ನ ಶಿಲ್ಪಗಳಿವೆ. ಇವುಗಳಲ್ಲಿ ಚತುರ್ಬಾಹು ಶಿವನ ತೊಡೆಯ 
ಮೇಲೆ ಕುಳಿತಿರುವ ದ್ವಿಬಾಹು ಪಾರ್ವತಿಯಿರುವ ಉಮಾಮಹೇಶ್ವರ ಮೂರ್ತಿ ಬಹಳ ಸುಂದರವಾಗಿದೆ. ಈ ಗುಡಿಯ ಬಳಿಯಲ್ಲೇ 
ಆರು ಗೋಸಾಸ ಕಲ್ಲುಗಳಿವೆ. ಊರ ಬಯಲಲ್ಲಿರುವ ಬಸವಣ್ಣನ ಗುಡಿ ಜೀರ್ಣೊದ್ಧಾರಗೊಂಡಿದ್ದು ಇಲ್ಲಿನ ಶಿವಲಿಂಗ, ನಂದಿಗಳು 
ಪ್ರಾಚೀನದ್ದಾಗಿವೆ. ಹನುಮಂತನ ಗುಡಿ ಬಳಿ ಇರುವ ವಿಷ್ಣು ಶಿಲ್ಪ ಮುಕ್ಕಾಗಿದ್ದು ಇದರ ಪ್ರಭಾವಳಿಯಲ್ಲಿ ದಶಾವತಾರದ ಕೆತ್ತನೆಗಳಿವೆ. 
ಇಲ್ಲೇ ಪೀಠಸ್ಥ ಚತುರ್ಮುಖ ಬ್ರಹ್ಮ ಶಿರವಿರುವ ಶಿಲ್ಪವಿದೆ. ಇವುಗಳ ಜೊತೆಗೆ ಊರಲ್ಲಿ ಗ್ರಾಮದೇವತೆ, ದುರ್ಗಮ್ಮ ಚಂದದೇವಿ, 
ದ್ಯಾಮವ್ವ, ಹಾಗೂ ಕರಿಯವ್ದನ ಗುಡಿಗಳಿದ್ದು ಸಿದ್ದರೂಢ ಮಠವೂ ಇದೆ. ಊರಲ್ಲಿ ಎರಡು ಮಸೀದಿ ಹಾಗೂ ಒಂದು ದರ್ಗಾ 
ಕೂಡ ಇದೆ. ಇವು ಆಧುನಿಕ ರಚನೆಗಳು. 


ಬೆಳಗಲಿ : ಹುಬ್ಬಳ್ಳಿ ತಾಲೂಕಿನ ಬೆಳಗಲಿಯು ಹುಬ್ಬಳ್ಳಿಯಿಂದ ದಕ್ಷಿಣಕ್ಕೆ 12 ಕಿ.ಮೀ. ದೂರದಲ್ಲಿದೆ. ಈ ಊರು, ಹಿಂದೆ 
ಹಲಸಿಗೆ-12,000ಕ್ಕೆ ಸೇರಿದ ಕಂಪಣ ಸಬ್ಬಿ-30ರಲ್ಲಿ ಅಂತರ್ಗತವಾಗಿತ್ತು. ಈ ಊರಲ್ಲಿ ಹರಡಿಕೊಂಡಿರುವ ರಾಷ್ಟ್ರಕೂಟ 
ಅವಶೇಷಗಳಿಂದ ಈ ಊರಿನ ಪ್ರಾಚೇನತೆಯನ್ನು ರಾಷ್ಟ್ರಕೂಟರಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ಈ ಊರಿಂದ ಈವರೆಗೆ 
ನಾಲ್ಕು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ 1042ರ ಇಮ್ಮಡಿ ಜಯಸಿಂಹನ ಶಾಸನ ಸಬ್ಬಿನಾಡಿನಲ್ಲಿ ಕದಂಬ ಅರಸನೊಬ್ಬ 
ಕೆರೆ ಕಟ್ಟಿಸಿ ದಾನ ಬಿಟ್ಟ ವಿಷಯವನ್ನು ತಿಳಿಸಿದರೆ, ಸುಮಾರು 12ನೇ ಶತಮಾನದ ವೀರಗಲ್ಲು ಶಾಸನ, ಹೋರಾಡಿ ಮಡಿದ ವೀರನ 
ಕುಟುಂಬಕ್ಕೆ ಗಾವುಂಡ ಹಾಗೂ ಎಂಟು ಹಿಟ್ಟುಗಳು ಭೂದಾನ ಮಾಡಿದ ಅಂಶವನ್ನು ತಿಳಿಸುತ್ತದೆ. ಊರ ನಡುವೆ ಇರುವ ಕಲ್ಪಪ್ಪನ 
ಗುಡಿ ಮುಂದೆ ಇರುವ ಗಜಲಕ್ಷ್ಮಿ ಬಹಳ ಸುಂದರವಾಗಿದ್ದು ಪದಫೀಠದ ಮೇಲೆ ಕುಳಿತ ಲಕ್ಷ್ಮಿಯ ಶಿರದ ಮೇಲೆ ಕುಂಭಾಭಿಷೇಕದಲ್ಲಿ 
ತೊಡಗಿರುವ ಆನೆಗಳ ಕೆತ್ತನೆಯಲ್ಲಿ ಶಿಲ್ಪಿ ನೈಜತೆಯನ್ನು ಮೆರೆದಿದ್ದಾನೆ. ಈ ಗುಡಿಯ ಬಳಿಯಲ್ಲಿ ಸುಮಾರು ಕ್ರಿ.ಶ. 10ನೇ ಶತಮಾನದ 
| ಸಾಲ್ಕು ಸಾಲಿನ ಶಾಸಸವಿದೆ. 
ಊರ ಹನುಮಂತನ ಗುಡಿಯಲ್ಲಿ ಅಭಯಮುದ್ರೆಯಲ್ಲಿರುವ ಆಭರಣಗಳಿಂದ ಅಲಂಕೃತವಾದ ಹನುಮಂತನ ಶಿಲ್ಪ ಚೆನ್ನಾಗಿದೆ. 
ಗುಡಿಯ ಹಿಂಬದಿಯಲ್ಲಿ ರಾಷ್ಟ್ರಕೂಟರ ಕಾಲದ ಗೋಸಾಸಕಲ್ಲಿದ್ದು ಇದರ ಮೇಲೆ ಕಮಲದ ಜಾ ನ 
ಮುಂಬದಿಯಲ್ಲಿ ಸರಿಪ್ರಮಾಣದ ಆಕರ್ಷಕ ಸಪ್ತಮಾತೃಕಾಪಟ್ಟಿಕೆಯಿದೆ. ಈ ಗುಡಿ ಎದುರಿರುವ ಜೋಡಿ ಬಸವಣ್ಣ ಮೂರ್ತಿಗಳಲ್ಲಿ 
ಒಂದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದಾಗಿದೆ. ಬಸವಣ್ಣನ ಗುಡಿ ಬಳಿ ತೀರ್ಥಂಕರ ಪೀಠವಿದೆ. 


ಊರಲಿರುವ ಮಸೀದಿ ಬಳಿ ಶರೀಫ್‌ ಅಜ್ಜ ಹಾಗೂ ಗೋವಿ 
ಎಂಟು { ಶರೀಫರ ರ 
ಖ ದಿನ ಮೊದಲು, ಇಲ್ಲಿ ಜಾತ್ರೆಯಾಗುತ್ತಿದ್ದು ತ್ವಾ 
(ಯುತ್ತದೆ ಊರ ಹೊರಗೆ ಹೊಲದಲ್ಲಿ ಹೊನ್ನಮನ ಗುಡಿ ಎಂಬ ಸ್ಥಳದಲ್ಲಿ 7-8 ಕಾಡುಗಲ್ಲುಗಳಿದ್ದು ಇವು ಹ್ಞಾ 
| ಸ್ಯ ಫಾ — ಶಿ ಇವ 
ಹ ಪ್ರಾಚೀನ ರೂಪವಾಗಿರುವಂತೆ ತೋರುತ್ತದೆ. ಇದನ್ನು ಅಣ್ಣ - ತಮನ ಕಲ್ಲೆಂದೂ ಸ್ಥಳಕರು pl ಪಾನ 
ಜೊತೆಗೆ ಊರಲ್ಲಿ ಬೀರದೇವರು, ಹನುಮಪ್ಪ ದುರ್ಗವ್ವ, ದ್ಯಾಮವ್ವ, ಶಿವಪಾರ್ವತಿ ಹಾಗೂ ಕರಿಯವುನ ಗುಡಿಗಳಿಐ. 5) 
ಈ ಹದಿ ಹಾಗೂ ಮೆಹಬೂಬು ಸುಬಾನಿಯ ದರ್ಗಾ ಇದ್ದು ಗ್ಯಾರವ ತಿಂಗಳಲ್ಲಿ ಉರುಸು ನಡೆಯುತ್ತದೆ. 
ಒಂದು ಮ 


೦ದಜ್ಜನ ಗದ್ದುಗೆಗಳಿವೆ. ಶಿಶುವಿನಹಾಳದಲ್ಲಿ ಜಾತ್ರೆ ನಡೆಯುವುದಕ್ಕೆ 
ಥವನ್ನು ಎಳೆಯುತ್ತಾರೆ. ಮಾರನೆಯ ದಿನ ಕಡುಬಿನ ಕಾಳಗವೂ 


ಈ — ರಾಲ್‌ ಇಯ 
(ಜನಸಂಖ್ಯೆ : 3,425) ಗದಗಿನಿಂದ 17 ಕಿ.ಮೀ. ದೂರದಲ್ಲಿದ್ದು ನಾಗಾವಿ 


| ಎಲೂಕಿನ ಬೆಳಧಡಿಯು ರಕ ಬಸವಣ್ಣದೇವರ 
ois ಗಜ ಜ್‌ ದಂತಹ ಐತಿಹಾಸಿಕ ಸ್ಥಳವಾಗಿದೆ. ಇಲ್ಲಿರುವ ಮುಖ್ಯ ಸಾಧಕ Bl ಸದನ 


ಮೂಲಕ (5 ಕಿ.ಮೀ) ಸುಲಭವಾಗಿ ತಲುಪಬಹುದಾ 


982 ಧಾರವಾಡ ಜಿಲ್ಲೆ 


ಗುಡಿ (1980), ಶ್ರೀರಾಮಮಂದಿರ (ಇತ್ತೀಚಿನದು), ಮಾರುತಿ, ಕಾಳಿಕಾದೇವಿ ಮುಂತಾದವುಗಳು. ಬಸವಣ್ಣದೇವರಗುಡಿಯು 
ಸಾಧಾರಣವಾದ ಕಟ್ಟಡವಾಗಿದ್ದು ಕೇವಲ ಗರ್ಭಗೃಹ ಮಾತ್ರ ಇದ್ದು ಒಳಗಡೆ ಪ್ರಾಚೀನವೆನ್ನಬಹುದಾದ ಶಿವಲಿಂಗವಿದೆ. ಈ ಗುಡಿಯ 
ಹೊರಗಡೆ ಒಂದು ವೀರಗಲ್ಲಿದೆ. ಬಸವಣ್ಣನ ಗುಡಿಯ ಪಕ್ಕದಲ್ಲಿರುವ ರಸ್ತೆಯಿಂದಾಚೆಗೆ ಚರಂಡಿಯ ಪಕ್ಕದಲ್ಲಿ ಧ್ಯಾನಾಸಕ್ತನಾಗಿರುವ 
ಶೈವ ಮೂರ್ತಿ ಇದ್ದು ಕೈ ಮತ್ತು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಕೆಳ ಉಡುಪಾಗಿ ಪಂಚೆಯಂಥ ಉಡುಪನ್ನು ಕೆತ್ತಲಾಗಿದೆ. 
ಇದನ್ನು ಸ್ಥಳೀಯವಾಗಿ ಬೇಡರಕಣ್ಣಪ್ಪ .ಎನ್ನುತ್ತಾರೆ. ಇದರ ಪಕ್ಕದೆಲ್ಲೆ ಜೈನ ತೀರ್ಥಂಕರ ಬಿಂಬವಿರುವ ಒಂದು ಕಲ್ಲು (ಬಹುಶಃ 
ನಿಷಿಧಿ) ಇದೆ. ಊರಿನ ಮಧ್ಯದಲ್ಲಿ ಶ್ರೀರಾಮಮಂದಿರ (ಖಾಸಗಿ)ವಿದ್ದು ಇದನ್ನು ಜಾಲಿಹಾಳ ಬ್ರಹ್ಮಾನಂದ ಯತಿಗಳು ನೂರು 
ವರ್ಷದ ಹಿಂದೆ (ಬ್ರಹ್ಮ ಚೈತನ್ಯರ ಅನುಯಾಯಿಗಳು) ನಿರ್ಮಿಸಿದರೆಂದು ಪ್ರತೀತಿ ಇದೆ. ಈ ರಾಮಮಂದಿರವು ಹಿಂಭಾಗದಲ್ಲಿ 
ಕಲ್ಯಾಣದ ಚಾಳುಕ್ಕರ ಶೈಲಿಯ ಗರ್ಭಗೃಹ ಮಾತ್ರವಿರುವ ಈಶ್ವರ ದೇವಾಲಯವಿದೆ. ಪ್ರತೀವರ್ಷ ಶ್ರೀರಾಮನವಮಿಯಂದು 
ರಾಮಮಂದಿರದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ. ಊರಿನ ಮಾರುತಿ ಗುಡಿಯ ಮುಂಭಾಗದಲ್ಲಿ ಸು. 10ನೇ ಶತಮಾನದ 
ಕಂಬಗಳು ನೆಲದಲ್ಲಿ ಹೂತಿವೆ. ಶ್ರೀ ಕಾಳಿಕಾದೇವಿ ದೇವಾಲಯದ ಮುಂಭಾಗದಲ್ಲಿ ನಿಷಿಧಿ ಕಲ್ಲಿದೆ. ಈ ಕಲ್ಲಿನಲ್ಲಿ ಶಾಸನವಿದೆಯೆಂದು 
ಸ್ಥಳೀಯವಾಗಿ ಹೇಳಲಾಗುತ್ತದೆ. ಕಲ್ಲು ಬೊರಲು ಬಿದ್ದಿದ್ದು ನೆಲದಲ್ಲಿ ಹೂತು ಹೋಗಿದೆ. | 


ಬೆಳವಟಗಿ : ನವಲಗುಂದ ತಾಲೂಕಿನ ಬೆಳವಟಗಿಯು (ಜನಸಂಖ್ಯೆ : 2,427) ಪ್ರಾಚೀನ ಶಾಸನಗಳಲ್ಲಿ ಬೆಳ್ಳಿಟ್ಟಗೆ ಎಂದು 
ಉಲ್ಲೇಖಿತಗೊಂಡಿರುವ ಊರು. ಇದು ನವಲಗುಂದದಿಂದ ಉತ್ತರಕ್ಕೆ 10 ಕಿ.ಮೀ. ದೂರದಲ್ಲಿದ್ದು ಹಿಂದೆ ಬೆಲ್ಡೊಲ-300 ಕ್ಕಿ 
ಸೇರಿದ ನವಿಲಗುಂದ-40ಕ್ಕೆ ಸೇರಿತ್ತೆಂದು ತೋರುತ್ತದೆ. ವಿಜಯನಗರದರಸರ ಕಾಲದಲ್ಲಿ ಇದು ತೊರಗಲೆ ಸೀಮೆಗೆ ಸೇರಿತ್ತೆಂಬ 
ಸಂಗತಿ ಸದಾಶಿವರಾಯನ ಕ್ರಿ.ಶ. 1547ರ ಶಾಸನದಿಂದ ಗೊತ್ತಾಗುತ್ತದೆ. ಇಲ್ಲಿಂದ ಮೂರು ಶಾಸನಗಳು ವರದಿಯಾಗಿದ್ದು 
ರಾಮಲಿಂಗ ದೇವರ ಗುಡಿ ಮುಂದಿರುವ ಕಲ್ಯಾಣದ ಚಾಳುಕ್ಯ ಅರಸ ಆರನೇಯ ವಿಕ್ರಮಾದಿತ್ಯನ ಕ್ರಿಶ. 1093ರ ಶಾಸನ, 
ನಾಗಲೋಕದಲ್ಲಿನ ನಾಗಮಂದಿರದಂತೆ ಬೆಳ್ಳಿಟ್ಟಗೆಯಲ್ಲಿ ಬೈರುಂಬರ ಮಲ್ಲಿಮಯ್ಯನು ಭೈೈರುಂಬೇಶ್ವರ ದೇವಾಲಯ ತಟ್ಟಿಸಿ, ಅಲ್ಲಿನ 
ಬೈೆರುಂಬೇಶ್ವರ ಹಾಗೂ ಸರಸ್ವತಿ ದೇವತೆಗಳಿಗೆಂದು ಅರವತ್ತು ಮತ್ತರು ಭೂಮಿಯನ್ನು ಊರ ಹನ್ನೆರಡು ಗೌಂಡರ ವಶಕ್ಕೆ ದಾನ 
ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಸದಾಶಿವರಾಯನ ಕ್ರಿ.ಶ. 1547ರ ಶಾಸನವು ರಾಮರಾಜಯ್ಯ ವೆಂಕಟಾದ್ರಿ ಅರಸುಗಳು ನಾವಿದ 
ಕೊಂಡೋಜನಿಗೆ ಬಿಟ್ಟ ಬಿರಾಡಗಳನ್ನು ತೊರಗಲೆ ಸೀಮೆಯಲ್ಲಿ ಮನ್ನಾ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಸರ್ವೆ ನಂ. 117ರಲ್ಲಿ 
ಇರುವ ಶಾಸನ ಕೆರೆಯನ್ನು ಅಗೆದ ವ್ಯಕ್ತಿಗಳಿಗೆ ನಿಡಿದ ದಾನದ ಬಗ್ಗೆ ತಿಳಿಸುತ್ತದೆ. ಊರಲ್ಲಿರುವ ರಾಮಲಿಂಗೇಶ್ವರ ಗುಡಿ ಪೂರ್ಣ 
ಜೀರ್ಣೋದ್ಧಾರಗೊಂಡಿದೆ. ಎತ್ತರವಾದ ಸ್ಥಳದ ಮೇಲೆ ಇರುವ ಈ ಗುಡಿ ಗರ್ಭಗೃಹ ಹಾಗೂ ವಿಶಾಲವಾದ ಅರ್ಧಮಂಟಪವನ್ನು 
ಹೊಂದಿದ್ದು ಗರ್ಭಗೃಹದಲ್ಲಿ ಸುಮಾರು ಕ್ರಿ.ಶ. 11ನೇ ಶತಮಾನದ ಲಿಂಗವಿದೆ. ಶಾಸನೋಕ್ತ ಭೈರುಂಬೇಶ್ವರ ದೇವಾಲಯ ಇದೇ 
ಆಗಿದ್ದು ಶಾಸನ ಉತ್ಸೇಕ್ಷಿಸಿರುವಷ್ಟು ಸುಂದರವಾದ ರಚನೆ ಇದು ಆಗಿರಲಿಲ್ಲವೆಂದೇ ಹೇಳಬೇಕು. ಈ ಗುಡಿಯ ಮುಂದೆ ರಾಷ್ಟ್ರಕೂಟರ 
ಕಾಲದ ಎರಡು ವೀರಗಲ್ಲುಗಳಿದ್ದು ಇದರಿಂದ ಈ ಊರು ರಾಷ್ಟ್ರಕೂಟರಷ್ಟು ಪ್ರಾಚೀನವಾದ ಊರೆಂದು ಅಭಿಪ್ರಾಯಪಡಬಹುದಾಗಿದೆ. 


ಊರ ನಡುವೆ ಇರುವ ಹನುಮಂತನ ಗುಡಿ ಬಳಿಯಿರುವ ಚಾವಡಿಯಲ್ಲಿ (ವೀರಭದ್ರನ ಗುಡಿಯಲ್ಲಿ) ಪಂಚಲಿಂಗಗಳನ್ನು : 
ಇಟ್ಟಿದ್ದಾರೆ. ಇದರ ಬದಿಯಲ್ಲೇ ವೀರಭದ್ರನ ಮೂರ್ತಿಯಿದೆ. ಅಯ್ಯನವರ ಮನೆ ಮುಂದೆ ಸುಮಾರು 10ನೇ ಶತಮಾನದ ಗಜಲಕ್ಷ್ಮಿ 
ಶಿಲ್ಪವಿದೆ. ಇಲ್ಲೇ ನಾಲ್ಕುಮುಖದ ಪೀಠಸ್ಥ ಚತುರ್ಮುಖ ಬ್ರಹ್ಮನ ಮೂರ್ತಿಯಿದೆ. ಇದರೊಂದಿಗೆ ಊರಲ್ಲಿ ವೀರಭದ್ರ, ಹನುಮಂತ, 
ಉಳವಿ ಬಸವಣ್ಣ ಈಶ್ವರ, ನಾರಾಯಣ, ದೊಡ್ಡಬಸಪ್ಪ ಭರುಮಪ್ಪ ಮೈಲಾರ, ಕರಿಯಮ್ಮ ದುರ್ಗವ್ವ ಹಾಗೂ ದ್ಯಾಮವ್ವನ 
ದೇವಾಲಯಗಳಿದ್ದು ರೇವಣಸಿದ್ದೇಶ್ವರ, ಶಿವಾನಂದ, ಕೋಣನಕೇರಿ ಹಾಗೂ ರಾಮಗಿರಿ ಮಠಗಳಿವೆ. ಊರಲ್ಲಿ ಮಸೀದಿ ಹಾಗೂ 
ದರ್ಗಾಗಳೂ ಕೂಡ ಇವೆ. 


ಬೆಳವಣಿಕಿ : ರೋಣಿ ತಾಲೂಕಿನ ಈ ಊರು (ಜನಸಂಖ್ಯೆ : 4,774) ರೋಣದಿಂದ ಸ್ವಲ್ಪ ನೈಯತ್ಯಕ್ಕೆ 17ಕಿ.ಮೀ. ದೂರದಲ್ಲಿ 
ರೋಣ-ನರಗುಂದ ರಸ್ತೆಯಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ 'ಬೆಳ್ಳಣಿಗೆ', “ಬೆಳುವಣಿಕೆ' “ಬೆಳುವಣಿಗೆ' ಎಂದೆಲ್ಲಾ 
ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು ಬೆಳ್ಳೊಲ-300ಕ್ಕೆ ಸೇರಿದ್ದು 12 ಹಳ್ಳಿಗಳ ಆಡಳಿತ ಕೇಂದ್ರವಾಗಿದ್ದು, ಬೆಳ್ಳಣಿಕಿ-12 ಎಂದೇ 
ಚಾಲ್ತಿಯಲ್ಲಿತ್ತು. ಈ ಊರ ಬಳಿಯಿರುವ ಇರುವೆ ಹಳ್ಳದ ತೀರದಲ್ಲಿ ನವ ಶಿಲಾಯುಗದ ಪಳಿಯುಳಿಕೆಗಳು ಲಭಿಸಿವೆ. ಚಾರಿತ್ರಿಕವಾಗಿ 


ಪ್ರೇಕ್ಷಣೀಯ ಸ್ಥಳಗಳ 
ಕೇಯ ಸ್ಥಳಗಳು 983 


ಈ ಊರಿನ ಇತಿಹಾಸವನ್ನು ರಾಷ್ಟ್ರಕೂಟರಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ನೆರೆಯ ಕೌ 


ಜಗೇರಿ ಗ್ರಾಮದ 934ರ ಶಾಸನ 
ಬೆಳ್ಳಣಿಕೆಯಲ್ಲಿದ್ದ ಮಠವೊಂದಕ್ಕೆ ಕೌಜಗೇರಿಯ ಗೌಡ ಬಳ್ಳಜ್ಜನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುವುದರೊಂದಿಗೆ ಈ ಊರ 


ಇತಿಹಾಸ ಆರಂಭವಾಗುತ್ತಿದ್ದು ಈವರೆಗೆ ಇಲ್ಲಿಂದ ಎರಡು ಶಾಸನಗಳು ವರದಿಯಾಗಿವೆ. ಕ್ರಿ.ಶ. 943ರ ವೀರಗಲ್ಲು ಶಾಸನ 


ಯುದ್ಧದಲ್ಲಿ ಬಿರಿಯ ಎಂಬುವನು ನಿಧನ ಹೊಂದಿದ ಅಂಶವನ್ನು ತಿಳಿಸಿದರೆ, ಆರನೇಯ ವಿಕ್ರಮಾದಿತ್ಯನ ಕ್ರಿ.ಶ. 1102ರ ಶಾಸನ 
ಪಲಗೆಯ ಚಾವುಂಡಯ್ಯ ಹಾಗೂ ಅವನ ಹೆಂಡತಿ ಸಾಂತಿಕಬ್ಬೆ, ಸಭಾಮಂಟಪ ನಿರ್ಮಿಸಿ, ಮುತ್ತಲಗೆರೆಗೆ ಭೂದಾನ ಕೊಟ್ಟ 
ವಿಷಯವನ್ನು ತಿಳಿಸುತ್ತದೆ. ಈ ವೇಳೆಗಾಗಲೇ ಇದೊಂದು ಅಗ್ರಹಾರವಾಗಿ ಮಾರ್ಪಟಿದ್ದು 84 ಮಹಾಜನರನ್ನು ಹೊಂದಿದ್ದ ಅಂಶವನ್ನು 
ಇದೇ ಶಾಸನ ತಿಳಿಸುತ್ತದೆ. ಊರಲ್ಲಿ ವೀರಭದ್ರನ ಗುಡಿ ಇದ್ದು ಅದರ ಪರಿಸರದಲ್ಲೇ ಸುಂದರವಾದ ಸಪ್ತಮಾತೃಕಾ ಪಟ್ಟಿಕೆ, 
ಮಹಿಷಮರ್ದಿನಿಮೂರ್ತಿ, ತೀರ್ಥಂಕರನ ಸಿಂಹಪೀಠಗಳಿದ್ದರೆ ಬಡಿಗೇರ ಓಣಿಯಲ್ಲಿರುವ ಗಾಳಿದುರ್ಗವ್ದನ ಗುಡಿಯಲ್ಲಿ ನಾಲ್ಕಡಿ 
ಎತ್ತರದ ಮಹಿಷ ಮರ್ದಿನಿ ಶಿಲ್ಪ ಸುಂದರವಾಗಿದೆ. ಇಲ್ಲೇ ಹಳೆಯ ಕಾಲದ ಲಿಂಗಗಳು, ನಂದಿ ಹಾಗೂ ಗಣಪತಿಯ ಶಿಲ್ಪಗಳಿವೆ. 


ಊರ ನಡುವಿರುವ ವೀರಭದ್ರ ಗುಡಿ ಈ ಭಾಗದ ಅತ್ಯಂತ ಜನಪ್ರಿಯ ಗುಡಿಯಾಗಿದೆ. ಈ ಗುಡಿಯ ಗರ್ಭಗೃಹದಲ್ಲಿರುವ 
ಸುಂದರವಾದ ವೀರಭದ್ರದ ಮೂರ್ತಿ 16ನೇ ಶತಮಾನದ ಹಳೆಯ ವೀರಭದ್ರಮೂರ್ತಿಯ ಅನುಕರಣೆಯಾಗಿದೆ. ಈ ಶತಮಾನದಲ್ಲಿ 
ರಚಿತವಾಗಿರುವ ಇಲ್ಲಿನ ವೀರಭದ್ರ ಹಾಗೂ ನಂದಿಯ ಶಿಲ್ಪಗಳನ್ನು ಈಶ್ವರಪ್ಪ ಹೊನ್ನಪ್ಪ ಒಕ್ಕುಂದ (ಬಡಿಗೇರ್‌) ಎಂಬ ಸ್ಥಳೀಯ 
ಬಡಗಿ ನಿರ್ಮಿಸಿದ್ದು ಬಹಳ ಆಕರ್ಷಕವಾಗಿವೆ. ವೀರಭದ್ರನ ಹಳೆಯ ಮೂರ್ತಿ, ಗುಡಿ ಬದಿಯಲ್ಲಿರುವ ಕಲ್ಯಾಣ ಮಂಟಪದಲ್ಲಿದ್ದು 
ಅದಿಂದು ಮುಕ್ಕಾಗಿದೆ. ಸಮೀಪದ ಕಲ್ಮೇಶ್ವರ ಗುಡಿ ಬಳಿ ರಾಷ್ಟಕೂಟರ ಕಾಲದ ಎರಡು ವೀರಗಲ್ಲುಗಳಿವೆ. ಹಿಂದೆ ಅಗ್ರಹಾರವಾಗಿ 
ಮೆರೆದಿದ್ದ ಈ ಊರು ಇಂದು ಅನ್ನದಾನೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದ್ದು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಈಗಲೂ ಇದೇ 
ವಿದ್ಯಾಕೇಂದ್ರವಾಗಿದೆ. ಇವುಗಳೊಂದಿಗೆ ಊರಲ್ಲಿಂದು ಕಲೇಶ್ವರ, ದೊಡ್ಡೇಶ್ವರ, ನಂದಿಬಸವೇಶ್ವರ, ಮೈಲಾರಲಿಂಗ, ಹನುಮಂತ, 
ಹುಡೇದ ಲಕ್ಷವ್ರ ದ್ಯಾಮವ್ವ, ಹಾಗೂ ಮುಷಿಗೇರಿ ದ್ಯಾಮವ್ವನ ಗುಡಿಗಳಿವೆ. ಊರಲ್ಲಿ ಎರಡು ಮಸೀದಿ ಹಾಗೂ ಒಂದು ದರ್ಗಾ 
ಇವೆ. 


ಬೆಳವತ್ತಿ : ಹಾನಗಲ್‌ ತಾಲೂಕಿನ ಈ ಊರು (ಜನಸಂಖ್ಯೆ : 749) ಶಾಸನೋಕ್ತ ಅಗ್ರಹಾರ ಬೆಳವಂತಿಯಾಗಿದ್ದು 
(ಹಾನಗಲ್‌ನಿಂದ 17 ಕಿ.ಮೀ) ಜಿಲ್ಲೆಯಲ್ಲಿರುವ ಪ್ರಾಚೀನ ಸ್ಥಳಗಳಲ್ಲಿ ಒಂದಾಗಿದೆ. ಈ ಊರಿನ ಹಳೆ ಊರು ಇದ್ದ ಸ್ಥಳದಲ್ಲಿ 
ಒಂದು ಗುಡಿಯ ಕೆಲವು ಕಂಬಗಳು ಮಾತ್ರ ಒಂದು ಮಣ್ಣಿನ ದಿಬ್ಬದಲ್ಲಿ ಉಳಿದಿವೆ. ಇದರಲ್ಲಿ ಗರುಡ ಪೀಠವೂ ಇದೆ. kb 
ದಂಡೆಯಲ್ಲಿ ಒಂದು ವೀರಗಲ್ಲು ಹಾಗೂ ಇನ್ನೊಂದು ಭಾರಿ ತ್ರಿಕೂಟಾಚಲವಿದ್ದಿರಬಹುದಾದ ದೇವಾಲಯದ ಅಪಾರ ನ 
ಇದನ್ನು ಸ್ಥಳೀಯವಾಗಿ ಗೋಕುಳೇಶ್ವರ ದೇವಾಲಯವಿದ್ದ ಸ್ಥಳವೆಂದು ಹೇಳಲಾಗುತ್ತದೆ. ವೃತ್ತಾಕಾರದ ಹಸತ ವ ಅ 
ಹಾಗೂ ಗರ್ಭಗೃಹದ ಭಾಗ ಎತ್ತರವಾದ ಅದಿಷ್ಠಾನವು ಕಂಡುಬರುತ್ತದೆ. ಗರ್ಭಗೃಹದ ಹಿಂದೆ ಹಲವು ಶಾ - ವೆ. fr 
ಶಾಸನವು ಕಲ್ಯಾಣದ ಚಾಳುಕ್ಯ ಒಂದನೇಯ ಸೋಮೇಶ್ವರನ ಕಾಲಕ್ಕೆ ಸೇರಿದ್ದು (ಕ್ರಿ.ಶ. 1047) age ಕೆ ಯ 2 ಚೆ 
500 ಆಳುತ್ತಿದ್ದಾಗ ಮಯೂರವರ್ಮನು ಸ್ವಯಂಭೂ ದೇವಸ್ಥಾಕಕ್ಕಾಗಿ ಕೊಟ್ಟ ದಾನವನ್ನು ತಿಳಿಸುತ್ತದೆ. ಅ ಕೋ ತಣ: 
1054ರ ಜ್ರ ಹರಿಕಿಸರಿ ದೇವನು ಮಹಾಸಾಮಂತ ಫಾ Fg ಈತನ ಜನ 
ಮನೆವಣವನ್ನು ಬಿಟ್ಟುಕೊಟ್ಟ ಉಲ್ಲೇಖವಿದೆ. ಮೂರನೇ ಶಾಸನವು ಕ್ರಿಶ. ಬ ರೂ 


ಕ್ರಿ.ಶ. 12ನೇ ಘಾ” 
ವರಿಗೆ ದೀಪಕ್ಕೆ ಬಿಟ್ಟ ದಾನವನ್ನು 
ಕೆರೆಯ ನಿರ್ಮಾಣ ಹಾಗೂ ಗೋವಂದಯ್ಯನೆಂಬ ಇನ್ನೊಬ್ಬ ಅಧಿಕಾರಿಯಿಂದ ಹ ಎ 2 ಬಿಟ್ಟ 
ತಿಳಿಸುತದೆ. ಗೋಕುಳೇಶ್ವರ ದೇವರ ಹಿಂದೆ ಇರುವ ಇನ್ನೊಂದು ಶಾಸನವು ಸವಣೂ 


ಟ್ರಿ ಎಂಬ ಅಧಿಕಾರಿಯಿಂದ 
ಸ ಛೇಶ್ತರ 
ಜಿನಾಲಯ ನಿರ್ಮಾಣ ಹಾಗೂ ಬಿಟ್ಟ ದಾನದ ವಎವರಗಳನ್ನು ದಾಖಲಿಸುತ್ತದೆ. ಗೋಕು ಜೂ 
ದೇವಾಲಯ ಸೆ ಧರ ೦ 
ಬೆಳವಂತಿ ಗ್ರಾಮದಲ್ಲಿ ಎತತ ಇನ್ನೊಂದು ಶಾಸನವು ಕ್ರಿ.ಶ. 11-12ನೇ ಶತಮಾನಕ್ಕೆ ಸೇರಿದ್ದು ಹಸ ಭವ್ಯಾ ಇನ 
ರಾಣಿಯಿಂದ ಗೋಕುಳೇಶ್ವಿ 
4 ~ dh ಬೆಳವಂತಿಯ ಮುನ್ನೂರ್ವರಿಗೆ ನೂರು ಗದ್ಯಾಣ ಹಾಗೂ ಮಹಾ 
ಹಿರಿಯ ಕೆರೆಯ ಜೀ ನ 


ದೆ. 
ದೇವಾಲಯಕ್ಕೆ ಗುಂಡನಹಳ್ಳಿ ಗ್ರಾಮದಾನವನ್ನು ತಿಳಿಸುತ್ತ 


984 ಧಾರವಾಡ ಜಿಲ್ಲೆ 


ಬೆಳ್ಳಟ್ಟಿ : ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟೆಯು (ಜನಸಂಖ್ಯೆ 5,641) ಶಿರಹಟ್ಟಿಯಿಂದ ಆಗ್ನೇಯಕ್ಕೆ 17 ಕಿ.ಮೀ. ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲೂ "ಬೆಳ್ಳಟ್ಟಿ' ಎಂದೇ ಉಲ್ಲೇಖಿತಗೊಂಡಿದ್ದು ಇಲ್ಲಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿವೆ. 
ಇವುಗಳಲ್ಲಿ ಜೋಗಿಬಂಡೆ ಮೇಲಿರುವ ಕ್ರಿ.ಶ. 990ರ ಶಾಸನ ಅತ್ಯಂತ ಪ್ರಾಚೀನದ್ದಾಗಿದ್ದು ಪೆರ್ಗಡೆ ಆಯ್ತವರ್ಮನು ಬೆಳಟ್ಟಿ ಗಣದ 
ಬಸದಿ ನಿರ್ಮಿಸಿದ ಅಂಶವನ್ನು ತಿಳಿಸಿದರೆ, ಹೊಯ್ಸಳ ಇಮಡಿ ನರಸಿಂಹನ' ಕಾಲದ ಶಾಸನ, ಬೆಳಟ್ಟೆಯ ಬ್ರಹಪುರಿಯಲ್ಲಿ 
ಮೂಲಿಗಗೌಡನು ಮಾಧವ ದೇವರ ಪ್ರತಿಷ್ಠೆ ಮಾಡಿ, ದಾನ ನೀಡಿದ ಅಂಶವನ್ನು ತಿಳಿಸುತ್ತದೆ. ಇಲ್ಲಿನ ಸುಮಾರು ಕ್ರಿ.ಶ. 15ನೇ 
ಶತಮಾನದ ಶಾಸನ ತುಂಡೊಂದು ಮಲ್ಲಿಕಾರ್ಜುನ ದೇವಾಲಯದ ಭೂಮಿಯ ಸೀಮೆ ಬಗ್ಗೆ ತಿಳಿಸಿದರೆ, ಕ್ರಿ.ಶ. 16ನೇ ಶತಮಾನದ 
ಮತ್ತೊಂದು ಶಾಸನ ಭಂಡಿವಾಡೆಯ ನಾಯಕಾದಿಗಳು ಸವಣೂರ ಸೀಮೆಯಲ್ಲಿ ಭೂಮಿದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ಮೇಲಿನ 
ಶಾಸನೋಕ್ತ ಗುಡಿಗಳಿಂದು ಯಥಾರೀತಿಯಲ್ಲಿ ಉಳಿದಿಲ್ಲ. ಊರ ಗುಡ್ಡದ ಬಳಿ ಶಾಸನೋಕ್ತ ಬೆಳ್ಳಟ್ಟಿ ಗಣದ ಜೀರ್ಣಗೊಂಡ ಬಸದಿ 
ಇದೆ. ಇಲ್ಲಿ ತೀರ್ಥಂಕರ ಮೂರ್ತಿಗಳಿವೆ. ಶಿರಹಟ್ಟಿ ರಸ್ತೆಯಲ್ಲಿರುವ ದಿಬ್ಬದಲ್ಲಿ ರಾಮಲಿಂಗೇಶ್ವರ ಮಠ ಹಾಗೂ ಎಲ್ಲಮನ ಗುಡಿಗಳಿವೆ. 
ಗುಡ್ಡದ ಪರಿಸರದಲ್ಲಿ ಗವಿಯಂತಿರುವ ರಾಮಲಿಂಗೇಶ್ವರ ಮಠವು, ಗರ್ಭಗೃಹ ತೆರೆದ ಅರ್ಧಮಂಟಪ ನವರಂಗ ಹಾಗೂ ಹಜಾರ 
ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಕ್ರಿ.ಶ. 10ನೇ ಶತಮಾನದ ಬೃಹತ್ತಾದ ಲಿಂಗವಿದೆ. ಈ ಗುಡಿಯ ಆವರಣದಲ್ಲಿ ಕ್ರಿ.ಶ. 
11ನೇ ಶತಮಾನದ ದ್ವಾರಪಾಲಕ ಹಾಗೂ ಗಣಪತಿಯ ಶಿಲ್ಪವಿದೆ. ಕಾಳಮನ ಗುಡಿ ಪೂರ್ಣ ಜೀರ್ಣೊದ್ಧಾರಗೊಂಡಿದ್ದು ಇದರ 
ಬಳಿ ನಾಲ್ಕಡಿ ಎತ್ತರದ ಮಹಿಷ ಮರ್ದಿನಿ ಶಿಲ್ಪ, ಸಪ್ತಮಾತೃಕಾ ಪಟ್ಟಿಕೆ ಹಾಗೂ ಎರಡು ವೀರಗಲ್ಲುಗಳಿವೆ. ಇದರೊಂದಿಗೆ ಊರಲ್ಲಿ 
ಬಸವಣ್ಣ ಈಶ್ವರ, ವೀರಭದ್ರ, ಹನುಮಂತ, ದೇವಮ್ಮ ದ್ಯಾಮವ್ವ ಕಂಟಿ ದ್ಯಾಮವ್ವ ಹಾಗೂ ಕೆಂಚಮನ ಗುಡಿಗಳಿವೆ. ಎರಡು 
ಮಸೀದಿ ಹಾಗೂ ಒಂದು ದರ್ಗಾ ಕೂಡ ಇದೆ. 


ಬ್ಯಾಡಗಿ : (ತಾಲೂಕು ಕೇಂದ್ರ ಜನಸಂಖ್ಯೆ : 20,874) ಧಾರವಾಡದಿಂದ ಆಗ್ನೇಯಕ್ಕೆ 112 ಕಿ.ಮೀ. ದೂರದಲ್ಲಿ ಹಾವೇರಿ 
ಹಾಗೂ ರಾಣೆಬೆನ್ನೂರುಗಳಿಂದ ಉತ್ತಮ ವಾಹನ ಸೌಕರ್ಯ ಹೊಂದಿರುವ ಬ್ಯಾಡಗಿ ಮೆಣಸಿಕಾಯಿ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿದ್ದು 
ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದೆ. ಪ್ರಾಚೀನ ಶಾಸನಗಳಲ್ಲಿ "ಬೇಡಗೆಯ್‌' ಬೇಡಗೆ, “ಬ್ಯಾಡಗೆ' ಎಂದೆಲ್ಲಾ ಉಲ್ಲೇಖಿತಗೊಂಡಿದ್ದು 
ಬೇಡಗೆಯ್‌, ಬೇಡಗೆ, ಬ್ಯಾಡಗೆ, ಬ್ಯಾಡಗಿಯಾಗಿ ರೂಪಾಂತರಗೊಂಡಿದೆ. ಹಿಂದೆ ಬನವಾಸಿ - 12000ಕ್ಕೆ ಸೇರಿದ ಸತ್ತಿಯಲ್ಲಿ 
(ತ್ತಂಗೆ) - 70ಕ್ಕೆ ಸೇರಿತ್ತು. ಇಲ್ಲಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಮೂರು ಪ್ರಕಟವಾಗಿವೆ. ಸಿದ್ದೇಶ್ವರ 
ಗುಡಿಯಲ್ಲಿರುವ ರಾಷ್ಟ್ರಕೂಟ ಮುಮಡಿ ಕೃಷ್ಣನ ಕಾಲದ ಕ್ರಿ.ಶ. 902ರ ಶಾಸನವು ಲೋಕಟೆಯು ಬನವಾಸಿ-12000ವನ್ನು ಚಿಕ್ಕಂಬರ 
ಬಿಜ್ಜನು ಸತ್ತಿಯಲ್ಲೆ - 70ನ್ನು ಹಾಗೂ ಬುದ್ದನು ಊರ ಗೌಡಿಕೆಯನ್ನೂ ಆಳುತ್ತಿದ್ದಾಗ, ಪಿಟ್ಠಮ್ಮೆಯು ಮಾಡಿದ ದಾನವನ್ನು ತಿಳಿಸುತ್ತದೆ. . 
ಕಲ್ಯಾಣದ ಚಾಳುಕ್ಯ ಅರಸ ಆರನೇಯ ವಿಕ್ರಮಾದಿತ್ಯನ ಕಾಲದ ರಸ್ತೆಯ ಸೇತುವೆಗೆ ಸೇರಿರುವ ಕ್ರಿ.ಶ. 1092ರ ಶಾಸನವು 
ಮಹಾಮಂಡಳೇಶ್ವರ ವೀರಗಾಂಗೇಯರಾಯನು ಬನವಾಸಿ 12000ವನ್ನು ಆಳುವಾಗ "ಬೇಡಗೆ'ಯ ಮಲ್ಲಿಕಾರ್ಜುನ ದೇವಾಲಯಕ್ಕೆ 
ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ವೀರಭದ್ರನ ಗುಡಿಯ ಮುಂದೆ ಇರುವ ಸುಮಾರು ಕ್ರಿ.ಶ. 12ನೇ ಶತಮಾನದ ವೀರಗಲ್ಲು 
ಶಾಸನವು ತುರುಗಳ ರಕ್ಷಣೆಗೆ ಮಡಿದ ಸೋಬಗೌಂಡನ ಸಾರ್ಯಕವಾದರೆ, ಸಿದ್ದೇಶ್ವರ ಗುಡಿ ಮುಂದಿರುವ ಯಾದವ ಸಿಂಘಣನ ಕಾಲದ 
ಕ್ರಿಶ. 1228ರ ವೀರಗಲ್ಲು ಶಾಸನ ಕುಂಚೂರ ಕಾಳಗದಲ್ಲಿ ಬೇಡಗೆಯ ಮಡಿವಳರ ಯೋಧನೊಬ್ಬ ಸತ್ತ ವಿಷಯವನ್ನು ದಾಖಲಿಸಿದೆ. 
ಇಲ್ಲಿನ ಮತ್ತೊಂದು ಶಾಸನ ಬ್ಯಾಡಿಗೆಯ ಗೌಡಿಕೆಗಾಗಿ ಇಬ್ಬರು ಗೌಡರ ನಡುವೆ ನಡೆದ ವ್ಯಾಜ್ಯವನ್ನು ನೆರೆಯ ಹೊಮರಡಿ ಗ್ರಾಮದ 
ಪ್ರತಿನಿಧಿಗಳು ಹಾಗೂ ಊರವರು ಸೇರಿಕೊಂಡ ಬಗೆಹರಿಸಿದ ವಿಷಯವನ್ನು ತಿಳಿಸುತ್ತದೆ. 


ಮೇಲಿನ ಶಾಸನೋಕ್ತ ಮಲ್ಲಿಕಾರ್ಜುನ ಗುಡಿ ಇಂದು ಯಥಾರೀತಿಯಲ್ಲಿ ಉಳಿದಿಲ್ಲ ಊರಲ್ಲಿಂದು ಇರುವ ಸಿದ್ದೇಶ್ವರ ಗುಡಿ 
ಪೂರ್ಣ ಜೀರ್ಣೊದ್ಧಾರಗೊಂಡಿದೆಯಾದರೂ ಅದರ ಪ್ರಾಚೀನತೆಯನ್ನು ಆ ಗುಡಿಯ ಗರ್ಭಗೃಹ ಹಾಗೂ ಅಂತರಾಳಗಳ 
ಹೊರಭಾಗವನ್ನು ನೋಡಿ ಗುರುತಿಸಬಹುದಾಗಿದೆ. ಈ ಗುಡಿಯ ಒಳಗೆ ಮೇಲೆ ಹೇಳಿರುವ ರಾಷ್ಟ್ರಕೂಟ ಶಾಸನವಿದ್ದರೆ, ಹೊರಗೆ 
ಗುಡಿಯ ಹಿಂದೆ ವೀರಗಲ್ಲು ಹಾಗೂ ಭಗ್ನ ಶಿಲ್ಪಾವಶೇಷಗಳಿವೆ. ಊರ ನಡುವೆ ಇರುವ ವೀರಭದ್ರ ದೇವಾಲಯ ವಿಶಾಲವಾಗಿದ್ದು 
ಇತ್ತೀಚೆಗೆ ಜೀರ್ಣೊದ್ಧಾರಗೊಂಡಿದೆ. ಇದರ ಎದುರೇ ಇರುವ ಕಲ್ಮೇಶ್ವರ ದೇವಾಲಯವು ಪ್ರಾಚೀನದ್ದಾಗಿದ್ದು ಇದರ ಬಳಿಯಲ್ಲಿ 
ಪ್ರಾಚೀನ ಶಿಲ್ಪಾವಶೇಷಗಳು ಹರಡಿಕೊಂಡಿವೆ. ಇವುಗಳ ಜೊತೆಗೆ ಊರಲ್ಲಿ ಬಸವಣ್ಣ ಗ್ರಾಮದೇವತೆ, ಹನುಮಂತ, ದುರ್ಗಾ, 
ಮುಂತಾದ ದೇವಾಲಯಗಳಿವೆ. ಊರಲ್ಲಿ ಜಾಮಿಯಾ ಮಸೀದಿ/ ಮದೀನಾ ಮಸೀದಿ ಹಾಗೂ ಅಗಸ್ತನಹಳ್ಳಿ ಮಸೀದಿಗಳಿವೆ. ಇವುಗಳ 


ಪ್ರೇಕ್ಷಣೀಯ ಸ್ಥಳಗಳು 985 


ಜೊತೆಗೆ ಚಮನ್‌ಷಾವಲಿಯ ಚಿಲ್ಲ ಮೊಯ್ದಿನ್‌ ಷಾ ಖಾದ್ರಿ ದರ್ಗಾ, ಜಂಗಿಮಕಾನ್‌ ದರ್ಗಾ ಹಾಗೂ ರಹಮಾನ್‌ ಷಾ ವಲಿಯ 
ದರ್ಗಾಗಳಿವೆ. 


ಬ್ಯಾಹಟ್ಟಿ : ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿಯು (ಜನಸಂಖ್ಯೆ : 9,684) ಪ್ರಾಚೀನ ಶಾಸನಗಳಲ್ಲಿ “ಬೆಪಟ್ಟಿ', "ಬೆಹಟ್ಟಿ' ಎಂದು 
ಉಲ್ಲಿಖಿತಗೊಂಡಿದೆ. ಈ ಊರು ಹುಬ್ಬಳ್ಳಿಯಿಂದ 10ಕಿ.ಮೀ. ದೂರದಲ್ಲಿದೆ. ಹಿಂದೆ ಇದು ಬೆಳ್ತೊಲ-300ಕ್ಕೆ ಸೇರಿತ್ತು. ಬಾದಾಮಿ 
ಚಾಲುಕ್ಕರಷ್ಟು ಪುರಾತನವಾದ ಈ ಊರಿಂದ ಈವರೆಗೆ 12 ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಇಮಡಿ ಜಯಸಿಂಹನ ಕ್ರಿ.ಶ. 
1037ರ ಶಾಸನ ಅತ್ಯಂತ ಪ್ರಾಚೀನದಾಗಿದ್ದು ವಾಮನರಸ ಹಾಗೂ 12 ಮಂದಿ ಗೌಡರು ಜಿನಾಲಯಕ್ಕೆ ದಾನ ಬಿಟ್ಟ ವಿಷಯ 
ತಿಳಿಸಿದರೆ, ಕ್ರಿ.ಶ. 1166ರ ಶಾಸನ ಗ್ರಾಮೇಶ್ವರ ದೇವರಿಗೆ ದಾನ ಕೊಟ್ಟ ಅಂಶವನ್ನು ತಿಳಿಸುತ್ತದೆ. ಹಿರೇಮಠದ ಬಳಿಯಿರುವ 
ಹೊಯ್ಸಳ ಇಮಡಿ ಬಲ್ಲಾಳನ ಕಾಲದ ಶಾಸನ ಬ್ಯಾಹಟ್ಟಿಯ 20 ಮಂದಿ ಬ್ರಾಹ್ಮಣ ಪಂಡಿತರಿಗೆ ದಾನ ಬಿಟ್ಟ ವಿಷಯ ತಿಳಿಸಿದರೆ, : 
ಯಾದವ ಸಿಂಘಣರ ಕ್ರಿ.ಶ. 1235ರ ಶಾಸನ ಹೊನ್ನ ಬೊಮಸ್ದೆಟ್ಟಿ ಹಾಗೂ ಚೌಡಸೆಟ್ಟಿ ಬ್ರಾಹಣರಿಗೆ ದಾನ ನೀಡಿದ ವಿಷಯ 
ತಿಳಿಸುತ್ತದೆ. ತೋಪಣ್ಣನವರ ಹೊಲದಲ್ಲಿರುವ ಸುಮಾರು 15ನೇ ಶತಮಾನದ ಶಾಸನ ಪಂಚಾಕ್ಷರದೇವರ ಮಠಕ್ಕೆ ನೀಡಿದ ದತ್ತಿಯ 
ಬಗ್ಗೆ ತಿಳಿಸುತ್ತದೆ. ಈ ಊರಿನ ಎಲ್ಲಾ ಶಾಸನಗಳ ಪೂರ್ಣ ಪಾಠ ಪ್ರಕಟವಾಗಬೇಕಾಗಿದೆ. 


ಊರಲ್ಲಿಂದು ಜಾಡರಗೇರಿಯಲ್ಲಿ ಕಲ್ಪೇಶ್ವರ ಗುಡಿಯಿದೆ. ಈ ಗುಡಿಯನ್ನು ಜರ್ಣೋದ್ಧಾರ ಮಾಡಿದ್ದರೂ, ಮೂಲ ಸ್ವರೂಪ 
ಉಳಿದಿದೆ. ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಇತ್ತೀಚಿನ ಸೇರ್ಪಡೆಯಾದ ಹಜಾರವನ್ನು ಹೊಂದಿರುವ ಈ ಗುಡಿ 
ಪೂರ್ವಾಭಿಮುಖವಾಗಿದೆ. ಗರ್ಭಗೃಹದಲ್ಲಿ ಪ್ರಾಚೀನ ಲಿಂಗವಿದ್ದು ಇದರ ಬಾಗಿಲವಾಡ ಏಕಶಾಖೆಯನ್ನು ಹೊಂದಿದ್ದು ಸರಳವಾಗಿದೆ. 
: ಅಂತರಾಳದಲ್ಲಿ ನಂದಿಯಿದೆ. ಇದರ ದ್ವಾರ ಕಮಾನಿನ ಆಕಾರದಲ್ಲಿದೆ. ನವರಂಗದ ಪೂರ್ವದ ಪ್ರವೇಶದ್ವಾರದ ಬಾಗಿಲವಾಡವು 
ತ್ರಿಶಾಖಾಲಂಕಾರವನ್ನು ಹೊಂದಿದ್ದು ಪೂರ್ಣಕುಂಭ ದ್ವಾರಪಾಲಕರು, ರತಿ ಮನಥರ ಕೆತ್ತನೆಯನ್ನು ಹೊಂದಿದೆ. ನವರಂಗದಲ್ಲಿರುವ 
ಕಂಬಗಳು ಆಕರ್ಷಕವಾಗಿದ್ದು ಛತ್ತಿನಲ್ಲಿ ದ್ವಿದಳವಿರುವ ಕಮಲವಿದೆ. ಈ ಗುಡಿಯ ಎಡಬದಿಯಲ್ಲಿ ಗ್ರಾಮೇಶ್ವರ ಗುಡಿ ಇದ್ವು 
ಗರ್ಭಗೃಹವಷ್ಟೇ ಇರುವ ಇದರ ಸಿಂಹ ಪೀಠ (ತೀರ್ಥಂಕರ ಪೀಠ)ದ ಮೇಲೆ ನಾಲ್ಕೂವರೆ ಅಡಿ ಎತ್ತರದ ವಿಷ್ಣುಮೂರ್ತಿಯಿದೆ. 
ಕಲ್ಮೇಶ್ವರ ಗುಡಿಯ ಬಲಭಾಗಕ್ಕೆ ಇರುವ ಹಾಳು ಗುಡಿಯಲ್ಲಿ ರಾಷ್ಟಕೂಟರ ಕಾಲದ ಬೃಹತ್ತಾದ ಲಿಂಗ - ನಂದಿ, ಕಲ್ಯಾಣದ 
ಚಾಳುಕ್ಕರ ಕಾಲದ ಲಿಂಗ, ನಂದಿಗಳಿದ್ದು ಮುಂಭಾಗದಲ್ಲಿ ಶಾಸನವಿದೆ. ಊರ ಹೊರಗೆ ಕೆರೆದಂಡೆ ಮೇಲೆ ಸಿದ್ದೇಶ್ವರಗುಡಿ ಇದ್ದು 
ಹಿಂದೆ ಇದು ಜೈನ ಬಸದಿಯಾಗಿದ್ದಿರಬೇಕು. ಇದನ್ನು ಕೆರೆದಂಡೆ ಮೇಲಿರುವ ಜೈನ ಶಾಸನ ಪುಷ್ಟಿಕರಿಸುತ್ತದೆ. ಇವುಗಳೊಂದಿಗೆ 
ಊರಲ್ಲಿ ಬಸವಣ್ಣ ವೀರಭದ್ರ, ಮೈಲಾರ, ಕೋಡಿ ಬಸವಣ್ಯ ಹನುಮಂತ, ಗ್ರಾಮದೇವತೆ, ಉಡಚವ್ವ, ದುರ್ಗವ್ವ, ಮಾರಮ್ಮ 
ಹಾಗೂ ಕರಿಯವ್ಪನ ಗುಡಿಗಳಿವೆ. ಊರಲ್ಲಿ ಮೂರು ಮಸೀದಿಗಳಿದ್ದು ಇವುಗಳಲ್ಲಿ ಜಮ್ಮಾ ಮಸೀದಿ ದೊಡ್ಡದಾಗಿದೆ. ಮೆಹಬೂಬು 


ಸುಬಾನಿಯ ದರ್ಗಾ ಕೂಡ ಇದೆ. 


ಭಂಡಿವಾಡ : ಹುಬ್ಬಳ್ಳಿ ತಾಲೂಕಿನ ಭಂಡಿವಾಡವು (ಜನಸಂಖ್ಯೆ : 3,266) ಪ್ರಾಚೀನ ಶಾಸನಗಳಲ್ಲಿ ಭಂಡಿವಾಡೆ ಎಂದೇ 
ಉಲೇಖಿತಗೊಂಡಿದೆ. ಈ ಊರು ಹುಬ್ಬಳ್ಳಿಯಿಂದ ಪೂರ್ವಕ್ಕೆ 12 ಕಿ.ಮೀ. ದೂರದಲ್ಲಿ ಹುಬ್ಬಳ್ಳಿ-ಗದಗು ರಸ್ತೆಯಲ್ಲಿದೆ. ಇಲ್ಲಿಂದ 
ಈವರೆಗೆ ಒಂದು ಶಾಸನ ವರದಿಯಾಗಿದೆ. ಮಲ್ಲಿಕಾರ್ಜುನ ಗುಡಿ ಬಳಿಯಿರುವ ಈ ಶಾಸನ ಬಹಳ ಹಾಳಾಗಿದ್ದು ಘೂ ಲಭ್ಯವಿಲ್ಲ. 
ಈ ಗುಡಿಯೂ ಜೀರ್ಣೋದ್ದಾರಗೊಂಡಿದ್ದು ಶಿವಲಿಂಗ - ನಂದಿಗಳಷ್ಟೆ ಉಳಿದಿವೆ. ಬೆಳ್ಳಟ್ಟಿ ಅರಹಟ್ಟಿ ತಾ)ಯ ಸುಮಾರು ಕ್ರಿ.ಶ. 
16ನೇ ಶತಮಾನದ ಶಾಸನವೊಂದು ಭಂಡಿವಾಡೆ ನಾಯಕಾದಿಗಳಿಂದ ಸವಣೂರ ಭೂಮಿಯಲ್ಲಿ ದಾನ ಬಿಟ್ಟ ವಿಷಯ ತಿಳಿಸುತ್ತಿದ್ದು 
ಇಲ್ಲಿನ ಶಾಸನೋಕ್ತ "ಭಛಂಡಿವಾಡ' ಯಾವುದೆಂದು ಗುರುತಿಸಲಾಗುತ್ತಿಲ್ಲ. ಭಂಡಿವಾಡ ಇಂದು ಭತಥ Joga 
ಪ್ರಸಿದ್ಧವಾಗಿದೆ. ವಿಶಾಲವಾದ ಪ್ರಾಕಾರದಲ್ಲಿ ಗರ್ಭಗೃಹ ಹಾಗೂ ದೊಡ್ಡದಾದ ಸಭಾಮಂಟಪವನ್ನು ಹೊಂದಿ es ಹೂ 
200 ವರ್ಷಗಳಷ್ಟು ಪ್ರಾಚೀನದ್ದಾಗಿದ್ದು ಇದರ ನಿರ್ಮಾಣದಲ್ಲಿ ಕಟ್ಟಿಗೆಯನ್ನು ಹೆಚ್ಚಾಗಿ ಭಿ ಬ್ಗ ಹ ಹ 
ಮುದ್ರಾ ಹನುಮನ ಮೂರ್ತಿಯಿದ್ದು ಇದರ ಕಟ್ಟಿಗೆಯ ಬಾಗಿಲವಾಡ ಆಕರ್ಷಕವಾದ ಕೆತ್ತನೆಗಳಿಂದ ತುಂಬದ. ಹತ ನ 
ಹೊಂದಿರುವ ಇದರ ಮೇಲೆ ಚಿತ್ರ ವಿಚಿತ್ರ ಭಂಗಿಯ ಮಿಥುನ ಶಿಲ್ಪಗಳಿವೆ. ಇದರ ಬಡೆ ಪಟ್ಟಿಕೆಯಲ್ಲಿ ಜಾ” 
ಗಂಡಭೇರುಂಡದ ಕಂಡರಣೆಯಿದೆ. ಸಭಾಮಂಟಪಕ್ಕೆ ಬಳಸಿರುವ ಕಂಬಗಳು ಅಲ್ಪ ಅಲಂಕಾರವನ್ನು ಹೊಂದಿದ್ದು 


986 | ``. ಧಾರವಾಡ ಜಿಲ್ಲೆ 


ಬೋದಿಗೆಯಿಂದ ಜಿಗಿಯುತ್ತಿರುವಂತಿರುವ ಪ್ರಾಣಿಗಳ ಮಾದರಿ ವಿಜಯನಗರ ಕಂಬಗಳನ್ನು ನೆನಪಿಸುತ್ತದೆ. ದೇವಾಲಯವನ್ನು 
ಆವರಿಸಿರುವ ಪ್ರಾಕಾರದ ಕೊಠಡಿಗಳಲ್ಲಿ ಒಂದೆರಡಲ್ಲಿ ಲಿಂಗಗಳಿವೆ. ಪ್ರಾಕಾರದ ಪ್ರವೇಶದ್ವಾರವು ಬಹಳ ಆಕರ್ಷಕವಾಗಿದ್ದು ಎರಡು 
ಅಂತಸ್ತಿನಲ್ಲಿದ್ದು ಎತ್ತರವಾಗಿದೆ. ದೇವಾಲಯದ ಗಾತ್ರಕ್ಕೆ ಎತ್ತರವಾದ ಈ ಪ್ರವೇಶದ್ವಾರ ಹೆಚ್ಚಿನ ಶೋಭೆಯನ್ನು ತಂದಿದೆ. ಹನುಮ 
ಜಯಂತಿಯಂದು ಇಲ್ಲಿ ಜಾತ್ರೆ ನಡೆಯುತ್ತದೆ. ಊರ ಹೊರಗೆ ಸಿದ್ದಯ್ಯನಮಠ, ಗಿರಿಮಲ್ಲೇಶ್ವರ ಮಠಗಳಿದ್ದು ಊರಲ್ಲಿ ಮಲ್ಲಿಕಾರ್ಜುನ, 
ಬೀರಪ್ಪ (ಮೈಲಾರ) ಉಡಚಮ್ಮ ದುರ್ಗಮ್ಮ ಹಾಗೂ ಕಲ್ಲಪ್ಪನ ಗುಡಿಗಳಿವೆ. ಊರಲ್ಲಿ ಎರಡು ಮಸೀದಿಗಳೂ ಹಾಗೂ ಒಂದು 
ದರ್ಗಾ ಕೂಡ ಇದೆ. 


ಮಂಟೂರು : ಹುಬ್ಬಳ್ಳಿ ತಾಲೂಕಿನ ಮಂಟೂರು (ಜನಸಂಖ್ಯೆ : 3,588) ಪ್ರಾಚೀನ ಶಾಸನಗಳಲ್ಲೂ "ಮಂಟೂರು' ಎಂದೇ 
ಉಲ್ಲೇಖಿತಗೊಂಡಿದೆ. ಈ ಊರು ಹುಬ್ಬಳ್ಳಿಯಿಂದ ಪೂರ್ವಕ್ಕೆ 12 ಕಿ.ಮೀ. ದೂರದಲ್ಲಿದ್ದು ಹುಬ್ಬಳ್ಳಿ-ಗದಗ ರಸ್ತೆಯಲ್ಲಿದೆ. ವಲ್ಲಭೇಶ್ವರ 
ದೇವಾಲಯದಿಂದಾಗಿ ಪ್ರಸಿದ್ಧವಾಗಿರುವ ಈ ಊರು ಹಿಂದೆ ಜೈನ ಕೇಂದ್ರವೂ ಆಗಿತ್ತು. ಊರ ಹೊರಗಿರುವ ಕಲ್ಲೇಶ್ವರ ಗುಡಿ ಬಳಿ 
ಎರಡು ಮೇಟಿ ಕಲ್ಲುಗಳಿದ್ದು ಒಂದನ್ನು ಗುಡಿಯ ಪ್ರಣಾಳವನ್ನಾಗಿಸಿಕೊಂಡಿದ್ದಾರೆ. ಈ ಮೇಟಿ (ಗೋಸಾಸ) ಕಲ್ಲುಗಳು ರಾಷ್ಟಕೂಟರ 
ಕಾಲದ್ದಾಗಿದ್ದು ಇದರಿಂದ ಮಂಟೂರಿನ ಇತಿಹಾಸವನ್ನು ಸುಮಾರು ಕ್ರಿ.ಶ. 10ನೇ ಶತಮಾನಕ್ಕೆ ಗುರುತಿಸಬಹುದಾಗಿದ್ವು ಇಲ್ಲಿಂದ 
ಈವರೆಗೆ ಐದು ಶಾಸನಗಳು ವರದಯಾಗಿವೆ. ವಲ್ಲಭೇಶ್ವರ ದೇವಾಲಯದ ಹಿಂದೆ ಇರುವ, ಇಮ್ಮಡಿ ಸೋಮೇಶ್ವರನ ಕ್ರಿ.ಶ. 1072 
ಶಾಸನ ಮಹಾಮಂಡಳೇಶ್ವರ ಲಕ್ಷಣರಸನು ಮಂಟೂರ ದೇವಾಲಯದ ರುದ್ರಶಕ್ತಿ ಪಂಡಿತರಿಗೆ ಭೂದಾನ ನೀಡಿದ ಅಂಶವನ್ನು 
ತಿಳಿಸುತ್ತದೆ. ಉಳಿದ ನಾಲ್ಕರಲ್ಲಿ ಹನುಮಂತನ ಗುಡಿ ಮುಂದಿನ ವೀರಗಲ್ಲು ಕಲಿವಿಲನ ಮರಣವನ್ನು ತಿಳಿಸಿದರೆ, ವಲ್ಲಭೇಶ್ವರ ಗುಡಿ 
ಮುಂದಿನ ನಿಷಿಧಿ ಶಾಸನ ನಾಗಚಂದ್ರನ ನಿರ್ವಾಣವನ್ನು ತಿಳಿಸುತ್ತದೆ. ಉಳಿದ ಶಾಸನಗಳು ಹಾಳಾಗಿವೆ. ಇಲ್ಲಿನ ಶಾಸನ ಪಾಠಗಳನ್ನೂ 
ಪ್ರಕಟವಾಗಬೇಕಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಈ ಗುಡಿ ವಿಶಾಲವಾಗಿದ್ದು ಗರ್ಭಗೃಹ, ನವರಂಗ 
ಹಾಗೂ ವಿಶಾಲವಾದ ಹಜಾರವನ್ನು ಹೊಂದಿದ್ದು ಇದಕ್ಕೆ ಪ್ರಾಕಾರವಿದೆ. ಗರ್ಭಗೃಹದಲ್ಲಿ ಬೃಹತ್ತಾದ ಬಲಹರಿ ಲಿಂಗವಿದ್ವು 14 
ಹಣತೆಗಳು ಸದಾ ಕಾಲ ಉರಿಯುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗರ್ಭಗೃಹದ ದ್ವಾರದ ಬಳಿ ಆಕರ್ಷಕವಾದ ಚಂದ್ರಶಿಲೆ ಇದೆ. 
ನವರಂಗದಲ್ಲಿ ಚತುರ್ಭುಜ ವಿಷ್ಣುವಿನ ಸುಂದರ ಶಿಲ್ಪವಿದೆ. ಈ ಗುಡಿಯ ಮುಂದೆ ಸಲ್ಲೇಖನ ವ್ರತ ಆಚರಿಸಿ ಮಡಿದ ನಾಗಚಂದ್ರನ 
ನಿಷಿಧಿ ಶಾಸನ ಕಲ್ಲಿದೆ. ಇದರೊಂದಿಗೆ ಊರಲ್ಲಿ ಬಸವಣ್ಣ ಕಲ್ಲೇಶ್ವರ, ಹನುಮಂತ, ದ್ಯಾಮವ್ವ ಹಾಗೂ ದುರ್ಗವ್ಹನ ಗುಡಿಗಳಿವೆ. 


ಣಂ 


ಮಸೀದಿ ಹಾಗೂ ದರ್ಗಾ ಕೂಡ ಇವೆ. ಖ್ಯಾತ ಸ್ವಾತಂತ್ರಯೋಧ ದ.ಪ. ಕರಮರಕರ ಇದೇ ಊರವರು. 


ಮಕರವಳ್ಳಿ : ಹಾನಗಲ್‌ ತಾಲೂಕಿನ ಮಕರವಳ್ಳಿಯು (ಜನಸಂಖ್ಯೆ : 1,516) ಹಾನಗಲ್‌ನಂದ 14 ಕಿ.ಮೀ. ದೂರದಲ್ಲಿ 
ಮಲೆನಾಡು ಹಾಗೂ ಬಯಲುಸೀಮೆಯ ಅಂಚಿನಲ್ಲಿರುವ ನಯನ ಮನೋಹರ ಪಕ್ಷಿಧಾಮವೆಂದು ಜನಪ್ರಿಯವಾಗಿರುವ ತಾಣ. 
ಈ ಅಜ್ಞಾತ ಪಕ್ಷಿಧಾಮವು ಸಹಸ್ರಾರು ಪಕ್ಷಿಗಳಿಗೆ ಆಶ್ರಯತಾಣವಾಗಿದ್ದು ವಿವಿಧ ದೇಶಗಳಿಂದ ಡಿಸೆಂಬರ್‌ - ಜನವರಿಗಳಲ್ಲಿ ಇಲ್ಲಿಗೆ 
ಪ್ರತೀವರ್ಷ ಪಕ್ಷಿಗಳು ಸಂತಾನ ಅಭಿವೃದ್ಧಿಗಾಗಿ ವಲಸೆ ಬರುತ್ತವೆ. ಈ ಪಕ್ಷಿಧಾಮಕ್ಕೆ ಬರುವ ಮುಖ್ಯ ಪಕ್ಷಿಗಳೆಂದರೆ ಉಳ್ಳುಂಗ 
ನೀರುನಡಿಗೆಯ ಪಕ್ಷಿ, ಐಬೀಸು, ಬ್ರಾಹನಿ ಬಾತು, ಕೊಕ್ಕರೆ, ಬೆಳ್ಳಕ್ಕಿ ಬಕ್ಕ ಬಾತು, ಹೆಬ್ಬಾತುಗಳು (ಹೊರ ದೇಶಗಳಿಂದ ವಲಸೆ 
ಬರುವವು ಹಾಗೂ ಸ್ಥಳೀಯ ಪಕ್ಷಿಗಳು, ಮಳೆಗಾಲ ಚೆನ್ನಾಗಿದ್ದು ಕೆರೆಗಳಲ್ಲಿ ನೀರು ತುಂಬಿಕೊಂಡಾಗ ಏವಿಧ ರೀತಿಯ ಕೊಕ್ಕರೆ, 
ಬಕ, ಬೆಳ್ಳಕ್ಕಿಗಳ ದಂಡೇ ಧಾವಿಸಿ ಬಂದು ಈ ಊರಿನ ಕೆರೆಯ ಸುತ್ತಣ ಮರಗಳನ್ನು ಆಶ್ರಯಿಸುತ್ತವೆ. ಚಳಿಗಾಲದಲ್ಲಿ ಉತ್ತರ 
ಏಷ್ಯಾ, ಯುರೋಪ್‌ ಖಂಡಗಳಿಂದ ಹಿಮದ ತಾಪ ತಾಳಲಾರದೇ ಉಷ್ಣವಲಯದ ಪ್ರದೇಶಗಳಿಗೆ ವಲಸೆ ಹೋಗುತ್ತವೆ. ಈ ಪೈಕಿ 
ಸೂಜಿಬಾಲದ ಬಾತು, ವರ್ಣರಂಜಿತ ಶಾವೆಲ್ಲರ್‌, ಗಾರ್ಗನಿ, ನೀಲರೆಕ್ಕೆಯ ಟೀಲು, ಸಾಮಾನ್ಯ ಪೊಚಾರ್ಡ್‌, ಸಾಕಷ್ಟು ಕಂಡುಬರುತ್ತವೆ. 
ಸುಂದರವಾದ ಹಸಿರಾದ ಗುಡ್ಡಗಳಿಂದ ಆವೃತವಾದ ಮಕರವಳ್ಳಿ ಕಣಿವೆಯ ಪ್ರದೇಶದಲ್ಲಿ ವಿಶಾಲವಾದ ಕೆರೆಯ (35 ಎಕರೆ 
ವಿಸ್ತೀರ್ಣವಿರುವ) ಅಂಗಳವಿದ್ದು ಸುತ್ತಲೂ ಗಿಡಮರ ಬಳ್ಳಿಗಳಿಂದ ಸುತ್ತುವರೆದಿದ್ದು ಅತ್ಯಂತ ಸುಂದರವಾದ ನೈಸರ್ಗಿಕ ದೃಶ್ಯವನ್ನು 
ಒದಗಿಸುತ್ತವೆ. ಈ ಪಕ್ಷಿಧಾಮವು ಹಾನಗಲ್‌ ಅರಣ್ಯವಲಯದ ವ್ಯಾಪ್ತಿಗೆ ಸೇರುತ್ತದೆ. ಆದರೆ ಇಲ್ಲಿಯವರೆಗೂ ಪಕ್ಷಿನೋಟಕರೊಬ್ಬರ 
ವರದಿಯಂತೆ ಮಳೆಗಾಲ ಕಾಲಮಾನ ಅನುಸರಿಸಿ ಸುಮಾರು 5ರಿಂದ 10,000 ಸಂಖ್ಯೆಯಲ್ಲಿ ಒಟ್ಟು ಸುಮಾರು 50 ಜಾತಿಗಳ 
ವಿವಿಧ ಪಕ್ಷಿಗಳು ಇಲ್ಲಿ ಅಶ್ರಯ ಪಡೆಯುತ್ತವೆ. 1988ರ ನಂತರ ವಲಸೆ ಪಕ್ಷಿಗಳ ಸಂಖ್ಯೆ, ಪ್ರಭೇದಗಳು ವೃದ್ಧಿಗೊಂಡವು. 1990ರಲ್ಲಿ 
10,000 ಹೆಚ್ಚಿನ ಪಕ್ಷಿಗಳಿದ್ದವು. ಡಿಸೆಂಬರ್‌-ಜನವರಿ ಇಲ್ಲಿಗೆ ಭೇಟಿ ಕೊಡಲು ಉತ್ತಮ ಕಾಲವೆಂದು ಹೇಳಬಹುದು. 


er 
ಪ್ರೇಕ್ಷಣೀಯ ಸ್ಥಳಗಳು ಸ 


ಮಡ್ಡೂದು : ಹಿರೇಕೆರೂರು ತಾಲೂಕಿನ ಮಡ್ಡೂರು ಹಿರೇಕೆರೂರಿನಿಂದ ವಾಯುವಕ್ಕೆ 


ಸುಮಾರು 18 ಕಿ.ಮೀ. ದೂರದಲ್ಲಿದೆ 
ಈ € > ಹ ಜತ 
ಊರು ಪ್ರಾಚೀನ ಶಾಸನಗಳಲ್ಲೂ ಕೂಡ "ಮಡಲೂರು' ಎಂದೇ ಉಲ್ಲೇಖಗೊಂಡಿದೆ. ಚಾರಿತ್ರಿಕ ಮಹತ್ವದ ಸಾತೇನಹಳ್ಳಿಯ 


ನೆರೆಗ್ರಾಮವಿದು. ಈ ಊರಲ್ಲಿ ಮೂರು ಶಾಸನಗಳಿದ್ದು ಅವು ಕಲ್ಯಾಣದ ಚಾಳುಕ್ಕ ಯಾದವ ಅರಸರ ಕಾಲಕ್ಕೆ ಸೇರಿದ್ದಾಗಿವೆ. 
ಇಂ dia ed py ಸೂ” ಮಹಾಮಂಡಲೇಶ್ವರ ತೈಲಪದೇವ ಬನವಾಸಿ-12000 ಆಳುತ್ತಿದ್ದಾಗ 
el a ತ elk gE pp ಹ ದಾನದ ಬಗ್ಗೆ ಹೇಳಿದರೆ ಯಾದವಸಿಂಘಣನ ಕಾಲ (1247ಕ್ಕೆ 

2] ದೇವರಸ, ಕೆರೆಯ ಹೂಳನ್ನು ಎತ್ತಲು ದಾನ ಮಾಡಿದ ವಿಷಯವನ್ನು 
ತಿಳಿಸುತ್ತದೆ. ಊರ ಕೆರೆದಂಡೆ ಮೇಲೆ ಗರ್ಭಗೃಹ ಹಾಗೂ ನವರಂಗ ಹೊಂದಿರುವ ಈಶ್ವರನ ಗುಡಿಯಿದೆ. ಗುಡಿಯಲ್ಲಿ ಲಿಂಗ 
ನಂದಿಯಿದ್ದು ಬಾಗಿಲವಾಡದಲ್ಲಿ ಗಜಲಕ್ಷ್ಮಿ ಕೆತ್ತನೆಯಿದೆ. ಊರ ಈಶಾನ್ಯಕ್ಕೆ ಸುಮಾರು ಎರಡು ಕಿ.ಮೀ. ದೂರದಲ್ಲಿ ಹೊಲಮಾಳದಲ್ಲಿ 
ಮಣ್ಣುಮುಚ್ಚಿರುವ ತ್ರಿಕೂಟವಿದೆ. ಪೂರ್ವಾಭಿಮುಖವಾಗಿರುವ ಈ ಗುಡಿಯ ಮೂರು ಗರ್ಭಗೃಹದ ಬಾಗಿಲವಾಡವು 
ತ್ರಿಶಾಖಾಲಂಕೃತವಾಗಿದ್ದು ಪ್ರಧಾನ ಗರ್ಭಗೃಹದಲ್ಲಿ ಶಿವರಂಗ, ಉಳಿದೆರಡರಲ್ಲಿ ಬ್ರಹ್ಮ - ವಿಷ್ಣು ಮೂರ್ತಿಗಳಿವೆ. ಪ್ರಧಾನ ಗರ್ಭಗೃಹಕ್ಕೆ 
ತೆರೆದ ಅರ್ಧಮಂಟಪವಿದ್ದರೆ, ಉಳಿದೆರಡಕ್ಕೆ ಇಲ್ಲ. ಸುಮಾರು ನಾಲ್ಯೂವರೆ ಅಡಿ ಎತ್ತರವಿರುವ ಬ್ರಹ್ಮ ವಿಷ್ಣು ಶಿಲ್ಪಗಳು ಸುಂದರ 
ಕಲಾಕೃತಿಗಳಾಗಿವೆ. ಚತುರ್ಮುಖ ಬ್ರಹಮ ಪಾಶಾಂಕುಶನಾಗಿ ಅಭಯ ನೀಡುತ್ತಿದ್ದರೆ, ಶಂಕ ಗದಾ ಪದಧಾರಿ ಮಂದಸಿತ್ರ ವಿಷ್ಣು 
ಅನುಗ್ರಹ ನೀಡುತ್ತಿರುವಂತೆ ತೋರುತ್ತದೆ. ನವರಂಗದಲ್ಲಿ ಮೂರಡಿ ಎತ್ತರದ ದೇವಕೋಷ್ಟಗಳಲ್ಲಿ ಸಪ್ತಮಾತೃಕಾ, ಕಾರ್ತಿಕೇಯ, 
ದುರ್ಗಾ, ಪಾರ್ವತಿ-ಪರಮೇಶ್ವರ ಶಿಲ್ಪಗಳಿವೆ. ಊರ ಹೊರಗೆ ಸಾತೇನಹಳ್ಳಿ ರಸ್ತೆಯಲ್ಲಿ ಹೊಲದಲ್ಲಿ ಕುಮಾರರಾಮನ ಶಿಲ್ಪಕೆತ್ತನೆಯಿದೆ. 
ಸ್ಥಳಿಕರು, ಅದರಲ್ಲೂ ವಿಶೇಷವಾಗಿ ತಳವಾರ ಜನಾಂಗ ಇದನ್ನು ರಾಮಲಿಂಗಪ್ಪನ ಗುಡಿ ಎಂದೇ ಪೂಜಿಸಿಕೊಂಡು ಬಂದಿದ್ದಾರೆ. 
ಮಾಸ್ತಿಕಲ್ಲೆಂದು ಸ್ಥಳೀಕರು ಭಾವಿಸಿರುವುದು ಪೀಠಸ್ಥ ಚತುರ್ಮುಖ ಬ್ರಹ್ಮನ ಮೂರ್ತಿಯಾಗಿದೆ. ಇವುಗಳ ಜೊತೆಗೆ ಊರಲ್ಲಿ 
ಹನುಮಂತ, ಬಸವಣ್ಣ ವೀರಭದ್ರ, ದುರ್ಗವ್ವ, ದ್ಯಾಮವ್ವ, ಪೇಟೆ ಹನಮಪ್ಪನ ಗುಡಿಗಳಿವೆ. ಊರಲ್ಲೊಂದು ಮಸೀದಿ, ಮೆಹಬೂಬು 


ಸುಬಾನಿಯ ದರ್ಗಾಯಿದೆ. 


ಮಣಕಟ್ಟಿ : ಶಿಗ್ಗಾಂವಿ ತಾಲೂಕಿನ ಮಣಕಟ್ಟೆಯು (ಜನಸಂಖ್ಯೆ : 1,773) ಶಿಗ್ಗಾಂವಿಯಿಂದ ವಾಯುವ್ಯಕ್ಕೆ 10 ಕಿ.ಮೀ. 
ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಮಣಿಗಟ್ಟಿ', "ಮಣಿಕಟ್ಟೆ' ಎಂದು ಉಲ್ಲೇಖಗೊಂಡಿದ್ವು ಇಲ್ಲಿಂದ ಈವರೆಗೆ 
ನಾಲ್ಕು ಶಾಸನಗಳು ವರದಿಯಾಗಿವೆ. ಸೋಲಭೇಶ್ವರ ಗುಡಿ ಮುಂದೆ ಇರುವ ಕಲ್ಯಾಣದ ಚಾಳುಕ್ಯ ಅರಸ ಇವಿ ಜಗದೇಕಮಲ್ಲನ 
ಕ್ರಿಶ. 1147ರ ಶಾಸನ ಮಾರಗಾವುಂಡನು ಹೊಲ್ಲೇಶ್ವರ ದೇವರಿಗೆ ವಿವಿಧ ದಾನಗಳನ್ನು ಮಾಡಿದ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 
1148ರ ಮತ್ತೊಂದು ಶಾಸನ ಹುಲಗೂರ ಗೌರೇಶ್ವರ ದೇವರಿಗೆ ಕಾಳಿಸಟ್ಟಿ ಹಾಗೂ ಬೊಪ್ಪಗೌಂಡರು ಭೂದಾನ ಮಾಡಿದ ಅಂಶವನ್ನು 
ತಿಳಿಸುತ್ತದೆ. ಕಲಚೂರಿ ಬಿಜ್ಜಳನ ಕಾಲದ ಕ್ರಿಶ. 1165ರ ಶಾಸನವು ಮಹಾಪ್ರಧಾನ ಕೇಶಿರಾಜಯ್ಯನ ಮಣಿಗಟ್ಟಿಯ 
ಹೊಲೇಶ್ವರದೇವರಿಗೆ ಮಣಿಕಟ್ಟೆಯ ಸುಂಕಗಳನ್ನು ದಾನ ನೀಡಿದ ಅಂಶವನ್ನು ತಿಳಿಸುತ್ತದೆ. ಮೇಲಿನ ಶಾಸನೋಕ್ತ ಚನ ಗ 
ಇಂದು ಕಲೇಶ್ವರವೆಂದು ಕರೆಯಲ್ಪಡುತ್ತಿದ್ದು ಊರ ಹೊರಗೆ ಹೊಲದಲ್ಲಿದೆ. ಗರ್ಭಗೃಹ, ಅಂತರಾಳ ಜ್ಞಾನ ಸವಂಿರ್‌ನ 
ಹೊಂದಿರುವ ಈ ಗುಡಿ ಪೂರ್ವಾಭಿಮುಖವಾಗಿದ್ದು ನಿರಾಡಂಬರವಾಗಿದ್ದು ಸರಳವಾಗಿದೆ. ಗರ್ಭಗೃಹದಲ್ಲಿ ಭು ಜಾನ 
ಡ ಸರಳ ಚತುರ್ಶಾಖೆಗಳನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಅಂತರಾಳದ ಬಾಗಿಲವಾಡವು ಜಾಲಂದ್ರವನ್ನು 
ಸುಂದರವಾದ ಮಕರತೋರಣವಿದೆ. ನವರಂಗದಲ್ಲಿ ಹತ್ತು ದೇವಕೋಷ್ಟಗಳಲ್ಲಿ ಒಂದರಲ್ಲಿ 


ಕಂಬಗಳು ಚಾಳುಕ್ಯ ಶೈಲಿಯಲ್ಲಿದ್ದು ಆಕರ್ಷಕವಾಗಿದೆ. ಇಮ್ಮಡಿ ಜಗದೇಕಮಲ್ಲನ ಸತರ 
ವಾಗಿರಬಹುದಾದ ಈ ಗುಡಿಯ ಹೊರಭಿತ್ತಿ ನಿರಾಡಂಬರವಾಗಿದ್ದು ಇದರ 
ರುವುದರಿಂದ ಈ ಗುಡಿಯೂ ಶಿಥಿಲಗೊಳ್ಳುವ 


ಬಾಗಿಲವಾ 
ಹೊಂದಿದ್ದು ತ್ರಿಮೂರ್ತಿ ಕೆತ್ತನೆಯಿರುವ 
ಮಾತ್ರ ಕಾರ್ತಿಕೇಯನ ಶಿಲ್ಪವಿದೆ. ನವರಂಗ 
ಬಹುಶಃ ಕ್ರಿ.ಶ. 1140 ಸುಮಾರಿನಲ್ಲಿ ನಿರ್ಮಾಣ ತ 

ವ ತ ಶೆಲಿಯ ಶಿಖರ ಅಲಂಕರಿಸಿದೆ. ಗಿಡ-ಗಂಟಿ ಬಳದಿ 
ಗರ್ಭಗೃಹವನ್ನು ಕದಂಬ ನಾಗರ ಶೈ 


ಭೀತಿಯಿದೆ. 
ಊರ ಬಳಿಯಲ್ಲೆ ವಸೆಯಲಿದೆ. ಈಶ್ಪರ ಗುಡಿಯೆಂದು ರೂಢಿಯಲ್ಲಿರು 
*« ಮತೊಂದು ಗುಡಿ ಶಿಥಿಲಾವಸ್ಥೆಯಲ್ಲಿ ್ರ; ಸ್ಯ ಗರ್ಭಗೃಕ 
ರಾ ಉಳಿದಿದು ನವರಂಗ ಭಾಗ ಹಾಳಾಗಿದೆ. ಇದರ ಗರ್ಭಗೃಹದಲ್ಲಿ ಸ್ವಯಂಭೂಲಿಂಗವಿದ್ದು ಬಾಗಿಲವಾಡಗಳು 
ಹಾಗೂ ಅಂ ನಿ 


ಸರಳವಾಗಿವೆ. ಸುತ್ತ ಗಿಡ-ಗಂಟಿಗಳು ಬೆಳೆದಿರುವುದರಿ 


ವ ಈ ಗುಡಿಯ ಗರ್ಭಗೃಹ 


ಂದ ಗುಡಿ ನೋಡುವುದೇ ದುಸ್ತರವಾಗಿದೆ. ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ 


೨88 _ ಧಾರವಾಡ ಜಿಲ್ಲೆ 


ಮಲ್ಲಿಕಾರ್ಜುನ, ಬೀರೆದೇವರು, ದುರ್ಗವ್ವ, ಉಡಚವ್ವ, ದ್ಯಾಮವ್ವ ಹಾಗೂ ಹಾಲೀರಮನ ಗುಡಿಗಳಿವೆ. ಊರಲ್ಲಿ ಚಂದ್ರಗಿರಿ ಮಠ 


ಹಾಗೂ ವಿರಕ್ತಮಠಗಳಿದ್ವು ವಿರಕ್ತಮಠದ ತೇರು ಶಿವರಾತ್ರಿಯಲ್ಲಿ ಜರುಗುತ್ತವೆ. ಊರಲ್ಲೊಂದು ಮಸೀದಿ ಹಾಗೂ ಮೆಹಬೂಬು . 


ಸುಬಾನಿಯ ದರ್ಗಾಗಳಿದ್ದು ಗ್ಯಾರವಿ ತಿಂಗಳಲ್ಲಿ ಉರುಸು ನಡೆಯುತ್ತದೆ. 


' ಮಲಗುಂದ : ಹಾನಗಲ್‌ ತಾಲೂಕಿನ ಮಲಗುಂದವು (ಜನಸಂಖ್ಯೆ : 2,202) ಹಾನಗಲ್‌ನಿಂದ 19ಕಿ.ಮೀ. ದೂರದಲ್ಲಿರುವ 
ಪುರಾತನ ಸ್ಥಳ. ಊರ ಹೊರಗಿರುವ ಕಲ್ಲೇಶ್ವರ ಅಥವಾ ಶಾಸನೋಕ್ತ ಮಲ್ಲಿಕಾರ್ಜುನ ದೇವಾಲಯವು ಚಾಳುಕ್ಯ ಶೈಲಿಯ ಕಟ್ಟಡವಾಗಿದೆ. 
ಇದರಲ್ಲಿ ಕೇವಲ ಗರ್ಭಗೃಹ ಹಾಗೂ ಕುಸಿದಿರುವ ಅರ್ಧಮಂಟಪ ಮಾತ್ರ ಇದೆ. ಗರ್ಭಗೃಹವು ಚೌಕಾಕಾರವಾಗಿದ್ದು ಒಳಗೆ ಚಾಳುಕ್ಯ 
ಶೈಲಿಯ ಪೀಠದ ಮೇಲೆ ಶಿವಲಿಂಗವಿದೆ. ಇದರ ಸಮೀಪದ ಹಾಲು ಹೊಂಡದಲ್ಲಿ ಶಾಸನವಿರುವ ಒಂದು ಸತಿ ಕಲ್ಲು, ಗಣಪತಿ, 
ಭಗ್ನ ಮಹಿಷಮರ್ಧಿನಿ, ಸೂರ್ಯನ ಭಗ್ನ ಭಾಗ, ಭೈರವ ಇನ್ನೂ ಮುಂತಾದ ಅವಶೇಷಗಳು ಬಿದ್ದಿವೆ. ಈ ಗುಡಿಯ ತತ್ತಿರ 
ಶಾಸನವಿದ್ದು ಕಲ್ಯಾಣದ ಚಾಳುಕ್ಯ ಆರನೇ ವಿಕ್ರಮಾದಿತ್ಯನ ಕಾಲದ್ದಾಗಿದ್ದು ಅಸ್ಪಷ್ಟವಾಗಿದೆ. ತೈಲಪನು ಬನವಾಸಿ-12000 
ಪಾನುಂಗಲ್ಲು-500 ಆಳುವಾಗ ಬೀರಗೌಡನೆಂಬ ಅಧಿಕಾರಿಯು ಮಲ್ಲಿಕಾರ್ಜುನ ದೇವರಿಗೆ ಬಿಟ್ಟ ಭೂದಾನವನ್ನು ಉಲ್ಲೇಖಿಸುತ್ತವೆ. 
ಈ ಗುಡಿಯ ಹಿಂಭಾಗದಲ್ಲಿ ಹಾಲು ಹೊಂಡ ಎಂಬ ಕೊಳವಿದ್ದು ಅಲ್ಲಿರುವ ವೀರಗಲ್ಲು ಶಾಸನ ರಾಷ್ಟ್ರಕೂಟ ಕನ್ನರನ ಕಾಲದ್ದಾಗಿದ್ದು 
(ುು.ಕ್ರಿ.ಶ. 10ನೇ ಶತಮಾನ) ಅಸ್ಪಷ್ಟವಾಗಿದ್ದು ಕಲಿವಿಟ್ಟರಸನು ಬನವಾಸಿಯನ್ನಾಳುವಾಗ ವೀರನೊಬ್ಬನ ಮರಣವನ್ನು ದಾಖಲಿಸುತ್ತದೆ. 
ಈ ಗುಡಿಯ ಸಮೀಪವಿರುವ ಆರ್ಷೇಯ ವಿದ್ಯಾಪೀಠದಲ್ಲಿ ಒಂದು ಗಣಪತಿಯ ಗುಡಿ ಇದೆ. ಇದರ ಬಳಿ ಒಂದು ಪುಷ್ಕರಣಿಯಿದೆ. 
ಊರಿನಲ್ಲಿರುವ ಇತರ ದೇವಾಲಯಗಳೆಂದರೆ ವೀರಭದ್ರ, ಯಲ್ಲಮ್ಮ ' ದ್ಯಾಮವ್ವ, ಮಾತಂಗವ್ವ, ಗಣಪತಿ, ಹನುಮಂತ (ಎರಡು), 
ಸಿದ್ದೇಶ್ವರ, ಬನಶಂಕರಿ ಮುಂತಾದ ಗುಡಿಗಳಿವೆ. ಗಣಪತಿ ಗುಡಿ ಎದುರು ಕೋಣನಕಲ್ಲಿದೆ. ಊರಿನ ಸಮೀಪದಲ್ಲೇ ಗುಡ್ಡದ ಮೇಲೆ 
ಎಲ್ಲಮನ ಗುಡಿಯಿದೆ (ಸಾಧಾರಣ ಆಧುನಿಕ ಕಟ್ಟಡ). ಊರಲ್ಲಿರುವ ಮತ್ತೊಂದು ಚಾಳುಕ್ಯ ಶೈಲಿಯ ಗುಡಿ ಎಂದರೆ ಇನ್ನೊಂದು 
ಕಲ್ಲಪ್ಪಗುಡಿ. ಇದರಲ್ಲಿ ಗರ್ಭಗೃಹ ಅಂತರಾಳ ಹಾಗೂ ತೆರೆದ ಮಂಟಪವಿದೆ. ಗರ್ಭಗೃಹದ ಬಾಗಿಲುವಾಡವು ಅಲಂಕೃತವಾಗಿದ್ದು 
ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವನ್ನು ಹೊಂದಿದೆ. ಇದರ ಬಾಗಿಲುವಾಡವು ಅಲಂಕೃತವಾಗಿದ್ದು ಮೇಲ್ಭಾಗದ ಭೋದಿಗೆಯಲ್ಲಿ ವಿಷ್ಣು 
ಶಿವ ಮತ್ತಿತರ ಶಿಲ್ಪಗಳನ್ನು ಮಕರ ತೋರಣದ ಮಧ್ಯದಲ್ಲಿ ಕೆತ್ತಲಾಗಿದೆ. ಈ ಬಾಗಿಲುವಾಡದ ಇಕ್ಕೆಲಗಳಲ್ಲಿ ಜಾಲಂದ್ರಗಳಿವೆ. 
ಗುಡಿಯ ಹತ್ತಿರ ಊರ ಕೆರೆಯಿದೆ. ಊರಲ್ಲಿ ಕುಮಾರವ್ಯಾಸನ ಓಣಿಯಲ್ಲಿ ರಾಷ್ಟಕೂಟರ ಕಾಲದ ಶಾಸನವಿರುವ ವೀರಗಲ್ಲಿದೆ. 


ಮಾಗಡಿ : ಶಿರಹಟ್ಟಿ ತಾಲೂಕಿನ ಮಾಗಡಿಯು (ಜನಸಂಖ್ಯೆ : 4,103). ಪ್ರಾಚೀನ ಶಾಸನಗಳಲ್ಲಿ "ಮಾಗುಂಡಿ' ಎಂದೇ 
ಉಲ್ಲೇಖಿತಗೊಂಡಿದ್ದು ಶಿರಹಟ್ಟಿಯಿಂದ ನೈಯತ್ಯಕ್ಕೆ ಏಳು ಕಿ.ಮೀ. ದೂರದಲ್ಲಿ ಲಕ್ಷೇಶ್ವರದಿಂದ ಉತ್ತರಕ್ಕೆ ಐದು ಕಿ.ಮೀ. ದೂರದಲ್ಲಿ 
ಗದಗು - ಲಕ್ಷೇಶ್ವರ ರಸ್ತೆಯಲ್ಲಿದೆ. ಹಿಂದೆ ಇದು ಬೆಳ್ತೊಲ-300ಕ್ಕೆ ಸೇರಿದ್ದ ಮುಳಗುಂದ-12ರಲ್ಲಿದ್ದಂತೆ ತೋರುತ್ತದೆ. ನೀಲಮನ 
ಮಠದ ಬಳಿಯಿರುವ ಕ್ರಿ.ಶ. 970ರ ಶಾಸನದಿಂದ ಛಲದಂಕಕಾರನ ಆಡಳಿತದಲ್ಲಿ ಬಲ್ಲವರಸನು ಬನವಾಸಿಯನ್ನು ಆಳುತ್ತಿರುವಾಗ 
ಸಕಳರಾಶಿ ಪಂಡಿತರಿಗೆ ಕಯಿಕಜ್ಜ ಗ್ರಾಮವನ್ನು ದಾನಕೊಟ್ಟ ವಿಷಯ ಗೊತ್ತಾಗುತ್ತದೆ. ಇದರಿಂದ ಈ ಊರು ರಾಷ್ಟ್ರಕೂಟರಷ್ಟು 
ಪ್ರಾಚೀನವಾದುದೆಂದು ತಿಳಿಯುತ್ತದೆ. ನೆರೆಯ ಯಳವತ್ತಿಯ 1195ರ ಶಾಸನ ಈ ಊರನ್ನು ಮಾಗುಂಡಿ ಎಂದೇ ದಾಖಲಿಸಿದೆ. 
ಆದರೆ ಕೃಷ್ಣದೇವರಾಯನ ಕಾಲದ ಒಂದು ಶಾಸನ (ಅಪ್ರಕಟಿತ)ದಲ್ಲಿ ಈ ಊರನ್ನು "ಮಾಗಡೆ' ಎಂದು ಕರೆದಿದೆ. ಆದರೆ ಊರಲ್ಲಿಂದು 
ಪ್ರಾಚೀನ ದೇವಾಲಯಗಳಾವುವು ಉಳಿದಿಲ್ಲ. ಇರುವ ಉಡಚವ್ಹನ ಗುಡಿಯನ್ನು ಹಳೆಗುಡಿಯ ಅವಶೇಷಗಳನ್ನು ಬಳಸಿ ಜೀರ್ಣೊದ್ಧಾರ 
ಮಾಡಿರುವಂತೆ ತೋರುತ್ತದೆ: ಗರ್ಭಗೃಹ ಹಾಗೂ ವಿಶಾಲವಾದ ನವರಂಗವನ್ನು ಹೊಂದಿರುವ ಇದರಲ್ಲಿ "ಸ್ವಯಂಭೂ' ಉಡಚವ್ಹನ 
ಉದ್ಭವ ಶಿಲೆಯಿದೆ. ಗರ್ಭಗೃಹದ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದ್ದು ಇದು ಕಲ್ಯಾಣದ 
ಚಾಳುಕ್ಕರ ಕಾಲದ್ದಾಗಿದೆ. ಗುಡಿಯ ಆವರಣದಲ್ಲಿ ವೀರಗಲ್ಲು ಹಾಗೂ ಶಾಸನದ ಶಿರೋಭಾಗಗಳಿವೆ. ಊರ ಬಸ್‌ಸ್ಟ್ಯಾಂಡ್‌ ಬಳಿ 
ಎರಡು ವೀರಗಲ್ಲುಗಳು ಹಾಗೂ ಪೀಠಸ್ಥ ಚತುರ್ಮುಖ ಬ್ರಹಶಿರ ಶಿಲ್ಪವಿದೆ. ಗುಡಿಯ ಬಳಿಯಲ್ಲೇ ವಿಶಾಲವಾದ ಕೆರೆಯಿದೆ. 
ಊರಲ್ಲಿಂದು ಬಸವಣ್ಣ ಈಶ್ವರ, ವೀರಭದ್ರ, ಮೈಲಾರ, ದ್ಯಾಮವ್ವ ಹಾಗೂ ಕರಿಯಮನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾ 
ಕೂಡ ಇವೆ. 


ಹೊ 


ಪ್ರೇಕ್ಷಣೀಯ ಸ್ಥಳಗಳು ಹ್‌ 


ಎಸ ಹೂಂ ಈ ಗಂದ ಬರ ದ ಕಸ 10 

| - ಊರ ಹೊರಗೆ ರಾಮೇಶ್ವರ ದೇವಾಲಯದ 
ಬಳಿಯಿರುವ ಚಾಳುಕ್ಕ ಮಾಂಡಲಿಕ ಗೋವೆ ಕದಂಬ ಇಮ್ಮಡಿ ಜಯಕೇಶಿಯ ಕ್ರಿ.ಶ. 1126ರ ಶಾಸನ, ಅವನ ಪಟ್ಟದರಸಿಯಾದ 
ಮೈಳಲದೇವಿಯು ಕುಂದೂರನ್ನು ಆಳುವಾಗ ಬಾರಗಿಯರ ಬಾಚಣ್ಣನಿಗೆ ಊರೊಡೆಯ ಮಲ್ಲರಸ ಹಾಗೂ ಸೋವರಸರು ದಾನ 
ಕೊಟ್ಟ ವಿಷಯ ತಿಳಿಸಿರೆ, ಕ್ರಿ.ಶ. 1158ರ ಮತ್ತೊಂದು ಶಾಸನ ಗೋವೆ ಕದಂಬ ಪೇರ್ಮಾಡಿದೇವನ ಕಾಲದಲ್ಲಿ ಪುಲಿವಂದ 
ಮಹಾಪ್ರಭು ಮಲ್ಲರಸ ಹಾಗೂ ಮಲ್ಲಿದೇವರು ಮಾಜೇಶ್ವರ ದೇವರಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಸುಮಾರು 14ನೇ 
ಶತಮಾನದ ಶಾಸನ ಮುದ್ದಳರಸನಿಗೆ ಎಲ್ಲಪ್ಪ ಒಡೆಯ ಬಿಟ್ಟ ದತ್ತಿಯಾಗಿದೆ. ಊರನ್ನು ಆವರಿಸಿದ್ದ ಮಣ್ಣಿನ ಕೋಟೆಯಿಂದು ಊರ 
ಹೊರಗಿದ್ದು, ಕೋಟೆಯ ನಡುವೆ ನಿರ್ದಿಷ್ಟ ಹಂತದಲ್ಲಿ 12 ಬುರುಜು (ಹುಡೆ)ಗಳಿವೆ. ಇದರೊಳಗೆ ಇರುವ ರಾಮಲಿಂಗೇಶ್ವರ 
ಪ್ರಾಚೀನ ದೇವಾಲಯಾಗಿದ್ದು ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿದ್ದು ಗುಡಿಯ ಪ್ರವೇಶಕ್ಕೆ 
ನವರಂಗದ ಪೂರ್ವ ದಕ್ಷಿಣದಲ್ಲಿ ದ್ವಾರಗಳಿವೆ. ದಕ್ಷಿಣದ ದ್ವಾರಕ್ಕೆ ಕಮಲಾಕೃತಿಯ ಕೈಪಿಡಿಯಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು 
ಗರ್ಭಗೃಹ, ಹಾಗೂ ಅಂತರಾಳದ ಬಾಗಿಲವಾಡಗಳು ತ್ರಿಶಾಖಾಲಂಕೃತವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯನ್ನು ಹೊಂದಿವೆ. ನವರಂಗದ 
ನಡುವಿನ ನಾಲ್ಕು ಕಂಬಗಳು ಚಾಳುಕ್ಯ ಶೈಲಿಯಲ್ಲಿವೆ. ಮುಖಮಂಟಪವನ್ನು ನಂದಿಮಂಟಪವನಾಗಿಸಿದ್ದಾರೆ. ನಂದಿಮೂರ್ತಿಯಿದೆ. 
ಅಧಿಷ್ಠಾನದವರೆಗೆ ಸುಸ್ಥಿತಿಯಲ್ಲಿರುವ ಈ ಗುಡಿಯ ಮೇಲು ಭಾಗವನ್ನು ಪುನಃ ರಚಿಸಿದ್ದಾರೆ. ಕೋಟೆ ಹನುಮಪ್ಪನ ಗುಡಿಯಲ್ಲಿ ' 
ಆಭರಣಗಳಿಂದ ಅಲಂಕೃತವಾದ ಕ್ರಿ.ಶ. 14ನೇ ಶತಮಾನದ ಸುಂದರವಾದ ಹನುಮಂತನ ಮೂರ್ತಿಯಿದೆ. ಇಲ್ಲಿನ ಕೋಟೆ 
ವಿಜಯನಗರ ಕಾಲದಾಗಿದ್ದು ಆದಿಲ್‌ ಷಾಹಿಗಳಿಂದ ವಿಸ್ತರಿಸಲ್ಪಟ್ಟಿದೆ. ಕಲ್ಕಾಣದ ಚಾಳುಕ್ಕರ ಕಾಲದ ಜೈನ ಬಸದಿಯೊಂದಿದ್ದು ಇಲ್ಲಿ 
ಪಾರ್ಶ್ವನಾಥ ತೀರ್ಥಂಕರನ ಶಿಲ್ಪವಿದೆ. ಉಳಿದಂತೆ ಊರಲ್ಲಿ ಬಸವಣ್ಣ ಮೈಲಾರ, ಈಶ್ವರ, ವೀರಭದ್ರ, ದುರ್ಗವ್ವ ಹಾಗೂ ದ್ಯಾಮವ್ವನ 
ದೇವಾಲಯಗಳಿವೆ. ಊರಲ್ಲಿ ನಾಲ್ಕಾರು ಮಸೀದಿಗಳಿದ್ದು ಜುಮಾಮಸೀದಿ ಆದಿಲ್‌ ಷಾಹಿಗಳ ಕಾಲದ್ದು ಇದು ವಿಶಾಲವಾಗಿದ್ದು 
ಇದರ ಮೇಲೆ ಪರ್ಷಿಯನ್‌ ಶಾಸನವಿದೆ. ನಾಲ್ಕು ದರ್ಗಾಗಳಿದ್ದು ಮೆಹಬೂಬು ಸುಬಾನಿಯ ಉರುಸು ದಸ್ತಗಿರಿ ತಿಂಗಳಲ್ಲಿ 


ನಡೆಯುತ್ತದೆ. 


ಮುಂಡರಗಿ : ತಾಲೂಕು ಕೇಂದ್ರವಾದ ಮುಂಡರಗಿಯು (ಜನಸಂಖ್ಯೆ : 14,542) ಧಾರವಾಡದಿಂದ ಆಗ್ನೇಯಕ್ಕೆ 110 
ಕಿ.ಮೀ. ದೂರದಲ್ಲಿ ಗದಗಿನಿಂದ 36 ಕಿ.ಮೀ. ದೂರದಲ್ಲಿದೆ. ಈ ಊರಿನ ಪ್ರಾಚಿನ ಹೆಸರು "ಮೃಡಗಿರಿ' ಎಂದೂ, ಮುಂದೆ ಇದೇ 
ಮುಂಡರಗಿ ಆಯಿತೆಂದು ಸ್ಥಳೀಕರು ಹೇಳುತ್ತಾರೆ. ಊರ ಸಮೀಪದ ಗುಡ್ಡವನ್ನೇ ಅವರು ಮೃಡಗಿರಿ ಎಂದು ಕರೆಯುತ್ತಾರೆ. ಡಾ 
ಕಲ್ಬುರ್ಗಿಯವರು ಇದು ಜನಾಂಗವಾಚೆ ಎಂದು ಗುರುತಿಸಿ ಮುಂಡರ * ಕೆಯ್‌ಎಮುಂಡರಗೆಯ್‌ ಮುಂಡರಗಿ ಆಯಿತೆಂದು 
ಅರ್ಥೈಸುತ್ತಾರೆ. ಇಲ್ಲಿನ ಬೆಟ್ಟದ ಮೇಲೆ ಕನಕ ನರಸಿಂಹಸ್ವಾಮಿ ಗುಹೆ ಇದೆ; ಅದರಿಂದಾಗಿ ಇಲ್ಲಿ ಹೋಳಿ ಆಚರಣೆಯಿಲ್ಲದಿರುವುದು 
ಈ ಊರಿನ ವೈಶಿಷ್ಟವಾಗಿದೆ. ಗುಡ್ಡದ ಮೇಲಿರುವ ಶಿವಾಲಯದಲ್ಲಿರುವ 16ನೇ ಶತಮಾನದ ಶಾಸನ ಗೌಡ ಬಣಜಿಗ 
ಕುಂಬಾರಾದಿಗಳು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಇದರಿಂದ ಈ ಊರು ಅತ್ಯಂತ ಪ್ರಾಚೀನದ್ದಲ್ಲವೆಂದು ETE 
ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಭೀಮರಾಯನಿಂದಾಗಿ ಈ ಊರು ಪ್ರಸಿದ್ಧವಾಗಿದೆ. ಕನಕ ನರಸಿಂಹನ ಗುಡ್ಡದ ಮೇಲೆ 
ಮಲ್ಲಿಕಾರ್ಜುನ, ಕನಕನರಸಿಂಹನ ಗುಡಿಗಳಿದ್ದು ಕನಕನರಸಿಂಹನ ಜಾತ್ರೆ ಹೋಳಿ ಹುಣ್ಣಿಮೆಯಾಗಿ ಐದು ದಿನಕ್ಕೆ ನಡೆಯುತ್ತದೆ. 
ಗುಡ್ಡದ ಮೇಲೆ ಬೃಹತ್ತಾದ ನೀರಿನ ಟ್ಯಾಂಕ್‌ನಿಂದ, ತುಂಗಭದ್ರಾ ನೀರನ್ನು ಊರಿಗೆ ಸರಬರಾಜು ಮಾಡಲಾಗುತ್ತದೆ. ಭು 
ಹನುಮಂತ, ಕೆಂಗಣ್ಣು ದುರ್ಗವ್ವ, ಕನ್ನಿಕಾಪರಮೇಶ್ವರಿ ಅಂಭಾಭವಾನಿ, ವಿಠಲ, ಪಾಂಡುರಂಗ, ಬಸವೇಶ್ವರ, ವೆಂಕಟೇಶ, ಗ್ರಾಮದೇ 
ಚೌಡಮ್ಮ ಕೋಟೆ ಆಂಜನೇಯ, ಬೀರದೇವರು, ಗಣಪತಿ, ಕರಿಯಮ್ಮ 
ಮಠ ಹಾಗೂ ತೋಂಟದಾರ್ಯ ಮಠದ ಶಾಖೆಗಳೂ ಇವೆ. ಅನ್ನದಾನೇಶ್ವರ ಸ್ವಾಮಿಗಳ ಜಾತ್ರೆಯು ಹ್‌ 
ದಿನ ಮೊದಲು ನಡೆಯುತ್ತದೆ. ಕೋಟೆಯಿರುವ ಸ್ಥಳವನ್ನು ಭೀಮರಾಯನ ಕೋಟೇ ಎಂದೇ ಕರೆಯುತ್ತಾರೆ. ಮುಂಡರಗಿ ಭಿ 
ವಂಶಸ್ಥರು ಇಂದಿಗೂ ಇಲ್ಲಿದ್ದಾರೆ. ಉರಲ್ಲಿರುವ ಜುಮ್ಮಾಮಸೀದಿ ದೊಡ್ಡದಾಗಿದ್ದು ಮೂರು ದರ್ಗಾಗಳಿವೆ. 


ದೆ. 
ಮುಕ್ತಿ ಮಂದಿರ : ಶಿರಹಟ್ಟಿ ತಾಲೂಕಿನ ಮುಕ್ತಿಮಂದಿರುವ ಲಕ್ಷ್ಮೇಶ್ವರದಿಂದ ಆಗ್ನೇಯಕ್ಕೆ ನಾಲ್ಕು ಕಿ.ಮೀ. ದೂರದಲ್ಲಿ 


ಲೆಸಿದು 
ಬಾಳೆಹೊನ್ನೂರಿನ ರಂಬಾಪುರಿ ಪೀಠದ ಲಿಂಗೈಕ್ಯ ರೇಣುಕಾ ವೀರಗಂಗಾಧರಸ್ವಾಮಿಗಳು 1940ರಿಂದಲೂ ಇಲ್ಲಿ ನೆಲೆಸಿದ್ದು 


990 ಧಾರವಾಡ ಜಿಲ್ಲೆ 


ತತ್ಪರಿಣಾಮವಾಗಿ, ವನವು ತಪೋವನವಾಗಿ ಮಾರ್ಪಟ್ಟು ಧರ್ಮಕ್ಷೇತ್ರವಾಗಿದೆ. ಸರ್ವ ಧರ್ಮಗಳನ್ನು ಪ್ರತಿನಿಧಿಸುವ ಮಂಟಪಗಳಿರುವ 
ಮುಕ್ತಿಮಂಟಪವು 80 ಎಕರೆಯಷ್ಟು ವಿಶಾಲವಾದ ಕ್ಷೇತ್ರವನ್ನು ಹೊಂದಿದ್ದು ಶಿವ-ಪಾರ್ವತಿ, ರೇಣುಕಾಮಂದಿರ, ಪೂಜಾಮಂಟಪ, 
ದಾಸೋಹಮನೆ, ಸಂಸ್ಕತ ಪಾಠಶಾಲೆ, ಗುರುಕುಲಾಶ್ರಮ ' ಹಾಗೂ ಉದ್ಯಾನವನಗಳಿಂದ ಸುತ್ತುವರಿದು ಪ್ರಶಾಂತಿಯ ತವರಾಗಿ 
ಶೋಭಿಸುತ್ತಿದ್ದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಕೇಂದ್ರವಾಗಿದೆ. ಮಾನವಕುಲ ಒಂದೇ ಎಂಬ ಸಂದೇಶ ಸಾರುವ 
ಉದ್ದೇಶವನ್ನು ಹೊಂದಿರುವ "ಮುಕ್ತಿಮಂದಿರ' ವಿರುವ ಪರಿಸರದ ಮಹಾತ್ಮೆಯ ಬಗ್ಗೆ ಒಂದು ಐತಿಹ್ಯವಿದೆ. ಕ್ರಿ.ಶ. 19ನೇ ಶತಮಾನದಲ್ಲಿ 
ಜೀವಿಸಿದ್ದ ಶಿಶುನಾಳಷರೀಫರು, ಸಂಚಾರದಲ್ಲಿದ್ದಾಗ ಒಂದೆಡೆ ಕುಳಿತು, ಚಿಲುಮೆ ಸೇದುವಾಗ ಅದರಲ್ಲಿಯ ಹರಳು ಜಾರಿ ಬಿತ್ತು. 
ಆಗ ಷರೀಫರು ಎರಡು ಕಲ್ಲುಗಳ ಮೇಲೆ ಹರಳನ್ನು ಇಟ್ಟು ಗುಡಿ ಆಕಾರ ಮಾಡಿ "ದೊಡ್ಡ ಜಾಗಾ ಆಗಿ ಪ್ರಸಿದ್ಧಿ ಆಗು ಹೋಗು' 
ಎಂದರಂತೆ. ಅದೇ ಪ್ರಕಾರ ಇಂದು ಮುಕ್ತಿ ಮಂದಿರವು ಧರ್ಮಕ್ಷೇತ್ರವಾಗಿ ಮೆರೆಯುತ್ತಿದೆ ಎಂದು ಸ್ಥಳಿಕರು ಹೇಳುತ್ತಾರೆ. ಇಂದು 
ಇದು ಸರ್ವಧರ್ಮ ಸಮನ್ವಯತೆಯ ಸಂದೇಶವನ್ನು ಸಾರುವ ಸ್ವಾರಕವಾಗಿ ಶೋಭಿಸುತ್ತಿದೆ. 


ಮುಗದ : ಧಾರವಾಡ ತಾಲೂಕಿನ ಮುಗದವು (ಜನಸಂಖ್ಯೆ 4,185) ಪ್ರಾಚೀನ ಶಾಸನಗಳಲ್ಲಿ “ಮುಗುಂದ', "ಮುಗುನ್ಹ' 
"ಮುಗುದ' ಎಂದೆಲ್ಲಾ ಉಲ್ಲೇಖಿತಗೊಂಡಿದೆ. ಈ ಊರು ಧಾರವಾಡದಿಂದ ಪಶ್ಚಿಮಕ್ಕೆ ಹತ್ತು ಕಿ.ಮೀ. ದೂರದಲ್ಲಿ ಆಳ್ಗಾವರ 
ರಸ್ತೆಯಲ್ಲಿದೆ. ಹಿಂದೆ ಇದು ಹಲಸಿಗೆ-12,000ಕ್ಕೆ ಸೇರಿದ, ಮಹಾರಾಜವಾಡಿ ನಾಡಿಗೆ ತಿಲಕಪ್ರಾಯವಾಗಿದ್ದ ಮುಗುಂದ-30 ಕಂಪಣದ 
ಆಡಳಿತ ಕೇಂದ್ರವಾಗಿತ್ತು. ಇಲ್ಲಿಂದ ಈವರೆಗೆ ಆರು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ಒಂದನೇಯ ಸೋಮೇಶ್ವರನ ಕ್ರಿ.ಶ. 
1045ರ ಶಾಸನ, ಮುಗುಂದ - 30ರ ನಾಡಗೌಡ ಚಾವುಂಡಗೌಡನು ಮುಗುನ್ನದಲ್ಲಿ ತಾನು ಮಾಡಿಸಿದ ಸಮ್ಯಕ್ತ ರತ್ನಾಕರ 
ಚೈತ್ಕಾಲಯಕ್ಕೆ ಭೂಮಿಯನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತ ಮತ್ತಷ್ಟು ಮುಂದುವರಿದು, ಇವನ ಮೊಮಗ ಮಹಾಸಾಮಂತ 


ಮಾರ್ತಂಡಯ್ಯನು, ತನ್ನ ತಾತ ಮಾಡಿಸಿದ ಬಸದಿಯನ್ನು ಬಿಚ್ಚಿ ನಾಟಕ ಶಾಲೆಯನ್ನೂ ಸೇರಿಸಿ ನಿರ್ಮಿಸಿದನೆಂದು ಹೆಳುತ್ತದೆ. ಹೆಗ್ಗೆರೆ . 


ಬಳಿಯಿರುವ ಆರನೇಯ ವಿಕ್ರಮಾದಿತ್ಯನ ಕ್ರಿ.ಶ. 1125ರ ಶಾಸನ ಮುಗುಂದ-30ರ ನಾಡಗೌಡ ಚಾಮುಂಡರಾಯನು ಮಾರ್ಕಂಡೇಯ 
ಕೆರೆಗೆಂದು ಭೂದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಹೆಗ್ಗೆರೆ ಬಳಿಯಿರುವ 12ನೇ ಶತಮಾನದ ವೀರಗಲ್ಲು ಗೋಗ್ರಹಣದಲ್ಲಿ 
ಮಡಿದ ವೀರಣ ಸಾರ್ರಶಶಿಲ್ಪವಾಗಿದೆ. ಜೈನ ತೀರ್ಥಂಕರ ಪಾದ ಪೀಠದ ಮೇಲಿರುವ ಸುಮಾರು ಕ್ರಿ.ಶ. 12 ಶತಮಾನದ ಶಾಸನ, 
ಶಿಷ್ಯೆಯೊಬ್ಬಳು ಚೆನ್ನಪಾರ್ಶ್ವನಾಥನನ್ನು ಮಾಡಿಸಿದ ವಿಷಯವನ್ನು ತಿಳಿಸುತ್ತದೆ. ಮೇಲಿನ ಶಾಸನಗಳಿಂದ ಹಿಂದೆ ಮುಗದ ಒಂದು 
ಪ್ರಮುಖ ಜೈನಕೇಂದ್ರವಾಗಿತ್ತೆಂಬ ಅಂಶ ಸ್ಪಷ್ಟವಾಗುತ್ತದೆ. 


ಇಂದು ಕೂಡ ಮುಗದದಲ್ಲಿ ಪ್ರಾಚೀನ ಕಾಲದ ಪಾರ್ಶ್ವನಾಥ ಬಸದಿ ಇದೆ. ಇಂದು ಜೀರ್ಣೋದ್ಧಾರಗೊಂಡಿರುವ ಈ ಗುಡಿ 
ಗರ್ಭಗುಡಿ ಹಾಗೂ ವಿಶಾಲವಾದ ನವರಂಗವನ್ನು ಹೊಂದಿದ್ದು ಗರ್ಭಗುಡಿಯಲ್ಲಿ ಐದಡಿ ಎತ್ತರದ ಪಾರ್ಶ್ವನಾಥನ ಮೂರ್ತಿಯಿದೆ. 
ಪಾಶ, ಅಂಕುಶ, ಶ್ರೀಫಲ ಹಾಗೂ ಕಮಲಗಳನ್ನು ನಾಲ್ಕು ಕೈಗಳಲ್ಲಿ ಧರಿಸಿದ ಪದಾಹ್ಜೀನವಾಗಿರುವ ಪದ್ಮಾವತಿಯ ಸುಂದರ ಶಿಲ್ಪವಿದೆ. 
ಈಕೆ ಕುಳಿತಿರುವ ಪೀಠದಲ್ಲಿ ಹಂಸವಿದೆ. ಈಕೆಯ ಕಿರೀಟದ . ಮೇಲೆ ಐದು ಹೆಡೆಯ ಸರ್ಪವಿದೆ. ಈ ಗುಡಿಯಲ್ಲಿರುವ ಸುಮಾರು 
ಏಳೂವರೆ ಅಡಿ ಎತ್ತರದ ಶಾಸನ ಇದನ್ನು ಸಮ್ಯಕ್ತರತ್ನ ಬಸದಿಯೆಂದು ವರ್ಣಿಸಿದೆ. ಈ ಗುಡಿಯಲ್ಲಿ ಸುಂದರವಾದ ಕಂಚಿನ ಉತ್ಸವ 
ಮೂರ್ತಿಗಳಿವೆ. 


ಊರ ಹೊರಗೆ ಪಾಳು ಬಿದ್ದಿರುವ ರಾಮಲಿಂಗೇಶ್ವರ ಗುಡಿಯಿದೆ. ಗರ್ಭಗೃಹ ಹಾಗೂ ವಿಶಾಲವಾದ ನವರಂಗವನ್ನು 
ಹೊಂದಿರುವ ಇದರ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಮುಂದೆ ನಂದಿಯಿದೆ. ನವರಂಗದಲ್ಲಿ ಸುಮಾರು ಒಂದೂವರೆ ಅಡಿ ಎತ್ತರದ 
ಮುಕ್ಕಾಗಿರುವ ಮಹಿಷಮರ್ದಿನಿ, ಆದಿತ್ಯ, ಮೈಲಾರ, ಸಪ್ತಮಾತೃಕಾ ಪಟ್ಟಿಕೆ, ಗಣಪತಿ, ಕಾರ್ತಿಕೇಯ ಹಾಗೂ ಉಮಾ-ಮಹೇಶ್ವರ 
ಶಿಲ್ಪಗಳಿವೆ. ಇವುಗಳಲ್ಲಿ ಕೊನೆಯ ಶಿಲ್ಪ ಬಹಳ ಸುಂದರವಾಗಿದ್ದು ಸಂಗಡ ಗಣಪತಿ ಕಾರ್ತಿಕೇಯರನ್ನೂ ಕೆತ್ತಲಾಗಿದೆ. ಊರಕೆರೆದಂಡೆ 
ಮೇಲೆ ವೀರಗಲ್ಲುಗಳಿದ್ದು ಅವುಗಳಲ್ಲೊಂದು ಆಕರ್ಷಕವಾದ ಹುಲಿಬೇಟೆ ವೀರಗಲ್ಲಾಗಿದೆ. ಇಲ್ಲೂ ಮಹಿಷಮರ್ದಿನಿ ಹಾಗೂ 
ಗಣಪತಿಯ ಭಗ್ನಶಿಲ್ಪಗಳಿವೆ. 110 ಎಕರೆಯಷ್ಟು ವಿಶಾಲವಾದ ಇಲ್ಲಿನ ಕೆರೆ ಮತ್ತೊಂದು ಆಕರ್ಷಣೆ; ಎರಡು ತೂಬುಗಳನ್ನುಳ್ಳ 


ಇದು 650 ಎಕರೆ ಜಮೀನಿಗೆ ನೀರುಣಿಸುತ್ತದೆ. ಊರಲ್ಲಿ ಬಸವಣ್ಣ ವಿಠಲ, ಹನುಮಂತ, ದುರ್ಗಮ್ಮ ಹಾಗೂ ಮಾಸ್ಕಮನ 


ಗುಡಿಗಳಿವೆ. ಮೂರು ಮಸೀದಿಗಳು ಹಾಗೂ ಪೀರ್‌ಜಾದಾನ ದರ್ಗಾವಿದ್ದು ಬೇಸಿಗೆಯಲ್ಲಿ ಉರುಸು ನಡೆಯುತ್ತದೆ. 


ಸಿತು ಕುಳ ಟಕುಟು ತು i ind 


ಪ್ರೇಕ್ಷಣೀಯ ಸ್ಥಳಗಳು 99] 


ಮುತ್ತೂರು : ಬ್ಯಾಡಗಿ ತಾಲೂಕಿನ ಮುತ್ತೂರು (ಜನಸಂಖ್ಯೆ 1,829) ಬ್ಯಾಡಗಿಯಿಂದ ನೈಖತ್ಯಕ್ಕೆ 21 ಕಿ.ಮೀ. ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲೂ "ಮುತ್ತೂರು' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು ಬಾಸವೂರು- 140ಕ್ಕೆ ಸೇರಿದ 
ಕಂಪಣ ಕಾಗಿನೆಲೆ- 12ರಲ್ಲಿ ಇತ್ತೆಂದು ತೋರುತ್ತದೆ. ಇಲ್ಲಿಂದ ಈವರೆಗೆ ಏಳು ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಕಲ್ಯಾಣದ 

ಡಿ ಖಿ 

ಚಾಳುಕ್ಯ ಅರಸ ಮುಮ್ಮಡಿ ಸೋಮೇಶ್ವರನ ಕಾಲದ ಕ್ರಿ.ಶ. 1138ರ ಶಾಸನ, ಕಮನವಳ್ಳಿಯ ಜಕ್ಕಿಸೆಟ್ಟಿ ಮುತ್ತೂರನ್ನು ಮುತ್ತಿದಾಗ, 
ಕಮ್ಮಾರ ಮಾಚನ ಅಣ್ಣ ಹಳ್ಳಿಗನು ಹೋರಾಡುತ್ತ ಮಡಿದ ವಿಷಯವನ್ನು ತಿಳಿಸಿದರೆ, ಕಲಚೂರಿ ಸೋವಿದೇವನ ಕಾಲಕ್ಕೆ ಸೇರಿದ 
ಕ್ರಿಶ. 1172ರ ಶಾಸನ ದಂಡನಾಯಕನ ಕೇಸಿಮಯ್ಯನು ಮುತ್ತೂರ ತುರುಗಳನ್ನು ಕೊಂಡು ಹೋಗುವಾಗ, ಅಗಸರ ಕಾಳೆಯನು 
ಶತ್ರುಗಳನ್ನು ಎದುರಿಸಿ ಹೋರಾಡುತ್ತ ಮಡಿದ ವಿಷಯವನ್ನು ದಾಖಲಿಸುತ್ತ ಅವನ ಕುಟುಂಬಕ್ಕೆ ಮನೆ ಹಾಗೂ ಗದ್ದೆಯನ್ನು ದಾನ 
ಕೊಟ್ಟ ವಿಷಯವನ್ನೂ ತಿಳಿಸುತ್ತದೆ. ಇದೇ ಕಾಲಕ್ಕೆ ಸೇರಿದ ಇನ್ನೆರಡು ವೀರಗಲ್ಲುಗಳು ಗೋಗ್ರಹಣದಲ್ಲಿ ಮಡಿದ ಕಮಾರ 
ಗಣಕೋಜನಂತಹ ವೀರರ ಮರಣದ ಬಗ್ಗೆ ದಾಖಲಿಸುತ್ತದೆ. ಇದೇ ರೀತಿ ಕ್ರಿ.ಶ. 1382ರ ವೀರಗಲ್ಲು ಶಾಸನ ಬೋಮಯ್ಯನ 
ವೀರಮರಣ ಹಾಗೂ ಅವನ ಮಡದಿ ಕಾಮಾಯಿಯ ಸಹಗಮನದ ಬಗ್ಗೆ ತಿಳಿಸುತ್ತದೆ. ಊರ ಹೊರಗೆ ಕಲ್ಲೇಶ್ವರ ಗುಡಿ ಆವರಣದಲ್ಲೇ 
ಇರುವ ಇವೆಲ್ಲವೂ ವೀರಗಲ್ಲು ಶಾಸನಗಳಾಗಿವೆ. ಇತ್ತೀಚೆಗೆ ಇಲ್ಲಿನ ಶಿವಪ್ಪ ಬಸಪ್ಪ ಅಂಗಡಿಯವರ ಬಳಿಯಿದ್ದ ಕದಂಬ ಅರಸ 
ವಜಯಶಿವ ಮಾಂಧಾತೃವರ್ಮನ ಆಳ್ವಿಕೆಯ 13ನೇ ವರ್ಷದಲ್ಲಿ ನೀಡಲ್ಪಟ್ಟಿರುವ ತಾಮ್ರ ಶಾಸನ ಪತ್ತೆಯಾಗಿದ್ದು ಈ ಶಾಸನವನ್ನು 
ಓದಿ, ಅದರ ಪಾಠವನ್ನು ಡಾ॥। ದೇವರಕೊಂಡಾರೆಡ್ಡಿಯವರು ಪ್ರಕಟಿಸಿದ್ದಾರೆ. ಇದೊಂದು ದಾನ ಶಾಸನವಾಗಿದ್ದು ಶಿವಮಾಂಧಾತೃವು 
ದ್ರೋಣಾಚಾರ್ಯ ಹಾಗೂ ವಲಾರ್ಯರಿಗೆ ಮಾಕುಂದಹಾರದ ವಲಶಟ್ಟಿ ಗ್ರಾಮದಲ್ಲಿ 20 ನಿವರ್ತನ ಹಲ ಕ್ಷೇತ್ರವನ್ನು (ಹಾಗುವಳಿ 
ಭೂಮಿ) ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಸುಮಾರು ಕ್ರಿಶ. 5 ನೇ ಶತಮಾನಕ್ಕೆ ಸೇರಿದ ಈ ಶಾಸನ ಇಲ್ಲಿ ಲಭಿಸಿದ್ದರೂ, 
ಶಾಸನಕ್ಕೂ ಮುತ್ತೂರಿಗೂ ಏನೇನೂ ಚಾರಿತ್ರಿಕ ಸಂಬಂಧವಿಲ್ಲ, 


ಊರ ಹೊರಗಿರುವ ಕಲ್ಲೇಶ್ವರ ಗುಡಿ ಸುಮಾರು ಕ್ರಿ.ಶ. 10ನೇ ಶತಮಾನದ ರಚನೆಯಾಗಿದೆ. ಮೂರು ಗರ್ಭಗೃಹಗಳನ್ನು 
ಹೊಂದಿರುವ ಈ ತ್ರಿಕೂಟದ ಪ್ರಧಾನ ಗರ್ಭಗೃಹಕಷ್ಟೆ ತೆರೆದ ಅರ್ಧಮಂಟಪವಿದ್ವು ಉಳಿದ ಗರ್ಭಗೃಹಗಳಿಗಿಲ್ಲ. ಪ್ರಧಾನ 
ಗರ್ಭಗೃಹದಲ್ಲಿ ಶಿವಲಿಂಗವಿದ್ದರೆ, ಉತ್ತರದ ಗರ್ಭಗೃಹದಲ್ಲಿ ವಿಷ್ಣು ಹಾಗೂ ದಕ್ಷಿಣದ ಗರ್ಭಗೃಹದಲ್ಲಿ ಆದಿತ್ಯನ ಮೂರ್ತಿಗಳಿವೆ. 
ಪ್ರಧಾನ ಗರ್ಭಗೃಹದ ಬಾಗಿಲವಾಡ ಪಂಚಶಾಖೆಯನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದ್ದು ಉಳಿದೆರಡು ಗರ್ಭಗೃಹಗಳ 
ಬಾಗಿಲುವಾಡ ಏಕಶಾಖೆಯಿಂದ ಕೂಡಿದ್ದು ಜಾಲಂದ್ರಗಳಿವೆ. ತೆರೆದ ಅರ್ಧಮಂಟಪವು ತ್ರಿಮೂರ್ತಿ ಕೆತ್ತನೆಯಿರುವ ಸುಂದರವಾದ 
ಮಕರ ತೋರಣದಿಂದ ಅಲಂಕೃತವಾಗಿದೆ. ಉತ್ತರ-ದಕ್ಷಿಣದ ಗರ್ಭಗೃಹಗಳಲ್ಲಿ ಐದಡಿ ಎತ್ತರದ ಆದಿತ್ಯ ಹಾಗು ವಿಷ್ಣುವಿನ 
ಮೂರ್ತಿಗಳಿವೆ. ನವರಂಗದಲ್ಲಿರುವ ಐದು ದೇವಕೋಷ್ಠಗಳಲ್ಲಿ ಎರಡು ಅಡಿ ಎತ್ತರದ ಸಪ್ತಮಾತೃಕಾ, ಶಿವಲಿಂಗ, ಉಮಾ-ಮಹೇಶ್ವರ, 
ಭೈರವ ಹಾಗೂ ಮಹಿಷಮರ್ಧಿನಿಯರ ಸುಂದರ ಶಿಲ್ಪಗಳಿವೆ. ನವರಂಗದ ಕಂಬಗಳು ಚಾಳುಕ್ಯ ಶೈಲಿಯಲ್ಲಿವೆ. ಈ ದೇವಾಲಯದ 
ಭಿತ್ತಿಯವರೆಗೆ ಮಣ್ಣು ಹಾಕಿ ಮುಚ್ಚಿದ್ದಾರೆ. ನವರಂಗದ ಪ್ರವೇಶದ್ವಾರವೂ ಸುಂದರವಾಗಿದೆ. ಜೀರ್ಣೊದ್ಧಾರಗೊಂಡಿರುವ ಈ ಗುಡಿಯ 
ಪ್ರಧಾನ ಗರ್ಭಗೃಹದ ಶಿಖರ ಕದಂಬ ನಾಗರ ಶೈಲಿಯಲ್ಲಿದೆ. ಈ ಗುಡಿಯ ಮುಂದೆ 12 ವೀರಗಲ್ಲು, ಮಾಸ್ತಿಕಲ್ಲುಗಳು ನಿಂತಿವೆ. 


ಇವುಗಳೊಂದಿಗೆ ಊರಲ್ಲಿ ದ್ಯಾಮವ್ವ, ಹನುಮಂತ, ಕರಿಯಮ್ಮ ಎಲ್ಲಮ್ಮ ಹಾಗೂ ದುಂಡಿ ಬಸವಣ್ಣನ ಗುಡಿಗಳಿವೆ. ಊರಲ್ಲಿ 
ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ಮುದೇನೂರು : ರಾಣೆಬೆನ್ನೂರು ತಾಲೂಕಿನ ಮುದೇನೂರು (ಜನಸಂಖ್ಯೆ : 2340) ಹೊಳೆಅನ್ವೇರಿಗೆ ಐದು ಕಿ.ಮೀ. 
ದೂರದಲ್ಲಿರುವ ಈ ಊರಲ್ಲಿ ಛಾಸನಗಳಲ್ಲಿ ಮುದುಗುನೂರು) ಮೂರು ಶಾಸನಗಳಿದ್ದು 1098ರ ಶಾಸನ ಮುದುಗುನೂರ 
ಗೋವಿಂದ ಘಯಸಾಸರಿಗೆ ಹಲವಾರು ಸುಂಕ ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ಕ್ರಿಶ. 1181ರ ಮ್ಯಾ ಜೂ ಇ ಹ 
ಕೊಟಯನಾಯಕನ ಶೌರಕ್ಕಾಗಿ ದಾನ ನೀಡಿ ವೀರಗಲ್ಲು ನಿಲ್ಲಿಸಿದ ಅಂಶವನ್ನು ಹೇಳುತ್ತದೆ. ಜೂ ಯು ಸಹಾರ | 
ಶಂಕರಸಾರಾಯಣ ಗುಡಿ ಹಲವಾರು ಮಾರ್ಪಡಿನೊಂದಿಗೆ ಪೂರ್ಣ ಜೀರ್ಣೋದ್ದಾರ ಹೊಂದಿ ನವೀನವೆಂದೂ ಸಾ 
ಇಲ್ಲಿ ಪ್ರಾಚೀನ ಕಾಲದ ಸಪ್ತಮಾತೃಕಾ, ಮಹಿಷ ಮರ್ದಿನಿ, ವಿಷ್ಣು ಹಾಗೂ ಉಮಾಮಹೇಶ್ವರರ ಆಕರ್ಷಕ ಮೂರ್ತಿಗಳನ್ನು 


ರಕ್ಷಿಸಿಡಲಾಗಿದೆ. 


992 ಧಾರವಾಡ ಜಿಲ್ಲೆ 


ಮುಮ್ಮಿಗಟ್ಟಿ : ಧಾರವಾಡ ತಾಲೂಕಿನ ಮುಮಿಗಟ್ಟೆಯು (ಜನಸಂಖ್ಯೆ : 3,206) ಧಾರವಾಡದಿಂದ ವಾಯುವ್ಯಕ್ಕೆ ಒಂಭತ್ತು 
ಕಿ.ಮೀ. ದೂರದಲ್ಲಿದೆ. ಈ ಊರಿಗೆ ಹಿಂದೆ "ಅರಣಿಗೆರೆಯಹಳ್ಳಿ' ಎಂಬ ಹೆಸರು ಇದ್ದಿರಬೇಕೆಂದು ಶಾಸನದಿಂದ ಊಹಿಸಬೇಕಾಗುತ್ತದೆ. 
ಹಿಂದೆ ಇದು ಕುನ್ಹೂರು-500ಕ್ಕೆ ಸೇರಿದ ಗ್ರಾಮವಾಗಿತ್ತು. ಈ ಊರಿಂದ ಈವರೆಗೆ ವರದಿಯಾಗಿರುವ ಶಾಸನ ಕ್ರಿ.ಶ.. 1124 
ರದ್ದಾಗಿದ್ದು ಊರ ಹೊರಗೆ ಗದಗ ರಸ್ತೆಯ ಹೊಲದಲ್ಲಿರುವ ಕಲ್ಲೇಶ್ವರ ಗುಡಿ ಬಳಿಯಿದೆ. ಗೋವೆ ಕದಂಬ ಜಯಕೇಶಿ - 
ಮೈಳಲದೇವಿಯರು ಆಳುತ್ತಿದ್ದಾಗ, ತನ್ನ ತಂದೆ ಶಿವಭಕ್ತ ಮಲ್ಲಗೌಡನ ಸpಣಾರ್ಥವಾಗಿ, ಉದಯಮಗೌಡನು ಮಹಾಪಟ್ಟಣ ಕುಂದೂರ 
16 ಗೌಡರು, ಪಂಚ ಮಠಸ್ಥಾನದ ಸನ್ನಿಧಿಯಲ್ಲಿ ಕಲಿದೇವರಿಗೆಂದು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನ ನಿಂತಿರುವ 
ಸ್ಥಳದಲ್ಲಿರುವ ಗುಡಿ ಶಿಥಿಲಗೊಂಡು, ಸರಳವಾಗಿ ಜೀರ್ಣೊದ್ದಾರಗೊಂಡಿದೆ. ಗರ್ಭಗೃಹ ಹಾಗೂ ವಿಶಾಲವಾದ ಅರ್ಧಮಂಟಪವನ್ನು 
ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಸ್ವಯಂಭೂಲಿಂಗವಿದೆ. ಊರೊಳಗೆ ಜೈನ ಬಸದಿಯಿದ್ದು ತೀರ್ಥಂಕರ ಮೂರ್ತಿಯಿದೆ. 
ನರೇಂದ್ರದ ಕ್ರಿ.ಶ. 1125ರ ಶಾಸನ, ಕುಂದೂರ ಪಶ್ಚಿಮಕ್ಕೆ ಸವಣನಪಳ್ಳಿ ಇದ್ದ ವಿಷಯವನ್ನು ತಿಳಿಸುತ್ತದೆ. ಮುಮಿಗಟ್ಟಿಯಲ್ಲಿ ಜೈನ 
ಬಸದಿ ಇರುವುದನ್ನು ನೋಡಿದರೆ, ಮೇಲಿನ ಶಾಸನೋಕ್ತ ಸವಣನಪಳ್ಳಿ ಇದೇ ಇರಬಹುದೇ ಎಂಬ ಅನುಮಾನ ಮೂಡುತ್ತದೆ. 
ಊರಲ್ಲಿ ಈಶ್ವರ, ಬಸವಣ್ಣ ಹನುಮಂತ, ದ್ಯಾಮವ್ವ ಹಾಗೂ ಕರಿಯವ್ಹನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾಗಳೂ ಕೂಡ 
ಇವೆ. 


ಮುಳುಗುಂದ : ಗದಗ ತಾಲೂಕಿನ ಮುಳುಗುಂದವು (ಜನಸಂಖ್ಯೆ : 15,760) ಗದಗಿನಿಂದ 22 ಕಿ.ಮೀ. ದೂರದಲ್ಲಿದೆ. 
ಈಗ ಹೋಬಳೀ ಕೇಂದ್ರವಾಗಿದ್ದು ಪ್ರಾಚೀನ ಕಾಲದಲ್ಲಿ ಬೆಳ್ವಲ-300 ವ್ಯಾಪ್ತಿಯಲ್ಲಿದ್ದ ಮುಳುಗುಂದ - 12 ಎಂಬ ಆಡಳಿತ ವಿಭಾಗದ 
ರಾಜಧಾನಿಯಾಗಿದ್ದು ಸು.ಕ್ರಿ.ಶ. 9ನೇ ಶತಮಾನದಿಂದಲೂ ಅಸ್ತಿತ್ವದಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಸ್ಥಳವಾಗಿದೆ. ಜೈನಯತಿಗಳು ಹೆಚ್ಚಾಗಿ 
ವಾಸಿಸುತ್ತಿದ್ದುದರಿಂದ (ಜೈನಪೀಠವಾಗಿದ್ದ ಕಾರಣ) ಇದು ಮುನಿಗುಂದ ಇದ್ದು ಅನಂತರ "ಮುಳುಗುಂದ' ಆಗಿರಬೇಕೆಂದು ಹಲವು 
ವಿದ್ವಾಂಸರ ಅಭಿಪ್ರಾಯವಾಗಿದೆ. ಇದರ ಮೊದಲ ರೂಪ "ಮೂಲಗುಂದ'ಎಂದೂ ಇರಬಹುದೆಂದು ಅಭಿಪ್ರಾಯವಿದೆ. ಆದರೆ 
"ಮೂಲ' ಎಂಬುದು "ಮುಳ್ಳು' ಆಗುವುದು ಲಿಪಿಯ ಬೆಳವಣಿಗೆಯ ದೃಷ್ಟಿಯಿಂದ ಅಸಾಧ್ಯವಾಗಿದೆ. ಅಮೋಘ ವರ್ಷ ನೃಪತುಂಗನ 
ಕ್ರಿಶ. 866ರ ನೀಲಗುಂದದ ಶಾಸನದಲ್ಲಿ ಮುಳಗುಂದ-12ರ ಉಲ್ಲೇಖವಿದೆ. ಶಾಸನ ಕವಿಗಳ ದೃಷ್ಟಿಯಲ್ಲಿ ಮುಳಗುಂದ 
ಅನಾದಿಪಟ್ಟಣ. ಈ ಊರಿನಲ್ಲಿರುವ ಪೇಟೆಬಸಪ್ಪನ ಗುಡಿಯ ಬಳಿಯ ಶಾಸನದಲ್ಲಿ ಇದು ನಾಲ್ಕು ಯುಗಗಳಲ್ಲಿ ನಾಲ್ಕೂ ವಿಧವಾಗಿ 
ಮಹತ್ವವೆತ್ತ ರಾಜಧಾನಿ ಪಟ್ಟಣ, ಎಂದಿದ್ದರೆ ಇದು ಇಂದ್ರನ ಅಮರಾವತಿಗೆ ಸಮಾನವೆಂದು ಕವಿಗಳು ವರ್ಣಿಸಿದ್ದಾರೆ. ಒಟ್ಟಿನಲ್ಲಿ 
ಕ್ರಿಶ. 9 ನೇ ಶತಮಾನದಿಂದ ಕ್ರಿ.ಶ. 16ನೇ ಶತಮಾನದವರೆಗೂ ಚಿಕ್ಕದೊಂದು ಅಡಳಿತ ವಿಭಾಗವಾಗಿ ಧರ್ಮ, ಸಂಸ್ಕೃತಿಗಳ, 
ನೆಲೆಯಾಗಿ ಬಾಳಿತೆಂದು ಪ್ರಸ್ತಾಪಿಸುವ ಅನೇಕ ಆಧಾರಗಳು ಸಿಗುತ್ತವೆ. ವಿಜಯನಗರದ ಅರಸರ ಕಾಲದಲ್ಲೂ ಇದು ಮುಳಗುಂದ 
ವಳಿತ ಎಂಬ ಹೆಸರಿನಿಂದ ಆಡಳಿತ ವಿಭಾಗವಾಗಿ ರಾಜಕೀಯ ಮಹತ್ವ ಉಳಿಸಿಕೊಂಡಿದೆ. ಸೇಉಣರಿಗೂ ಹೊಯ್ದಳರಿಗೂ . 
ಬೆಳ್ತೊಲ-300ರ ಪ್ರಭುತ್ವಕ್ಕಾಗಿ ನಡೆದ ಸೆಣಸಾಟದಲ್ಲಿ ಮುಳಗುಂದ-12ಪ್ರಮುಖಪಾತ್ರ ವಹಿಸಿತ್ತು. ರಾಜಕೀಯವಾಗಿ ಈ ಪ್ರಾಂತ್ಯವು 
ರಾಷ್ಟಕೂಟರಿಂದ ಈ ಪ್ರಾಂತ್ಯವನ್ನು ಮುಳಗುಂದದ ಸಿಂದರೆನಿಸಿದ (ಇವರ ಬಗೆಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ) ಸಿಂದರಸ ಹಾಗೂ 
ಸಿಂದ ಭೀಮರಸರಿಬ್ಬರೂ ಜನಪ್ರಿಯತೆ ಗಳಿಸಿದ್ದರು. ಈ ರಾಜರುಗಳು "ಮುಳಗುಂದ ಪುರವರಾಧೀಶ್ವರ' "ಮುಳಗುಂದ ವಿದ್ಯಾಧರ” 
ಎಂಬ ಬಿರುದುಗಳನ್ನು ಹೊಂದಿದ್ದು ಇಲ್ಲಿ ಆಳುತ್ತಿದ್ದರೆಂದು ಹೇಳಬಹುದು. 


ಮುಳಗುಂದವು ಪ್ರಾರಂಭದಿಂದಲೂ ದೇವಾಲಯಗಳಿಗೆ ಕೇಂದ್ರವಾಗಿದ್ದ ಸ್ಥಳ. ಅದರೆ ಈಗ ಉಳಿದಿರುವುದು ಹಲವೇ 
ದೇವಾಲಯಗಳು. ಇಲ್ಲಿಯ ಪ್ರಾಚೀನ ದೇವಾಲಯವೆಂದರೆ ಶೋಭನೇಶ್ವರ. ಇದನ್ನು ಕಲ್ಯಾಣದ ಚಾಳುಕ್ಯ ದೊರೆ ಎರಡನೇ ತೈಲಪನ 
ಕಾಲದಲ್ಲಿ (ಕ್ರಿಶ. 981) ಬೆಳ್ವೊಲ-300, ಪುಲಿಗೆರೆ-300 ಪ್ರಾಂತಗಳ ಅಧಿಪತಿಯಾಗಿದ್ದ ಶೋಭನರಸನು ನಿರ್ಮಿಸಿದನೆಂದು 
ಪ್ರತೀತಿಯಿದೆ. ಆದರೆ ಈಗ ಉಳಿದಿರುವುದು ಶಿಥಿಲವಾದ ಗರ್ಭಗೃಹ ಮತ್ತು ಅರ್ಧಮಂಟಪ ಮಾತ್ರ. ಇಲ್ಲಿಯ ಇನ್ನೊಂದು ಪ್ರಸಿದ್ದ 
ದೇವಾಲಯವೆಂದರೆ ಈಗ ಶಿಥಿಲವಾಗಿರುವ ವೀರ ನಾರಾಯಣದೇವರದು. ಮುಳಗುಂದದ ಸಮೀಪದ ಹೊಸೂರು ಗ್ರಾಮವನ್ನು 
ಇದಕ್ಕೆ ದತ್ತಿಯಾಗಿ ಬಿಟ್ಟಿದೆ. ನಾರಾಯಣದೇವರ ಗುಡಿ ಧ್ವಜಸ್ತಂಭದ ಮೇಲಿರುವ ಶಾಸನವು ಕ್ರಿ.ಶ. 1577ರಲ್ಲಿ ಮೂಲಸ್ತಂಭದ 
ಸ್ಥಾಪನೆಯ ಬಗೆಗೆ ದಾಖಲಿಸುತ್ತದೆ. ಊರಿನಲ್ಲಿರುವ ಇನ್ನೊಂದು ಪ್ರಮುಖ ದೇವಾಲಯವೆಂದರೆ ನಗರೇಶ್ವರ. ಮುಳುಗುಂದದ 
ಬಲ್ಲವಸೆಟ್ಟಿ, ಧರ್ಮಸೆಟ್ಟಿ, ಕೃತಯುಸೆಟ್ಟಿ, ಕೊಳಗರಸೆಟ್ಟಿ ಮುಂತಾದ ವರ್ತಕರುಗಳು ಈ ದೇವಾಲಯಕ್ಕೆ ಕ್ರಿ.ಶ. 1062ರಲ್ಲಿ ಬಿಟ್ಟ 


ಪ್ರೇಕ್ಷಣೀಯ ಸ್ಥಳಗಳು 993 


ಭೂದಾನದ ಬಗೆಗೆ ತಿಳಿದು ಬರುತ್ತದೆ. ನಗರೇಶ್ವರದ ಗೋಡೆಯ ಮೇಲಿರುವ ಶಾಸನವು ಕ್ರಿ.ಶ. 12ನೇ ಶತಮಾನಕ್ಕೆ ಸೇರಿದು 
ಎರಡನೇ ಜಗದೇಕಮಲ್ಲನ ಆಳ್ವಿಕೆಯ ಈ ಶಾಸನದಲ್ಲಿ ರಾಜಧಾನಿ ಪಟ್ಟಣ ಮುಳಗುಂದ-12ರ ಅಧಿಕಾರಿಯಾದ ಹಾಡಿಸಿ 
ಭೂಮಿದಾನ ಮಾಡಿದ ವಿಷಯವನ್ನು ನಿರೂಪಿಸುತ್ತದೆ. ಇಲ್ಲಿರುವ ಇನ್ನೊಂದು ದೇವಾಲಯ. ವಿದುರೇಶರ (ಈಗ ಅದು Es 
ಮುಳುಗುನ್ನದ ಸೆಟ್ಟಿಯರು ಕ್ರಿ.ಶ. 1123ರಲ್ಲಿ ಈ ದೇವಾಲಯಕ್ಕೆ ಧನಧಾನ್ಯಗಳನ್ನು ಒಪ್ಪಿಸಿದರೆಂದು ಇಲ್ಲಿ ಇನ್ನೊಂದು ಹಾ 


ಸನವು 
ಉಲ್ಲೇಖಿಸುತ್ತದೆ. ಊರಿನ ಚಾವಡಿಯ ಬಳಿಯಿರುವ ಇನ್ನೊಂದು ಶಾಸನವು ಕ್ರಿಶ. 1178ರಲ್ಲಿ ಈ ದೇವಾಲಯದ ಅಂದಿನ 


ಸೆಟ್ಟಿಯರು ಧಾನ್ಯಗಳ ದಾನವನ್ನು ನೀಡಿರುತ್ತಾರೆಂದು ದಾಖಲಿಸುತ್ತದೆ. ಸ್ವಯಂಭು ದೇವ, ಬಿಲ್ಲೇಶ್ರರ,, ಗುಣದಬೇಶ್ತರ, ಪೇಟೆಬಸಪ 
ದೇವೇಶ್ವರ, ತೆಲ್ಲಿಗೇಶ್ವರ, ರಾಮದೇವರು, ಸಿದ್ದೇಶ್ವರ ಮುಂತಾದವು ಇಲ್ಲಿಯ ಇತರ ಶಾಸನೋಕ್ತ ಷ್ಟ ಲ್ನ ಹಣನ ಇ 
ಗುಡಿಯ ಬಾವಿಯ ಕಟ್ಟೆಯಲ್ಲಿರುವ ಶಾಸನವು ಕ್ರಿ.ಶ. 1178ರಲ್ಲಿ ಮಹಾಜನರಿಂದ ವಿದುರೇಶ್ವರ ದೇವಾಲಯಕ್ಕೆ ಬಿಟ್ಟ ಕ: 
ತಿಳಿಸುತ್ತದೆ. ಪೇಟೆ ಬಸಪ್ಪನ ಗುಡಿಯ ಎದುರಿಗಿರುವ ಹೊಯ್ಸಳ ಇಮಡಿ ಬಲ್ಲಾಳನ ಕ್ರಿ.ಶ. 1184ರ ಶಾಸನವು ಚಹಾ 
ವೀರನ ಮರಣದ ಬಗೆಗೆ ದಾಖಲಿಸುತ್ತದೆ. ಊರಿನಲ್ಲಿರುವ ವೀರಶೈವರ ಅನ್ನದಾನ ಸ್ವಾಮಿ ಮಠದ ಕಂಬದ ಮೇಲೆರುವ ಶಾಸನವು 
ಕ್ರಿಶ. 1224ರಲ್ಲಿ ಸ್ವಯಂಭೂ ದೇವಾಲಯದ ನಂದಾದೀವಿಗೆಗಾಗಿ ಬಿಟ್ಟ ದಾನವನ್ನು ಉಲ್ಲೇಖಿಸುತ್ತದೆ. 


ಧರ್ಮಾಮೃತ ಕಾವ್ಯದ ಕರ್ತ ನಯಸೇನ ಹಾಗೂ ಅವನ ಗುರು ಪರಂಪರೆಯನ್ನು ವಿವರಿಸುವ ಶಾಸನವು ಲಕ್ಷೇಶ್ಷರದಲ್ಲಿದೆ. 
ನಯಸೇನನು ಮುಳುಗುಂದದಲ್ಲಿ ಹಲವು ಕಾಲ ವಾಸವಾಗಿದ್ದನೆಂದು ಪ್ರತೀತಿಯಿದೆ. ಇಲ್ಲಿಯ ಬಸದಿಗಳೆಲ್ಲ ಹಾಳಾಗಿವೆ. ಅವುಗಳಲ್ಲಿ 
ಮುಖ್ಯವಾದವು ಪಾರ್ಶ್ವನಾಥ ಮತ್ತು ಚಂದ್ರನಾಥ ಬಸದಿಗಳು. ಪಾರ್ಶ್ವನಾಥ ಬಸದಿಯ ಗೋಡೆಯ ಮೇಲಿರುವ ಶಾಸನವು 
ರಾಷ್ಟ್ರಕೂಟ ಎರಡನೇ ಕೃಷ್ಣನ ಕಾಲದ್ದು (ಕ್ರಿ.ಶ. 902-3). ಚೀಕಾರ್ಯನೆಂಬ ಅಧಿಕಾರಿಯೊಬ್ಬ ಮುಳಗುಂದದಲ್ಲಿ ಬಸದಿಯ ನಿರ್ಮಾಣ 
ಹಾಗೂ ಆತನ ಮಗ ಅರಪಾರ್ಯನು ಬಿಟ್ಟ ಭೂದಾನದ ಬಗೆಗೆ ಉಲ್ಲೇಖಿಸುತ್ತದೆ. ಪಾರ್ಶ್ವನಾಥ ಬಸದಿಯಲ್ಲಿರುವ ಮತ್ತೊಂದು 
ಮುಖ್ಯವಾದ ಶಾಸನವೆಂದರೆ ಕ್ರಿ.ಶ. 16ನೇ ಶತಮಾನದಲ್ಲಿ ಪಾರ್ಶ್ವನಾಥ ಬಸದಿಯನ್ನು ಸುಟ್ಟ ಮುಸ್ಲಿಮರೊಂದಿಗೆ ನಡೆದ ಯುದ್ಧದಲ್ಲಿ 
ಸಹಸ್ರಕೀರ್ತಿ ಎಂಬ ವೀರನ ಮರಣವನ್ನು ದಾಖಲಿಸುತ್ತದೆ. ಚಂದ್ರನಾಥ ಬಸದಿಯ ಗೋಡೆಯ ಮೇಲಿರುವ ಶಾಸನವು ಕ್ರಿ.ಶ. 
1420 ರದ್ದಾಗಿದ್ದು ಬುಳಿಶೆಟ್ಟಿಯ ಕೇಶಪ್ಪನ ಮರಣವನ್ನು ದಾಖಲಿಸುತ್ತದೆ. ಇದೇ ಬಸದಿಯ ಕಂಬದ ಮೇಲಿರುವ ಶಾಸನವು ಕ್ರಿ.ಶ. 
1675ರಲ್ಲಿ ಮಹಮದಿಯರಿಂದ ಮುರಿಯಲ್ಪಟ್ಟ ಆದಿನಾಥ ವಿಗ್ರಹವನ್ನು ಬನದಾಂಬಿಕೆಯು ಪುನಃ ಪ್ರತಿಷ್ಠಾಪನೆ ಮಾಡಿದ ಬಗೆಗೆ 
ಉಲ್ಲೇಖವಿದೆ. ಮುಳಗುಂದದಲ್ಲಿರುವ ಇತರ ದೇವಾಲಯಗಳೆಂದರೇ ವೀರಭದ್ರ, ಹನುಮಂತ (ಎರಡು), ದ್ಯಾಮವ್ವ, ದುರ್ಗವ್ವ 
ಮುಂತಾದವುಗಳು. ಊರಿನಲ್ಲಿ ವೀರಶೈವ ಸಂಪ್ರದಾಯದ ಆನಂದಸ್ವಾಮಿ ಮಠವಿದೆ. ಇತ್ತೀಚೆಗೆ ಜೀರ್ಣೋದ್ದಾರ ಮಾಡಲಾಗಿರುವ 


ಪುರಾತನವಾದ ಮಸೀದಿ ಹಾಗೂ ಒಂದು ದರ್ಗಾವಿದೆ. 


ಮೆಣಸಿಗಿ : ರೋಣ ತಾಲೂಕಿನ ಮೆಣಸಿಗಿಯು (ಜನಸಂಖ್ಯೆ : 3,861) ರೋಣದಿಂದ ವಾಯುವ್ಯಕ್ಕೆ 29 ಕಿ.ಮೀ. 
ದೂರದಲಿರುವ ಊರು. ಇದು ಮಲಪ್ರಭಾ ನದಿ ದಂಡೆಯ ಮೇಲಿದೆ. ಇಲ್ಲಿಂದ ಈವರೆಗೆ ಯಾವುದೇ ಶಾಸನಗಳು ವರದಿಯಾಗಿಲ್ಲ. 
ವಿಜಯನಗರೋತ್ತರ ಕಾಲಕ್ಕೆ ಸೇರಿದ ಶಾಸನವೊಂದು ಪತ್ತೆಯಾಗಿದರೂ, ಬಹಳ ನಶಿಸಿಹೋಗಿರುವುದರಿಂದ ನಿಷ್ಟಯೋಜಯಕವಾಗಿದೆ. 
ನವಶಿಲಾಯುಗ ಸಂಸ್ಕತಿಯ ಅವಶೇಷಗಳು ಹೊಳೆಯ ದಂಡೆಯಲ್ಲಿ ಲಬಿಸಿದ್ದು ಇದರಿಂದ ಮೆಣಸಿಗಿಯ ಪೂರ್ವೆೇತಿಹಾಸವನ್ನು 
ಸುಮಾರು ಕ್ರಿ.ಪೂ. 1000ರಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ಚಾರಿತ್ರಿಕವಾಗಿ ಈ ಊರಿನ ಇತಿಹಾಸವನ್ನು ಬಾ 11ನೇ 
ಶತಮಾನದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದ್ದು ಊರ ಹೊರಗಿರುವ ಕಲ್ಲೇಶ್ವರ ದೇವಾಲಯವೇ ಇದಕ್ಕೆ ಭ್ರ ಈ 
ಪೂರ್ವಾಭಿಮುಖವಾಗಿರುವ ಈ ಗುಡಿ ಗರ್ಭಗೃಹ, ಹಾಗೂ ನವರಂಗವನ್ನು ಹೊಂದಿದೆ. ಹ Re ಮವ ಜ್‌ 
ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ ಸರಳ ತ್ರಿಶಾಖಾಲಂಕಾರವನ್ನು ಹೂಂದಿದಿ. ಈತ ಭರ 
ಪೂರ್ಣ ಕುಸಿದಿವೆ. ಈ ಕಲ್ಲುರಾಶಿಯ ನಡುವೆ ಶಾಸನವಿದೆಯೆಂದು ಸ್ಥಳೀಕರು ಹೇಳುತ್ತಾರೆ. ಮರಳು ಮಿಶ್ರಿತ ps ಭಿ 
ನಿರ್ಮಿಸಿರುವ ಈ ಗುಡಿಯ ಹೊರಭಿತ್ತಿಯಲ್ಲಿ ವೈವಿಧ್ಯತೆಯಿಂದ ಕೂಡಿದ ಕಿರುಶಿಖರಗಳು, ಆಲಂಕಾರಿಕ ಹವಗ ಷ್ಟಕನರ- ನ 
ಅಂಶ ಉಳಿದಿರುವ ಗರ್ಭಗೃಹ ಭಾಗವನ್ನು ನೋಡಿ ಗ್ರಹಿಸಬಹುದಾಗಿದೆ. ಇದರ ತಳವಿನ್ಯಾಸ ET ಈ ೫1೫೬ 
ಆಕರ್ಷಣೆಯಾಗಿದೆ. ಊರ ಹುಡೇದ ಗಡ್ಡೆ ಬಳಿ ಶಾಸನದ ಶಿರೋಫಲಕವಷ್ಟೇ ಉಳಿದಿದ್ದು ais Le. 
ಗುಡಿ ಹಿಂದಿರುವ ಆದಿತ್ಯನ ಶಿಲ್ಪ ಹಾಳಾಗಿದೆ. ವೀರಭದ್ರನ ಗುಡಿಯಲ್ಲಿ ಸುಮಾರು ಐದಡಿ ಎತ್ತರದ ವೀರಭದ್ರನ ಸುಂದರವಾದ 


ಆಧಾರವಾಗಿದೆ. 


994 ಧಾರವಾಡ ಜಿಲ್ಲೆ 


ಮೂರ್ತಿಯಿದೆ. ಇವುಗಳೊಂದಿಗೆ ಊರಲ್ಲಿ ಹನುಮಂತ, ಬಸವಣ್ಣ ದ್ಯಾಮವ್ವ, ಹಾಗೂ ಕರಿಯಮನ ಗುಡಿಗಳಿವೆ, ಶರಣಬಸವೇಶ್ವರ 
ಮಠವಿದೆ. ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇಲ್ಲಿವೆ. 


ಮೇದೂರು : ಹಿರೇಕೆರೂರು ತಾಲೂಕಿನ ಮೇದೂರು (ಜನಸಂಖ್ಯೆ : 3,367) ಅಥವಾ ಶಾಸನೋಕ್ತ "ಮೇಜೂರ' 
(ಹರೇಕೆರೂರಿನಿಂದ 16 ಕಿ.ಮೀ.) ಪುರಾತನವಾದ ಸ್ಥಳವಾಗಿದೆ. ಇಲ್ಲಿರುವ ಪ್ರಮುಖ ದೇವಾಲಯಗಳೆಂದರೆ ಸರಸ್ವತಿ, ದೊಡ್ಡಈಶ್ಹರ, 
ಸಣ್ಣಬಸವಣ್ಣ ಮುಂತಾದವುಗಳು. ಸರಸ್ವತಿ ದೇವಾಲಯವು ಸಾಧಾರಣ ಕಟ್ಟಡವಾಗಿದ್ದು ಸುಮಾರು ಐದು ಅಡಿ ಎತ್ತರವಿರುವ ಹಂಸ 
ಪೀಠದ ಮೇಲೆ ಒಂದು ಕೈಮುರಿದ ಆಸೀನ ಸರಸ್ವತಿಯ ಮೂಲವಿಗ್ರಹವಿದೆ. ಇದರ ಸಮೀಪವೇ ಕೆರೆಯ ದಂಡೆಯಲ್ಲಿರುವ 
ಬಸವಣ್ಣಗುಡಿ ಕಲ್ಯಾಣದ ಚಾಳುಕ್ಕರ ನಿರ್ಮಿತವಾಗಿರುವುದು ಶಾಸನಗಳಿಂದ (್ರಿ.ಶ. 11 ನೇ ಶತಮಾನ) ವ್ಯಕ್ತವಾಗುತ್ತದೆ. ಇದರಲ್ಲಿ 
ಗರ್ಭಗೃಹ, ಆಯತಾಕಾರವಾದ ಅಂತರಾಳ, ನವರಂಗ ಹಾಗೂ ಮುಂದೆ ಚಿಕ್ಕದಾದ ಮುಖಮಂಟಪವಿದೆ. ಗರ್ಭಗೃಹದ 
ಬಾಗಿಲುವಾಡವು ಅಲಂಕೃತವಾಗಿದ್ದು ಒಳಗೆ ಚಾಳುಕ್ಕಪೀಠದ ಮೇಲೆ ಶಿವಲಿಂಗವಿದೆ. ಅಂತರಾಳದ ಬಾಗಿಲುವಾಡದ ಇಕ್ಕೆಲಗಳಲ್ಲಿ 
ರಾಷ್ಟ್ರಕೂಟ ಶೈಲಿಯ ಎರಡು ಕಂಬಗಳಿವೆ, ಹಾಗೂ ಅವುಗಳ ಪಕ್ಕದಲ್ಲಿ ಜಾಲಂದ್ರಗಳಿವೆ. ನವರಂಗದ ಮಧ್ಯದಲ್ಲಿರುವ ನಾಲ್ಕೂ 
ಚಾಳುಕ್ಯ ಶೈಲಿಯ ಕಂಬಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ ಹಾಗೂ ಮೇಲ್ಭಾಗದ ಛಾವಣಿಯಲ್ಲಿ ಭುವನೇಶ್ವರಿ ಇದ್ದು ಮಧ್ಯದಲ್ಲಿ 
ಕೆಳಮುಖ ಮಾಡಿರುವ ಕಮಲದ ಹೂವಿನ ಅಲಂಕಾರವಿದೆ. ನವರಂಗದ ಪ್ರವೇಶದ್ವಾರದ ಬಳಿ ಸುಮಾರು 1.5 ಮೀಟರ್‌ 
ಎತ್ತರವಿರುವ ದೊಡ್ಡದಾದ ನಂದಿಯ ಶಿಲಾಕೃತಿಯಿದೆ. ಮುಖಮಂಟಪದಲ್ಲಿ ಸುಂದರವಾದ ಸೂರ್ಯನ ವಿಗ್ರಹವಿದ್ದು ಮೂರು ಅಡಿ 


ಎತ್ತರವಾದ ಪ್ರಭಾವಳಿಯಲ್ಲಿ ಉಷಾ-ಪ್ರತ್ಯುಷಾ ಹಾಗೂ ಇತರ ಶಿಲ್ಪಗಳ ಅಲಂಕಾರವಿದೆ. ದೇವಾಲಯದ ಗರ್ಭಗೃಹದ ಮೇಲ್ಭಾಗದಲ್ಲಿ ' 


ಕದಂಬನಾಗರ ಶೈಲಿಯ ಶಿಖರವಿದೆ. ಈ ಗುಡಿಯ ಹಿಂಭಾಗದಲ್ಲಿರುವ ಶಾಸನವು ಕ್ರಿ.ಶ. 11ನೇ ಶತಮಾನದ ಲಿಪಿಯನ್ನು ಹೊಂದಿದ್ದು 
ಮಾಕಳಗಾವುಂಡನೆಂಬ ಅಧಿಕಾರಿಯಿಂದ ಮಾಕಳೇಶ್ವರ ದೇವಾಲಯದ ನಿರ್ಮಾಣ ಹಾಗೂ ದಾನ ಬಿಟ್ಟ ಬಗೆಗೆ ದಾಖಲಿಸುತ್ತದೆ. 
ಇದರ ಸಮೀಪವಿರುವ ಇನ್ನೊಂದು ಶಾಸನವು ಕ್ರಿ.ಶ. 1146ಕ್ಕೆ ಸೇರಿದ್ದು ಮಹಾಸಾಮಂತ ಬಿಜ್ಜರಸನು ಮೇಜವೂರಿನ ಮಾಕಳೇಶ್ವರ 
ದೇವರಿಗೆ ನೀಡಿದ ಭೂದಾನದ ಬಗೆಗೆ ತಿಳಿಸುತ್ತದೆ. ಇಲ್ಲೇ ಇರುವ ಮೂರನೇ ಶಾಸನವು ಚಾಳುಕ್ಯ ಆರನೇ ವಿಕ್ರಮಾದಿತ್ಯನ ಕಾಲಕ್ಕೆ 
ಸೇರಿದ್ದು (ಕ್ರಿ.ಶ. 1111) ಅಸ್ಪಷ್ಟವಾಗಿದೆ. ದಂಡನಾಯಕ ಗೋವಿಂದರಸ ಬನವಾಸಿ-12000ಮತ್ತು ಸಾಂತಳಿಗೆ-1000 ಆಳುತ್ತಿರುವಾಗ 
ಮೇಜೂರಿನ ಮಾಕಳೇಶ್ವರ ದೇವರಿಗೆ ನೀಡಿದ ದಾನವನ್ನು ದಾಖಲಿಸುತ್ತದೆ. ದೇವಾಲಯದ ಹೊರಗೆ ಮಹಾಸತಿ ಕಲ್ಲಮೇಲೆ 
ಶಾಸನವಿದ್ದು ಕ್ರಿ.ಶ. 1164 ರಲ್ಲಿ ಸಿಂಗೆಯ ದಣ್ಣಾಯಕನು ಹಣಜೆಯ ಮೇಲೆ ದಾಳಿಮಾಡಿದಾಗ ಮೇಜೂರ ನಾಳ್ವಭುಸಾಮಂತ 
ಕಾಳಗೌಡ ಹೋರಾಡಿ ಮರಣ ಹೊಂದಿದ ಉಲ್ಲೇಖವನ್ನು ನೀಡುತ್ತದೆ. ಇವುಗಳ ಸಮೀಪವೇ ಬೈರವ, ಸಪ್ತಮಾತೃಕೆಯರ ಪಟ್ಟಿಕೆ, 
ಎರಡು ಮಹಿಷಮರ್ದಿನಿ (ಟೂರಾಗಿವೆ) ಮುಂತಾದ ಅವಶೇಷಗಳು ಕಂಡುಬರುತ್ತವೆ. ಈ ದೇವಾಲಯದ ಸಮೀಪವೇ ದೊಡ್ಡ 
ಈಶ್ವರ ಗುಡಿಯಿದ್ದು ಗರ್ಭಗೃಹ ಹಾಗೂ ಅಂತರಾಳ ಮಾತ್ರ ಇದೆ. ಗರ್ಭಗೃಹದಲ್ಲಿ ಚಾಳುಕ್ಕ ಪಾಣಿಪೀಠದ ಮೇಲೆ ಶಿವಲಿಂಗವಿದೆ. 
ಇದರ ದ್ವಾರಬಂಧವು ಚಾಳುಕ್ಕರ ಕಾಲದ ಅಲಂಕಾರವನ್ನು ಹೊಂದಿದೆ. ಈ ಗುಡಿಯ ಹೊರಗೆ ಒಂದು ಎತ್ತರವಾದ ಐದು 
ಹಂತಗಳಿರುವ ತುರುಗೋಳ್‌ ಚಿತ್ರಣವಿರುವ ಭಾರಿ ವೀರಗಲ್ಲಿದೆ. ಈ ಗುಡಿಯ ಹತ್ತಿರವೇ ಇನ್ನೊಂದು ಸಾಧಾರಣ ಕೆತ್ತನೆಯಿರುವ 
ಭಾರಿ ವೀರಗಲ್ಲಿದೆ. ಈ ಗುಡಿಯ ಹತ್ತಿರವೇ ಇನ್ನೊಂದು ಸಾಧಾರಣ ಕಟ್ಟಡವಿರುವ ಈಶ್ವರಗುಡಿಯಿದ್ದು ಗೋಡೆಯಲ್ಲಿ ಒಂದು 
ಶಾಸನವನ್ನು ಹೊಂದಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಸಣ್ಣಬಸವಣ್ಣ ಎಂದು ಸ್ಥಳೀಯವಾಗಿ ಕರೆಯಲಾಗುವ ತ್ರಿಕೂಟಾಚಲ 
ದೇವಾಲಯವಿದೆ. ಇದರಲ್ಲಿ ಮೂರು ಗರ್ಭಗೃಹಗಳಿದ್ದು ಮೂರು ಅಂತರಾಳಗಳು ಕೇಂದ್ರ ನವರಂಗ ಹಾಗೂ ಮುಖಮಂಟಪಗಳನ್ನು 
ಹೊಂದಿದೆ. ಕೇಂದ್ರ ಹಾಗೂ ಬಲಭಾಗದ ಗರ್ಭಗೃಹಗಳಲ್ಲಿ ಶಿವಲಿಂಗಗಳಿದ್ದು ಎಡಭಾಗದ ಗರ್ಭಗೃಹದಲ್ಲಿ ಸೂರ್ಯನ ಮೂರ್ತಿಯನ್ನು 
ಹೊಂದಿದೆ. ಅಂತರಾಳಗಳ ದ್ವಾರದ ಪಕ್ಕಗಳಲ್ಲಿ ರಾಷ್ಟ್ರಕೂಟ ಸೈಲಿಯ ಕಂಬಗಳಿವೆ. ನವರಂಗದಲ್ಲಿ ಚಾಳುಕ್ಕ ಲಕ್ಷಣವಿರುವ 
ಚತುರ್ಭುಜಗಳ ವಿಷ್ಣುವಿನ ಮೂರ್ತಿಯಿದೆ. ಇದರ ಪಕ್ಕದಲ್ಲಿ ನಾಗಬಂಧ ದಂಪತಿ, ಭೈರವ (ಆಸೀನಮೂರ್ತಿ), ಕಾಳಿ, ಈಶ್ವರ 
(ನಂತರದ ಕಾಲದ್ದು), ಮಹಿಷಮರ್ದಿನಿ (ವೀರಾವೇಶದ ಶಿಲ್ಪಾಕೃತಿ) ಹಾಗೂ ಸಪ್ತಮಾತೃಕೆಯರ ಪಟ್ಟಿಕೆ, ಇತರ ಬಿಡಿ ಶಿಲ್ಪಗಳಿವೆ. 
ನವರಂಗದ ಮಧ್ಯದಲ್ಲಿ ನಾಲ್ಕು ರಾಷ್ಟ್ರಕೂಟರ ಶೈಲಿಯ ಚೌಕಾಕಾರವಾದ ಆಕರ್ಷಕ ಕಂಬಗಳಿವೆ. ಇವುಗಳ ಮೇಲ್ಭಾಗದ ಪೂರ್ಣಕುಂಭ 
ಹಾಗೂ ಪೀಠಭಾಗಗಳಲ್ಲಿ ಆನೆಗಳ ಶಿಲ್ಪಾಲಂಕಾರಗಳಿವೆ. ಈ ಗುಡಿಯ ಹೊರಗೆ ಒಂದು ಅಪ್ರಕಟಿತ ಶಾಸನವಿರುವ ಕಲ್ಲಿದೆ. ಈ 


ಗುಡಿಯ ಪಕ್ಕದಲ್ಲೇ ಬಯಲಿನಲ್ಲಿ ಆನೆಯ ಪೀಠದಲ್ಲಿ ನೀಲವ್ವ ಎಂಬ ಆಧುನಿಕ ಮೂರ್ತಿಯಿರುವ ಚಿಕ್ಕ ಗುಡಿಯಿದೆ. ಊರಲ್ಲಿರುವ 


ಇತರ ಗುಡಿಗಳೆಂದರೆ ಹನುಮಂತ, ಕಾಮಣ್ಣ ಚೌಡೇಶ್ವರಿ, ಶನಿದೇವ ಮತ್ತು ಉಡುಚವ್ವ, ಹನುಮಂತನ ಗುಡಿಯು ಬೃಹದಾಕಾರವಾದ 


ಪ್ರೇಕ್ಷಣೀಯ ಸ್ಥಳಗಳು 995 


ಕಟ್ಟಡವಾಗಿದ್ದು ಚಾಳುಕ್ಕರ ಕಾಲದ ದ್ವಾರಬಂಧವನ್ನು ಹಾಗೂ ಮುಂಭಾಗದ ನವರಂಗದಲ್ಲಿ ಚಾಳುಕ್ಯ ಶೈಲಿಯ ಕಂಬಗಳನ್ನು ಹೊಂದಿದೆ. 
pe ಆಂಜನೇಯನ ಮೂರ್ತಿಯು 1942 ರಲ್ಲಿ ಪ್ರತಿಷ್ಠಾಪಿಸಲಾಯಿತೆಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಬಸವಜಯಂತಿಗೆ 
ಬಸವಣ್ಣ-ಹನು 

ತ ಮಂತ ದೇವರ ಜೋಡಿ ತೇರು. ಹೋಳಿಹುಣ್ಣಿಮೆಗೆ ಕಾಮದೇವರ ಭಾರಿ ಜಾತ್ರೆ ಮಘಾ ಪ್ರತಿಷ್ಠೆ ಹುಬ್ಬಾ ನಕ್ಷತ್ರಕ್ಕೆ 
ಅಗ್ನಿಗೆ ಆಹುತಿ ಮಾಡುತ್ತಾರೆ. ಭಾರತ ಹುಣ್ಣಿಮೆಗೆ ಚೌಡವ್ವನ ಜಾತ್ರೆ. ಊರಿನಲ್ಲಿ ಒಂದು ಮಸೀದಿ ಇದೆ. 


ಮೇವುಂಡಿ : ಮುಂಡರಗಿ ತಾಲೂಕಿನ ಮೇವುಂಡಿಯು (ಜನಸಂಖ್ಯೆ : 2,301) ಮುಂಡರಗಿಯಿಂದ ವಾಯುವ್ಯಕ್ಕೆ 10ಕಿ.ಮೀ. 
ದೂರದಲ್ಲಿರುವ ಊರು. ಪ್ರಾಚೀನ ಶಾಸನಗಳಲ್ಲಿ "ಮೇಳೆಮಡು', "ಮೇಳುವಿಡು', "ಮೇಳುವಿಡಿ' ಎಂದೆಲ್ಲಾ ಉಲ್ಲೇಖಿತಗೊಂಡಿದ್ದು 
ಹಿಂದೆ ಮಾಸವಾಡಿ-140 ರ ರಾಜಧಾನಿ ಪಟ್ಟಣವಾಗಿತ್ತು. ಮೇಲಾಗಿ 500 ಮಹಾಜನರನ್ನು ಹೊಂದಿದ್ದ ಅಗ್ರಹಾರವೂ ಆಗಿತ್ತೆಂಬ 
ಅಂಶವನ್ನು ಮೇವುಂಡಿಯ ಕ್ರಿ.ಶ. 897 ರ ಶಾಸನ ತಿಳಿಸುತ್ತದೆ. ರಾಷ್ಟ್ರಕೂಟರಷ್ಟು ಪ್ರಾಚೀನವಾದ ಈ ಊರಲ್ಲಿ ರಾಷ್ಟ್ರಕೂಟರ 
ಕಾಲದ ಎರಡು ಗೋಸಾಸ ಕಲ್ಲುಗಳಿವೆ. ರಾಷ್ಟ್ರಕೂಟ, ಹೊಯ್ಸಳ ಹಾಗೂ ಯಾದವ ಅರಸರ ಕಾಲಕ್ಕೆ ಸೇರಿದ ಎಂಟು ಶಾಸನಗಳು 
ಈವರೆಗೆ ಇಲ್ಲಿಂದ ವರದಿಯಾಗಿದ್ದು ಇವುಗಳಲ್ಲಿ ದ್ಯಾಮವ್ವನ ಕಟ್ಟೆ ಮುಂದಿರುವ ರಾಷ್ಟ್ರಕೂಟ ಚಕ್ರವರ್ತಿ ಒಂದನೇಯ 
ಅಮೋಘವರ್ಷನ ಕಾಲದ ಕ್ರಿ.ಶ. 865 ರ ಕೀಲ್ಗುಂಟೆ ಶಾಸನ ಅತ್ಯಂತ ಪ್ರಾಚೀನದ್ದಾಗಿದ್ದು ರಟ್ಟಿಯಣ್ಣನು ಅರಸನ ಅನಾರೋಗ್ಯ 
ತಿಳಿದು, ಕೂಳ ತೊರೆದು ಮೂವತ್ತು ಗಾವುದ ನಡೆದು' ಬರುವಾಗ ಅರಸನು (ಸ್ಥಳೀಯ ಮಾಂಡಳಿಕ) ಸತ್ತು ಉರಿಯುತ್ತಿದ್ದುದನ್ನು 
ನೋಡಿ ಕೀಲ್ಗುಂಟೆಯಾದ ಅಪರೂಪದ ನಿದರ್ಶನ. ವೆಂಕಟೇಶ್ವರ ಗುಡಿ ಮುಂದಿರುವ ಕ್ರಿ.ಶ. 897 ರ ಶಾಸನ (ಈ ಶಾಸನ 11 
ನೇ ಶತಮಾನದ ಪುನಃ ರಚನೆಯಾಗಿದೆ) ಇಮಡಿ ಕೃಷ್ಣನ ಆಳ್ವಿಕೆಯಲ್ಲಿ ಮಹಾಸಾಮಂತನೊಬ್ಬ ಮಾಸವಾಡಿ-140 ರ ರಾಜಧಾನಿ 
ಮೆಳುವಿಡು (ಮೇವುಂಿ)ವಿನಲ್ಲಿ ಇಂದ್ರಸಮಾನವಾದ ದೇಗುಲವನ್ನು ಮಾಡಿಸಿ, ಅಲ್ಲಿನ ಐನೂರು ಮಹಾಜನರ ಕೈಲಿ 1500 ಮತ್ತರು 
ಭೂಮಿಯನ್ನು ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಸುಮಾರು ಕ್ರಿ.ಶ. 12 ನೇ ಶತಮಾನದ ಲಿಪಿಯಲ್ಲಿರುವ ಇಮಡಿ ಕೃಷ್ಣನ 
ಕಾಲದ ಶಾಸನ ಮಹಾಸಾಮಂತ ಕುಪ್ಪದೇವರಸನು ಕುಪ್ಪೇಶ್ವರ ದೇವಾಲಯ ನಿರ್ಮಾಣ ಮಾಡಿಸಿ ದಾನ ಬಿಟ್ಟ ವಿಷಯವನ್ನು 
ತಿಳಿಸುತ್ತ ಮಲ್ಲಿಕಾರ್ಜುನ ಹಾಗೂ ರಾಮನಾಥ ದೇವಾಲಯಗಳನ್ನೂ ಉಲ್ಲೇಖಿಸುತ್ತದೆ. ಇಲ್ಲಿನ ವೆಂಕಟೇಶ್ವರ ಗುಡಿ ಮುಂದಿರುವ 
ಇಮಡಿ ಬಲ್ಲಾಳನ ಕ್ರಿ.ಶ. 1196 ರ ಶಾಸನ ದೇಹುತಗೆರೆಯ ಬಿಲ್ಲೇಶ್ವರ ದೇವರಿಗೆ ನಖರ-ಮುಮುಧ್ರಿದಂಡಗಳು ದಾನ ಬಿಟ್ಟ 
ಸಂದರ್ಭದಲ್ಲಿ ಅಯ್ಯಾವೊಳೆ-500 ಕೂಡ. ಆ ದೇವರಿಗೆ ಸುಂಕ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ನೀಲಕಂಠೇಶ್ವರ ಗುಡಿ 
ಮುಂದಿರುವ ಕ್ರಿ.ಶ. 1223 ರ ಶಾಸನ ಹೀರಾಬಾಯಿ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಮೇಲಿನ ಶಾಸನಗಳಲ್ಲಿ ಉಕ್ತವಾಗಿರುವ 


ಗುಡಿಗಳಲ್ಲಿ ಕೆಲವು ಇಂದಿಗೂ ಉಳಿದಿದ್ದು ಶಿಥಿಲಾವಸ್ಥೆಯಲ್ಲಿವೆ. 


ಊರ ಆರಂಭದಲ್ಲೇ ಇರುವ ಹನುಮಂತನ ಗುಡಿಯ ರಚನೆಯಲ್ಲಿ ಚಾಲುಕ್ಕ ಶೈಲಿಯ ಕಂಬಗಳನ್ನು ಬಳಸಿ ನಂತರದಲ್ಲಿ 
ಕಟ್ಟಿದ್ದು ಇದರ ಮುಂದೆ ಕಿರಣಸ್ಪಂಭ, ಮೇಟಿಕಲ್ಲುಗಳಿವೆ. ಅಭಯ ಮುದ್ರೆಯ ಹನುಮಂತನಿರುವ ಈ ಗುಡಿಯ ಆವರಣದಲ್ಲಿ 
ತೀರ್ಥಕರ ಪಾದಗಟ್ಟಿ ಹಾಗೂ ಭಗ್ನವಾದ ಗಣಪತಿಯ ಶಿಲ್ಪವಿದೆ. ಇದರ ಬಳಿಯ ದ್ಯಾಮವ್ವನ ಕಟ್ಟೆಯ ಬಳಿ ರಾಷ್ಟಕೂಟರ ಕಾಲದ 


ರಗಲ್ಲುಗಳಿದ್ವು ಜೊತೆಗೆ ಕೀಲ್ಗುಂಟೆ ಕಲ್ಲೂ ಇದೆ. ಮೂರು ಹಂತದಲ್ಲಿರುವ ಕಿಲ್ಲುಂಟೆಯ ಶಿಲ್ಪ ಕೆತ್ತನೆ ವಿಶಿಷ್ಟವಾಗಿದೆ. 


ನಾಲ್ಕು ವೀ 
ಇದರ ಬಳಿಯಿರುವ ಕಲ್ಲಪ್ಪನ ಗುಡಿಯಲ್ಲಿ ರಾಷ್ಟಕೂಟರ ಕಾಲದ ಬೃಹತ್ತಾದ ಲಿಂಗವಿದೆ. ಊರಲ್ಲಿರುವ ವೆಂಕಟೇಶ್ವರ ದೇವಾಲಯವು 


ಪಾಚೀನ: ಗುಡಿಯಾಗಿದ್ದು ಪ್ರಾಕಾರದೊಳಗೆ ಗರ್ಭಗೃಹ ಹಾಗೂ ಸಭಾಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ವೆಂಕಟೇಶ್ವರನ 

ಜೆ ಸ + ಆ, ಹ ಷನ ಆಡಿ 
ಶಿಲ್ಪವಿದೆ. ನವರಂಗದಲ್ಲಿ ಶೇಷಶಯನ ಪದ್ಮನಾಭನ ಸುಂದರ ಶಿಲ್ಪಎದ್ದು ಪ್ರಭಾವಳಿಯಲ್ಲಿ ದಶಾವತಾರಗಳನ್ನು ತೋರಿಸಲಾಗಿದಿ. 
"ಈ ಗುಡಿ ಆವರಣದಲ್ಲಿ ಲಕ್ಷಿಯಿದ್ದು ಈ ಗುಡಿ ಕೂಡ ಜೀರ್ಣೋದ್ಧಾರಗೊಂಡಿದೆ. 


ಈ ಗುಡಿ ಹಿಂಬದಿಯಲ್ಲಿರುವ ಇತ್ತೀಚಿನ ಕಟ್ಟಡದಲ್ಲಿ 
ಈಶ್ವರಗುಡಿ ಜೀರ್ಣೋದ್ಧಾರಗೊಂಡಿದ್ದು ಪೂರ್ಣ ಮಾರ್ಪಾಡುಗೊಂಡಿದೆ. ಸಹ 
ಶಿವಲಿಂಗಎಿದು, ಅಲಂಕಾರಿಕ ಪಟ್ಟಿಕೆಯ ತುಂಡುಗಳನ್ನು ಗೋಡೆಯಲ್ಲಿ ಸೇರಿಸಿದ್ದಾರೆ. ಇದರಿಂದ ಸ್ವಲ್ಪ ದೂರದ 
ಗುಡಿ ಪಾಳು ಬಿದ್ದಿದ್ದು ಒಳಗಿರುವ ಮೂರ್ತಿ ಯಾವುದೆಂದು ತಿಳಿದು ಬರುವುದಿಲ್ಲ, ಆಲೂರು ರಸ್ತೆಯಲ್ಲಿರುವ ದಿಡಿಗೇಶ್ವರ ಗುಡಿ 

2 


ಗಭಳಿಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು, ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಇದರ ಶಿಖರ ಕದಂಬ-ನಾಗರ 
೨ 


ಇಲ್ಲಿರುವ ಎರಡು ಗರ್ಭಗೃಹಗಳಲ್ಲ ಬೃಹತ್ತಾದ 


996 ಧಾರವಾಡ ಜಿಲ್ಲೆ 


ಶೈಲಿಯಲ್ಲಿದೆ. ಈ ಊರನ್ನು ಬಳಸಿ ನಿಂತಿದ್ದ ಕೋಟೆ ಇಂದು ಹಾಳಾಗಿದ್ದು ಒಂದೆರಡು ಬುರುಜುಗಳ ಅವಶೇಷಗಳನಷ್ಟೇ 
ಕಾಣಬಹುದಾಗಿದೆ. ರಾಷ್ಟಕೂಟರ ಕಾಲದಲ್ಲಿ ರಾಜಧಾನಿ ಪಟ್ಟಣವಾಗಿ ಮೆರೆದ ಈ ಊರು ನಂತರ ತನ್ನ ಪ್ರಾಮುಖ್ಯತೆ 
ಕಳೆದುಕೊಂಡಂತೆ ಕಾಣುತ್ತದೆ. ಕಲ್ಯಾಣದ ಚಾಲುಕ್ಕರ ಶಾಸನಗಳಾವುವು ಈ ಊರಲ್ಲಿ ದೊರೆಯದೆ, ಬದಲಾಗಿ ಹೊಯ್ಸಳರ ಹಾಗೂ 
ಯಾದವರ ಶಾಸನಗಳು ಲಭಿಸುತ್ತವೆ. ನಂತರದ ಕಾಲಕ್ಕೆ ದಾಖಲೆಗಳು ಸಿಕ್ಕಿಲ್ಲ ಇವುಗಳಲ್ಲದೇ ಊರಲ್ಲಿ ಬಸವಣ್ಣ ಹನುಮಂತ, ' 
ವಿಠಲ, ಮೈಲಾರ, ದ್ಯಾಮವ್ವ ನೀಲಕಂಠೇಶ್ವರ, ಕೆಂಚವ್ವ ಮತ್ತು ದುರ್ಗವ್ವನ ಗುಡಿಗಳಿದ್ದು ಮಸೀದಿ ಹಾಗೂ ದರ್ಗಾಗಳೂ ಕೂಡ. 
ಇವೆ. 


ಮೊರಬ : ನವಲಗುಂದ ತಾಲೂಕಿನ ಮೊರಬವು (ಜನಸಂಖ್ಯೆ : 8,318) ಪ್ರಾಚೀನ ಶಾಸನಗಳಲ್ಲೂ “ಮೊರಬ” ಎಂದೇ 
ಉಲ್ಲೇಖಿತಗೊಂಡಿದೆ. ಈ ಊರು ನವಲಗುಂದದಿಂದ 22 ಕಿ.ಮೀ. ದೂರದಲ್ಲಿ ಅಮಿನಭಾವಿಯಿಂದ 10 ಕಿ.ಮೀ. ದೂರದಲ್ಲಿದೆ. 
ಹಿಂದೆ ಇದು ಬೆಳ್ತೊಲ-300ಕ್ಕೆ ಸೇರಿತ್ತು. ಈ ಊರಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿವೆ. ಕಲ್ಮೇಶ್ವರ ಗುಡಿ ಮುಂದಿರುವ 
ಕ್ರಿಶ. 1079ರ ಶಾಸನ, ಆರನೆಯ ವಿಕ್ರಮಾದಿತ್ಯನ ಸಹೋದರನಾದ ಜಯಸಿಂಹನು ಯುವರಾಜನಾಗಿ ಕುಂದೂರು, ಕೋಗಳಿ, 
ಬೆಳ್ತೊಲ ಹಾಗೂ ಪುರಿಗೆರೆ ನಾಡುಗಳನ್ನಾಳುತ್ತಿರುವಾಗ ಮಹಾಪ್ರಧಾನ ಸಂಕರಯ್ಯ ಹಾಗೂ ಸೇನಾಪತಿ ಮಧುವಪ್ಪಯ್ಯ ನಾಯಕರು 
ಮೊರಬದ ಕೆರೆಗೆ ನೊಳಂಬಸಮುದ್ರ: ಎಂದು ಕರೆದು 40 ಮತ್ತರು ಭೂಮಿ ದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಇದೇ 
ಶಾಸನ ಮೊರಬದ ಮೂಲಸ್ಥಾನ ದೇವರನ್ನೂ (ಇಂದಿನ ಕಲ್ಮೇಶ್ವರ) ಉಲ್ಲೇಖಿಸುತ್ತ ಸಾಂದರ್ಭಿಕವಾಗಿ ಘಟಾಂತಕಿ ಬಸದಿ, ಅದರ 
ದಾನ ಶಾಲೆ, ಹಾಗೂ ಹಿರಿಯ ಹೊಲಗಳ ಬಗ್ಗೆ ಹೇಳುತ್ತದೆ. ಹನುಮಂತನ ಗುಡಿ ಮುಂದಿದ್ದ ಕ್ರಿ.ಶ. 1059 ರ ನಿಷಿದಿ ಶಾಸನ 
ನಾಗಚಂದ್ರದೇವರು ನಿಷಿದಿಯಾದ ಬಗ್ಗೆ ಹೇಳುತ್ತದೆ. ಉಳಿದ ಮೂರು ಶಾಸನಗಳು ತ್ರುಟಿತಗೊಂಡಿದ್ದು ಹೆಚ್ಚಿನ ವಿವರ ಲಭಿಸುವುದಿಲ್ಲ. 
ಊರಲ್ಲಿರುವ ಕಲ್ಮೇಶ್ವರ ಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿದ್ದು ಶಿವಲಿಂಗವನ್ನುಳಿದು, ಪ್ರಾಟೀನವಾದುದೇನೂ ಅಲ್ಲಿ ಉಳಿದಿಲ್ಲ. 
ಹನುಮಂತನ ಗುಡಿ ಮುಂದೆ ಜೈನ ದಾನ ಶಾಸನವೂ ಸೇರಿದಂತೆ ಪ್ರಾಚೀನ ಅವಶೇಷಗಳು ಹರಡಿಕೊಂಡಿವೆ. ಮೇಲಿನ ಶಾಸನದಲ್ಲಿ 
ಸಾಂದರ್ಭಿಕವಾಗಿ ಉಲ್ಲೇಖಗೊಂಡಿರುವ ಘಟಾಂತಕಿ ಬಸದಿ ಮೊರಬದಲ್ಲೇ ಇತ್ತೆಂಬ ಅಂಶ ಮಹತ್ವದ್ದಾಗಿದ್ದು ಮುಗದದ ಕ್ರಿ.ಶ. 
1125ರ ಶಾಸನ ಮಹಾಸಾಮಂತ ಮಾರ್ತಂಡನ ಮಡದಿ ಗೊಜ್ಜಿಗಾವುಂಡಿಯನ್ನು ಘಟಾಂತಕಿಯೊಂದಿಗೆ ಸರಿದೂಗಿಸಿ 
ವರ್ಣಿಸಿರುವುದನ್ನಿಲ್ಲಿ ಸಧಿಸಬಹುದಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಊರು ಬಹಳ ಸಾಹಸ ಮಾಡಿದ ಪ್ರಸಿದ್ಧ ಸ್ಥಳವಾಗಿದೆ. 
ಶಿರಕೋಳ (ಜನಸಂಖ್ಯೆ : 3,116) ನೆರೆಯ ಗ್ರಾಮವಾದ ಶಿರಕೋಳವು ಮೊರಬದಿಂದ ಈಶಾನ್ಯಕ್ಕೆ ನಾಲ್ಕು ಕಿ.ಮೀ. ದೂರದಲ್ಲಿದೆ. . 
ಸುಮಾರು 200 ವರ್ಷದಷ್ಟು ಪ್ರಾಚೀನವಾದ ಕಟ್ಟಿಗೆಯ ರಚನೆಯಾದ ಕಲ್ಮೇಶ್ವರ ಗುಡಿಯಿದೆ. ಆಕರ್ಷಕ ಕಟ್ಟಿಗೆಯ ಕೆಲಸವನ್ನು 
ಹೊಂದಿರುವ ಈ ಗುಡಿಯ ಕಂಬಗಳು ಸುಮಾರು 20 ಅಡಿ ಎತ್ತರವಿದ್ದು ಮುಂದಿನ ಹಜಾರದ ಮೇಲೆ ಮೊಗಸಾಲೆಯನ್ನು 
ಹೊಂದಿದೆ. ಈ ಗುಡಿಯ ಮುನ್ನೋಟ ಚೇತೋಹಾರಿಯಾಗಿದ್ವು ಆಗಿ ಹುಣ್ಣಿಮೆಯಂದು ಇಲ್ಲಿ ಜಾತ್ರೆಯಾಗುತ್ತದೆ. 


ಮೋಟೆಚೆನ್ನೂರು : ಬ್ಯಾಡಗಿ ತಾಲೂಕಿನ ಊರಾದ ಮೋಟೆಬೆನ್ನೂರು (ಜನಸಂಖ್ಯೆ : 7,208) ಅಥವಾ ಶಾಸನೋಕ್ತ 
"ಬೆಣ್ಣೆವೂರು' ಬ್ಯಾಡಗಿಯಿಂದ ಆರು ಕಿ.ಮೀ. ದೂರದಲ್ಲಿರುವ ಪ್ರಾಚೀನ ಸ್ಥಳವಾಗಿದೆ. ಹಿಂದೆ ಇದು ಸತ್ತಳಿಗೆ-70ಕ್ಕೆ ಸೇರಿದ 
ಬೆಣ್ಣೆವೂರು-12 ಕಂಪಣದ ಆಡಳಿತ ಕೇಂದ್ರವಾಗಿತ್ತು. ಊರಿನಲ್ಲಿರುವ ಭುಜಂಗೇಶ್ವರ. ದೇವಾಲಯವು ಸ್ಥಳೀಯವಾಗಿ 
ಜೀರ್ಣೋದ್ಧಾರಗೊಂಡಿದ್ದರೂ ಚಾಳುಕ್ಕರ ಕಾಲದ ಕಟ್ಟಡವೆಂದು ವ್ಯಕ್ತವಾಗುತ್ತದೆ. ಇದರಲ್ಲಿ ಗರ್ಭಗೃಹ, ಅಂತರಾಳ ಹಾಗೂ 
ನವರಂಗವಿದೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಕುಸಿದಿರುವ ಕದಂಬನಾಗರ ಶಿಖರವಿದೆ. ನವರಂಗದಲ್ಲಿ ಚಾಳುಕ್ಯ ಶೈಲಿಯ ಕಂಬಗಳಿದ್ದು 
ಸರಸ್ವತಿಯ ಸುಂದರ ಶಿಲ್ಪವಿದೆ. ಈ ಗುಡಿಯ ಎದುರಿಗೆ ಶಾಸನವಿದ್ದು ಚಾಳುಕ್ಯ ದೊರೆ ಎರಡನೇಯ ಸೋಮೇಶ್ವರನ ಕಾಲದಲ್ಲಿ 
ಮಹಾಮಂಡಲೇಶ್ವರ ಲಕ್ಷರಸನು ಆಳುತ್ತಿದ್ದ ಬಗೆಗೆ ಉಲ್ಲೇಖಿಸುತ್ತದೆ. ಈ ದೇವಾಲಯದಿಂದ ಸ್ಪಲ್ಪ ದೂರದಲ್ಲಿ ಚಾಳುಕ್ಕ ಶೈಲಿಯ 
ಮಲ್ಲಿಕಾರ್ಜುನ ದೇವಾಲಯವಿದೆ. ಈ ದೇವಾಲಯಕ್ಕೆ ಗರ್ಭಗೃಹ, ಅಂತರಾಳ, ನವರಂಗವಿದ್ದು ಹೊರಪ್ರಾಕಾರವನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ರಾಷ್ಟ್ರಕೂಟ ಶೈಲಿಯ ಪೀಠವಿದ್ದು ಅದೇ ಕಾಲದ ಶಿವಲಿಂಗವಿದೆ. ಅಂತರಾಳದ ಬಾಗಿಲವಾಡದ ಇಕ್ಕೆಲಗಳಲ್ಲಿ 
ಜಾಲಂದ್ರಗಳಿವೆ. ನವರಂಗದಲ್ಲಿ ರಾಷ್ಟ್ರಕೂಟ ಶೈಲಿಯ ಪೂರ್ಣಕುಂಭ ಹಾಗೂ ಆನೆಯ ಶಿಲ್ಪಗಳಿರುವ ನಾಲ್ಕು ಕಂಬಗಳಿವೆ. ಇದರ 
ಹೊರಭಾಗದ ಛಾವಣಿಯ ಸುತ್ತಲೂ ಅನೇಕ ದೇವಕೋಷ್ಠಗಳಿದ್ದು ಅನೇಕ ದೇವದೇವತೆಯರ ಬಿಡಿ ಶಿಲ್ಪಗಳಿವೆ. ಮುಖ್ಯಕಟ್ಟಡದ 
ಎದುರಿಗೆ ಸ್ವಲ್ಪ ಪಕ್ಕದಲ್ಲಿ ಗಣಪತಿ ಹಾಗೂ ಮಹಿಷಮರ್ದಿನಿಯರ ಪ್ರತ್ಯೇಕ ಗುಡಿಗಳಿವೆ. ಈ ದೇವಾಲಯದಲ್ಲಿರುವ ಶಾಸನವು 


ಪ್ರೇಕ್ಷಣೀಯ ಸ್ಥಳಗಳು 997 


ಪತ ಆ ಜೆ re ತಾಸ (ಕ್ರಿ.ಶ. 1052) ಅತಿತ್ರುಟಿತವಾಗಿದ್ದು ದೇವಾಲಯಕ್ಕೆ ಬಿಟ್ಟ ದಾನವನ್ನು 

ತ್ರ ಷ್ಟಕೂಟರ ಕಾಲದ ಇಟ್ಟಿಗೆ ರಚನೆಯಿರುವ ಗಳೇಶ್ವರ ಗುಡಿಯಿದೆ. ಇದರಲ್ಲಿ 
ಗರ್ಭಗೃಹ, ಅಂತರಾಳ ಹಾಗೂ ಚಿಕ್ಕದಾದ ನವರಂಗವಿದೆ. ನವರಂಗದ ಕಂಬಗಳು ಚಾಳುಕ್ಯ ಶೈಲಿಯಲ್ಲಿವೆ. ಈ ದೇವಾ 
ಹೊರಭಾಗದ ಪ್ರವೇಶದ್ದಾರದ ಮೇಲಿರುವ ಲಲಾಟದಲ್ಲಿ ಜಿನ ಬಿಂಬವಿದೆ. ಗರ್ಭಗೃಹದಲ್ಲಿ ತೀರ್ಥಂಕರ ಪೀಠವಿದು ಮೇಲೆ ನಂತರದ 
ಕಾಲದ ವೀರಭದ್ರಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಮುಂದಿನ ಭಾಗಗಳೆಲ್ಲಾ ಬಿದ್ದುಹೋಗಿದೆ. ವೀರಭದ್ರಪೀಠದಲ್ಲಿ ಶಾಸನವಿದೆ. 
ಹೊರಗೆ ಇನ್ನೊಂದು ಪೀಠವಿದ್ದು ಅದರ ಮೇಲೆ ಸರಸ್ವತಿಯ ಒರಟಾದ ಶಿಲ್ಪವಿದೆ. ಊರಿನ ಕುಂಬಾರ ಓಣಿಯಲ್ಲಿರುವ ಶಾಸನವು 
ಕಲ್ಯಾಣದ ಚಾಳುಕ್ಯ ಮೊದಲನೇ ಸೋಮೇಶ್ವರನ ಕಾಲದ್ದಾಗಿದ್ದು (1067) ಅಯ್ಕಿಮಯ್ಯ ನಾಯಕನು ಬೆಣ್ಣೆವೂರಲ್ಲಿ ಕಟ್ಟಿಸಿದ ಬಸದಿಗೆ 
ಮಹಾಮಂಡಳೇಶ್ವರ ಲಕ್ಷಠಸನು ಬಿಟ್ಟ ಭೂದಾನದ ಬಗೆಗೆ ತಿಳಿಸುತ್ತದೆ. ಊರಿನಲ್ಲಿರುವ ಇತರ ದೇವಾಲಯಗಳೆಂದರೆ ಹನುಮಂತ, 
ದುರ್ಗವ್ವ, ದ್ಯಾಮವ್ವ, ಹೊನ್ನಂತ್ರವ್ವ, ಮೈಲಾರಲಿಂಗಪ್ಪ ಕತ್ತಲ ಮಲ್ಲಪ್ಪ ಮುಂತಾದವುಗಳು. ಊರಿನಲ್ಲಿ ಅಜಯ್ಯನಮಠ, ಕಂಬ 
ಬಸವೇಶ್ವರ ಮಠ, ಹಾಗೂ ಗುಬ್ಬಿ ನಂಜುಂಡೇಶ್ವರರ ಗದ್ದುಗೆ ಇವೆ. ಇಲ್ಲಿ ನಾಲ್ಕೂ ಕೆರೆಗಳಿದ್ದು ಎರಡು ದೊಡ್ಡ ಕೆರೆಗಳಾಗಿವೆ. 
ಊರಿನಲ್ಲಿ ಒಂದು ಮಸೀದಿ ಹಾಗೂ ಕ್ಕಾಥೋಲಿಕ್‌ ಚರ್ಚ್‌ ಇದೆ. 


ಯಮನೂರು : ನವಲಗುಂದ ತಾಲೂಕಿನ ಯಮನೂರು (ಜನಸಂಖ್ಯೆ : 1,980) ಹಿಂದು-ಇಸ್ಲಾಂ ಧರ್ಮ ಸಮನ್ವಯದ 
ಸಂಕೇತವಾಗಿದೆ. ಯಮನೂರು ರಾಜಾಬಾಗ ಸವಾರನ ಸಮಾಧಿಯಿಂದಾಗಿ ಪ್ರಸಿದ್ಧಿಯಲ್ಲಿದೆ. ಬೆಣ್ಣೆಹಳ್ಳದಿಂದ ಸುಮಾರು ಅರ್ಧ 
ಕಿ.ಮೀ. ದೂರದಲ್ಲಿರುವ ಈ ಊರು ಮಾರ್ತಂಡ ಮುನಿಗಳು ತಪಸ್ಸು ಮಾಡಿದ ಊರಾಗಿದ್ದು ಹಿಂದೆ ಇದಕ್ಕೆ ಯಮಿಗನೂರು 
ಎಂಬ ಹೆಸರಿತ್ತೆಂದು ಸ್ಥಳ ಪುರಾಣ ಹೇಳುತ್ತದೆ. ರಾಜಾಬಾಗ ಸವಾರ್‌ (ಚಾಂಗದೇವ) ಪುಣತಾಂಬೆ ಎಂಬ ಊರಿನವರಂತೆ. 
ನಾಥಪಂಥೀ ಯೋಗೀ ಸಾಧಕರು ಜ್ಞಾನದೇವನನ್ನು ಮರಳು ಮಾಡಬೇಕೆಂದು ಚಾಂಗದೇವನು ಹುಲಿಯ ಬೆನ್ನೇರಿ ಬರಲು ಇದನ್ನು 
ಕಂಡ ಜ್ಞಾನದೇವನು ತಾನು ಕುಳಿತಿದ್ದ ಮೋಟು ಗೋಡೆ ಸಹಿತ ಚಾಂಗದೇವರನ್ನು ಸಮೀಪಿಸಿದನಂತೆ. ಜ್ಞಾನದೇವರ ಅದ್ಭುತ 
ತಪಸ್ಸಿಗೆ ತಲೆಬಾಗಿ ವಂದಿಸಿ, ಜ್ಞಾನದೇವನ ಆಹೇಶದಂತೆ ಚಾಂಗದೇವನು ಯಮನೂರಲ್ಲಿ ನೆಲೆಸಿ ಸಮಾಧಿಯಾದನಂತೆ. ಇಂದು 
ಯಮನೂರಿನಲ್ಲಿರುವ ಇವನ ಸಮಾಧಿಗೆ ಹಿಂದು ಮುಸ್ಲಿಂರೆನ್ನದೆ ಸಕಲರೂ ನಡೆದುಕೊಳ್ಳುತ್ತಾರೆ. ಈ ಸಮಾಧಿಗೆ ಜಾಗವಾಗಿ 
ನವಲಗುಂದದ ಲಿಂಗರಾಜ ದೇಸಾಯಿಗಳು ತಮ್ಮ ಎಮ್ಮೆ ಕೊಟ್ಟಿಗೆಯನ್ನೇ ಕೊಟ್ಟರಂತೆ. ಟಿಪ್ಪುಸುಲ್ತಾನ ಇಲ್ಲಿರುವ ಅಲಿ ದೇವರನ್ನು 
ದಾನ ಮಾಡಿರುವನೆಂದು ಹೇಳಿಕೆ ಇದೆ. ಹೋಳಿ ಹುಣ್ಣಮೆಯಾದ ನಾಲ್ಕನೇಯ ದಿನಕ್ಕೆ ಗಂಧ, ಐದನೆ ದಿನಕ್ಕೆ ನಡೆಯುವ ಉರುಸಿನಲ್ಲಿ 
ಪಾಲ್ಗೊಳ್ಳಲು ಉತ್ತರ ಕರ್ನಾಟಕದ ದೂರದ ಊರುಗಳಿಂದ ಸಾವಿರಾರು ಜನ ಬಂದು ಸೇರುತ್ತಾರೆ. ಸುಮಾರು ಒಂದು ತಿಂಗಳು 


ಜರುಗುವ ಈ ಜಾತ್ರೆಯಲ್ಲಿ ದನಗಳ ವ್ಯಾಪಾರ ತುರುಸಿನಿಂದ ನಡೆಯುತ್ತದೆ. 


ಯಳವಟ್ಟಿ : ಹಾನಗಲ್‌ ತಾಲೂಕಿನ ಯಳವಟ್ಟಿಯು (ಜನಸಂಖ್ಯೆ : 2,429) ಹಾನಗಲ್‌ನಿಂದ ಉತ್ತರಕ್ಕೆ 13 ಕಿ.ಮೀ. 
ದೂರದಲ್ಲಿದ್ದು ಬನವಾಸಿ- 12000 ಮಹಾಘಟಕದಲ್ಲಿದ್ದ ಹಾನಗಲ್‌-500ರ ಆಡಳಿತ ವಿಭಾಗದಲ್ಲಿದ್ದ ಪ್ರಸಿದ್ಧ ಸ್ಥಳವಾಗಿದೆ. ಸ 
ಪ್ರಮುಖ ದೇವಾಲಯಗಳೆಂದರೆ ರಾಮಲಿಂಗೇಶ್ವರ, ಮಹಾಬಲೇಶ್ವರ ಹಾಗೂ ಚಂದ್ರಪ್ರಭ ಬಸದಿ. ರಾಮಲಿಂಗೇಶ್ವರ ದೇವಾಲಯವು 
ಬೃಹದಾಕಾರದಲ್ಲಿ ಕಲ್ಯಾಣದ ಚಾಳುಕ್ಕರ ಶೈಲಿಯಲ್ಲಿ ನಿರ್ಮಿತವಾಗಿರುವ ಕಟ್ಟಡವಾಗಿದೆ. ಇದನ್ನು 1983 ರಲ್ಲಿ CER 
ಈ ದೇವಾಲಯವು ಬಹುಶಃ ರಾಷ್ಟ್ರಕೂಟ ಕಾಲದಲ್ಲಿ ಮೊದಲು ನಿರ್ಮಿಸಿ ಅನಂತರ ಚಾಳುಕ್ಕರ ಕಾಲದಲ್ಲಿ ಹಟ 
ಸಾಧ್ಯತೆಗಳಿವೆ. ಏಕೆಂದರೆ ಚಾಳುಕ್ಕರ ಶಾಸನಗಳು ಆಗಲೇ ಅಸ್ತಿತ್ವದಲ್ಲಿದ್ದ ರಾಮೇಶ್ವರ a eg Fi ಭಳ 
ದಾಖಲಿಸುತ್ತವೆ. ಇದರಲ್ಲಿ ಗರ್ಭಗೃಹ, ಆಯತಾಕಾರವಾದ ಅಂತರಾಳ, ನವರಂಗ ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. 
ಗರ್ಭಗೃಹದ ಒಳಭಾಗದಲ್ಲಿ ಎತ್ತರವಾದ ಪಾಣಿಪೀಠದ ಮೇಲೆ ಪುರಾತನ ಲಕ್ಷಣಗಳುಳ್ಳ ಶಿವಲಿಂಗವಿದೆ. ee 
ಬಾಗಿಲವಾಡದ ಮೇಲ್ಭಾಗದಲ್ಲಿ ಮಕರತೋರಣದ ಅಲಂಕಾರವಿದ್ದು ಮಧ್ಯದಲ್ಲಿ ಭಿ ಮತ ಸತ 3೫ sm 
ಬಲಭಾಗದಲ್ಲಿ ಬ್ರಹ್ಮನ ಸುಂದರ ಆಕರ್ಷಕ ಶಿಲ್ಪಗಳಿವೆ. ನವರಂಗವು ವಿಶಾಲವಾಗಿದ್ದು ಮಧ್ಯದಲ್ಲಿ ನಾಲ್ಕು ಬ ಗ ಕ್ಕ ತ 

ಕಂಬಗಳಿವೆ. ಅನೇಕ ಕಂಬಗಳ ಮೇಲೆ ಪೂರ್ಣ ಕುಂಭವಿದ್ದು ರಾಷ್ಟ್ರಕೂಟ ಹಾಗೂ ಚಾಳುಕ್ಕ ಶೈಲಿಗಳ ಮುನ 
J ಕಾರವನ್ನು ಹೊಂದಿದೆ. ನವರಂಗದ ಮಧ್ಯದಲ್ಲಿ ಆಸೀನ ನಂದಿಯಿದೆ. 


ನವರಂಗಕ್ಕೆ ಮಧ್ಯದಲ್ಲಿ ಪ್ರವೇಶದ್ದಾರವಿದ್ದು ತ್ರಿಶಾಖಾಲಂ ನ ನಂದಿಯಿದೆ. 
ಸ (a ನನ ಪ್ರವೇಶದ್ವಾರವಿದೆ. ಉತ್ತರಕ್ಕೆ ಒಂದು ಚಿಕ್ಕ ಗರ್ಭಗೃಹವಿದ್ದು ಒಳಗೆ ಶಿವಲಿಂಗವಿದೆ. ದಕ್ಷಿಣಕ್ಕಿರುವ 
ನವರ ಗ ವೆ pe) 


998 ಧಾರವಾಡ ಜಿಲ್ಲೆ 


ಪ್ರವೇಶದ್ವಾರದ ಅಕ್ಕಪಕ್ಕದಲ್ಲಿ ಸಪ್ತಮಾತೃಕೆಯರ ಪಟ್ಟಿಕೆ, ಭಗ್ನ ಸೂರ್ಯ, ಆಸೀನ ಭೈರವ ಸ್ಥಾನಿಕಬ್ಸೆರವ, ಮಹಿಷಮರ್ದಿನಿಯರ 
ಸುಂದರ ಶಿಲ್ಪಗಳಿವೆ. ನವರಂಗದ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿರುವ ಬೋದಿಗೆಯಲ್ಲಿ ನರ್ತಕಿಯರ ಹಾಗೂ ಸಂಗೀತ ವಾದಕರುಗಳ 
ಶಿಲ್ಪಗಳಿವೆ. ಗರ್ಭಗೃಹದ ಹೊರಭಾಗದಲ್ಲಿ ಶಿಖರವು ತುದಿಯ ಕಳಶದವರೆಗೂ ಭಾರಿ ಮಣ್ಣಿನ ಗುಪ್ಪೆಯಿಂದ ಮುಚ್ಚಲ್ಪಟ್ಟಿದೆ. ಬಹುಶಃ 
ದಾಳಿಗಳ ಭೀತಿಯಿಂದ ಹೀಗೆ ಮಾಡಿರಲು ಸಾಧ್ಯವೆನ್ನಬಹುದಾಗಿದೆ. ಈ ದೇವಾಲಯದಲ್ಲಿರುವ ಶಾಸನವು ಕಲ್ಯಾಣದ ಚಾಳುಕ್ಯ 
ದೊರೆ ಎರಡನೇ ಜಗದೇಕಮಲ್ಲನ ಕಾಲದ್ದಾಗಿದ್ದು (ಕ್ರಿಶ. 1188) ದಂಡನಾಯಕ ಸೋವಿದೇವರಸನು ಯಲವಟ್ಟೆಯ ರಾಮೇಶ್ವರ 
ದೇವರಿಗೆ ಬಿಟ್ಟ ಭೂ ದಾನವನ್ನು ತಿಳಿಸುತ್ತದೆ. ಈ ದೇವಾಲಯದ ಎದುರಿಗೆ 7-8 ಗೋಸಾಸ ಕಲ್ಲು ಮಹಾಸತಿಕಲ್ಲು ಇವೆ. ಇದರ 
ಸಮೀಪದಲ್ಲಿರುವ ಮಹಾಬಲೇಶ್ವರ ದೇವಾಲಯವು ಶಿಥಿಲವಾಗಿದ್ದು ಕೇವಲ ಗರ್ಭಗೃಹ ಹಾಗೂ ಅರ್ಧಮಂಟಪಗಳನ್ನು ಮಾತ್ರ 
ಹೊಂದಿದೆ. ಗರ್ಭಗೃಹದಲ್ಲಿ ಚಾಳುಕ್ಯ ಪೀಠದ ಮೇಲೆ ಶಿವಲಿಂಗವಿದೆ. ಅರ್ಧಮಂಟಪದ ಬಾಗಿಲುವಾಡವು ಅಲಂಕೃತವಾಗಿದ್ದು 
ಇಕ್ಕೆಲಗಳಲ್ಲಿ ವಜ್ರಪುಷ್ಪಾಲಂಕೃತ ಜಾಲಂದ್ರಗಳಿವೆ. ಇಲ್ಲಿರುವ ಒಂದು ಶಾಸನವು ಕಲ್ಯಾಣದ ಚಾಳುಕ್ಯ ಆರನೇಯ ವಿಕ್ರಮಾದಿತ್ಯನ 
ಕಾಲದ್ದಾಗಿದ್ದು (ಕ್ರಿ.ಶ. 1114) ಮಹಾದೇವಿ ಮೈಳಲಾ ದೇವಿಯಿಂದ ಮಾಳಬೇಶ್ಚರ ದೇವಾಲಯದ ನಿರ್ಮಾಣದ ಬಗೆಗೆ ಹಾಗೂ 
ನೀಡಿದ ಹಲವು ದಾನಗಳ ಬಗೆಗೆ ದಾಖಲಿಸುತ್ತದೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಕದಂಬನಾಗರ ಶೈಲಿಯ ಶಿಖರವಿದೆ. 
ಊರಹೊರಭಾಗದಲ್ಲಿ ಚಂದ್ರಪ್ರಭ ತೀರ್ಥಂಕರ ಬಸದಿಯಿದೆ. ಇದು ಚಾಳುಕ್ಯ ಶೈಲಿಯ ಸುಂದರ ಕಟ್ಟಡವಾಗಿದ್ದು ಗರ್ಭಗೃಹ 
ಅಂತರಾಳ, ನವರಂಗ ಹಾಗೂ ಮುಖ ಮಂಟಪಗಳನ್ನು ಹೊಂದಿದೆ. ಗರ್ಭಗೃಹವು ಚೌಕಾಕಾರವಾಗಿದ್ದು ಒಳಗೆ ದೊಡ್ಡ ಜೈನ ಪೀಠದ 
ಮೇಲೆ ಪದಾಸನದ ಚಂದ್ರಪ್ರಭ ತೀರ್ಥಂಕರರ ಸುಂದರ ಮೂರ್ತಿಯಿದೆ. ಅಂತರಾಳದ ಮುಂಭಾಗದಲ್ಲಿರುವ ನವರಂಗವು 
ವಿಶಾಲವಾಗಿದ್ದು ಮಧ್ಯದಲ್ಲಿ ನಾಲ್ಕು ಚಾಳುಕ್ಕ ಶೈಲಿಯ ಕಂಬಗಳಿದ್ದು ಪ್ರವೇಶದ್ವಾರವು ಅಲಂಕೃತವಾಗಿದೆ. ಅಂತರಾಳದ ದ್ವಾರದ 
ಎರಡೂ ಕಡೆಗಳಲ್ಲಿ ಜಾಲಂದ್ರಗಳಿವೆ. ಮುಖಮಂಟಪವು ವಿಶಾಲವಾಗಿದೆ. ಮುಖ್ಯ ಪ್ರವೇಶದ್ವಾರವು ಮೆಟ್ಟಿಲುಗಳನ್ನು ಹೊಂದಿದ್ದು 
ಪಕ್ಕದಲ್ಲಿ ಯಾಳಿಗಳಿವೆ. ಬಸದಿಯ ಎದುರು ಭಾಗದಲ್ಲಿ ಹೊಸದಾಗಿ ಸ್ಥಾಪಿಸಲಾಗಿರುವ ಮಾನಸ್ತಂಭವಿದೆ. ಹೊರಗೆ ಒಂದು ಅಪೂರ್ಣ 
ಪಾರ್ಶ್ವನಾಥ ವಿಗ್ರಹವಿದೆ. ಬಸದಿಯ ಆವರಣದಲ್ಲಿ ನಾಲ್ಕು ನಿಷಧಿಕಲ್ಲುಗಳಿವೆ. ಅವುಗಳಲ್ಲಿ ಎರಡರಲ್ಲಿ ಶಾಸನವಿದ್ದು ದೇವಕೀರ್ತಿ 
ಭಟ್ಟಾರಕರ ಶಿಷ್ಕನೊಬ್ಬನ ಸಮಾಧಿಮರಣದ ಬಗೆಗೆ ಹಾಗೂ ಇನ್ನೊಂದರಲ್ಲಿ ಸೇನಬೋವ ಕೇತಯ್ಯನ ಸಮಾಧಿ ಮರಣದ ಬಗೆಗೆ 
ಉಲ್ಲೇಖಿಸುತ್ತವೆ. ಊರಿನಲ್ಲಿರುವ ಇತರ ದೇವಾಲಯಗಳೆಂದರೆ ಈಶ್ವರ, ಮಾರಮ್ಮ ಹನುಮಂತ ಮುಂತಾದವುಗಳು. ಊರಿನಲ್ಲಿ 
ಒಟ್ಟು ಐದು ಕೆರೆಗಳಿವೆ. ಹಾಗೂ ಇತ್ತೀಚೆಗೆ ನಿರ್ಮಿಸಲಾದ ಮಸೀದಿ ಇದೆ. ಗಣ್ಯ ದೇವಾಲಯವುಳ್ಳ ಈ ಊರು ಹೆಚ್ಚು ಪ್ರಸಿದ್ಧಿಯನ್ನು 
ಪಡೆದಿಲ್ಲ. 


ಯಳವತ್ತಿ : ಶಿರಹಟ್ಟಿ ತಾಲೂಕಿನ ಯಳವತ್ತಿಯು (ಜನಸಂಖ್ಯೆ : 3,556) ಪ್ರಾಚೀನ ಶಾಸನಗಳಲ್ಲಿ "ಎಳವತ್ತಿ' ಎಂದೇ 
ಉಲ್ಲೇಖಿತಗೊಂಡಿದೆ. ಈ ಊರು ಶಿರಹಟ್ಟಿಯಿಂದ ಸ್ವಲ್ಪ ವಾಯುವ್ಯಕ್ಕೆ 12 ಕಿ.ಮೀ. ದೂರದಲ್ಲಿ ಮಾಗಡಿಯಿಂದ ವಾಯುವಕ್ಕೆ 
ಐದು ಕಿ.ಮೀ. ದೂರದಲ್ಲಿದೆ. ಹಿಂದೆ ಇದು ಮುಳುಗುಂದ-12ಕ್ಕೆ(?) ಸೇರಿದ್ದಂತೆ ತೋರುತ್ತದೆ. ಇಲ್ಲಿಂದ ಈವರೆಗೆ ಏಳು ಶಾಸನಗಳು 
ವರದಿಯಾಗಿದೆ. ಗುಂಡಲಿಂಗ ಗುಡಿ ಆವರಣದಲ್ಲಿರುವ ಕಂಬದ ಮೇಲಿರುವ ಸುಮಾರು ಎಂಟನೆಯ ಶತಮಾನದ ಶಾಸನ 
ಪಳ್ತಿಯಮತ್ತವೂರ (ಹತ್ತಿಮತ್ತೂರು, ಸವಣೂರು ತಾಲೂಕು) ಮಾದೆಗೋವಜ್ಜನ ಮಗನಾದ ತ್ರಿಕುಮಾರ, ಕಂಬ ಮಾಡಿಸಿದ್ದನ್ನು 
ದಾಖಲಿಸಿದೆ. ಇದೇ ಆವರಣದಲ್ಲಿರುವ ಕ್ರಿ.ಶ. 1151 ರ ಶಾಸನ ಎಳವತ್ತಿ ಗ್ರಾಮದ 120 ಮಹಾಜನರು ಗುಂಡೇಶ್ವರ ದೇವರಿಗೆ 
ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ಕ್ರಿಶ. 1158 ರ ಶಾಸನ ಭಾಗಶಃ ಹಾಳಾಗಿದ್ದು ನಾಗೇಶ್ವರ ಗುಡಿಯ ಆಚಾರ್ಯ ದೇವರಾಶಿ 
ಪಂಡಿತರಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 1159 ರ ಶಾಸನ ದಂಡನಾಯಕ ಹರಿದೇವನು ಗುಂಡೇಶ್ವರ ದೇವರಿಗೆ 
ಉಮಟ್ಟಿಗೆ ಗ್ರಾಮವನ್ನು ದಾನ ನೀಡಿದ ಅಂಶವನ್ನು ಹೇಳುತ್ತದೆ. ಕ್ರಿಶ. 1195 ರ ಶಾಸನ ಮಾಗುಂಡಿ (ಈಗಿನ ಮಾಗಡಿ)ಯ 
ನೀಲಕಂಠದೇವರ ಶಿಷ್ಕರಾದ "ಸಿಮನಮಲ್ಲಯ್ಯ'ನು ಗುಂಡನಾಥದೇವರಿಗೆ ಪುಷ್ಕರಿಣಿ ಕಟ್ಟಿಸಿ ಭೂಮಿಯನ್ನು ದಾನ ಕೊಟ್ಟ ಅಂಶವನ್ನು 
ತಿಳಿಸುತ್ತದೆ. ಸುಮಾರು ಕ್ರಿ.ಶ. 12 ನೇ ಶತಮಾನಕ್ಕೆ ಸೇರಿದ ಮತ್ತೊಂದು ಶಾಸನ ಸೂಸಿಕಲ್ಲರ ಶಂಕರಯ್ಯನು ಗುಂಡೇಶ್ವರ ದೇವರಿಗೆ 
ನೆಲ್ಲಕ್ಕಿ ಕಂಬ ಮುಂತಾದವುಗಳನ್ನು ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಊರ ಹೊಲದಲ್ಲಿರುವ 1819 ರ ಶಾಸನ 
ಸರಸಿಂಹಭಟ್ಟನಿಗೆ ಸರ್ವಮಾನ್ಯವಾಗಿ ಕೊಟ್ಟಿದ್ದ ದತ್ತಿಯ ಬಗ್ಗೆ ಉಲ್ಲೇಖಿಸುತ್ತದೆ. ಮೇಲೆ ಚರ್ಚಿಸಿರುವ ಶಾಸನಗಳ ಪಾಠವನ್ನೂ 
ಪ್ರಕಟವಾಗಿಲ್ಲದಿರುವುದರಿಂದ ಹೆಚ್ಚಿನ ವಿವರ ಲಭಿಸುವುದಿಲ್ಲ, 


ಪ್ರೇಕ್ಷಣೀಯ ಸ್ಥಳಗಳು ಹ 


ಇಲ್ಲಿನ ಶಾಸನೋಕ್ತ ಗುಂಡೇಶ್ವರ ಇಂದಿನ ಗುಂಡಲಿಂಗ ದೇವಾಲಯವಾಗಿದೆ. ಊರ ಹೊರಗೆ ಕೆರೆ ಏರಿಯ ಮೇಲಿರುವ ಈ 
ಗುಡಿ ಗರ್ಭಗುಡಿ, ಅಂತರಾಳ ಹಾಗೂ ನವರಂಗವನ್ನ ಹೊಂದಿದ್ದು ಪೂರ್ವಾಭಿಮುಖವಾಗಿದೆ. ಗರ್ಭಗೃಹದಲ್ಲಿ ಸ್ಮಯಂಭೂ 
ಲಿಂಗವಿದ್ದು ಇದರ ಬಾಗಿಲವಾಡ ಸರಳ ಪಂಚಶಾಖೆಯನ್ನು ಹೊಂದಿದೆ. ನವರಂಗದಲ್ಲಿರುವ ದೇವಕೋಷ್ಠಗಳಲ್ಲಿ ಸಪ್ತಮಾತೃಕಾ 
ಪಟ್ಟಿಕೆ, ಬ್ರಹ್ಮ, ಮಹೇಶ್ವರ ಹಾಗೂ ಎಷ್ಟು ಪೀಠಗಳಲ್ಲಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಇಟ್ಟಿದ್ದಾರೆ. ನವರಂಗದ ಸಕಲ 
ಅಂಕಣದ ಛತ್ತುಗಳಲ್ಲಿ, ತೊಲೆಯಲ್ಲಿ ಕಿರು ಕಮಲಗಳನ್ನು ಬಿಡಿಸಲಾಗಿದ್ದು ನವರಂಗದ ಛಾವಣಿ ಕಮಲಮಯವಾಗಿದೆಯೆಂದರೆ 
ತಪ್ಪಾಗಲಾರದು. ಗರ್ಭಗೃಹಕ್ಕೆ ಶಿಖರವಿದೆ. ಈ ಗುಡಿ ಆವರಣದಲ್ಲಿ ಪ್ರಾಚೀನ ಕಾಲದ ವೀರಗಲ್ಲು ಶಾಸನ, ಸಪ್ತಮಾತೃಕಾ ಪಟ್ಟಿಕೆಗಳು 
ಹರಡಿಕೊಂಡಿವೆ. ಊರಿನ ಮತ್ತೊಂದು ಬದಿಯಲ್ಲಿರುವ ಉಡಚಮನ ಗುಡಿಯು ವಿಶಾಲವಾಗಿದ್ದು ಆಕರ್ಷಕವಾಗಿದೆ. ಇದೇ ರೀತಿ 
ಬಸವಣ್ಣ ಈಶ್ವರ, ಕಲ್ಮೇಶ್ವರ, ವೀರಭದ್ರ, ಮೈಲಾರ, ಹನುಮ, ಬನಶಂಕರಿ, ಹಾಗೂ ದುರ್ಗಾ ದೇವಾಲಯಗಳಿದ್ದು ಮೇಲಶವಿದೆ. 
ಊರಲ್ಲಿ ಮೂರು ಮಸೀದಿ ಹಾಗೂ ಒಂದೆರಡು ದರ್ಗಾಗಳಿವೆ. ಗುಂಡಲಿಂಗ ದೇವರ ಜಾತ್ರೆ ಕಾರ ಹುಣ್ಣಿಮೆಗೆ ಐದು ದಿನ 
ಮೊದಲೇ ಜರುಗುತ್ತದೆ. 


ಯಾವಗಲ್ಲು : ರೊಣ ತಾಲೂಕಿನ ಯಾವಗಲ್ಲು (ಜನಸಂಖ್ಯೆ : 4,516) ಪ್ರಾಚೀನ ಶಾಸನಗಳಲ್ಲಿ "ಎವಂಗಲ್ಲು' "ಯಾವಂಗಲ್ಲು' 
ಎಂದೇ ಉಲ್ಲೇಖಿತಗೊಂಡಿದೆ. ಈ ಊರು ರೋಣದಿಂದ ಪಶ್ಚಿಮಕ್ಕೆ 22 ಕಿಮೀ ದೂರದಲ್ಲಿ ಇರುವ ಹಳ್ಳದ ಮೇಲಿದೆ. ಹಿಂದೆ 
ಇದು ಬೆಳ್ಳಣಿಕೆ-12 ಕ್ಕೆ ಸೇರಿದ ಗ್ರಾಮವಾಗಿದ್ದು ನೆರೆಯ ಕೌಜಗೇರಿ ಗ್ರಾಮದ ಕ್ರಿ.ಶ. 934 ರ ರಾಷ್ಟ್ರಕೂಟರ ಶಾಸನದಲ್ಲಿ ಮೊದಲ 
ಬಾರಿಗೆ ಈ ಊರಿನ ಉಲ್ಲೇಖವಿದ್ದು ಯಾವಗಲ್ಲಿನಲ್ಲಿದ್ದ ಆದಿತ್ಯ ಈಶ್ವರ ದೇವರುಗಳ ಬಗ್ಗೆ ಹೇಳುತ್ತದೆ. ಇಲ್ಲಿಂದಲೇ ಈವರೆಗೆ 
ಮೂರು ಶಾಸನಗಳು ವರದಿಯಾಗಿವೆ. ಮಡವಾಳದವರ ಮಠದ ಗೋಡೆಗೆ ಸೇರಿರುವ ಯಾದವ ಮಹಾದೇವನ ಕ್ರಿ.ಶ. 1271ರ 
ಶಾಸನ ದೇವಾಲಯವೊಂದರ ಸ್ಥಾನಾಚಾರ್ಯರಾದ ಚಂದ್ರಭೂಷಣ ಯತಿಗಳಿಗೆ ದಾನ ಕೊಟ್ಟ. ವಿಷಯವನ್ನು ತಿಳಿಸುತ್ತದೆ. ಈ 
ಶಾಸನದ ಕೊನೆಯಲ್ಲಿ ಬರುವ ಭೋಗೇಶ್ವರಾದಿತ್ಯ ದೇವರ ಉಲ್ಲೇಖದಿಂದ ಈ ಊರಲ್ಲಿ ಹಿಂದೆ ಭೋಗೇಶ್ವರ ಹಾಗೂ ಆದಿತ್ಯ 
ದೇವರ ಗುಡಿಗಳಿದ್ದವೆಂಬ ಅಂಶ ವೇದ್ಯವಾಗುತ್ತದೆ. ಸರ್ವೆ ನಂ.133 ರಲ್ಲಿರುವ ಕ್ರಿ.ಶ. 1555 ರ ಶಾಸನ ಮಹಾರಾಜ ಮಲ್ಲಿಕ 
ಸಾಹೇಬನು ಧರ್ಮವಏತವನ್ನು ಹದಲಿ ಯಾವಗಲ್‌ ರಸ್ತೆಯಲ್ಲಿ ಸ್ಥಾಪಿಸಿ ಗ್ರಾಮಕ್ಕೆ ನೀರೆತ್ತಿಕೊಂಡು ಇರಬೇಕೆಂದು ಆದೇಶಿಸಿ, ಆ 
ಸಂಬಂಧ ಭೂಮಿಯನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಿಂದ 16 ನೇ ಶತಮಾನದ ವೇಳೆಗೆ ಈ ಪ್ರದೇಶ 
ಗದುಗಿನ ಸೀಮೆಗೆ ಸೇರಿದ್ದ ಅಂಶ ಸ್ಪಷ್ಟವಾಗುತ್ತದೆ. ಸುಮಾರು ಕ್ರಿ.ಶ. 16 ನೇ ಶತಮಾನದ ಶಾಸನ ನರಹರಿಭಟ್ಟನಿಗೆ ಹೂವಿನ 
ಹಡಗಲಿ ಓರೆಯ ಹಡಗಲಿ) ಗ್ರಾಮದಲ್ಲಿ ಭೂದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. 


ಊರಲಿಂದು ಕೆರೆಯ ದಂಡೆಯ ಮೇಲೆ ಪ್ರಾಚೀನ ಲಿಂಗ, ನಂದಿಗಳಿವೆ. ಅದಿತ್ಯನ ಪೀಠವೂ ಇದೆ. ಕೆರೆಗೆ ಹತ್ತಿದಂತೆ ಇರುವ 
oes ಗುಡಿಯಲ್ಲಿರುವ ಲಿಂಗವು ಸುಮಾರು ಕ್ರಿ.ಶ. 10 ನೇ ಶತಮಾನದ್ದಾಗಿದೆ. ಇದರ ಬಳಿಯಲ್ಲೇ ಮಳೆಯಪ್ಪಜ್ಜನ 
ಮಠವಿದೆ. "ಹೇಮಲಿಂಗೇಶ್ವರ'ನಿಂದಾಗಿ ಊರಿಗೆ "ಹೇಮಗಲ್ಲು', "ಯಾವಗಲ್ಲು' ಎಂದು ಸ್ಯ ಹ ಬ್‌ ಅ 
ಎವಂಗಲ್ಲುನ ಸಂಸ್ಕತ ರೂಪ ಹೇಮಗಲ್ಲು ಇರಬೇಕೆಂದು ತೋರುತ್ತದೆ. ಊರ ಪ್ರವೇಶದಲ್ಲೇ ಸಿಂಹ ಪೀಠದ aa ಸಾ 
ನೇಮಿನಾಥ ತೀರ್ಥಂಕರನ ಭಗ್ನ ಶಿಲ್ಪವಿದೆ. ಯಕ್ಷ ಯಕ್ಷಿಯರಿರುವ ಈ ಶಿಲ್ಪ ಎರಡು ಮೂರು ರಾ 4: ಹ ಸ 
ಗುಡಿ, ಗರ್ಭಗೃಹ, ಅಂತರಾಳ ಮತ್ತು ನವರಂಗವನ್ನು ಹೊಂದಿದ್ದು ಗರ್ಭಗೃಹದಲ್ಲಿ ಪೋ ಷ್ಟ ಸ Jos 
ಅಲಂಕರಿಸಿದೆ. ನವರಂಗದ ಕಂಬಗಳು ಚಾಳುಕ್ಯ ಶೈಲಿಯವೇ. ಈ ಗುಡಿಯನ್ನು ಡಾ! ಸುಂದರ್‌ರವರು ಹ 
ಸಂಶಯ ವ್ಯಕ್ತಪಡಿಸಿದ್ದು ಅವರ ಅವಮಾನ ಇತ್ತೀಚೆಗೆ ಪತ್ತೆಯಾಗಿರುವ pS ಹು pe Pr ಷು 
ಈ ಗುಡಿಯ ಆವರಣದಲ್ಲಿರುವ ಸುಬ್ರಹ್ಮಣ್ಯ ನಾಗ ಕೆತ್ತನೆಯನ್ನು ಹೊಂದಿರುವ ಸಪ್ತಮಾತೃಕಾ ಹ ಹ ಹ & ಇ 
| ಸುಂದರರವರೇ ಗುರುತಿಸಿದ್ದಾರೆ. ಪೇಟೆಯಲ್ಲಿ ಗಜಲಕ್ಷಿಯ ಸುಂದರ ಶಿಲ್ಪವಿದೆ. ಹರ ಹೊ ತನ: 
ಸಷ NEN ಮುಂತಾದ ಅವಶೇಷಗಳಿವೆ. ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ ದ್ಯಾಮವ್ವ, ಹಾಗೂ ಕರಿಯಮವನ ಶೆ 


ಊರಲ್ಲಿ ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 
10,353) ಶಾಸನೋಕ್ತ "ರಟ್ಟಪಳ್ಳಿ' ಎಂದು ಇದ್ದು 


ರಟ್ಟಿಹಳ್ಳಿಯು (ಜನಸಂಖ್ಯೆ : 
ರಟ್ಟಿಹಳ್ಳಿ : ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿ ( ೈ Mr 


. ಈ ಊರು 
(ಏರೇಕೆರೂರಿನಿಂದ 20 ಕಮೀ) ಹಿಂದೆ ನೂರುಂಬಾಡ ನಾಡಿನ ರಾಜಧಾನಿ ಪಟ್ಟಣವಾಗಿತ್ತು 


1000 ಧಾರವಾಡ ಜಿಲ್ಲೆ 


ದಂಡೆಯಲ್ಲಿರುವ ಪುರಾತನ ಸ್ಥಳವಾಗಿದೆ. ಇಲ್ಲಿರುವ ಕಡಂಬೇಶ್ವರ ದೇವಾಲಯವು ಚಾಳುಕ್ಕ ಶೈಲಿಯ ತ್ರಿಕೂಟಾಚಲವಾಗಿದ್ದು ಒಂದು 
ಬೃಹದಾಕಾರವಾದ ಕಟ್ಟಡವಾಗಿದೆ. ಇದರಲ್ಲಿ ಮೂರು ಗರ್ಭಗೃಹಗಳು, ಮೂರು ಅಂತರಾಳಗಳು, ಒಂದೇ ಕೇಂದ್ರ ನವರಂಗ ಹಾಗೂ 
ಮುಂಭಾಗದಲ್ಲಿ ವಿಶಾಲವಾದ ಕಂಬಗಳಿಂದ ಅಲಂಕೃತವಾಗಿರುವ ತೆರೆದ ಸಭಾಮಂಟಪ ಇದೆ. ಕೇಂದ್ರ ಗರ್ಭಗೃಹದ ಬಾಗಿಲುವಾಡವು 
ಪಂಚಶಾಖಾಲಂಕೃತವಾಗಿದ್ದು ಕಮಾನಾಗಿರುವ ಲಲಾಟದಲ್ಲಿ ಗಜಲಕ್ಷಿಯ ಶಿಲ್ಪವನ್ನು ಹೊಂದಿದೆ. ಇದರ ಒಳಗಿರುವ ಚಾಳುಕ್ಯ ಶೈಲಿಯ 
ಪಾಣಿಪೀಠದ ಮೇಲೆ ಪ್ರಾಚೀನ ಲಕ್ಷಣವುಳ್ಳ ಶಿವಲಿಂಗವಿದೆ. ಅಂತರಾಳದ ಬಾಗಿಲುವಾಡವೂ ಸಹ ಪಂಚಶಾಖಾಲಂಕೃತವಾಗಿದ್ದು, 
ಇಕ್ಕೆಲಗಳಲ್ಲಿ ಜಾಲಾಂದ್ರಗಳಿವೆ. ಉಳಿದ ಎರಡೂ ಗರ್ಭಗೃಹಗಳಲ್ಲಿ ಶಿವಲಿಂಗಗಳಿದ್ದು ಅಲಂಕೃತವಾದ ಬಾಗಿಲುವಾಡಗಳನ್ನು ಹೊಂದಿವೆ. 
ಇವುಗಳ ಮುಂಭಾಗದಲ್ಲಿರುವ ಅಂತರಾಳಗಳ ಬಾಗಿಲುವಾಡಗಳೂ ಅಲಂಕೃತವಾಗಿದ್ದು ಜಾಲಂದ್ರಗಳನ್ನು ಹೊಂದಿದೆ. ನವರಂಗದ . 
ಮಧ್ಯದಲ್ಲಿರುವ ನಾಲ್ಕು ಬೃಹದಾಕಾರವಾದ ಕಂಬಗಳು ಚಾಳುಕ್ಯ ಶೈಲಿಯಲ್ಲಿದ್ದು ನಮ್ಮ ಗಮನವನ್ನು ಸೆಳೆಯುತ್ತವೆ. ನವರಂಗದ 
ಪೂರ್ವಕ್ಕಿರುವ ಪ್ರವೇಶದ್ವಾರದ ಬಳಿ ನಂದಿಯ ಏಕ ಶಿಲಾ ವಿಗ್ರಹವಿದೆ. ಇದರ ಮುಂಭಾಗದಲ್ಲಿರುವ ವಿಶಾಲವಾದ ಸಭಾಮಂಟಪವು 
24 ಕಂಬಗಳಿಂದ ಅಲಂಕೃತವಾಗಿದೆ. ಈ ಮಂಟಪಕ್ಕೆ ಮೂರು ಪ್ರವೇಶದ್ವಾರಗಳಿದ್ದು ಮುಂಭಾಗದಲ್ಲಿ ಪ್ರತ್ಯೇಕ ಮುಖಮಂಟಪಗಳನ್ನು 
ಹೊಂದಿವೆ. ನವರಂಗದ ಪ್ರವೇಶ ದ್ವಾರದ ಬೋದಿಗೆಯಲ್ಲಿ ಚಾಮರ ಸುಂದರಿಯರು, ಗಣೇಶ, ನಾಟ್ಕಶಿವ, ವಿಷ್ಣು ಮಹಿಷಮರ್ದಿನಿ 
ಮುಂತಾದ ಸುಂದರ ಅಲಂಕಾರಿಕ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದೆ. ನವರಂಗದ ಬಾಗಿಲುವಾಡವು ಅಲಂಕೃತವಾಗಿದ್ದು ಇಕ್ಕೆಲಗಳಲ್ಲಿ 
ಎತ್ತರವಾದ ದ್ವಾರಪಾಲಕರ ಶಿಲ್ಪಗಳಿವೆ. ನವರಂಗದಲ್ಲಿನ ಎರಡು ದೇವಕೋಷ್ಠಗಳು ಗಣಪತಿ ಹಾಗೂ ದುರ್ಗಾ ವಿಗ್ರಹಗಳನ್ನು 
ಹೊಂದಿವೆ. ಮೂರು ಗರ್ಭಗೃಹಗಳ ಮೇಲೆ ದ್ರಾವಿಡ ಶೈಲಿಯ ಶಿಖರಗಳಿದ್ದು ಬಲಭಾಗದ ಮತ್ತು ಎಡಭಾಗದ ಶಿಖರಗಳು ಮಾತ್ರ 
ಸುಸ್ಥಿತಿಯಲ್ಲಿವೆ. ದೇವಾಲಯದ ಬಲಭಾಗದ ಶಿಖರದಲ್ಲಿ ನಟರಾಜ, ವಿವಿಧ ಭಂಗಿಯ ಆಸೀನ (ಚತುರ್ಭುಜ) ಶಿವ, ಹಿಂಭಾಗದಲ್ಲಿ 
ನಾಟ್ಯ ಭೈರವ, ನಾಟ್ಯಶಿವನ ಕಿರುಶಿಲ್ಪಗಳನ್ನು ಶಿಖರದ ಆರೋಹಣ ಪಟ್ಟಿಕೆಯ ಮೇಲೆ ಬಿಡಿಸಲಾಗಿವೆ. ಎಡಭಾಗದ ಶಿಖರದಲ್ಲೂ 
ಹೀಗೆಯೇ ಸುಂದರ ಚಾಳುಕ್ಯ ಶೈಲಿಯ ಶಿಲ್ಪಗಳ ಅಲಂಕಾರಗಳಿವೆ. ಎಡಕ್ಕೆ ಕೆಳಹಂತದಲ್ಲಿ ಆಸಿನ ಶಿವ ಹಾಗೂ ಮೇಲಿನ ಹಂತದಲ್ಲಿ 
ನಾಟ್ಯ ಶಿವನ ಆಲಂಕಾರಿಕ ಶಿಲ್ಪಗಳಿವೆ. ಶಿಖರದ ಸುತ್ತಲೂ ವೃತ್ತಾಕಾರವಾಗಿ ಆವರಿಸಿರುವ ಭಿತ್ತಿಗಳಲ್ಲಿ ನಾಟ್ಕಶಿವನ ಹಾಗೂ ಆಕಾಶದಲ್ಲಿ 
ಮೋಡಗಳಿರುವಂತೆ ಉಬ್ಬು ಶಿಖರಾಲಂಕಾರವನ್ನು ಮಾಡಿರುವುದು ವಿಶೇಷವಾಗಿದೆ. ಈ ದೇವಾಲಯದ ಹೊರಗೆ ಮೂರು 
ವೀರಗಲ್ಲುಗಳಿದ್ದು ಒಂದರಲ್ಲಿ ತುರುಗೋಳ್‌ ಚಿತ್ರಣವಿದ್ದು ಶಾಸನವನ್ನು ಹೊಂದಿದೆ. ಇದರ ಬಳಿಯೇ ಎರಡು ತೀರ್ಥಂಕರ 
ಮೂರ್ತಿಗಳು, ಸ್ಥಾನಿಕ ಪಾರ್ಶ್ವನಾಥ, ಹಾಗೂ ಇನ್ನೊಂದು ಆಸೀನ ಮೂರ್ತಿ ಮುಂತಾದ ಅವಶೇಷಗಳು ಕಂಡುಬರುತ್ತವೆ. ಈ 
ದೇವಾಲಯದಲ್ಲಿ ಹಲವಾರು ಶಾಸನಗಳು ಕಂಡುಬಂದರೂ ಇದರ ನಿರ್ಮಾಣದ ಬಗೆಗೆ ಖಚಿತವಾದ ದಿನಾಂಕವು ತಿಳಿದು 
ಬರುವುದಿಲ್ಲ. ಈ ಗುಡಿಯ ಹತ್ತಿರವಿರುವ ಶಾಸನವು ಕಲ್ಯಾಣದ ಚಾಳುಕ್ಯ ಇಮುಡಿ ಜಗದೇಕಮಲ್ಲನ ಕಾಲದ್ದಾಗಿದ್ದು ಅಸ್ಪಷ್ಟವಾಗಿದೆ. 
ದಂಡಾಧೀಶ ಬೊಮದೇವನಿಗೆ ಬನವಾಸಿ ನಾಡಿನ ಆಡಳಿತವನ್ನು ಕೊಟ್ಟ ಉಲ್ಲೇಖವಿದೆ. ಮಧ್ಯಮಂಟಪದಲ್ಲಿರುವ ಶಾಸನವು 
ಕಲಚೂರಿ ಅರಸು ಸೋವಿದೇವನ ಕಾಲದ್ದಾಗಿದ್ದು (ಕ್ರಿಶ. 1174) ಮಹಾಮಂಡಳೇಶ್ವರ ಪಾಂಡ್ಕದೇವನಿಂದ ಕಡಂಬೇಶ್ವರ ದೇವರಿಗೆ 
ಬಿಟ್ಟ ದಾನವನ್ನು ದಾಖಲಿಸುತ್ತದೆ. ಇದೇ ಸಳದಲ್ಲಿರುವ ಇನ್ನೊಂದು ಶಾಸನವು ಯಾದವ ಸಿಂಘಣನ ಕಾಲದ್ದಾಗಿದ್ದು (ಕ್ರಿ.ಶ. 1238) 
ಹೊನ್ನಬಮಿಸೆಟ್ಟಿ ಎಂಬ ವರ್ತಕನು ಮಲ್ಲೇಶ್ವರ ಮತ್ತು ರಾಜೇಶ್ವರ ದೇವರಿಗಾಗಿ ಇದೇ ದೇವಾಲಯದ ಸ್ಥಾನಾಚಾರ್ಯ ರಾಜಗುರು 
ಮೂರುಜಾವಿದೇವರಿಗೆ ಬಿಟ್ಟ ದಾನವನ್ನು ತಿಳಿಸುತ್ತದೆ. ಈ ದೇವಾಲಯವು ಚಾಳುಕ್ಕ ಕಲಾಶೈಲಿಯ ಪರಿಪೂರ್ಣ ಕಟ್ಟಡವೆಂದು 
ಹಲವು ಕಲಾತಜ್ಗರ ಅಭಿಪ್ರಾಯವಾಗಿದೆ. 


ಕುಮದ್ವತಿ ದಂಡೆಯ ಮೇಲೆ ಮಳೆಮಲ್ಲೇಶ್ವರ ಶಿವಾಲಯವಿದೆ. ಶಿವಾಲಯವು ಸ್ಥಳೀಯವಾಗಿ ದುರಸ್ತಿಗೊಂಡಿದ್ದು ಇದರ 
ಗೋಡೆಯಲ್ಲಿ ಸಹಗಮನ ಮಾಡುತ್ತಿರುವ ಸುಂದರ ಸತಿ ಕಲ್ಲಿನಲ್ಲಿ ಆರು ಸತಿಯರಿದ್ದಾರೆ ಹಾಗೂ ಇದರಲ್ಲಿ ಚಿತೆಯ ಚಿತ್ರಣವೂ 
ಇದೆ. ಇದರ ಬಳಿ 'ಯಾದವ ರಾಮಚಂದ್ರನ ಕಾಲದ ಶಾಸನವಿದ್ದು “ಹೊಯ್ಸಳ ರಾಯವಿಭಾಡ' ಬಿರುದಿನ ಮಹಾಮಂಡಳೇಶ್ನರ 
ಸಳುವೆಯ ಆಚಾರಪಂಡಿತ ಮಾಡಿದ ದಾನವನ್ನು ಉಲ್ಲೇಖಿಸುತ್ತದೆ. ಇದರ ಸಮೀಪವೇ ಯಕ್ಷಭೈೆರವ ಮುಂತಾದ ಶಿಲ್ಪಗಳನ್ನು 
ಗೋಡೆಯಲ್ಲಿ ಸೇರಿಸಿ ಕಟ್ಟಲಾಗಿದೆ. ಇಲ್ಲಿರುವ ನವರಂಗದಲ್ಲಿ. ಚಾಳುಕ್ಯ ಶೈಲಿಯ ಕಂಬಗಳನ್ನು ಬಳಸಿದ್ದಾರೆ. ಹಾಗೂ ಇದರ 
ಛಾವಣಿಯಲ್ಲಿ ನಾಗಬಂಧದ ಸುಂದರ ಶಿಲ್ಪಾಲಂಕಾರವಿದೆ. ಊರಿನಲ್ಲಿರುವ ಇತರ ದೇವಾಲಯಗಳೆಂದರೆ ಕೇಶವ, ಬಸವೇಶ್ವರ, 
ವೀರಭದ್ರ, ನರಸಿಂಹ, ದುರ್ಗವ್ವ (ಹೊಳೆಯ ದಂಡೆಯಲ್ಲಿ), ಪಾಂಡುರಂಗ, ಕಾಳಿಕಾದೇವ, ಬಂದೇಶ್ವರ, ಗಣಪತಿ, ಬೀರೇದೇವರು, 
ಮೈಲಾರಲಿಂಗ, ಹನುಮಂತ (ಎರಡು) ಮುಂತಾದವುಗಳಿವೆ. ಕೇಶವ ದೇವರ ಗುಡಿಯ ಹತ್ತಿರ ವೀರಗಲ್ಲು ಶಾಸನವಿದ್ದು 


pr 
ಪ್ರೇಕ್ಷಣೀಯ ಸ್ಥಳಗಳು 1001 


ಮೂರಜಾವಿದೇವರು ಹುಲಿಗೆರೆಗೆ ಹೋಗುವಾಗ ಬಿಸಿಲಹಳ್ಳಿಯ ಹತ್ತಿರ ಮೇದರ ಪಾಂಡ್ಯನ ಮರಣವನ್ನು ದಾಖಲಿಸುತ್ತದೆ. ಊರಿನಲ್ಲಿ 


ರಾಘವೇಂದ್ರಸ್ವಾಮಿ ಮಠ, ಕಬ್ಬಿಣಕಂತಿಮಠ, ಪ್ರಸಾದಿಮಠ ಮತ್ತು ಪ್ರೇಮಾನಂದ ಮಠಗಳಿವೆ. ಇದಲ್ಲದೇ ಇತ್ತೀಚೆಗೆ ನಿರ್ಮಿಸಲಾಗಿರುವ 
ಕಣ್ಣಪ್ಪನ ಮತ್ತು ಲಕ್ಷ್ಮೀದೇವಿ ಗುಡಿಗಳಿವೆ. ರಟ್ಟಿಹಳ್ಳಿಯಲ್ಲಿ ನಾಲ್ಕು ಮಸೀದಿಗಳಿದ್ದು ಮುಖ್ಯವಾದುವೆಂದರೆ ಕಾರಂಜಿ ಮಸೀದಿ, 
ಮಹಮದೀಯ ಮಸೀದಿ ಮತ್ತು ಅಹಲೆಹದೀಸ್‌ ಮಸೀದಿ. ಇವಲ್ಲದೇ ಚಮನ್‌ಷಾವಲಿ ಮತ್ತು ಮಹಬೂಬ್‌ಸುಬಾನಿ ಪೀರ್‌ಗಳ 
ದರ್ಗಾಗಳೂ ಇವೆ. 


ರಾಜೂರು : ರೋಣ ತಾಲೂಕಿನ (ಜನಸಂಖ್ಯೆ : 4,3 15) ಪ್ರಾಚೀನ ಶಾಸನಗಳಲ್ಲಿ ರಾಜುರು, ರಾಜೂರು ಹಾಗೂ ರಾಜವೂರು 
ಎಂದೆಲ್ಲಾ ಉಲ್ಲೇಖಿತಗೊಂಡಿದೆ. ಈ ಊರು ರೋಣದಿಂದ ಪೂರ್ವಕ್ಕೆ 25 ಕಿಮೀ ದೂರದಲ್ಲಿ ಗಜೇಂದ್ರಗಢದಿಂದ ಪಶ್ಚಿಮಕ್ಕೆ 
ಐದು ಕಿ.ಮೀ. ದೂರದಲ್ಲಿ ರೋಣ-ಗಜೇಂದ್ರಗಢ ರಸ್ತೆಯಲ್ಲಿದೆ. ಹಿಂದೆ ಇದು ಕಿಸುಕಾಡು-10 ಕ್ಕೆ ಸೇರಿದ ಗ್ರಾಮವಾಗಿದ್ದು ಇಲ್ಲಿಂದ 
ಈವರೆಗೆ ಎರಡು ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ಹನುಮಂತನಗುಡಿ ಮುಂದಿರುವ ಕಲ್ಯಾಣದ ಚಾಳುಕ್ಯ ಅರಸ ಒಂದನೇಯ 
ಜಗದೇಕಮಲ್ಲನ ಕಾಲದ 1033 ರ ಶಾಸನ ರಾಜೂರಲ್ಲಿ ಜೋಗಗೌಂಡನು ಜೋಗೇಶ್ವರ ದೇವರ ಪ್ರತಿಷ್ಠೆ ಮಾಡಿಸಿ, ಊರ 
ಐನೂರ್ವರನ್ನು ಕರೆಸಿ, ದೇವರಿಗೆ ಗವರೇಶ್ವರನೆಂದು ಹೆಸರಿಟ್ಟ ಸಂದರ್ಭದಲ್ಲಿ 60 ಒಕ್ಕಲು ಮುಖ್ಯವಾಗಿ ಜೋಗಗೌಡನೂ ಇತರರೂ 
ಅನೇಕ ರೀತಿಯ ದಾನ ಬಿಟ್ಟರೆಂದೂ ಹೇಳುತ್ತದೆ. ಈ ಶಾಸನ ಸಾಂದರ್ಭಿಕವಾಗಿ ಗ್ರಾಮೇಶ್ವರ, ಸೋಮನಾಥ ದೇವರು, ಕಲಿದೇವರು 
ಹಾಗೂ ಕತ್ನಲೇಶ್ವರ ಗುಡಿಗಳನ್ನು ಹೆಸರಿಸುವುದರ ಮೂಲಕ ರಾಜೂರಿನ ವಿವಿಧ ದೇವಾಲಯಗಳ ಪಟ್ಟಿವನ್ನು ನೀಡುತ್ತವೆ. ಹನುಮಂತನ 
ಗುಡಿ ಮುಂದಿರುವ ಇಮ್ಮಡಿ ಜಗದೇಕಮಲ್ಲನ ಕಾಲದ 1144 ರ ಶಾಸನ ರಾಜವೂರ ಪನ್ನಾಯದ ಕೇಣಿಕಾರ ಹೆಗ್ಗಡೆ ಚಂದಪ್ಪಯ್ಯ 
ನಾಯಕನು ಅಲ್ಲಿನ ಸ್ವಯಂಭು ಮೂಲಸ್ಥಾನ ದೇವರಿಗೆ ದಾನ ಬಿಟ್ಟ ವಿಚಾರ ಹೇಳುತ್ತದೆ. 


ಊರಿನ ಎಲ್ಲಾ ಗುಡಿಗಳು ಜೀರ್ಣೋದ್ಧಾರಗೊಂಡಿವೆ. ಊರ ಹೊರಗಿರುವ ಕಲ್ಮೇಶ್ವರ ಗುಡಿ ಪೂರ್ಣ ಶಿಥಿಲಗೊಂಡಿದ್ದು 
ಗರ್ಭಗೃಹ ಹಾಗೂ ನವರಂಗವಷ್ಟೆ ಉಳಿದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಹೊರಗಡೆ ನಂದಿಯಿದೆ. ಎತ್ತರವಾದ ವೇದಿಕೆಯ 
ಮೇಲಿರುವ ಈ ಗುಡಿಯ ಗರ್ಭಗೃಹದ ಹಿಂಬದಿ ಅಲ್ಪಸ್ವಲ್ಪ ಉಳಿದಿದ್ದು ಆಲಂಕಾರಿಕ ಸ್ತಂಭಗಳನ್ನು ಕಾಣಬಹುದಾಗಿದೆ. ಊರ 
ನಡುವೆ ಇರುವ ಹನುಮಂತನ ಗುಡಿ ಮುಂದೆ ಪ್ರಾಚ್ಯ ಅವಶೇಷಗಳು ಚದುರಿಗೊಂಡಿದ್ದು ಶಾಸನಕಲ್ಲು ವೀರಗಲ್ಲು, ಸಪ್ತಮಾತೃಕಾ 
ಪಟ್ಟಿಕೆ ಹಾಗೂ ಆದಿತ್ಯ ಪೀಠ ಉಲ್ಲೇಖಾರ್ಹವಾಗಿವೆ. ಇದರ ಬಳಿಯೇ ಇರುವ ಬಸವೇಶ್ವರ ಗುಡಿಯಲ್ಲಿ ಶಿವಲಿಂಗ ನಂದಿಗಳಿವೆ. 
ಕಲ್ಲಪುನ ಗುಡಿಯೂ ಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಊರಲ್ಲಿ ವೀರಭದ್ರ, ದುರ್ಗಾ ಹಾಗೂ ದ್ಯಾಮವ್ಹನ ಗುಡಿಗಳಿವೆ. 
ಹನುಮಂತನ ಗುಡಿ ವಿಶಾಲವಾಗಿದ್ದು ಊರಿನ ಕೇಂದ್ರ ಬಿಂದುವಾಗಿದೆ. ಊರಲ್ಲಿ ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ರಾಣೆಬೆನ್ನೂರು : ತಾಲೂಕು ಕೇಂದ್ರವಾದ ರಾಣೆಬೆನ್ನೂರು (ಜನಸಂಖ್ಯೆ : 67,442) ಧಾರವಾಡದಿಂದ ಆಗ್ನೇಯಕ್ಕೆ 128 
ಕಿಮೀ ದೂರದಲ್ಲಿದ್ದು ಪೂಣೆ-ಬೆಂಗಳೂರು ರಸ್ತೆಯಲ್ಲಿ ಇದೆ. ಪ್ರಾಚೀನ ಶಾಸನಗಳಲ್ಲಿ ಬಿನವೂರು, ಬಿನ್ನವೂರು ಎಂದೇ 
ಉಲ್ಲೇಖಿತಗೊಂಡಿದ್ದರೂ, ರಾಣೆದಬೆಂನ್ನೂರು, ರಾಣೆಬೆನ್ನೂರು ಎಂಬ ಉಲ್ಲೇಖ ಕ್ರಮವಾಗಿ ಕ್ರಿ.ಶ. 17-18 ನೇ ಶತಮಾನಕ್ಕೆ ಸೇರಿದ 
ಚೆಳ್ಳೆರಿ ಹಾಗೂ ಚನ್ನಾಪುರ ಶಾಸನಗಳಲ್ಲಿ ಕಂಡುಬರುತ್ತದೆ. ಹಿಂದೆ ಇದು ಹನ್ನೆರಡು ಹಳ್ಳಿಗಳ ಆಡಳಿತ ಕೇಂದ್ರವಾಗಿದ್ದು ಬಿನ್ನವೂರು- 12 
ಎಂದೇ ಪರಿಚಿತವಿದ್ರು ರಟ್ಟಿಹಳ್ಳಿ-70ಕ್ಕೆ ಸೇರಿದ್ದಂತೆ ತೋರುತ್ತದೆ. ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನವಾದ ಈ ಊರಿಂದ ಈವರೆಗೆ 


ಆರು ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ಅತ್ಯಂತ ಪ್ರಾಚೀನವಾದ ಕ್ರಿ.ಶ. 859ರ ಶಾಸನ ಅತ್ತಿಗೇರಿಯ ಗೌಂಡಗಳ ಸಮ್ಮುಖದಲ್ಲಿ 
ನಾಗುಳರ ಪೊಲ್ಲಬ್ಬೆ ಮಾಡಿಸಿದ ನಾಗುಳ ಬಸದಿಗೆ ಭೂದಾನ ಮಾಡಿದ ಅಂಶವನ್ನು ತಿಳಿಸಿದರೆ, ಕ್ರಿ.ಶ. 1235 ರ ಮತ್ತೊಂದು 
ತದೆ. ಕ್ರಿ.ಶ. 1252ರ ವೀರಗಲ್ಲು 


ಶಾಸನ ಸರ್ವಾಧಿಕಾರಿ ಆಚರಸನು ಬಿಂನವೂರ ಮೂಲಸ್ಥಾನದೇವರಿಗೆ ನೀಡಿದ ದಾನವನ್ನು ತಿಳಿಸುತ್ತ 
ಶಾಸನ ಮರಾಠಿ ಭಾಷೆಯಲ್ಲಿದ್ದು ಮಡಿದ ವೀರನ ಸಾಫಕವಾಗಿದ್ದರೆ, ಕ್ರಿ.ಶ. 15ನೇ ಶತಮಾನದ ಶಾಸನವೊಂದು ರಟ್ಟಿಹಳ್ಳಿ ಅಕ್ಕಾ 
ಮದುವೆ ಸುಂಕ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 15 ಮತ್ತು 16ನೇ ಆಗ್‌ ಷು pe ಜೋ 
ನಂದಿ ವಿಗ್ರಹ ಸ್ಥಾಪನೆ ಹಾಗೂ ನಾವಿದವರಿಗೆ ತೆರಿಗೆ ಮನ್ನಾ ಮಾಡಿದ ಅಂಶವನ್ನು ಸನ್‌ ಮೇಲಿ ig p Fu 
ಉಳಿದುಬಂದಿಲ್ಲ, ರಾಣೆಬೆನ್ನೂರಲ್ಲಿರುವ ದೇವಾಲಯಗಳಲ್ಲಿ ಹೆಸರಿಸಲೇಬೇಕಾದ ಗುಡಿ bh 5 ಸಲ್ಲಿ 
ಎಡಬದಿಗೆ ವಿಶಾಲವಾದ ಪ್ರಾಕಾರದಿಂದ ಆವರಿಸಲ್ಪಟ್ಟಿದೆ. ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಸಭಾಮಂಟಪವನ್ನು 


1002 ಧಾರವಾಡ ಜಿಲ್ಲೆ 


ಹೊಂದಿರುವ ಈ ಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಗರ್ಭಗೃಹದಲ್ಲಿ ಶಿವಲಿಂಗ, ಅಂತರಾಳದಲ್ಲಿ ನಂದಿಯಿದ್ದು ಇವುಗಳ 
ಬಾಗಿಲವಾಡದಲ್ಲಿ ಗಜಲಕ್ಷ್ಮಿ ಕೆತ್ತನೆಯಿದೆ. ನವರಂಗದ ನಾಲ್ಕು ಕಂಬಗಳು ಚಾಳುಕ್ಯ ಶೈಲಿಯವು. ಸಭಾಮಂಟಪದ ಎರಡು 
ದೇವಕೋಷ್ಠಗಳಲ್ಲಿ ಉಮೆ ಎಡಗೈಲಿ ಕನ್ನಡಿ ಹಿಡಿದು ಬಲಗೈಯಿಂದ ಹೆರಳು ತಿದ್ದಿಕೊಳ್ಳುತ್ತಿರುವ ಭಂಗಿ, ಹಾಗೂ ಗಣಪತಿಯ 
ಸುಂದರ ಶಿಲ್ಪಗಳಿವೆ. ಈ ಗುಡಿಯ ಗರ್ಭಗೃಹ, ಅಂತರಾಳದ ಹೊರಭಿತ್ತಿಯಲ್ಲಿ ವಿಷ್ಣು ದಶಾವತಾರ, ಗೋಪಾಲಕೃಷ್ಣ ಕಾಳಿಂಗ 
ಮರ್ದನ ಕೃಷ್ಣ ಹಾಗೂ ಮಿಥುನ ಶಿಲ್ಪಗಳಿವೆ. ಈ ಗುಡಿಯ ಶಿಖರ ಪಾಳೇಗಾರರ ಅಥವಾ ಮರಾಠರ ಕಾಲದ್ದಾಗಿದ್ದು ಹಲವಾರು 
ಕಿತ್ತನೆಯನ್ನು ಹೊಂದಿದೆ. ಈ ಗುಡಿಯ ಬಲಬದಿಯಲ್ಲಿ ಗವಿಯನ್ನೇ ಸೇರಿಸಿಕೊಂಡು ನಿರ್ಮಿಸಿರುವ ಕಲ್ಲೇಶ್ವರ ಗುಡಿಯಿದೆ. ಮೇಲಿನ 
ಶಾಸನೋಕ್ತ ಮೂಲಸ್ಥಾನ ಕಲಿದೇವ ದೇವಾಲಯ ಇದೇ ಆಗಿದ್ದು ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ಮುಖಮಂಟಪವನ್ನು 
ಹೊಂದಿದೆ. ಕಲ್ಯಾಣದ ಚಾಳುಕ್ಕರ ಕಾಲದ ರಚನೆಯಾಗಿರಬಹುದಾದ ಇದರ ಗರ್ಭಗೃಹದಲ್ಲಿ ಶಿವಲಿಂಗ, ಅಂತರಾಳದಲ್ಲಿ ನಂದಿಯಿದ್ದು 
ಇವುಗಳ ಬಾಗಿಲವಾಡ ಸರಳವಾಗಿದೆ. ಈ ಗುಡಿಯ ಅವರಣದಲ್ಲಿ ಸಪ್ತಮಾತೃಕಾ ಶಿಲ್ಪ ಮತ್ತು ವೀರಗಲ್ಲುಗಳಿವೆ. ಇವುಗಳ ಜೊತೆಗೆ 
ಊರಲ್ಲಿ ಹನುಮಂತ, ಲಕ್ಷೀನರಸಿಂಹ, ವೀರಭದ್ರ, ಬಸವಣ್ಣ, ದುರ್ಗಮ್ಮ ಮೈಲಾರ ಹಾಗೂ ಇನ್ನಿತರ ಗುಡಿಗಳಿವೆ. ರಾಣೆಬೆನ್ನೂರಿನ 
ಕೋಟೆ ಬಡಾವಣೆಯಲ್ಲಿರುವ ಉತ್ತರಾಧಿಮಠದಲ್ಲಿ ಸತ್ಯಭೀಜ್ಞಶೀರ್ಥರ ಮೂಲ ಬೃಂದಾವನವಿದೆ. ಇದೇ ಮಠದ ಮತ್ತೊಬ್ಬ ಪ್ರಸಿದ್ಧ 
ಯತಿಗಳಾದ ವಿದ್ಯಾಧೀಶ ತೀರ್ಥರ (1541-1583) ಶಿಲಾಪ್ರತಿಮೆಯಿದ್ದು ಇದು ಏಕೈಕ ಉದಾಹರಣೆಯಾಗಿದೆ. ವಿದ್ಯಾಧೀಶರ 
ಮೂಲ ಬೃಂದಾವನವು ಅಯೋಧ್ಯೆ ಉತ್ತರ ಪ್ರದೇಶ) ಬಳಿಯಿರುವ ಏಕಚಕ್ರಾನಗರದಲ್ಲಿದೆ ಎಂದು ಪ್ರತೀತಿಯಿದ್ದರೂ ಅದು, 
ಇಲ್ಲಿಯವರೆಗೆ ಲಭ್ಯವಿಲ್ಲವಾಗಿದೆ. ಊರಲ್ಲಿ ಜುಮ್ಮಾ ಮಸೀದಿ, ಕೋಟೆ ಮಸೀದಿ ಮತ್ತು ಪೀರ್‌ಜಾದೆ ಮಸೀದಿಗಳಿದ್ದು ಇವುಗಳಲ್ಲಿ 
ಜುಮಾಮಸೀದಿ ಸುಮಾರು 16ನೇ ಶತಮಾನದ್ದಾಗಿದ್ದು ಆದಿಲ್‌ ಶಾಹಿ ದಂಡನಾಯಕ ಅಂಕುಶ್‌ಖಾನನ ಕಾಲದ್ದೆಂದು ಅಭಿಪ್ರಾಯವಿದೆ. . 
ಊರಲ್ಲಿ ರಬುಕ್‌ ಬಲಿಕ್‌ ಸೌದಿಕ್‌, ಖಾಲಿಕ್‌ ಮಹದ್‌, ಯಾಕುದ್‌ ಖಾಜಾ ಸಾದಿಕ್‌ಮತ್ತು ಖಾಜಾ ರಹಮುದ್ದಿನ್‌ ಈದ್‌ 
ಹಜರತ್‌ ಜಮಾಲ್‌ಷಾ ವಲಿ ದರ್ಗಾಗಳಿದ್ದು ಇವುಗಳಲ್ಲಿ ಕೊನೆಯ ಸಂತನ ದರ್ಗಾದಲ್ಲಿ ಮೊಹರಂ ತಿಂಗಳಲ್ಲಿ ಉರುಸು ಜರುಗುತ್ತದೆ. 
ಈ ಸಂತ ಅಜ್ಜೀರದವನೆಂದೂ, ಮೊಣಕ್ಕೆಗಳಿಗೆ ಗೆಜ್ಜೆ ತೊಟ್ಟು ಒಂದೇ ಸರಪಳಿಯಲ್ಲಿ ಇಲಿ, ಬೆಕ್ಕು ನಾಯಿ, ಜಿಂಕೆ, ಹಾವು ಮತ್ತು 
ಮುಂಗುಸಿಗಳನ್ನು ಹಿಡಿದುಕೊಂಡು ಅಲೆದಾಡುತ್ತಿದ್ದನೆಂಬ ಅಂಶವನ್ನು ಹಿಂದಿನ ಗೆಜೆಟಿಯರ್‌ ದಾಖಲಿಸಿದೆ. ಇಲ್ಲಿ ಪ್ರಾಟೆಸ್ಟಂಟ್‌ರ 
ಎರಡು ಚರ್ಚುಗಳಿವೆ. ಇದು ಹತ್ತಿ ವ್ಯಾಪಾರದ ದೊಡ್ಡ ಕೇಂದ್ರವಾಗಿದ್ದು ಜಿಲ್ಲೆಯಲ್ಲಿ ಗದಗಿನ ನಂತರ ದೊಡ್ಡ ನಗರವಾಗಿದೆ. 


ರೋಣ : ತಾಲೂಕು ಕೇಂದ್ರವಾದ ರೋಣವು (ಜನಸಂಖ್ಯೆ 19,116) ಪ್ರಾಚೀನ ಶಾಸನಗಳಲ್ಲೂ "ರೋಣ' ಎಂದೇ 
ಉಲ್ಲೇಖಿತಗೊಂಡಿದ್ದು ಧಾರವಾಡದಿಂದ ಈಶಾನ್ಯಕ್ಕೆ ಸುಮಾರು 85 ಕಿಮೀ ದೂರದಲ್ಲಿದೆ. ಪ್ರಾಚೀನ ಕಾಲದಲ್ಲಿ ಪುಲಿಗೆರೆ-300 ಕ್ಕೆ 
ಸೇರಿದ್ದ ಇದು 104 ಮಹಾಜನರನ್ನು ಒಳಗೊಂಡಿದ್ದ ಒಂದು ಅಗ್ರಹಾರವಾಗಿತ್ತು. ಬಾದಾಮಿಯ ಅರೇರ್‌ ಓಣಿ ಬಳಿಯಿರುವ 
ಬಂಡೆಗಲ್ಲಿನ ಮೇಲೆ ಸುಮಾರು ಕ್ರಿ.ಶ. 7-8 ನೇ ಶತಮಾನದ "ಶ್ರೀರೋಣದ ಸಿವಾಲಯ' ಎಂಬ ಏಕಸಾಲಿನ ಶಾಸನವಿದೆ. ಈ 
ಊರಿನ ಪ್ರಾಚೀನ ಹೆಸರು ದ್ರೋಣಾಪುರವೆಂದೂ, ದ್ರೋಣರು ಇಲ್ಲೇ ಗುರುಕುಲ ನಡೆಸುತ್ತಿದ್ದದೆಂದೂ, ದ್ರೋಣಾಚಾರ್ಯ 
ಗುಡಿಯಲ್ಲಿರುವ ಮೂರ್ತಿಯು ದ್ರೋಣರದೆಂದೂ ಅದರಿಂದ ಈ ಊರಿಗೆ ರೋಣ ಎಂಬ ಹೆಸರು ಬಂದಿದೆಯೆಂಬ ಐತಿಹ್ಯವಿದೆ. 
ಎಂಟನೇ ಶತಮಾನದಿಂದ 16 ನೇ ಶತಮಾನದವರೆಗಿನ ಎಲ್ಲಾ ಶಾಸನಗಳಲ್ಲೂ ಸಂಸ್ಕೃತಭಾಷೆಯಲ್ಲಿರಲಿ, ಕನ್ನಡ ಭಾಷೆಯಲ್ಲಿರಲಿ, 
"ರೋಣ', "ಮಹಾ ಅಗ್ರಹಾರ ರೋಣ', ಎಂದೇ ಉಲ್ಲೌಖಿತಗೊಂಡಿರುವುದರಿಂದ ರೋಣದ ಪ್ರಾಚೀನ ಹೆಸರು ದ್ರೋಣಪುರ 
ಎಂಬುದು ಆಧಾರರಹಿತವಾಗಿದೆ. ಈ ಊರಿಂದ ಈವರೆಗೆ ರಾಷ್ಟ್ರಕೂಟ, ಕಲ್ಯಾಣದ ಚಾಳುಕ್ಯ, ಕಲಚೂರಿಗಳ ಕಾಲಕ್ಕೆ ಸೇರಿದ 17 
ಶಾಸನಗಳು ವರದಿಯಾಗಿವೆ. ಇದರೊಂದಿಗೆ ಊರ ನಡುವೆ ಇರುವ ಜೈನ ಬಸದಿಯ ತೀರ್ಥಂಕರರ ಪಾದಪೀಠದ ಮೇಲಿರುವ 
ಶಾಸನವಿನ್ನೂ ಪ್ರಕಟವಾದಂತಿಲ್ಲವೆಂದು ತೋರುತ್ತದೆ. ಈ ಶಾಸನಗಳಲ್ಲಿ ಬಸವಣ್ಣನ ಗುಡಿ ಮುಂದಿರುವ ರಾಷ್ಟಕೂಟ ಒಂದನೆಯ 
ಅಮೊಘವರ್ಷನ ಕ್ರಿಶ. 874ರ ಶಾಸನ, ಬಲ್ಲವರಸನು ರೋಣದ ಮಹಾಜನರಿಗೆ ತುಪ್ಪದ ಸುಂಕ ದಾನ ಬಿಟ್ಟ ವಿಷಯ ತಿಳಿಸಿದರೆ, 
ಅದೇ ಶತಮಾನದ ಮತ್ತೊಂದು ಶಾಸನ ತುರಂಗಬೆಡಂಗನು ಮಹಾಜನರಿಗೆ ಬನಿಯ ಬಿಟ್ಟ ಬಗ್ಗೆ ತಿಳಿಸುತ್ತದೆ. ಮೇಲಾಗಿ ಇವನಿಗೆ 
"ಕಿಷ್ಕಿಂದಪುರವರೇಶ್ವರ' ಎಂಬ ಬಿರುದಿದ್ದ ಅಂಶವನ್ನೂ ತಿಳಿಸುತ್ತದೆ. ತಾಲೂಕು ಕಛೇರಿ ಮುಂದಿರುವ ಮುಮ್ಮಡಿ ಕೃಷ್ಣನ ಕ್ರಿ.ಶ. 942 
ರ ಶಾಸನ, ಕೃಷ್ಣನ ಭಾವ ಪೆರ್ಮಾಡಿ ಬೂತಾರ್ಯ (ಇಮ್ಮಡಿ ಬೂತುಗ)ನು ಗಂಗವಾಡಿ, ಬೆಳ್ತೊಲ ಹಾಗೂ ಪುಲಿಗೆರೆ 
ನಾಡುಗಳನ್ನಾಡುವಾಗ, ಪಂಪಯ್ಯನು ಬೂತುಗನನ್ನು ಎದುರಿಸಿ ಹೋರಾಡುತ್ತ ಮಡಿದ ವಿಷಯವನ್ನು ತಿಳಿಸುತ್ತದೆ. ಈ ವೀರಗಲ್ಲು . 
ಒಂದು ವಿಶಿಷ್ಟ ಹಾಗೂ ಅಪರೂಪದ ಕೆತ್ತನೆ ಎಂದೇ ಹೇಳಬೇಕು. ಕಲ್ಮೇಶ್ವರ ಗುಡಿ ಮುಂದಿರುವ ಕಲ್ಕಾಣದ ಚಾಲುಕ್ಕ ಅರಸ 


ಪ್ರೇಕ್ಷಣೀಯ ಸ್ಥಳಗಳು 1003 


ಗುಡಿ ಬಳಿ ತರಹ ಕ್ರಿ.ಶ. 1111 ರ ಕ ಆರನೆಯ ee PE een 
೨1 ಮಹಾಜನರಿಂದ ಅನುಮತಿ ಪಡೆದು ಕಪ್ಪೆಯಗೇರಿಯಲಿ ಸ sei ಪಾಷಾ ಉನಾ 

ದೇ 2 ಸಭಾಮಂಟಪ ಹಾಗೂ ಸತ್ರಗಳನ್ನು ನಿರ್ಮಿಸಿ, ಹಲವು ದಾನ ನೀಡಿದನು 
ತಿಳಿಸುತ್ತದೆ. ಸೋಮೇಶ್ವರ ದೇವಾಲಯದ ಬಲಗಡೆಯ ಬದಿಯಿರುವ ಕಲಚೂರಿ ಸಂಕಮನ ಕ್ರಿ.ಶ. 1179ರ ಶಾಸನ ಕಿಸುಕಾಡು-70 
ಅನ್ನು ಆಳುತ್ತಿದ್ದ ಸಿಂಧವಂಶದ ವಿಕ್ರಮಾದಿತ್ಯ ಸಾಮಂತನು ರೋಣದಲ್ಲಿದ್ದ ಚಾಮೇಶ್ವರ ಹಾಗೂ ಮಲ್ಲೇಶ್ವರ ದೇವರುಗಳಿಗೆ ದಾನ 
ಬಿಟ್ಟ ಅಂಶವನ್ನು ತಿಳಿಸುತ್ತದೆ. ಈ ಶಾಸನದಿಂದ ಇವು ಕಾಳಾಮುಖ ದೇವಾಲಯಗಳಾಗಿದ್ದವೆಂಬ ಅಂಶ ಸ್ಪಷ್ಟವಾಗುತ್ತದೆ. ಕಲ್ಮೇಶ್ವರ 
ದೇವಾಲಯದ ಮುಂದಿರುವ ಸುಮಾರು ಕ್ರಿ.ಶ. 12 ನೇಯ ಶತಮಾನದ ಹಾಳಾಗಿರುವ ಶಾಸನ ಬ್ರಾಹ್ಮಣರ ಆಹಾರಕ್ಕೆಂದು ದಾನ 
ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಹನುಮಂತನಗುಡಿ ಎದುರಿಗಿರುವ ಸುಮಾರು ಕ್ರಿಶ. 16 ನೇ ಶತಮಾನದ ಶಾಸನ ಕುಷ್ಟಿಗೆಯ 
ಗುಜಲ ಇಮ್ಮಡಿ ಮನ್ನನಾಯಕ ಒಡೆಯರ ಕಾರ್ಯಕರ್ತ ಬಾದಾಮಿ ಸೀಮೆಯ ಪಾರುಪತ್ಯಗಾರ ಮಲ್ಲರಸನು ಹನುಮಂತ ದೇವರ 
ಸೇವೆಗೆಂದು ಪೂರ್ವದ ಮಾನ್ಯವನ್ನು ಪುನರ್ಭರಣ ಮಾಡಿ ನಾರಸಿಂಹದಾಸರಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಕೆಲವು 
ವರ್ಷಗಳ ಹಿಂದೆ ಗಮನಿಸಿರುವ ಜೈನ ಬಸದಿಯಲ್ಲಿರುವ ಜೈನ ತೀರ್ಥಂಕರನ ಪಾದಪೀಠದ ಶಾಸನವು ಸುಮಾರು ಕ್ರಿಶ. 12 ನೇ 
ಶತಮಾನದಲ್ಲಿದ್ದ ಜೈನ ಬಸದಿಯ ಕಾಲವನ್ನು ನಿಗದಿಪಡಿಸಲು ನೆರವಾಗುತ್ತದೆ. ಮೇಲಿನ ಶಾಸನೋಕ್ತ ದೇವಾಲಯಗಳನ್ನು ನೋಡಿದಾಗ, 
ರೋಣ ಹಿಂದೆ ಶೈವ, ವೈಷ್ಣವ, ಜೈನ ಧರ್ಮಿಯರಿಂದ ಕೂಡಿದ ಧರ್ಮ ಸಮನ್ಹಯತೆಯ ಸಮಾಜವನ್ನು ಹೊಂದಿತ್ತೆಂದು 
ಅಭಿಪ್ರಾಯಪಡಬಹುದಾಗಿದೆ. ರೋಣದಲ್ಲಿ ಪ್ರಾಚೀನ ಕಾಲದ ಕಲ್ಯೇಶ್ಚರ, ಮಲ್ಲಿನಾಥ ಲೋಕೇಶ್ವರ, ರಾಮೇಶ್ವರ, ಸೋಮೇಶ್ವರ, 
ಬಸವಣ್ಣ ಈಶ್ವರ, ಅನಂತಶಯನ ಹಾಗೂ ಪಾರ್ಶ್ವನಾಥ ಬಸದಿಗಳಿವೆ; ಸುಂದರವಾದ ಗೌಡರ ಬಾವಿ ಹಾಗೂ ಸೆಟ್ಟರ ಬಾವಿಗಳಿವೆ. 
ಆಕರ್ಷಕವಾದ, ವಿಶಿಷ್ಟವಾದ, ವೀರಗಲ್ಲುಗಳಿವೆ. ಆದರೂ ರೋಣ ಇತರ ಚಾರಿತ್ರಿಕ ಸ್ಥಳಗಳಂತೆ ಪ್ರವಾಸಿಗರ ಕಣ್ಣು ಸೆಳೆಯದಿರುವುದು 


ವಿಷಾದನೀಯ. 


ಗೌಡರ ಓಣಿಯಲ್ಲಿ ಮಲ್ಲಿನಾಥ ಹಾಗೂ ಲೋಕನಾಥ (ಲೋಕೇಶ್ವರ) ಗುಡಿಗಳಿವೆ. ಕಲ್ಯಾಣದ ಚಾಲುಕ್ಕರ ಶೈಲಿಯಲ್ಲಿರುವ ಈ 
ಗುಡಿ (ಮಲ್ಲಿನಾಥ) ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ಬಾಗಿಲವಾಡ ಆಕರ್ಷಕವಾಗಿದೆ. ಅಂತರಾಳದಲ್ಲಿ ತ್ರಿಮೂರ್ತಿ ಕೆತ್ತನೆಯಿರುವ ಮಕರತೋರಣವಿದೆ. ನವರಂಗದಲ್ಲಿ 
ಗರುಡಪೀಠ, ಸಪ್ತಮಾತೃಕಾ ಪೀಠ, ಸಪ್ತಮಾತೃಕಾ ಪಟ್ಟಿಕೆ, ಗಣೇಶ ಹಾಗೂ ವೀರಭದ್ರನ ಶಿಲ್ಪಗಳಿವೆ. ಇದರಿಂದ ಸ್ವಲ್ಪ ದೂರದಲ್ಲಿರುವ 
ಲೋಕನಾಥ ದೇವಾಲಯವು ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು ಇದರ ಬಾಗಿಲವಾಡಗಳೂ 
ಸುಂದರವಾಗಿದ್ದು ಗರ್ಭಗೃಹದಲ್ಲಿ ಶಿವಲಿಂಗ ನವರಂಗದಲ್ಲಿ ಸಪ್ಪಮಾತ್ಛಕಾ ಪಟ್ಟಿಕೆಗಳಿವೆ. ನವರಂಗದ ಕಂಬಗಳು ಕಲ್ಯಾಣದ ಚಾಲುಕ್ಕರ 
ಶೈಲಿಯವಾಗಿದ್ದು ಆಕರ್ಷಕವಾಗಿವೆ. ಈ ಎರಡೂ ಗುಡಿಗಳ ಹೊರಭಿತ್ತಿಯನ್ನು ಅಲಂಕಾರಿಕ ಸ್ತಂಭಗಳಿಂದ ಅಲಂಕರಿಸಲಾಗಿದೆ. 
ಗಿರಡ್ಡಿಯವರ ಓಣಿಯಲ್ಲಿರುವ ಈಶ್ವರ ಗುಡಿಯೂ ಕಲ್ಯಾಣದ ಚಾಲುಕ್ಕರ ಕಾಲಕ್ಕೆ ಸೇರಿದ ರಚನೆಯಾಗಿದ್ದು ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗವನ್ನು ಹೊಂದಿದೆ. ಇಲ್ಲಿ ಸಪ್ತಮಾತೃಕಾ ಪಟ್ಟಿಕೆ ಇದೆ. ದ್ಯಾಮವ್ವನ ಗುಡಿಯಲ್ಲಿ ಉಗ್ರನರಸಿಂಹನ ಮೂರ್ತಿಯಿದೆ. 
ಇಲ್ಲಿ ಮಹಿಷನನ್ನು ವರ್ಧಿಸುತ್ತಿರುವ ದುರ್ಗಿಯ ಶಿಲ್ಪವಿದೆ. 

ಕಂಚಿಯವರ ಓಣಿಯಲ್ಲಿರುವ ಬಸವಣ್ಣನ ಗುಡಿಯನ್ನು ದ್ರೋಣಾಚಾರ್ಯರ ಗುಡಿಯೆಂದೇ ಸ್ಥಳೀಕರು ಕರೆಯುತ್ತಾರೆ. ಪೂರ್ಣ 
ಜೀರ್ಣೋದ್ಧಾರಗೊಂಡಿರುವ ಈ ಗುಡಿಯ ಸಭಾಮಂಟಪದ ಗೂಡೊಂದರಲ್ಲಿ ಪದಾಹೀನ ದ್ವಿಬಾಹು ಮೂರ್ತಿಯಿದ್ದು ಭಿನ್ನವಾಗಿದೆ. 
ತಲೆಯಲ್ಲಿ ಕಿರೀಟ, ತೋಳಲ್ಲಿ ತೋಳ್ಬಂದಿ, ಕೊರಳಲ್ಲಿ ಕಂಠಿಹಾರ, ಜನಿವಾರ ಹಾಗೂ ನೀಳ ಕೇಶವುಳ್ಳ ಈ ಮೂರ್ತಿಯನ್ನು 
ಸ್ಥಳೀಕರು ದ್ರೋಣಾಚಾರ್ಯರ ಶಿಲ್ಪವೆಂದೇ ಗುರುತಿಸುತ್ತಾರೆ. 

ಊರ ಕೆರೆಯ ಹಿಂಬದಿಯಲ್ಲಿರುವ ರಾಮೇಶ್ವರ, ಸೋಮೇಶ್ವರ ದೇವಾಲಯಗಳೂ ಗರ್ಭಗೃಹ, ಅಂತರಾಳ ಹಾಗೂ 
ನವರಂಗವನ್ನು ಹೊಂದಿರುವ ಸರಳ ರಚನೆಗಳಾಗಿದ್ದು ರಾಮೇಶ್ವರ ಪೂರ್ವಾಭಿಮುಖವಾಗಿದ್ದರೆ, ಸೋಮೇಶ್ವರ ಉತ್ತರ ಮುಖವಾಗಿದೆ. 
ಈ ಗುಡಿಗಳಿಗೆಂದೇ ಒಂದು ಬಾವಿಯಿದ್ವು ನೀರೆತ್ತಲು ಎರಡು ಬದಿಯಿಂದಲೂ ಮೆಟ್ಟಿಲುಗಳಿವೆ. ಅಲ್ಲೇ ಇರುವ ಶಾಸನ (1179) 


ಈ ಗುಡಿಗಳನ್ನು ಚಾಮೇಶ್ವರ ಹಾಗೂ ಮಲ್ಲೇಶ್ವರಗಳೆಂದು ಕರೆದಿದೆ. 


1004 ಧಾರವಾಡ ಜಿಲ್ಲೆ 


ಗುಡಿಯವರ ಓಣಿಯಲ್ಲಿ ಅನಂತಶಯನನ ಗುಡಿಯಿದೆ. ಗರ್ಭಗೃಹ ಹಾಗೂ ಸಭಾಮಂಟಪವನ್ನು ಹೊಂದಿರುವ ಈ ಗುಡಿಯಲ್ಲಿ 
ಅನಂತಶಯನನ ಸುಂದರ ಶಿಲ್ಪವಿದೆ. ಈ ಗುಡಿಯ ಪ್ರವೇಶದ್ವಾರದಲ್ಲಿ ಗಜಲಕ್ಷಿಯಿದೆ. ಇದೂ ಕೂಡ ಸುಮಾರು ಕ್ರಿಶ. 12 ನೇ 
ಶತಮಾನದ ರಚನೆಯಾಗಿದ್ದು ಗರ್ಭಗೃಹವನ್ನು ದ್ರಾವಿಡ ಶಿಖರ ಅಲಂಕರಿಸಿದೆ. ಇದೇ ಓಣಿಯಲ್ಲಿರುವ ಈಶ್ವರ ಗುಡಿಯ ಗರ್ಭಗೃಹ 
ಹಾಗೂ ನಂದಿಮಂಟಪವಷ್ಟೆ ಉಳಿದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಬಾಗಿಲವಾಡವು ತ್ರಿಶಾಖೆಯನ್ನು ಹೊಂದಿದ್ದು ಲಲಾಟದಲ್ಲಿ 
ಗಜಲಕ್ಷ್ಮಿ ಇದೆ. ಇದೂ ಕೂಡ ಕಲ್ಕಾಣದ ಚಾಲುಕ್ಕರ ಕಾಲದ ನಿರ್ಮಾಣವಾಗಿದೆ. ಈ ಎರಡೂ ಗುಡಿಗಳ ಹೊರಭಿತ್ತಿಯಲ್ಲಿ ವಿವಿಧ 
ಮಾದರಿಯ ಕಿರುಶಿಖರಗಳು, ಆಲಂಕಾರಿಕ ಸ್ತಂಭಗಳನ್ನು ನೋಡಬಹುದಾಗಿದೆ. 


ಬೇಳೆಯವರ ಓಣಿಯಲ್ಲಿರುವ ಪಾರ್ಶ್ವನಾಥ ಬಸದಿ ಕಲ್ಯಾಣದ ಚಾಲುಕ್ಕರ ಕಾಲದ ರಚನೆಯಾಗಿದ್ದು ಇಂದು ಗರ್ಭಗೃಹ 
ಹಾಗೂ ನವರಂಗವಷ್ಟೆ ಉಳಿದಿದೆ. ಚಾಳುಕ್ಯ ಶೈಲಿಯ ಬಾಗಿಲವಾಡಗಳು ಹಾಗೂ ಸಂಭಗಳನ್ನಿಲ್ಲಿ ನೋಡಬಹುದಾಗಿದೆ. ಗರ್ಭಗೃಹದಲ್ಲಿ 
ಸುಂದರವಾದ ಪಾರ್ಶ್ವನಾಥ ತೀರ್ಥಂಕರನ ಶಿಲ್ಪವಿದ್ದು ಅದರ ಪಾದಪೀಠದ ಮೇಲೆ "ಮೂಲ ಸಂಘದ ದೇವಗಣದ' ಎಂದು 
ಆರಂಭವಾಗುವ ಕಿರುಶಾಸನವಿದೆ. ಸುಮಾರು ಕ್ರಿಶ. 12 ನೇ ಶತಮಾನಕ್ಕೆ ಸೇರಿದ ಈ ಶಾಸನದಿಂದ ಬಸದಿಯ ಕಾಲವನ್ನೂ 
ಗುರುತಿಸಬಹುದಾಗಿದೆ. ಈ ಗುಡಿಯ ಹಿಂಬದಿಯಲ್ಲಿ ಒಂದು ಬಾವಿಯಿದೆ. ಹಿಂದೆ ಹಿರಿದಾಗಿದ್ದ ಈ ಬಸದಿ ಇಂದು 
ಅತಿಕ್ರಮಣದಿಂದಾಗಿ ಸಂಕುಚಿತಗೊಂಡಿದೆ. ಮುನಿಸಿಪಾಲಿಟಿ ಬಳಿಯಿರುವ ವೀರಭದ್ರಗುಡಿ ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದ್ದು 
ವಿಶಾಲವಾಗಿದ್ದು ಆಕರ್ಷಕವಾಗಿದೆ. ಈ ಗುಡಿಯ ಹಿಂಬದಿಯಲ್ಲಿ ಪ್ರಾಚೀನ ಅವಶೇಷಗಳಿವೆ. 


ಊರ ನಡುವೆ ಹಕ್ಕರಿಯವರ ಓಣಿಯಲ್ಲಿರುವ ಅಜ್ಜವ್ವನ ಬಾವಿ, ಮಲ್ಲಾಪುರ ರಸ್ತೆಯಲ್ಲಿರುವ ಗೌಡರ ಬಾವಿ ಹಾಗೂ ಜಕ್ಕಲಿ 
ರಸ್ತೆಯಲ್ಲಿರುವ ಸೆಟ್ಟರ ಬಾವಿ ಉಲ್ಲೇಖನಾರ್ಹವಾಗಿವೆ. ಕೊನೆಯ ಎರಡರಲ್ಲೂ ಕಿರುಪ್ರಮಾಣದ ಈಶ್ವರ ಗುಡಿ, ಬಸವಣ್ಣ ಗಣಪತಿ 
ಕೆತ್ತನೆಗಳಿದ್ದು ಇಳಿಯಲು ಸೋಪಾನಗಳಿದ್ದು ಆಕರ್ಷಕವಾಗಿವೆ. ಸೆಟ್ಟರ ಬಾವಿಯಲ್ಲಿರುವ ಶಾಸನದಿಂದ ಇದು ಕ್ರಿಶ. 12 ನೇ 
ಶತಮಾನದಷ್ಟು ಪ್ರಾಚೀನವಾದುದೆಂದು ಗೊತ್ತಾಗುತ್ತದೆ. ಸೆಟ್ಟರ ಬಾವಿಯಲ್ಲಿ ಹಲವಾರು ಉಬ್ಬು ಕೆತ್ತನೆಗಳಿವೆ. ಉಗ್ರನರಸಿಂಹ, 
ಗಣಪತಿ, ನಂದಿ, ಮಹಿಷಮರ್ದಿನಿ ಶಿಲ್ಪಗಳೊಂದಿಗೆ ಒಂದೆರಡು ಮಿಥುನ ಶಿಲ್ಪಗಳನ್ನು ಕೆತ್ತಲಾಗಿದೆ. ಇವುಗಳೊಂದಿಗೆ ಊರಲ್ಲಿ 
ಮೈಲಾರ, ಹನುಮಂತ, ಬೀರೆದೇವರು, ವಿಠಲ, ಸ್ತ್ರ ದುರ್ಗವ್ವ ಹಾಗೂ ಕಲ್ಲೇಶ್ವರ ದೇವಾಲಯಗಳಿವೆ. ವಿಶಾಲವಾದ 
ವಿರಕ್ತಮಠವಿದ್ದು ಇದರ ಬಾಗಿಲಿಗೆ ಗುಲಗಂಜಿಯಿಂದ ಅಲಂಕರಿಸುತ್ತಿದ್ದರಿಂದ, ಇದಕ್ಕೆ ಗುಲಗಂಜಿ ಮಠ ಎಂದು ಹೆಸರಾಯಿತೆಂಬ 
ಅಭಿಪ್ರಾಯವಿದ್ದು ಇಲ್ಲಿ ಸಂಸ್ಕತ ಪಾಠಶಾಲೆಯೂ ಇದೆ. ಇದರ ಶಾಖಾಮಠಗಳು ಸಾಕಷ್ಟು ಕಡೆಯಲ್ಲಿವೆ. ಅದರಂತೆ ಹಿರೇಮಠ, 
ಬೂದಿಸ್ವಾಮಿ, ಶಾಂತಸ್ವಾಮಿ, ನಿದ್ದಾರೂಢ, ಹಾಗೂ ಶಿವಾನಂದ ಮಠಗಳಿವೆ. ಊರಲ್ಲಿ ನಾಲ್ಕು ಮಸೀದಿ ಹಾಗೂ ಹಲವು ದರ್ಗಾಗಳು . 
ಕೂಡ ಇವೆ. 


ಲಕ್ಕುಂಡಿ : ಗದಗ ತಾಲೂಕಿನ ಲಕ್ಕುಂಡಿಯು (ಜನಸಂಖ್ಯೆ : 9,936) ಪ್ರಾಚೀನ ಕಾಲದ ಲೊಕ್ಕಿಗುಂಡಿ (ಗದುಗಿನಿಂದ 11 
ಕಿಮೀ)ಯಾಗಿದ್ದು ಕರ್ನಾಟಕದಲ್ಲೆ ಅತ್ಯಂತ ಗಣ್ಯ ಐತಿಹಾಸಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಸಮೃದ್ಧವಾದ ಪ್ರಾಚ್ಯ ಅವಶೇಷಗಳು 
ಲಭ್ಯವಿರುವ ಈ ಪ್ರದೇಶವು ಒಂದು ಅತ್ಯುತ್ತಮ ಚಾಳುಕ್ಯ ವಾಸ್ತುಕಲಾ ಕೇಂದ್ರವಾಗಿ ಮೂಲತಃ ಜೈನಕ್ಷೇತ್ರವೂ ಆಗಿ ಆ ಕಾಲದಲ್ಲಿ 
ಜನಪ್ರಿಯತೆ ಗಳಿಸಿದ್ದಿತು. ಈಗ ಜೈನರ ಕುಟುಂಬಗಳು ಲಕ್ಕುಂಡಿಯಲ್ಲಿ ಕಂಡುಬರುವುದಿಲ್ಲ. ಪೌರಾಣಿಕವಾಗಿ (ಶ್ರಿರಾಮನು 
ಲಕ್ಕುಂಡಿಯನ್ನು ಅಗ್ರಹಾರವನ್ನಾಗಿ ಕೊಟ್ಟಿದ್ದನೆಂಬ ನಂಬಿಕೆಯಿಂದ ಈ ಊರಿನ ಶಾಸನಗಳಲ್ಲಿ “ಶ್ರೀರಾಮ ದತ್ತಿ' ಎಂದು ಪದೇ ಪದೇ 
ಕರೆಯಲಾಗಿದೆ. ಲಕ್ಕುಂಡಿಯ ಪ್ರಾಚೀನ ಹೆಸರು "ಲೋಕ್ಕಿಗುಂಡಿ' ಎಂದು ಶಾಸನಗಳು ಈ ಹೆಸರು ಉಲ್ಲೇಖಿಸಿವೆ. "ಲೊಕ್ಕಿ' ಎಂದರೆ 
ಒಂದು ರೀತಿಯ ಸಸ್ಯ ಹಾಗೂ ಗುಂಡಿ ಎಂದರೆ ತಗ್ಗಾದ ಪ್ರದೇಶವೆಂದು ಎ.ಎಂ. ಅಣ್ಣಿಗೇರಿಯವರು ಅಭಿಪ್ರಾಯ ಪಡುತ್ತಾರೆ. 
ಲೊಕ್ಕಿಯು ಪದಾವತಿಯ ಪ್ರಿಯ ವೃಕ್ಷವೂ ಆಗಿದ್ದು ಆ ಗಿಡದಿಂದಲೂ ಈ ಹೆಸರು ಬಂದಿರಬಹುದು. ಇದೇ ಊರಿನಲ್ಲಿ ದೊರೆತ 
ಶಾಸನದಲ್ಲಿ ಲಕ್ಕುಂಡಿಯ ಸೌಂದರ್ಯದ ವರ್ಣನೆ ಇದೆ. ಇದರ ಪ್ರಕಾರ ದೇವಲೋಕದ ಅಮರಾವತಿ ಹೆಚ್ಚೋ ನಮ್ಮ ಲೊಕ್ಕಿಗುಂಡಿ 
ಹೆಚ್ಚೋ ಎಂದು ತೂಗಿ ನೋಡಲಾಯಿತಂತೆ; ಹಗುರವಾದ ಅಮರಾವತಿ ಮೇಲೆ ಆಕಾಶಕ್ಕೆ ಹೋಯಿತು. ಹಾಗೂ ಅನೇಕ 
ಮಹತ್ತರವಾದ ಜನ ಮಹಾಜನಗಳಿಂದ ಶಿಲ್ಪಕಲಾ ವೈಭವದಿಂದ ಗುಣ ವಿದ್ಯೆಗಳಿಂದ, ಪುಣ್ಯ ಭಾಗ್ಯಗಳಿಂದ ಭಾರವಾದ ಲಕ್ಕುಂಡಿ 
ಭೂಮಿಯಲ್ಲಿ ನಿಂತಿತೆಂದು ಶಾಸನಕವಿ ಲಕ್ಕುಂಡಿಯ ಹಿರಿಮೆಯನ್ನು ವರ್ಣಿಸುತ್ತಾನೆ. ಕಲ್ಯಾಣದ ಚಾಳುಕ್ಕರ ಆಡಳಿತಾವಧಿಯಲ್ಲಿ 
ಲಕ್ಕುಂಡಿಯು ಭವ್ಯವಾಗಿ ಮೆರೆದ ನಗರವಾಗಿತ್ತು. ಹೊಯ್ಸಳ ಎರಡನೇ ಬಲ್ಲಾಳನ ಕಾಲದಲ್ಲಿ ಈ ಪ್ರದೇಶವು ಆತನ ಉಪ 


ಪ್ರೇಕ್ಷಣೀಯ ಸ್ಥಳಗಳು 1005 


ತನ್ನ ಜಿನಭಕ್ತಿಯ ಪ್ರತೀಕವಾಗಿ ಕ್ರಿಶ. 1007 ರಲ್ಲಿ ಲಕ್ಕುಂಡಿಯಲ್ಲಿ ಬ್ರಹ್ಮಜಿನಾಲಯವನ್ನು ನಿರ್ಮಿಸಿದಳೆಂದು ಶಾಸನಗಳು 
ಉಲ್ಲೇಖಿಸುತ್ತವೆ. ಮಹಾಕವಿ ರನ್ನನು ತನ್ನ ಅಜಿತತೀರ್ಥಂಕರ ಪುರಾಣದಲ್ಲಿ ಅತಿಮಬ್ಬೆಯ ಘನತೆಯನ್ನು ಸುಂದರ ಶಬ್ದಗಳಲ್ಲಿ 
ಹೊಗಳಿದ್ದಾನೆ. ಲಕ್ಕುಂಡಿಯು ಕ್ರಿ.ಶ. 9 ರಿಂದ 12 ನೇ ಶತಮಾನಗಳವರೆಗೂ ಪ್ರಸಿದ್ಧ ನಗರವಾಗಿದ್ದಿತು. ಆದರೆ ಚಾಳುಕ್ಕರ ಪತನದ 
ತರುವಾಯ ಈ ನಗರವು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಲಾರಂಭಿಸಿತು. 


ಲಕ್ಕುಂಡಿಯು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತೆಂದು ಹಲವಾರು ಶಾಸನಗಳು ತಿಳಿಸುತ್ತವೆ; ಹಾಗೂ ಇಲ್ಲಿರುವ ಗವರೇಶ್ವರ 
ದೇವಾಲಯವು (ಈಗ ಈ ದೇವಾಲಯವನ್ನು ಹಾಲಗುಂದಿ ಬಸವೇಶ್ವರ ದೇವಾಲಯವೆಂದು ಕರೆಯಲಾಗುತ್ತದೆ) ಈ ಊರಿನ 
ಪ್ರಮುಖರಿಂದ ನಿರ್ಮಿತವಾಯಿತು. "ಗವರೆ' ಎಂದರೆ ವರ್ತಕ ಎಂದು ಅರ್ಥೈಸಲಾಗಿದೆ. ಈ ತ್ರಿಕೂಟ ದೇವಾಲಯವನ್ನು ಇಲ್ಲಿನ 
ವರ್ತಕರುಗಳು ನಿರ್ಮಿಸಿರಬೇಕು. ಮೂರು ಗರ್ಭಗೃಹಗಳಲ್ಲಿ ಬ್ರಹ್ಮ ಶಿವಲಿಂಗ ಮತ್ತು ಸೂರ್ಯನ ವಿಗ್ರಹವಿದ್ದ ಪಾಣಿಪೀಠದಲ್ಲಿ 
ಸಪ್ತ ಅಶ್ವಗಳ ಉಬ್ಬು ಶಿಲ್ಪವಿದೆ. ಲಕ್ಕುಂಡಿಯು ಚಿನ್ನದ ನಾಣ್ಯಗಳನ್ನು ತಯಾರಿಸುವ ಟಂಕಸಾಲೆಗೆ ಹೆಸರಾಗಿತ್ತು ಹಾಗೂ ಈ 
ನಾಣ್ಯಗಳನ್ನು ಲೊಕ್ಕಿಗುಂಡಿಯ ಗದ್ಯಾಣಗಳೆಂದೇ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. 


ಜೈನ ಕೇಂದ್ರವಾದ ಇಲ್ಲಿನ ಅನೇಕ ಜೈನ ಮಂದಿರಗಳು ನಾಶವಾಗಿವೆ; ಹಾಗೂ ಈಗ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ 
ಉಳಿದಿವೆ. ಜೈನಬಸದಿಗಳಲ್ಲಿ ಕಳಶಪ್ರಾಯವಾಗಿದ್ದುದು ಇಲ್ಲಿನ ಬ್ರಹ್ಮಜಿನಾಲಯ. ಬಹುಶಃ ಲಕ್ಕುಂಡಿಯ ಪುರಾತನ ಕಟ್ಟಡಗಳಲ್ಲಿ 
ಸುಂದರ ಹಾಗೂ ಬೃಹತ್‌ ಕಟ್ಟಡವೆಂದರೇ ಬ್ರಹಜಿನಾಲಯ. ಅತ್ತಿಮಬ್ಬೆಯು ಕ್ರಿ.ಶ. 1007 ರಲ್ಲಿ ತಾನು ಹಲವಾರು ದಾನಗಳನ್ನು 
ನೀಡಿ ಜಿನಾಲಯವನ್ನು ಕಟ್ಟಿಸುವುದರ ಜೊತೆಗೆ ಕಲ್ಯಾಣದ ಚಾಳುಕ್ಯ ರಾಜನಾದ ಇರಿವಬೆಡಂಗ ಸತ್ಕಾಶ್ರಯ ಅಹವಮಲ್ಲನಿಂದ 
ಬ್ರಹ್ಮಜಿನಾಲಯಕ್ಕೆ ದೇಣಿಗೆ ಕೊಡಿಸಿದ್ದಾಳೆ. ಇದರಲ್ಲಿ ಚೌಕಾಕಾರವಾದ ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ ತೆರೆದ 
ಮುಖಮಂಟಪಗಳಿವೆ. ಚೌಕಾಕಾರವಾದ ಗರ್ಭಗೃಹದಲ್ಲಿ ಎತ್ತರವಾದ ಅಲಂಕೃತ ಪಾಣಿಪೀಠದ ಮೇಲೆ ನಿಂತಿರುವ ಮಹಾವೀರನ 
ವಿಗ್ರಹವನ್ನು ಬ್ರಹಜಿನನೆಂದೂ ಕರೆಯಲಾಗಿದೆ. ಕಪ್ಪು ಶಿಲಾ ಮೂರ್ತಿಯ ಹಿಂಭಾಗದಲ್ಲಿ ಅಲಂಕಾರಯುತವಾದ ಪ್ರಭಾವಳಿ ಹಾಗೂ 
ಅಕ್ಕಪಕ್ಕದಲ್ಲಿ ಚಾಮರಧಾರಿಣಿಯರ ಉಬ್ಬು ಶಿಲ್ಪಗಳಿವೆ. ಗರ್ಭಗೃಹದ ಲಲಾಟದಲ್ಲಿ ಆಸೀನ ಜಿನಬಿಂಬವಿದೆ sl 
ಲಲಾಟದಲ್ಲಿ ಗಜಲಕ್ಷಿಯ ವಿಗ್ರಹವಿದೆ. ವಿಪುಲವಾದ ಕೆತ್ತನೆಗಳಿಂದ ಕೂಡಿರುವ ಗರ್ಭಗೃಹದ ದ್ವಾರಬಂಧದಲ್ಲಿ ಅನೀಕ ಹೂಬಳ್ಳಿಗಳ 
ಅಲಂಕಾರಎದೆ. ಅರ್ಧಮಂಟಪದಲ್ಲಿ ನಿಂತಿರುವ ಬ್ರಹ್ಮನ ವಿಗ್ರಹವು ಕಲ್ಯಾಣದ ಚಾಳುಕ್ಕರ ಕಲಾ ಕೌಶಲ್ಯದ ಪ್ರತೀಕವಾಗಿ 
ಗದುಗಿನಲ್ಲಿರುವ ಭಿನ್ನವಾದ ಸರಸ್ವತಿಯ ವಿಗ್ರಹದಷ್ಟೆ ಆಕರ್ಷಕವಾಗಿದೆ. ನವರಂಗದ ಕಂಬಗಳು ಚಾಳುಕ್ಯ ಶೈಲಿಯಲ್ಲಿದ್ದು ಮಧ್ಯದಲ್ಲಿ 
ಉಬ್ಬಿದ ಪದಕಗಳ ಅಲಂಕಾರ ಹೊಂದಿವೆ. ಕಂಬಗಳು ಚೌಕಾಕಾರವಾದ ಪೀಠದ ಮೇಲ್ಭಾಗದಲ್ಲಿ ಸಾಸ ದರ್ಪಣ 
ಸುಂದರಿ, ನರ್ತಕಿ ಹಾಗೂ ಇತರ ಸುಂದರ ಉಬ್ಬು ಶಿಲ್ಪಗಳಿವೆ. ನವರಂಗದ ಮುಂಭಾಗದಲ್ಲಿ ಜಾಸು ಭಾನ 
ತೆರೆದ ಮುಖಮಂಟಪವಿದೆ. ಎಡಗರ್ಭಗೃಹದ ಮೇಲ್ಭಾಗದಲ್ಲಿ ದೀರ್ಫವಾದ ಸುಂದರ ಶಿಖರವಿದ್ದು ಮುಂಭಾಗದಲ್ಲಿ ಕಕನ 
ಜೈನ ಬಸದಿಗಳಲ್ಲಿರುವಂತೆಯೇ ತೀರ್ಥಂಕರ ಶಿಲ್ಪವಿದೆ. ಮುಖಮಂಟಪದ ಮೇಲ್ಭಾಗದಲ್ಲಿ ಭಾರತ. ನೀ ಹ 
ಆಸೀನ ಭಂಗಿಯಲ್ಲಿ ಜೈನ ತೀರ್ಥಂಕರನ ಕಿರು ಶಿಲ್ಪವಿದಿ. ಬಸದಿಯ BE ಎತ್ತರವಾದ ಹ 5; ಅಟ್ಟು 
ಗೋಡೆಗಳಲ್ಲಿರುವ ಗೋಡೆಗಂಬಗಳ ನಡುವೆ ಅನೇಕ ದೇವಕೋಷ್ಠಗಳು, ಅವುಗಳ ಮೇಲೆ ಶಿ } ) 


ಕೆತ್ತನೆಗಳನ್ನು ಸೃಷ್ಟಿಸಿರುವುದು ಬಹಳ ಆಕರ್ಷಕವಾಗಿ ಕಂಡುಬರುತ್ತದೆ. 
ದೇ ಬಸದಿಯ ಆವರಣದಲ್ಲಿ ಮುಖ್ಯ ಕಟ್ಟಡದ ಎಡಭಾಗದಲ್ಲಿ ಮತ್ತೊಂದು ಜಿನಾಲಯವಿದ್ದು ಗರ್ಭಗೃಹದಲ್ಲಿ 
ಣೆ ಷ್‌ ಕ್‌, ರಾ SE — 
ರಯುತ ಪ್ರಭಾವಳಿ ಇರುವ ಪಾಣಿಪೀಠದಲ್ಲಿ ಯಾವುದೇ ವಿಗ್ರಹವೂ ಇಲ್ಲ. ಈ ಬಸದಿಯಲ್ಲಿ ಗರ್ಭಗೃಹ ಅರ್ಧಮಂಟಪ 
ಅಲಂಕಾ 


ಹಾಗೂ ಕಿರುದಾದ ನವರಂಗಗಳಿವೆ. ಈ ಜಿನಾಲಯದ ಹೊರಭಾಗದಲ್ಲಿ ಭಗ್ನ ತೀರ್ಥಂಕರ (ಆಸೀನ) ಹಾಗೂ ಭಗ್ನವಾದ ಗಣೇಶನ 
ವಾನ, 8 - $೪.೪ ಮಸು 
ವಿಗ್ರಹಗಳಿವೆ ಬ್ರಹಜಿನಾಲಯದ ಬಲಭಾಗದಲ್ಲಿ ಕೇಂದ್ರ ಪ್ರಾಚ್ಛವಸು ಸರ್ವೇನಣಾಲಯವು ಹೊಸದಾಗಿ ಸ್ಥಾಪಿಸಿರುವ ವಸ್ತು 


1006 ಧಾರವಾಡ ಜಿಲ್ಲೆ 


ಸಂಗ್ರಹಾಲಯವಿದೆ. ಈ ಸಂಗ್ರಹಾಲಯದಲ್ಲಿ ಗದಗ ತಾಲೂಕಿನ ನಾನಾಭಾಗಗಳಿಂದ ತಂದಿರುವ ಅನೇಕ ಬಿಡಿ ಶಿಲ್ಪಗಳನ್ನು 
ಕಾಲವಿಭಜನೆಯಂತೆ ಪ್ರದರ್ಶಿಸಲಾಗಿವೆ. ಇಲ್ಲಿ ಕಂಡುಬರುವ ಶಿಲ್ಪಗಳೆಂದರೆ : ತೀರ್ಥಂಕರ, ದ್ವಾರಪಾಲಕ, ಶೇಷಶಯನ ವಿಷ್ಣು 
ಚಾಮರಧಾರಿಣಿ, ಸಿಂಹದಮುಖ, ಕುಬೇರ, ಯಷಭನಾಥ, ಸ್ವೀ ವಿಗ್ರಹ (ಛಗ್ರು, ತೀರ್ಥಂಕರ, ಕಾಮದೇವ, ಸಪ್ತಮಾತೃಕೆ (ಛಗ್ರು, 
ಶಿವ ಪರಮೇಶ್ವರ, ತೀರ್ಥಂಕರನ ಶಿರೋಭಾಗ, ಜೈನಪಾಣಿಪೀಠ, ಕಾಳಭೈರವ, ಸೂರ್ಯ (ಛಗ್ರು, ಯಕ್ಷಿ ಹೊಯ್ಸಳ ಲಾಂಛನ, 
ಎರಡೂ ಕೈ ಮುರಿದಿರುವ ಸೂರ್ಯನಾರಾಯಣ, ಪಾರ್ಶ್ವನಾಥ (ಖಡ್ಕಾಸನ) ಸಿದ್ಧಾಸನ ಪಾರ್ಶ್ವನಾಥ, ಕಾರ್ತಿಕೇಯ, ಚಾಮರಧಾರಿಣಿ 
(2) ಆನೆ (ಛಗ್ರು, ವಿಷ್ಣು ಕೀರ್ತಿಮುಖ ಇನ್ನೂ ಮುಂತಾದ ಸುಂದರ ಚಾಳುಕ್ಯ ಶೈಲಿಯ ಶಿಲ್ಪಗಳಿವೆ. 


ಲಕ್ಕುಂಡಿಯಲ್ಲಿ ಈಗ ಕರೆಯಲಾಗುವ ನಾಗನಾಥ ದೇವಾಲಯವೂ ಒಂದು ಚಾಳುಕ್ಕರ ಕಾಲದ ಬಸದಿ ಎಂದು ಹೇಳಲಾಗಿದೆ. 
ಗರ್ಭಗೃಹದಲ್ಲಿ ಸರ್ಪದ ಶಿರೋಭಾಗದ ಉಬ್ಬು ಶಿಲ್ಪವಿರುವ ಪಾಣಿಪೀಠವು ಯಾವುದೇ ಶಿಲಾ ಮೂರ್ತಿಯನ್ನು ಹೊಂದಿಲ್ಲದಿದ್ದರೂ 
ಬಹುಶಃ ಇದು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವ ಘಾನತಂತಿಕೇಯ (ಪಾರ್ಶ್ವನಾಥ 7) ಬಸದಿ ಎಂದು ಹೇಳಲಾಗಿದೆ. ಈ 
ಜಿನಾಲಯದಲ್ಲಿ ಗರ್ಭಗೃಹ, ಅರ್ಧಮಂಟಪ ಹಾಗೂ ಕಿರಿದಾದ ನವರಂಗಗಳಿವೆ. ಇವೆರಡೂ ಬಸದಿಗಳಿಗೆ ಎದುರುಗಡೆ ರಸ್ತೆಯ 
ಆಚೆಗೆ ಪೂರ್ವಕ್ಕೆ ಮುಖಮಾಡಿರುವ ಇನ್ನೊಂದು ಶಿಥಿಲವಾದ ಶಿವ ದೇವಾಲಯವಿದೆ. ಇದರಲ್ಲಿ ಗರ್ಭಗೃಹ ಹಾಗೂ ಅರ್ಧಮಂಟಪ 
ಎರಡೂ ಸುಸ್ಥಿತಿಯಲ್ಲಿವೆ. ಆದರೆ ನವರಂಗವು ಬಿದ್ದುಹೋಗಿದ್ದು ಕೇವಲ ನಾಲ್ಕು ಚಾಳುಕ್ಯ ಶೈಲಿಯ ಕಂಬಗಳು ಮಾತ್ರ ಉಳಿದಿವೆ. ' 
ಇದರ ಗರ್ಭಗೃಹದ ಲಲಾಟದಲ್ಲಿ ಜಿನಬಿಂಬವಿದ್ದು ಒಳಗೆ ಜೈನ ಲಕ್ಷಣವಿರುವ ಪಾಣಿಪೀಠದ ಮೇಲೆ ಶಿವಲಿಂಗವನ್ನು ಬಿಡಿಯಾಗಿ 
ಇರಿಸಲಾಗಿದೆ... ಈಗ ಶಿವಾಲಯವೆಂದು ಕರೆಯಲಾಗುವ ಈ ಕಟ್ಟಡವು ಮೊದಲು ಜೈನ ಬಸದಿಯಾಗಿತ್ತೆಂಬುದು ಸ್ಪಷ್ಟವಾಗಿ 
ವ್ಯಕ್ಷವಾಗುತ್ತದೆ. 


ಈ ಊರಿನಲ್ಲಿರುವ ಪ್ರಮುಖ ದೇವಾಲಯಗಳೆಂದರೆ ಕಾಶೀವಿಶ್ಲೇಶ್ವರ, ಚಂದ್ರಮೌಳೇಶ್ವರ ಮಲ್ಲಿಕಾರ್ಜುನ, ಹಾಲಗುಂದ 
ಬಸವಣ್ಣ ವಿರೂಪಾಕ್ಷ, ಲಕ್ಷ್ಮೀನಾರಾಯಣ, ಮಾಣಿಕೇಶ್ವರ, ವೀರಭದ್ರ, ನನ್ನೇಶ್ವರ, ಸೋಮೇಶ್ವರ, ನೀಲಕಂಠೇಶ್ವರ, ವಿಶ್ವನಾಥ 
ಕುಂಬಾರಗಿರೀಶ್ವರ (ಅಥವಾ ನಾರಾಯಣದೇವ) ಮತ್ತು ನಗರೇ ದೇವರು. ಇವುಗಳಲ್ಲಿ ಬಹುಪಾಲು ದೇವಾಲಯಗಳು ಚೋಳರ 
(್ರಿ.ಶ. 1000) ದಾಳಿಗೆ ಸಿಲುಕಿ ನಾಶವಾಗಿವೆ. ಕೆಲವನ್ನು ಮಾತ್ರ ಅನಂತರ ಜೀರ್ಣೋದ್ಧಾರ ಮಾಡಲಾಗಿದೆ. ಈ ಊರಿನಲ್ಲಿರುವ 
ದೇವಾಲಯಗಳಲ್ಲಿ ಪ್ರಮುಖವಾದುದೆಂದರೆ ಊರ ಹೊರಭಾಗದಲ್ಲಿರುವ ಕಾಶಿವಿಶ್ವೇಶ್ವರ. ಇದು ದ್ವಿಕೂಟವಾಗಿದ್ದು ಎರಡು ಗರ್ಭಗೃಹ 
ಅರ್ಧಮಂಟಪ ಹಾಗೂ ನವರಂಗಗಳಿವೆ, ಚಾಳುಕ್ಕರ ಶೈಲಿಯಲ್ಲಿರುವ ಈ ದೇವಾಲಯ ಬಹುಶಃ ಇವರ ಕಾಲಕ್ಕೂ ಮುಂಚೆಯೇ 
ನಿರ್ಮಿಸಿರಲು ಸಾಧ್ಯ. ಏಕೆಂದರೇ ಯಾವ ಶಾಸನವೂ ಈ ದೇವಾಲಯವನ್ನು ಕಟ್ಟಿಸಿದ ಬಗೆಗೆ ಉಲ್ಲೇಖಿಸುವುದಿಲ್ಲ ಇದೇ 
ದೇವಾಲಯದ ನವರಂಗದ ಛಾವಣಿಯ ತೊಲೆಯ ಮೇಲಿರವ ಶಾಸನದ ಪ್ರಕಾರ ಕ್ರಿ.ಶ. 1156 ರಲ್ಲಿ ಶೈವಗುರು ಮೋಗಿದೇವನ 
ಶಿಷ್ಯನಾದ ಕಾಳೆಯನಾಯಕನೆಂಬ ಅಧಿಕಾರಿಯು ಮೂರನೇ ತೈಲಪನ ಆಳ್ವಿಕೆಯ ಕಾಲದಲ್ಲಿ ಲೊಕ್ಕಿಗುಂಡಿಯ ಕವತಾಳ ಚಾವುಂಡೇಶ್ವರ 
ದೇವಾಲಯಕ್ಕೆ ನೀಡಿದ ದಾನಗಳನ್ನು ಉಲ್ಲೇಖಿಸುತ್ತದೆ. ಬಹುಶಃ ಈಗ ಕಾಶಿವಿಶ್ವೇಶ್ವರ ದೇವಾಲಯವೆಂದು ಕರೆಯಲಾಗುವುದು ಈ 
ಶಾಸನದ ಚಾವುಂಡೇಶ್ವರ ದೇವಾಲಯವೇ ಇರಬೇಕೆಂಬುದು ಸ್ಪಷ್ಟವಾಗಿದೆ. ಗರ್ಭಗೃಹದಲ್ಲಿ ಎತ್ತರವಾದ ಪಾಣಿಪೀಠದ ಮೇಲೆ 
ಶಿವಲಿಂಗವಿದೆ. ಗರ್ಭಗೃಹದ ದ್ವಾರಬಂಧವು ವಿಪುಲವಾದ ಕೆತ್ತನೆಗಳಿಂದ ಕೂಡಿದೆ. ದ್ವಾರದ ಎರಡೂ ಕಡೆಗಳಲ್ಲಿ ಸಂಗೀತ ವಾದಕರ, 
ನರ್ತಕಿಯರ ಹಾಗೂ ಶಿಲಾಬಾಲಿಕೆಯರ ಚಿಕ್ಕದಾದ ಉಬ್ಬುಶ್ಟಿಲ್ಪಗಳನ್ನು ಬಿಡಿಸಲಾಗಿದೆ. ಅರ್ಧಮಂಟಪದ ದ್ವಾರದ ಎರಡೂ ಕಡೆಗಳಲ್ಲಿ 
ಅಲಂಕೃತ ಕಂಬಗಳಿವೆ. ನರ್ತಕಿಯರು, ಮಾನವ ಶರೀರದ ಅಸ್ಥಿಪಂಜರವನ್ನು ಹೊಂದಿರುವ ನಟರಾಜನ ಕಿರು ಶಿಲ್ಪವು ಮೇಲ್ಭಾಗದ 
ಪದಕದಲ್ಲಿರುವುದು ಅತ್ಯಂತ ಕುತೂಹಲಕಾರಿಯಾಗಿದೆ. ನವರಂಗದಲ್ಲಿ ಪೂರ್ವಕ್ಕೆ ಹಾಗೂ ದಕ್ಷಿಣಕ್ಕೆ ವಿಪುಲವಾದ ಅಲಂಕಾರ ' 
ದ್ವಾರಬಂಧಗಳಿರುವ ಷರಡು ಪ್ರವೇಶ ದ್ವಾರಗಳಿವೆ. ನವರಂಗದಲ್ಲಿ ಭಗ್ನವಾಗಿರುವ ಗಣೇಶ ಹಾಗೂ ಸಪ್ತಮಾತೃಕೆಯರ ಜೋಡು 
ಶಿಲ್ಪಗಳಿವೆ. ನವರಂಗದ ಮಧ್ಯಭಾಗದಲ್ಲಿರುವ ನಾಲ್ಕು ಕಂಬಗಳಲ್ಲಿ ಶಿವ ಪುರಾಣದ ಕತೆಗಳನ್ನು ಅಭಿವ್ಯಕ್ತಗೊಳಿಸುವ ಅನೇಕ ಉಬ್ಬು 
ಶಿಲ್ಪಗಳಿವೆ. ಇದರ ಛಾವಣಿಯಲ್ಲಿ ಭುವನೇಶ್ವರಿ ಇದ್ದು ಇದರ ಮಧ್ಯ ಭಾಗದಲ್ಲಿ ಕೆಳಮುಖ ಮಾಡಿರುವ ಕಮಲದ ಅಷ್ಟದಳದ 
ಆಕರ್ಷಕ ಕೆತ್ತನೆಯಿದೆ. ನವರಂಗದ ಮುಂಭಾಗದಲ್ಲಿ ಛಾವಣಿ ಇಲ್ಲದ ಶಿಥಿಲವಾದ ಮುಖಮಂಟಪವಿದೆ. ದೇವಾಲಯದ 
ಮಹಾದ್ವಾರದ ಎದುರಿಗೆ ಪ್ರತ್ಯೇಕವಾಗಿ ಸೂರ್ಯನಾರಾಯಣನ ಕಿರು ದೇವಾಲಯವಿದೆ. ಇದರ ದ್ಲಾರದ ಲಲಾಟದಲ್ಲಿ ಸೂರ್ಯನ 
ಬಿಂಬವು ಕಂಡುಬರುತ್ತದೆ. ಇದರ ಮೇಲ್ಭಾಗದಲ್ಲಿ ಕದಂಬನಾಗರ ಶೈಲಿಯ ಶಿಖರವು ಸುಸ್ಥಿತಿಯಲ್ಲಿದೆ. ಹೊರಗೋಡೆಯಲ್ಲಿನ ವಿಎಧ. 
ಭಂಗಿಯ ಸೂರ್ಯ ಬಿಂಬಗಳೆಲ್ಲ ಭಗ್ಗವಾಗಿವೆ. ಕಾಶಿವಿಶ್ವೇಶ್ವರ ದೇವಾಲಯದ ಗರ್ಭಗೃಹದ ವೆ.ಲಿರುವ ಕದಂಬ ನಾಗರ ಶಿಖರವು 


ಪ್ರೇಕ್ಷಣೀಯ ಸ್ಥಳಗಳು ಡಿ 


ಬಿದ್ದುಹೋಗಿದೆ. ಹೊರಭಾಗದ ಗೋಡೆಯಲ್ಲಿ ಶಿವಪುರಾಣದ ಅನೇಕ ದೃಶ್ಯಗಳನ್ನು ಕೆತ್ತಲಾಗಿದ್ದು ಆಕರ್ಷಕವಾದ ನಟರಾಜ, ಸುಂದರ 
ನರ್ತನ ಭಾವಗಳನ್ನು ವ್ಯಕ್ತಪಡಿಸುವ ಮದನಿಕೆಯರ ಹಲವಾರು ಶಿಲ್ಪಗಳಿವೆ. 


ಈ ದೇವಾಲಯದ ಹಿಂಭಾಗದಲ್ಲಿ ರಸ್ತೆಯಿಂದಾಚೆಗೆ ಎತ್ತರವಾದ ಪ್ರದೇಶದಲ್ಲಿ ನನ್ನೇಶ್ವರ ದೇವಾಲಯವಿದೆ. ಬಹುಶಃ ಈ 
ದೇವಾಲಯವನ್ನು ಕ್ರಿ.ಶ. 1186ಕ್ಕೂ ಮೊದಲೇ ನಿರ್ಮಿಸಿರಬೇಕು. ಏಕೆಂದರೆ ಇದೇ ದೇವಾಲಯದ ನವರಂಗದ ಕಂಬದ ಮೇಲಿರುವ 
ಶಾಸನದ ಪ್ರಕಾರ ಚಾಳುಕ್ಯ ದೊರೆ ನಾಲ್ಕನೇಯ ಸೋಮೇಶ್ವರನ ಕಾಲದಲ್ಲಿ ಬಂಡಿಯ ಬಸವಿಸೆಟ್ಟಿಯ ಮಗನಾದ ಶಂಕರಸೆಟ್ಟಿ ಎಂಬ 
ವರ್ತಕನು ನನ್ನೇಶ್ವರ ದೇವರ ಪೂಜೆಗೆ ನೀಡಿದ ಧನ ಸಹಾಯದ ಬಗೆಗೆ ಉಲ್ಲೇಖಿಸುತ್ತದೆ. ಈ ದೇವಾಲಯದಲ್ಲಿ ಗರ್ಭಗೃಹ, 
ಅರ್ಧಮಂಟಪ, ನವರಂಗ ಹಾಗೂ ಮುಂಭಾಗದಲ್ಲಿ ತೆರೆದ ಮುಖಮಂಟಪಗಳಿವೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಅದರ 
ಲಲಾಟದಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪವಿದೆ. ನವರಂಗಕ್ಕೆ ಪೂರ್ವ ಹಾಗೂ ದಕ್ಷಿಣದಿಂದ ಎರಡು ಪ್ರವೇಶ ದ್ವಾರಗಳಿವೆ. ನವರಂಗದ 
ಮಧ್ಯದಲ್ಲಿರುವ ನಾಲ್ಕು ಕಂಬಗಳು ನುಣುಪಾಗಿದ್ದು ವೃತ್ತಾಕಾರದ ಅಡ್ಡಕೊಯ್ತದವು. ಮುಖಮಂಟಪವು ವಿಶಾಲವಾಗಿದ್ದು ಸುತ್ತಲೂ 
ಕಕ್ಸಾಸನವಿದೆ. ನವರಂಗಕ್ಕಿರುವ ಮಹಾದ್ವಾರಬಂಧವು ವಿಪುಲವಾದ ಅಲಂಕಾರಿಕ ಕೆತ್ತನೆಗಳನ್ನು ಹೊಂದಿದೆ. ಮಹಾದ್ವಾರದ ಲಲಾಟದಲ್ಲಿ 
ಗಜಲಕ್ಷ್ಮಿಯ ಉಬ್ಬು ಶಿಲ್ಪವಿದೆ. 


ನನ್ನೇಶ್ವರ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಊರ ಹೊರಭಾಗದಲ್ಲಿ ಚಾಳುಕ್ಕರ ಶೈಲಿಯ ತ್ರಿಕೂಟಾಚಲ ದೇವಾಲಯವಿದೆ. 
ಇದನ್ನು ಈಗ ಹಾಲುಗುಂದ ಬಸವೇಶ್ವರ ದೇವಾಲಯವೆಂದು ಕರೆಯಲಾಗುತ್ತದೆ. ಮೂರು ಗರ್ಭಗೃಹಗಳಿದ್ದು ಮುಂಭಾಗದಲ್ಲಿ 
ಪ್ರತ್ಯೇಕ ಅರ್ಧಮಂಟಪಗಳಿದ್ದು ಮಧ್ಯಭಾಗದಲ್ಲಿ ಕೇಂದ್ರೀಯ ನವರಂಗವಿದೆ. ಮೂರು ಗರ್ಭಗೃಹಗಳ ಲಲಾಟದಲ್ಲಿ ಗಜಲಕ್ಷಿಯ 
ಶಿಲ್ಪಗಳಿವೆ. ನವರಂಗದ ಛಾವಣಿಯಲ್ಲಿರುವ ತೊಲೆಯ ಮೇಲೆ ಶಾಸನವಿದೆ. ಮುಖ್ಯ ದ್ವಾರಬಂಧವು ಹಲವಾರು ಶಿಲ್ಪಗಳಿಂದ . 
ಅಲಂಕೃತವಾಗಿದ್ದು ಆಕರ್ಷಕವಾಗಿದೆ. ಈ ದೇವಾಲಯದ ಎದುರು ಭಾಗದಲ್ಲಿ ಸ್ಥಳೀಯವಾಗಿ ಕರೆಯಲಾಗುವ ಮಜ್ಜಲ ಬಾವಿ ಇದೆ. 
ಇದರಲ್ಲಿರುವ ನೀರು ಕೆಂಪು, ನೀಲಿ ಹಾಗ್ಳೂ ಕಪ್ಪು ಬಣ್ಣಗಳಿಗೆ ಹಲವು ಮಾಸಗಳಲ್ಲಿ ಬದಲಾಗುತ್ತದೆಂದು ಹೇಳಲಾಗುತ್ತದೆ. 
ಲಕ್ಕುಂಡಿಯಲ್ಲಿರುವ ಮತ್ತೊಂದು ಮುಖ್ಯ ದೇವಾಲಯವೆಂದರೆ ಮಲ್ಲಿಕಾರ್ಜುನ ದೇವಾಲಯ. ಈ ದೇವಾಲಯವೂ ಕಲ್ಯಾಣ 
ಚಾಳುಕ್ಯ ಶೈಲಿಯಲ್ಲಿದ್ದು ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ ಮುಖಮಂಟಪಗಳಿವೆ. ಗರ್ಭಗೃಹವು ಚೌರಸ್ರವಾಗಿದ್ದು 
ಒಳಭಾಗದಲ್ಲಿ ಎತ್ತರವಾದ ಪಾಣಿಪೀಠದ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹದ ಲಲಾಟದಲ್ಲಿ ಗಜಲಕ್ಷ್ಮಿಯ 
ಶಿಲ್ಪವಿದೆ. ನವರಂಗವು ವಿಶಾಲವಾಗಿದ್ದು ಮಧ್ಯದಲ್ಲಿ ನಾಲ್ಕು ಅತ್ಯಂತ ನುಣುಪಾದ ವೃತ್ತಾಕಾರದ ಕಂಬಗಳಿದ್ದು ಅವುಗಳಲ್ಲಿ ಒಂದರಲ್ಲಿ 
ಶಾಸನವಿದೆ. ಈ ಶಾಸನವು ಕ್ರಿ.ಶ. 1140 ಕ್ಕೆ ಸೇರಿದ್ದು ಚಾಳುಕ್ಯ ದೊರೆ ಎರಡನೇಯ ಜಗದೇಕಮಲ್ಲನ ಅಧಿಕಾರಿ (ಹೆಸರು ಇಲ್ಲ) 
ಪೆರ್ಗಡೆ ದಂಡನಾಯಕನೊಬ್ಬನು ತೆಲ್ಲಿಗೇಶ್ವರ ದೇವರಿಗೆ ನೀಡಿದ ದಾನಗಳ ಬಗೆಗೆ ಉಲ್ಲೇಖಿಸುತ್ತದೆ. ಇದೇ ದೇವಾಲಯದ 
ಹೊರಭಾಗದ ಪ್ರವೇಶದ್ವಾರದ ಗೋಡೆಯ ಮೇಲಿರುವ ಶಾಸನವು ಕ್ರಿ.ಶ. 1076 ಕ್ಕೆ ಸೇರಿದ್ದು ದೇವೇಂದ್ರ ಪಂಡಿತನ ಶಿಷ್ಯನಾದ 
ಶಂಕರಕೋಟಿಯು ಕಲಿದೇವರಿಗೆ ನೀಡಿದ ಹಲವು ದಾನಗಳ ಬಗೆಗೆ ಉಲ್ಲೇಖಿಸುತ್ತದೆ. ಆದುದರಿಂದ ಶಾಸನಗಳಲ್ಲಿ 
ಉಲ್ಲೇಖಗೊಂಡಿರುವ ತೆಲ್ಲಿಗೇಶ್ವರ ಅಥವಾ ಕಲಿದೇವ ಎನ್ನುವುದು ಪ್ರಸ್ತುತ ಮಲ್ಲಿಕಾರ್ಜುನನೇ ಎಂಬುದು ಸ್ಪಷ್ಟವಾಗಿದೆ. ಮಲ್ಲಿಕಾರ್ಜುನ 
ದೇವಾಲಯದ ಪಕ್ಕದಲ್ಲೆ ಗರ್ಭಗೃಹವಿಲ್ಲದ ಶಿಥಿಲವಾದ ಚಾಳುಕ್ಕರ ಕಾಲದ ಮತ್ತೊಂದು ಶಿವಾಲಯವಿದೆ. 


ಮಲ್ಲಿಕಾರ್ಜುನ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಮತ್ತೊಂದು ಶಿವದೇವಾಲಯವಿದೆ. ಇದನ್ನು ಸ್ಥಳೀಯವಾಗಿ ವಿರೂಪಾಕ್ಷ 
ದೇವಾಲಯವೆಂದು ಕರೆಯಲಾಗುತ್ತದೆ. ಇದು ಚತುರ್ಭುಜಾಕಾರವಾದ ಸ್ಥಳ ವಿನ್ಯಾಸವನ್ನು ಹೊಂದಿದ್ದು ಬಹಳವಾಗಿ ರಾಷ್ಟ್ರಕೂಟರ 
ಷ್ಠ ಗಾ ಗಿ ್‌ಂ ೇಕೆಂದ 

ಕಾಲದ ಶೈಲಿಯನ್ನು ಹೋಲುತ್ತದೆ. ಬಹುಶಃ ಅನಂತರ ಚಾಳುಕ್ಕರ ಹಾಗೂ ಹೊಯಳರ ಭತರ ಜನ ಭತ: ಅ 
ಹೇಳಬಹುದು. ಗರ್ಭಗೃಹವು ಚೌರಸ ವಿನ್ಯಾಸವನ್ನು ಹೊಂದಿದ್ದು ಮುಂಭಾಗದಲ್ಲಿ ಅರ್ಧಮಂಟಪ ಹಾಗೂ ನವರಂಗಗಳಿಎ. 
ಮುಂಭಾಗದಲ್ಲಿ ಮುಖಮಂಟಪವಿದ್ದು ಈಗ ಪೂರ್ಣವಾಗಿ ಬಿದ್ದುಹೋಗಿದ್ದು ಕೇವಲ ತಳಪಾಯ ಮಾತ್ರ ಉಳಿದಿದೆ. ನವರಂಗದ 
ಸ | ಈ ದೇವಾಲಯದ ಸಮೀಪವೇ ಚಾಳುಕ್ಯ ಶೈಲಿಯ ತ್ರಿಕೂಟಾಚಲ 


೪ 


ಕಂಬಗಳು ವಿಶೇಷವಾಗಿ ಚತುಷ್ಕೋನಾಕಾರವಾಗಿವೆ. 


ರುತವೆ. 
ಇರಿ 


1008 ಧಾರವಾಡ ಜಿಲ್ಲೆ 


ಕೇಂದ್ರಸ್ಥಾನದಲ್ಲಿರುವ ವಿಶಾಲವಾದ ನವರಂಗವು ಸೂಕ್ಷ್ಮ ಕೆತ್ತನೆಗಳುಳ್ಳ ನುಣುಪಾದ ನಾಲ್ಕು ಚಾಳುಕ್ಯ ಶೈಲಿಯ ಕಂಬಗಳನ್ನು ಹೊಂದಿವೆ. . 
ಅವುಗಳಲ್ಲಿ ಒಂದು ಕಂಬದ ಪೀಠದ ಮೇಲೆ ಕ್ರಿಶ. 12 ನೇ ಶತಮಾನದ ಲಕ್ಷಣವನ್ನು ಹೋಲುವ ಶಾಸನವಿದ್ದು ಶೈವಗುರು 
ಕ್ರಿಯಾಶಕ್ತಿ ಪಂಡಿತದೇವರ ಮಾರ್ಗದರ್ಶನದಲ್ಲಿ ಬಡ್ಡಿಯಾರ ಬಸವಿಸೆಟ್ಟಿ ಎಂಬ ಅಧಿಕಾರಿಯು ಈ ದೇವಾಲಯಕ್ಕೆ 
ಜಭೋಗಮಂಟಪವನ್ನು ಕಟ್ಟಿಸಿದುದರ ಬಗೆಗೆ ಉಲ್ಲೇಖವಿದೆ. ನವರಂಗದ ಛಾವಣಿಯಲ್ಲಿ ಸುಂದರ ಕೆತ್ತನೆಯುಳ್ಳ ಭುವನೇಶ್ವರಿ ಇದೆ. 
ಈ ದೇವಾಲಯವನ್ನು ಕೇಂದ್ರ ಪ್ರಾಚ್ಯವಸ್ತು ಸರ್ವೇಕ್ಷಣಾಲಯವು ದುರಸ್ತಿಗೊಳಿಸಿದ್ದು ದೇವಾಲಯದ ಪರಿಸರವು ನಿರ್ಮಲವಾಗಿದೆ. 
ದೇವಾಲಯದ ಮುಂಭಾಗದಲ್ಲಿ ವಿಶಾಲವಾದ ನಿವೇಶನದಲ್ಲಿ ಕಲ್ಲಿನಿಂದ ಅಲಂಕೃತಗೊಂಡಿರುವ ದೊಡ್ಡದಾದ ನೆಲಬಾವಿ ಅಥವಾ 
ಪುಷ್ಕರಣಿಯನ್ನು ನಿರ್ಮಿಸಲಾಗಿದೆ. ಸ್ಥಳೀಯವಾಗಿ ಮುಸುಕಿನ ಅಥವಾ ಸಿದ್ದರ ಬಾವಿ ಎಂದ ಕರೆಯಲಾಗುವ ಈ ಬಾವಿಯು 
ಶಾಸನದಲ್ಲಿ "ನಾಗರಬಾವಿ' ಎಂದು ಉಲ್ಲೇಖವಾಗಿದೆ. ಈ ಬಾವಿಯ ಪ್ರವೇಶ ದ್ವಾರದಲ್ಲಿರುವ ಶಾಸನವು ಕ್ರಿ.ಶ. 1195 ಕ್ಕೆ ಸೇರಿದ್ದು 
ಹೊಯ್ಸಳ ಅರಸು ಎರಡನೇ ಬಲ್ಲಾಳನ ಕಾಲದಲ್ಲಿ ವಿಷ್ಣುಭಟ್ಟ ಮತ್ತು ಅಡಕೆಯರ ಕೇಶವದೇವನ ಮಗನಾದ ಕೇಶವನು ಈ ನಾಗರ 
ಬಾವಿಯ ಪಾಲನೆಗಾಗಿ ವರ್ಷಂಪ್ರತಿ 12 ಗದ್ಯಾಣಗಳನ್ನು ನೀಡಿದನೆಂದು ತಿಳಿಸುತ್ತದೆ. ,ಚಾಳುಕ್ಕರ ಕಾಲದಲ್ಲೇ ಈ ಬಾವಿಯು 
ನಿರ್ಮಾಣವಾಗಿರಬೇಕೆಂಬುದು ಈ ಶಾಸನದಿಂದ ಸ್ಪಷ್ಟವಾಗಿದೆ. ಬಾವಿಯ ಕಲ್ಪಿನ ಕಟ್ಟಡವು ದೇವಾಲಯಕ್ಕೆ ಉಪಯೋಗಿಸಲಾಗುವ 
ಕಪ್ಪು ಶಿಲೆಯಿಂದಲೇ ನಿರ್ಮಿಸಲಾಗಿದ್ದು ಸುತ್ತಲೂ ಹಲವಾರು ಚಿಕ್ಕ ಚಿಕ್ಕ ಗುಡಿಗಳಿದ್ದು ಈಗ ಖಾಲಿ ಇದೆ. ನೀರನ್ನು ತಲುಪಲು 
ಸುವ್ಯವಸ್ಥಿತವಾದ ಮೆಟ್ಟಿಲುಗಳಿವೆ. ಮಾಣಿಕೇಶ್ವರ ದೇವಾಲಯಕ್ಕೆ ಹೋಗುವ ಮಾರ್ಗದಲ್ಲೇ ಗ್ರಾಮ ದೇವತೆಯಾದ ದಂಡಿನ 
ದುರ್ಗಾದೇವಿಯ ಆಧುನಿಕ ಕಟ್ಟಡವಿರುವ ದೇವಸ್ಥಾನವಿದೆ. ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ನಿರ್ಮಿಸಲಾಗಿರುವ ಜುಮ್ಮಾ ಮಸೀದಿ ಇದೆ. 


ಲಕ್ಷೇಶ್ವರ : ಶಿರಹಟ್ಟಿ ತಾಲೂಕಿನಲ್ಲಿರುವ ಪ್ರಾಚೀನ ಇತಿಹಾಸ ಪಟ್ಟಣ ಲಕ್ಷೇಶ್ವರವು (ಜನಸಂಖ್ಯೆ : 28,781) ಶಾಸನೋಕ್ತವಾಗಿ 
"ಪುಲಿಗೆರೆ', "ಹುಲಿಗೆರೆ', ಫುರಿಗೆರೆ', “ಫೋರಿಗೆರೆ', "ಪುಲಿಕಾನಗರ' (ಗದಗಿನಿಂದ 38 ಕಿ.ಮೀ) ಎಂದು ಎವಿಧ ಹೆಸರುಗಳಿಂದ 
ಅಸ್ತಿತ್ವದಲ್ಲಿತ್ತು. ಬಾದಾಮಿ ಚಾಳುಕ್ಯ ಏನಯಾದಿತ್ಯನ (ಕ್ರಿ.ಶ. 686) ಶಾಸನದಲ್ಲಿ ಈ ಊರನ್ನು ರಾಜಧಾನಿ ಪಟ್ಟಣ 120 
ಮಹಾಜನರಿಂದ ಕೂಡಿದ “ಬ್ರಹ್ಮೇಶ್ವರಗಿರಿ' "ಘಟಿಕಾಸ್ಥಾನ'ವೆಂದು ವರ್ಣಿಸಲಾಗಿದೆ. ಹಾಗೂ ಇದೊಂದು ಪ್ರಾಚೀನ ಜೈನ ಕೇಂದ್ರವೂ 
ಆಗಿತ್ತು. ಆದಿಕವಿ ಪಂಪನಿಂದ ಮೊದಲುಗೊಂಡು ಹಲವಾರು ಕನ್ನಡದ ಕವಿಗಳು ಕನ್ನಡನಾಡಿನಲ್ಲೇ ಅತ್ಯಂತ ಪರಿಪಕ್ವವಾದ ಶುದ್ಧ 
ಕನ್ನಡ (ತಿರುಳ್ಗನ್ನಡ) ಭಾಷೆಯನ್ನು ಮಾತನಾಡುತ್ತಿದ್ದ ಸ್ಥಳವೆಂದು ಇದನ್ನು ವರ್ಣಿಸಿರುವರು. ಸ್ವಾತಂತ್ರ್ಯಕ್ಕೆ ಮೊದಲು ಲಕ್ಷೇಶ್ವರವು 
ಹಿರಿಯ ಮಿರ್ಜಿ ಸಂಸ್ಥಾನದಲ್ಲಿ ಇತ್ತು. ಅನಂತರ ಈಗ ಶಿರಹಟ್ಟಿ ತಾಲೂಕಿನಲ್ಲಿ ಪ್ರಮುಖ ಪಟ್ಟಣ ಸ್ಥಾನವನ್ನು ಪಡೆದಿದೆ. ಈ 
ಊರು ಸ್ವಾತಂತ್ರ್ಯಾಪೂರ್ವದಿಂದಲೂ ಕೈಮಗ್ಗ ಕೈಗಾರಿಕೆಗೆ, ಮಣ್ಣಿನ ಪಾತ್ರೆಗಳ ತಯಾರಿಕೆಗೆ ಹಾಗೂ ಕೊಟ್ಟಣದ ಅವಲಕ್ಕಿಗೆ 
ಜನಪ್ರಿಯವಾಗಿದೆ. ಈ ಪಟ್ಟಣದ ರಚನೆಯು ಕುತೂಹಲಕಾರಿಯಾಗಿದೆ. ಪ್ರಾಚೀನ ಕಾಲದ ಕೋಟೆ ಹಾಗೂ ಕೋಟೆಯ ಭಾಗ 
ಹುಲಿಗೆರೆ ಬಣ, ಪೇಟೆಬಣ, ದೇಸಾಯಿ ಬಣ, ಬಸದಿ ಬಣ ಮುಂತಾದ ವಿಭಾಗಗಳನ್ನು ಹೊಂದಿದೆ. ಲಕ್ಷೇಶ್ವರವು ಪ್ರಾಚೀನ 
ಕಾಲದಲ್ಲಿ ಪುಲಿಗೆರೆ-300 ಎಂಬ ಆಡಳಿತ ವಿಭಾಗದ ಕೇಂದ್ರಸ್ಥಾನವಾಗಿತ್ತು. ಲಕ್ಷ್ಮೇಶ್ವರವನ್ನು ಕುರಿತು ಹೇಳುವ ಶಾಸನವೊಂದು 
(ಶ್ರಿಹರಿಯಿಂದ ನಿರ್ಮಿತವಾಗಿ ವಿಷ್ಣುಪಲ್ಲಿಯೆಂಬ ಹೆಸರನ್ನೂ ದ್ವಾಪರಯುಗದಲ್ಲಿ ಶ್ವೇತನೆಂಬ ವಿರಾಟರಾಜನ ಮಗನಿಂದ ನಿರ್ಮಿತವಾಗಿ 
ಪುರಿಕರವೆಂಬ ಹೆಸರನ್ನು ಪಡೆದಿತ್ತೆಂದು ಹೇಳುವಲ್ಲಿ ಪೌರಾಣಿಕ ಕತೆಯ ಅಂಶ ಸೇರಿದ್ದರೂ ಪುಲಿಗೆರೆಯು ಪ್ರಾಚೀನ ಹಿನ್ನೆಲೆಯನ್ನು 
ಹೊಂದಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಲಕಣ ಅಥವಾ ಲಕಭ್ರಸನೆಂಬುವನು ತನ್ನ ಹೆಸರಿನ ಲಕ್ಷಣೇಶ್ವರ ದೇವಾಲಯವನ್ನು ನಿರ್ಮಿಸಿ 
ಅದಕ್ಕೆ ಆ ರೀತಿ ನಾಮಕರಣ ಮಾಡಿದ ಕಾರಣ ಕಾಲಾನುಕಾಲಕ್ಕೆ ಈ ಊರಿಗೆ ಲಕ್ಷಣೇಶ್ವರ, ಮುಂದೆ ಲಕ್ಷ್ಮೇಶ್ವರ ಎಂಬ ಹೆಸರು 
ಬಂದಿರುವುದು ವ್ಯಕ್ತವಾಗುತ್ತದೆ... ಈಗ ಶಿರಹಟ್ಟಿಯ ತಾಲೂಕು ಕಛೇರಿಯ ಗೋಡೆಯಲ್ಲಿರುವ ಶಾಸನದಲ್ಲಿ (ಕ್ರಿ.ಶ. 1179) 
ಸ್ವಯಂಭೂ ಲಕ್ಷ್ಮೇಶ್ವರ ದೇವರ ಉಲ್ಲೇಖವಿದೆ. ಕ್ರಿ.ಶ. 1074 ರ ಚಾಳುಕ್ಯ ಚಕ್ರವರ್ತಿ ಎರಡನೇ ಸೋಮೇಶ್ವರನ ಆಳ್ವಿಕೆಯಲ್ಲಿ 
ಪುಲಿಗೆರೆ-300 ನ್ನು ಬೆಳ್ವಲ-300 ನ್ನು ಮಹಾಮಂಡಳೇಶ್ವರ ಲಕ್ಷರಸನೆಂಬ ಅಧಿಕಾರಿಯು ಆಳುತ್ತಿದ್ದನೆಂದು ಹೇಳಲಾಗಿದೆ. 


ಲಕ್ಷ್ಮೇಶ್ವರವು ಜೈನ ಶೈವ ಹಾಗೂ ವೈಷ್ಣವ ದೇವಾಲಯಳಿಗೆ ಕೇಂದ್ರವಾಗಿತ್ತೆಂದು ಶಾಸನಾಧಾರಗಳಿಂದ ಹಾಗೂ ಇಲ್ಲಿರುವ 
ಪ್ರಾಚ್ಯವಸ್ತು' ಅವಶೇಷಗಳಿಂದ ವ್ಯಕ್ತವಾಗುತ್ತದೆ. ಇವುಗಳಲ್ಲಿ ಪ್ರಮುಖವಾದುವೆಂದರೆ ಸೋಮನಾಥ ದೇವಾಲಯ, ಲಕ್ಷಣೇಶ್ವರ, 
ರಾಮೇಶ್ವರ, ಹೋಜೇಶ್ವರ (ಕಾವ್ಯಆಧಾರ), ಶೋಭನೇಶ್ವರ (ಛಾಸನೋಲ್ರು, ಬಾಳೇಶ್ವರ (ಈಗಲೂ ಇದೆ) ಮುಂತಾದವುಗಳಿವೆ. 
ಪುಲಿಗೆರೆಯ ಸೋಮೇಶ್ವರ ಅಥವಾ ಸೋಮನಾಥ ದೇವಾಲಯವು ಕ್ರಿಶ. 11ನೇ ಶತಮಾನದ ಕೊನೆಯಲ್ಲಿ ನಿರ್ಮಾಣವಾಗಿರಬೇಕು. 


| 
; 
| 


ಹ ಸ 1009 


ಈ ದೇವಾಲಯವು ಮೂರು ಅಗಸೆ ದ್ವಾರಗಳನ್ನೊಳಗೊಂಡ ಕೋಟೆಯಿಂದ ಆವರಿಸಲ್ಪಟ್ಟಿದೆ. ದೇವಾಲಯದ ಮುಖ್ಯ ಕಟ್ಟಡವು 
ಬೃಹದಾಕಾರವಾದ ಸಂಕೀರ್ಣ ಕಟ್ಟಡವಾಗಿದೆ. ಇದು ಗರ್ಭಗೃಹ, ಆಯತಾಕಾರವಾದ ಅರ್ಧಮಂಟಪ, ವಿಶಾಲವಾದ ನವರಂಗ 
ಹಾಗೂ ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹವು ಇತ್ತೀಚಿಗಿನ ಶೈಲಿಯಲ್ಲಿ ದುರಸ್ತಿಗೊಂಡಿದ್ದು ಹೊಳಪು ಬಿಲ್ಲೆಗಳನ್ನು 
ಒಳಭಾಗದ ಗೋಡೆಗೆ ಹಾಕಲಾಗಿದೆ. ಆದರೆ ಗರ್ಭಗೃಹದಲ್ಲಿರುವ ನಂದಿಯ ಮೇಲೆ ಕುಳಿತಿರುವ ವಿಶೇಷ ಹಾಗೂ ಅಪರೂಪವಾದ 
ಶಿವ ಮತ್ತು ಪಾರ್ವತಿಯರ ಚಾಳುಕ್ಯ ಕಾಲದ ಶಿಲ್ಪವು ಅತ್ಯಂತ ಆಕರ್ಷಕವಾಗಿವೆ. ಹರಿಹರನ ಆದಯ್ಯನ ರಗಳೆಯಲ್ಲಿ ಆದಯ್ಯನೆಂಬ 
ಶೈವ ಭಕ್ತನು ಇಲ್ಲಿದ್ದ ಜಿನಬಿಂಬವನ್ನು ಭಗ್ಗಗೊಳಿಸಿ ಶಿವನ ಈ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದನೆಂದು ಒಂದು ಪ್ರಬಲ ವಾದವಿದೆ. 
ಈ ವಿಗ್ರಹವನ್ನು ತಾನೇ ಸೌರಾಷ್ಟ್ರ ಸೋಮನಾಥದ ಮಾದರಿಯಲ್ಲಿ ಮಾಡಿಸಿ ಪ್ರತಿಷ್ಠಾಪಿಸಿದನೆಂದು ಹೇಳಲಾಗಿದೆ. ಈ ದೇವರನ್ನು 
ಪಾಲ್ಕುರಿಕೆ ಸೋಮನಾಥನ “ಪಂಡಿತಾರಾಧ್ಯ ಚರಿತ್ರಮು' ಮತ್ತು "ಬಸವಪುರಾಣ', ಭೀಮಕವಿಯ "ವೀರಶೈವಾಮೃತ ಪುರಾಣ' ಲಕ್ಕಣ 
ದಂಡೇಶನ "ಶಿವತತ್ವ ಚಿಂತಾಮಣೀ', ರಾಘವಾಂಕನ "ಸೋಮನಾಥ ಚರಿತೆ' ಮುಂತಾದ ಕೃತಿಗಳಲ್ಲಿ ಒಂದಲ್ಲಾ ಒಂದು ರೀತಿಯಲ್ಲಿ 
ಪ್ರಸ್ತಾಪವಾಗಿರುವುದು ಇದರ ಜನಪ್ರಿಯತೆಗೆ ಕಾರಣವಾಗಿದೆ. ಕನ್ನಡ ಕಾವ್ಯಗಳಲ್ಲಿ ಬರುವ ವರ್ಣನೆಯಂತೆ ಸೌರಾಷ್ಟದಿಂದ ಬಂದಿದ್ದ 
ಅದಯ್ಯನೆಂಬ ಶಿವಭಕ್ತನು ಪುಲಿಗೆರೆಗೆ ಬಂದು ಇಲ್ಲಿ ಜೈನನಾದ ಪಾರಿಸೆಟ್ಟಿಯ ಮಗಳು ಪದಾವತಿಯನ್ನು ಮೋಹಿಸಿ ನಂತರ 
ವವಾಹವಾಗುತ್ತಾನೆ. ಆಕೆ ತಂದೆಯ ಮಾತನ್ನು ಮೀರಿ ಹೋಜೇಶ್ವರ ಲಿಂಗಸನ್ನಿಧಿಯಲ್ಲಿ ಶಿವದೀಕ್ಷೆಯನ್ನು ಪಡೆಯುತ್ತಾಳೆ. ಶಿವನ 
ಹಿರಿಮೆಯನ್ನು ಸಾರಲು ಆದಯ್ಯನೇ ಸೌರಾಷ್ಟ್ರದ ಸೋಮೇಶ್ವರನನ್ನು ಪುಲಿಗೆರೆಗೆ ತಂದು ಪ್ರತಿಷ್ಠಾಪಿಸಿದನೆಂದು ಪ್ರತೀತಿಯಿದೆ. ಜೈನ 
ಬಸದಿಯನ್ನು ಸೋಮೇಶ್ವರ ದೇವಾಲಯವನ್ನಾಗಿ ಪರಿವರ್ತಿಸಿದಿನೆಂತಲೂ ಒಂದು ನಂಬಿಕೆಯಿದೆ. ಆದರೆ ಈ ದೇವಾಲಯದಲ್ಲಿ 
ಯಾವುದೇ ಜಿನಬಿಂಬವಾಗಲೀ ಅಥವಾ ಇತರೆ ಪುರಾವೆಗಳಾಗಲೀ ಸಿಗುವುದಿಲ್ಲ ಈ ವಾದಕ್ಕಿರುವ ಮೂಲ ಆಧಾರವೆಂದರೆ 
ಸಮಕಾಲೀನ ಸಾಹಿತ್ಯ ಕೃತಿಗಳೆಂದು ಹೇಳಬಹುದು. ಸೋಮೇಶ್ವರ ದೇವಾಲಯದ ಗರ್ಭಗೃಹದ ಮುಂಭಾಗದಲ್ಲಿ ನವರಂಗವಿದ್ದು 
ದಕ್ಷಣ ಹಾಗೂ ಉತ್ತರಕ್ಕೆ ಪ್ರವೇಶದ್ವಾರಗಳಿವೆ. ಇದರಲ್ಲಿ ಅಂತರಾಳವಿಲ್ಲ ಆದರೆ ನವರಂಗದ ಮುಂಭಾಗದಲ್ಲಿ ಒಂದು 
ಅರ್ಧಮಂಟಪವಿದ್ದು ಅದರ ಮುಂದೆ ವಿಶಾಲವಾದ ಹಲವಾರು ಕಂಬಗಳಿಂದ ಅಲಂಕೃತವಾದ ಹಾಗೂ ಮೂರು ಪ್ರವೇಶದ್ವಾರಗಳನ್ನು 
ಹೊಂದಿರುವ ಮುಖ ಮಂಟಪವಿದೆ. ಮುಖಮಂಟಪದ ಕೇಂದ್ರದಲ್ಲಿ ವೃತ್ತಾಕಾರವಾದ ನಾಟ್ಯ ಮಂಟಪವಿದ್ದು ಚಾಳುಕ್ಯ ಶೈಲಿಯ 
ಆಕರ್ಷಕವಾದ ಕಂಬಗಳಿವೆ. ಭುವನೇಶ್ವರಿಯಲ್ಲಿ ವಿಪುಲವಾದ ಕೆತ್ತನೆಯುಳ್ಳ ಕೆಳಮುಖ ಕೂಡಿರುವ ಕಮಲದ ಹೂವಿನ ಕೆತ್ತನೆಯಿದೆ. 
ಗರ್ಭಗೃಹದ ಮೇಲ್ಭಾಗದಲ್ಲಿ ಬಹುಕೋನಾಕಾರದ ಕದಂಬ ನಾಗರ ಶಿಖರವಿದೆ. ದೇವಾಲಯದ ಶಿಖರದ ದಕ್ಷಿಣ ಭಾಗದಲ್ಲಿ ಬ್ರಹ್ಮ 
ಶಿವ, ಯಕ್ಷರನ್ನೂ ಪಶ್ಚಿಮ ಭಾಗದಲ್ಲಿ ಶಕ್ತಿ ಸರಸ್ತತಿಯರನ್ನೂ ಉತ್ತರದ ಭಾಗದಲ್ಲಿ ಶಿವನ ವಿವಿಧ ಅವತಾರಗಳನ್ನು ಅಭಿವೃಕ್ತಿಸಿರುವುದು 
ಕಂಡುಬರುತ್ತವೆ. ಶಿಖರದ ಮೇಲ್ಭಾಗದ ಲೋಹದ ಕಳಶವನ್ನು ರಂಭಾಪುರಿಯ ಪಂಚಾಚಾರ್ಯ ವೀರಗಂಗಾಧರ ಸ್ವಾಮಿಗಳು 
ಪ್ರತಿಷ್ಠಾಪಿಸಿದರೆಂದು ಹೇಳಲಾಗುತ್ತದೆ. ಹೊರಭಾಗದ ಗೋಡೆಯ ಭಿತ್ತಿಗಳಲ್ಲಿ ದಾಳಿಗಳಿಗೆ ಸಿಕ್ಕಿ ನಾಶವಾಗಿದ್ದರೂ ಹಲವು ಅಳಿದುಳಿದ 
ಶಿಲ್ಪಗಳಾದ ಆರು ಭುಜಗಳ್ಳುಳ್ಳ ಶಿವ, ಗಣೇಶ, ಅಷ್ಟ ದಿಕ್ಷಾಲಕರು ಮತ್ತು ಅಲ್ಲಲ್ಲಿ ಕಂಡುಬರುವ ಯಕ್ಷರು, ಗಂಧರ್ವರು ಮತ್ತು 
ಸಾಲಬಂಜಿಕೆಯರಿದಾರೆ. ಹೊರಭಾಗದ ಛಾವಣಿಯ ಭಿತ್ತಿಗಳಲ್ಲಿ ಭೈರವ, ವಿಷ್ಣು, ಶಕ್ತಿ ನಟರಾಜ, ಗಣೇಶ, ವೀರಭದ್ರ, 
ವೇಣುಗೋಪಾಲ, ಹರಿಹರ ಮುಂತಾದ ಸುಂದರ ಶಿಲ್ಪಗಳನ್ನು ಬಿಡಿಸಲಾಗಿದೆ. ದಕ್ಷಿಣದಲ್ಲಿರುವ ಒಂದು ಮೂರ್ತಿ ಧ್ಯಾನಾಸಕ್ತ 
ಆಸೀನ ಜಿನನಂತೆ ಕಾಣುತ್ತದೆ. ಮುಕ್ಕೊಡೆಯಿದೆ; ಆದರೆ ಇದರ ಬಗೆಗೆ ಬೇರೆ ಹೇಳಿಕೆಗಳೂ ಇದೆ. ದೇವಾಲಯದ ಪ್ರಾಕಾ 
ಹಲವಾರು ಚಿಕ್ಕ ದೇವ ಮಂಟಪಗಳು ಇದ್ದು ಅವು ಬರಿದಾಗಿವೆ. ದೇವಾಲಯದ ಸುತ್ತಲೂ ಕಲ್ಲಿನ ಕೋಟೆಯಿದೆ. ಇದರ ದಕ್ಷಿ 


ಇವೆ. ದಕಿಣ 


ದ್ರಾರ ಮಂಟಪದಲ್ಲಿ ನಗಾರಿಖಾನೆ ಇದ್ದು ವಿಜಯನಗರದ ಸಾಲಬಂಜಿಕೆಯರೂ ಹಾಗೂ ಆ ಕಾಲದ ಸ್ತಂಭಗಳೂ ಸಿ 
ದ್ವಾರದ ಎಡಬದಿಯಲ್ಲಿ ಸೋಮೇಶ್ವರ ಹಾಗೂ ಶಿವರಾಮ ಒಡೆಯರ ಶಿಲಾಮೂರ್ತಿಗಳಿವೆ. ಈ ಎವಾ ಸ್ಯ ಬಂ. 
ಮೂರು ವೀರಗಲ್ಲುಗಳಿವೆ. ಒಂದರಲ್ಲಿ ಕೋಟೆ ಕಾಳಗವನ್ನು ಕಣ್ಣಿಗೆ ಕಟ್ಟುವಂತೆ ಕೆತ್ತಲಾಗಿದೆ. ಈ ಗುಡಿಯ pi ಪತಾಕ 
ಪುಷ್ಕರಣಿಯಿದ್ದು ಇದನ್ನು ಸ್ಥಳೀಯವಾಗಿ ಗೌರಿ ಎಂಬ ಭಕ್ತೆ ಕಟ್ಟಿಸಿದಳೆಂದು ಬು ಜಕಾತ್‌ ಸು ದ 
ಪ್ರತ್ಯೇಕವಾದ ಗಣೇಶನ ಗುಡಿಯಿದೆ. ಇದರ ಎದುರಿಗೆ ಮೂಲೆಯಲ್ಲಿ ಷು ಹ ಪ ಖಾಸ 
ಶೈಲಿಯ ಶಿವದೇವಾಲಯವಿದೆ. ಪ್ರತೀವರ್ಷ ವೈಶಾಖ ಶುದ್ಧ ದಶಮಿಯಂದು ಚ್‌ A p> ಗ ತ ಘೋ 
ಎಂಟು ದಿನಗಳ ಕಾಲ ಜಾತ್ರೆ ನಡೆಯುವಾಗ ಕರ್ನಾಟಕದ ನಾನಾಭಾಗಗಳಿಂದ ಭಕ್ತರು ಬರುತ್ತಾರೆ. ಈ ದೇವಾಲಯಕ್ಕೆ ಸಂಬಂಧಪಟ್ಟ 
1353 ರ ವಿಜಯನಗರದ ಕಾಲದ ಶಾಸನವು ಚಿಕ್ಕಕೆರೆ ನಾಯಕನೆಂಬ ಅಧಿಕಾರಿ 


—— 
ಇರಿ 


30 ಕ್ಕೂ ಮೇಲ್ಪಟ್ಟ ಶಾಸನಗಳಿವೆ. 


1010 ಕ್ಕ ಧಾರವಾಡ ಜಿಲ್ಲೆ 


ಜೀರ್ಣೋದ್ಧಾರ ಮಾಡಿದ್ದನ್ನು ಹೇಳುತ್ತದೆ. ಅಲ್ಲದೆ 1392 ರಲ್ಲಿ ಸೋಮೇಶ್ವರ ದೇವಾಲಯದ ದಕ್ಷಿಣ ಪ್ರವೇಶ ದ್ವಾರವನ್ನು 
ಜೀರ್ಣೋದ್ಧಾರ ಮಾಡದ ಶಾಸನವೂ ಇದೆ. 


ಲಕ್ಷ್ಮೇಶ್ವರದ ಹೆಸವಿಗೆ ಕಾರಣವಾಗಿರುವ ಲಕ್ಷಣೇಶ್ವರ ದೇವಾಲಯವು ಇಲ್ಲಿನ ಹಿರೇಬಣವೆಂಬ ಜಾಗದಲ್ಲಿದ್ದು ಚಾಳುಕ್ಯ ಶೈಲಿಯ 

ತ್ರಿಕೂಟಾಚಲವಾಗಿದೆ. ಕಲಚೂರಿ ಸಂಕಮನ ಆಳ್ವಿಕೆಯ ಶಾಸನವು (್ರಿ.ಶ. 1179) ಲಕ್ಷಣೇಶ್ವರ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ' 
ತ್ರಿಲೋಚನ ಪಂಡಿತರಿಗೆ ಬಿಟ್ಟ ದಾನವನ್ನು ದಾಖಲಿಸುತ್ತದೆ. ಇದರಲ್ಲಿ ಮೂರು ಗರ್ಭಗೃಹಗಳು, ಮೂರು ಅಂತರಾಳಗಳು, ಮಧ್ಯದಲ್ಲಿ 
ನವರಂಗ ಹಾಗೂ ಮುಂಭಾಗದಲ್ಲಿ ವಿಶಾಲವಾದ ಮುಖಮಂಟಪವಿದೆ. ಮುಖ್ಯ ಗರ್ಭಗೃಹದಲ್ಲಿ ಚಾಳುಕ್ಯ ಪೀಠವಿದ್ದು ಮೇಲೆ 
ಪ್ರಾಚೀನ ಲಕ್ಷಣವುಳ್ಳ ಶಿವಲಿಂಗವಿದೆ. ಅಂತರಾಳದ ಹಾಗೂ ಗರ್ಭಗೃಹದ ಬಾಗಿಲುವಾಡಗಳು ಅಲಂಕೃತವಾಗಿದ್ದು ಇಕ್ಕೇಲಗಳಲ್ಲಿ 
ಜಾಲಂದ್ರಗಳನ್ನು ಹೊಂದಿವೆ. ಅಂತರಾಳದ ಬಾಗಿಲುವಾಡದ ಲಲಾಟದಲ್ಲಿ ಗಜಲಕ್ಷ್ಮಿಯ ಶಿಲ್ಪವಿದೆ. ಎಡಭಾಗದಲ್ಲಿರುವ ಗರ್ಭಗೃಹದ 
ಬಾಗಿಲುವಾಡವು ಅಲಂಕೃತವಾಗಿದ್ದು ಇಕ್ಕೆಲಗಳಲ್ಲಿ ಜಾಲಂದ್ರಗಳನ್ನು ಹೊಂದಿದೆ. ಆದರೆ ಒಳಗೆ ಚಾಳುಕ್ಕ ಪೀಠವಿದ್ದು ಯಾವುದೇ 
ವಿಗ್ರಹಎಲ್ಲ, ಇದೇ ರೀತಿ ಬಲಭಾಗದ ಗರ್ಭಗೃಹ ಹಾಗೂ ಅಂತರಾಳದ ಬಾಗಿಲುವಾಡಗಳು ಅಲಂಕೃತವಾಗಿದ್ದು ಒಳಗೆ ಪಾಣಿಪೀಠ 
ಉಳಿದು ಯಾವುದೇ ವಿಗ್ರಹವಲ್ಲ. ಮಧ್ಯದಲ್ಲಿರುವ ನವರಂಗವು ಅಯತಾಕಾರವಾಗಿದ್ದು ಚಾಳುಕ್ಯ ಕಂಬಗಳಿಂದ ಅಲಂಕೃತವಾಗಿದೆ. 
ಇದರ ಛಾವಣಿಯಲ್ಲಿರುವ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಪಾಲಕರು, ನೃತ್ಯಭಂಗಿಯಲ್ಲಿರುವ ಸಂಗೀತಗಾರರು, ಸಪ್ತಮಾತೃಕೆಯರು ಹಾಗೂ 
ಕಮಲದ ಹೂವಿನ ಕಲಾಕುಸರಿನ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ನವರಂಗದಲ್ಲಿ ನಾಲ್ಕು ಗೋಡೆಗಳಲ್ಲೂ ಪ್ರವೇಶ ದ್ವಾರಗಳಿವೆ. 
ಮಧ್ಯ ಅಂತರಾಳದ ದ್ವಾರದ ಮೇಲ್ಭಾಗದ ಚೌಕಟ್ಟಿನಲ್ಲಿ ಜೈನ ತೀರ್ಥಂಕರ ವಿಗ್ರಹವಿರುವುದು ಸೂಕ್ಷವಾಗಿ ಗಮನಿಸಿದರೆ ವ್ಯಕ್ತವಾಗುತ್ತದೆ. 
ಇದರ ಮುಂದಿರುವ ಬಹು ಕಂಬಗಳಿಂದ ಅಲಂಕೃತವಾದ ಮುಖಮಂಟಪವು ಮೂರು ಪ್ರವೇಶದ್ವಾರಗಳನ್ನು ಹೊಂದಿದ್ದು ಮಧ್ಯದಲ್ಲಿ 
ಛಾವಣಿಯಲ್ಲಿರುವ ಭುವನೇಶ್ವರಿಯು ಅಲಂಕಾರಯುತ ಕೆತ್ತನೆಗಳನ್ನು ಹೊಂದಿದೆ. ದೇವಾಲಯದ ಹೊರಗೆ ಅದಿಷ್ಠಾನದ ಭಾಗದಲ್ಲಿ 
ಹಂಸಲತಾಪಟ್ಟಿಕೆ, ಮಣಿಸರ ಮುಂತಾದ ಆಲಂಕಾರಿಕ ಚಿತ್ರಗಳನ್ನು ಕೆತ್ತಲಾಗಿದೆ. ಹೊರಗೋಡೆ ಭಿತ್ತಿಗಳಲ್ಲಿ ವಿಷ್ಣು ಮೊದಲಾದ 
ದೇವತೆಗಳ ಉಬ್ಬು ಶಿಲ್ಪಗಳಿದ್ದು ಅಲಂಕಾರಯುಕ್ತವಾದ ವಿಶಾಲವಾದ ಬರಿದಾದ ಗೂಡುಗಳಿವೆ. ದಕ್ಷಿಣಭಾಗದ ನವರಂಗದ ಭಿತ್ತಿಗಳಲ್ಲಿ 
ಅನೇಕ ಮಿಥುನ ಶಿಲ್ಪಗಳಿವೆ. ಈ ದೇವಾಲಯವು ಒಂದು ಬೃಹತ್ಸಟ್ಟಡ ಸಂಕೀರ್ಣವಾಗಿದೆ. ಈ ದೇವಾಲಯದಲ್ಲಿ ಹಲವಾರು 
ಶಾಸನಗಳಿದ್ದು ನವರಂಗದಲ್ಲಿರುವ ಛಾವಣಿಯಲ್ಲಿರುವ ಶಾಸನವು ರಾಷ್ಟ್ರಕೂಟ ಮೂರನೇ ಇಂದ್ರನ ಕಾಲದ್ದಾಗಿದ್ದು (ಕ್ರಿ.ಶ. 971) 
ನಾಗಗಾವುಂಡ, ಚಾವುಂಡನಾಯಕ ಮತ್ತು ಪುಲಿಗೆರೆ ಮುನ್ನೂರರ ಉಲ್ಲೇಖವಿದೆ. 


ಇಲ್ಲಿಯ ಮತ್ತೊಂದು ಪ್ರಮುಖ ದೇವಾಲಯವೆಂದರೇ ಬಾಳೇಶ್ವರ. ಇದು ವಿಶೇಷ ವಾಸ್ತು ಲಕ್ಷಣದಿಂದ ಜನಪ್ರಿಯವಾಗಿದೆ. 
ಎತ್ತರವಾದ ಜಗತಿಯ ಮೇಲೆ ನಿರ್ಮಿತವಾಗಿದ್ದು ಗರ್ಭಗೃಹ, ಅಂತರಾಳ, ನವರಂಗ ಹಾಗು ಮುಖಮಂಟಪಗಳನ್ನು ಹೊಂದಿದೆ. 
ಗರ್ಭಗೃಹವು ಚೌಕಾಕಾರವಾಗಿದ್ದು ಎತ್ತರವಾದ ಶಿವಲಿಂಗವನ್ನು ಹೊಂದಿದೆ. ಒಳಭಾಗದ ಅಲಂಕಾರಕ್ಕಿಂತಲೂ ಹೊರಗೋಡೆಯ 
ಅಲಂಕಾರ ಅಧಿಕವಾಗಿದೆ. ಕುಂಭಿಯ ಭಾಗದಲ್ಲಿ ಹಲವು ಉಬ್ಬುಶಿಲ್ಪಗಳಿವೆ. ಶಿಲ್ಪಲಕ್ಷಣದ ದೃಷ್ಟಿಯಿಂದ ಇವು ಬಾದಾಮಿ ಚಾಲುಕ್ಯ 
ಹಾಗೂ ರಾಷ್ಟ್ರಕೂಟ ಲಕ್ಷಣಗಳನ್ನು ಪ್ರತಿನಿಧಿಸುತ್ತವೆ. ಹೊರಗೋಡೆಯ ಮೇಲಿರುವ ಮಕರಗಳು ಇದೇ ಊರಿನ ಬಾದಾಮಿ 
ಚಾಲುಕ್ಕರ ಕಾಲದ ಶಂಖಬಸದಿಯ ಮಕರಗಳನ್ನು ಹೋಲುತ್ತವೆ. ಇದಲ್ಲದೆ, ನಾಟ್ಯ ಗಣಪತಿ, ಅಷ್ಟಭುಜ ನಟರಾಜ, ಗಜಾಸುರ, 
ಉಗ್ರನರಸಿಂಹ, ಕಾಳಿ, ಮಾಹಿಷಾಸುರಮರ್ದಿನಿ, ಅರ್ಧನಾರೀಶ್ವರ, ವೃಷಭಾರೂಢ, ಮೊದಲಾದ ಮೂರ್ತಿಗಳೆಲ್ಲಾ ಚೈತನ್ಯ 
ಪೂರ್ಣವಾಗಿ ನೈಜವಾಗಿ ಮೂಡಿಬಂದಿದೆ. ಕಲ್ಯಾಣದ ಚಾಳುಕ್ಕರ ಶೈಲಿಯ ಅಲಂಕಾರವಿಲ್ಲದಿರುವುದರಿಂದ ಬಾದಾಮಿ ಚಾಲುಕ್ಕ 
ಹಾಗೂ ರಾಷ್ಟ್ರಕೂಟರ ಶೈಲಿಯ ಈ ಉಬ್ಬು ಶಿಲ್ಪಗಳು ಸಾಂಪ್ರದಾಯಿಕ ಕಲಾ ಪ್ರೌಢಿಮೆಯ ಉತ್ತಮ ಪ್ರತೀಕಗಳಾಗಿವೆ. 


ಶಾಸನಗಳಲ್ಲಿ ಉಕ್ತವಾಗಿರುವ ಹೋಜೇಶ್ವರ ದೇವಾಲಯವು ಸ್ಥಳೀಯವಾಗಿ ವಾಜೇಶ್ವರ ಗುಡಿಯೆಂದು ಕರೆಯಲಾಗುತ್ತದೆ. 
ರಾಘವಾಂಕ ಕವಿಯು ಸೋಮನಾಥ ಚರಿತೆಯಲ್ಲಿ ಹರಿಹರನು ಹರಿಹರ ರಗಳೆಯಲ್ಲಿ ಆದಯ್ಯನು ಪುಲಿಗೆರೆಗೆ ಬಂದಾಗ ಹೋಜೇಶ್ವರ 
ದೇವಾಲಯದಲ್ಲಿ ನೆಲೆನಿಂತನೆಂದು ಹೇಳಿದೆ. ಇತರ ದೇವಾಲಯಗಳಾದ ರಾಮೇಶ್ವರ, ಶೋಭನೇಶ್ವರ, ಓಬಳೇಶ್ವರ, ಕರ್ಮಟೇಶ್ವರ 
ಮುಂತಾದ ದೇವಾಲಯಗಳು ಶಾಸನೋಕ್ತವಾಗಿದ್ದು ಈಗ ಇಲ್ಲವಾಗಿದೆ. ಈ ಊರಿನಲ್ಲಿರುವ ಸಹಸ್ರ ಲಿಂಗ ದೇವಾಲಯವು ಸಾಧಾರಣ 
ಕಟ್ಟಡವಾಗಿದೆ. ಗರ್ಭಗೃಹದಲ್ಲಿರುವ ಚಾಳುಕ್ಯ ಪಾಣಿಪೀಠದ ಮೇಲೆ ಶಿವಲಿಂಗವಿದ್ದು ಅದರ ಮೇಲೆ 999 ಕಿರು ಶಿವಲಿಂಗಗಳನ್ನು 
ಕಿತ್ತಿದ್ದಾರೆ. ಇದು ಹಾಳುಬಿದ್ದ ಶಿಥಿಲವಾದ ದೇವಾಲಯ ಕಟ್ಟಡವಾಗಿದೆ. ಈ ಊರಿನಲ್ಲಿರುವ ಇತರ ದೇವಾಲಯಗಳೆಂದರೆ ಈಶ್ವರ, 


ಪ್ರೇಕ್ಷಣೀಯ ಸ್ಥಳಗಳು 1011 


ನಾರಾಯಣಸ್ವಾಮಿ, ಹನುಮಂತ (ಮೂರು), ಕಾಳಿಕಾದೇವಿ, ದ್ಯಾಮವ್ವ, ದುರ್ಗವ್ವ ಮೈಲಾರಲಿಂಗ ಮುಂತಾದವುಗಳು. ಊರಿನಲ್ಲಿರುವ 
ಈಶ್ವರ ದೇವಾಲಯವು ಚಾಳುಕ್ಯ ಶೈಲಿಯ ಮತ್ತೊಂದು ಕಟ್ಟಡವಾಗಿದ್ದು ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಂಭಾಗದಲ್ಲಿ 
ವಿಶಾಲವಾದ ಗೋಡೆಗಳಿರುವ ಮುಖಮಂಟಪವಿದೆ. ಗರ್ಭಗೃಹದಲ್ಲಿ ಶಿವಲಿಂಗ ಹಾಗೂ ಬಸವನ ಮೂರ್ತಿ ಇವೆ. ನವರಂಗಕ್ಕೆ 
ಎರಡು ಪ್ರವೇಶ ದ್ವಾರಗಳಿವೆ. ಮುಖ್ಯದ್ವಾರವು ಪೂರ್ವಕ್ಕಿದ್ದು ಚಾಳುಕ್ಕರ ಶೈಲಿಯ ಅಲಂಕಾರವಿದೆ. ಇದರ ಲಲಾಟದಲ್ಲಿ ಜಿನಬಿಂಬವಿದೆ. 
ಆದುದರಿಂದ ಇದು ಮೊದಲು ಜೈನ ಬಸದಿಯಾಗಿತ್ತೆಂದು ಹೇಳಬಹುದಾಗಿದೆ. ಮುಖಮಂಟಪದಲ್ಲಿ ಕಂಬಗಳ ಅಲಂಕಾರವಿದ್ದು 
ಮಧ್ಯದಲ್ಲಿರುವ ಆರು ಕಂಬಗಳು ಚಾಳುಕ್ಯ ಶೈಲಿಯಲ್ಲಿವೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಕದಂಬನಾಗರ ಶಿಖರವಿದೆ. 


ಈ ಊರಿನಲ್ಲಿರುವ ಬಸದಿಗಳಲ್ಲಿ ಮುಖ್ಯವಾದುವೆಂದರೆ, ಅನಂತನಾಥ ಬಸದಿ ಮತ್ತು ಶಂಖಜನಾಲಯ, ಆದರೆ 
ಶಾಸನೋಕ್ತವಾಗಿರುವ ತೀರ್ಥಬಸದಿ, ರಾಚಮಲ್ಲ ಬಸದಿ, ಗಂಗ ಕದಂರ್ಪಬಸದಿ, ಜಿನಮಂದಿರ, ಗಂಗ ಪೆರ್ಮಾಡಿ ಚೈತ್ಯಾಲಯ, 
(ಶ್ರಿವಿಜಯ ಬಸದಿ, ಮರುದೇವಿ ಬಸದಿ, ಧವಲಜಿನಾಲಯ, ಗೊಗ್ಗಿಯಬಸದಿ, ಆನೆಸಜ್ಜೆ ಬಸದಿ, ಶಾಂತಿನಾಥ ಬಸದಿ ಮೊದಲಾದ 
ಹಲವಾರು ಇದ್ದವೆಂದು ತಿಳಿದುಬರುತ್ತದೆ. ಆದರೆ ಯಾವುದೂ ಉಳಿದುಬಂದಿಲ್ಲ. ಇವುಗಳಲ್ಲಿ ಅತ್ಯಂತ ಪ್ರಾಚೀನವಾದುದೆಂದರೆ, 
ಶಂಖಬಸದಿ. ಈ ಬಸದಿಯನ್ನು ಬಾದಾಮಿ ಚಾಲುಕ್ಕರ ಕಾಲಕ್ಕೂ ಮೊದಲೇ ನಿರ್ಮಿಸಿರಬೇಕೆಂದು ವ್ಯಕ್ತವಾಗುತ್ತದೆ. ಇಮುಡಿ 
ಪುಲಿಕೇಶಿಯ ಕಾಲದ ಶಾಸನವು (ಶಂಖಬಸದಿಯ ಗೋಡೆಯ ಮೇಲಿದೆ). ಸೇಂದ್ರವಂಶದ ದುರ್ಗಶಕ್ತಿಯಿಂದ ಶಂಖಜಿನಾಲಯಕ್ಕೆ 
ಬಿಟ್ಟ ಭೂದಾನವನ್ನು ತಿಳಿಯುತ್ತದೆ. ಈ ಬಸದಿಯು ಪದೇ ಪದೇ ಜೀರ್ಣೋದ್ಧಾರವಾಗಿರುವುದು ವ್ಯಕ್ತವಾಗುತ್ತದೆ. ಇದರಲ್ಲಿ 
ಗರ್ಭಗೃಹ, ನವರಂಗ ಹಾಗೂ ವಿಶಾಲವಾದ ಮುಖಮಂಟಪವಿದೆ. ಗರ್ಭಗೃಹವು ಬೌಕಾಕಾರವಾದ ತಳವಿನ್ಯಾಸವನ್ನು ಹೊಂದಿದ್ದು 
ಪ್ರಾಚೀನ ಲಕ್ಷಣವುಳ್ಳ ಜೈನ ಪಾಣಿಪೀಠದ ಮೇಲೆ ಧ್ಯಾನಮುದ್ರೆಯ ಆಸೀನ ನೇಮಿನಾಥ ತೀರ್ಥಂಕರ ವಿಗ್ರಹವನ್ನು ಇತ್ತೀಚೆಗೆ ಅಂದರೆ 
1987 ರಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಬಸದಿಯಲ್ಲಿ ಶಾಂತಿನಾಥ ಪ್ರತಿಷ್ಠಾಪನೆಯಾಗಿರಬಹುದೆಂದು ಸುಲಭವಾಗಿ ಊಹೆ 
ಮಾಡಬಹುದು. ಶಾಂತಿನಾಥನ ಲಾಂಛನವಾದ ಶಂಖದಿಂದ ಬಸದಿಯ ಹೆಸರು ಶಂಖಬಸದಿಯಾಯಿತೆಂದು ಡಾ| ಎಸ್‌. ಶೆಟ್ಟರ್‌ 
ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಶಾಂತಿನಾಥನ ಲಾಂಛನವು ಕುಂಭ; ಶಂಖವು 22 ನೇ ತೀರ್ಥಂಕರನಾದ ನೇಮಿನಾಥನ 
ಲಾಂಛನ. ಆದುದರಿಂದ ಶಂಖಲಾಂಛನದಿಂದ ಗರ್ಭಗೃಹದಲ್ಲಿಯ ಜಿನಬಿಂಬವು ನೇಮಿನಾಥನೆಂಬುದು ಸ್ಪಷ್ಟವಾಗಿದೆ. ಇದಕ್ಕೆ 
ಪೂರಕವಾಗಿ "ಶಂಖ ಜಿನೋದ್ಧವ' ದ ಕೃತಿಯ ಆರಂಭಕ್ಕೆ ಶಂಖ ಕವಿಯು "ಶ್ರೀ ನೇಮಿನಾಥಾಯ ನಮಃ' ಎಂದು ಕೃತಿಯನ್ನು 
ಆರಂಭಿಸಲಾಗಿದೆ. ಇಲ್ಲಿದ್ದ ಪ್ರಾಚೀನ ವಿಗ್ರಹವು ಕಾಣದಾಗಿದೆ. ಈಗ 24 ತೀರ್ಥಂಕರರ ಸನ್ನಿಧಿ ಇದೆ. ಗರ್ಭಗೃಹದ ಬಾಗಿಲುವಾಡದ 
ಇಕ್ಕೆಲಗಳಲ್ಲಿ ಜ್ವಾಲಾಮಾಲಿನಿ, ವೃಕ್ಷ, ಹಾಗೂ ಇತರ ಯಕ್ಷ ಯಕ್ಷಿಯರ ನಂತರದ ಕಾಲದ ಶಿಲ್ಪಗಳಿವೆ. ನವರಂಗದಲ್ಲಿ ಅಲಂಕೃತವಾದ 

[sc ವ ತ ಸೆ 

ಆಕರ್ಷಕ ಚಾಳುಕ್ಯ ಶೈಲಿಯ ಹಾಗೂ ಹಲವು ವೃತ್ತಾಕಾರವಾದ ಕಂಬಗಳು (ಎಲ್ಲಾ ಅವಶೇಷಗಳನ್ನು ಅವೈಜ್ಞಾನಿಕವಾಗಿ ಜೀರ್ಣೋದ್ಧಾರ 
ಮಾಡುವಾಗ ಉಪಯೋಗಿಸಲಾಗಿದೆ) ಕಂಡು ಬರುತ್ತವೆ. ನವರಂಗದಲ್ಲಿ ಎರಡು ಕೊಠಡಿಗಳಿದ್ದು ಬಲಭಾಗದಲ್ಲಿ ಕೊಠಡಿಯಲ್ಲಿ 
ಧರಣೇಂದ್ರ ಹಾಗೂ ಪದಾವತಿಯರ ವಿಗ್ರಹಗಳನ್ನು ಕಲ್ಯಾಣದ ಚಾಳುಕ್ಕ ಶೈಲಿಯ ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ಹಾಗೂ 
ಬಾಗದಲ್ಲಿ ಆದಿನಾಥ ತೀರ್ಥಂಕರನ ಸ್ಥಾನಿಕ ವಿಗ್ರಹವನ್ನು ಹೊಸ ಪಾಣಿಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ. ನವರಂಗದ 

್‌ಿ ೪ — 
೦ಕತ ಬಾಗಿಲುವಾಡದ ಇಕ್ಕೆಲಗಳಲ್ಲಿ ಜಾಲಂದ್ರಗಳಿವೆ. ಇದರ ಮುಂಭಾಗದಲ್ಲಿ 16ಕಂಬಗಳಿಂದ ಅಲಂಕೃತವಾಗಿರುವ ವಿಶಾಲವಾದ 
Re K ಳುಕ್ಕ ಶೆಲಿಯವಿದ್ದು ನುಣುಪಾಗಿದ್ದು ಆಕರ್ಷಕವಾಗಿದೆ. ಇಲ್ಲಿ 
ಮುಖಮಂಟಪವಿದೆ. ಈ ಮುಖಮಂಟಪದಲ್ಲಿ ಎಲ್ಲಾ ಕಂಬಗಳು ಚಾಳುಕ್ಕ ಶೈ ವ ಜ್ಯ ಸ್ಯ ನಾದಂ: 
ಒಂದು ರದ ಮಾದರಿಯ .ಗೋತ ವ 

ದಲ್ಲಿ ಚೌಕಾಕಾರದ ಪೀಠದ ಮೇಲೆ ರೇಖಾನಾಗರ ಶಿಖ 

ಪಕ್ಕೆ ಎಹ್‌ ವ ಸಂಭದಂಥ ರಚನೆಯಲ್ಲಿ ಸ್ವಲ್ಪ ಎತ್ತರದ ತೀರ್ಥಂಕರರ ಶಿಲ್ಪಗಳನ್ನು 

ಮಂಟಪದಲ್ಲಿ ಕಪ್ಪು ಶಿಲೆಯ ಸಹಸ್ರ ಜಿನಬಿಂಬಗಳಿರುವ ಕಿರು ಸ್ತಂ ್ಲಿ ಸ್ವಲ್ಪ ಎತ್ತ | 
ದ್‌ ನ ಹೊಲದಲ್ಲಿ ಸಿಕ್ಕಪ್ರತಿಮೆಯೆಂದು ಹೇಳುವರು. ಇದು ಚಾಳುಕ್ಕರ 
ಮುಖಗಳಲ್ಲಿ ಅಳವಡಿಸಲಾಗಿದೆ. ಇದು ಇದೇ ಊರಿ ಕ ಗಟ ಸೆ 
ಸ್ಮ ಪ್ರತೀಕವಾಗಿದೆ. ಮುಖಮಂಟಪದ ಮೂಲೆಯಲ್ಲಿ ಚೈತ್ಕಾಲಯದ ಮಾದರಿಯನ್ನು ಹೋಲುವ 
ಲರ ಉತ್ತ ಎ ಸನದ ಕಲ್ಲನ್ನು ಸೇರಿಸಲಾಗಿದೆ. ಈ ಬಸದಿಯ ಹೊರಭಾಗದಲ್ಲಿ ಅದಿಷ್ಠಾನದಲ್ಲಿ 
ಸನ ಶಿಲೆ ಇದೆ; ಹಾಗೂ ಗೋಡೆಯಲ್ಲಿ ಶಿಲಾ ಶಾ 3 ಜುಾಹಾದಾರವ  ಟಾಳುಕ 
ಸ್‌ ಕ ಹಲವಾರು ಮಿಥುನ ಶಿಲ್ಪಗಳಿದ್ದು ಬಹಳಷ್ಟು ನಾಶವಾಗಿವೆ. ಬಸದಿಯ ಮಹಾದ್ವಾರವು 
ಸುತ್ತುವರಿದಿರುವ ಪಟ್ಟಿಕೆಯಲ್ಲಿ ಇಕ್ಕೆಲಗಳಲ್ಲಿ ಜಾಲಂದ್ರಗಳಿವೆ. ಇದರ ಲಲಾಟದಲ್ಲಿ ಚಾಳುಕ್ಯಕೈೆಲಿಯ 
ವಾದ ಅಲಂಕಾರವನ್ನು ಹೊಂದಿದ್ದು ಇಕ್ಕಿಲ 1 ತಾತ 
ಶೈಲಿಯ ವಿಪುಲ ಈ ಲ್ಲದೆ ಪ್ರಾಚೀನ ದ್ರಾವಿಡ ಶಿಖರವು ಕುಸಿದಿದ್ದು ಈಗ ನವ್ಯ ಶೈಲಿಯಲ್ಲಿ 
ವ ಯಿರುವ ಜಿನ ಬಿಂಬವಿದೆ. ಗರ್ಭಗೃಹದ ಮೇಲ್ಭಾಗದಣದ್ದ ಪ್ರಾ ವನ್ನು ರಚಿಸಿದನೆಂದು 

ಶಂಖಬಸದಿಯಲ್ಲಿ ತನ್ನ ಬೃಹತ್‌ ಗ್ರಂಥವಾದ ಆದಿನಾಥ ಪುರಾಣವನ್ನು ರಸದ 
ದುರಸ್ತಿಗೊಳಿಸಲಾಗಿದೆ. ಆದಿಕವಿ ಪಂಪನು ಶಂ ಸ 


1012 ಧಾರವಾಡ ಜಿಲ್ಲೆ 


ಪ್ರತೀತಿಯಿದೆ. ಈ ಬಸದಿಗೆ ಸಂಬಂಧಪಟ್ಟಂತೆ ಸಮೃದ್ದಿಯಾದ ಶಾಸನಾಧಾರಗಳಿದ್ದು ಬಾದಾಮಿ ಚಾಲುಕ್ಕರ ಕಾಲದಿಂದ ಆರಂಭವಾಗಿ 
ವಿಜಯನಗರದ ಕಾಲದವರೆಗೂ ಅವುಗಳ ವ್ಯಾಪ್ತಿ ಇದೆ. ಊರಿನ ಹಳೆಯ ತಾಲೂಕು ಕಛೇರಿ ಹಿಂದೆ ಇರುವ ಶಾಸನವು ಕ್ರಿ.ಶ. 
1538 ರಲ್ಲಿ ಶಂಖಬಸದಿಯ ಜೈನರಿಗೂ ಸೋಮನಾಥ ದೇವಾಲಯದ ಶೈವರಿಗೂ ತಲೆದೂರಿದ ವ್ಯಾಜ್ಯವನ್ನು ಜೈನರ ಪರವಾಗಿ 
ನಿರ್ಣಯಿಸಿದ ಬಗೆಗೆ ಉಲ್ಲೇಖಿಸುತ್ತದೆ. | 


ಲಕ್ಷ್ಮೇಶ್ವರದಲ್ಲಿರುವ ಇನ್ನೊಂದು ಪ್ರಮುಖ ಬಸದಿ ಎಂದರೆ ಊರಿನ ಮಧ್ಯದಲ್ಲಿರುವ ಅನಂತನಾಥ ಬಸದಿ. ಈ ಬಸದಿಯು 
ತ್ರಿಕೂಟಾಚಲವಾಗಿದ್ದು ಚಾಳುಕ್ಕ ಶೈಲಿಯ ಸುಂದರ ವಾಸ್ತು ಶಿಲ್ಪವಾಗಿದೆ. ಇದರಲ್ಲಿ ಮೂರು ಗರ್ಭಗೃಹಗಳು, ಮೂರು ಅಂತರಾಳಗಳು, 
ಮಧ್ಯದಲ್ಲಿ ನವರಂಗ ಹಾಗೂ ಮುಂಭಾಗದಲ್ಲಿ ವಿಶಾಲವಾದ ಮುಖಮಂಟಪವಿದೆ. ಮೂಲ ಗರ್ಭಗೃಹದಲ್ಲಿ ಕಲ್ಯಾಣದ ಚಾಳುಕ್ಯ . 
ಶೈಲಿಯ ಪಾಣಿಪೀಠದ ಮೇಲೆ ಸ್ಥಾನಿಕ ಅನಂತನಾಥ ತೀರ್ಥಂಕರ ವಿಗ್ರಹವಿದ್ದು ಹಿಂಭಾಗದಲ್ಲಿ ಸಾಧಾರಣವಾದ ಪ್ರಭಾವಳಿಯಲ್ಲಿ 
ಮೇಲ್ಭಾಗದಲ್ಲಿ ಮುಕ್ಕೊಡೆಯಿದೆ. ಮುಖ್ಯ ಅಂತರಾಳದ. ಬಾಗಿಲುವಾಡವು ಪಂಚಶಾಖಾಲಂಕೃತವಾಗಿದ್ದು ಲಲಾಟವು ಬರಿದಾಗಿದೆ. 
ಎಡಭಾಗದ ಗರ್ಭಗೃಹದಲ್ಲಿ ಚಾಳುಕ್ಯ ಪಾಣಿಪೀಠದ ಮೇಲೆ ಚಂದ್ರಪ್ರಭ ತೀರ್ಥಂಕರರ ಸಂಸ್ಥಾನಿಕ ವಿಗ್ರಹವಿದ್ದು ಹಿಂಭಾಗದಲ್ಲಿ 
ಮಕರತೋರಣದಿಂದ ಅಲಂಕೃತವಾದ ಪ್ರಭಾವಳಿಯಿದೆ. ಬಲಭಾಗದ ಗರ್ಭಗೃಹದಲ್ಲಿ ಚಾಳುಕ್ಯತೈಲಿಯ ಪಾರ್ಶ್ವನಾಥ ಮೂರ್ತಿಯಿದ್ದು 
ಹಿಂಭಾಗದಲ್ಲಿ ವಿಪುಲವಾದ ಅಲಂಕಾರವಿರುವ ನಾಗ ಪ್ರಭಾವಳಿಯಿದೆ. ಎಲ್ಲಾ ಅಂತರಾಳಗಳ ಬಾಗಿಲುವಾಡಗಳೂ ಅಲಂಕೃತವಾಗಿದ್ದು 
ಇಕ್ಕಡೆಗಳಲ್ಲಿ ಜಾಲಂದ್ರಗಳನ್ನು ಹೊಂದಿವೆ. ಮಧ್ಯದಲ್ಲಿರುವ ನವರಂಗದಲ್ಲಿ ಚಾಳುಕ್ಯ ಶೈಲಿಯ ನಾಲ್ಕು ಸುಂದರ ಕಂಬಗಳು 
ಆಕರ್ಷಕವಾಗಿವೆ. ಎಡಭಾಗದಲ್ಲಿ ಬ್ರಹ್ಮೇಂದ್ರ ಮತ್ತು ಬಲಭಾಗದಲ್ಲಿ ಪದ್ಮಾವತಿ 'ಯಕ್ಷಿಯ ಎಗ್ರಹಗಳನ್ನು ಸ್ಥಾಪಿಸಲಾಗಿದೆ. ಈ 
ಬಸದಿಯಲ್ಲಿ ಪ್ರಾಚೀನ ಕಾಲದ ಅನೇಕ ಜೈನ ತೀರ್ಥಂಕರರ ಕಂಚಿನ ಪ್ರತಿಮೆಗಳಿವೆ. ಅಲ್ಲದೇ ಇತ್ತೀಚಿನ ಸಂಗಮರಿ ಕಲ್ಲಿನ ಮಹಾವೀರ, 
ಪಾರ್ಶ್ವನಾಥ ಹಾಗೂ ಇತರ ತೀರ್ಥಂಕರರುಗಳ ವಿಗ್ರಹಗಳಿವೆ. ಊರಿನಲ್ಲಿ ಮಹಂತ ಮಠವಿದ್ದು ಅಲ್ಲಿ ಚಾಳುಕ್ಯ ಶೈಲಿ ಅನೇಕ 
ಆಕರ್ಷಕ ಬಿಡಿ ಶಿಲ್ಪಗಳನ್ನು ಇಡಲಾಗಿದೆ. 


ಈ ಊರಿನ ಮತ್ತೊಂದು ಮಹತ್ವದ ಆಕರ್ಷಕ ವಾಸ್ತುಶಿಲ್ಪವೆಂದರೆ ಪೇಟೆಬಣದಲ್ಲಿರುವ ಆದಿಲ್‌ಷಾಹಿ ಕಾಲದ ಜುಮ್ಮಾ 
ಮಸೀದಿ. ಬಿಜಾಪುರದ ಎರಡನೇ ಇಬ್ರಾಹಿಂ ಆದಿಲ್‌ಷಾನ ಕಾಲದಲ್ಲಿ ಲಕ್ಷೇಶ್ವರದಲ್ಲಿ ಆಡಳಿತಾಧಿಕಾರಿಯಾಗಿದ್ದ ಅಂಕುಶ್‌ ಖಾನನು 
ಕ್ರಿಶ. 1617ರಲ್ಲಿ ಈ ಮಸೀದಿಯನ್ನು ನಿರ್ಮಿಸಿದನೆಂದು ದಾಖಲೆಗಳಿವೆ. ಎತ್ತರವಾದ ಕೋಟೆಯ ಬಾಗಿಲಿನಂಥಹ ಮಹಾದ್ವಾರದಿಂದ 
ಪ್ರವೇಶಿಸಿದರೆ ಎತ್ತರವಾದ ಎರಡು ಮೀನರ್‌ಗಳಿಂದ ಹಾಗೂ ಅರ್ಧಗೋಳಾಕಾರವಾದ ದೊಡ್ಡ ಗೋಪುರದಿಂದ ಇಂಡೋಸಾರ್ಸೇನಿಕ್‌ 
ಶೈಲಿಯ ವಾಸ್ತು ರಚನೆಯನ್ನು ಮೈತಳೆದಿರುವ ಭವ್ಯ ಕಟ್ಟಡವಾಗಿದೆ. ವಿಶಾಲವಾದ ಪ್ರಾರ್ಥನಾ ಮಂದಿರವಿದ್ದು ಛಾವಣಿಯಲ್ಲಿ 
ಷಟ್‌ಕೋನಾಕಾರವಾದ ಅಂಕಣಗಳಿದ್ದು ಇವುಗಳ ಆಳವಾದ ಭುವನೇಶ್ವರಿಯ ಮಾದರಿಯನ್ನು ಹೋಲುವ ಅಲಂಕಾರವು 
ಚಿತ್ತಾಕರ್ಷಕವಾಗಿವೆ. ಛಾವಣಿಯ ಮುಂಭಾಗದಲ್ಲಿರುವ ಛಜ್ಜಾ ಕೋನಗಳಿಂದ ಜೋತು ಬಿಡಲಾಗಿರುವ ದ್ರಾವಿಡ ಶೈಲಿಯ 
ಅನುಕರಣೆಯಾದ ಕಲ್ಲಿನ ಸರಪಳಿಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. ಮೇಲ್ಭಾಗದಲ್ಲಿರುವ ಗುಮಟದ ತಳದಿಂದ ಮೇಲೇಳುವ 
ಕಮಲದ ದಳಗಳ ಅಲಂಕಾರವಿದೆ. ಮೀನಾರ್‌ಗಳೂ ಸಹಾ ಕೋನಾಕಾರದಲ್ಲಿ ಎತ್ರವಾಗಿದ್ದು ಅವುಗಳಲ್ಲಿ ಕಮಾನಿನಾಕಾರದ ಕಿಟಕಿಗಳ 
ರಚನೆಯಿದೆ. ಗುಮಟದ ಒಳಭಾಗದಲ್ಲಿ ಕುಸರಿ ಕೆಲಸ ಹೂಬಳ್ಳಿಗಳ ಅಲಂಕಾರವಿದೆ. ಈ ಸುಂದರ ಮಸೀದಿಯನ್ನು ರಾಜ್ಯ ಪುರಾತತ್ವ 
ಹಾಗೂ ವಸ್ತು ಸಂಗ್ರಹಾಲಯ ಇಲಾಖೆಯವರು ಸಂರಕ್ಷಿಸಿರುತ್ತಾರೆ. ಈ ಊರಿನಲ್ಲಿರುವ ಇತರ ಮಸೀದಿಗಳೆಂದರೆ ಮುನ್ಸಿಪಲ್‌ . 
ಕಛೇರಿ ಮುಂದಿರುವ ಬಳ್ಳಾರಿ ಮಸೀದಿ, ಪೇಟೆ ಬಣದಲ್ಲಿ ಇರುವ ಪೀರನ್‌ ಕಲಿ ಮಸೀದಿ, ದೇಸಾಯಿ ಬಣದಲ್ಲಿರುವ ಸಿದ್ದಿ 
ಮಸೀದಿ ಮತ್ತು ಹಳೆ ಅಸಾರ್‌ ಮಸೀದಿ ಹಾಗೂ ಪುಲಿಗೆರೆ ಬಣದಲ್ಲಿರುವ ಮೊಮ್ನಗಿರಿ ಮಸೀದಿ. ಊರಲ್ಲಿರುವ ಎರಡು 
ದರ್ಗಾಗಳೆಂದರೆ ದೂದ್‌ ಪೀರಾ ದರ್ಗಾ ಮತ್ತು ಮಲ್ಲಿಕ್‌ಸಾದತ್‌ ದರ್ಗಾ. ಮೊದಲ ದರ್ಗಾದಲ್ಲಿ ಶವ್ಹಾಲ್‌ ತಿಂಗಳಲ್ಲಿ ಉರುಸ್‌ 
ನಡೆಯುತ್ತದೆ; ಮತ್ತು ಎರಡನೇ ದರ್ಗಾದಲ್ಲಿ ಬಕ್ರೀದ್‌ ತಿಂಗಳಲ್ಲಿ ಉರುಸ್‌ ನಡೆಯುತ್ತದೆ. 


ವಾಸನ : (ನರಗುಂದ ತಾ: ಜನಸಂಖ್ಯೆ : 1,241) ನರಗುಂದದಿಂದ ಈಶಾನ್ಯಕ್ಕೆ 22 ಕಿಮೀ ದೂರದಲ್ಲಿ ಕೊಣ್ಣೂರಿನಿಂದ 
ವಾಯುವ್ಯಕ್ಕೆ ಎರಡು ಕಿಮೀ ದೂರದಲ್ಲಿ ಮಲಪ್ರಭಾ ದಂಡೆಯ ಮೇಲಿದ್ದ ಈ ಊರು ಇಂದು ಒಳನಾಡಿಗೆ ಸ್ಥಳಾಂತರಗೊಂಡಿದ್ದು 
ಹಳೆ ವಾಸನ ಹಾಳು ಬಿದ್ದು ಮುಳ್ಳುಕಂಟಿ ಬೆಳೆದು ನಿಂತಿದೆ. 1980 ರ ದಶಕದಲ್ಲಿ ಇಲ್ಲಿ ನಡೆಸಿದ ಉತ್ಪನನದಲ್ಲಿ ಶಾತವಾಹನರ 
ಕಾಲದ ಶಾಸನ, ದೇವಾಲಯದ ತಳಪಾಯ ಹಾಗೂ ಮೂರ್ತಿಗಳು ಲಭಿಸಿವೆ. ಶೈವ ದೇವಾಲಯವೊಂದನ್ನು ಪ್ರಸ್ತಾಪಿಸುವ ಈ 


ಶಾಸನದಿಂದ ಕ್ರಿ.ಶ. ಎರಡನೇ 'ಶತಮಾನದ ಅತ್ಯಂತ ಪ್ರಾಚೀನ ದೇವಾಲಯವಿದೆಂಬ ಹೆಗ್ಗಳಿಕೆ ವಾಸನಾದಲ್ಲಿ ಲಭಿಸಿರುವ ಇಟ್ಟಿಗೆ 
ಕಟ್ಟಡ ರಚನೆಗೆ ಸಲ್ಲುತ್ತದೆ. ಮೇಲಾಗಿ ಇದು ಪೂರ್ವೇತಿಹಾಸವನ್ನು ಹೊಂದಿರುವ ನೆಲೆ ಎಂಬ ಅಂಶವನ್ನೂ ಇಲ್ಲೇ ಲಭಿಸಿರುವ 
ಸುಮಾರು 3000 ವರ್ಷಗಳಷ್ಟು ಹಳೆಯದಾದ ವೃತ್ತಾಕಾರದ ಕಲ್ಲು ಸಮಾಧಿಗಳು ಸೂಚಿಸುತವೆ. 


ಹೊಸ ವಾಸನದಲ್ಲಿಯ ಮನೆಯೊಂದರ ಮುಂದೆ ಸುಮಾರು ಶ್ರಿಶ. 12 ನೇ ಶತಮಾನದ ಅಲಂಕಾರಿಕ ಕಿರುಶಿಖರ ಮಾದರಿ 
ಶಿಲ್ಪವೊಂದು ಬಿದ್ದಿದೆ. ಇಲ್ಲಿರುವ ಶರಣ ಬಸವೇಶ್ವರ, ಎಸವಣ್ಣ ಗಣಪತಿ, ಹನುಮಂತ ಹಾಗೂ ದ್ಯಾಮವ್ವನ ಗುಡಿಗಳು 
ಇತ್ತೀಚಿನದಾಗಿವೆ. 


ವೆಂಕಟಾಪುರ : (ಗದಗ ತಾಲೂಕಿನ ವೆಂಕಟಾಪುರವು) ಗದಗಿನಿಂದ ವಾಯುವ್ಯಕ್ಕೆ 16 ಕಿ.ಮೀ ದೂರದಲ್ಲಿ ಗುಡ್ಡದ ಮೇಲೆ 
ನೈಸರ್ಗಿಕ ಪರಿಸರದಲ್ಲಿರುವ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಸ್ಥಳಪುರಾಣದ ಪ್ರಕಾರ ಸೊರಟೂರು ಗ್ರಾಮದಲ್ಲಿದ್ದ ವೆಂಕಪ್ಪಯ್ಯ 
ದೇಸಾಯರ ಕುಲದೇವತೆ ತಿರುಪತಿ ವೆಂಕಟೇಶನಾಗಿದ್ದುದ್ದರಿಂದ ಪ್ರತೀವರ್ಷ ತಿರುಪತಿಗೆ ಹೋಗಿಬರುವ ಅಭ್ಯಾಸವಿಟ್ಟುಕೊಂಡಿದ್ವು 
ವೃದ್ಧಾಪ್ಯದಲ್ಲಿ ಅಲ್ಲಿಗೆ ಹೋಗಲು ಸಾಧ್ಯವಾಗದೆ ವೆಂಕಟಾಪುರದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರೆಂದು ಪ್ರತೀತಿಯಿದೆ. ಬಾದಾಮಿ 
ತಾಲೂಕಿನ ಅನಂತ ಶಾಸ್ತ್ರಿಗಳೆಂಬುವರು ಬ್ರಹ್ಮ ಚೈತನ್ಯರನ್ನು ಕಂಡು ಗುರುಗಳನ್ನಾಗಿ ಮಾಡಿಕೊಂಡು ಬ್ರಹಾನಂದರೆಂದು ನಾಮಾಭಿದಾನ 
ಹೊಂದಿದರು. ಬ್ರಹಾನಂದರು ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನೆರವಾಗಿರುವರು ಹಾಗೂ ದೇವಾಲಯದ 
ದೈನಂದಿನ ಅನ್ನದಾನ, ನಂದಾದೀಪ ನಿತ್ಯಪೂಜೆಗಾಗಿ ಹಲವು ದತ್ತಿಗಳನ್ನು ಬಿಟ್ಟರೆಂದು ಪ್ರತೀತಿಯಿದೆ. ಈ ದೇವಾಲಯವು ಆಧುನಿಕ 
ಕಟ್ಟಡವನ್ನು ಹೊಂದಿದ್ದು ಸುಮಾರು 150 ವರ್ಷಗಳ ಹಿಂದೆ ನಿರ್ಮಿಸಿದರೆಂದು ಹೇಳಲಾಗುತ್ತದೆ. ಗರ್ಭಗೃಹದಲ್ಲಿ ವೆಂಕಟೇಶನ 
(ಹೆಚ್ಚು ಎತ್ತರವಲ್ಲದ) ಸ್ಥಾನಿಕ ಮೂರ್ತಿಯಿದ್ದು ಇದರ ಪಕ್ಕದಲ್ಲೇ ಅಮನವರ (ಲಕ್ಷಿ) ಆಸೀನ ವಿಗ್ರಹವೂ ಇದೆ. ಈ ಗರ್ಭಗೃಹದ 
` ಮೇಲ್ಭಾಗದಲ್ಲಿ ಆಧುನಿಕ ಶೈಲಿಯ ಗೋಪುರವಿದೆ. ಮುಂಭಾಗದಲ್ಲಿ ವಿಶಾಲವಾದ ಮಂಟಪವಿದೆ. ದೇವಾಲಯದ ಸುತ್ತಲೂ 
ದೊಡ್ಡದಾದ ಒಳಪ್ರಾಕಾರವಿದೆ. ಮುಖ್ಯ ದೇವಾಲಯದ ಈಶಾನ್ಯಕ್ಕೆ ಗೋಶಾಲೆ ಮತ್ತು ಉತ್ತರಕ್ಕೆ ಒಂದು ಬಂಡೆಗಲ್ಲಿನ ಗವಿಯಲ್ಲಿ 
ಚಿಕ್ಕಗುಡಿಯನ್ನು ಬ್ರಹಾವಂದರು ಕಟ್ಟಿಸಿದರು. ಮಹಾದ್ವಾರದ ಎದುರಿಗೆ ವರಾಹ ಮಂದಿರವಿದ್ದು ಅದರ ಮುಂಭಾಗದಲ್ಲಿ ಅವರು 
ಈಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿ ಅದರ ಕೆಳಗೆ ನೆಲಮನೆಯನ್ನು ಕಟ್ಟಿಸಿ, ಅದನ್ನು ತಮ್ಮ ದೈನಂದಿನ ಪೂಜಾ ಅನುಷ್ಠಾನಕ್ಕೆ 
ಉಪಯೋಗಿಸುತ್ತಿದ್ದರು. ಈ ದೇವಾಲಯದ ಮಹಾದ್ವಾರವನ್ನು ಕ್ರಿ.ಶ. 1885 ರಲ್ಲಿ ಶಿರಹಟ್ಟಿಯ ಸಖೂಬಾಯಿ ಜೋಗಳೇಕರ 
ಎಂಬ ಭಕ್ತಳು ನಿರ್ಮಿಸಿದಳೆಂದು ಪ್ರತೀತಿಯಿದೆ. 


ಈ ದೇವಾಲಯದಲ್ಲಿ ಭಾಗವತ ಸಂಪ್ರದಾಯದ ಪೂಜಾರಿಗಳು ವೈಖಾನಸ ಆಗಮದ ರೀತಿಯಲ್ಲಿ ದೇವರ ಕೈಂಕರ್ಯಗಳನ್ನು 
ನಡೆಸುತ್ತಾರೆ. ನವರಾತ್ರಿಯ ಪಂಚಮಿಯ ದಿನ ಕಲ್ಯಾಣೋತ್ಸವ ಹಾಗೂ ವಿಜಯದಶಮಿಯ ದಿನ ವೆಂಕಟೇಶ ದೇವರ ರಥೋತ್ಸವವು 
ನೆರವೇರುತ್ತದೆ. ವೈಶಾಖಶುದ್ದ ದಶಮಿಯಂದು ಸಾಮೂಹಿಕ ಕಲ್ಯಾಣೋತ್ಸವವು ಜರುಗುತ್ತದೆ. ದೇವಾಲಯದ ವಹಿವಾಟನ್ನು ತ್‌ 
ಸಮಿತಿಯೊಂದು ನೋಡಿಕೊಳ್ಳುತ್ತದೆ. ದೇವಾಲಯದ ಹಿಂಭಾಗದಲ್ಲಿ ಒಂದು ಮರದ ಕೆಳಗೆ ರಾಷ್ಟ್ರಕೂಟ ನಾಜಿ: 
ಶಾಸನವಿದ್ದು (್ರಿ.ಶ. 907)ಚಂದ್ರ ತೇಜಭಟಾರರಿಗೆ (ಜೈನ ಗುರು?) ಬಿಟ್ಟ ಭೂ ದಾನವನ್ನು ದಾಖಲಿಸುತ್ತದೆ. ಗದುಗಿಗೆ ಜಸ 
ವೆಂಕಟಾಪುರ ಕ್ಷೇತ್ರಕ್ಕೆ ಗದಗಿನಿಂದ ಹಾಗೂ ಲಕ್ಷೀಶ್ವರದಿಂದ ಸರಕಾರಿ ಬಸ್ಸಿನ ಸೌಲಭ್ಯವಿದೆ. ಈ Ricki ಸಮೀಪವಿರುವ 
ನಾರಾಯಣಪುರದಲ್ಲಿ ಪ್ರಸಿದ್ಧ ಕಾವ್ಯ ಪ್ರಭುಲಿಂಗಲೀಲೆ ರಚಿಸಿದ ಚಾಮರಸನು ನೆಲೆಸಿದ್ದನೆಂದು ಪ್ರತೀತಿಯಿದೆ. 


ಶ್ಯಾಬಾಳ : ಈಿಗ್ಗಾದಿ ತಾಲೂಕಿನ ಶ್ಯಾಬಾಳವು (ಜನಸಂಖ್ಯೆ : 524) ಪ್ರಾಚೀನ ಶಾಸನಗಳಲ್ಲಿ: "ಶಂಬೊಳಲು' ಹ 
ಉಲ್ಲೇಖಿತಗೊಂಡಿರುವ ಈ ಊರು ಶಿಗ್ಗಾಂವಿಯಿಂದ ನೈಯತ್ಯಕ್ಕೆ 15 ಕಿಮೀ ರ ಹ್‌ ಇದು ಹಾಟು! ನ್‌ ಕೆ 
ಸೇರಿದ್ದು, ಇಲ್ಲಿಂದ ಈವರೆಗೆ ಎಂಟು ಶಾಸನಗಳು ವರದಿಯಾಗಿದ್ದು, ರಾಮಲಿಂಗ ಗತ ವಾ ನಹಿ ಜಹಾ 
ಕಾಲದ ಕ್ರಿಶ. 1112 ರ ಶಾಸನ ಪಡೆವಳ ದೇವರಸನು ನೀಡಿದ ಸುಂಕದಾನಗಳ ಬಗ್ಗೆ 

ಸವಗೌಂಡನು ಕಲಿದೇವ ಹಾಗೂ ಬಸವೇಶ್ವರ ದೇವರಿಗೆ ಭೂದಾನ ಮಾಡಿದ ವಿಷಯವನ್ನು ತಿಳಿಸುತ್ತದಿ. ಅಲ್ಲೀ 
~~ NR ಪೆರ್ಗಡೆ ಬಸವಗೌಡಾದಿಗಳು ಶಂಬೊಳಲ ದಾಸೇಶ್ವರ ದೇವರಿಗೆ ದಾನ ಬಿಟ್ಟ ವಿಷಯವನ್ನು ತಿ 
ತಂ ಶಾಸನ poesia ತೈಲೇಶ್ವರ ಹಾಗೂ ರಾಜಗುರು ತೇಜೋನಿಧಿ ದೇವರಿಗೆ ಶಂಬೊಳಲ ಗೌಡಿಕೆಯನ್ನು 
ಮತ್ತೊ 


ಸನಿ 
೪ಸಿದಿರಿ, 


1014 ಧಾರವಾಡ ಜಿಲ್ಲೆ 


ಕೊಟ್ಟ ಅಂಶವನ್ನು ತಿಳಿಸುತ್ತದೆ. ಆದರೆ ಮೇಲಿನ ಶಾಸನೋಕ್ತ ಗುಡಿಗಳಿಂದು : ಶಿಥಿಲಾವಸ್ಥೆಯಲ್ಲಿವೆ. ಊರ ಹೊರಗಿರುವ 
ರಾಮಲಿಂಗದೇವರ ಗುಡಿ ಶಾಸನೋಕ್ತ ದಾಸೇಶ್ವರ ಗುಡಿಯಾಗಿದ್ದು ಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿ ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಇದರ ಬಾಗಿಲವಾಡ 
ದ್ವಿಶಾಖೆಯನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಗುಡಿಯ ಮುಂದೆ ಸುಂದರವಾದ ಕಿರಣಸ್ತಂಭವಿದೆ. ಈ ಗುಡಿಯ 
ಆವರಣದಲ್ಲಿರುವ ಏಳು ವೀರಗಲ್ಲುಗಳಲ್ಲಿ ಎರಡರಲ್ಲಿ ಮಾತ್ರ ಶಾಸನವಿದ್ದು ಇವು 1247 ರಲ್ಲಿ ಜರುಗಿದ ಯುದ್ದದಲ್ಲಿ ಮಡಿದ 
ವೀರರ ಸಾಧಕಗಳಾಗಿವೆ. ಇವುಗಳಲ್ಲಿ ಹುಲಿಬೇಟೆ ವೀರಗಲ್ಲು ಬಹಳ ಆಕರ್ಷಕವಾಗಿದೆ. ಊರ ನಡುವೆ ಗರ್ಭಗೃಹವಷ್ಟೆ ಉಳಿದಿರುವ 
ಪ್ರಾಚೀನ ಗುಡಿಯಿದ್ದು ಮೈಲಾರ ಗುಡಿ) ಇದನ್ನು ಶಾಸನೋಕ್ತ ತೈಲೇಶ್ವರ ಗುಡಿಯೆಂದು ಊಹಿಸಬೇಕೆಂದು ತೋರುತ್ತದೆ. 
ಗುಡಿಯಲ್ಲಿಂದು ಮೈಲಾರನ ಮೂರ್ತಿಯಿದೆ. ಊರ ಹೊರಗೆ ಜೀರ್ಣಾವಸ್ಥೆಯಲ್ಲಿರುವ ಕಲ್ಲಪ್ಪನ ಗುಡಿಯನ್ನು ಶಾಸನೋಕ್ತ 
ಕಲಿದೇವ-ಬಸವೇಶ್ವರ ಗುಡಿಯೊಂದಿಗೆ ಗುರುತಿಸಬಹುದಾಗಿದೆ. ಮೂಲತಃ ಗರ್ಭಗೃಹ, ತೆರೆದ ಅರ್ಧಮಂಟಪ ಹಾಗೂ ನವರಂಗವನ್ನು 
ಹೊಂದಿದ್ದ ಈ ಗುಡಿಯ ಗರ್ಭಗೃಹ ಹಾಗೂ ಅರ್ಧಮಂಟಪದ ಭಾಗವಷ್ಟೆ ಇಂದು ಉಳಿದಿದೆ. ಈ ಗರ್ಭಗೃಹವು ನಕ್ಷತ್ರಾಕಾರದ 
ತಳವಿನ್ಯಾಸವನ್ನು ಹೊಂದಿರುವುದೊಂದು ಗಮನಾರ್ಹ ಅಂಶವಾಗಿದೆ. ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ ಹನುಮಂತ ದ್ಯಾಮವ್ವ 
ಮುಂತಾದ ದೇವತೆಗಳ ಗುಡಿಗಳಿದ್ದು ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ಶಿಗ್ಗಾಂವಿ : ತಾಲೂಕು ಕೇಂದ್ರವಾದ ಶಿಗ್ಗಾಂವಿಯ (ಜನಸಂಖ್ಯೆ : 10,120) ಪ್ರಾಚೀನ ಶಾಸನಗಳಲ್ಲಿ "ಸಿಗ್ಗಾಮೆ', "ಸಿಗ್ಗಾಮಿ' 
ಎಂದೇ ಉಲ್ಲೇಖಿತವಾಗಿದೆ. ಧಾರವಾಡದಿಂದ ಆಗ್ನೇಯಕ್ಕೆ 65 ಕಿ.ಮೀ ದೂರದಲ್ಲಿ ಬೆಂಗಳೂರು-ಪುಣೆ ರಸ್ತೆಯಲ್ಲಿ ಈ ಊರಿದೆ. 
ಇತ್ತೀಚೆಗೆ ಶಿಗ್ಗಾಂವಿಯ ಪಶ್ಚಿಮದಲ್ಲಿ ಇಟ್ಟಿಗೆಯ ಕಟ್ಟಡದ ಗೋಡೆ ಹಾಗು ಅವಶೇಷಗಳು, ಬ್ರಾಹಿಲಿಪಿಯುಳ್ಳ ಕೆಲವು ನಾಣ್ಯಗಳು 
ಲಭಿಸಿದ್ದು ಇವುಗಳು ಶಾತವಾಹನರ ಕಾಲದ್ದೆಂದು ಡಾ.ಆರ್‌.ಎಂ. ಷಡಕ್ಷರಯ್ಯ ಅಭಿಪ್ರಾಯ ಪಡುತ್ತಾರೆ. ಇವು ಶಿಗ್ಗಾಂವಿಯ 
ಪ್ರಾಚೀನತೆಯನ್ನು ಕ್ರಿ.ಶ. ಎರಡನೇ ಶತಮಾನದಷ್ಟು ಹಿಂದಕ್ಕೆ ಗುರುತಿಸಲು ನೆರವಾಗುತ್ತವೆ. ಹಿಂದೆ ಇದು ಪುಲಿಗೆರೆ-300ಕ್ಕೆ ಸೇರಿದ್ದಂತೆ ' 
ತೋರುತ್ತದೆ. ಇಲ್ಲಿಂದ ಈವರೆಗೆ 17 ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ 7-8 ಶಾಸನಗಳು ನೆರೆಯ ಬಂಕಾಪುರ ಮುಂತಾದ 
ಸ್ಥಳಗಳಿಂದ ತಂದವುಗಳಾಗಿದ್ದರೆ (ಈಗ ತಾಲೂಕು ಕಚೇರಿ ಬಳಿ ಇವೆ) ಬಾದಾಮಿ ಚಾಳುಕ್ಕ ಅರಸ ವಿಜಯಾದಿತ್ಯನ ಕಾಲದ 707 
ರ ತಾಮ್ರಶಾಸನ ಲಕ್ಷೇಶ್ವರಕ್ಕೆ ಸಂಬಂಧಿಸಿದ್ದು ಉಳಿದ ಶಾಸನಗಳು ಮಾತ್ರ ಶಿಗ್ಗಾಂವಿಗೆ ಸಂಬಂಧಿಸಿದ ಶಾಸನಗಳಾಗಿವೆ. ಇವುಗಳಲ್ಲಿ : 
ಅತ್ಯಂತ ಪ್ರಾಚೀನವಾದ ತಾಮ್ರ ಶಾಸನ ಚಾಳುಕ್ಕ ರಾಜಪುತ್ರಿ ಕುಂಕಮಮಹಾದೇವಿ ಪುಲಿಗೆರೆ (ಲಕ್ಷೇಶ್ವರ)ಯಲ್ಲಿ ನಿರ್ಮಿಸಿದ ಆನೆಸಜ್ಜೆ 
ಬಸದಿಗೆ ಗುಡ್ಡಿಗೆರೆ (ಗುಡಗೇರಿ) ಗ್ರಾಮವನ್ನು ದಾನವಾಗಿ ಕೋಡಿಸಿದ ವಿಷಯವನ್ನು ತಿಳಿಸಿದರೆ, ಒಂದನೇಯ ಅಮೋಘವರ್ಷನ 
ಕಾಲಕ್ಕೆ ಸೇರಿದ ಮೂರು ಶಾಸನಗಳಲ್ಲಿ ಎರಡು ಶಿಗ್ಗಾಂವಿಯ ನೆರೆಯ ಗ್ರಾಮಗಳಾದ ಮಂತ್ರೋಡಿ ಹಾಗೂ ನಿಡಗುಂದಿ ಗ್ರಾಮಗಳಿಗೆ 
ಸಂಬಂಧಿಸಿದ್ದು ಉಳಿದೊಂದು ಸಿಗ್ಗಾಮೆ (ಶಿಗ್ಗಾಂವಿ)ಯ ಕಲ್ಕೆರೆತಿ ಭಟಾರೆಗೆ ಅಲ್ಲಿಯ ಕಳ್ಳವಳ್ಳದೆರೆಯನ್ನು ಕುಪ್ಪೆಯರಸನ 
ಪೂರ್ವಾನುಮತಿಯೊಂದಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಒಂದನೇ ಸೋಮೇಶ್ವರನ ಕಾಲಕ್ಕೆ ಸೇರಿದ ಶಾಸನವು ಬಂಕಾಪುರದ 
ಕಡಂಬೇಶ್ವರ ದೇವರಿಗೆ, ಮಹಾಮಂಡಳೇಶ್ವರ ಹರಿಕೇಸರಿ ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಆರನೇಯ ವಿಕ್ರಮಾದಿತ್ಯನ 
ಕಾಲದ ಕ್ರಿ.ಶ.1108ರ ಶಾಸನ ನಿಡಗುಂದಿಯ ಮೂಲಸ್ಥಾನ ದೇವರಿಗೆ ದಾನ ಬಿಟ್ಟ ಅಂಶವನ್ನು ಹೇಳುತ್ತದೆ. ಶಿಗ್ಗಾಂವಿ ಹುಲಗೂರು 
ಹೊರವಲಯ ರಸ್ತೆಯಲ್ಲಿರುವ ಕಲ್ಮೇಶ್ವರ (ಮಲ್ಲಿಕಾರ್ಜುನ) ದೇವಾಲಯದ ಬಳಿಯಿರುವ ಯಾದವ ರಾಮಚಂದ್ರನ ಕಾಲಕ್ಕೆ ಸೇರಿದ 
ಕ್ರಿ.ಶ. 1290 ರ ಶಾಸನ ಗೋಯಿದೇವ ಕಲ್ಲಿನಾಥ ದೇವರಿಗೆ ದಾನಬಿಟ್ಟ ವಿಷಯ ತಿಳಿಸುತ್ತದೆ. ಕಲ್ಮೇಶ್ವರ ಗುಡಿ ಮುಂದಿರುವ 
ನಿಷಿಧಿ ಶಾಸನ ದೇಸಿಯಗಣದ ಬಾಳಚಂದ್ರ ದೇವರ ಶಿಷ್ಯನ ಸಮಾಧಿ ಮರಣದ ಬಗ್ಗೆ ತಿಳಿಸುತ್ತದೆ. ಮೇಲಿನ ಶಾಸನೋಕ್ತ ಗುಡಿಗಳಾದ 
ಕಲ್ಪೆದೆತಿ ಬಟರಿ, ಹಾಗೂ ಕಲಿನಾಥ ದೇವಾಲಯಗಳಲ್ಲಿ ಊರ ಹೊರ ವಲಯದ ಹುಲಗೂರು ರಸ್ತೆಯಲ್ಲಿ ಶಿಥಿಲಾವಸ್ಥೆಯಲ್ಲಿ 
ಕಲ್ಮೇಶ್ವರ (ಮಲ್ಲಿಕಾರ್ಜುನ) ಗುಡಿಯಷ್ಟೆ ಉಳಿದಿದ್ದು ಇನ್ನೊಂದು ಬಹುಶಃ ದುರ್ಗಾ (ಛಟರಿ) ಗುಡಿಯಾಗಿದ್ದು ಗುರುತಿಸಲು ಆಗುತ್ತಿಲ್ಲ. 


ಊರ ಹೊರಗಿರುವ ಮಲ್ಲಿಕಾರ್ಜುನ (ಕಲ್ಮೇಶ್ವರ) ಗುಡಿ ಮಣ್ಣಿನ ದಿಬ್ಬದಿಂದ ಭಾಗಶಃ ಮುಚ್ಚಿದ್ದು ಪೂರ್ವಾಭಿಮುಖವಾಗಿದೆ. 
ಗರ್ಭಗೃಹ ಹಾಗೂ ತೆರೆದ ಅರ್ಧಮಂಟಪವನ್ನುಳ್ಳ ಇದರ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಮುಂಬದಿಯಲ್ಲಿ ಸಪ್ತಮಾತೃಕಾ ಹಾಗೂ 
ಉಮಾ ಮಹೇಶ್ವರಿ ಶಿಲ್ಪಗಳಿವೆ. ರಾಷ್ಟಕೂಟರ ಕಾಲದ ಕಲಿನಾಥ ದೇವರು ಇದೇ ಇರಬೇಕೆಂದು ತೋರುತ್ತದೆ. ಊರ ಹಿರೇಕೆರೆ 
ಬಳಿಯಿರುವ ಈಶ್ವರ ಗುಡಿಯೂ ಕೂಡ ಹಾಳಾಗಿದ್ದು ಗರ್ಭಗೃಹ ಹಾಗೂ ಅರ್ಧಮಂಟಪವಿದೆ. ಇದರ ಬಳಿಯಲ್ಲೇ 


ಚಾ tas 1015 


ಮಹಿಷಮರ್ದಿನಿಯ ಭಗ್ನ ಶಿಲ್ಪವಿದೆ. ಕಾಲೇಜಿನ ಹಿಂಬದಿಯಲ್ಲಿ ಸಮಾಧಿಯೊಂದರ ಮೇಲಿರುವ ಬರಹ ಅಸಿಸೊಟ್‌ ಇಂಜ 

ಆಗಿದ್ದ ಬಾಂಬೆಯ ಎಡ್ರಂಡ್‌ ಕ್ಷಾಮಪರಿಹಾರ ಕಾಯ ಪ ಫಾಸ್‌ 
ಜಿ ೯ದಲ್ಲಿ ತೊಡಗಿದ್ದಾಗ 1877ರ ಏಪ್ರಿಲ್‌ 26 ರಂದು ಕಾಲರಾಕ್ಕೆ ಬಲಿಯಾಗಿ 
ಶಿಗ್ಗಾಂವಿಯಲ್ಲಿ ಮರಣ ಹೊಂದಿದನೆಂದು ತಿಳಿಸುತ್ತದೆ. ಇವುಗಳೊಂದಿಗೆ ಊರಲ್ಲಿ ಮಾಲತೇಶ, ಬಸವಣ್ಣ ಆಂಜನೇಯ, ಈಶ್ತರ, 
ಮೈಲಾರ, ವೀರಭದ್ರ, ಅಂಭಾಭವಾನಿ ಹಾಗೂ ದ್ಯಾಮವ್ವನ ಗುಡಿಗಳಿದ್ದು ವಿರಕ್ತಮಠ ಹಾಗೂ ನಾಗರಬಾವಿ ಮಠಗಳಿವೆ. ಮೂರು 
ಮಸೀದಿ ಹಾಗೂ ಒಂದು ದರ್ಗಾ ಕೂಡ ಇದೆ. ನಾಗನೂರು : (ಬೇಚರಾಕ್‌) ಶಿಗ್ಗಾಂವಿಯಿಂದ ಪಶ್ಚಿಮಕ್ಕೆ ಸುಮಾರು ನಾಲ್ಕು 
ಕಿ.ಮೀ. ದೂರದಲ್ಲಿ ಹಳಿಯಾಳ ರಸ್ತೆಯಲ್ಲಿ ಹೊಲಮಾಳದ ನಡುವೆ ಇದೆ. ಇದರ ಪಾಳು ನಿವೇಶನದಲ್ಲಿ ರಾಷ್ಟ್ರಕೂಟರ ಕಾಲದ 
ಇಟ್ಟಿಗೆಯ ರಚನೆಯಿಂದ ಕೂಡಿದ ಗರ್ಭಗೃಹ, ಅರ್ಧಮಂಟಪ ಹಾಗೂ ನವರಂಗವಿರುವ ಸೋಮಲಿಂಗೇಶ್ವರ ದೇವಾಲಯವಿದೆ. 
ಪೂರ್ವಾಭಿಮುಖವಾಗಿರುವ ಈ ಗುಡಿಯ ಸುತ್ತ ಮಣ್ಣ ದಿಬ್ಬವನ್ನು ನಿರ್ಮಿಸಿದ್ದಾರೆ. ಕೆರೆಯ ಬಳಿಯೇ ಇರುವ ಇದರ ಗರ್ಭಗೃಹದಲ್ಲಿ 
ಶಿವಲಿಂಗಎದ್ದು ಗಜಲಕ್ಷ್ಮಿ ಕೆತ್ತನೆ ಇರುವ ತ್ರಿಶಾಖಾಲಂಕೃತ ಬಾಗಿಲವಾಡವನ್ನು ಹೊಂದಿದೆ. ತೆರೆದ ಅರ್ಧಮಂಟಪದಲ್ಲಿ ಸುಂದರವಾದ 
ಚಂದ್ರಶಿಲೆಯಿದೆ. ನವರಂಗದಲ್ಲಿ ಗಣಪತಿ, ಮೈಲಾರ ಹಾಗೂ ಮಾಳಚಿಯರ ಕಿರು ಶಿಲ್ಪಗಳಿವೆ. ಸುಮಾರು ಕ್ರಿ.ಶ. 10ನೇ ಶತಮಾನದ 
ರಚನೆಯಾಗಿರಬಹುದಾದ ಈ ಗುಡಿ ಇಂದು ಶಿಥಿಲಾವಸ್ಥೆಯಲ್ಲಿದೆ. ಈ ಗುಡಿಯ ಹಿಂಭಾಗದಲ್ಲಿ ರಾಷ್ಟ್ರಕೂಟ ಕನ್ನರನ ಕಾಲಕ್ಕೆ ಸೇರಿದ 
ಮೂರು ವೀರಗಲ್ಲು ಶಾಸನಗಳಿದ್ದು ಗೊಗ್ರಹಣದಲ್ಲಿ ಹೋರಾಡಿ ಮಡಿದ ವೀರರ ಸಾರ್ಯಕಗಳಾಗಿವೆ. ಈ ಊರಿನ ನಿವಾಸಿಗಳು 
ಶಿಗ್ಗಾಂವಿಗೆ ವಲಸೆ ಬಂದಿರುವುದರಿಂದ ಈ ಊರು ಶಿಗ್ಗಾಂವಿ ಸೀಮೆಗೆ ಸೇರಿಹೋಗಿದೆ. ಗಂಗಿ ಬಾವಿ ಸುಕ್ಷೇತ್ರವು ಹಳಿಯಾಳ 
ರಸ್ತೆಯಲ್ಲಿ ಶಿಗ್ಗಾಂವಿಯಿಂದ ಪಶ್ಚಿಮಕ್ಕೆ ಸುಮಾರು ಆರು ಕಿ.ಮೀ. ದೂರದಲ್ಲಿದ್ದ ಎಡ್ಡಬಾದ್‌ (ಟಿಚರಾಕ್‌) ನಲ್ಲಿರುವ 
ಪವಿತ್ರಬಾವಿಯೊಂದನ್ನು ಗಂಗೀಬಾವಿ ಎಂದು ಕರೆಯುತ್ತಾರೆ. ಇದು. ಸುಂದರ ಆವರಣದೊಳಗಿರುವ ತಟಾಕವಾಗಿದ್ದು ಇದರ 
ಆವರಣದಲ್ಲಿ ಎರಡು ಗುಡಿಗಳೂ ಇವೆ. ಸುತ್ತ ಗುಡ್ಡಗಾಡು ಹಾಗೂ ನಡುವೆ ಇರುವ ಬಾವಿಯ ಬಳಿಯಲ್ಲೇ ಇರುವ ರಾಮಲಿಂಗೇಶ್ವರ 
ಗುಡಿ ಈ ಸ್ಥಳದ ಆಕರ್ಷಣೆಯನ್ನು ಹೆಚ್ಚಿಸಿದ್ದು ಇದು ಒಳ್ಳೆಯ ವಿಹಾರತಾಣವಾಗಿದೆ. ಇಲ್ಲಿನ ರಾಮಲಿಂಗೇಶ್ವರ ಗುಡಿ ಪೂರ್ಣ 
ಜೀರ್ಣೋದ್ಧಾರಗೊಂಡಿದ್ದು ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡದ ತ್ರಿಶಾಖಾಲಂಕೃತವಾಗಿದೆ. ನವರಂಗಕ್ಕೆ ರಾಷ್ಟ್ರಕೂಟ 
ಹಾಗೂ ಕಲ್ಯಾಣದ ಚಾಳುಕ್ಕರ ಕಾಲದ ವಿವಿಧ ಶೈಲಿಯ ಬಹಳ ಸುಂದರವಾದ ಕಂಬಗಳನ್ನು ಬಳಸಲಾಗಿದೆ. ಈ ಗುಡಿಯ ಬಳಿಯಲ್ಲೇ 
ಇರುವ ಗುಡ್ಡದಲ್ಲಿ ಹಲವಾರು ಗವಿಗಳಿವೆ. ಇತ್ತೀಚೆಗೆ ಒಂದು ದಿಬ್ಬದ ಮೇಲೆ ನಿರ್ಮಾಣಗೊಂಡಿರುವ ರೇಣುಕಾಚಾರ್ಯರ ಮಠದಲ್ಲಿ 
ಪಂಚಪೀಠಾಧಿಪತಿಗಳ ಸುಂದರ ಶಿಲ್ಪಗಳಿವೆ. ಇವುಗಳನ್ನು ಮಾಡಿರುವ ಶಿಲ್ಪಿ ಕಲಾದಗಿಯ ಎಂ.ಆರ್‌. ಬಡಿಗೇರ್‌ ಆಗಿದ್ದಾರೆ. ಇಲ್ಲಿ 
ಸಂಕ್ರಮಣದಂದು ಜರುಗುವ ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಸಾವಿರಾರು ಜನ ನಾನಾ ಕಡೆಗಳಿಂದ ಬಂದು ಸೇರುತ್ತಾರೆ. ಸುಂದರ 
ಪ್ರಕೃತಿಯ ಮಡಿಲಲ್ಲಿರುವ ಗಂಗೀಬಾವಿ ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೇನವಾದ ಪುಣ್ಯಕ್ಷೇತ್ರವಾಗಿದೆ. ಶಿಗ್ಗಾಂವಿಯಿಂದ 10 ಕಿ.ಮೀ. 
' ವಾಯುವ್ಯಕ್ಕೆ ಇರುವ' ಮಲಲಿಕ್ಷೇತ್ರವು ಶಾಸನಗಳಲ್ಲಿ "ಮಡಿಲೆ' ಎಂದೇ ಉಲ್ಲೇಖಿತವಾಗಿದೆ. ಇಲ್ಲಿನ ಏಕೈಕ ಶಾಸನ ಕವಿದೇವಸ್ತಾಮಿಗೆ 
ನೀಡಿದ ದಾನದ ಎಚಾರ ತಿಳಿಸುತ್ತದೆ. ಶಾಸನೋಕ್ತ ಕಲಿದೇವರ ದೇವಾಲಯವೇ ಈಗಿನ ಕಲ್ಲೇಶ್ವರವಾಗಿ ಯಾತ್ರಾಸ್ಥಳವಾಗಿದೆ. 


ಶಿಡೇನೂರು : ಬ್ಯಾಡಗಿ ತಾಲೂಕಿನ ಶಿಡೇನೂರು (ಜನಸಂಖ್ಯೆ : 4,602) ಪ್ರಾಚೀನ ಶಾಸನಗಳಲ್ಲಿ "ಸಿಡಿಯನೂರು' ಎಂದೇ 
ಉಲ್ಲೇಖಿತಗೊಂಡಿದೆ. ಈ ಊರು ಬ್ಯಾಡಗಿಯಿಂದ ನೈಯತೃಕ್ಕೆ ಐದು ಕಿ.ಮೀ ದೂರದಲ್ಲಿ ಕೋಡ ರಸ್ತೆಯಲ್ಲಿದೆ. ಹಿಂದೆ ಇದು 
ಬವನಾಸಿ-12000 ಕ್ಕೆ ಸೇರಿದ ಸಾತ್ತಳಿಗೆ-70 ಕಂಪಣದಲ್ಲಿದ್ದು ಇಲ್ಲಿಂದ ಈವರೆಗೆ ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ, hy: 
ಚಾಳುಕ್ಯ ಹಾಗೂ ನಂತರದ ಕಾಲದ ಎಂಟು ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ಬಾದಾಮಿ ಚಾಲುಕ್ಕ fp ಘರ 
ಕಾಲಕ್ಕೆ ಸೇರಿದ ವೀರಗಲ್ಲು ಸಿಂಗವಡ್ಡಗಿ ರಾಪಮಮ್ಮ ಸಿರಿವಾಳೆ (ಸಿರಿವಾಗಿಲ) ಮಾಡಿದನೆಂದು ಇಸ್ಟ ಗು ಭಾನ 
ಕಾಲಕ್ಕೆ ಸೇರಿದ ಶಾಸನ ಚಾಲುಕ್ಯ ರಾಜ್ಯ ಕೆಡುವಾಗ ದೋಸಿ ಹಾಗೂ ಪೊಗಿಲ್ಲಿಯರು ಹೋರಾಡುತ್ತ ಮಡಿದ ಇಯ ನೇಡ 
ತಿಳಿಸುವಂತೆ ತೋರುತ್ತದೆ. ಕಲ್ಲೇಶ್ವರ ಗುಡಿ ಬಳಿಯಿರುವ ರಾಷ್ಟ್ರಕೂಟ ಅರಸು ಧ್ರುವ (780-793) ನ ತ ಸ ವ 
ಶಾಸನ ಮಾರಕ್ಕರಸನು ಬನವಾಸಿ-12,000 ಆಳುತ್ತಿದ್ದು ಬಿನಎತಿ ಅಬ್ಬೆ (ಎನಯತಿ ಅಬ್ಬೆ Ka ಷು; "ವರ್ಯ 
ನಡೆದ ಕಾಳಗದಲ್ಲಿ ಮಡಿದ ವೀರರ ಸಲುವಾಗಿ ನಿಲ್ಲಿಸಿದ ಸಾಧಕವಾದರೆ, ಕಲ್ಯಾಣದ 4 ಹ್ಯೇ ಭವ ತ ಡ 
ನು ಸಾತ್ತಳಿಗೆ- ಗ ಪೆರ್ಗಡೆ 

ಕ್ರಿಶ. 1015 ರ ಶಾಸನ ಕಾಟಿಮಯ್ಯನು ಬನವಾಸಿ- 12,000 ಆಳುವಾಗ, ವಾವಣರಸಯ್ಯು ಸಾತ್ತ ಶ್ರದ್ದಾ 


ಚಾವುಂಡಯ್ಯನು ಮೂಲಸ್ಥಾನದ ಕಲಿದೇವರ ಗುಡಿ ನಿರ್ಮಿಸಲು ಊರ ಹಲವಾರು ಗೌಡರು ಈ ದೇವರಿಗೆ ಭೂದಾನ ಮಾಡಿದ 
ಕ ನ ಶಾಸನೋಕ ಮೂಲಸ್ಥಾನದ ಕಲಿದೇವರು ಕೆರೆವಾಡ ಕತ್ತರಿ ಬಳಿಯಿರುವ ಇಂದಿನ ಕಲ್ಲೇಶ್ವರ 
ಅಂಶವನ್ನು ತಿಳಿಸುತ್ತದೆ. ಇಲ್ಲಿನ ಶಾ ಕ್ರ ಸಃ 


1010 ಧಾರವಾಡ ಜಿಲ್ಲೆ 


ಗುಡಿಯಾಗಿದೆ. ಪೂರ್ವಾಭಿಮುಖವಾಗಿರುವ ಈ ಗುಡಿ, ತ್ರಿಕೂಟಾಚಲವಾಗಿದ್ದು ಎತ್ತರವಾದ ಸ್ಥಳದಲ್ಲಿದೆ. ಪ್ರಧಾನ ಗರ್ಭಗೃಹಕ್ಕಷ್ಟೆ 
ಅಂತರಾಳವಿದ್ದು ಉಳಿದೆರಡು ಗರ್ಭಗೃಹಗಳಿಗೆ ಅಂತರಾಳವಿಲ್ಲ ಮೂರು ಗರ್ಭಗೃಹಗಳಿಗೂ ಸೇರಿದಂತೆ ಒಂದೇ ನವರಂಗವಿದೆ. 
ಪ್ರಧಾನ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಉಳಿದೆರಡರಲ್ಲೊಂದರಲ್ಲಿ ವಿಜಯನಗರ ಕಾಲದ ವೀರಭದ್ರನ ಮೂರ್ತಿಯಿದ್ದು ಮತ್ತೊಂದು 
ಖಾಲಿಯಿದೆ. ನವರಂಗದಲ್ಲಿರುವ ಮೂರು ದೇವಕೋಷ್ಠಗಳಲ್ಲಿ ಕ್ರಮವಾಗಿ ಸಪ್ತಮಾತೃಕಾ, ದೇವಿ ಹಾಗೂ ಗಣಪತಿಯ ಶಿಲ್ಪಗಳಿವೆ. 
ನವರಂಗದಲ್ಲಿ ಮೂರು ಮಾದರಿಯ ಕಂಬಗಳಿದ್ದು ನಡುವಣ ಛತ್ತಿನಲ್ಲಿ ಪಂಚದಳದ ಕಮಲವಿದೆ. ಪ್ರಧಾನ ಗರ್ಭಗೃಹಕ್ಕೆ ಕದಂಬನಾಗರ 
ಶಿಖರವಿದೆ. ಈ ಪರಿಸರದಲ್ಲೇ ಬಾದಾಮಿ ಚಾಲುಕ್ಕ ಹಾಗೂ ರಾಷ್ಟ್ರಕೂಟರ ಕಾಲದ ಬೃಹತ್ತಾದ ಮೂರು ವೀರಗಲ್ಲುಗಳಿದ್ದು ಒಂದರಲ್ಲಿ . 
ಪಂಚಮಂಗಳ ಚಿಹ್ನೆಗಳಿವೆ. ವೀರಮಾಸ್ತಿಕಲ್ಲು ಹಾಗೂ ಕುಮಾರ ರಾಮನ ಶಿಲ್ಪ (7) ಗಳಿವೆ. ಇದರ ಬಳಿಯಲ್ಲೇ ಒಂದು ಹೊಲದಲ್ಲಿ 
ಕೋಣನ ತಲೆ' ಶಿಲ್ಪವಿದೆ. ಇದರೊಂದಿಗೆ ಊರಲ್ಲಿ ಬಸವಣ್ಣ ಹನುಮಂತ, ದ್ಯಾಮವ್ವ ಹಾಗೂ ದುರ್ಗವ್ವ ಮುಂತಾದ ಗುಡಿಗಳಿವೆ. 
ಮಸೀದಿ ಹಾಗೂ ದರ್ಗಾ ಕೂಡ ಇವೆ. 


ಶಿರಹಟ್ಟಿ : ತಾಲೂಕು ಕೇಂದ್ರವಾದ ಶಿರಹಟ್ಟೆಯು (ಜನಸಂಖ್ಯೆ : 7,696) ಧಾರವಾಡದಿಂದ ಆಗ್ನೇಯಕ್ಕೆ ಸುಮಾರು 89 
ಕಿ.ಮೀ. ದೂರದಲ್ಲಿದೆ. ಶಿರಹಟ್ಟಿಯ ಪ್ರಾಚೀನ ಹೆಸರು "ಶಿರಹಪುರ', ವಿಜಾಪುರದ ಸುಲ್ತಾನರ ಕಾಲದಲ್ಲಿ ಇದು ಲಕ್ಷೇಶ್ವರ 
ಉಪಭಾಗದಲ್ಲೊಂದು ಭಾಗವಾಗಿತ್ತು. ವಿಜಾಪುರ ಸುಲ್ತಾನರ ಆಳ್ವಿಕೆಯಲ್ಲಿ ಜಹಗೀರಾಗಿ ಸ್ವಲ್ಪ ಕಾಲ ಅಂಕುಶಖಾನನ ಕೈಯಲ್ಲಿತ್ತು. 
ನಂತರದಲ್ಲಿ ಇದನ್ನು ಲಕ್ಷೇಶ್ವರದೊಂದಿಗೆ ಖಾನಗೌಡ ಎಂಬ ಶಿರಹಟ್ಟಿ ದೇಸಾಯಿಯು 1607 ರಲ್ಲಿ ದೇಶಗತಿಯಾಗಿ ಪಡೆದನು. 
1686 ರ ನಂತರ, ಶಿರಹಟ್ಟಿ ದೇಸಾಯಿ, ಸವಣೂರ ನವಾಬನೊಂದಿಗೆ ಸಂಧಾನ ಮಾಡಿಕೊಂಡನು. 1756 ರಲ್ಲಿ ಸವಣೂರು 
ನವಾಬನು ತನ್ನ ಸಂಸ್ಥಾನವನ್ನು ಮರಾಠಾ ಪೇಶ್ವೆಗಳಿಗೆ ಒಪ್ಪಿಸಿದಾಗಲೂ ಶಿರಹಟ್ಟಿ ದೇಸಾಯಿಗಳು ಮುಂದುವರಿದರು. ಮುಂದೆ ಪೇಶ್ವೆ 
ಸವಣೂರು ಸಂಸ್ಥಾನವನ್ನು ಪಟವರ್ಧನ ಮನೆತನಕ್ಕೆ ಜಾಹಗೀರಾಗಿ ಕೊಟ್ಟನು. ಇದನ್ನು 1801 ರಲ್ಲಿ ವಿಭಜಿಸಿದಾಗ ಶಿರಹಟ್ಟಿ ಸಾಂಗ್ಲಿ 
ಸಂಸ್ಥಾನದ ಪಾಲಾಗಿ ಬಾಹುಸಾಹೇಬ್‌ ಲಾಗು ಎಂಬಾತನ ಆಳ್ವಿಕೆಯನ್ನು ಪಡೆಯಿತು. ಇಲ್ಲೊಂದು ಪುರಸಭೆ 1878 ರಲ್ಲಿ 
ಪ್ರಾರಂಭವಾಯಿತು. ಸ್ವಾತಂತ್ರ್ಯನಂತರ ಧಾರವಾಡ ಜಿಲ್ಲೆಗೆ ಸೇರಿ ಒಂದು ತಾಲೂಕಾಗಿ ರಚನೆಗೊಂಡಿತು. ಅಂಕುಶಖಾನ್‌ ಅಥವಾ 
ಖಾನಗೌಡ ನಿರ್ಮಿಸಿದರೆಂದು ಹೇಳುವ ಶಿರಹಟ್ಟಿಯ ಶಿಥಿಲವಾದ ಕೋಟೆ 19ಅಡಿ ಎತ್ತರ 19ಅಡಿ ದಪ್ಪವಿದ್ದು 15 ಬುರುಜುಗಳನ್ನು 
ಹೊಂದಿದ್ದವಂತೆ. ಅವ್ವಲಿಂಗವ್ವನ ಮಠ ಹಾಗೂ ಫಕೀರ ಸ್ವಾಮಿಮಠಗಳು ವೀಕ್ಷಣಾ ಯೋಗ್ಯವಾದ ಸ್ಥಳಗಳಾಗಿವೆ. ಅವ್ವ ಲಿಂಗವ್ವನ 
ಮಠವು ಅಲಂಕಾರದಿಂದ ಕೂಡಿದ, ಸುಮಾರು 300 ವರ್ಷಗಳಿಗೂ ಪ್ರಾಚೀನವಾದ ಆಕರ್ಷಕ ಕಲ್ಲುಕಟ್ಟಡವಾಗಿದೆ. ಈ ಮಠವನ್ನು 
ಲಕ್ಷ್ಮೇಶ್ವರ ದೇಶಗತಿಯ ಸಂಸ್ಥಾಪಕಿಯಾದ ಅವ್ವಲಿಂಗವ್ವೆಯ ಸಮಾಧಿಗೆಂದೇ ನಿರ್ಮಿಸಿದರೂ, ಅವಳ ಶವವನ್ನಲ್ಲಿ ಹೂಳಲಿಲ್ಲವೆಂದು 
ಸ್ಥಳೀಕರು ಹೇಳುತ್ತಾರೆ. ಅವ್ವಿಗವ್ವೈ ಮಠದ ದ್ವಾರಬಂಧ ಆಕರ್ಷಕ ಕೆತ್ತನೆಯನ್ನು ಹೊಂದಿದೆ. ಇಲ್ಲಿನ ಮತ್ತೊಂದು ಆಕರ್ಷಣೆಯೆಂದರೆ 
ಫಕೀರ ಸ್ವಾಮಿ ಮಠ. ಸುಮಾರು 300 ವರ್ಷಗಳಷ್ಟು ಪ್ರಾಚೀನವಾದ ಈ ಮಠ ಫಕೀರ ಚನ್ನವೀರಸ್ವಾಮಿಯವರಿಗೆ ದಾನ ಬಿಟ್ಟ | 
ವಿಷಯವನ್ನು ಮಠದಲ್ಲೇ ಇರುವ ಒಂದು ಶಾಸನ ಹೇಳಿದರೆ, ಇನ್ನೊಂದು ಶಾಸನ ಕಲಕೇರಿಯ ಚಿನ್ನಪ್ಪನಿಗೆ ಗೌಡನ ತಮನು 
ಸೋಗಿವಾಳ ಗ್ರಾಮದ ಅರ್ಧಭಾಗವನ್ನು ಮಾರಿದ ಅಂಶವನ್ನು ತಿಳಿಸುತ್ತದೆ. ಈ ಮಠದಲ್ಲಿ ಆರು ಮಂದಿ ಸ್ವಾಮಿಗಳ ಸಮಾಧಿಗಳಿವೆ. 
ಊರಲ್ಲಿರುವ ಇತರ ಗುಡಿಗಳೆಂದರೆ ಲಕ್ಷ್ಮೀನಾರಾಯಣ, ಮಹಾದೇವ, ಮಾರುತಿ, ಗಣೇಶ, ಬೀರಪ್ಪ ಹಾಗೂ ದುರ್ಗಾ 
ಮಂದಿರಗಳಾಗಿವೆ. ಊರಲ್ಲಿ ಮೂರು ಮಸೀದಿ ಹಾಗೂ ಮಹಬೂಬು ಸುಬಾನಿಯ ದರ್ಗಾವಿದೆ. ಫಕೀರಸ್ವಾಮಿ ಮಠದ ಜಾತ್ರೆ 
ಮೇ ತಿಂಗಳಲ್ಲಿ ಜರುಗುತ್ತಿದ್ದು ಆ ಸಂದರ್ಭದಲ್ಲಿ ದನಗಳ ದೊಡ್ಡ ಜಾತ್ರೆಯೇ ನಡೆಯುತ್ತದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿ 
ಬೇಂದ್ರೆಯವರ ಹುಟ್ಟೂರು ಇದಾಗಿದೆ. 


ಶಿರೂರು : ಮುಂಡರಗಿ ತಾಲೂಕಿನ ಹಳ್ಳಿಯಾದ ಶಿರೂರು (ಜನಸಂಖ್ಯೆ : 1,130) ಮುಂಡರಗಿಯಿಂದ ವಾಯುವಕ್ಕಿ: 20 
ಕಿ.ಮೀ. ದೂರದಲ್ಲಿ ಹಾಗೂ ಗದುಗಿನಿಂದ ಆಗ್ನೇಯಕ್ಕೂ 20ಕಿ.ಮೀ. ದೂರದಲ್ಲಿದೆ. ಈ ಊರು ಪ್ರಾಚೀನ ಶಾಸನಗಳಲ್ಲಿ "ಸಿರಿವೂರು' 
ಎಂದೇ ಉಲ್ಲೇಖಿತಗೊಂಡಿದ್ರು, ಹಿಂದೆ ಇದು ಮಾಸವಾಡಿ-140 ಕ್ಕೆ ಸೇರಿತ್ತು. ಇಲ್ಲಿಂದ ಈವರೆಗೆ ಕಲ್ಕಾಣದ ಚಾಳುಕ್ಕ ಹಾಗೂ 
ಯಾದವ ಅರಸರಿಗೆ ಸೇರಿದ ಆರು ಶಾಸನಗಳು ವರದಿಯಾಗಿದೆ. ಇವುಗಳಲ್ಲಿ ಬ್ರಹದೇವರ ಗುಡಿ- ಬಾಗಿಲವಾಡದ ಮೇಲಿರುವ 
ಕ್ರಿಶ. 1042 ಶಾಸನ ಒಂದನೆಯ ಸೋಮೇಶ್ವರನ ಕಾಲಕ್ಕೆ ಸೇರಿದ್ದು ಕುಂಚವಡುಗ ದಾಸಯ್ಯನು ಸಿರಿವೂರದ ಸಿರಿವಾಗಿಲ ನಿರ್ಮಿಸಿ 
ದಾನ ಬಿಟ್ಟ ವಿಷಯ ತಿಳಿಸಿದರೆ, ಕ್ರಿ.ಶ. 1048ರಲ್ಲಿ ಮಹಾಸಾವಂತದಾಸರಸನು ಸಿರಿವೂರನ್ನಾಳುತ್ತಿರುವಾಗ ಆಯ್ದ ಹಾಗೂ ನಾಗದೇವ 


ಪ್ರೇಕ್ಷಣೀಯ ಸ್ಥಳಗಳು 1017 


ಗೌಡರು ಮಠದಲ್ಲಿದ್ದ ಯತಿಗಳಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಮಳಗೇಶ್ವರ (ಮಹಾಬಳೇಶ್ವರ) ಗುಡಿ ಎದುರಿನ ಯಾದವ 
ರಾಮಚಂದ್ರನ ಕ್ರಿ.ಶ. 1291ರ ಶಾಸನ ಸ್ವಯಂಭೂಲಿಂಗಕ್ಕೆ ನಾಯಕನೊಬ್ಬ ಭೂಮಿಯನ್ನು ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. 
ಉಳಿದ ಶಾಸನಗಳು ಹೆಚ್ಚಿನ ವಿವರ ನೀಡುವುದಿಲ್ಲ ಮೇಲಾಗಿ ಬಹಳ ಹಾಳಾಗಿವೆ. ಊರ ಹೊರಗೆ ಎತ್ತರವಾದ ದಿನ್ನೆಯ ಮೇಲೆ 
ಪೂರ್ಣ ಶಿಥಿಲಗೊಂಡಿರುವ ಪ್ರಾಚೀನ ರಾಮಲಿಂಗೇಶ್ವರ ಗುಡಿಯಿದೆ. ಈಗ ಗರ್ಭಗೃಹ ಮಾತ್ರ ಉಳಿದಿದ್ದು ಅದರಲ್ಲಿ ಶಿವಲಿಂಗ 
ಹಾಗೂ ನಂದಿಗಳಿವೆ. ಊರ ಹೊರಗೆ ಹೊಲದಲ್ಲಿ ಎತ್ತರವಾದ ದಿನ್ನೆಯ ಮೇಲೆ ಸಿದ್ದೇಶ್ವರ ಗುಡಿಯಿದೆ. ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗವನ್ನು ಹೊಂದಿದ್ದ ಈ ಗುಡಿಯಿಂದು ಪೂರ್ಣ ಶಿಥಿಲಗೊಂಡು ಗರ್ಭಗೃಹವಷ್ಟೆ ಉಳಿದಿದೆ. ಗರ್ಭಗೃಹದಲ್ಲಿ ಬಲಹರಿ 
ಲಿಂಗವಿದ್ದು ಹೊರಗೆ ಬಲಕ್ಕೆ ಮಕರ ಪ್ರಣಾಳವಿದೆ. ಗರ್ಭಗೃಹ ಹಾಗೂ ಅಂತರಾಳದ ಭಾಗ ಅದಿಷ್ಠಾನ ಭಾಗ ಮಾತ್ರ ಉಳಿದಿದ್ದು 
ಹಲವಾರು ಹಿಂಚಾಚು ಮುಂಚಾಚು ಕೋನಗಳಿಂದ ಕೂಡಿದ್ದು ಇದು ಆಕರ್ಷಕವಾಗಿದೆ. 


ಊರ ಹೊರವಲಯದಲ್ಲೇ ಇರುವ ಮತ್ತೊಂದು ಗುಡಿ ಎಂದರೆ ಮಹಾಬಲೇಶ್ವರ ದೇವಾಲಯವಾಗಿದೆ. 
ಪೂರ್ವಾಭಿಮುಖವಾಗಿರುವ ಈ ಗುಡಿಯಲ್ಲಿ ಕೇವಲ ಗರ್ಭಗುಡಿ ಹಾಗೂ ಅಂತರಾಳಗಳು ಮಾತ್ರ ಉಳಿದಿದ್ದು ಗರ್ಭಗುಡಿ ಎದುರಿಗೆ 
ಇತ್ತೀಚೆಗೆ ನಂದಿಗುಡಿಯನ್ನು ನಿರ್ಮಿಸಿದ್ದಾರೆ. ಅಲ್ಲೇ ಇರುವ ಕ್ರಿ.ಶ. 1291 ರ ಶಾಸನವೊಂದು ಇದನ್ನು ಸ್ವಯಂಭೂಲಿಂಗ 
ದೇವಾಲಯವೆಂದು ಕರೆದಿದೆ. ಅಂತರಾಳದ ಬಾಗಿಲವಾಡದಲ್ಲಿ ಗಜಲಕ್ಷಿಯಿದೆ. ಗರ್ಭಗೃಹವನ್ನು ಕದಂಬ.ನಾಗರ ಶಿಖರ ಅಲಂಕರಿಸಿದೆ. 
ಈ ಗುಡಿಯ ಮುಂದೆ ರಾಷ್ಟ್ರಕೂಟರ ಕಾಲದ ಕಂಬ (10 ನೇ ಶತಮಾನದ) ವೀರಗಲ್ಲು ಶಾಸನಕಲ್ಲು ಸಪ್ತಮಾತೃಕಾ ಪಟ್ಟಿಕೆ, 
ಮಹಿಷಮರ್ದಿನಿ, ತೀರ್ಥಂಕರ ಹಾಗೂ ಕಿರಣಸಂಭಗಳ ಭಗ್ನಾವಶೇಷಗಳಿವೆ. ತೋರಣಗಲ್ಲು ಬ್ರಹ್ಮೇಶ್ವರ ಗುಡಿ ಬಳಿ ತೋರಣಗಲ್ಲಿನ 
ಮೇಲಿನ ಶಾಸನಗಳು ಸಿರಿಯೂರ ಸಿರಿವಾಗಿಲ ನಿರ್ಮಾಣದ ಬಗ್ಗೆ ಹೇಳುತ್ತಿದ್ದು ಅವೇ ಸಿರಿವಾಗಿಲ ತೋರಣಗಳಾಗಿವೆ. ಊರ 
ದಕ್ಷಿಣದಲ್ಲಿ ಕೃಷ್ಣನ ದೇವಾಲಯವಿದೆ. ಹಾಳಾದ ಗುಡಿಯ ಅವಶೇಷಗಳನ್ನೇ ಬಳಸಿ ಜೀರ್ಣೋದ್ಧಾರ ಮಾಡಿರುವ ಈ ಗುಡಿಯೂ 
ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ ಹಾಗೂ ನವರಂಗವನ್ನಷ್ಟೆ ಎತ್ತರದ ವೇದಿಕೆಯ ಮೇಲೆ ಹೊಂದಿದೆ. ಗರ್ಭಗೃಹದಲ್ಲಿ ಸುಮಾರು 
ಐದಡಿ ಎತ್ತರದ ಕೃಷ್ಣನ ಸುಂದರವಾದ ಶಿಲ್ಪವನ್ನು ಚಿತ್ತಾಕರ್ಷಕ ಆಭರಣಗಳಿಂದ ಅಲಂಕರಿಸಲಾಗಿದ್ದು ಈ ಮೂರ್ತಿಯ 
ಗರುಡಪೀಠವೂ ಅಷ್ಟೇ ಚೆನ್ನಾಗಿದೆ. ಗರ್ಭಗೃಹದ ಬಾಗಿಲವಾಡವು ಲಲಾಟದಲ್ಲಿ ಗಜಲಕ್ಷಿಯನ್ನು ಹೊಂದಿದ್ದು ಚಿತ್ತಾಕರ್ಷಕ ಕೆತ್ತನೆಯಿಂದ 
ಕೂಡಿದ ಚತುರ್ಶಾಖಲಂಕಾರವನ್ನು ಹೊಂದಿದ್ದರೆ, ನವರಂಗದ ಬಾಗಿಲವಾಡಗಳು ಪಂಚಶಾಖಾಲಂಕಾರದಿಂದ ಕೂಡಿದ ಗಜಲಕ್ಷಿಯನ್ನು 
ಹೊಂದಿದ್ವು ಆಕರ್ಷಕವಾಗಿವೆ. ನವರಂಗದ ಕಂಬಗಳು ಚಾಲುಕ್ಯ ಶೈಲಿಯ ಕಂಬಗಳಾಗಿವೆ. ದೇವಾಲಯದ ಹೊರಂಭಿತ್ತಿ ಸರಳವಾಗಿದ್ದು, 
ಕಪೋತ ಭಾಗದಲ್ಲಿ ರಾಷ್ಟ್ರಕೂಟ ಕಂಬಗಳನ್ನು ಹೊಂದಿರುವ ಕಿರು ಮಂಟಪದಲ್ಲಿ ವೈವಿಧ್ಯತೆಯಿಂದ ಕೂಡಿದ ಮಿಥುನ ಶಿಲ್ಪಗಳು 
ನಾಲ್ಕಾರು ಸಂಖ್ಯೆಯಲ್ಲಿವೆ. ಉತ್ತರ ಕರ್ನಾಟಕದಲ್ಲಿ ಬಳಕೆಯಲ್ಲಿರುವ "ಬಗಲ ಮೇಲೆ ಹಾಕ್ಕೊಂಡು ಹೊಂಟ' ಎಂಬ ನುಡಿಗಟ್ಟನಿಲ್ಲಿ 
ಶಬ್ದಶಃ ಕಂಡರಿಸಿರುವುದನ್ನು ನೋಡಬಹುದಾಗಿದೆ. ಶಾಸನಗಳ ಹಿನ್ನೆಲೆಯಲ್ಲಿ ಇಲ್ಲಿ ದೇವಾಲಯಗಳ ಅಧ್ಯಯನವಾಗಬೇಕಾಗಿದೆ. ಕ್ಷೇತ್ರ 
ಕಾರ್ಯದಲ್ಲಿ ಗಮನಿಸಿದ ಅಂಶಗಳ ಆಧಾರದ ಮೇಲೆ ಇದು ಶೈವ, ಜೈನ, ಕೇಂದ್ರವಾಗಿ ಮಹತ್ವದ ಸ್ಥಾನ ಪಡೆದಿದ್ದ ಚಿತ್ರ ಕಣುಂದೆ 
ಮೂಡುತ್ತದೆ. ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ ಹನುಮಂತ, ಈಶ್ವರ, ಕನಕವ್ವ, ದುರ್ಗವ್ವ ಹಾಗೂ ದ್ಯಾಮವ್ವನ ಗುಡಿಗಳು, 


ಧರ್ಮರ ಮಠ, ತೋಂಟದ ಸ್ವಾಮಿ ಮಠ ಹಾಗೂ ಚಂದ್ರಪ್ಪಜ್ಜನ ಮಠಗಳೂ ಇದ್ದು ಮಸೀದಿ ಹಾಗೂ ದರ್ಗಾಗಳೂ ಕೂಡ 
ಇವೆ. 


ಶಿಶುನಾಳ : ಶಿಗ್ಗಾಂವಿ ತಾಲೂಕಿನ ಶಿಶುನಾಳವು (ಜನಸಂಖ್ಯೆ : 2,609) ಶಿಗ್ಗಾಂವಿಯಿಂದ 15 ಕಿ.ಮೀ. ದೂರದಲ್ಲಿದ್ದು 
ಕರ್ನಾಟಕದ ಕಬೀರರೆಂದೇ ಪ್ರಖ್ಯಾತರಾದ ಷರೀಫರಿಂದ ಪ್ರಸಿದ್ಧವಾಗಿದೆ. ಕವಿ ಷರೀಫರು (1819-89) ಮೂಲತಃ ಶಿಶುನಾಳದವರು. 
ಇವರ ಗುರುಗಳಾದ ಗೋವಿಂದ ಭಟ್ಟರು ನೆರೆಯ ಕಳಸದವರು. ಷರೀಫರ ಮನೆ ಹಾಗೂ ಸಮಾಧಿಗಳೆರಡು ಶಿಶುನಾಳದಲ್ಲಿವೆ. 
ಶಿಶುನಾಳಲ ಸಮಾಧಿಯ ಎದುರು ನಿರ್ಮಾಣಗೊಂಡಿರುವ ಶಿಶುನಾಳರ ಸಾಕವು ಬಹಳ ಆಕರ್ಷಕವಾಗಿದ್ದು ಅದರ ಶಿಖರ 
ಚಿತ್ತಾಕರ್ಷಕವಾದ ಸರ್ವ ಧರ್ಮ ದೇವತಾ ಮೂರ್ತಿಗಳಿಂದ ಕೂಡಿದ್ದು ಭವ್ಯವಾಗಿದೆ. ಇವರ ಗುರುಗಳಾದ ಕಳಸದ 
ಗೋವಿಂದಜ್ಜನವರ ಚೆತಾಭಸರುವ ಸಮಾಧಿಯೂ ಕೂಡ ಇಲ್ಲೇ ಇದೆ. ಗುರುಗಳಾದ ಗೋವಿಂದ ಭಟ್ಟರ ದೊಡ್ಡ ಮಂದಿರ 
ಸಿದವಾಗುತ್ತಿದೆ. "ಶಿಶುನಾಳಧೀಶ' ಎಂದು ಶರೀಫರು ತಮ್ಮ ಲಾವಣಿ ನೀತಿ ಪದಗಳಲ್ಲಿ ಬಳಸಿರುವ ಈಶ ಶಿಶುನಾಳ ಗ್ರಾಮದ 
ಅಧಿದೇವತೆಯಾಗಿದೆ. ವಿಶಾಲವಾದ ಪ್ರಾಕಾರದಲ್ಲಿ ನಡುವೆ ಸ್ತಂಭದ ಮೇಲಿರುವ ನಂದಿಯೇ (ಬಯಲು ಬಸವಣ್ಣ) ಆ ದೇವರಾಗಿದ್ವು 


1018 ಧಾರವಾಡ ಜಿಲ್ಲೆ 


ನಂದಿಸಂಭದ ಮೇಲೆ ಶಾಸನವಿದೆಯೆಂಬ ಅಭಿಪ್ರಾಯವಿದೆ. ಸುಮಾರು ಕ್ರಿಶ. 12-13 ನೇ ಶತಮಾನದ ಈ ಶಾಸನ ಬಹಳ 
ಹಾಳಾಗಿದ್ದು ಭೋಗನಾಥ ಹಾಗೂ ಮಲ್ಲಿನಾಥದೇವರಿಗೆ ಬಿಟ್ಟ ಭೂದಾನದ ಬಗ್ಗೆ ತಿಳಿಸುತ್ತದೆ. ಪ್ರತಿ ಅಮಾವಾಸ್ಯೆ ಹಾಗೂ 
ಶ್ರಾವಣಮಾಸದಲ್ಲಿ ಗದ್ದುಗೆಗೆ ವಿಶೇಷ ಪೂಜೆ ನಡೆಯುತ್ತದೆ. ಪಾಲ್ಗುಣ ಶುದ್ಧ ದಶಮಿಯಿಂದ ಎರಡು ದಿನಗಳ ಕಾಲ ದೊಡ್ಡ 
ಜಾತ್ರೆಯಾಗುತ್ತದೆ. ಕಳಸ (ಕುಂದಗೋಳ ತಾ॥, ಜನಸಂ : 5,464) ಕುಂದಗೋಳದಿಂದ ಆಗ್ನೇಯಕ್ಕೆ 38 ಕಿ.ಮೀ. ಹಾಗೂ 
ಶಿಶುವಿನಹಾಳದಿಂದ ಪೂರ್ವಕ್ಕೆ ಸುಮಾರು ಎಂಟು ಕಿ.ಮೀ. ದೂರದಲ್ಲಿರುವ ಈ ಊರು ಶಿಶುನಾಳ ಶರೀಫರ ಗುರುಗಳಾದ 
ಗೋವಿಂದಭಟ್ಟರ ಊರಾದ ಕಾರಣ ಬಹಳ ಪ್ರಸಿದ್ಧಿಯಲ್ಲಿದೆ. ಗೋವಿಂದಜ್ಜನ ಸಮಾಧಿಯ ಮೇಲೆ ಗುಡಿಯನ್ನು ಕಟ್ಟಿದ್ದು ಸುಂದರವಾದ 
ಶಿಖರವನ್ನು ಹೊಂದಿದೆ. ಇಲ್ಲಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿದ್ದು ಅವುಗಳಲ್ಲಿ ಎರಡು ಪೂರ್ಣ ಹಾಳಾಗಿದ್ದರೆ, 
ಉಳಿದವುಗಳಿಂದ ಲಭಿಸುವ ವಿವರವೂ ಅತ್ಯಲ್ಪವೇ. ಇವುಗಳಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ನಾಲ್ಕನೆಯ ಗೋವಿಂದನ ಕಾಲದ ಕ್ರಿ.ಶ. 
930ರ ಶಾಸನ ರೇವದಾಸ ಹಾಗೂ ವೀಸೋತ್ತರ ದೀಕ್ಷಿತರಿಗೆ ದಾನ ಬಿಟ್ಟ ವಿಷಯ ತಿಳಿಸಿದರೆ, ಕಲ್ಯಾಣದ ಚಾಳುಕ್ಕ ಅರಸ ಇಮ್ಮಡಿ 
ಜಗದೇಕಮಲ್ಲನ ಕಾಲದ ಶಾಸನ - ಗಡಹದ ಯೋಗೇಶ್ವರ ದೇವರಿಗೆ ಇನ್ನೂರ್ವರು ನೀಡಿದ ದಾನದ ಬಗ್ಗೆ ಹೇಳುತ್ತದೆ. ಆರನೇಯ 
ವಿಕ್ರಮಾದಿತ್ಯನ ಕಾಲದ ಶಾಸನ ಕಾಡಿಯೂರ ಇನ್ನೂರ್ವರನ್ನು ಉಲ್ಲೇಖಿಸುತ್ತದೆ. ಇದರಿಂದ ಕಳಸದ ಪ್ರಾಚೀನ ಹೆಸರು "ಕಾಡಿಯೂರು' 
ಎಂದಿದ್ದು ಇನ್ನೂರು ಮಹಾಜನರನ್ನು ಹೊಂದಿದ್ದ ಅಗ್ರಹಾರವಾಗಿತ್ತೆಂದು ಅನುಮಾನಿಸಬೇಕಾಗುತ್ತದೆ. 


ಶೇಷಗಿರಿ : ಹಾನಗಲ್‌ ತಾಲೂಕಿನ ಶೇಷಗಿರಿಯು (ಜನಸಂಖ್ಯೆ : 1,203) ಪ್ರಾಚೀನ ಶಾಸನಗಳಲ್ಲಿ "ಹತ್ತಿಗುಂದ' ಎಂದು ' 
ಉಲ್ಲೇಖಿತಗೊಂಡಿರುವ ಊರು. ಇದು ಹಾನಗಲ್‌ನಿಂದ ಆಗ್ನೇಯಕ್ಕೆ 27 ಕಿ.ಮೀ. ದೂರದಲ್ಲಿ ತಿಳವಳ್ಳಿಯಿಂದ ವಾಯುವ್ಯಕ್ಕೆ 
ಸುಮಾರು ಹತ್ತು ಕಿ.ಮೀ. ದೂರದಲ್ಲಿ ಧರ್ಮಾನದಿಯ ದಂಡೆಯ ಮೇಲಿದೆ. ಹಿಂದೆ ಇದು ಪಾನುಂಗಲ್‌-500 ರ ಕಂಪಣ 
ಎಡೆವೊಳಲು- 70ರಲ್ಲಿತ್ತು. ಇಲ್ಲಿಂದ ಈವರೆಗೆ ನಾಲ್ಕು ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಊರ ಹೊರಗೆ ಹೊಲದಲ್ಲಿರುವ 
ರಾಮಲಿಂಗ ಗುಡಿ ಮುಂದಿರುವ ಆರನೆಯ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ ಶಾಸನ ಸಿಂಗರಸನು ಹಾನಗಲ್‌-500 ಆಳುತ್ತಿದ್ದಾಗ 
ಮಂತಿಸೆಟ್ಟಿ ಹಾಗೂ ಅವನ ಮಡದಿಯರಾದ ಮಾಚಿಕಬ್ಬೆ ಹಾಗೂ ಅಸಗಿಕಬ್ಬೆಯರು ಹತ್ತಿಗುಂದದಲ್ಲಿ ರೇವೇಶ್ವರ ಲಿಂಗವನ್ನು ಸ್ಥಾಪಿ 
ಗೊಮಟಾಚಾರ್ಯರಿಗೆ ಭೂದಾನ ಮಾಡಿದ ವಿಷಯವನ್ನು ತಿಳಿಸುತ್ತಿದ್ದು ಶಾಸನೋಕ್ತ ರೇವೇಶ್ವರದ ಇಂದಿನ ಹಾ 
ಗುಡಿಯಾಗಿದೆ. ಹನುಮಂತನ ಗುಡಿಯ ಮುಂದಿನ ದೀಪಸ್ತಂಭದ ಮೇಲಿರುವ ಕ್ರಿ.ಶ. 1814 ರ ಶಾಸನ ನರೇಗಲ್‌ ಸೀಮೆಯ 
ದೇಸಾಯಿ ಬಾಳಪ್ಪನು ಆ ದೀಪಸ್ತಂಭ ನಿಲ್ಲಿಸಿದ ಅಂಶವನ್ನು ದಾಖಲಿಸುತ್ತದೆ. ಉಳಿದೆರಡು ಶಾಸನಗಳು ಬಹಳ ಹಾಳಾಗಿವೆ. 
“ರಾಮಲಿಂಗ'ನೆಂದು ರೂಢಿಯಲ್ಲಿರುವ ಚಾಳುಕ್ಯ ಶೈಲಿಯ ರೇವೇಶ್ವರ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, ತೆರೆದ 
ಅರ್ಧಮಂಟಪ ಹಾಗೂ ನವರಂಗಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಬಾಗಿಲವಾಡ ನಿರಾಡಂಬರವಾಗಿದ್ದು 
ಲಲಾಟದಲ್ಲಿ ಗಜಲಕ್ಷ್ಮಿಯಿದೆ. ಅಂತರಾಳ ಹಾಗೂ ನವರಂಗಗಳಲ್ಲಿ ಮಹಿಷಮರ್ದಿನಿ ಶಿಲ್ಪಗಳಿವೆ. ನವರಂಗದ ನಡುವಣ ಕಂಬಗಳ 
ತಳಭಾಗಗಳಲ್ಲಿ ಭಿಕ್ಸಾಟನಾಮೂರ್ತಿ, ವಿಷ್ಣು ಭೈರವ, ಗಣಪತಿ, ಸೂರ್ಯ, ಸರಸ್ವತಿ, ಉಮಾಮಹೇಶ್ವರ, ದ್ವಾರಪಾಲಕ ಹಾಗೂ 
ಚಾಮರಧಾರಿಯರ ಸುಂದರ ಕಿರುಶಿಲ್ಪ ಕೆತ್ತನೆಗಳಿದ್ದು ಚಿತ್ತಾಕರ್ಷಕವಾಗಿವೆ. ನವರಂಗದಲ್ಲಿ ಸಪ್ತಮಾತೃಕಾ ಹಾಗೂ ಮಹಿಷ ಮರ್ದಿನಿಯ 
ಶಿಲ್ಪಗಳಿದ್ದು ಛತ್ತಿನಲ್ಲಿ ಪದವಿದೆ. ಊರ ಬಳಿಯಲ್ಲೇ ಇರುವ ಗಿರಿಯ ಮೇಲೆ (ಈ ಗಿರಿ ಶೇಷನಾಕಾರವಿದ್ದು ಶೇಷಗಿರಿ ಎನಿಸಿದೆ 
ಎಂದು ಪ್ರತೀತಿ) ಸಿದ್ದಪ್ಪನ ಗುಡಿಯಿದೆ. ಇಲ್ಲಿ ಮೈಲಾರ ಹಾಗೂ ಮಾಳಚಿಯರ ಕಟ್ಟಿಗೆಯ ಮೂರ್ತಿ ಹಾಗೂ ಸಿಬಾರಗಳಿವೆ. ಗುಡ್ಡದ 
ಮೇಲೆ ವಿಶಾಲವಾದ ಬಯಲಿದ್ದು ವಿದ್ಯುಚ್ಛಕ್ತಿ ನೀರಿನ ವ್ಯವಸ್ಥೆಯಾಗುವ ಸಂಭವವಿದೆ. ವಿಹಾರಕ್ಕೆ ಪ್ರಶಸ್ತವಾಗಿರುವ ಈ ಊರಲ್ಲಿ 
ಹನುಮಂತ, ಬಸವಣ್ಣ ದ್ಯಾಮವ್ವ ಮುಂತಾದ ದೇವತೆಗಳ ಗುಡಿಗಳಿವೆ. ಮಸೀದಿ ಹಾಗೂ ಮಹಬೂಬು ಸುಬಾನಿಯ ದರ್ಗಾ 
ಇದ್ದು ದಸ್ತಗಿರ್‌ ತಿಂಗಳಲ್ಲಿ ಉರುಸು ನಡೆಯುತ್ತದೆ. 


ಸಂಗಮೇಶ್ವರ : ಕಲಘಟಗಿ ತಾಲೂಕಿನ ಸಂಗಮೇಶ್ವರವು (ಜನಸಂಖ್ಯೆ : 1,708) ಕಲಘಟಗಿಯಿಂದ ಪಶ್ಚಿಮಕ್ಕೆ ಹತ್ತು ಕಿ.ಮೀ. 
ದೂರದಲ್ಲಿದೆ. ಈ ಊರು ಪ್ರಾಚೀನವಾಗಿದ್ದು ಇಲ್ಲಿಂದ ಈವರೆಗೆ ಐದು ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ಮೂರು ಊರ 
ಹೊರಗಡೆ ಇರುವ ಕಲ್ಮೇಶ್ವರ ಗುಡಿಯ (ಶಾಸನೋಕ್ತ ಹೆಮ್ಮೇಶ್ವರ) ಗುಡಿಯ ತೊಲೆಯ ಮೇಲೆ ಇವೆ. ಇವುಗಳಲ್ಲಿ ಗೋವೆ ಕದಂಬ 
ಒಂದನೆಯ ಜಯಕೇಶಿಯ ಕ್ರಿ.ಶ. 1068ರ ಶಾಸನ ಚಟ್ಟಗೌಡನು ದೇವಾಲಯಕ್ಕೆ ನೀಡಿದ ಭೂದಾನದ ಬಗ್ಗೆ ಹೇಳಿದರೆ, ಮತ್ತೊಂದು . 
ಹಳ್ಳಗೌಡನು ಶಿವಾಲಯಕ್ಕೆ ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಅಲ್ಲಿನ ಕ್ರಿ.ಶ. 1082 ರ ಮತ್ತೊಂದು ಶಾಸನ ಶಿವಾಲಯಕ್ಕೆ 


ಪ್ರೇಕ್ಷಣೀಯ ಸ್ಥಳಗಳು 1019 


ದಾನ ಮಾಡಿದ ನಾಗಣ್ಣನ ಬಗ್ಗೆ ತಿಳಿಸಿದರೆ ಕ್ರಿ.ಶ. 1079ರ ವೀರಗಲ್ಲು ಸತ್ತ ಯೋಧನ ಬಗ್ಗೆ ದಾಖಲಿಸುತ್ತದೆ. ಕೆರೆ ಏರಿಯಲ್ಲಿರುವ 
ಸುಮಾರು ಕ್ರಿ.ಶ. 12 ನೇ ಶತಮಾನದ ಶಾಸನ ಹೆಮ್ಮೇಶ್ವರ ದೇವರ ಬಗ್ಗೆ ಉಲ್ಲೇಖಿಸುತ್ತದೆ. ಹಿಂದೆ ಹಲಸಿಗೆ-12,000ಕ್ಕೆ ಸೇರಿದ್ದ 
ಈ ಊರಿಗೆ ಸಂಗಮೇಶ್ವರ ಎಂಬ ಹೆಸರು ಬರಲು ಕಾರಣ ದೊಡ್ಡಹಳ್ಳ ಹಾಗೂ ಮಂಗ್ಳಾನಹಳ್ಳ ಹಂಪಿಹಳ್ಳಿ ಹಾಗೂ ಸಂಗಮೇಶ್ವರಗಳ 
ನಡುವೆ ಕೂಡುತ್ತಿದ್ದು ಅದು ಇಂದಿನ ಸಂಗಮೇಶ್ವರದಿಂದ ಎರಡುವರೆ ಕಿ.ಮೀ ದೂರದಲ್ಲಿದೆ. ಊರ ಹೊರಗೆ ಹೊಲದಲ್ಲಿರುವ 
ಕಲ್ಮೇಶ್ವರ ಗುಡಿ ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ ತೆರೆದ ಅರ್ಧಮಂಟಪ ಹಾಗೂ ನವರಂಗವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ' 
ಶಿವಲಿಂಗವಿದ್ದು ಹಿಂದಿನ ಕೋಷ್ಠದಲ್ಲಿ ಉಮಾ ಮಹೇಶ್ವರ ಶಿಲ್ಪವಿದೆ. ತೆರೆದ ಅರ್ಧಮಂಟಪದ ಶಿರೊಭಾಗದ ತೊಲೆಯಲ್ಲಿ ಕ್ರಿ.ಶ. 
1068ರ ದಾನ ಶಾಸನವಿದೆ. ಅರ್ಧಮಂಟಪದಲ್ಲಿ ನಾಗಶಿಲ್ಪ, ಮಹಿಷಾಸುರಮರ್ದಿನಿ ಹಾಗೂ ಸರಸ್ವತಿಯ ಸುಂದರ ಬಿಡಿ ಶಿಲ್ಪಗಳಿವೆ. 
ನವರಂಗದಲ್ಲಿ ಭೈರವ, ಸಪ್ತಮಾತೃಕಾ ಪಟ್ಟಿಕೆ, ಗಣಪತಿ, ಕಾರ್ತಿಕೇಯರೊಂದಿಗಿರುವ ಶಿವ ಪಾರ್ವತಿ, ನಂದಿ ಹಾಗೂ ಅನಂತಪದವಾಭನ 
ಸುಂದರ ಶಿಲ್ಪಗಳಿವೆ. ಗುಡಿಯ ಮುಂದೆ ಕಿರಣಸ್ತಂಭ ಹಾಗೂ ಚಂದ್ರಶಿಲೆಗಳು ಇವೆ. ನವರಂಗದ ಪ್ರವೇಶದ್ವಾರ ಸರಳ ತ್ರಿಶಾಖೆಯುಳ್ಳ 
ಬಾಗಿಲವಾಡವನ್ನು ಹೊಂದಿದೆ. ಈ ಗುಡಿಯ ಸುತ್ತ ಮುತ್ತ ಗಿಡಗಂಟೆ ಬೆಳೆದಿದ್ದು ಗುಡಿ ತೀರ ಶಿಥಿಲಾವಸ್ಥೆಯಲ್ಲಿ ಇದೆ. ಅಷ್ಟೇನೂ 
ಎತ್ತರವಲ್ಲದ ಈ ಗುಡಿಯ ಒಳಗೆ ಇರುವ ಶಿಲ್ಪಗಳು ನಮನ್ನು ಅಚ್ಚರಿಗೊಳಿಸುತ್ತವೆ. ಇಲ್ಲಿಂದ ಎರಡೂವರೆ ಕಿಮೀ ದೂರದಲ್ಲಿರುವ 
ಸಂಗಮದಲ್ಲಿ ಸಂಕ್ರಮಣದಂದು ಜನ ಸಂಕ್ರಾಂತಿಗೆ ಸ್ನಾನಕ್ಕೆಂದು ಬಂದು ಇಲ್ಲಿ ಸೇರುತ್ತಾರೆ. ಇದರೊಂದಿಗೆ ಊರಲ್ಲಿ ದ್ಯಾಮವ್ವ, 
ಹನುಮಂತ, ಕರಿಯವ್ವ, ಹಾಗೂ ದುರ್ಗವ್ವನ ಗುಡಿಗಳಿದ್ದು ಮಸೀದಿ ಹಾಗೂ ಯಾಕುಬ್‌ ವಲಿಯ ದರ್ಗಾ ಕೂಡ ಇದೆ. 


ಸಂಗೂರು : ಹಾವೇರಿ ತಾಲೂಕಿನ ಸಂಗೂರು (ಜನಸಂಖ್ಯೆ 3,155) ವರದಾ ನದಿಯ ಎಡದಂಡೆಯ ಮೇಲಿದೆ. ಈ ಊರು 
ತಾಲೂಕು ಕೇಂದ್ರದಿಂದ 10 ಕಿ.ಮೀ. ದೂರದಲ್ಲಿದ್ದು ಪ್ರಾಚೀನ ಶಾಸನಗಳಲ್ಲಿ "ಸಂಗವೂರು', "ಚಂಗೂರು', ಚಂಗಾಪುರ' ಎಂದೆಲ್ಲ 
ಉಲ್ಲೇಖಿಸಲ್ಪಟ್ಟಿದೆ. ಈ ಊರಿನಲ್ಲಿಂದು ಎಂಟು ಶಾಸನಗಳಿವೆ. ರಾಷ್ಟ್ರಕೂಟ ಜಗತ್ತುಂಗನ ಕಾಲಕ್ಕೆ ಸೇರಿದ ವೀರಗಲ್ಲು ಶಾಸನವೊಂದು 
ಸಂಗವೂರಿನ ರಕ್ಷಣೆಗಾಗಿ ರೇಚಗಾಮುಂಡನ ವೀರಮರಣವನ್ನು ದಾಖಲಿಸಿದೆ. ರಾಮಲಿಂಗಗುಡಿ ಹಿಂಬದಿಯಲ್ಲಿರುವ ರಾಷ್ಟ್ರಕೂಟರ 
ಗೋಸಾಸ ಕಲ್ಲುಗಳು ಇದು ಆ ಕಾಲದಲ್ಲೇ ಪಡೆದಿದ್ದ ಪ್ರಾಮುಖ್ಯತೆಯನ್ನು ಸೂಚಿಸುತ್ತವೆ. ಕಲಚೂರಿ ಬಿಜ್ಜಳನ ಕಾಲದ ಶಾಸನವೊಂದು 
ತ್ರುಟಿತಗೊಂಡಿದ್ದರೂ ಹೆಗ್ಗಡೆ ಬಮಭಸ ಬ್ರಹ್ಮೇಶ್ವರ ದೇವರಿಗೆ ಭೂದಾನ ಮಾಡಿದುದನ್ನು ಉಲ್ಲೇಖಿಸುತ್ತದೆ. ಯಾದವ ಅರಸ 
ಮಹಾದೇವನ ಎರಡು ಶಾಸನಗಳು ಈ ಊರಲ್ಲಿದ್ದು ಒಂದು ನಾಳ್ಚಭು ಸಾವಂತಸೋವನು ಸನ್ಯಸನವಿಧಿಯಿಂದ ಮಡಿದ ಅಂಶವನ್ನು 
ಅರುಹಿದರೆ ಮತ್ತೊಂದು ಮಹಾಪ್ರಧಾನ ದೇವರಾಜನಿಂದ ಸೊನ್ನಲಿಗೆಯ ಕಪಿಲ ಸಿದ್ದಮಲ್ಲಿಕಾರ್ಜುನ ದೇವಾಲಯಕ್ಕೆ ಚಂಗೂರನ್ನೇ 
ದಾನ ಮಾಡಿದ್ದುದಾಗಿ ತಿಳಿಸುತ್ತದೆ. ಸುಮಾರು ಕ್ರಿ.ಶ. 12-13 ನೇ ಶತಮಾನಕ್ಕೆ ಸೇರಿದ ಜೈನ ಶಾಸನವೊಂದು ಊರ ಬಸ್ತಿಮಟ್ಟಿ 
ಬಯಲಲ್ಲಿ ಬಿದ್ದಿದ್ದು ನೇಮಣ್ಣ ಸಂಗೂರಿನಲ್ಲಿ ಪಾರ್ಶ್ವನಾಥ ಬಸದಿಗೆ ಭೂದಾನ ಮಾಡಿದ್ದನ್ನು ತಿಳಿಸುತ್ತದೆಯಾದರೂ ಇಂದು ಇಲ್ಲಿ 
ಜೈನಬಸದಿಗಳಾವುದು ಇಲ್ಲ ವಿಜಯನಗರದ ಒಂದನೆಯ ದೇವರಾಯನ ಕಾಲಕ್ಕೆ ಸೇರಿದ ಕ್ರಿ.ಶ. 1408 ರ ಶಾಸನವೊಂದು ' 
ವಿಜಯನಗದದ ಅಧಿಕಾರಿ ಮಾದರಸನು "ಕುಮಾರ ರಾಮನಾಥದೇವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಮಹತ್ವದ ಅಂಶವನ್ನು 
ಹೇಳುತ್ತದೆ. ಈ ಶಾಸನದ ಮೇಲು ಪಟ್ಟಿಕೆಯಲ್ಲಿ ಭರ್ಜಿ ಹಿಡಿದ ಕುದುರೆ ಸವಾರನನ್ನು ಕಂಡರಿಸಲಾಗಿದೆ. ರಾಷ್ಟಕೂಟರ ಕಾಲದ 
ನಾಲ್ಕು ಗೋಸಾಸ ಕಲ್ಲುಗಂಬಗಳು ರಾಮಲಿಂಗನಗುಡಿಯ ಹಿಂದಿವೆ. ಊರಲ್ಲಿ ರಾಮಲಿಂಗದೇವರು, ವೀರಭದ್ರ, ಈಶ್ವರ ಹಾಗೂ 
ಕಲ್ಲೇಶ್ವರ ದೇವಾಲಯಗಳಿವೆ. ಇವೆಲ್ಲ ಕಲ್ಯಾಣದ ಚಾಳುಕ್ಕರ ಕಾಲದ ರಚನೆಗಳಾಗಿದ್ದು ನಂತರದಲ್ಲಿ ಹಾಳಾಗಿದ್ದು ಇತ್ತೀಚೆಗೆ 
ದುರಸ್ಸಿಗೊಂಡಿವೆ. ರಾಮಲಿಂಗನ ಗುಡಿ ಮುಂದಿರುವ "ಸಿಂಹ ಬೇಟೆ ವೀರಗಲ್ಲು ಉಲ್ಲೇಖಾರ್ಹವಾಗಿದೆ. ಸಂಗೂರಿನಲ್ಲಿ ಸಕ್ಕರೆ 
ಕಾರ್ಯಾನೆಯಿದೆ. ಇದು 1981 ರಿಂದ ಉತ್ಪಾದನೆಯಲ್ಲಿ ತೊಡಗಿದ್ದು ನೆರೆಹೊರೆ ಜಿಲ್ಲೆಯ 17 ತಾಲೂಕುಗಳ ಕಬ್ಬು ಬೆಳೆಗಾರರಿಗೆ 
ಇದರಿಂದ ಅನುಕೂಲವಾಗಿದೆ. ದಿನ 2000 ಟನ್‌ ಕಬ್ಬನ್ನು ಅರಿಯುವ ಸಾಮರ್ಥ್ಯವನ್ನು ಹೊಂದಿದ್ದು ದಿನ 2000 ಕ್ವಿಂಟಾಲ್‌ 
ಸಕ್ಕರೆಯನ್ನು ಇಲ್ಲಿ ಉತ್ಪಾದಿಸಲಾಗುತ್ತದೆ. 


ಸಂಶಿ : ಕುಂದಗೋಳ ತಾಲೂಕಿನ ಸಂಶಿಯು (ಜನಸಂಖ್ಯೆ : 10,991) ಪ್ರಾಚೀನ ಶಾಸನಗಳಲ್ಲಿ "ತಪಸಿಗ್ರಾಮಂ' "ತಪಸೀಪುರಂ 
ಸವಸಿ' ಎಂದೆಲ್ಲಾ ಉಲ್ಲೇಖಿತಗೊಂಡಿದೆ. ಈ ಊರು ಕುಂದಗೋಳದಿಂದ ಆಗ್ನೇಯಕ್ಕೆ 12ಕಿ.ಮೀ. ದೂರದಲ್ಲಿ ಕುಂದಗೋಳ-ಲಕ್ಷೇಶ್ವರ 
ರಸ್ತೆಯಲ್ಲಿದೆ. ಹಿಂದೆ 400 ಮಹಾಜನರನ್ನು ಹೊಂದಿದ್ದ ಮಹಾವಡ್ಡ ಗ್ರಾಮ ಅಗ್ರಹಾರವಾಗಿದ್ದ ಈ ಊರಿಂದ ಈವರೆಗೆ ನಾಲ್ಕು 
ಶಾಸನಗಳು ವರದಿಯಾಗಿವೆ. ಸಿದ್ದೇಶ್ವರ ಗುಡಿ ಮುಂದಿರುವ ಕ್ರಿ.ಶ. 1074 ರ ಶಾಸನ ತೈಲ್ಲಿಗರೈವತ್ತು ಒಕ್ಕಲು ದೀಪಕ್ಕೆ ಸೊಂಟಿಗೆ 


1020 ಧಾರವಾಡ ಜಿಲ್ಲೆ 


ಎಣ್ಣೆಯನ್ನೂ ತಂಬೂಲಿಗರು ಹೇರಿಗೆ 100 ಎಲೆಯನ್ನೂ ಮಾಲಗಾರರು 40 ಹೂವನ್ನೂ ದೇವರಿಗೆಂದು ಮಹಾಜನ ನಾನ್ನೂರ್ವರ 
ಕೈಯಲ್ಲಿ ದಾನ ಕೊಟ್ಟ ವಿಷಯವನ್ನು ತಿಳಿಸಿದರೆ, ಗುರುಬಸಪ್ಪ ಕುಂಬಿಯವರ ಮನೆ ಮುಂದೆ ಇರುವ ಕಲ್ಯಾಣದ ಚಾಲುಕ್ಯ ಅರಸ 
ಇಮ್ಮಡಿ ಜಗದೇಕಮಲ್ಲನ ಕ್ರಿಶ. 1144 ರ ಶಾಸನ ಸವಸಿ ಗ್ರಾಮದಲ್ಲಿದ್ದ ಸಕಲ ಜನರ ಸಮಗ್ರ ಚಿತ್ರವನ್ನು ಕೋಡುವಲ್ಲಿ 
ಯಶಸ್ವಿಯಾಗಿದೆ. ಶಂಕರಲಿಂಗ ಗುಡಿ ಮುಂದಿರುವ ಸುಮಾರು ಕ್ರಿಶ. 11-12ನೇ ಶತಮಾನದ ಶಾಸನ ಬಹಳ ಹಾಳಾಗಿದ್ದು ಹೆಚ್ಚಿನ 
ವವರ ಲಭ್ಯವಿಲ್ಲ. ಊರಲ್ಲಿ ಇರುವ ಗುಡಿಗಳಲ್ಲಿ ಕಲ್ಮೇಶ್ವರ ಹಾಗೂ ಸಿದ್ದೇಶ್ವರ ಗುಡಿಗಳು ಪ್ರಾಚೀನ ಗುಡಿಗಳಾಗಿವೆ. 


ಎತ್ತರವಾದ ಸ್ಥಳದಲ್ಲಿ ಮನೆಗಳ ನಡುವೆ ಮರೆಯಾಗಿರುವ ಕಲ್ಮೇಶ್ವರ ಗುಡಿ ಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಗರ್ಭಗೃಹ 
ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿಯನ್ನು ಕಟ್ಟಿಗೆ ಬಳಸಿ ಪುನರ್‌ನಿರ್ಮಿಸಲಾಗಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು 
ಇದರ ಬಾಗಿಲವಾಡ ಪಂಚ ಶಾಖೆಯನ್ನು ಹೊಂದಿದ್ದು ಜಾಲಾಂದ್ರವಿದೆ; ಇದರ ಮುಂಬದಿಯಲ್ಲಿ ಸಪ್ತಮಾತೃಕಾ ಪಟ್ಟಿಕೆ ಹಾಗೂ 
ಯಕ್ಷಿಯ ಶಿಲ್ಪಗಳಿವೆ. ಊರ ಹೊರಗೆ (ಉತ್ತರಕ್ಕೆ ಹೊಲದಲ್ಲಿರುವ ಸಿದ್ದೇಶ್ವರ ಗುಡಿ ಸಂಶಿಯ ನಿಜವಾದ ಆಕರ್ಷಣೆ ಎಂದರೆ 
ಉತ್ಪೇಕ್ಷೆಯಾಗಲಾರದು. ಪೂರ್ವಾಭಿಮುಖವಾಗಿರುವ ಈ ಗುಡಿ ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ವಿಶಾಲವಾದ 
ಸಭಾಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಅಂತರಾಳವನ್ನು ತ್ರಿಮೂರ್ತಿ ಕೆತ್ತನೆಯಿರುವ ಮಕರ ತೋರಣದಿಂದ 
ಅಲಂಕರಿಸಿದ್ದಾರೆ. ನವರಂಗದ ಕಂಬಗಳು ಚಾಲುಕ್ಕ ಶೈಲಿಯದಾಗಿವೆ; 48ಕಂಬಗಳು ಸಭಾಮಂಟಪವನ್ನು ಹೊತ್ತು ನಿಂತಿದ್ದು ನಡುವಣ 
ಛತ್ತಿನಲ್ಲಿ ಸರಳ ಕಮಲವಿದೆ. ಶಾಸನವೂ ಕೂಡ ಸಿದ್ದೇಶ್ವರ ಎಂದೇ ಹೇಳುವ ಈ ಗುಡಿಯ ಗರ್ಭಗೃಹದ ಶಿಖರ ಇತ್ತೀಚಿನದ್ದಾಗಿದೆ. 
ರೈಲ್ವೆ ಸ್ಟೇಷನ್‌ ರಸ್ತೆಯಲ್ಲಿರುವ ಶಂಕರಲಿಂಗಗುಡಿ ಕೂಡ ಕಲ್ಯಾಣದ ಚಾಳುಕ್ಕರ ಕಾಲದ ಸುಂದರ ರಚನೆಯಾಗಿದೆ. ಊರ ದಕ್ಷಿಣದಲ್ಲಿ 
ಉತ್ತರಾಭಿಮುಖವಾಗಿ ನಿಂತಿರುವ ಬೃಹತ್ತಾದ ವೈಭವಯುತವಾದ, ಬ್ರಹ್ಮಾನಂದ ಮಠವಿದೆ. ಇದರ ಒಳಭಾಗವೂ ಅಷ್ಟೇ ರಮ್ಯವಾಗಿದ್ದು 
ಆಕರ್ಷಕವಾಗಿದೆ. ಇವುಗಳಷ್ಟೇ ಅಲ್ಲದೆ, ಊರಲ್ಲಿ ಹನುಮಂತ ಮೈಲಾರ, ವೀರಭದ್ರ, ರೇಣುಕಾ, ಬೀರೇದೇವರು, ದುರ್ಗ, ದ್ಯಾಮವ್ವ 
ಹಾಗೂ *ಕರಿಯವ್ವ ಗುಡಿಗಳಿವೆ. ಎರಡು ಮಸೀದಿ ಹಾಗೂ ರಾಜಬಾಘ ಸವಾರನ ದರ್ಗಾ ಕೂಡ ಇಲ್ಲಿವೆ. 


ಸವಡಿ: ರೋಣ ತಾಲೂಕಿನ ಸವಡಿಯು (ಜನಸಂಖ್ಯೆ : 6,365) ಪ್ರಾಚೀನ ಶಾಸನಗಳಲ್ಲಿ "ಸಯ್ಯಡಿ', "ಸೈವಿಡಿ' ಎಂದೆಲ್ಲಾ 
ಉಲ್ಲೇಖಿತಗೊಂಡಿದ್ದು ರೋಣದಿಂದ ನೈಖತ್ಯಕ್ಕೆ ಏಳು ಕಿ.ಮೀ. ದೂರದಲ್ಲಿದೆ. ಹಿಂದೆ ಇದು ಕಿಸುಕಾಡು-70 ಕ್ಕೆ ಸೇರಿದ್ದಂತೆ 
ಕಂಡುಬರುತ್ತದೆ. ಪಂಚತಂತ್ರವನ್ನು ಬರೆದ ದುರ್ಗಸಿಂಹನು ಈ ಊರಿನವನು. ಬಾದಾಮಿ ಚಾಲುಕ್ಕರ ಕ್ರಿ.ಶ. 683 ರ ಲಕ್ಷೀಶ್ವರ 
ಶಾಸನದಲ್ಲಿ ಹಡಗಿಲೆ ಗ್ರಾಮದ ಸೀಮೆಯನ್ನು ಉಲ್ಲೇಖಿಸುವಾಗ "ಸೈಯಡಿ'ಗೆ ಹೋದ ದಾರಿ ಎಂಬ ಪ್ರಯೋಗವಿರುವುದರಿಂದ ಈ 
ಊರಿನ ಪ್ರಾಚೀನತೆಯನ್ನು ಗುರುತಿಸಬಹುದಾಗಿದೆ. ಈ ಊರಿಂದ ಈವರೆಗೆ ಮೂರು ಶಾಸನಗಳು ವರದಿಯಾಗಿವೆ. ಇಲ್ಲಿನ 
ಶಾಸನಗಳಲ್ಲಿ ಕ್ರಿ.ಶ. 970 ರ ರಾಷ್ಟ್ರಕೂಟ ಖೊಟ್ಟಿಗನ ಶಾಸನ, ಮಾರಸಿಂಗ ಪೆರ್ಮ್ಯಾನಡಿಯು ಕಿಸುಕಾಡ-70 ನ್ನು ಆಳುತ್ತಿರುವಾಗ 
ಗಂಗರ ವತ್ಸಯ್ಯನು ಸ್ವಯಂಭುಲಿಂಗ ಪ್ರತಿಷ್ಠಾಪನೆ ಮಾಡಿ, ಮಠವನ್ನು ನಿರ್ಮಿಸಿದಾಗ, ಸುಂಕದ ಬಲ್ಲಯನು ದೇವಾಲಯಕ್ಕೆ "12 
ಮತ್ತರನ್ನೂ ಸ್ಥಾನಾಚಾರ್ಯರಿಗೆ ಎರಡು ಮತ್ತರು ಭೂಮಿಯನ್ನು ದಾನ ಕೊಟ್ಟ ವಿಷಯವನ್ನು ಹೇಳುತ್ತದೆ. ಆರನೇಯ ವಿಕ್ರಮಾದಿತ್ಯನ 
ಕಾಲದ ಕ್ರಿ.ಶ. 1083 ರ ಶಾಸನ, ಮಹಾಮಂಡಳೇಶ್ವರ ಆಚುಗಿಪೇರ್ಮಾಡಿದೇವ ಕಿಸುಕಾಡು-70 ಇತ್ಯಾದಿಗಳನ್ನು ಆಳುತ್ತಿರುವಾಗ . 
ಮೂಲಸ್ಥಾನ ದೇವರಿಗೆ ಹಾಗೂ ಭಗವತಿಗೆಂದು ಒಟ್ಟು 36ಮತ್ತರು ಭೂಮಿಯನ್ನು ಗಂಗರ ಬಾಚಿಮಯ್ಯನು ದಾನಬಿಟ್ಟ ವಿಷಯವನ್ನು 
ತಿಳಿಸುತ್ತದೆ. ಬ್ರಹ್ಮದೇವರ ಗುಡಿಯ ಕಂಬವೊಂದರ ಮೇಲಿರುವ ಇಮಡಿದೇವರಾಯನ ಕಾಲದ ಕ್ರಿ.ಶ. 1431 ರ ಶಾಸನವು 
ಬಾದಾಮಿ ಸೀಮೆಯಲ್ಲಿದ್ದ "ಸೈವಿಡಿ'ಯಲ್ಲಿ ಚೌಡನಾಯಕನು ತ್ರೈಪುರುಷ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಿದ ಅಂಶವನ್ನು 
ತಿಳಿಸುತ್ತದೆ. ಇದರಿಂದ ಇದೊಂದು ವಿದ್ಯಾಕೇಂದ್ರವಾಗಿತ್ತೆಂಬ ಅಂಶ ಗೊತ್ತಾಗುತ್ತದೆ. ಶಾಸನೋಕ್ತ ಸ್ನಯಂಭೂಲಿಂಗ, ಮೂಲಸ್ಥಾನ 
ದೇವರು, ಭಗವತಿ ಹಾಗೂ ತೈಪುರುಷ ದೇವಾಲಯಗಳಲ್ಲಿ ಬ್ರಹ್ಮೇಶ್ವರ (ತೈಪುರುಷ) ಹಾಗೂ ನಾರಾಯಣ ದೇವಾಲಯಗಳಷ್ಟೆ 
ಉಳಿದಿವೆ. ಊರಲ್ಲಿರುವ ಬ್ರಹ್ಮೇಶ್ವರ ಗುಡಿ ರಾಷ್ಟಕೂಟರ ಕಾಲದ ರಚನೆಯಾಗಿದ್ದು ವಿಜಯನಗರದರಸರ ಕಾಲದಲ್ಲಿ 
ಜೀರ್ಣೋದ್ಧಾರಗೊಂಡಿದೆ. ಗರ್ಭಗೃಹ, ತೆರೆದ ಮಂಟಪ ಮತ್ತು ವಿಶಾಲವಾದ ಸಭಾಮಂಟಪವನ್ನಷ್ಟೆ ಹೊಂದಿರುವ ಇದರ 
ಗರ್ಭಗೃಹದಲ್ಲಿ ಒಂದೇ ಪೀಠದಲ್ಲಿ ಹಂಸಪೀಠದ ಮೇಲಿರುವ ಚತುರ್ಮುಖ ಬ್ರಹ್ಮ ನಂದಿ ಪೀಠದ ಮೇಲಿರುವ ಶಿವಲಿಂಗ ಹಾಗೂ 
ಗರುಡ ಪೀಠದ ಮೇಲಿರುವ ಚತುರ್ಭುಜ ಎಷ್ಟು ಮೂರ್ತಿಗಳಿದ್ದು ಬಹಳ ಸುಂದರವಾಗಿದೆ. ಗರ್ಭಗೃಹದ ಬಾಗಿಲವಾಡ 


ಪಂಚಶಾಖಾಲಂಕೃತವಾಗಿದ್ದು, ಹಂಸಾವಾಳಿಯ ಸಾಲನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷ್ಮಿ ಕೆತ್ತನೆಯಿದೆ. ಗರ್ಭಗೃಹವನ್ನು 12 


ಪ್ರೇಕ್ಷಣೀಯ ಸ್ಥಳಗಳು 1021 


ಕಂಬಗಳನ್ನು ಬಳಸಿ ಆಯಾಕಾರದಲ್ಲಿ ರಚಿಸಲಾಗಿದ್ದು ಹೊರಬದಿಯಲ್ಲಿ ನಕ್ಷತ್ರಕಾರದ ತಳವಿನ್ಯಾಸವನ್ನು ರೂಪಿಸಿದ್ದಾರೆ. ಸಭಾಮಂಟಪ 
ವಜಯನಗರ ಕಾಲದಲ್ಲಿ ವಿಸ್ತಾರಗೊಂಡಂತೆ ತೋರುತ್ತದೆ. ಸಭಾಮಂಟಪದಲ್ಲಿ ಸಪ್ತಮಾತೃಕಾ ಪಟ್ಟಿಕೆ, ಜೈನಶೀರ್ಥಂಕರ ಹಾಗೂ 
| ಆದಿತ್ಕರ ಶಿಲ್ಪಗಳಿವೆ. ನಾಲ್ಕು ಮಾದರಿಯ 60 ಕಂಬಗಳಿರುವ ಸಭಾಮಂಟಪದ ನಡುವಣ ಛತ್ತು ವಿಶಾಲವಾಗಿದೆಯಾದರೂ 

ನಿರಾಡಂಬರವಾಗಿದೆ. ಈ ದೇವಾಲಯದ ಹೊರಭಿತ್ತಿಯಲ್ಲಿ ಕಿರು ಶಿಖರ ಮಾದರಿ ಹಾಗೂ ಅಲಂಕೃತಸ್ತಂಭಗಳನ್ನು ಅಳವಡಿಸಲಾಗಿದೆ. 
ಗರ್ಭಗೃಹದ ಶಿಖರ ಶಿಥಿಲವಾಗಿದೆ. | 


ಈ ಗುಡಿಯ ಹಿಂಬದಿಯಲ್ಲಿರುವ ನಾರಾಯಣ ಗುಡಿಯು ಎರಡು ಗರ್ಭಗೃಹ, ತೆರೆದ ಅಂತರಾಳ ಹಾಗೂ ನವರಂಗವನ್ನು 
ಹೊಂದಿದ್ದು ನವರಂಗಕ್ಕೆ ಉತ್ತರ-ದಕ್ಷಿಣದಿಂದ ಪ್ರವೇಶ ಮಾರ್ಗವಿದೆ. ಪೂರ್ವಾಭಿಮುಖವಾಗಿರುವ ಪ್ರಧಾನ ಗರ್ಭಗೃಹದಲ್ಲಿ 
ನಾರಾಯಣನ ಮೂರ್ತಿಯಿದ್ದು ಪ್ರಭಾವಳಿಯಲ್ಲಿ ದಶಾವತಾರ ಕೆತ್ತನೆಯಿದೆ. ಗರ್ಭಗೃಹದ ಬಾಗಿಲವಾಡ ಪಂಚಶಾಖಾಲಂಕೃತವಾಗಿದ್ದು 
ಹಂಸಾವಳಿಯನ್ನೂ ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ತೆರೆದ ಅಂತರಾಳದ ಸ್ತಂಭದಲ್ಲಿ ರತಿ-ಮನಥರನ್ನೂ 
ದ್ವಾರಪಾಲಕರೊಂದಿಗೆ ಬಿಡಿಸಿದ್ದಾರೆ. ನವರಂಗದಲ್ಲಿ ಸಪ್ತಮಾತೃಕಾ ಪಟ್ಟಿಕೆ, ಉಮಾಮಹೇಶ್ವರ ಹಾಗೂ ಗಣಪತಿ ಶಿಲ್ಪಗಳಿವೆ. 
ದೇವಾಲಯದ ಪೂರ್ವದ ಪ್ರವೇಶ ಭಾಗವನ್ನು' ಮುಚ್ಚಿ ಗರ್ಭಗೃಹವನ್ನಾಗಿಸಿ, ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಇದನ್ನು 
ದ್ರಿಕೂಟವಾಗಿಸಿದ್ದಾದೆ. ನವರಂಗದ ನಡುವಣ ಕಂಬಗಳು ಆಕರ್ಷಕವಾಗಿದ್ದು ಹೊಳೆಯುತ್ತವೆ. ದಕ್ಷಿಣದಲ್ಲಿರುವ ಪ್ರವೇಶದ್ವಾರದ ' 
ದ್ವಾರಬಂಧ ' ಆಕರ್ಷವಾಗಿದ್ದು, ಹಂಸಾವಳಿ ಸಾಲುಗಳಿವೆ. ಎತ್ತರವಾದ ಆದಿಷ್ಠಾನದ ಮೇಲೆ ನಿರ್ಮಿಸಿರುವ ಈ ಗುಡಿಯ 
ಹೊರಭಿತ್ರಿಯನ್ನು ಕಿರುಶಿಖರ ಮಾದರಿಗಳು, ಅಲಂಕಾರಿಕ ಸ್ತಂಭಗಳು ಹಾಗೂ ಚಿಕಣೆ ಶಿಲ್ಪಗಳಿಂದ ಅಲಂಕರಿಸಿದ್ದಾರೆ. ಇಲ್ಲಿನ ಬ್ರಹ್ಮೇಶ್ವರ 
ಹಾಗೂ ನಾರಾಯಣ ದೇವರ ಗುಡಿಗಳು ಉತ್ತಮ ಕಲಾಕೃತಿಗಳಿದ್ದು ಶಿಥಿಲಗೊಳ್ಳುವ, ಪಾಳು ಬೀಳುವ ಭೀತಿಯಿದೆ. ದೊಡ್ಡದೇವರ 
ಗುಡಿ ಬಳಿ ಬಹಳ ಸುಂದರವಾದ ಅನಂತಶಯನ ಶಿಲ್ಪವಿದೆ. ಮಹಿಷಮರ್ದಿನಿ, ಉಮಾಮಹೇಶ್ವರ, ಕಾರ್ತಿಕೇಯ, ಗಣಪತಿ, 
ಸಪ್ತಮಾತೃಕಾ ಪಟ್ಟಿಕೆ ಹಾಗೂ ಇನ್ನಿತರ ಅವಶೇಷಗಳಲ್ಲಿ ಹರಡಿಕೊಂಡಿವೆ. ಊರಲ್ಲಿ ಬಸವಣ್ಣ ಕಲೇಶ್ವರ, ವೀರಭದ್ರ ಬೀರದೇವರು 
ದುರ್ಗವ್ವ, ದ್ಯಾಮವ್ವ, ಮುಂತಾದ ಗುಡಿಗಳಿವೆ. ಸಂಗಮೇಶ್ವರ ದೇವಾಲಯ ಹಾಗೂ ಮಠಗಳಿವೆ. ಅಲ್ಲದೆ ಮಸೀದಿ ಹಾಗೂ 
ದರ್ಗಾಗಳು ಇವೆ. 


ಸವಣೂರು : ತಾಲೂಕು ಕೇಂದ್ರವಾದ ಸವಣೂರು (ಜನಸಂಖ್ಯೆ : 15,332) ಧಾರವಾಡದಿಂದ 78 ಕಿ.ಮೀ. ದೂರದಲ್ಲಿದ್ದು 
ಕ್ರಿಶ. 1087 ರ ಶಾಸನದಲ್ಲೇ ಸವಣೂರು ಅಗ್ರಹಾರವೆಂದು ಉಲ್ಲೇಖಿತವಾಗಿರುವ ಪ್ರಾಚೀನ ಸ್ಥಳವಾಗಿದೆ. 1969 ರಿಂದ ಇದು 
ತಾಲೂಕು ಕೇಂದ್ರವಾಗಿದೆ. ಬಂಕಾಪುರದ ನವಾಬರು ಶ್ರಾವಣ ಮಾಸದಲ್ಲಿ ರಾಜಧಾನಿಯನ್ನು ಇಲ್ಲಿಗೆ ಬದಲಾಯಿಸಿದಾಗ "ಸಾವಣೂರು' 
ಎಂದು ಹೆಸರಿಟ್ಟರು ಎಂಬ ವಾದವಿದ್ದು ಮೇಲೆ ಹೇಳಿರುವ ಶಾಸನದ ಹಿನ್ನಲೆಯಲ್ಲಿ ಈ ವಾದವು ಗೌಣವಾಗುತ್ತದೆ. ನವಾಬರ 
ತಮ್ಮ ಕೇಂದ್ರ ಸ್ಥಾಪಿಸಿದ ಸ್ಥಳ ಪ್ರಾಚೀನ ಸವಣೂರಿನ ಸಮೀಪದ ಜನಮಾರನಹಳ್ಳಿ ಎಂಬ ಹೇಳಿಕೆ ಇದೆ. (ಸವಣೂರಿನ ನವಾಬದ 
ಬಗ್ಗೆ ಅಧ್ಯಾಯ 2 ನೋಡಿ). ಊರಿನ ಸುತ್ತಲೂ ಕೋಟೆಯಿರುವ ಸವಣೂರಿನಲ್ಲಿ ಉತ್ತರಾಧಿಮಠದ ಯತಿಗಳಾದ ಸತ್ಯಬೋಧರ 
ಮಠ, 'ಕಲಥ, ಅಡವಿ ಸ್ವಾಮಿಮಠ, ದೊಡ್ಡಹುಣಸಿ ಮಠ, ದ್ಯಾಮವ್ವ, ಬಸವಣ್ಣ ಹನುಮಂತ (ನಾಲ್ಕು, ಈಶ್ವರ, ವಿಠೋಬ, 
ದುರ್ಗಾದೇವಿ, ವೀರಭದ್ರ, ಲಕ್ಷ್ಮಿ ದೇವಾಲಯಗಳಿವೆ. ಊರಿನ ಮಧ್ಯದಲ್ಲಿರುವ ಉತ್ತರಾದಿಮಠದ ಪರಂಪರೆಯಲ್ಲಿ ಬಂದ ಸತ್ಯಭೋಧ 
ಸ್ವಾಮಿಗಳ ಮಠವು ಸುಮಾರು ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಈಗ ಇರುವ ಮಠದ ಕಟ್ಟಡವು ಅನೇಕ 
ಬಾರಿ ಜೀರ್ಣೋದ್ಧಾರ ಹೊಂದಿದೆ. ಸತ್ಯಬೋಧರಾಯರು (ಕ್ರಿ.ಶ. 1742-1783) ಮದ್ವಾಚಾರ್ಯರ ಮೂಲ ತತ್ವಗಳನ್ನು ಪ್ರಚಾರ 
ಮಾಡಿದ್ದಲ್ಲದೇ ಸ್ವತಃ ತಾವೇ ಹಲವಾರು ಶಾಸ್ತ್ರ ಗ್ರಂಥಗಳನ್ನು ರಚಿಸಿರುವರು. ಅವರ ಬೃಂದಾವನವು ಈ ಮಠದ ಆವರಣದಲ್ಲೇ 
ಇದೆ. ಸವಣೂರಿನ ದಿವಾನ ಖಂಡೇರಾವ್‌ ಅವರನ್ನು ಇಲ್ಲಿ ನೆಲೆಗೊಳಿಸಿದ. ಇದಲ್ಲದೇ ಸತ್ಯಸಂಧರ ಹಾಗೂ ಸತ್ಯಧರ್ಮರ (ಇಬ್ಬರೂ 
ಉತ್ತರಾಧಿ ಮಠದ ಪರಂಪರೆಯಲ್ಲಿ ಬರುವ ಯತಿಗಳು) ಮೃತ್ತಿಕಾ ಬ್ಬಂದಾವನಗಳೂ ಇಲ್ಲಿವೆ. 


ಊರೊಳಗೆ ಬಿ.ಡಿ.ಓ. ಕಚೇರಿ (ಹಳೇ ನವಾಬನ ಬಂಗ್ಲೆ ಪರಿಸರದಲ್ಲಿ ಶಾಸನವಿದ್ದು ಕಲ್ಯಾಣದ ಚಾಳುಕ್ಯ ಆರ್ಮಡಿ 
ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ್ದು (1081) ಅಸ್ಪಷ್ಟವಾಗಿದ್ದು ಬಂಕಾಪುರದ ಪಟ್ಟಣಾಧಿಪತಿ ಸವಣೂರಿನ ಎರಡನೂರು ಮಹಾಜನರಿಗೆ 
ಬಿಟ್ಟ ದಾನವನ್ನು ಉಲ್ಲೇಖಿಸುತ್ತದೆ. ಇದೇ ಊರಿನ ನವಾಬನ ಬಂಗ್ಲೆ ಹತ್ತಿರವಿರುವ ಇದೇ ಕಾಲದ ಇನ್ನೊಂದು ಶಾಸನವು (ಕ್ರಿ.ಶ. 
1087) ಸವಣೂರ ಅಗ್ರಹಾರದ 200ಮಹಾಜನರು ಗಡಿಗ್ರಾಮ ಸವಣೂರಿನ ಸಂರಕ್ಷಕನೆಂದು ಮಧುಸೂಧನನನ್ನು ಆಯ್ಕೆ ಮಾಡಿದ 


1022 ಧಾರವಾಡ ಜಿಲ್ಲೆ 


ವಿಷಯವನ್ನು ತಿಳಿಸುತ್ತದೆ. ಸವಣೂರು ನವಾಬನ ಬಂಗ್ಲೆ "ರಷೀದ್‌ ಮಹಲ್‌' (ಈಗ ಬಿ.ಡಿ.ಓ. ಕಚೇರಿಯಿದೆ) ಒಂದು ಸುಂದರ 


ಎನ್ಕಾಸದ ಮುಸ್ಲಿಂ ಶೈಲಿಯ ಕಟ್ಟಡವಾಗಿದೆ. ಬಂಗ್ಲೆಯ ಒಳಗಡೆ ಗೋಡೆಗಳನ್ನು ಹೂಬಳ್ಳಿಗಳ ಹಾಗೂ ನವಿಲು ಇತರ ಪಕ್ಷಿಗಳ 
ಸಾಲುಗಳನ್ನು ಸುಂದರ ತೈಲವರ್ಣದ ಚಿತ್ರಗಳಿಂದ ಅಲಂಕರಿಸಲಾಗಿದೆ. ಇದಕ್ಕೆ ಸಮೀಪವೇ (ರಸ್ತೆಯ ಆಚೆ) ನವಾಬರ ಕಾಲದ 
ಇನ್ನೊಂದು ಬಂಗ್ಲೆ ಇದೆ. ಊರ ಸುತ್ತಲೂ ಇರುವ ಕೋಟೆಯು ಒಂಭತ್ತು ಕೊತ್ತಲಗಳನ್ನು ಹೊಂದಿದೆ. ಕೋಟೆಯ ಮುಖ್ಯ 
ಬಾಗಿಲಲ್ಲಿರುವ ಶಾಸನವು ಸವಣೂರು ನವಾಬನ ಕಾಲದ್ದಾಗಿದ್ದು (1752-53) ನವಾಬ್‌ ಅಬ್ದುಲ್‌ ಮಜೀದ್‌ಖಾನನೆಂಬ 
ಅಧಿಕಾರಿಯಿಂದ ಕೋಟೆಯ ಅಗಸೆಯ ಬಾಗಿಲ ನಿರ್ಮಾಣವನ್ನು ಮಾಡಿದ ವಿವರವನ್ನು ತಿಳಿಸುತ್ತದೆ. ಈ ಊರಿನಲ್ಲಿರುವ 
ಇನ್ನೊಂದು ಆಕರ್ಷಣೆಯೆಂದರೇ ಊರ ಹೊರಗಿರುವ ಹುಣಸಿಕಟ್ಟಿಮಠ. ಇದರ ಸಮೀಪವೇ ವಿಚಿತ್ರವಾದ ಮೂರು ಭಾರೀ 
ಅಗಲದ ಕಾಂಡವನ್ನು ಒಳಗೊಂಡ ಪ್ರೇಕ್ಷಣೀಯವಾದ ವಿದೇಶೀಯ ಮೂಲದ ವೃಕ್ತಗಳಿವೆ. ಇದನ್ನು "ದೊಡ್ಡ ಹುಣಸೆ' ಎಂದು 
ಕರೆಯುತ್ತಿದ್ದು ಒಂದರ ಕಾಂಡದ ಸುತ್ತಳತೆ 6.50 ಮೀಟರ್‌ ಇದೆ. ಇವುಗಳನ್ನು ಅರಣ್ಯ ಇಲಾಖೆ ಬೇಲೆ ಹಾಕಿ ರಕ್ಷಿಸಿದೆ. ಉಳಿದ 
ಎರಡು ಮರಗಳ ಕಾಂಡ 14.70 ಮೀಟರ್‌ ಹಾಗೂ 11.50 ಮೀಟರ್‌ ಸುತ್ತಳತೆಯವು. ಅಡನ್‌ಸೋನಿಯಾ ಡಿಜಿಟಾಚಾಲಿನ್‌ 
ಎಂಬ ಶಾಸ್ತ್ರೀಯ ಹೆಸರಿರುವ ಈ ವೃಕ್ಷಗಳು ಬಂಬೀಸಿಯಾ ಕುಟುಂಬದವು. ಸವಣೂರಿನ ದೊಡ್ಡ ಕೆರೆಯ ದಂಡೆಯಿಂದ ಸುಮಾರು 
ಒಂದೂವರೆ ಕಿಲೊಮೀಟರ್‌ ಸಾಗಿದಾಗ ವಿಷ್ಣುತೀರ್ಥ ಎಂಬ ಪ್ರಶಾಂತ ಸ್ಥಳ ಸಿಗುತ್ತದೆ. ಇದು ಸತ್ಯಬೋಧತೀರ್ಥರು ಗಂಗೆಯನ್ನು 
ಆಹ್ವಾನಿಸಿ ನಿರ್ಮಿಸಿದರೆನ್ನಲಾದ ತಟಾಕವನ್ನು ಹೊಂದಿದೆ. ಸುಮಾರು 600 ಚದರಡಿ ವಿಶಾಲವಾದ ಈಜಲು ಯೋಗ್ಯವಾದ ಈ 
ತಟಾಕದ ಸುತ್ತ ಜಗಲಿ ಇದ್ದು ಅದು 'ಮುಸ್ಲಿಂ ಶೈಲಿಯ ಸಾಲಾದ ಕಮಾನುಗಳ ಆಧಾರಗಳ ಮೇಲೆ ಅಚ್ಛಾದಿತವಾದ ಸ್ನಾನ 
ಘಟ್ಟವಾಗಿದೆ. ಇದರ ಛಾವಣಿಯಲ್ಲಿ ಒಂದೆಡೆ ಸುಂದರ ನಾಗಬಂಧದ ಶಿಲ್ಪವಿದೆ. ಇದರಲ್ಲಿ 16 ಚದರ ಅಡಿ ವಿಸ್ತಾರದ 24 
ಅಂಕಣಗಳಿದ್ದು ಒಂದು ದಿಕ್ಕು ಮಾತ್ರ ತೆರವಾಗಿದ್ದು ಅಲ್ಲಿಂದ ತೋಟಕ್ಕೆ ನೀರೆತ್ತಲು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಗುಡಿ 
"ಇದಕ್ಕೆ ಹೊಂದಿದ್ದು ಅದರಲ್ಲಿ "ಪಾಪ ವಿನಾಶನ' ಎಂದು ಕರೆಯಲಾಗುವ ಲಿಂಗವಿದೆ. ಮಾರುತಿ ಮತ್ತು ಒಂದು ಭಗ್ನವಿಷ್ಣು 
ಮೂರ್ತಿಗಳೂ ಇಲ್ಲಿವೆ. ಇದು ಒಳ್ಳೆಯ ವಿಹಾರ ತಾಣ. 


ಸವಣೂರಿನಲ್ಲಿರುವ ಮುಸ್ಲಿಮರ ಕಟ್ಟಡಗಳು ಈ ಊರಿನ ಮತ್ತೊಂದು ಆಕರ್ಷಣೆಯಾಗಿದೆ. ಇಲ್ಲಿರುವ ಮುಖ್ಯ 


ಮಸೀದಿಗಳೆಂದರೆ ಆಸರ್‌ಮಸೀದಿ (ಆದಿಲ್‌ ಷಾ ಕಾಲದ್ದು ಖಾದರ್‌ ಭಾಗ ಎಂಬಲ್ಲಿ ಗದಗ ರಸ್ತೆಯಲ್ಲಿದೆ. ಜಾಮಿಯಾ ಮಸೀದಿ 
(ಶುಕ್ರವಾರಪೇಟೆ), ಗಡೀ ಮಸೀದಿ (ಮಾರ್ಕೆಟ್‌ ರಸ್ತೆ, ಕಮಾಲ್‌ ಬಂಗ್ಲೆ ಮಸೀದಿ ಹುಣಗಾರ್‌ಪೇಟೆ), ಲಾಲಾಷಾ ಕಟ್ಟಾಮಸೀದಿ, 
ಮಲಂಜಿ ಮಸೀದಿ, ಮಯ್ಯಾಣಿ ಮಸೀದಿ, ಅಲ್ಲಿಖಾನ್‌ ಮಸೀದಿ, ಸೂರ್‌ ಮಸೀದಿ, ಮಂಗಳವಾರ ಪೇಟೆ ಮಸೀದಿ, ನವಾಬ್‌ 
ಬಂಗ್ಲಾ ಮಸೀದಿ, ಏಕ್‌ಮಿನಾರ್‌ ಮಸೀದಿ, ಮಟ್ಟಿದುಸ್ತಿದ್‌ ಮಸೀದಿ, ದಿಲೇರ್‌ಖಾನ್‌ ಬಂಗ್ಲಾ ಮಸೀದಿ, ಜಿಲೇಖಾನಿ ಮಸೀದಿ 
ಮತ್ತು ಕಾಶಿಮಸೀದಿ. ಈ ಊರಿನ ಪ್ರಾಂತ ಕಚೇರಿ ಗೋಡೆಯ ಮೇಲಿರುವ ಶಾಸನವು ಆದಿಲ್‌ ಷಾ ಎರಡನೇ ಇಬ್ರಾಹಿಂನ 
ಕಾಲದ್ದಾಗಿದ್ದು (ಕ್ರಿ.ಶ. 1599) ಬಂಕಾಪುರ ಕೋಟೆಯ ಅಧಿಕಾರಿ ಖಾನ -ಎ-ಅಜ್ಜ ಖಸ್ತುರ್‌ಖಾನನಿಂದ ನೀರಲಿಗೆ ಗ್ರಾಮದಲ್ಲಿ 
ಬಾವಿಯ ನಿರ್ಮಾಣವನ್ನು ತಿಳಿಸುತ್ತದೆ. ನವಾಬನ ಬಂಗ್ಲೆಯ ಹತ್ತಿರ ಇರುವ ಶಾಸನವು ದಿಲೇರ್‌ಖಾನನ ಮಸೀದಿಯನ್ನು ನವಾಬ 
ದಿಲೇರ್‌ಖಾನನ ಆಜ್ಞೆಯ ಮೇರೆಗೆ ಬಕ್ಷಿ ಖಾದಿರ್‌ಖಾನನೆಂಬ ಅಧಿಕಾರಿಯಿಂದ ಕ್ರಿ.ಶ. 1854-55 ರಲ್ಲಿ ನಿರ್ಮಿಸಿದ ಬಗೆಗೆ 
ದಾಖಲಿಸುತ್ತದೆ. ಈ ಊರಿನಲ್ಲಿರುವ ಪ್ರಮುಖ ದರ್ಗಾಗಳೆಂದರೆ (ಉರುಸ್‌ಗಳು ನೆರವೇರುವ ಮುಸ್ಲಿಂ ತಿಂಗಳುಗಳನ್ನು ಆವರಣದಲ್ಲಿ 
ಕೊಟ್ಟಿದೆ); ಅಸಾರ್‌ ದರ್ಗಾ (ಮೌಲೂಸ್‌) ಕಮಾಲ್‌ ಬಂಗಿ (ಮೊಹರಂ), ರಫಯಿಭಾಷಾ (ಬಕ್ರೀದ್‌), ಸಬ್ಜ್‌ ಪೋಶ್‌ ಬಾಷಾ, 
ಕೆರೆ ಹತ್ತಿರವಿರುವ ಜಲಾಲ್‌ಬಾಷಾ (ದಸ್ತಗೀರ್‌) ಹಾಗೂ ಮಹಮದ್‌ ಷಾ ದರ್ಗಾ. ಮಂತ್ರೋಡಿಯು ಸವಣೂರಿನಿಂದ ಐದು 
ಕಿ.ಮೀ. ದೂರದಲ್ಲಿದ್ದು ಪ್ರಾಚೀನ ರಾಷ್ಟಕೂಟರ ಶಾಸನಗಳಲ್ಲಿ "ಮಂತ್ರವಾಡಿ'ಯೆಂದು ಪ್ರಸಿದ್ಧವಾಗಿದೆ. ರಾಷ್ಟಕೂಟ ಅಮೋಘವರ್ಷನ 
ಕಾಲದ ಕ್ರಿ.ಶ. 865ರ ಶಾಸನವು ಎಳ್ಳುಣಸೆಯ 40 ಮಹಾಜನರು ಇಲ್ಲಿನ ಮೂಲಸ್ಥಾನ ದೇವರಿಗೆ ದಾನ ಬಿಟ್ಟ ವಿಷಯ ಹೇಳುತ್ತದೆ. 
ಸೊನ್ನಲಿಗೆಯ ಕಪಿಲ ಸಿದ್ಧಮಲ್ಲಿಕಾರ್ಜುನ ದೇವರಿಗೆ ಮಂತ್ರವಾಡಿಯನ್ನು ಉಂಬಳಿಬಿಟ್ಟ ವಿಷಯವನ್ನು ಕ್ರಿ.ಶ. 1234ರ ಶಾಸನ 
ಹೇಳುತ್ತದೆ. ಊರಿನಿಂದ ಅರ್ಧ ಕಿ.ಮೀ. ದೂರದ ಗುಡ್ಡದ ಮೇಲಿನ ಪ್ರಾಚೀನ ಸಿದ್ದೇಶ್ವರ ಗುಡಿ ಈಗ ನವೀಕೃತವಾಗಿದ್ದು ಇಲ್ಲಿ 
ಶಿವರಾತ್ರಿ ಕಾಲಕ್ಕೆ ಜಾತ್ರೆಯಾಗುತ್ತದೆ. ಊರಲ್ಲಿ ಪ್ರಸಿದ್ಧ ರೇವಣಸಿದ್ಧೇಶ್ವರ ಹಾಗೂ ಮಂತ್ರೋಡಿ ಮಠಗಳಿವೆ. 


\ 


ಪ್ರೇಕ್ಷಣೀಯ ಸ್ಥಳಗಳು 1023 


ಸಾತೇನಹಳ್ಳಿ : ಹಿರೇಕೆರೂರು ತಾಲೂಕಿನ (ಜನಸಂಖ್ಯೆ: 1,483) ಹಿರೇಕೆರೂರಿನಿಂದ ವಾಯುವ್ಯಕ್ಕೆ ಒಂಭತ್ತು ಕಿ.ಮೀ. 
ಹೂರದಲ್ಲಿರುವ ಊರು. ಪ್ರಾಚೀನ ಶಾಸನಗಳಲ್ಲಿ ನಾಗರಖಂಡ-70ಕ್ಕೆ ಸೇರಿದ್ದ ಈ ಊರಿಂದ ಈವರೆಗೆ 12 ಶಾಸನಗಳು 
ವರದಿಯಾಗಿವೆ. ಸ್ಥಳೀಕರು "ವಜ್ರಕಲ್ಲೆ'ಂದು ಕರೆದ ರಾಷ್ಟಕೂಟರ ಕಾಲದ ಗೋಸಾಸ ಕಲ್ಲುಗಳು ಇಲ್ಲಿನ ಶಾಂತೇಶ್ವರ ದೇವಾಲಯದ 
ದೀಪಸ್ತಂಭದ ಬಳಿ ಗುರುತಿಸಲ್ಪಟ್ಟಿದ್ದು ಒಂದರಲ್ಲಿ ಶಾಸನವಿದ್ದು ಹಾಳಾಗಿದೆ. ಕ್ರಿ.ಶ. 1114ರ ಅರ್ಮಡಿ ವಿಕ್ರಮಾದಿತ್ಯನ ಕಾಲದ ' 
ಶಾಸನವೊಂದು ಇಲ್ಲಿನ ಗುಂಡೇಶ್ವರ ದೇವರಿಗೆ ಕಳಸ ಮಾಡಿಸಿದ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 1203ರ ಇಮ್ಮಡಿ ಬಲ್ಲಾಳನ 
ಕಾಲದ ವೀರಗಲ್ಲು ಶಾಸನವೊಂದು ಇಮಡಿ ಬಲ್ಲಾಳನ ಮಹಾಮಂಡಲೇಶ್ವರ ಕಾವದೇವರಸನು ಕೊಲ್ಲಿಗೊಡ್ಡೆಯ ಮೇಲೆ 
ದಾಳಿಮಾಡಿದಾಗ ತ್ರಿಭುವನಮಲ್ಲ ಹರಿಯಮಸೆಟ್ಟಿ ಸಾಯಲು ಲೆಂಕ ಕಬ್ಬಿಲ ಚಟ್ಟನ್ನು ಹೋರಾಡುತ್ತ ಸುರಲೋಕ ಸೇರಿದ ವಿಷಯವನ್ನು 
ತಿಳಿಸುತ್ತದೆ. ಕ್ರಿಶ. 1204ರ ಶಾಸನ ವೆಂಣ್ಣಲೆ ಸೆಟ್ಟಿಕವ್ವೆ ಸತ್ತ ತನ್ನ ತನ್ನ ಮಗನ ಸಾpಕವಾಗಿ ವೀರಬಣಂಜು ಪಟ್ಟಣ 
ಸಾತೆಯನಹಳ್ಳಿಯಲ್ಲಿ ಹರಿಹರೇಶ್ವರ ದೇವಾಲಯವನ್ನು ನಿರ್ಮಿಸಿದಾಗ ಕಮಟದ ಮಲ್ಲಯ್ನ ಈ ಗುಡಿಗೆ ಭೂದಾನ ಮಾಡಿದ 
ಅಂಶವನ್ನು ತಿಳಿಸುತ್ತದೆ. ಕ್ರಿ.ಶ. 1240ರ ಮತ್ತೊಂದು ಶಾಸನ ಖ್ಯಾತ ನಾರೀಮಣಿ ವೆಂಣ್ನಲೆಸೆಟ್ಟಿಕವ್ಹೆಯ ಮೊಮಗ ಶಂಕರಸೆಟ್ಟಿಯ 
ಮಗ ಬೊಮಿಸೆಟ್ಟಿ ನಾಗರ ಖಂಡದ ನಾಳ್ಪಭುವಾಗಿದ್ದಾಗ ತನ್ನ ತಂದೆಗಾಗಿ ಶಂಕರನಾರಾಯಣ ದೇವಾಲಯವನ್ನು ನಿರ್ಮಿಸಿ ಭೂದಾನ 
ಮಾಡಿದ ಅಂಶವನ್ನು ತಿಳಿಸುತ್ತದೆ. ಕ್ರಿ.ಶ. 1292ರ ಯಾದವ ರಾಮದೇವನ ಕಾಲದ ನಿಷಿದಿ ಶಾಸನವೊಂದು ಹರಿಯಪ್ಪಯ್ಯನ 
ಸಮಾಧಿ ಮರಣವನ್ನು ಸೂಚಿಸಿದರೆ ಕ್ರಿ.ಶ. 1581ರ ಶ್ರೀರಂಗರಾಯನ ಕಾಲದಲ್ಲಿ ಇಮ್ಮಡಿ ಸದಾಶಿವರಾಯನ ಕಾರ್ಯಕರ್ತ 
ಹಾವಸೆಭಾವಿ (ಹಂಸಭಾವಿ)ಿಯ ಲಖೆನಾಯಕ ಹನುಮಂತದೇವರ ಅರ್ಚನೆಗೆಂದು ಹನುಮಸಮುದ್ರ (ಮುದ್ದುಗೊಂಡ-ಕೊಪ್ಪ 
ಮುದ್ದಿನಕೊಪ್ಪು ಗ್ರಾಮವನ್ನು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಕ್ರಿಸ. 16 ಶತಮಾನದ ಶಾಸನ ಹನುಮ ದೇವರಿಗಾಗಿ 
ನವಿಲುಯ್ಯಾಲೆ ಕಂಬವನ್ನು ಸಾತೇನಹಳ್ಳಿಯ ಗೌಡ ತಿಮ್ಮಣ್ಣ ನಿಲ್ಲಿಸಿದನೆಂದು ಹೇಳುತ್ತದೆ. ಕ್ರಿಶ. 1141ರ ಶಾಸನೋಕ್ತ ಗುಂಡೇಶ್ವರ 
ಗುಡಿಯೇ ಇಂದಿನ ರಾಮಲಿಂಗೇಶ್ವರ ಗುಡಿಯಾಗಿದ್ದು ಇದು ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ನಂದಿ ಮಂಟಪವನ್ನು 
ಹೊಂದಿದೆ. ಇದರ ಗರ್ಭಗೃಹ ಇಟ್ಟಿಗೆಯ ರಚನೆಯಾಗಿದ್ದರೆ ಉಳಿದ ಭಾಗಗಳು ಶಿಲಾರಚನೆಯಾಗಿವೆ. ರಾಮಲಿಂಗೇಶ್ವರ ಗುಡಿಯ 
ಗರ್ಭಗೃಹವು ಇಟ್ಟಿಗೆ ರಚನೆಯಾದ ಕಾರಣ ಇದು ಶಾತವಾಹನರ ಕಾಲದಷ್ಟು ಹುಮಾರು ಕ್ರಿ.ಶ. ಒಂದನೇಯ ಶತಮಾನ) ಹಿಂದಕ್ಕೆ 
ಗುರುತಿಸಬೇಕೆಂದು ವಿದ್ವಾಂಸರ ಅಭಿಪ್ರಾಯವಾದರೂ ಇದನ್ನು ಪುಷ್ಟಿಕರಿಸುವುದು ಕಷ್ಟ. ಗರ್ಭಗೃಹ, ಅಂತರಾಳ ಮತ್ತು ನವರಂಗದ 
ಬಾಗಿಲುವಾಡಗಳು ನಿರಾಡಂಬರವಾಗಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಗರ್ಭಗೃಹದಲ್ಲಿ ಬೃಹತ್ತಾದ ರಾಷ್ಟಕೂಟರ ಕಾಲದ 
ಶಿವಲಿಂಗವಿದೆ. ನವರಂಗದಲ್ಲಿರುವ ದೇವಕೊಷ್ಠಗಳಲ್ಲಿ ಭೈರವನ ಶಿಲ್ಪ ಮತ್ತು ಮುಕ್ಕಾದ ಮಹಿಷಾಸುರಮರ್ದಿನಿ ಶಿಲ್ಪಗಳಿವೆ. ನವರಂಗದ - 
ನಾಲ್ಕು ಕಂಬಗಳು ಬೃಹತ್ತಾಗಿವೆ. ನವರಂಗದ ಛತ್ತಿನಲ್ಲಿ ಮೂರು ವೀರಗಲ್ಲುಗಳನ್ನು ಸೇರಿಸಿ ಜೀರ್ಣೋದ್ದಾರ ಮಾಡಿದ್ದಾರೆ. ನಂದಿ 
ಮಂಟಪದಲ್ಲಿ ನಂದಿಯ ಹಿಂಬದಿಯಲ್ಲಿ ಸಪ್ತಮಾತೃಕಾ ಶಿಲ್ಪವನ್ನು ಇಟ್ಟಿದ್ದಾರೆ. ನವರಂಗದ ನಾಲ್ಕು ಕಂಬಗಳು-ಚಾಳುಕ್ಯ ಶೈಲಿಯವು. 
ಪೂರ್ವಾಭಿಮುಖವಾಗಿರುವ ಈ ಗುಡಿಯ ಪರಿಸರದಲ್ಲಿ ಮೇಲೆ ಪ್ರಸ್ತಾಪಿಸಿರುವ ವೀರಗಲ್ಲುಗಳು ಸೇರಿದಂತೆ ಎಂಟು ವೀರಗಲ್ಲುಗಳಿವೆ. 


ಊರ ಹೊರಗೆ ಹೊಲದಲ್ಲಿರುವ ನಿರಾಡಂಬರ ಗುಡಿಯೇ ಕ್ರಿ.ಶ. 1204ರಲ್ಲಿ ಕೋಣವತ್ತಿಯ ವೆಂಣ್ಣಲಸೆಟ್ಟಿಕವ್ವೆ ನಿರ್ಮಿಸಿದ 
ಹರಿಹರೇಶ್ವರ ಗುಡಿಯಾಗಿದೆ. ಗರ್ಭಗೃಹ, ಅರ್ಧಮಂಟಪ ಮತ್ತು ತೆರೆದ ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿರುವ 
ಈ ಗುಡಿಯ ಅರ್ಧಮಂಟಪದ ಮೇಲೆ ಹುಲಿಯನ್ನು ವಧಿಸುತ್ತಿರುವ ಸಳನ ಸುಂದರ ಹೊಯ್ಸಳ ಲಾಂಛನವಿದೆ. ಗರ್ಭಗೃಹದ 
ಬಾಗಿಲವಾಡ ಸರಳವಾಗಿದ್ದು ತ್ರಿಶಾಖಪಟ್ಟಿಕೆ ಹೊಂದಿದ್ದು ಮೇಲೆ ಪಂಚಶಿಖರಗಳಿವೆ. ಅಂತರಾಳದ ಬಾಗಿಲವಾಡವು 
ತ್ರಿಶಾಖಾಲಂಕೃತವಾಗಿದ್ದು ಜಾಲಂದ್ರವನ್ನು ಹೊಂದಿದ್ದು ಬ್ರಹ್ಮ ಮಹೇಶ್ವರ ವಿಷ್ಣು ಕೆತ್ತನೆಯಿರುವ ಆಕರ್ಷಕವಾದ ಮಕರತೋರಣವನ್ನು 
ಹೊಂದಿದೆ. ನವರಂಗದಲ್ಲಿ ಚಾಳುಕ್ಯ ಕಂಬ ಹಾಗೂ ಅರ್ಧಕಂಬಗಳಿದ್ದು ಅಂಚಿನಲ್ಲಿ ಕಕ್ಷಾಸನವಿದೆ. ನವರಂಗದಲ್ಲಿ ನಾಲ್ಕು 
ದೇವಕೊಷ್ಠಗಳಿದ್ದು ಅವುಗಳಲ್ಲಿ ಮೂರಡಿ ಎತ್ತರದ ಸಪ್ತಮಾತೃಕಾ, ಗಣಪತಿ, ಮಹಷಮರ್ದಿನಿ ಹಾಗೂ ಸೂರ್ಯನ ಸುಂದರ 
ಶಿಲ್ಪಗಳಿವೆ. ಈ ನವರಂಗದ ದ್ವಾರದ ಬಳಿ ತಾಳವಾರವಾಗಿ ಎರಡು ಆನೆಗಳನ್ನು ನಿಲ್ಲಿಸಲಾಗಿದೆ. ದೇವಾಲಯದ ಶಿಖರವು ಕದಂಬ 
ನಾಗರ ಶೈಲಿಯಲ್ಲಿದ್ದು ಗರ್ಭಗೃಹದ ಸುತ್ತ ಮೂರು ದಿಕ್ಕಲ್ಲೂ ದೇವಕೋಷ್ಠಗಳಿವೆ. ವೆಂಣ್ಣಲೆಸೆಟ್ಟಿಕವ್ವೆಯ ವ್ಯಕ್ತಿತ್ವವನ್ನು ವರ್ಣಿಸುವ 
10 ಅಡಿ ಎತ್ತರದ ಶಿಲಾಶಾಸನವಿದ್ದು. ಈ ಗುಡಿಯ ಮುಂದಿನ ಹೊಲಮಾಳದಲ್ಲಿ ಒಕ್ಕೆ ಹಾಗೂ ಮತ್ತೊಂದು ಜೋಡುಕ್ಳೆ 
ಮಾಸ್ತಿಕಲ್ಲುಗಳಿವೆ. 


1024 ಧಾರವಾಡ ಜಿಲ್ಲೆ 


ಊರ ನಡುವೆ ಇರುವ ನಾರಾಯಣದೇವರ ಗುಡಿಯ ಕ್ರಿಶ. 1241ರಲ್ಲಿ ನಾಳ್ವಭು ಬೊಮಸ್ಪೆಟ್ಟಿ ನಿರ್ಮಿಸಿದ ಸಿದ್ದಶಂಕರ 
ನಾರಾಯಣದೇವರ ಗುಡಿಯಾಗಿದ್ದು ಇಂದು ಈ ಗುಡಿ ನಂತರದ ಕಾಲದ ಬುರುಜಿನಲ್ಲಿ ಅಂತರ್ಗತವಾಗಿದ್ದು ಸಮೀಪ 
ಹೋಗುವವರೆಗೆ ಗುಡಿಯೆಂದು ಗೊತ್ತಾಗುವುದಿಲ್ಲ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿರುವ ಇದರ ಸರಳ 
ಬಾಗಿಲವಾಡದ ಗರ್ಭಗೃಹದಲ್ಲಿ ಆರಡಿ ಎತ್ತರದ ಸುಂದರ ವಿಷ್ಣು ಶಿಲ್ಪವಿದ್ದು ಪಾದದ ಬಳಿ ಪಟ್ಟಿಕೆ ಮೇಲೆ ಶ್ರೀ ಶಂಕರನಾರಾಯಣ 
ಎಂಬ ಒಂದು ಸಾಲಿನ ಶಾಸನವಿದೆ. ಇಕ್ಕೆಲದಲ್ಲಿ ಶ್ರೀದೇವಿ ಭೂದೇವಿಯರಿದ್ದಾರೆ. ನವರಂಗದಲ್ಲಿ ಚಾಳುಕ್ಯ ಸ್ತಂಭಗಳಿದ್ದು ಅಲ್ಲಿನ 
ದೇವಕೋಷ್ಟಗಳಲ್ಲಿ ಮೂರಡಿ ಎತ್ತರದ ಶಿವ ಹಾಗೂ ಅಷ್ಟಭುಜ ದುರ್ಗಾ ಶಿಲ್ಪಗಳಿವೆ. ಈ ಗುಡಿಯ ಹಿಂಬದಿಯಲ್ಲಿರುವ ಗಿಡಗಂಟೆಗಳು 


ಆ ಭಾಗವನ್ನು ಶಿಥಿಲಗೊಳಿಸಿವೆ. 


ಇಲ್ಲಿನ ಮತ್ತೊಂದು ಆಕರ್ಷಣೆಯೆಂದರೆ ಶಾಂತೇಶ್ವರ ದೇವಾಲಯ. ಮೂಲತಃ ಕಲ್ಯಾಣದ ಚಾಲುಕ್ಕರ ಕಾಲದ ಗುಡಿಯಾಗಿದ್ದು 
ಈ ಗುಡಿಯಲ್ಲಿಂದು ವಿಜಯನಗರ ಕಾಲದ ಹನುಮಂತನ ಮೂರ್ತಿಯಿದೆ. ಗರ್ಭಗೃಹ, ಅಂತರಾಳ, ಮತ್ತು ನವರಂಗದ 
ಬಾಗಿಲವಾಡಗಳು ಸುಂದರವಾಗಿವೆ. ಅಂತರಾಳದ ಬಾಗಿಲವಾಡದ ಮೇಲೆ ಗಣಪತಿ, ಬ್ರಹ್ಮ ನಟರಾಜ, ಸೂರ್ಯ ಹಾಗೂ 
ಮಹಿಷಮರ್ದಿನಿ ಕೆತ್ತನೆಯಿರುವ ಮಕರತೋರಣದ ಅಲಂಕಾರವಿದೆ. ನವರಂಗದಲ್ಲಿ ಇಕ್ಕೆಲದಲ್ಲಿ ದೇವಕೋಷ್ಠಗಳಿದ್ದು ಅವುಗಳಲ್ಲಿ 
ಎರಡಡಿ ಎತ್ತರದ ಮೈಲಾರಂಗ ಮತ್ತು ಗಣಪತಿಯ ಸುಂದರ ಶಿಲ್ಪಗಳಿವೆ. ಈ ಗುಡಿಯ ಗರ್ಭಗೃಹವನ್ನು ಸುಂದರವಾದ ಕದಂಬ 
ನಾಗರ ಶಿಖರ ಅಲಂಕರಿಸಿದೆ. ಈ ಗುಡಿಯ ಆವರಣದಲ್ಲಿರುವ ಪೀಠಸ್ಥ ಚತುರ್ಮುಖ ಬ್ರಹಫಿರ ಮೂರ್ತಿಯಿದ್ದು ಇದನ್ನು ಸ್ಥಳೀಕರು 
"ಗೋಲಕವ್ವ'ನೆಂದು ಹೇಳಿ ಹಟ್ಟಿ ಹಬ್ಬದಂದು ವಿಶೇಷವಾಗಿ ಪೂಜಿಸುತ್ತಾರೆ. 


ಊರಿಂದ ಸುಮಾರು 2.5 ಕಿ.ಮೀ. ಪಶ್ಚಿಮಕ್ಕೆ ಸಾತೇನಹಳ್ಳಿ - ಮಡ್ಡೂರು ಗಡಿಯ ಬಳಿ ಸುಮಾರು ಕ್ರಿ.ಶ. 10-12 
ಶತಮಾನದ ಆಕರ್ಷಕವಾದ ಸೋಮಲಿಂಗೇಶ್ವರ ದೇವಾಲಯವಿದೆ. ಪುರ್ವಾಭಿಮುಖವಾಗಿರುವ ಈ ಗುಡಿ ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗವನ್ನು ಹೊಂದಿದೆ. ಅಂತರಾಳದ ಬಾಗಿಲವಾಡದ ಮೇಲೆ ತ್ರಿಮೂರ್ತಿ ಕೆತ್ತನೆಯಿರುವ ಮಕರತೋರಣವಿದ್ದು 
ಮುಂದಿನ ಬದಿಯಲ್ಲಿ ಚಂದ್ರಶಿಲೆಯಿದೆ. ನವರಂಗದಲ್ಲಿ ಆರು ದೇವಕೋಷ್ಠಗಳಿದ್ದು ಅವುಗಳಲ್ಲಿ ಮೂರಡಿ ಎತ್ತರದ ಸಪ್ತಮಾತೃಕಾ, 
ಗಣಪತಿ, ಮಹಿಷಮರ್ದಿನಿ, ಕಾರ್ತಿಕೇಯ, ಸೂರ್ಯ ಹಾಗೂ ಪಾರ್ವತಿ-ಪರಮೇಶ್ವರ ಶಿಲ್ಪಗಳಿವೆ. ನವರಂಗದಲ್ಲಿ 24 ಕಂಬಗಳಿವೆ. 
ಇದರ ಪ್ರವೇಶದ್ವಾರದ ಬಳಿ ಆನೆಗಳಿವೆ. ಶಿಖರ ಭಾಗ ಕಣಭೆಯಾಗಿರುವ ಈ ಗುಡಿಯ ಹಿಂಬದಿಯನ್ನು ಮಣ್ಣಿನ ದಿಬ್ಬ ಮರೆ 
ಮಾಡಿದೆ. ಇವುಗಳ ಜೊತೆಗೆ ಊರಲ್ಲಿ ಬಸವಣ್ಣ ವೀರಭದ್ರ, ಮಾತಂಗವ್ವ, ದ್ಯಾಮವ್ವನ ಗುಡಿಗಳಾಗಿವೆ. ಊರಲ್ಲೊಂದು 
ಮಸೀದಿಯಿದೆ. 


ಸಾವಿಕೇರಿ : ಹಾನಗಲ್‌ ತಾಲೂಕಿನ ಸಾವಿಕೇರಿಯ (ಜನಸಂಖ್ಯೆ : 1,290) ಹಾನಗಲ್‌ನಿಂದ ನೈಖತ್ಯಕ್ಕೆ 12 ಕಿ.ಮೀ. 
ದೂರದಲ್ಲಿರುವ ಈ ಊರಿನ ಪ್ರಾಚೀನ ಹೆಸರು "ಸಮಕರಿಗೆ', "ಸಾವಿಕೆರೆ' ಎಂದು ರಾಷ್ಟ್ರಕೂಟರ ಜಗತ್ತುಂಗನ ಶಾಸನದಿಂದ ` 
ಗೊತ್ತಾಗುತ್ತದೆ. ಈ ಊರಿಂದ ಒಟ್ಟು ಎಂಟು ಶಾಸನಗಳು ವರದಿಯಾಗಿದ್ದು ಶಾಸನಧಾರಗಳಿಂದ ಈ ಊರಿನ ಇತಿಹಾಸವನ್ನು 
ರಾಷ್ಟ್ರಕೂಟರಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ವೀರಪ್ಪ ಸಮಸಗಿಯವರ ಹೊಲದಲ್ಲಿರುವ 4-5 ಗೋಸಾಸ ಕಲ್ಲುಗಳು ಈ 
ಅಂಶವನ್ನು ಪುಷ್ಟೀಕರಿಸುತ್ತವೆ. ಇಲ್ಲಿನ ಉಳಿದ ಶಾಸನಗಳು ವೀರಗಲ್ಲು ದಾನ ಮತ್ತು ನಿಷಿಧಿ ಶಾಸನಗಳಾಗಿವೆ. ಊರ ಹೊರಗೆ 
ಇರುವ ಕಲ್ಮೇಶ್ವರ ಗುಡಿ ಪೂರ್ಣ ಹಾಳಾಗಿದ್ದು ಅದರ ಬಳಿ ಪೀಠಸ್ಥ ಬ್ರಹ್ಮಶಿರ ಶಿರ ಮೂರ್ತಿಯಿದೆ. ಇದು ಕಟ್ಟಿಗೆಯ 
ಮೂರ್ತಿಯಾಗಿದ್ದು ಇದನ್ನು ಗೋಲಕವ್ವ ಎಂದು ಕರೆಯುತ್ತಾರೆ. ವೀರಭದ್ರ ಗುಡಿಯಲ್ಲಿ ಗಣಪತಿ ಹಾಗೂ ವೀರಭದ್ರನ ಸುಂದರ 
ಮೂರ್ತಿ ಶಿಲ್ಪಗಳಿವೆ. ಈ ಊರಲ್ಲಿರುವ ವೀರಗಲ್ಲುಗಳಲ್ಲಿ ಕೆಲವು ವಿಶಿಷ್ಟವಾದ ಕೆತ್ತನೆಯನ್ನು ಹೊಂದಿವೆ. ಕೆರೆ ದಂಡೆ ಮೇಲಿರುವ 
ಗುಡಿ ಹೊಂಡದ ಬಳಿ ಮೈಲಾರ-ಮಾಳಚೆ ಶಿಲ್ಪವಿದ್ಬು ಇದರ ಬಳಿಯಲ್ಲೇ ಏಳು ಮಂದಿ ಬಿಲ್ಲುಗಾರರು ಮತ್ತು ನಾಯಿಯ 
ಕೆತ್ತನೆಯಿರುವ ಶಿಲ್ಪವಿದೆ. ಮೈಲಾರನ "ಏಳ್ಳೋಟಿ' ಭಕ್ತರನ್ನು ಇಲ್ಲಿ ಪ್ರಾತಿನಿಧಿಕವಾಗಿ ಬಿಲ್ದಾಳುಗಳನ್ನು ಕೆತ್ತುವುದರೊಂದಿಗೆ 
ಸೂಚಿಸಿರುವಂತೆ ತೋರುತ್ತದೆ. ಇದರ ಬಳಿಯಲ್ಲೇ ತೂಬನ್ನಲಂಕರಿಸುವ ಗಜಲಕ್ಷ್ಮಿ ಶಿಲ್ಪವಿದ್ದು ಬುಡದಲ್ಲಿ ಶಾಸನವಿದೆ. ಇವುಗಳ 
ಜೊತೆಗೆ ಊರಲ್ಲಿ ಹನುಮಂತ, ದುರ್ಗವು ಮೈಲಾರ ಮುಂತಾದ ದೇವರ ಗುಡಿಗಳಿವೆ. 


ಪ್ರೇಕ್ಷಣೀಯ ಸ್ಥಳಗಳು 1025 


ಸಿಂಗಟಾಲೂರು : ಮುಂಡರಗಿ ತಾಲೂಕಿನ ಸಿಂಗಟಾಲೂರು (ಜನಸಂಖ್ಯೆ: 2,482) ಮುಂಡರಗಿಯಿಂದ ದಕ್ಷಿಣಕ್ಕೆ 25 ಕಿ.ಮೀ. 
ದೂರದಲ್ಲಿ, ತುಂಗಭದ್ರಾ ನದಿಯ ಎಡದಂಡೆಯ ಮೇಲಿರುವ ಒಂದು ಪುಣ್ಯಕ್ಷೇತ್ರವಾಗಿದೆ. ಊರ ಹೊರಗಿರುವ ಗುಡ್ಡದ ಮೇಲಿರುವ 
ವೀರಭದ್ರ ದೇವಾಲಯದಿಂದಾಗಿ ಇದಕ್ಕೆ ವೀರಣ್ಣನ ಕ್ಷೇತ್ರವೆಂದೂ ಹೆಸರಿದೆ. ಯುಗಾದಿಯಾದ ಐದು ದಿನಕ್ಕೆ ಅಂದರೆ ಚೈತ್ರಶುದ್ಧ 
ಪಂಚಮಿಯಂದು ವೀರಣ್ಣನ ಜಾತ್ರೆ, ಗುಗ್ಗುಳ ಆಗುತ್ತಿದ್ದು ಸಾವಿರಾರು ಜನ ಭಕ್ತರು ಬಂದು ನೆರೆಯುತ್ತಾರೆ. ಕಪ್ಪತ್ತಗುಡ್ಡ ಅಥವಾ 
ಹುಲಿಗುಡ್ಡ (ಕಪೊತಗಿರಿ) ಎಂದೆಲ್ಲಾ ಕರೆಯುತ್ತಾರೆ. ಕಪ್ಪತ್ತಗಿರಿ: ಸಾಲಲ್ಲಿರುವ ವೀರಣ್ಣನ ಗುಡಿ ತುಂಗಭದ್ರೆಯತ್ತ ಮುಖ ಮಾಡಿದ 
ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಸುಮಾರು ಆರುವರೆ ಎತ್ತರದ ವೀರಭದ್ರನ 
ಮೂರ್ತಿಯಿದೆ. ಅಂತರಾಳದಲ್ಲಿ ದಕ್ಷ ಬ್ರಹವ ಶಿಲ್ಪವಿದೆ. ನವರಂಗದಲ್ಲಿರುವ ಕಂಬಗಳು ಚಾಲುಕ್ಯ ಶೈಲಿಯ ಕಂಬಗಳಾಗಿದ್ದು ಈ 
ಗುಡಿಯ ಪ್ರಾಚೀನತೆಯನ್ನು ಸುಮಾರು ಕ್ರಿ.ಶ. 12ನೇ ಶತಮಾನದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. ಈ ದೇವಾಲಯದ 
ಎಡಬದಿಯಲ್ಲಿ ಒಂದೆರಡು ಗವಿಗಳಿವೆ. ಹಸಿರಿನಿಂದ ಈ ತಾಣ ಸಂದರ್ಶನೀಯ ಸ್ಥಳವಾಗಿದೆ. 


ಸಿದ್ಧಾಪುರ : ಧಾರವಾಡದಿಂದ ವಾಯುವ್ಯಕ್ಕೆ ಸುಮಾರು 20ಕಿ.ಮೀ. ದೂರದಲ್ಲಿ ಧಾರವಾಡ-ಬೆಳಗಾವಿ ರಸ್ತೆಯಲ್ಲಿ ರಾವರಾಪುರದ 
ಅಡ್ಡರಸ್ತೆಯಿಂದ ಸುಮಾರು ನಾಲ್ಕು ಕಿ.ಮೀ. ದೂರದಲ್ಲಿರುವ ಬೇಚರಾಕ್‌ ಊರಾದ ಸಿದ್ಧಾಪುರವು ಇಂದು ಹಾಳು ಸಿದ್ಧಾಪುರ ಎಂದು 
ಪರಿಚಿತವಾಗಿದೆ. ಹಿಂದೆ ಇದು ಹಲಸಿಗೆ-12000ಕ್ಕೆ ಸೇರಿದ ಕುಂದೂರು-500ರ ಕಂಪಣ ಕಿತ್ತೂರು-30ರಲ್ಲಿತ್ತು. ಇಲ್ಲಿಂದ ಈವರೆಗೆ 
ಐದು ಶಾಸನಗಳು ವರದಿಯಾಗಿವೆ. ಕ್ರಿ.ಶ. 12ನೇಯ ಶತಮಾನದ ಶಾಸನಗಳಲ್ಲಿ "ಹೊಸಹೊಳಲು' ಎಂದೇ ಈ ಊರನ್ನು 
ಹೆಸರಿಸಲಾಗಿದೆ. ಹನುಮಂತನ ಗುಡಿ ಮುಂದೆ ನಿಂತಿರುವ ಶಾಸನ ಕ್ರಿ.ಶ. 1120ರಲ್ಲಿ ಹೊಸಹೊಳಲ 60 ಒಕ್ಕಲುಗಳು ಅಲ್ಲಿನ 
ಮೂಲಸ್ಥಾನದೇವರಿಗೆ ಪೂಜೆ ಕೈಂಕರ್ಯಕ್ಕೆಂದು ದಾನಕೊಟ್ಟ ವಿಷಯ ತಿಳಿಸಿದರೆ, ಶಿವಮಂಟಪದ ಬಳಿಯಿದ್ದ ಕ್ರಿ.ಶ. 1135ರ ಶಾಸನ 
ಗೋವೆ ಕದಂಬ ಜಯಕೇಶಿ ಹಾಗೂ ಅವನ ರಾಣಿ ಮೈಳಲ ದೇವಿಯರು ಆಳುತ್ತಿದ್ದಾಗ, ಹಳ್ಳಿಗಾವುಂಡನು ಮೂಲಸ್ಥಾನ ದೇವರಿಗೆ 
ಭೂಮಿಯನ್ನು ದಾನ ಮಾಡಿದ್ದನ್ನು ತಿಳಿಸುತ್ತ ಗಾವರಿ ಹುಲಿಯಮ್ಮ ಸೆಟ್ಟಿ ನಂದಿಯನ್ನು ನಂದಿಮಂಟಪವನ್ನೂ ಮಾಡಿಸಿ ಕೊಟ್ಟ 
ಅಂಶವನ್ನು ತಿಳಿಸುತ್ತದೆ. ಹಿಂದೆ ಇಲ್ಲಿನ ಪಂಚಲಿಂಗದೇವರ ಗುಡಿಯಲ್ಲಿದ್ದು ಈಗ' ಕಿತ್ತೂರಿನ ಚೆನ್ನಮ್ಮ ವಸ್ತುಸಂಗ್ರಹಾಲಯಕ್ಕೆ 
ಸ್ಥಳಾಂತರಿಸಲ್ಪಟ್ಟಿರುವ ಗೋವೆ ಕದಂಬ ಅರಸರ ಕಾಲದ ಕ್ರಿ.ಶ. 1158ರ ಶಾಸನವು ಕಿತ್ತೂರು-30ರಲ್ಲಿನ ಹೊಸಹೊಳಲ 
ಪಂಚಲಿಂಗದೇವರ ಚೈತ್ರ ಪವಿತ್ರ ಸೇವೆಗೆಂದು. ಊರ ಸಕಲ ಶ್ರೇಣಿಯವರು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಸುಮಾರು 
ಕ್ರಿಶ. 12ನೇ ಶತಮಾನದ ದೇವಿ ಪೀಠದಲ್ಲಿರುವ ಶಾಸನ ಮೂಲಸ್ಥಾನದೇವರ ಗುಡಿಯಲ್ಲಿದ್ದ ಭಗವತಿಯನ್ನು ಕಮಥ್ರಸೆಟ್ಟಿ 
ಮಾಡಿಸಿದನೆಂದು ಹೇಳಿದರೆ, ಅದೇ ಕಾಲದ ವಿನಾಯಕನ ಪೀಠದ ಮೇಲಿರುವ ಶಾಸನ ವಿನಾಯಕ ಸ್ಥಾಪನೆ ಬಗ್ಗೆ ಹೇಳುತ್ತಿದ್ದು 
ದಾನಿಯ ಹೆಸರಿರುವ ಭಾಗ ತ್ರುಟಿತವಾಗಿದೆ. 


ಶಾಸನೋಕ್ತವಾಗಿರುವ ಮೂಲಸ್ಥಾನದೇವರು ಹಾಗೂ ಪಂಚಲಿಂಗದೇವರ ಗುಡಿಗಳಿಂದ ಶಿಥಿಲಗೊಂಡು ಪಾಳು ಬಿದ್ದಿವೆ. ಇಲ್ಲಿನ 
ಗುಡಿಯನ್ನಿಂದು ಸಿದ್ದೇಶ್ವರ ಎಂದೇ ಕರೆದು ಊರನ್ನೂ ಹಾಳಸಿದ್ಧೇಶ್ವರ ಎಂದೇ ಕರೆಯಲಾಗಿದೆ. ಮೂಲತಃ ತ್ರಿಕೂಟಾಚಲವಾಗಿರುವ 
ಈ ಗುಡಿಯ ಎಲ್ಲಾ ಗರ್ಭಗೃಹಗಳಿಗೂ ತೆರೆದ ಅರ್ಧಮಂಟಪವಿದ್ದು ಇವೆಲ್ಲವನ್ನೂ ಒಂದೇ ನವರಂಗ ಒಗ್ಗೂಡಿಸಿದೆ. ಯಾವುದೇ 
ಮೂರ್ತಿ ಶಿಲ್ಪಗಳು ಇಲ್ಲಿ ಉಳಿದಿಲ್ಲ: ಪ್ರಧಾನ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ದ್ವಾರವನ್ನು ನಿರಾಡಂಬರವಾದ ಪಂಚ 
ಶಾಖಾಲಂಕೃತ ಬಾಗಿಲವಾಡ ಅಲಂಕರಿಸಿದ್ದರೆ, ಅರ್ಧಮಂಟಪದಲ್ಲಿ ಮಕರತೋರಣದ ಸ್ಪಂಭಗಳಷ್ಟೆ ಉಳಿದಿದ್ದು ಉಳಿದ 
ಗರ್ಭಗೃಹಗಳಲ್ಲಿ ಲಿಂಗವಿಲ್ಲ. ಆದರೆ ನವರಂಗದ ಅಂಚಲ್ಲಿ ನಾಲ್ಕೆದು ಶಿವಲಿಂಗಗಳಿವೆ. ಈ ದೇವಾಲಯದಲ್ಲಿ ಎಂಟು ಮಾದರಿಯ 
ಕಂಬಗಳನ್ನು ಬಳಸಲಾಗಿದ್ದು ಹೆಚ್ಚಿನ ಕಂಬಗಳಲ್ಲಿ ರಾಷ್ಟ್ರಕೂಟ ಲಕ್ಷಣವಿದೆ. ಇದರ ಆಧಾರದ ಮೇಲೆ ಈ ಗುಡಿಯ. ನಿರ್ಮಾಣ 
ಕಾಲವನ್ನು ಕ್ರಿಶ. 11ನೇ ಶತಮಾನದ ಆರಂಭಕ್ಕೆ ಗುರುತಿಸುವುದು ಉಚಿತವೆನಿಸುತ್ತದೆ. ಈ ದೇವಾಲಯದ ಬಳಿಯಲ್ಲಿ 
ಮಹಿಷಮರ್ದಿನಿಯ ಭಗ್ನ ಶಿಲ್ಪವಿದೆ. ಈ ಗುಡಿಯಿಂದ ಹಿಂಬದಿಗೆ ಸುಮಾರು 150 ಮೀಟರ್‌ ಅಂತರದಲ್ಲಿ ಭಗ್ನ ನಂದಿ 
ಮೂರ್ತಿಯಿದ್ದು ಇಲ್ಲಿ ದೊಡ್ಡ ಗಾತ್ರದ ತೆಳುವಾದ ಇಟ್ಟಿಗೆಗಳು ಲಭಿಸುತ್ತಿದ್ದು ಇವು ರಾಷ್ಟಕೂಟರ ಕಾಲದ ಇಟ್ಟಿಗೆಗಳೆಂದು 
ತೋರುತ್ತದೆ. ಇಲ್ಲಿನ ಬಹುಪಾಲು ಶಾಸನ ಮೂರ್ತಿಶಿಲ್ಲಗಳನ್ನು ಕಿತ್ತೂರಿನ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. 


1026 ಧಾರವಾಡ ಜಿಲ್ಲೆ 


ಸುಳ್ಳ : ಹುಬ್ಬಳ್ಳಿ ತಾಲೂಕಿನ ಸುಳ್ಳವು (ಜನಸಂಖ್ಯೆ :9,684) ಹುಬ್ಬಳ್ಳಿಯಿಂದ ಈಶಾನ್ಯಕ್ಕೆ ಸುಮಾರು 13 ಕಿ.ಮೀ. ದೂರದಲ್ಲಿದೆ. 
ಈ ಊರು ಬಹಳ ಪ್ರಾಚೀನದ್ದಾಗಿದ್ದು ಹಿಂದೆ ಇದು ಬೆಳ್ಳೊಲ-300ಕ್ಕೆ ಸೇರಿತ್ತು. ಇಲ್ಲಿನ ಐದು ಶಾಸನಗಳಲ್ಲಿ ಒಂದು ರಾಷ್ಟ್ರಕೂಟರ 
ಕಾಲದ್ದಾದರೆ, ಉಳಿದವು ಕ್ರಿ.ಶ. 15-17ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಖಾಸಗಿ ಮನೆಯೊಂದರ ಬಳಿಯಿರುವ ಪಾದಪೀಠದ ಮೇಲೆ 
ಒಂದನೇಯ ಅಮೋಘವರ್ಷನ ಕಾಲಕ್ಕೆ ಸೇರಿದ ಶಾಸನ ಗುರುವಿನ ಪಾದುಕೆಗಳ ಪೂಜೆ ಹಾಗೂ ಉಣಕಲ್ಲು ಪ್ರಾಂತ್ಯದ ಗೌಡನ 
ಉಲ್ಲೇಖವಿದೆ. ಮುಲ್ಕಿ ಪಾಟೀಲರ ಮನೆ ಬಳಿಯಿರುವ ಕ್ರಿ.ಶ. 1509ರ ಶಾಸನ ತಿಮಪ್ಪನಾಯಕ ಮತ್ತು ಅರವಟ್ಟಿಗೆಯ ಬಗ್ಗೆ 
ಉಲ್ಲೇಖಿಸಿದರೆ, ಹಿರೇಗೌಡರ ಮನೆ ಬಳಿಯಿರುವ ಮತ್ತೊಂದು ಶಾಸನ ಇದೇ ತಿಮಪ್ಪ ನಾಯ್ಕನು ಸುಳ್ಳದಲ್ಲಿ ಬಾವಿ ಅಗೆಸಿ 
ದತ್ತಿಕೊಟ್ಟ ವಿಷಯ ತಿಳಿಸುತ್ತದೆ. ಇಲ್ಲಿನ ಮತ್ತೊಂದು ಶಾಸನದಿಂದ ಕ್ರಿ.ಶ. 17ನೇ ಶತಮಾನದಲ್ಲಿ ಸುಳ್ಳದ ಸಿರಿಯಪ್ಪಗೌಡ ಹಾಗೂ 
ಇತರರು ಅಮರಗೋಳ ಸೀಮೆಯಲ್ಲಿ ಅಗೆಯಿಸಿದ ಬಾವಿಗೆ ದತ್ತಿ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. 


ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನವಾದ ಈ ಗುಡಿ ಪೂರ್ಣ ಜೀರ್ಣೊದ್ದಾರಗೊಂಡು ಕಟ್ಟಿಗೆಯ ಕೆತ್ತನೆಯಿಂದ ಕೂಡಿ 
ಎಜಂಭಿಸುತ್ತಿದೆ. ಎತ್ತರವಾದ ಸ್ಥಳದಲ್ಲಿ ವಿಶಾಲವಾದ ಪ್ರಾಕಾರ, ಎತ್ತರವಾದ ಎರಡು ಅಂತಸ್ತಿನ ಮೊಗಸಾಲೆಯಿರುವ ಆಕರ್ಷಕವಾದ 
ಪ್ರಾಕಾರದ ಪ್ರವೇಶದ್ವಾರವನ್ನು ಹೊಂದಿರುವ ಈ ಗುಡಿ ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಹಜಾರವನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಸ್ವಯಂಭೂಲಿಂಗವಿದೆ. ಒಳಂಕಣಗಳು ಪೂರ್ಣ ಕಟ್ಟಿಗೆಯಿಂದ ರಚಿತವಾಗಿದ್ದು ಆಕರ್ಷಕ ಬಾಗಿಲವಾಡ, ಕೆತ್ತನೆಯುಳ್ಳ 
ಕಂಬಗಳಿಂದ ಕಂಗೊಳಸುತ್ತಿದೆ. ಒಟ್ಟಾರೆ, ಕುಸುರಿ ಕೆತ್ತನೆಯಿಂದ ಕೂಡಿರುವ ಈ ಗುಡಿ ಯಾವುದೇ ಕಲ್ಲುಗುಡಿಗಾದರೂ ಸರಿಸಾಟಿಯಾಗಿ 
ನಿಲ್ಲಬಲ್ಲುದಾಗಿದೆ. ನವರಂಗದ ಕಂಬಗಳು ಚಾಲುಕ್ಯ ಶೈಲಿಯ ಅನುಕರಣೆಯಾಗಿದ್ದು ಛತ್ತಿನಲ್ಲಿ ಕಮಲವಿದೆ. ಗರ್ಭಗೃಹದ ಶಿಖರ . 
ಕದಂಬ ನಾಗರ ಶೈಲಿಯಲ್ಲಿದೆ. ಈ ಗುಡಿಯ ಆವರಣದಲ್ಲಿ ರಾಷ್ಟಕೂಟರ ಕಾಲದ ಭಗ್ನ ಮಹಿಷ ಮರ್ದಿನಿ, ಉಮಾಮಹೇಶ್ವರ 
ಹಾಗೂ ಕಾರ್ತಿಕೇಯ ಶಿಲ್ಪಗಳಿವೆ. ರಾಷ್ಟ್ರಕೂಟರ ಕಾಲದ ಶಾಸನವಿರುವ ಪಾದಪೀಠವೂ ಕಲಾತಕ್ರವಾಗಿದೆ. ಬಾದಾಮಿ ಚಾಲುಕ್ಕರ 
ಶಾಸನವೊಂದರಲ್ಲಿ ದಾನ ನೀಡಿದ ಗ್ರಾಮದ ಗಡಿಗ್ರಾಮವಾಗಿ ಕಾಣಿಸಿಕೊಳ್ಳುವ ಈ ಊರಲ್ಲಿ ಇತ್ತೀಚಿನ ಬಸವಣ್ಣ ಹನುಮಪ್ಪ, 
ವೀರಭದ್ರ ದುರ್ಗವ್ವ ಹಾಗೂ ದ್ಯಾಮವ್ವನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾ ಕೂಡ ಇಲ್ಲಿದೆ. ಮರಾಠರ ಕಾಲದಲ್ಲಿ ಇಲ್ಲಿ 
ಒಬ್ಬ ದೇಸಾಯಿ ಇದ್ದರು. ಈ ಶತಮಾನದ ಆರಂಭಕ್ಕೆ ಈ ಊರ ದೇಸಾಯಿಯವರು ವೃತ್ತಿರಂಗಭೂಮಿಯಲ್ಲಿ ಹೆಸರು ಮಾಡಿದ್ದರು. 


ಸೂಡಂಬಿ : ಬ್ಯಾಡಗಿ ತಾಲೂಕಿನ ಇದು (ಜನಸಂಖ್ಯೆ : 1602) ಪ್ರಾಚೀನ ಶಾಸನಗಳಲ್ಲಿ "ಸೂಡಂಗಿ' ಎಂದು ಉಲ್ಲೇಖಿತವಾಗಿದೆ. 
ಈ ಊರು ಬ್ಯಾಡಗಿಯಿಂದ ನೈಯತ್ಯಕ್ಕೆ 28 ಕಿ.ಮೀ. ದೂರದಲ್ಲಿದೆ. ಹಿಂದೆ ಇದು ನಾಗರಖಂಡ-70ಕ್ಕೆ ಸೇರಿದ್ದು ಇಲ್ಲಿಂದ ಈವರೆಗೆ 
ನಾಲ್ಕು ಶಾಸನಗಳು ವರದಿಯಾಗಿವೆ. ರಾಷ್ಟ್ರಕೂಟ-ವಿಜಯನಗರ ಕಾಲಕ್ಕೆ ಸೇರಿದ್ದ ಈ ಶಾಸನಗಳಲ್ಲಿ ರಾಷ್ಟ್ರಕೂಟ ಮುಮ್ಮಡಿ ಕೃಷ್ಣನ 
ಕಾಲದ ಗೋಸಾಸ ಕಲ್ಲು ಶಾಸನ ಬಹಳ ಹಾಳಾಗಿದ್ದರೆ ಸುಮಾರು ಕ್ರಿ.ಶ. 12ನೇ ಶತಮಾನದ ಶಾಸನ ರುದ್ರಶಕ್ತಿ ದೇವನಿಗೆ ಸೂಡಂಗಿ 
ಗ್ರಾಮ ದಾನ ನೀಡಿದ್ದನ್ನು ಹೇಳುತ್ತದೆ. ಕ್ರಿ.ಶ. 1415ರ ವೀರಗಲ್ಲು ಶಾಸನ ಸೂಡಂಗಿಯ ಬೋಕಯ್ಯನ ಮರಣವನ್ನು ದಾಖಲಿಸಿದರೆ 
ವಿಜಯನಗರದ ಸದಾಶಿವರಾಯನ ಕಾಲದ ಶಾಸನ ಬಹುಶಃ ನಾವಿದರಿಗೆ ತೆರಿಗೆ ಮನ್ನಾ ಮಾಡಿದ ವಿಷಯ ತಿಳಿಸುತ್ತವೆ. ತಿಳವಳ್ಳಿಯ 
ಸಾವಂತೇಶ್ವರ (ಶಾಂತೇಶ್ವರ) ದೇವಾಲಯದ ಸೇವೆಗೆಂದು ಈ ಊರನ್ನೇ ದೇಣಿಗೆಯಾಗಿ ನೀಡಿದ ಅಂಶವನ್ನು ಕ್ರಿ.ಶ. 1239ರ 
ತಿಳವಳ್ಳಿ ಶಾಸನ ತಿಳಿಸುತ್ತದೆ. ಊರಲ್ಲಿದ್ದ ಪ್ರಾಚೀನ ದೇಗುಲಗಳಾದ ವೀರಭದ್ರ ಹಾಗೂ ಹನುಮಂತನ ಗುಡಿ ಪೂರ್ಣ 
ಜೀರ್ಣೊದ್ಧಾರಗೊಂಡಿವೆ. ರಾಷ್ಟಕೂಟರ ಕಾಲದ ನಾಲ್ಕಾರು ಗೋಸಾಸ ಕಲ್ಲುಗಳು ಕೆರೆ ಬಳಿ ನಿಂತಿವೆ. ಊರಲ್ಲಿ ಮೂರು 
ವೀರಗಲ್ಲುಗಳು ಒಂಭತ್ತು ಮಾಸ್ತಿಕಲ್ಲುಗಳೂ ಇವೆ. ಊರಲ್ಲಿ ಬಸವಣ್ಣ ಈಶ್ವರ, ದ್ಯಾಮವ್ವ ಹಾಗೂ ದುರ್ಗವ್ವನ ಗುಡಿಗಳೂ ಮಸೀದಿ 
ಹಾಗೂ ದರ್ಗಾಗಳು ಇವೆ. 


ಸೂಡಿ : ರೋಣ ತಾಲೂಕಿನ ಸೂಡಿಯ (ಜನಸಂಖ್ಯೆ : 5,365) ಪ್ರಾಚೀನ ಶಾಸನಗಳಲ್ಲಿ *ಸೂಂಡಿ' ಎಂದೇ . 
ಉಲ್ಲೇಖಿತಗೊಂಡಿದೆ. ಈ ಊರು ರೋಣದಿಂದ ಈಖಾನ್ಯಕ್ಕಿ 19 ಕಿ.ಮೀ. ದೂರದಲ್ಲಿ ರೋಣ - ಗಜೇಂದ್ರಗಡ ರಸ್ತೆಯಲ್ಲಿದೆ. 
ಹಿಂದೆ ಇದು ಕಿಸುಕಾಡು-70ಕ್ಕೆ ಸೇರಿದ್ದು ಇಲ್ಲಿಂದ ಈವರೆಗೆ 16 ಶಾಸನಗಳು ವರದಿಯಾಗಿವೆ. ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ 
ಶಾಸನವೊಂದು ಮೂರ್ತಿ ಶಿವಾಚಾರ್ಯ ಹಾಗೂ 70 ಮಹಾಜನರ ಸನ್ನಿಧಿಯಲ್ಲಿ ಪುಲಿಗೆರೆಯ ಬದ್ದೆಗನು, ಬ್ರಹಪುರಿ ಎಂದು 
ನಾಮಕರಣ (ಸೂಡಿಯ ಬ್ರಾಹ್ಮಣ ಕೇರಿಗೆ) ಮಾಡಿದ ವಿಷಯವನ್ನು ತಿಳಿಸಿದರೆ, ಕ್ರಿ.ಶ. 10ನೇ ಶತಮಾನದ ವೀರಗಲ್ಲು ಶಾಸನ 


ಪ್ರೇಕ್ಷಣೀಯ ಸ್ಥಳಗಳು 1027 


ಸತ್ತ ತುರಗನ ಬಗ್ಗೆ ಉಲ್ಲೇಖಿಸುತ್ತದೆ. ಜೋಡುಕಳಶದೇವರಗುಡಿ ಬಳಿಯಿರುವ ಐದನೆಯ ವಿಕ್ರಮಾದಿತ್ಯನ ಕಾಲದ ಕ್ರಿ.ಶ. 1010ರ 
ಶಾಸನ, ಅಕ್ಕಾದೇವಿಯು ತನ್ನ ಆಳ್ವಿಕೆಯಲ್ಲಿ ಸೂಡಿಯ ಬ್ರಹ್ಮಪುರಿಯ ಮಹಾಜನರಿಗೆ ಭೂದಾನ ಕೊಟ್ಟ ವಿಷಯ ತಿಳಿಸಿದರೆ ಒಂದನೆಯ 
ಸೋಮೇಶ್ವರನ ಕ್ರಿ.ಶ. 1050ರ ಶಾಸನ ಸಿದ್ಧಾಯ ನಿರ್ಧಾರ ಮಾಡಿದ ವಿಷಯ ತಿಳಿಸುತ್ತದೆ. ಮಲ್ಲಿಕಾರ್ಜುನ ಗುಡಿ ಎದುರಿನ 
ಕಂಬದ ಮೇಲಿನ ಶಾಸನ ಅಕ್ಕಾದೇವಿಯ ಕಾಲದಲ್ಲಿ ನಾಗವೆರ್ಗಡೆಗಳು ಅಕ್ಕೇಶ್ವರ ದೇವರಿಗೆ ಬಿಟ್ಟದತ್ತಿಯ ಬಗ್ಗೆ ತಿಳಿಸಿದರೆ, 
1058ರ ಶಾಸನ ಈ ದಾನವನ್ನು ಆ ಗುಡಿಗೆ ಪುನರ್ಭರಣ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಜೋಡು ಜಾ 
ಗುಡಿಯಲ್ಲಿರುವ ಕ್ರಿ.ಶ. 1160ರ ಒಂದನೆಯ ಸೋಮೇಶ್ವರನ ಕಾಲದ ಶಾಸನ, ಮನೆವೆರ್ಗಡೆ ನಾಗದೇವಯ್ಯನು ನಾಗೇಶ್ವರ 
ದೇವಾಲಯವನ್ನು ನಿರ್ಮಿಸಿ ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 1089 ಶಾಸನ ಪೆರ್ಮಾಡಿ ಸಿಂಗಣದೇವನು ಅಚಲೇಶ್ವರ 
ಗುಡಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿನ ಕ್ರಿ.ಶ. 1075ರ ಶಾಸನ ಇಮ್ಮಡಿ ಸೋಮೇಶ್ವರನು ಸೂಡಿಯ ಪಂಚಲಿಂಗೇಶ್ವರ 
ಗುಡಿಗೆ ಮುಸಿಯಗೆರೆ ಗ್ರಾಮವನ್ನು ದಾನ ಬಿಟ್ಟ ವಿಷಯ ತಿಳಿಸುತ್ತದೆ. ಕ್ರಿ.ಶ. 1088ರ ಶಾಸನ ಆರನೇಯ ವಿಕ್ರಮಾದಿತ್ಯನ ಪಿರಿಯರಸಿ 
ಲಷಾದೇವಿಯು ಸೂಂಡಿಯ ಅಚಲೇಶ್ವರಕ್ಕೆ ಪೊಂಗಲಿ ಗ್ರಾಮವನ್ನು ದಾನ ಬಿಟ್ಟ ವಿಷಯ ತಿಳಿಸಿದರೆ ಕ್ರಿಶ. 1103ರ ಶಾಸನವು 
ಓಜನು ಸೂಂಡಿಯ ಕಲ್ಲೇಶ್ವರ ದೇವಾಲಯದ ನಂದಾದೀಪಕ್ಕೆಂದು ಸುವರ್ಣದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಆರನೇಯ 
ವಿಕ್ರಮಾದಿತ್ಯನ ಕಾಲದಲ್ಲಿ ಇಲ್ಲೊಂದು ಟಂಕಶಾಲೆಯಿದ್ದು ಅದರ ಅಧಿಕಾರಿ ಇವನೇ ಆಗಿದ್ದನೆಂದು ಈ ಶಾಸನ ತಿಳಿಸುತ್ತದೆ. ಕ್ರಿ.ಶ 
1113ರ ಶಾಸನ ಮಹಾಸಾಮಂತ ದಡಿಗನು ಸೂಡಿಯ ನಗರೇಶ್ವರ ಗುಡಿಗೆ ಭೂಮಿ ದಾನ ಕೊಟ್ಟ ವಿಷಯ ತಿಳಿಸುತ್ತದೆ. ವಿಶೋಬನ 
ಗುಡಿ ಬಳಿಯಿರುವ ಸುಮಾರು ಕ್ರಿ.ಶ. 12ನೇ ಶತಮಾನದ ಶಾಸನ ಸಿಂಧ ಅಚುಗಿ ಬ್ರಹ್ಮೇಶ್ವರ ದೇವರಿಗೆ ಭೂದಾನ ಮಾಡಿದ 
ವಿಷಯ ತಿಳಿಸಿದರೆ, ಕ್ರಿ.ಶ. 1202ರ ಯಾದವ ಸಿಂಘಣನ ಶಾಸನ ಕಿಸುಕಾಡು - 70ರಲ್ಲಿ ಸುಂಕ ಮನ್ನಾ ಮಾಡಿ ವಿಷಯವನ್ನು 
ತಿಳಿಸುತ್ತದೆ. 


ಮೇಲಿನ ಶಾಸನೋಕ್ತ ಗುಡಿಗಳಲ್ಲಿ ಹೆಚ್ಚಿನವು ಹಾಳಾಗಿದ್ದು ಗಣಪತಿ, ಮಲ್ಲಿಕಾರ್ಜುನ ಹಾಗೂ ಜೋಡುಕಳಶದೇವರ ಗುಡಿ 
ಹಾಗೂ ರಸದ ಬಾವಿಗಳಷ್ಟೆ ಸುಸ್ಥಿತಿಯಲ್ಲಿದ್ದು ಇತ್ತೀಚೆಗೆ ಇವುಗಳ ಸಂರಕ್ಷಣಾ ಕಾರ್ಯವನ್ನು ರಾಜ್ಯ ಪುರಾತತ್ವ ಇಲಾಖೆಯವರು 
ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಊರ ಹೊರ ವಲಯದಲ್ಲಿ ಗಜೇಂದ್ರಗಡ ರಸ್ತೆಯಲ್ಲಿ ಕಾಣುವ ಜೋಡು ಕಳಸದೇವರ ಗುಡಿ, 
ಹೆಸರೇ ಸೂಚಿಸುವಂತೆ ಎರಡು ಕಳಶಗಳನ್ನುಳ್ಳ ದ್ವಿಕೂಟವಾಗಿದ್ದು ಇದನ್ನು ಒಂದನೆಯ ಸೋಮೇಶ್ವರನ ದಂಡನಾಯಕ ನಾಗದೇವನು 
ಕ್ರಿಶ. 1061ರಲ್ಲಿ ನಿರ್ಮಿಸಿ ಭೂದಾನ ಮಾಡಿದ ಅಂಶವನ್ನು ಅಲ್ಲೇ ಇರುವ ಶಾಸನ ಹೇಳುತ್ತಿದ್ದು ಇದನ್ನು ನಾಗೇಶ್ವರ 
ದೇವಾಲಯವೆಂದು ಕರೆದಿದೆ. ಪ್ರಧಾನ ಗರ್ಭಗೃಹ ಪೂರ್ವಾಭಿಮುಖವಾಗಿದ್ದು ತೆರೆದ ಅರ್ಧಮಂಟಪವನ್ನು ಹೊಂದಿದ್ದು ಇದಕ್ಕೆ 
ಎದುರಾಗಿ ಮತ್ತೊಂದು ಗರ್ಭಗೃಹ ಹಾಗೂ ಅರ್ಧಮಂಟಪಗಳಿದ್ದು ಇವೆರಡನ್ನೂ ಉತ್ತರ ದಕ್ಷಿಣವಾಗಿರುವ ಆಯಾಕಾರದ ಒಂದೇ 
ತೆರೆದ ನವರಂಗವು ಜೋಡಿಸಿದೆ. ಪೂರ್ವಾಭಿಮುಖವಾಗಿರುವ ಪ್ರಧಾನ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಗರ್ಭಗೃಹದ ಓಳಗೆ ಮೂರು 
ಬದಿಗಳಲ್ಲಿರುವ ಕಿರುದೇವಕೋಷ್ಠಗಳಲ್ಲಿ ಕ್ರಮವಾಗಿ ಬ್ರಹ್ಮ ಮಹೇಶ್ವರ ಹಾಗೂ ವಿಷ್ಣುವಿನ ಕಿರು ಶಿಲ್ಪಗಳಿದ್ದು ಈ ದೇವಕೋಷ್ಠಗಳನ್ನು 
ಸುಂದರವಾದ ಮಕರತೋರಣಗಳು ಅಲಂಕರಿಸಿವೆ. ಇದರ ಎದುರಿರುವ ಗರ್ಭಗೃಹ ಈಗ ಬರಿದಾಗಿದೆಯಾದರೂ ಸಾಂದರ್ಭಿಕ 
ಆಧಾರಗಳಿಂದ ಇದು ಆದಿತ್ಯನ ಗುಡಿ ಎಂದು ತರ್ಕಿಸಬಹುದಾಗಿದೆ. ಪಶ್ಚಿಮಾಭಿಮುಖವಾಗಿರುವ ಈ ಗರ್ಭಗುಡಿಯ ಒಳಗೆ 
ಮೂರು ಬಂದಿಗಳಲ್ಲಿರುವ ಕಿರುದೇವಕೋಷ್ಠಗಳಲ್ಲಿ ಎರಡರಲ್ಲಿ ಸಮಭಂಗಿಯಲ್ಲಿ ನಿಂತಿರುವ ಸೂರ್ಯ, ಒಂದರಲ್ಲಿ ವಿಷ್ಣುವಿನ 
ಶಿಲ್ಪಗಳನ್ನು ಕೆತ್ತಲಾಗಿದೆ. ತೆರೆದ ನವರಂಗದಲ್ಲಿ ನಾಲ್ಕು ಮಾದರಿಯ ಕಂಬಗಳನ್ನು ಬಳಸಿದೆ. ಕಕ್ಷಾಸನವನ್ನು ಹೊಂದಿರುವ ನವರಂಗದ 
ನಡುವಣ ಛತ್ರಿನಲ್ಲಿ ಸರಳ ಕಮಲವಿದೆ. ನವರಂಗದ ನಡುವೆ ನಂದಿಯಿದೆ. ಇಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದ ಎರಡು ಶಾಸನಗಳಿವೆ. 
ನವರಂಗವನ್ನು ಪ್ರವೇಶಿಸಲು ಇರುವ ಮಾರ್ಗಕ್ಕೆ ಸೋಪಾನವಿದ್ದು ಕೈಪಿಡಿಯಿದೆ. ಈ ದೇವಾಲಯದ ಗರ್ಭಗೃಹಗಳಿಗೆ ಆಕರ್ಷಕವಾದ 
ದ್ರಾವಿಡ ಶಿಖರಗಳಿದ್ದು ಚಿಕಣಿ ಶಿಲ್ಲಕೆತ್ತನೆಯಿದೆ. ಈ ದೇವಾಲಯದ ಹೊರಭಿತ್ತಿಯಲ್ಲಿ ಆನೆ, ಹುಲಿ, ಸಿಂಹಗಳ ಸಾಲಿರುವ ಅಡ್ಡ 
ಪಟ್ಟಿಕೆಗಳಿವೆ. ಅಲಂಕಾರಿಕ ಕಂಬಗಳು ಹಾಗೂ ಕಿರು ಶಿಖರ ಮಾದರಿಗಳನ್ನು ಬಳಸಲಾಗಿದೆ. ಕಕ್ಷಾಸನದ ಹೊರಭಿತ್ತಿಯಲ್ಲಿ ಕಿರು. 


ಶಿಖರ ಮಾದರಿಗಳಿವೆ. 
ಊರ ಪ್ರವೇಶದಲ್ಲೇ ಇರುವ ಗಣೇಶಗುಡಿ ಗರ್ಭಗೃಹವನ್ನಷ್ಟೆ ಹೊಂದಿದ್ದು ಉಳಿದ ಭಾಗಗಳು ಹಾಳಾಗಿವೆ. ಸುಮಾರು ಒಂಭತ್ತು 
ಅಡಿ ಎತರವಿರುವ ಈ ಆಸೀನ ಮೂರ್ತಿ ಚತುರ್ಭುಜದಾರಿಯಾಗಿದ್ದು ಸುಂದರವಾಗಿದೆ. ಇದೇ ಪರಿಸರದಲ್ಲಿ ಬೃಹತ್ತಾದ 3-4 


1028 ಧಾರವಾಡ ಜಿಲ್ಲೆ 


ಲಿಂಗಗಳಿದ್ದು ಇವುಗಳ "ಮಂಟಪವನ್ನು ದುರಸ್ತಿಮಾಡಿದ್ದಾರೆ. ಇದರ ಬಳಿಯಲ್ಲೇ ಭವ್ಯವಾದ ನಾಗರಭಾವಿ (ರಸದ ಬಾವಿಗ) ಇದೆ. 
ಮೂರು ಹಂತದಲ್ಲಿರುವ ಈ ಚೌಕಾಕಾರದ ಹೊಂಡಕ್ಕೆ ನಾಲ್ಕು ಕಡೆಯಿಂದಲೂ ಸೋಪಾನವಿದೆ. ಈ ಬಾವಿಯ ಮೂರೂ ಪಾರ್ಶ್ವದ 
ಭಿತ್ತಿಯ ಒಳಮುಖದ ಮೇಲಿನ ಕಿರು ಶಿಖರ ಮಾದರಿಗಳ ರಚನೆ ಹಾಗೂ ಆಲಂಕಾರಿಕ ಕಂಬಗಳ ಕೆತ್ತನೆಗಳು ಕಲಾತಕ್ರತೆಯ 
ಅಗರವಾಗಿವೆ. ಬಾವಿಯ ಪಾರ್ಶ್ವ ಭಿತ್ತಿಯ ಒಳಮೈಮೇಲಿನ ಈ ಕೆತ್ತನೆಗಳು, ದೇವಾಲಯದ ಭಿತ್ತಿಯನ್ನು ಹೋಲುವಷ್ಟು, 
ಮೀರಿಸುವಷ್ಟು ಸುಂದರವಾಗಿವೆ. ನಾಗರಭಾವಿ, ಈಶ್ವರ ಹಾಗೂ ಗಣಪತಿಗಿರುವ ಈ ಆವರಣವೂ ಸಂರಕ್ಷಿತ ಪ್ರದೇಶವಾಗಿದೆ. ಇದೇ 
ಆವರಣದಲ್ಲಿ ದ್ವಾರಪಾಲಕರ ಎರಡು ಶಿಲ್ಪಗಳಿವೆ. 


ಊರ ನಡುವೆ ಪೂರ್ವಾಭಿಮುಖವಾಗಿರುವ ಮಲ್ಲಿಕಾರ್ಜುನ ದೇವಾಲಯವಿದೆ. ತ್ರಿಕೂಟಾಚಲವಾದ ಈ ಗುಡಿಯ ಪ್ರಧಾನ 
ಗರ್ಭಗೃಹಕ್ಕಷ್ಟೆ ತೆರೆದ ಅರ್ಧಮಂಟಪವಿದ್ದು ಉತ್ತರ ದಕ್ಷಿಣದಲ್ಲಿ ಗರ್ಭಗೃಹಗಳಷ್ಟೆ ಇದ್ದು ಇವುಗಳನ್ನು ಒಂದೇ ನವರಂಗ ಒಗ್ಗೂಡಿಸಿದೆ. 
ಅಷ್ಟಕೋನಾಕಾರದ ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಅರ್ಧಮಂಟಪದಲ್ಲಿ ನಂದಿಯಿದ್ದು ತ್ರಿಮೂರ್ತಿ ಕೆತ್ತನೆಯಿರುವ ಆಕರ್ಷಕವಾದ 
ಮಕರ ತೋರಣವಿದೆ. ದಕ್ಷಿಣದ ಗರ್ಭಗೃಹದಲ್ಲಿ ಆಭರಣಾಲಂಕೃತ ಶೇಷಶಯನ ಪದ್ಮನಾಭನ. ಸುಂದರ ಶಿಲ್ಪವಿದ್ದು ಇದರ 
ಪ್ರಭಾವಳಿಯಲ್ಲಿ ದಶಾವತಾರ ಕೆತ್ತನೆಗಳಿವೆ. ಉತ್ತರದ ಗರ್ಭಗೃಹದಲ್ಲಿ ಸ್ಥಾನಿಕ ಉಮಾ ಮಹೇಶ್ವರ ಶಿಲ್ಪವಿದೆ. ನಂದಿಯನ್ನು ಬಲಕ್ಕೂ 
ಕಾರ್ತಿಕೇಯ ಗಣಪತಿಗಳನ್ನು ಬದಿಯಲ್ಲೂ ಕೆತ್ತಲಾಗಿದ್ದು ಇದೂ ಕೂಡ ಸುಂದರವಾದ ಶಿಲ್ಪವಾಗಿದೆ. ಈ ಗುಡಿಯು ಎತ್ತರವಾದ 
ವೇದಿಕೆ ಮೇಲಿದ್ದು ಇದರ ಎಡಬದಿಯಲ್ಲಿ ಗಣಪತಿಯ ಚಿಕ್ಕಗುಡಿಯಿದೆ. ಇದರ ಶಿಖರ ದ್ರಾವಿಡಶೈಲಿಯಲ್ಲಿದ್ದು ಹೊರಭಿತ್ತಿಯಲ್ಲಿ 
ಅಲ್ಪ ಅಲಂಕಾರವಿದೆ. ಇವುಗಳೊಂದಿಗೆ, ಊರಲ್ಲಿ ನಗರೇಶ್ವರ, ಕಲ್ಮೇಶ್ವರ, ಲಕ್ಷ್ಮಿನರಸಿಂಹ ನಾರಾಯಣ ಬಸವಣ್ಣ ಮುಂತಾದ ಪ್ರಾಚೀನ 
ಗುಡಿಗಳಿದ್ದು ಶಿಥಿಲಾವಸ್ಥೆಯಲ್ಲಿವೆ ಇತ್ತೀಚಿನ ಹನುಮಂತ, ಮೈಲಾರ, ದುರ್ಗಮ್ಮ ಹಾಗು ದ್ಯಾಮವ್ವನಂತಹ ಹಲವಾರು ಸಣ್ಣಪುಟ್ಟ 
ಗುಡಿಗಳಿವೆ. ಊರಲ್ಲಿ ಮಸೀದಿ ಹಾಗೂ ದರ್ಗಾಗಳು ಕೂಡ ಇವೆ. 


ಸೊರಟೂರು : ಗದಗ ತಾಲೂಕಿನ ಸೊರಟೂರು (ಜನಸಂಖ್ಯೆ : 6,090) ಗದಗಿನಿಂದ 24 ಕಿ.ಮೀ. ದೂರದಲ್ಲಿರುವ 
ರಾಷ್ಟ್ರಕೂಟರ ಕಾಲದಿಂದಲೂ ಸೊರಟೂರು ಎಂದೇ ಕರಯಲಾಗಿರುವ ಮತ್ತು ಹೊಯ್ಗಳರ ಹಾಗೂ ಸೇಉಣರ ನಡುವೆ ಸಂಭವೆಸಿದ 
ಭಾರೀ ಯುದ್ಧ ಒಂದರ ರಂಗವಾಗಿತ್ತು (1910). ಈ ಊರಿನಲ್ಲಿರುವ ಪ್ರಮುಖ ದೇವಾಲಯಗಳೆಂದರೆ ರಾಮೇಶ್ವರ, ಹನುಮಂತ, 
ನಾರಾಯಣ, ಭವಾನಿಶಂಕರ, ವೀರಭದ್ರ, ಈಶ್ವರ (ಎರಡು) ಮುಂತಾದವುಗಳು. ರಾಮೇಶ್ವರಗುಡಿ ಶಿಥಿಲವಾಗಿದ್ದು ಗರ್ಭಗೃಹ ಮತ್ತು 
ಅರ್ಧಮಂಟಪ ಮಾತ್ರ ಇವೆ. ಅರ್ಧಮಂಟಪದ ಬಾಗಿಲುವಾಡವು ಅಲಂಕೃತವಾಗಿದ್ದು ಎರಡು ಚಾಳುಕ್ಯ ಶೈಲಿಯ ಕಂಬಗಳಿವೆ. ಈ . 
ಗುಡಿಯ ಎದುರಿಗೆ ಚಾಳುಕ್ಯ ಶೈಲಿಯ ಗರ್ಭಗೃಹದಲ್ಲಿ ಹನುಮಂತನ ವಿಗ್ರಹವಿದೆ. ಹಾಗೂ ಒಳಗೆ ಗಣೇಶನ ಮೂರ್ತಿ ಇಡಲಾಗಿದೆ. 
ಇದರ ಮುಂಭಾಗದಲ್ಲಿ ಒಂದು ಚಾಳುಕ್ಕ ಕಂಬ ಬಿದ್ದಿದೆ. ಇದರ ಸಮೀಪವೇ ಎರಡು ಶಾಸನವಿರುವ ವೀರಗಲ್ಲುಗಳಿವೆ. ಎರಡರಲ್ಲೂ 
ಬಿರುಸಿನ ಯುದ್ಧದ ಚಿತ್ರಣವಿದ್ದು ವೀರರ ಮರಣವನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿದೆ. ಇದರಲ್ಲಿರುವ ಶಾಸನವು ಸುಮಾರು ಕ್ರಿ.ಶ. 
13ನೇ ಶತಮಾನಕ್ಕೆ ಸೇರಿದ್ದು ನಿಡುಗಲ್ಲ ಕಾಳಗದಲ್ಲಿ ನಾಯಕನೊಬ್ಬನ ಮರಣವನ್ನು ದಾಖಲಿಸುತ್ತದೆ. ಇದರ ಹತ್ತಿರವೇ ವಾಲ್ಮೀಕಿ 
ಮಂದಿರವೆಂದು ಕರೆಯಲಾಗುವ ಸ್ಥಳದಲ್ಲಿ ಒಂದು ಎತ್ತರವಾದ (ಓಂದು ಮೀಟರ್‌) ವೀರಗಲ್ಲಿದೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ 
ಕಲ್ಯಾಣದ ಚಾಳುಕ್ಯ ಶೈಲಿಯ ನಾರಾಯಣ ದೇವರ ಗುಡಿಯಿದೆ. ಇದರಲ್ಲಿ ಕೇವಲ ಗರ್ಭಗೃಹವಿದ್ದು ಒಳಗೆ ನಾರಾಯಣದ ವಿಗ್ರಹವಿದೆ. 
ಇದು ಚತುರ್ಭುಜ ಮೂರ್ತಿಯಾಗಿದ್ದು ಶಂಖ, ಚಕ್ರ, ವರದ, ಅಭಯ ಹಸ್ತಗಳನ್ನು ಹೊಂದಿದೆ. ಈ ದೇವಾಲಯದ ಮುಂಭಾಗದಲ್ಲಿ 
ಬಾದಾಮಿ ಚಾಲುಕ್ಕ ಅಥವಾ ರಾಷ್ಟ್ರಕೂಟರ ಕಾಲದ ವೃತ್ತಾಕಾರದ ಕಂಬಗಳಿವೆ. ಇದರ ಆವರಣದಲ್ಲೇ ಭವಾನಿ ಶಂಕರ 
ದೇವಾಲಯವಿದೆ. ಇದು ಇತ್ತೀಚಿನ ಕಟ್ಟಡವನ್ನು ಹೊಂದಿದ್ದರೂ ಪ್ರಾಚೀನ ದೇವಾಲಯದ ತಳಹದಿಯಿದೆ. ಇದರಲ್ಲಿ ಗರ್ಭಗೃಹ, 
ಅರ್ಧಮಂಟಪ ಮತ್ತು ನವರಂಗವಿದೆ. ನವರಂಗದ ಮಧ್ಯದಲ್ಲಿ ನಾಲ್ಕು ಚಾಳುಕ್ಕ ಶೈಲಿಯ ಕಂಬಗಳಿದ್ದು ಆಕರ್ಷಕವಾಗಿದೆ. ನವರಂಗದಲ್ಲಿ 
ನಾಟ್ಯ ಗಣಪತಿ ಹಾಗೂ ಸುಮಾರು ಐದು ಅಡಿ ಎತ್ತರವಿರುವ ಸುಂದರವಾದ ಸೂರ್ಯನಾರಾಯಣನ ಚಾಳುಕ್ಯ ಶೈಲಿಯ 
ಶಿಲಾಮೂರ್ತಿಯಿದ್ದು ಇಕ್ಕೆಲಗಳಲ್ಲಿ ಉಷಾ-ಪ್ರತ್ಯುಷೆಯರ ಶಿಲ್ಪವಿದೆ. ಹಾಗೂ ಇದರ ಪಾಣಿಪೀಠವು ಚಾಳುಕ್ಕ ಲಕ್ಷಣವನ್ನು ಹೊಂದಿದೆ. 
ಇದರ ಪಕ್ಕದಲ್ಲೇ ಭಗ್ನ ಶಿವಲಿಂಗವಿದೆ. ಇದರ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಅಂತರಾಳದಲ್ಲಿ ಆಸೀನ ಗಣೇಶನ ಶಿಲ್ಪ ಹಾಗೂ 
ದುರ್ಗಿಯ ಶಿಲ್ಪಗಳಿವೆ. 


ಅದು 


ಪ್ರೇಕ್ಷಣೀಯ ಸ್ಥಳಗಳು 1029 


ಈ ಗುಡಿಯಿಂದ ಸ್ವಲ್ಪ ಮುಂದೆ ವೀರಭದ್ರಗುಡಿಯಿದೆ. ಇದು ಸಾಧಾರಣವಾದ ಆಧುನಿಕ ಕಟ್ಟಡವಾಗಿದೆ. ಇದರ ಮುಂಭಾಗದಲ್ಲಿ 
ದ್ವಿಬಾಹು ಗಣೇಶನ ಆಸೀನ ವಿಗ್ರಹ, ಮೂರು ಶಾಸನಗಳು ಹಾಗೂ ನಾಲ್ಕೂ ಗೋಸಾಸ ಕಲ್ಲುಗಳಿವೆ. ಒಂದು ಕಲ್ಲಿನ ಮೇಲ್ಭಾಗದಲ್ಲಿ 
ಗಜಲಕ್ಷ್ಮಿಯ ಶಿಲ್ಪ ಹಾಗೂ ರಾಷ್ಟ್ರಕೂಟ ಶೈಲಿಯ ಪೂರ್ಣ ಕುಂಭದ ಕಿರು ಕೆತ್ತನೆಗಳಿವೆ. ಒಂದು ಶಾಸನವು ರಾಷ್ಟ್ರಕೂಟ ಮೊದಲನೇ 
ಅಮೋಘವರ್ಷನ ಕಾಲದ್ದಾಗಿದ್ದು (ಕ್ರಿ.ಶ. 869) ವಿಳಕ್ಕರ ನಾಗಿಯಮ್ಮ ಗಾವುಂಡನೆಂಬ ಅಧಿಕಾರಿಯು ಸಿರಿವಾಗಿಲನ್ನು ನಿಲ್ಲಸಿದನೆಂದು 
ಉಲ್ಲೇಖಿಸುತ್ತದೆ. ಇದರ ಪಕ್ಕದಲ್ಲೆ ಇರುವ ಇನ್ನೊಂದು ಗೋಸಾಸ ಶಾಸನವು ರಾಷ್ಟ್ರಕೂಟವು ಎರಡನೇ ಕೃಷ್ಣನ ಕಾಲಕ್ಕೆ ಸೇರಿದ್ದು 
(ಕ್ರಿ.ಶ. 883) ಸೊರಟೂರ ಐವತ್ತು ಮಹಾಜನರ ಸನ್ನಿಧಿಯಲ್ಲಿ ಗೋಸಹಸ್ರ ದಾನವನ್ನು ಉಲ್ಲೇಖಿಸುತ್ತದೆ. ಇದೇ ಕಾಲಕ್ಕೆ ಸೇರಿದ 
ರಾಷ್ಟ್ರಕೂಟ ಮೂರನೇ ಕೃಷ್ಣನ ಶಾಸನವೂ ಇದರ ಪಕ್ಕದಲ್ಲೆ ಇದ್ದು (ಕ್ರಿ.ಶ. 951) ದೇವರಿಗೆ ನೀಡಿದ ಹಲವು ದಾನಗಳನ್ನು ತಿಳಿಸುತ್ತದೆ. . 
ಇಲ್ಲಿಂದ ಸಮೀಪವಿರುವ ಕಲ್ಲುಡಿ ಓಣಿಯಲ್ಲಿ ಎರಡು ಶಿಥಿಲವಾದ ಈಶ್ವರ ದೇವಾಲಯಗಳಿವೆ. ಕೇವಲ ಗರ್ಭಗೃಹ ಮತ್ತು 
ಅರ್ಧಮಂಟಪ ಮಾತ್ರ ಉಳಿದಿದೆ. ಒಂದರಲ್ಲಿ ಮುಂಭಾಗದ ಅರ್ಧಮಂಟಪದಲ್ಲಿ ಎರಡು ಕಲ್ಯಾಣದ ಚಾಳುಕ್ಯ ಕಂಬಗಳಿವೆ. ಇದರ 
ಒಂದು ಕಂಬದಲ್ಲಿ ಶಾಸನವಿದ್ದು ಕ್ರಿ.ಶ. 1356ರಲ್ಲಿ ಪ್ರಾಚೀನ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿ ಬಸವೇಶ್ವರ ವಿಗ್ರಹ 
ಸ್ಥಾಪಿಸಿದ ಉಲ್ಲೇಖವಿದೆ. ಇನ್ನೊಂದು ಈಶ್ವರ ಗುಡಿಯು ಗರ್ಭಗೃಹ ಮತ್ತು ಅರ್ಧಮಂಟಪವನ್ನು ಮಾತ್ರ ಹೊಂದಿದೆ. ಅರ್ಧ 
ಮಂಟಪದ ಬಾಗಿಲುವಾಡದ ಬಳಿ ಜಾಲಂದ್ರಗಳಿವೆ. ಹಾಗೂ ಹೊರಗೆ ಶಾಸನದ ಕಲ್ಲಿದೆ. ಇದರ ಸಮೀಪ ಬೇವಿನ ಮರದ ಕೆಳಗೆ 
ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಗೂ ಇತರ ಶಿಲ್ಪಗಳು ಬಿದ್ದಿವೆ. ಊರ ಹಿಂಭಾಗದಲ್ಲಿ ಖಾಸಗಿ ಭೂಮಿಯಲ್ಲಿ ದೊಡ್ಡದಾದ ಕಲ್ಲಿನ 
ಕಟ್ಟಡವಿರುವ ಬಾವಿಗಳಿವೆ. ಇದರ ದಂಡೆಯಲ್ಲಿ ಒಂದು ವೀರಗಲ್ಲಿದೆ. ಸ್ವಲ್ಪ ದೂರದಲ್ಲಿ ಶಿವಲಿಂಗವಿದೆ ಹಾಗೂ ಕೊತ್ತಲಮನ 
ಶಿಲಾವಿಗ್ರಹವಿದೆ. ಈ ಪರಿಸರದಲ್ಲಿ ದೇವಾಲಯದ ಅನೇಕ ಅವಶೇಷಗಳು ಬಿದ್ದಿರುವ ಸಾಧ್ಯತೆಗಳಿವೆ. ಬಾವಿಯಲ್ಲಿ ಎರಡು 
ಗೂಡುಗಳಿದ್ದು ನಾಗಕನ್ಯೆ ಹಾಗೂ ನಾಗಬಂಧ ಶಿಲ್ಪಗಳಿವೆ. ಖಾಸಗಿ ತೋಟದ ಒಂದು ಕಟ್ಟೆಯಲ್ಲಿ ಪ್ರಾಚೀನ ಲಕ್ಷಣವಿರುವ ದುರ್ಗಿ 
ಹಾಗೂ ಚಾಳುಕ್ಯ ಶೈಲಿಯ ಒಂದು ಸೂರ್ಯನ ವಿಗ್ರಹಗಳಿವೆ. ಊರಿನ ಮುಂಭಾಗದಲ್ಲಿ ಬಸ್‌ನಿಲ್ದಾಣದ ಹತ್ತಿರ ಕಾಳಭ್ಸಿರವ ಗುಡಿ 
ಇದೆ. ಊರಿನಲ್ಲಿ ಇತ್ತೀಚೆಗೆ ನಿರ್ಮಿಸಲಾಗಿರುವ ಜುಮ್ಮಾ ಮಸೀದಿಯಿದೆ. 


ಹತ್ರಿಮತ್ತೂರು : ಸವಣೂರು ತಾಲೂಕಿನ ಹತ್ತಿಮತ್ತೂರು (ಜನಸಂಖ್ಯೆ :5,751) ಸವಣೂರಿನಿಂದ 14 ಕಿ.ಮೀ. ದೂರದಲ್ಲಿದೆ. 
ಈ ಊರು ಸುಮಾರು 400 ಎಕರೆಯಷ್ಟು ವಿಶಾಲವಾದ ಕೆರೆಯನ್ನು ಹೊಂದಿದೆ. ಪ್ರಾಚೀನ ಶಾಸನಗಳಲ್ಲಿ ಪಳ್ತಿ ಯಮತ್ತುವೂರು, 
ಪತ್ತಿಯಮತ್ತೂರು ಎಂಬ ಹೆಸರಿದ್ದು ಹತ್ತಿಬೆಳೆಗೆ ಈ ಊರು ಹಿಂದೆ ಪ್ರಸಿದ್ಧವಾಗಿರಬೇಕು. ಇಲ್ಲಿ 11 ಶಾಸನಗಳಿದ್ದು ಕ್ರಮವಾಗಿ 
ರಾಷ್ಟ್ರಕೂಟ, ಕಲ್ಯಾಣದ ಚಾಳುಕ್ಕ ಹಾಗೂ ಯಾದವರ ಕಾಲಕ್ಕೆ ಸೇರಿದ್ದಾಗಿದೆ. ಹೊಂಡದ ಉತ್ತರ ದಂಡೆಗೆ ಸೇರಿರುವ ವೀರಗಲ್ಲು 
ರಾಷ್ಟ್ರಕೂಟ ಒಂದನೇಯ ಕೃಷ್ಣನ ಕಾಲಕ್ಕೆ ಸೇರಿದ್ದು ಊರಿಗಾಗಿ ದಾಸಮ್ಮ ಮತ್ತು ಎರೆಯರು ಹೋರಾಡಿ. ಸತ್ತ ವಿಷಯವನ್ನು 
ದಾಖಲಿಸುತ್ತದೆ. ಕೋಡಿ ಹೊನ್ನವ್ಹನ ಗುಡಿ ಬಳಿಯಿರುವ ನಿತ್ಯವರ್ಷ (ಕ್ರಿ.ಶ. 917)ನ ಶಾಸನ ತೆಲ್ಲಿಗ 50 ಒಕ್ಕಲುಗಳು ಭೋಗೇಶ್ವರ 
ದೇವರಿಗೆ ಎಣ್ಣೆದಾನ ಮಾಡಿದುದನ್ನು ದಾಖಲಿಸಿದೆ. ಅಲ್ಲೇ ಇರುವ ಮತ್ತೊಂದು ಶಾಸನ ಆರ್ಮಡಿ ವಿಕ್ರಮಾದಿತ್ಯನ ದಂಡನಾಯಕ 
ಮಾಕರಸ ಹಾಗೂ ಇತರರು ದೇವಿಂಗೆರೆಯ ಜೀರ್ಣೊದ್ಧಾರಕಾಗಿ ಸುಂಕದಾನ ಮಾಡಿದ ಅಂಶವನ್ನು ತಿಳಿಸುತ್ತದೆ. ಯಾದವ 
ಮಹಾದೇವನ (ಕ್ರಿ.ಶ.1270)ಕಾಲದ ಶಾಸನವೊಂದು ಹತ್ತಿಯಮತ್ತೂರ ಬಸದಿಯ ಆಚಾರ್ಯರು ಸಮಾಧಿ ಮರಣ ಹೊಂದಿದುದನ್ನು 
ಉಲ್ಲೇಖಿಸಿದರೆ, ಕ್ರಿ.ಶ. 1266ರ ಮತ್ತೊಂದು ಶಾಸನ ಜಕ್ಕಯನ ಮಡದಿ ಮಾದವೆವೆ ಸಮಾಧಿ ಮರಣ ಹೊಂದಿದ್ದಾಗಿ ಹೇಳುತ್ತದೆ. 


ಊರಲ್ಲಿ ಹರಡಿಕೊಂಡಿರುವ ವೀರಗಲ್ಲು ಶಾಸನಗಳನ್ನು ಬಿಟ್ಟರೆ ಪ್ರಮುಖವಾದದ್ದು ಕೋಡಿಹೊನ್ನವ್ಹನ ಗುಡಿಯೇ. ಹೊಂಡದ 
ಮುಂದಿರುವ ಈ ಗುಡಿ ಇಂದು ಬಹಳ ಬದಲಾವಣೆಯೊಂದಿಗೆ ಉಳಿದಿದೆ. ಈ ಗುಡಿಯಲ್ಲಿ 4.5 ಅಡಿ ಎತ್ತರದ ಸಪ್ತಮಾತೃಕೆಯರ 
ಪ್ರತ್ಯೇಕ ಮೂರ್ತಿ ಶಿಲ್ಪಾವಶೇಷಗಳಿವೆ. ಇಲ್ಲಿನ ಶಾಸನವೊಂದರಲ್ಲಿ ದೇವಿಂಗೆರೆಯ ಪ್ರಸ್ತಾಪ ಬರುವುದರಿಂದ, ಈ ಗುಡಿಯೇ ದೇವಿಯ 
ಗುಡಿಯಾಗಿದ್ದು ಮುಂದಿರುವ ಹೊಂಡವೇ, ಶಾಸನೋಕ್ತ ದೇವಿಂಗೆರೆ ಎಂದು ತೋರುತ್ತದೆ. ಈ ಗುಡಿಯಲ್ಲಿ ಕಲ್ಯಾಣದ ಚಾಳುಕ್ಕರ 
ಕಾಲದ ಕಂಬಗಳನ್ನು ಕಾಣಬಹುದಾಗಿದೆ. ಹೊಂಡದ ಬಳಿಯಿರುವ ಮಾಸ್ತಿಕಲ್ಲು ಸತಿ ಹೋದ ಹೆಣ್ಣಿನ ಸಾರ್ಯಕವಾಗಿದೆ. ಇಲ್ಲಿನ 
ಸಂಗಮೇಶ್ವರ ಗುಡಿ ಪುನಃ ಜೀರ್ಣೊದ್ಧಾರದಿಂದಾಗಿ ಮೂಲ ಸ್ವರೂಪ ಕಳೆದುಗೊಂಡಿದೆ. 


ಇಲ್ಲಿನ ಮಸೀದಿ ಹಾಗೂ ಹಜರತ್‌ ಸೈಯದ್‌ ಮುರ್ತಜಾ ಷಾ ಖಾದ್ರಿ ದರ್ಗಾ ಉಲ್ಲೇಖಾರ್ಹವಾಗಿವೆ. ಇಂದು ಈ ಊರು 
ಹತ್ತಿ, ಎಲೆ, ಬಾಳೆ ಬೇಸಾಯಕ್ಕೆ ಪ್ರಸಿದ್ಧವಾಗಿದ್ದು ಕೆರೆ ಕಟ್ಟೆಗಳು ಬಹಳ ಸಂಖ್ಯೆಯಲ್ಲಿವೆ. 


1030 ಧಾರವಾಡ ಜಿಲ್ಲೆ 


ಹರಳಹಳ್ಳಿ : ಹಾವೇರಿ ತಾಲೂಕಿನ ಹರಳಹಳ್ಳಿಯು (ಜನಸಂಖ್ಯೆ : 672) ರಾಣೆಬೆನ್ನೂರಿನಿಂದ 27 ಕಿ.ಮೀ. ದೂರದಲ್ಲಿ 
ತುಂಗಭದ್ರಾ ದಂಡೆಯಲ್ಲಿದ್ದು ಶಾಸನದಲ್ಲಿ ವಿಕ್ರಮಪುರವೆಂದು ಉಲ್ಲೇಖಗೊಂಡಿರುವ ಪುರಾತನ ಸ್ಥಳವಾಗಿದೆ. ಈ ಊರಿನಲ್ಲಿರುವ 
ಕಲ್ಯಾಣದ ಚಾಳುಕ್ಕರ ಕಾಲದ (ಹೊಯ್ಸಳ ಶೈಲಿಯನ್ನು ಹೋಲುವ) ತ್ರಿಕೂಟಾಚಲವಿರುವ ಈಶ್ವರ ದೇವಾಲಯವಿದೆ. ಇದರಲ್ಲಿ 
ಮೂರು ಗರ್ಭಗೃಹಗಳು, ಮೂರು ಅಂತರಾಳಗಳು ಹಾಗೂ ಮಧ್ಯದಲ್ಲಿ ಒಂದೇ ನವರಂಗವಿದೆ. ಮೂರು ಗರ್ಭಗೃಹಗಳ 
ಬಾಗಿಲುವಾಡಗಳು ಅನೇಕ ಶಾಖೆಗಳನ್ನು ಹೊಂದಿದ್ದು ಅಲಂಕೃತವಾಗಿವೆ ಹಾಗೂ ಮೂರರಲ್ಲೂ ಶಿವಲಿಂಗಗಳಿವೆ. ಅಂತರಾಳಗಳ 
ಬಾಗಿಲುವಾಡದ ಇಕ್ಕೆಲಗಳಲ್ಲಿ ಜಾಲಂದ್ರಗಳಿವೆ. ಎಲ್ಲಾ ಅಂತರಾಳದ ಲಲಾಟಗಳಲ್ಲಿ ತ್ರಿಮೂರ್ತಿಗಳ ಜೊತೆಗೆ ಗಣಪತಿ, 
ಮಹಿಷಮರ್ದಿನಿ ಮತ್ತು ಚಾಮರಧಾರಿಣಿಯರಿರುವ ಮಕರ ತೋರಣಗಳಿವೆ. ನವರಂಗದ" ಮಧ್ಯದಲ್ಲಿರುವ ನಾಲ್ಕು ಹೊಯ್ಸಳ 
ಶೈಲಿಯ ಕಂಬಗಳು ವೃತ್ತಾಕಾರವಾಗಿದ್ದು ನಮ್ಮ ಗಮನವನ್ನು ಸೆಳೆಯುತ್ತವೆ, ಮತ್ತು ಇದರ ಛಾವಣಿಯಲ್ಲಿರುವ ಭುವನೇಶ್ವರಿಯಲ್ಲಿ 
ಕೆಳಮುಖವಾಗಿ ಕಮಲದ ಹೂವಿನ ಅಲಂಕಾರವಿದೆ. ನವರಂಗದ ಒಳಭಿತ್ತಿಯಲ್ಲಿ ಎಂಟು ದೇವಕೋಷ್ಠಗಳಿದ್ದು ಕೇವಲ ಒಂದರಲ್ಲಿ 
ಸಪ್ತಮಾತೃಕೆಯರ ಪಟ್ಟಿಕೆ ಮಾತ್ರ ಉಳಿದಿದೆ. ನವರಂಗದ ಮಧ್ಯದಲ್ಲಿ ಬಸವನ ಏಕಶಿಲಾಕೃತಿಯಿದೆ. ನವರಂಗದ ಕಕ್ಸಾಸನದಲ್ಲಿ 
ವಿಜಯನಗರದ ಕಾಲದ ರೇಖಾಚಿತ್ರಗಳಿವೆ. ದೇವಾಲಯದ ಅಧಿಷ್ಠಾನದಲ್ಲಿ ಸಿಂಹಗಳ ಚಿಕಣಿ ಶಿಲ್ಪಗಳಿವೆ. ಹೊರಭಿತ್ತಿಯಲ್ಲಿ ಸುಮಾರು 
ಮುಕ್ಕಾಲು ಅಡಿ ಎತ್ತರವಾದ ಸಾಲಭಂಜಿಕಾ ಶಿಲ್ಪಗಳನ್ನು ಬಿಡಿಸಲಾಗಿದೆ. ಹೊರಭಾಗದಲ್ಲಿರುವ ದೇವಕೋಷ್ಠಗಳಲ್ಲಿ ಒಂದರಲ್ಲಿ ಮಾತ್ರ 
ಭೈರವನ ಶಿಲ್ಪವಿದ್ದು ಉಳಿದವು ಬರಿದಾಗಿವೆ. ಮುಖ್ಯ ಗರ್ಭಗುಡಿಯ ಮೇಲೆ ಶಿಖರವಿದ್ದು ಮುಂಭಾಗದ ಶುಕನಾಸಿಯಲ್ಲಿ 
ಇದ್ದಿರಬಹುದಾದ ಹೊಯ್ಸಳ ಲಾಂಛನವು ಈಗ ದೇವಾಲಯದ ಒಳಗೆ ಇಟ್ಟಿರುತ್ತಾರೆ. ಉಳಿದೆರಡು ಗರ್ಭಗೃಹಗಳ ಮೇಲೂ 
ಕದಂಬನಾಗರ ಶೈಲಿಯ ಶಿಖರಗಳಿವೆ. ಈ ದೇವಾಲಯದ ಬಳಿ ಇನ್ನೂ ಎರಡು ಶಿಥಿಲವಾದ ದೇವಾಲಯಗಳು ಕಂಡುಬರುತ್ತವೆ. 
ಊರಿನಲ್ಲಿ ಖಾಸಗಿ ಮನೆಯ ಹತ್ತಿರವಿದ್ದು ಈಗ ಕನ್ನಡ ಸಂಶೋಧನಾ ಸಂಸ್ಥೆಯಲ್ಲಿರುವ ಶಾಸನವು ಕ್ರಿ.ಶ. 1181ರಲ್ಲಿ ಕಲ್ಯಾಣ ಶಕ್ತಿ 
ಮುನಿಯ ವಿನಂತಿಯ ಮೇರೆಗೆ ಜೋಯಿದೇವರಸನು ತುಂಗಭದ್ರಾ ತೀರದಲ್ಲಿ ವಿಕ್ರಮಪುರ ಗ್ರಾಮವನ್ನು ನಿರ್ಮಿಸಿ ವಿಕ್ರಮೇಶ್ವರ 
ಮತ್ತು ಗುತ್ತೇಶ್ವರ ದೇವಾಲಯಗಳಿಗೆ ಬಿಟ್ಟ ದಾನವನ್ನು ತಿಳಿಸುತ್ತದೆ. ಇದೇ ಸ್ಥಳದಲ್ಲಿರುವ ಇನ್ನೊಂದು ಶಾಸನವು ಗುತ್ತ ವಿಕ್ರಮಾದಿತ್ಯನ 
ಕಾಲದ್ದಾಗಿದ್ದು (ಕ್ರಿ.ಶ. 1188) ಮಹಾಪ್ರಧಾನ ದಂಡನಾಯಕ ದಾಸಿರಾಜನೆಂಬ ಅಧಿಕಾರಿಯಿಂದ ದಾಸೇಶ್ವರ ದೇವಾಲಯದ ನಿರ್ಮಾಣ 
ಹಾಗೂ ಭೂದಾನದ ಬಗೆಗೆ ಉಲ್ಲೇಖಿಸುತ್ತದೆ. ಇದರ ಪಕ್ಕದಲ್ಲಿರುವ ಇನ್ನೊಂದು ಶಾಸನವೂ ಇದೇ ಕಾಲದ್ದಾಗಿದ್ದು ಗುತ್ತ 
ವಿಕ್ರಮಾದಿತ್ಯನು ತನ್ನ ಮಗಳಾದ ತುಳುವಲದೇವಿಯ ಸಧಣಾರ್ಥವಾಗಿ ತುಳುವಲೇಶ್ವರ ದೇವಾಲಯ ನಿರ್ಮಿಸಿ ಗ್ರಾಮವನ್ನು 
ದಾನಬಿಟ್ಟ ವಿವರಗಳನ್ನು ದಾಖಲಿಸುತ್ತದೆ. ಇದಲ್ಲದೇ ಹೊಳೆದಂಡೆಯಲ್ಲಿ ಹನುಮಂತ ದೇವಾಲಯ, ದುರ್ಗಾ ದೇವಾಲಯ, 
ದೊಡ್ಡದಾದ ಕೋಣನ ತಲೆ ಶಿಲ್ಪವಿದೆ. ಇತ್ತೀಚೆಗೆ ಈ ಊರು ನೆರೆಯ ಹಾವಳಿಗೆ ಆಗಾಗ ತುತ್ತಾಗುತ್ತಿರುವುದರಿಂದ ಊರನ್ನು ಸ್ವಲ್ಪ 
ಎತ್ತರ ಪ್ರದೇಶಕ್ಕೆ ಸ್ಥಳಾಂತರಿಸುತ್ತಿದ್ದಾರೆ. 


ಹಲಗೇರಿ : ರಾಣೆಬೆನ್ನೂರು ತಾಲೂಕಿನ ಹಲಗೇರಿಯು (ಜನಸಂಖ್ಯೆ : 6,506) ರಾಣೆಬೆನ್ನೂರಿನಿಂದ ದಕ್ಷಿಣಕ್ಕೆ ಎಂಟು ಕಿ.ಮೀ. 
ದೂರದಲ್ಲಿದೆ. ಈ ಊರು ಇಂದು ಆಯಕಟ್ಟಾದ ಸ್ಥಳದಲ್ಲಿದ್ದು ಕೋಡ, ಮಾಸೂರು, ಸಮಸಗಿ ರಸ್ತೆಗಳು ಕೂಡುವ ಕೇಂದ್ರ 
ಸ್ಥಳವಾಗಿದೆ. ಕ್ರಿಶ. 1404ರ ಶಾಸನವೊಂದು ನರಸನಾಯಕ ಹಲಗೆರೆಯಲ್ಲಿ ನೀಡಿದ ಭೂದಾನವನ್ನು ತಿಳಿಸುತ್ತದೆ. ಇಲ್ಲಿನ 
ಹಾಲಸಿದ್ಧೇಶ್ವರ ಗುಡಿ ಮೂಲತಃ ಕ್ರಿ.ಶ. 12-13ನೇ ಶತಮಾನದ ರಚನೆಯಾಗಿದ್ದು ಇತ್ತೀಚೆಗೆ ಪೂರ್ಣ ದುರಸ್ತಿಗೊಂಡಿದೆ. ಈ 
ಗುಡಿ ಗರ್ಭಗೃಹ, ಅಂತರಾಳ ಮತ್ತು ನವರಂಗಗಳನ್ನು ಹೊಂದಿದ್ದು ಗರ್ಭಗೃಹದಲ್ಲಿ ಶಿವಲಿಂಗ, ಅಂತರಾಳದಲ್ಲಿ ನಂದಿಯಿದೆ. . 
ಗರ್ಭಗೃಹ, ಅಂತರಾಳಗಳ ಬಾಗಿಲವಾಡಗಳು ಸರಳವಾಗಿದ್ದು ನಡುವೆ ಲಲಾಟದಲ್ಲಿ ಗಜಲಕ್ಷಿಯಿದೆ. ನವರಂಗದಲ್ಲಿರುವ ಒಂದೇ 
ದೇವಕೋಷ್ಠದಲ್ಲಿ ಆದಿತ್ಯನ ಶಿಲ್ಪವಿದೆ. ಊರಲ್ಲಿ ಹನುಮಂತನ ಗುಡಿಯಿದೆ. ಈ ಗುಡಿ ಆವರಣದಲ್ಲಿ ಪಾರ್ವತಿ-ಪರಮೇಶ್ವರ ಮತ್ತು 
ಜಲಕ್ಷ್ಮಿ ಶಿಲ್ಪಗಳಿವೆ. ದುರ್ಗಮನ ಗುಡಿಯಲ್ಲಿ ಇತ್ತೀಚಿನ ಮಹಿಷಮರ್ದಿನಿ ಶಿಲ್ಪವಿದೆ. ಊರಲ್ಲಿ ಮೂರು ಮಸೀದಿಗಳಿದ್ದು ಅದರಲ್ಲಿ 
ಜಾಮಿಯಾ ಮಸೀದಿ ದೊಡ್ಡದಾಗಿದ್ದು ಚೆನ್ನಾಗಿದೆ. ಮೇಲಾಗಿ ಜುಮಾಲ್‌ಷಾ ದರ್ಗಾವಿದೆ. ಖ್ಯಾತ ರಂಗನಟರಾದ ಹಲಗೇರಿ ಜಟ್ಟಪ್ಪ 
ಈ ಊರಿನವರು. ಇವರು ಹಲಗೇರಿ ನಾಟಕ ಕಂಪನಿಯ ಸಂಸ್ಥಾಪಕರು. 


ಹಾನಗಲ್ಲು : ತಾಲೂಕು ಕೇಂದ್ರವಾದ ಹಾನಗಲ್ಲು (ಜನಸಂಖ್ಯೆ : 20,906) ಧಾರವಾಡದಿಂದ 94 ಕಿ.ಮೀ. ದೂರದಲ್ಲಿದೆ. 
ಶಾಸನೋಕ್ತ "ಪಾನುಂಗಲ್‌' , "ಹಾನುಂಗಲ್‌-500'"ಹಾನಗಲು' ಕದಂಬರ ಒಂದು ಶಾಖೆಯ ರಾಜಧಾನಿಯಾಗಿದ್ದು ಈಗ ತಾಲೂಕು 


ಪ್ರೇಕ್ಷಣೀಯ ಸ್ಥಳಗಳು 1031 


ಹಾಗೂ ಪ್ರಸಿದ್ಧ ಪ್ರವಾಸಿ ಕೇಂದ್ರವಾಗಿದೆ. ಮಹಾಭಾರತ ಕಾಲದ ವಿರಾಟನಗರ ಇದೆಂದು ಬಲವಾದ ನಂಬುಗೆಯಿದ್ದು 
ಪಾಂತೀಪುರವೆಂದೂ ಈ ಊರನ್ನು ಕರೆಯಲಾಗಿದೆ. ಅಂತೆಯೇ ಹಳೆ ದಾಖಲೆಗಳಲ್ಲಿ ಈ ಊರನ್ನು ವಿರಾಟಪುರ, ವಿರಾಟನಕೋಟೆ, 
ವಿರಾಟನಗರ, ಪಾನುಂಗಲ್‌ ಮುಂತಾದ ಹೆಸರುಗಳಿಂದ ಐತಿಹ್ಯಗಳನ್ನು ಹೇಳಿ ಗುರುತಿಸಲಾಗುತ್ತದೆ. ಈ ಪೌರಾಣಿಕ ಸಂಬಂಧದ 
ಐತಿಹ್ಯಕ್ಕೆ ಸಾಕ್ಷಿಯೆಂದು ಕೀಚಕನ ಗರಡೀಮನೆ (ಭೀಮಸೇನ ಕೀಚಕನನ್ನು ಕೊಂದದ್ದು ಇಲ್ಲಿ), ಕುಂತಿ ದಿಬ್ಬ ಮುಂತಾದ ಕುರುಹುಗಳನ್ನು 
ಸ್ಥಳೀಯ ಜನರು ತೋರಿಸುತ್ತಾರೆ. ಇದೇ ರೀತಿ ಕದಂಬರ ಕಾಲದ ಅರಮನೆಯನ್ನೂ ತೋರಿಸುತ್ತಾರೆ. ಅಲ್ಲಿ ದೊರೆಯುವುದು ಬಣ್ಣದ 
ಹಂಚು, ಸುಟ್ಟ ಮಣ್ಣಿನ ಮಣೆ, ಮಣ್ಣಿನ ಪಾತ್ರೆಯ ಚೂರುಗಳು ಸಿಗುವುದರಿಂದ ಹಾನಗಲ್ಲಿನ ಪರಿಸರದ ಉತ್ಸನನವಾದಲ್ಲಿ ಕ್ರಿ.ಶ. 
ಎರಡನೇ ಶತಮಾನಕ್ಕೂ ಮೊದಲ ಪ್ರಾಚ್ಯ ಅವಶೇಷಗಳು ಸಿಗಬಹುದೆಂದು ಎ.ಎಂ. ಅಣ್ಣಿಗೇರಿಯವರು ಅಭಿಪ್ರಾಯಪಡುತ್ತಾರೆ. 
ಹಾನಗಲ್ಲು ಹಿಂದೆ 500 ಹಳ್ಳಿಗಳ ಮುಖ್ಯ ಆಡಳಿತ ಸ್ಥಳವಾಗಿ ಬನವಾಸಿನಾಡಿಗೆ ಸೇರಿತ್ತು. ಕ್ರಿ.ಶ. 1068 ರಿಂದ 1203ರವರೆಗೆ 
ಆಳಿದ ಹಾನಗಲ್‌ ಕದಂಬ ಮನೆತನದ ರಾಜರು ಬಹಳ ಕಾಲ ಕಲ್ಯಾಣದ ಚಾಳುಕ್ಕರ ಮಾಂಡಲಿಕರಾಗಿ ಈ ಊರಲ್ಲಿ ರಾಜ್ಯಭಾರ 
ಮಾಡುತ್ತಿದ್ದರು. ಹೊಯಳ ವೀರಬಲ್ಲಾಳನು ಕ್ರಿ.ಶ. 1197ರಲ್ಲಿ ಕದಂಬ ಕಾವದೇವನ ಕಾಲಕ್ಕೆ ಹಾನಗಲ್‌ ಮೇಲೆ ದಾಳಿಮಾಡಿ ಈ 
ಊರಿನ ಆನೆಯ ಕೆರೆಯ ಹತ್ತಿರ ಬೀಡುಬಿಟ್ಟಿದ್ದನೆಂದು ಪ್ರತೀತಿಯಿದೆ. ನಂತರ ಕೆಲವು ಕಾಲ ಹಾನಗಲ್ಲು ಹೊಯ್ಸಳರ ಅಧಿಪತ್ಯಕ್ಕೆ 
ಒಳಪಟ್ಟಿತ್ತು. ಬಹುಶಃ ಈ ಕಾಲದಲ್ಲಿಯೇ ಆಗಲೇ ಇದ್ದ ತಾರಕೇಶ್ವರ ದೇವಾಲಯಕ್ಕೆ ತಮ್ಮ ಕೆಲವು ಭಾಗಗಳನ್ನು ಹೊಯ್ಸಳರು 
ಸೇರಿಸಿರಬಹುದು ಎಂಬ ಅಂಶವು ಅಲ್ಲಿರುವ ಹೊಯ್ಸಳ ಶೈಲಿಯ ಶಿಲ್ಪಗಳಿಂದ ವ್ಯಕ್ತವಾಗುತ್ತದೆ. ಸೇಉಣರ ಮತ್ತು ಹೊಯ್ಸಳರ 
ಸೆಣಸಾಟದಲ್ಲಿ ಹಾನಗಲ್ಲು ಸ್ವಲ್ಪಮಟ್ಟಿಗೆ ಹಾನಿಗೆ ಒಳಗಾಗಿರಬಹುದು. ಈ ಊರಿನಲ್ಲಿ ಮಣ್ಣಿನ ಕೋಟೆಯಿದ್ದುದು ವ್ಯಕ್ತವಾಗುತ್ತದೆ. 
ಕೋಟೆಯ ಗೋಡೆಯಲ್ಲಿ ಅಲ್ಲಲ್ಲಿ ಕೊತ್ತಲಗಳನ್ನು ನಿರ್ಮಿಸಲಾಗಿದೆ. ಕೋಟೆಯ ಒಳಗೆ ವೀರಭದ್ರಗುಡಿಯಿದೆ. ಈಗಿನ ಗ್ರಾಮವು . 
ಕೋಟೆಯ ಸಮೀಪವಿದ್ದು ಸವಿಸ್ತಾರವಾದ ಸುತ್ತಳತೆಯ ರಸ್ತೆಗಳು ನೈಜವಾದ ಸಂರಕ್ಷಣೆಯನ್ನು ನೀಡಿದೆ. ಊರಿನಲ್ಲಿ ಹಳೆಯ ಕೋಟೆಯ 
ಸ್ಥಳವನ್ನೂ ಕಾಣಬಹುದಾಗಿದೆ. ಈ ಕೋಟೆಯ ಪ್ರಮುಖ ಮೇಲ್ಭಾಗವನ್ನು ಧರ್ಮಾನದಿಯು ಕೋಟೆಯನ್ನು ಸುತ್ತುವರೆದು ಹರಿಯುವ 
ಪಾತ್ರವನ್ನನುಸರಿಸಿ ನಿರ್ಮಿಸಲಾಗಿದೆ. ಹಾನಗಲ್‌ನಲ್ಲಿರುವ ಪ್ರಮುಖ ದೇವಾಲಯಗಳೆಂದರೆ, ಹನುಮಾನ್‌, ದುರ್ಗಾ (ಎರಡು) 
ಈಶ್ವರ, ಬಿಲ್ಲೇಶ್ವರ, ನಾರಾಯಣ, ರಾಮಲಿಂಗ, ತಾರಕೇಶ್ವರ, ವೀರಭದ್ರ ಗಣಪತಿ ಮತ್ತು ವಿರೂಪಾಕ್ಷ. ಎಲ್ಲಾ ದೇವಾಲಯಕ್ಕಿಂತಲೂ 
ಕಲ್ಯಾಣದ ಚಾಳುಕ್ಯ ಶೈಲಿಯ ತಾರಕೇಶ್ವರ ದೇವಾಲಯವು ಒಂದು ಭವ್ಯ ಪ್ರಾಚೀನ ದೇವಾಲಯವಾಗಿದ್ದು ಒಂದು ಸಂಕೀರ್ಣ 
ಕಟ್ಟಡವಾಗಿದೆ. ಈ ದೇವಾಲಯವು ಬಹು ವಿಶಾಲವಾದ ನಿವೇಶನದಲ್ಲಿ ನಿರ್ಮಿತವಾಗಿದ್ದು ಆಕರ್ಷಕ ಸುಂದರ ಶಿಲ್ಪಗಳನ್ನೊಳಗೊಂಡ 
ವಾಸ್ತು ರಚನೆಯಾಗಿದೆ. ಈ ಕಟ್ಟಡವು ಮೂರು ಹಂತಗಳಲ್ಲಿ ನಿರ್ಮಿಸಲಾಗಿದೆ. ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ 
ಮುಖಮಂಟಪಗಳನ್ನು ಹೊಂದಿದೆ. ಗರ್ಭಗೃಹವು ಬಹುಕೋನಾಕಾರವಾದ ತಳ ವಿನ್ಮಾಸವನ್ನು ಹೊಂದಿದ್ದು ಒಳಗೆ ಪ್ರಾಚೀನ 
` ಲಕ್ಷಣವುಳ್ಳ (ಕದಂಬರ ಕಾಲದ) ಪಾಣಿಪೀಠದ ಮೇಲೆ ಎತ್ತರವಾದ ಶಿವಲಿಂಗವಿದೆ. ಇದರ ಬಾಗಿಲುವಾಡವು ಪಂಚಶಾಖಾಲಂಕಾರವನ್ನು 
ಹೊಂದಿದೆ. ಮುಂಭಾಗದಲ್ಲಿರುವ ಅಂತರಾಳವು ಅಲಂಕೃತ ಬಾಗಿಲುವಾಡವನ್ನು ಹೊಂದಿದ್ದು ಇಕ್ಕೆಲಗಳಲ್ಲಿ ಜಲಾಂದ್ರಗಳಿವೆ. ನವರಂಗವು 
ವಿಶಾಲವಾಗಿದ್ದು ಹೊಯ್ಸಳ ಮಾದರಿಯ ದುಂಡನೆಯ ನುಣುಪಾಗಿ ಹೊಳೆಯುವ ಆಕರ್ಷಕ ಕಂಬಗಳನ್ನೂ ಭಾರಿಗಾತ್ರದ ತೊಲೆಗಳನ್ನು 
ಆಧರಿಸಿವೆ. ನವರಂಗವು ನಾಲ್ಕು ಪ್ರವೇಶದ್ವಾರಗಳನ್ನು ಹೊಂದಿದ್ದು ಪ್ರವೇಶಿಸಲು ಪಾವಟಿಗೆಗಳಿವೆ. ಹಲವಾರು ಕಂಬಗಳಿಂದ 
ಅಲಂಕೃತವಾಗಿದ್ದು ಸುತ್ತುವರೆದಂತೆ ಕಿರು ಸ್ತಂಭಗಳಿಂದ ಕೂಡಿದ ಕಕ್ಷಾಸನವಿದೆ. ಪ್ರತಿಯೊಂದು ಪ್ರವೇಶ ದ್ವಾರಕ್ಕೂ ಅಲಂಕೃತ 
ಕಂಬಗಳಿಂದ ಕೂಡಿದ ಕಿರು ಮಂಟಪಗಳಿವೆ. 


ಇದರ ಛಾವಣಿಯು ಆಳವಾಗಿದ್ದು ವಿಶಾಲವಾದ ಕಮಲದ ದಳಗಳ ಉಬ್ಬು ಕೆತ್ತನೆಗಳನ್ನು ಇಳಿಬಿದ್ದಂತೆ ಕಂಡರಿಸಿದೆ. ಸುಮಾರು 
30 ಅಡಿ ಸುತ್ತಳತೆಯಿರುವ ಈ ಭುವನೇಶ್ವರಿಯ ಮಧ್ಯದಲ್ಲಿ ಇಳಿ ಬಿದ್ದಿರುವ ಕಮಲದ ಮೊಗ್ಗು ಆಕರ್ಷಕವಾಗಿದೆ. ಮೂಲೆಗಳಲ್ಲಿ 
ಹಾಗೂ ಹಲವು ಹಂತಗಳಲ್ಲಿ ಇದರಲ್ಲಿ ಕಿರುಶಿಲ್ಪಗಳನ್ನು ಬಿಡಿಸಲಾಗಿದೆ. ನವರಂಗ ಮಂಟಪದ ಮುಂಭಾಗದಲ್ಲಿ ಕಕ್ಷಾಸನದಿಂದ 
ಕೂಡಿರುವ ಇನ್ನೊಂದು ಮುಖಮಂಟಪವಿದ್ದು ಪ್ರವೇಶದ್ವಾರವನ್ನು ಹೊಂದಿದೆ. ದೇವಾಲಯದ ನವರಂಗದ ವೃತ್ತ ಭುವನೇಶ್ವರಿಯಲ್ಲಿ 
ಹಾಗೂ ಮುಂಭಾಗದ ಮುಖಮಂಟಪದ ಕಕ್ಷಾಸನದ ಹೊರ ಭಾಗದಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಭಾಗವತವನ್ನು 
ಪ್ರತಿನಿಧಿಸುವ ಕೃಷ್ಣನ ಜನನ ಮತ್ತು ಬಾಲಲೀಲೆಗಳನ್ನು ಪ್ರತಿನಿಧಿಸುವ ಕಿರು ಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಾಲಯವು ಏಕಕೂಟವಾಗಿದ್ದು 
ಗರ್ಭಗೃಹದ ಹೊರಭಿತ್ತಿಯ ದೇವಕೋಷ್ಠಗಳಲ್ಲಿ ಮೂರು ಕಡೆಗಳಲ್ಲಿ ದೇವಾಲಯದ ಶಿಖರಗಳ ಮಾದರಿಗಳನ್ನು ಬಿಡಿಸಲಾಗಿದೆ. ಈ 
ದೇವಾಲಯದ ಹೊರಭಾಗದ ಉತ್ತರಗೋಡೆಯಲ್ಲಿ ಭೈರವ, ಬ್ರಹ್ಮ ಹಾಗೂ ದಕ್ಷಿಣ ಭಾಗದ ಗೋಡೆಯ ಮೇಲಿನ ಕಿರುಶಿಖರ 


1032 ಧಾರವಾಡ ಜಿಲ್ಲೆ 


ಹಾಗೂ ಅಲಂಕಾರಯುತವಾದ ಸಿಂಹ ಲಲಾಟವಿದೆ. ಈ ರೀತಿಯ ಅಲಂಕಾರಗಳು ಆದಿಷ್ಠಾನದಿಂದ ಹಿಡಿದು ಛಾವಣಿಯವರೆಗೂ 
ಅಲ್ಲಲ್ಲಿರುವ ದೇವಕೋಷ್ಠಗಳಲ್ಲಿ ಕಂಡುಬರುತ್ತವೆ. ಈ ದೇವಾಲಯದ ಪರಿಸರದಲ್ಲಿರುವ ಎರಡು ವೀರಗಲ್ಲುಗಳು. ಕೋಟೆಕಾಳಗಕ್ಕೆ 
ಸಂಬಂಧಿಸಿರುವ ಉತ್ತಮ ಉದಾಹರಣೆಗಳಾಗಿವೆ. ಹಾಗೂ ಇವು ಕದಂಬ ಕಾಮದೇವನ ಕಾಲಕ್ಕೆ ಸೇರಿದುದಾಗಿವೆ. ಇದರ ಮೇಲಿರುವ 
ಶಾಸನವು ಹಾನಗಲ್‌ ಕದಂಬರ ಕಾಲಕ್ಕೆ ಸೇರಿದ್ದು (ಕ್ರಿ.ಶ.ಸು.13ನೇ ಶತಮಾನ) ಹೊಯ್ಸಳ ಬಲ್ಲಾಳನು ಹಾನಗಲ್ಲನ್ನು ಮುತ್ತಿದ್ದಾಗ . 
ಸಾಹಣಿಯೊಬ್ಬನ ಮರಣವನ್ನು ದಾಖಲಿಸುತ್ತದೆ. ದೇವಾಲಯದ ಮುಂದೆ ಇರುವ ಕಂಬಗಳು ರಾಷ್ಟ್ರಕೂಟರ ಕಾಲದ್ದಾಗಿರುವ 

ಸಾಧ್ಯತೆಯಿದೆ. ಗರ್ಭಗೃಹದ ಮೇಲಿರುವ ಕದಂಬನಾಗರ ಶೈಲಿಯ ಶಿಖರವು ಅನೇಕ ಶೈವ ಪುರಾಣವನ್ನು ಪ್ರತಿನಿಧಿಸುವ ಶಿಲ್ಪಗಳನ್ನು 
ಹೊಂದಿದೆ. ಈ ಶಿಖರವು ಹಲವಾರು ಭಾರಿ ದುರಸ್ತಿಗೊಂಡಿರುವುದು ವ್ಯಕ್ತವಾಗುತ್ತದೆ. ಶಿಖರದ ಮುಂಭಾಗದಲ್ಲಿ ಶುಕನಾಸವಿದ್ದು . 
ಮುಂದೆ ಕೀರ್ತಿಮುಖ ಹಾಗೂ ಅಲಂಕಾರಿಕ ಪದಕವನ್ನು ಹೊಂದಿದೆ. ಈ ಮುಖ್ಯ ದೇವಾಲಯದ ಪಕ್ಕದಲ್ಲೇ ಗಣಪತಿಯ ಪ್ರತ್ಯೇಕ 
ದೇವಾಲಯವಿದೆ. ಇದು ಚಿಕ್ಕದಾಗಿದ್ದು ಕರ್ನಾಟಕದಲ್ಲಿ ದೊರೆಯುವ ಭೂಮಿಜ (ರೇಖಾನಾಗರ) ಶೈಲಿಯ ಶಿಖರದ ಮಾದರಿಗೆ 
ಉತ್ತಮ ಉದಾಹರಣೆಯಾಗಿದೆ. ಈ ದೇವಾಲಯದ ಬಗೆಗೆ ಸಾಕಷ್ಟು ಶಾಸನಾಧಾರಗಳು ದೊರೆಯುತ್ತವೆ. 


ಹಾನಗಲ್ಲಿನ ಬಿಲ್ಲೇಶ್ವರ ಹಾಗೂ ಈಶ್ವರ ದೇವಾಲಯಗಳೂ ಕಲ್ಯಾಣದ ಚಾಳುಕ್ಕರ ವಾಸ್ತು ಶೈಲಿಯಲ್ಲಿರುವ ಪ್ರಮುಖ 
ಕಟ್ಟಡಗಳಾಗಿವೆ. ಬಿಲ್ಲೇಶ್ವ್ಷರದ ಗರ್ಭಗೃಹ ಮಾತ್ರ ಉಳಿದಿದ್ದು ಶಿವಲಿಂಗವು ಚಾಳುಕ್ಕರಿಗಿಂತ ಪೂರ್ವದ್ದಾಗಿದ್ದು ಸುಮಾರು ಐದು ಅಡಿ 
ಎತ್ತರವಿದೆ. ಗರ್ಭಗೃಹದ ಛಾವಣಿಯಲ್ಲಿ ನಾಲ್ಕು ಸುತ್ತಿನ ಕಮಲದ ಅಲಂಕಾರವಿದೆ. ದೇವಾಲಯದ ಮುಂದಿನ ಚಂದ್ರಶಿಲ್ಲೆ ಬಹು 
ಸುಂದರವಾಗಿದೆ. ಗರ್ಭಗೃಹದ ದ್ವಾರಬಂಧವು ಪಂಚಶಾಖಾಲಂಕೃತವಾಗಿದ್ದು ಬಹಲ ಎತ್ತರವಾಗಿದ್ದು ಸುಂದರವಾಗಿದೆ. ಇದರ 
ಲಲಾಟದಲ್ಲಿ ದೊಡ್ಡ ಗಜಲಕ್ಷಿಯ ಶಿಲ್ಪವಿದೆ. ದೇವಾಲಯದ ಹೊರಭಾಗವು ಭದ್ರ ಮಾದರಿಯಲ್ಲಿದ್ದು ಭದ್ರಗಳ ಭಾಗದಲ್ಲಿ ಬಹು 
ಎವರವಾದ ಅಲಂಕೃತವಾದ ದೇವಾಲಯ ಶಿಖರಗಳ ಮಾದರಿಗಳಿವೆ. ಈ ಗುಡಿಯ ಮುಂದೆ ಹಾವಳಿ ಮಾರುತಿ ದೇವಾಲಯವಿದ್ದು 
ಅದರ ಪರಿಸರದಲ್ಲಿ ಸಪ್ತಮಾತೃಕೆಯರ ಪಟ್ಟಿಕೆ, ಜೈನಯಕ್ಷಿ ಶಿಲ್ಪಗಳು ಮುಂತಾದ ಅವಶೇಷಗಳು ಬಿದ್ದಿವೆ. ಬಿಲ್ದೇಶ್ವರ ದೇವಾಲಯದ 
ಬಳಿ ಮೇಟಿ ಕಲ್ಪೊಂದಿದ್ದು ಅದರಲ್ಲಿ ಸುಮಾರು ಎಂಟನೇ ಶತಮಾನಕ್ಕೆ ಸೇರಬಹುದಾದ ಗುಣಗನ ಮೇಣ್ಣೆಯೆಂಬ ಬರಹವಿದೆ. 


ಪೇಟೆ ಬೀದಿಯಲ್ಲಿರುವ ಬನಶಂಕರಿ ದೇವಾಲಯವು ಒಂದು ಅಂಕಣದ್ದಾಗಿದ್ದು ಒಳಗೆ ಬನಶಂಕರಿ (ಪಾರ್ವತಿ)ಯ ಶಿಲ್ಪವಿದೆ. 
ಮೂಲ ವಿಗ್ರಹವು ಸುಮಾರು ನಾಲ್ಕು ಅಡಿ ಎತ್ತರವಿದ್ದು ಲಲಿತಾಸನದಲ್ಲಿ ಆಸೀನಳಾಗಿ ಖಡ್ಗ ಡಮರು, ಕಪಾಲ ಹಾಗೂ 
ತ್ರಿಶೂಲವನ್ನು ನಾಲ್ಕು ಹಸ್ತಗಳಲ್ಲಿ ಹೊಂದಿದ್ದು ಉಗ್ರರೂಪದ ಬಿಂಬವಾಗಿದೆ. ಇದಲ್ಲದೆ ದೇವಾಲಯದ ಹೊರಗೆ ಕುಮಾರಸ್ವಾಮಿ, 
ಗಣಪತಿ ಹಾಗೂ ಭೈರವನ ಶಿಲ್ಪಗಳಿವೆ. ಕಲ್ಯಾಣದ ಚಾಳುಕ್ಯ ಶೈಲಿಯ ಕಂಬಗಳು ಇದರಲ್ಲಿ ಕಂಡುಬಂದರೂ ದೇವಾಲಯವು 
ಜೀರ್ಣೋದ್ಧಾರಗೊಂಡಿದೆ. ಕಬ್ಬೂರು ಓಣಿಯಲ್ಲಿರುವ ವೀರಭದ್ರ ದೇವಾಲಯ 1940ರ ದಶಕದಲ್ಲಿ ಕಟ್ಟಿರಬಹುದಾದ ಕಟ್ಟಡವಾಗಿದೆ. 
ವೀರಭದ್ರನ ಶಿರೋಭಾಗದಲ್ಲಿ ಏಳು ಹೆಡೆಯ ಸರ್ಪಶಿರವಿದೆ. ಹಾನಗಲ್ಲಿನ ಇತರ ದೇವಾಲಯಗಳೆಂದರೆ ವೆಂಕಟೇಶ, ಆಂಜನೇಯ, 
ದ್ಯಾಮವ್ವ, ದುರ್ಗವ್ವ, ಮುಂತಾದುವುಗಳಿವೆ. ಕೋಟೆಯ ಒಳಗೆ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿರುವ ಈಶ್ವರ ದೇವಾಲಯವು ' 
ಮೂಲತಃ ಜೈನ ಬಸದಿಯಾಗಿದ್ದು ಗರ್ಭಗೃಹ, ಹಾಗೂ ನವರಂಗಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಅಂತರಾಳದ 
ಬಾಗಿಲುವಾಡವು ಅಲಂಕೃತವಾಗಿದ್ದು ಇಕ್ಕೆಲಗಳಲ್ಲಿ ಜಾಲಂದ್ರಗಳನ್ನು ಹೊಂದಿದೆ. ನವರಂಗವು ಚಿಕ್ಕದಾಗಿದ್ದು ಭದ್ರ ರೂಪದಲ್ಲಿದೆ 
ಹಾಗೂ ಇದರ ಕಂಬಗಳು ಹೊಯ್ಸಳರ ಶೈಲಿಯಲ್ಲಿವೆ. ಇದರ ಛತ್ತಿನಲ್ಲಿ ಜಿನಬಿಂಬಗಳನ್ನು ಬಿಡಿಸಲಾಗಿದೆ. ಹೊರಭಾಗದ ಭಿತ್ರಿಗಳು 
ಅಲ್ಲಲ್ಲಿ ಯಕ್ಷಯಕ್ಷಿಯ ಶಿಲ್ಪಗಳನ್ನು ಕಂಡರಿಸಿದೆ. ಗರ್ಭಗೃಹದ ಹೊರಭಾಗದ ದೇವರ ಕೋಷ್ಠಗಳ ಜಾಗದಲ್ಲಿ ಮೂರು ಕಡೆ 
ದೇವಾಲಯ ಶಿಖರಗಳ ಉತ್ತಮ ಮಾದರಿ ಶಿಲ್ಪಗಳಿವೆ. ಹಳೆಯ ಬಸ್‌ ನಿಲ್ದಾಣದ ಬಳಿ ಕೆರೆಯ ದಂಡೆಯಲ್ಲಿ ಒಂದು ಶಿಥಿಲವಾಗಿರುವ 
ಶಿವಾಲಯವಿದೆ. ಇದರಲ್ಲಿ ಶಿವಲಿಂಗವಿದೆ. ಅದರ ಹಿಂಬದಿಯ ಗೋಡೆಗೆ ಮತ್ತು ಅಂತರಾಳದ ಲಲಾಟದಲ್ಲಿ ಶಿಲ್ಪಗಳನ್ನು ಬಿಡಿಸಲಾಗಿವೆ. 
ಲಲಾಟದಲ್ಲಿರುವ ಎಂಟು ಹಸ್ತಗಳಿರುವ ಭಟರಾಜನ ಸುತ್ತಲೂ ಬಳ್ಳಿಯ ಅಲಂಕಾರವಿದ್ದು ಇದು ಒಂದು ಸುಂದರ ಶಿಲ್ಪವಾಗಿದೆ. 
ಕಲ್ಯಾಣದ ಚಾಳುಕ್ಕರ ಕಾಲದ ಒಂದು ವೀರಗಲ್ಲಿದೆ. ಇಲ್ಲಿಯೇ ಹಳೆಯ ಮುನಿಸಿಪಾಲ್‌ ಕಛೇರಿ ಬಳಿ ಎರಡು ವೀರಗಲ್ಲುಗಳಿವೆ. 
. ಪಾಂಡುರಂಗ ಗುಡಿಯು ಈಗ ನಿರ್ಮಾಣವಾಗುತ್ತಿದೆ. ಊರಲ್ಲಿ ಅಲ್ಲಲ್ಲಿ ಬಿಡಿ ಶಿಲ್ಪಗಳು ಹಾಗೂ ದೇವಾಲಯದ ಅವಶೇಷಗಳು 
ಕಾಣಿಸುತ್ತವೆ. ಸಂಗೀತ ವಶಾರದೆ ಗಂಗೂಬಾಯಿ ಹಾನಗಲ್‌ ದಿವಂಗತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಗಾನಯೋಗಿ ಪುಟ್ಟರಾಜ 
ಗವಾಯಿಗಳು ಈ ತಾಲೂಕಿನವರು. ಹಾನಗಲ್‌ನ ವಿರಕ್ತಮಠವು ಪ್ರಸಿದ್ಧ ಆಧ್ಯಾತಿಕ್ರ ಕೇಂದ್ರವಾಗಿದೆ. ಶ್ರೀ ಅಲ್ಲಮಪ್ರಭು ದೇವರ 


ಪ್ರೇಕ್ಷಣೀಯ ಸ್ಥಳಗಳು 1033 


ನಿರಂಜನ ಗುರುಪರಂಪರೆಯ ಈ ಪೀಠದ ಕ್ರಿ.ಶ. 18ನೇ ಶತಮಾನದಲ್ಲಿದ್ದ ಕುಮರ ತಿಭು ಎಂಬುವರು "ಭಿಕ್ಷುಕ ಮಹೇಶ ವಿಲ್ಲಾಸ' 
ಎಂಬ ಕಿರು ಸರಸ ಚಂಪೂಕಾವ್ಯ ಹಾಗೂ “ಕುಮಾರೇಶ್ವರ ಪುರಾಣ'ದ ಕರ್ತೃ ಇವರೇ. 


ಹಾವಣಗಿ : ಹಾನಗಲ್‌ ತಾಲೂಕಿನ ಹಾವಣಗಿಯು (ಜನಸಂಖ್ಯೆ : 1,563) ಪ್ರಾಚೀನ ಶಾಸನಗಳಲ್ಲಿ "ಹಾವಣಿಗೆ' ಎಂದು 
ಉಲ್ಲೇಖಿತಗೊಂಡಿದೆ. ಈ ಊರು, ಹಾನಗಲ್‌ನಿಂದ ಆಗ್ನೇಯಕ್ಕೆ 15 ಕಿ.ಮೀ. ದೂರದಲ್ಲಿದೆ. ಹಿಂದೆ ಇದು ಬನವಾಸಿ-12000ಕ್ಕೆ 
ಸೇರಿದ್ದು ಇಲ್ಲಿಂದ ಈವರೆಗೆ ರಾಷ್ಟ್ರಕೂಟ, ಕಲ್ಯಾಣದ ಚಾಳುಕ್ಕ ಹಾಗೂ ಹಾನಗಲ್‌ ಕದಂಬರ ಕಾಲಕ್ಕೆ ಸೇರಿದ ಎಂಟು ಶಾಸನಗಳು 
ವರದಿಯಾಗಿವೆ. ಇವುಗಳಲ್ಲಿ ರಾಷ್ಟಕೂಟ ಅರಸ ಮುಮಡಿ ಇಂದ್ರನ ಕಾಲದ ಕ್ರಿ.ಶ. 918ರ ಶಾಸನ ಭಾಗಶಃ ಹಾಳಾಗಿದ್ದರೂ, 
"ಹಾವಣಿಗೆ'ಯ ಕಲಿದೇವರಿಗೆ ಭೂದಾನ ಮಾಡಿದ ವಿಷಯವನ್ನು ತಿಳಿಸಿದರೆ, ಇವರ ಕಾಲದ ವೀರಗಲ್ಲು ಶಾಸನ ಶಂಕರಗಂಡನ 
ಆಳ್ವಿಕೆಯನ್ನು ಉಲ್ಲೇಖಿಸುತ್ತದೆ. ಆರನೇಯ ವಿಕ್ರಮಾದಿತ್ಯನ ಕಾಲದ ಶಾಸನ ರಾಮೇಶ್ವರ ದೇವರನ್ನು ಉಲ್ಲೇಖಿಸಿದರೆ, ಮುಮಡಿ 
ಸೋಮೇಶ್ವರನ ಕಾಲದ ಕ್ರಿ.ಶ. 1131ರ ಶಾಸನ ಹಾನಗಲ್‌ ಕದಂಬ ಮಯೂರವರ್ಮನು ಬನವಾಸಿ-12,000 ಆಳುವಾಗ 
ಸೋಮಗಾವುಂಡನು ಮೂಲಸ್ಥಾನ ಕಲಿದೇವರಿಗೆ ನೀಡಿದ ದಾನದ ಬಗ್ಗೆ ಮಾಹಿತಿ ಒದಗಿಸುತ್ತದೆ. ಸುಮಾರು ಕ್ರಿಶ. 12ನೇಯ . 
ಶತಮಾನಕ್ಕೆ ಸೇರಿದ ವೀರಗಲ್ಲು ಶಾಸನವೊಂದು ಗೋಗ್ರಹಣಮೋ ಪ್ರಸಂಗದಲ್ಲಿ ಅಂಚೆಯ ಸೋವೆಯನಾಯಕನು . ಮಡಿದ 
ವಿಷಯವನ್ನು ತಿಳಿಸಿದರೆ, ಆದಿತ್ಯ ಪೀಠದ ಮೇಲಿರುವ ಕ್ರಿ.ಶ. 1119ರ ಶಾಸನ ಸಂಗಿವಂಶದ ಬಮಿನ್ಞಿಟ್ಟಿ ಆದಿತ್ಯ ಪ್ರತಿಮೆಯನ್ನು 
ಮಾಡಿಸಿದ ಅಂಶವನ್ನು ತಿಳಿಸುತ್ತದೆ. ಶಾಸನಗಳಲ್ಲಿರುವ ಕಲಿದೇವ ಹಾಗೂ ಮೂಲಸ್ಥಾನ ಕಲಿದೇವಗಳೆರಡೂ ಒಂದೇ ಆಗಿದ್ದು ಅದೇ 
ಇಂದಿನ ಕಲೆಶ್ಚರ ದೇವಾಲಯವಾಗಿದೆ. ಊರ ಹೊರಗೆ ಇರುವ ಈ ಗುಡಿ ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, ತೆರೆದ 
ಅರ್ಧಮಂಟಪ ಹಾಗೂ ನವರಂಗಗಳನ್ನು ಹೊಂದಿದೆ. ಇಟ್ಟಿಗೆ ಕಟ್ಟಡವಿರುವ ಗರ್ಭಗೃಹವು ಮೂಲತಃ ರಾಷ್ಟ್ರಕೂಟರ ಕಾಲದ್ದಾಗಿದ್ದು 
ಒಳಗೆ ಶಿವಲಿಂಗವಿದೆ. ಅಂತರಾಳವೂ ಇಟ್ಟಿಗೆ ರಚನೆಯಾಗಿದೆ. ತೆರೆದ ನವರಂಗದಲ್ಲಿ ಸಪ್ತಮಾತೃಕಾ, ವಿಷ್ಣು ಗಣಪತಿ ಹಾಗೂ 
ಮಹಿಷಮರ್ದಿನಿಯ ಸುಂದರ ಬಿಡಿ ಶಿಲ್ಪಗಳಿವೆ. ಇವು ಗಾತ್ರದಲ್ಲಿ ಚಿಕ್ಕದಾದರೂ ಸುಂದರವಾಗಿದೆ. ನವರಂಗದಲ್ಲಿ ನಡುವೆ ನಂದಿಯಿದ್ದು 
ಛತ್ತಿನಲ್ಲಿ ಸರಳ ಕಮಲವಿದೆ. ಮೂಲತಃ ಒಂಭತ್ತನೇಯ ಶತಮಾನದ ಅಂಚಿನಲ್ಲಿ ನಿರ್ಮಾಣಗೊಂಡಿರಬಹುದಾದ ಈ ಗುಡಿಗೆ, 
ಕಲ್ಯಾಣದ ಚಾಳುಕ್ಕರ ಕಾಲದಲ್ಲಿ ನವರಂಗದ ಸೇರ್ಪಡೆಯಾಗಿರುವಂತೆ ತೋರುತ್ತದೆ. ಆದರೆ ಇಂದು ಈ ಗುಡಿ ಶಿಥಿಲಾವಸ್ಥೆಯಲ್ಲಿದೆ. 
ಇದರೊಂದಿಗೆ ಊರಲ್ಲಿ ಬಸವಣ್ಣ ಹನುಮಂತ, ಈಶ್ವರ, ಕೋಟೆಸಿದ್ದೇಶ್ವರ, ಉಡಚಮ್ಮ ದುರ್ಗ ಹಾಗೂ ದ್ಯಾಮವ್ದನ ಗುಡಿಗಳಿವೆ. 
ಕೋಟೆ ಸಿದ್ಧೇಶ್ವರ ದೇವರ ಜಾತ್ರೆ ಧವನದ ಹುಣ್ಣಿಮೆಯಂದು ಜರುಗುತ್ತಿದ್ದು ಸಾವಿರಾರು ಜನ ಬಂದು ಸೇರುತ್ತಾರೆ. ಊರಲ್ಲಿ 
ಮಸೀದಿ ಹಾಗೂ ದರ್ಗಾಗಳು ಕೂಡ ಇವೆ. 


ಹಾವನೂರು : ಹಾವೇರಿ ತಾಲೂಕಿನ ಹಾವನೂರು (ಜನಸಂಖ್ಯೆ : 7,085) ಹಾವೇರಿಯಿಂದ `35-ಕಿ.ಮೀ. ದೂರದಲ್ಲಿ 
ತುಂಗಭದ್ರಾ ದಂಡೆಯಲ್ಲಿರುವ ಪ್ರಾಚೀನ ಅಗ್ರಹಾರವಾಗಿದ್ದು ಒಂದು ಜನಪ್ರಿಯ ಕ್ಷೇತ್ರವಾಗಿದೆ. ಹಿಂದೆ ಕೋಟೆಯಿದ್ದು ಅಲ್ಲಲ್ಲಿ 
ಅವಶೇಷಗಳು ಉಳಿದಿವೆ. ಕೋಟೆಯ ಪ್ರದೇಶದಲ್ಲಿ ತ್ರಿಪುರಾಂತೇಶ್ವರ, ಗಣಪತಿ ಮಂಟಪ ಮತ್ತು ಹನುಮಂತ ದೇವರಗುಡಿಗಳಿದ್ದು 
ಇವು ಆ ಊರಿನ ಪಾಳೆಯಗಾರನಾಗಿದ್ದ ಹನುಮಂತಗೌಡನ ಕಾಲದಲ್ಲಿ ನಿರ್ಮಾಣವಾದ ಕಟ್ಟಡಗಳೆಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. 
ಊರಿನಲ್ಲಿರುವ ದ್ಯಾಮವ್ವನ ಚೌಕಕಟ್ಟೆಯ ಕಟ್ಟಡಕ್ಕೆ ಹೊಂದಿಕೊಂಡಂತೆ ಹಿಂಬದಿಯಲ್ಲಿ ಕಲ್ಯಾಣದ ಚಾಳುಕ್ಕರ ಕಾಲದ ಹೊನ್ನೇಶ್ವರ 
ದೇವಾಲಯವಿದೆ. ಇದರಲ್ಲಿ ಗರ್ಭಗೃಹ, ಅಂತರಾಳ ಮತ್ತು ನವರಂಗಗಳಿವೆ. ಇಲ್ಲಿಗೆ ಸಮೀಪದಲ್ಲಿರುವ ದ್ಯಾಮವ್ವನ ದೇವಾಲಯವು 
1958ರಲ್ಲಿ ಜೀರ್ಣೋದ್ಧಾರವಾಗಿದ್ದರೂ ಬಹು ಪ್ರಮುಖ ದೇವಾಲಯವಾಗಿದೆ. ಮಾಘಮಾಸದ ಮೊದಲ ಶುಕ್ರವಾರ ಗಡಿ ಅನಂತರ 
ಬುಧವಾರ ಜಾತ್ರೆ ನಡೆಯುತ್ತದೆ. ಈ ದೇವರು ಪೆಟ್ಟಿಗೆಯ ದೇವರು) ಸಂಸ್ಥಾನಿಕನ ಕಾಲದಲ್ಲಿ ಇಲ್ಲಿಗೆ ಬಂತೆಂದು ಐತಿಹ್ಯವಿದೆ. 
ದ್ಯಾಮವ್ವನ ಗುಡಿಯ ಬಳಿಯೇ ಕೊತ್ತಲ ದುರ್ಗವ್ವ (ಮಹಿಷ ಮರ್ದಿನಿ), ಬ್ರಹ್ಮೇಶ ಮತ್ತು ದತ್ತಮೂರ್ತಿಯ ಪಾದುಕೆಗಳಿವೆ. 
ಮುಂದೆ ನದಿಯ ತೀರದ ಕೋಟೆಯ ಬಳಿ ಮುಸುಕಿನ ಬಾವಿಯಿದೆ. ದ್ಯಾಮವ್ದನ ಗುಡಿಯ ಹಿಂಬದಿಗೆ ಕೋಟೆ ಅಂಚಿನಲ್ಲಿ ತಂಗ 
ಮೈಲಾರನ ಗುಡಿಯಿದ್ದು ಕಲ್ಕಾಣದ ಚಾಳುಕ್ಯರ ಶೈಲಿಯ ಕಟ್ಟಡವಾಗಿದೆ. ಗರ್ಭಗೃಹ ಮತ್ತು ಅಂತರಾಳ ಮಾತ್ರ ಉಳಿದಿವೆ. ವೀರಭದ್ರ, 
ಎಷ್ಟು ಮುಂತಾದ ಬಿಡಿಶಿಲ್ಲಗಳನ್ನು ಈ ದೇವಾಲಯದಲ್ಲಿಡಲಾಗಿದೆ. ಅಂತರಾಳದ ಬಾಗಿಲುವಾಡದಲ್ಲಿ ಗಜಲಕ್ಷಿಯ ಶಿಲ್ಪವಿದೆ. 
ದುರ್ಗಮನ ದೇವಾಲಯದಲ್ಲಿ ಕುದುರೆಯ ಮೇಲೆ ಆಸೀನನಾಗಿರುವ ಮರದ ಬಿಂಬಗಳಿವೆ. ಗುತ್ತಲದ ರಸ್ತೆಯಲ್ಲಿರುವ ದುರ್ಗಾದೇವಿ 
ಗುಡಿಯ ಬಳಿ ಶಾಸನವಿದ್ದು ಕಲ್ಯಾಣದ ಚಾಳುಕ್ಯ ಮೊದಲ ಸೋಮೇಶ್ವರನ ಕಾಲದ್ದಾಗಿದ್ದು (್ರಿ.ಸ.1053) ಪೆರ್ಗಡೆ 


1034 ಧಾರವಾಡ ಜಿಲ್ಲೆ 


ಬೀಚಿಮಯ್ಯದಿಗಳಿಂದ ಮೂಲಸ್ತಾನ ಕಲಿದೇವಸ್ವಾಮಿಗೆ ಸುಂಕದಾನ ಬಿಟ್ಟ ಬಗೆಗೆ ಉಲ್ಲೇಖವಿದೆ. ಊರಿನಲ್ಲಿರುವ ಇತರ 
ದೇವಾಲಯಗಳೆಂದರೆ ಕಾಳಮ್ಮ ಬಸವಣ್ಣ ವೆಂಕಟೇಶ, ಕೇಶವ, ಬೀರೇಶ್ವರ, ಹನುಮಂತ, ಮಾಸ್ತಿಗುಡಿ, ಹಾಳಮ್ಮ ಗಂಗಮ್ಮ 
ದುರ್ಗಾದೇವಿ ಮುಂಶಾದವುಗಳಿವೆ. ದುರ್ಗಾದೇವಿ ಗುಡಿಯ ಮುಂದಿರುವ ಶಾಸನವು ಮೂರನೇ ಜಗದೇಕಮಲ್ಲನ ಕಾಲದ್ದಾಗಿದ್ದು 
(ಕ್ರಿ.ಶ.1188) ಗುತ್ತವಿಕ್ರಮಾದಿತ್ಯ ದೇವನಿಂದ ಮೂಲಸ್ಥಾನ ಕಲಿದೇವರಿಗೆ ನೀಡಿದ ಭೂದಾನದ ಬಗೆಗೆ ಉಲ್ಲೇಖವಿದೆ. ಕೇಶವದೇವರ 
ಗುಡಿಯು ಪುರಾತನವಾಗಿದ್ದು ಮೂಲ ವಿಗ್ರಹವು ಅಮತ್ರ ಕಲ್ಕಾಣದ ಚಾಳುಕ್ಯರ ಶೈಲಿಯಲ್ಲಿದೆ. ಮಾಸ್ತಿಗುಡಿಯ ಬಾಗಿಲುವಾಡ 
ಮತ್ತು ಹೊರಗಿನ ಕಂಬಗಳು ರಾಷ್ಟ್ರಕೂಟರ ಕಾಲದ ಲಕ್ಷಣವನ್ನು ಹೊಂದಿವೆ. ವೆಂಕಟೇಶದೇವರ ಗುಡಿಯ ಬಳಿ ನದಿಯ ದಂಡೆಗೆ 
ವಾದಿರಾಜಸ್ವಾಮಿಗಳ ಮಠವಿದ್ದು ವಾದಿರಾಜ ತೀರ್ಥರ ಮೃತ್ತಿಕಾ ಬೃಂದಾವನವಿದೆ. ವಾದಿರಾಜರ ಇಂಥಾ ಬೃಂದಾವನಗಳು ಇಡೀ 
ದಕ್ಷಿಣ ಭಾರತದಲ್ಲಿ ಆರು ಎಳು ಮಾತ್ರವಿದ್ದು ಇದು ಪ್ರಾಚೀನವಾದುದು. ಈ ಬೃಂದಾವನದ ಮುಂಭಾಗದಲ್ಲಿ ಹನುಮ - ಭೀಮ 
- ಮಧ್ವ ತ್ರಯರಅವತಾರ ಸಮನ್ವಯವುಳ್ಳ ವಿಶಿಷ್ಟ ಕೆತ್ತನೆಯಿದೆ. ಊರಿನಲ್ಲಿ ಚಿದಂಬರ ಮಂದಿರವಿದೆ. ಈ ಮುಂದಿರದಲ್ಲಿ 
ಲಕ್ಷ್ಮಿನರಸಿಂಹ ಒಡೆಯರ್‌ ಅವರ ಬೃಂದಾವನವಿದೆ. ಹಾವನೂರಲ್ಲಿ ಎರಡು ಮಸೀದಿಗಳು, ರಾಜಾ ಬಾಗ್‌ಸವಾರ್‌ ದರ್ಗಾ, 
ಚಾಂದ್‌ಪೀರ್‌ಷಾವಲಿ ದರ್ಗಾ ಸೋಲಾ ಮಾಸಿಂಸಾಬ್‌ ದರ್ಗಾ, ಜಮಾಲ್‌ಷಾವಲಿ ದರ್ಗಾ ಮತ್ತು ಮೆಹಬೂಬ್‌ ಸುಬಾನಿ 
ದರ್ಗಾಗಳಿವೆ. 


ಹಾವೇರಿ : ತಾಲೂಕು ಕೇಂದ್ರವಾದ ಹಾವೇರಿಯು (ಜನಸಂಖ್ಯೆ ; 1,75,181) ಬೆಂಗಳೂರು-ಪುಣೆ ರಸ್ತೆಯಲ್ಲಿ ಜಿಲ್ಲಾ 
ಕೇಂದ್ರವಾದ ಧಾರವಾಡದಿಂದ ಆಗ್ನೇಯಕ್ಕೆ 86ಕಿ.ಮೀ. ದೂರದಲ್ಲಿದೆ. ಪ್ರಾಚೀನ ಶಾಸನಗಳಲ್ಲಿ ಪಾವರಿ, ಹಾವರಿ, ಹಾವೇರಿ, ನಳಪುರಿ . 
ಎಂದೆಲ್ಲ ಉಲ್ಲೇಖಗೊಂಡಿರುವ ಈ ಊರು ಬಾಸವೂರು-140ಕ್ಕೆ ಸೇರಿದ್ದು 400ಮಹಾಜನರನ್ನು ಒಳಗೊಂಡಿದ್ದ ಅಗ್ರಹಾರವಾಗಿತ್ತು. 
ಕ್ರಿಶ. 1157ರ ಶಾಸನವೊಂದು ನಳನ ಜೊತೆ ಸಂಬಂಧ ಹೇಳುವುದರೊಂದಿಗೆ ಹಾವೇರಿಯ ಪ್ರಾಚೀನತೆಯನ್ನು ಪೌರಾಣಿಕ ಕಾಲಕ್ಕೆ 
ಒಯ್ಯಲು ಯತ್ನಿಸಿದೆ. ಐತಿಹಾಸಿಕವಾಗಿ, ಈ ಊರಲ್ಲಿ ಈವರೆಗೆ ಲಭಿಸಿರುವ 35 ಶಾಸನಗಳಲ್ಲಿ ರಾಷ್ಟ್ರಕೂಟ ಕನ್ನರನ ಕಾಲದ 
ವೀರಗಲ್ಲು ಶಾಸನ ಪ್ರಾಚೀನದ್ದಾಗಿದ್ದು ಊರ ರಕ್ಷಣೆಗಾಗಿ ಹೋರಾಡಿ ಮಡಿದ ವೀರನದಾಗಿದ್ದರೆ, ಕಲ್ಯಾಣದ ಚಾಲುಕ್ಯ, ಕಳಚೂರಿ, 
ಹೊಯ್ದಳ ಹಾಗೂ ಸೇಉಣರ ಅರಸರ ಕಾಲಕ್ಕೆ ಸೇರಿದ 18ಶಾಸನಗಳು, ಪುರದ ಸಿದ್ಧೇಶ್ವರ ದೇವಾಲಯಕ್ಕೆ ಬಿಟ್ಟ ದಾನಶಾಸನಗಳಾಗಿದ್ದು 
ಮತ್ತೆರಡು ಶಾಸನಗಳು ಹಾವೇರಿಯ ಹೆಗ್ಗೆರೆಗೆ ನೀಡಿದ ದತ್ತಿಶಾಸನಗಳಾಗಿವೆ. ಕ್ರಿಶ. 1134ರ ಶಾಸನವೊಂದು ಈ ಕೆರೆಯನ್ನು 
ನಲ್ಲಹಳಕೆರೆ ಎಂದೇ ಕರೆದಿದೆ. ಈ ಕೆರೆ ಹಾವೇರಿಗೆ 2.5 ಕಿ.ಮೀ. ದೂರದಲ್ಲಿದ್ದು ವನಭೋಜನ, ಎಹಾರಗಳಿಗೆ ಪ್ರಶಸ್ತವಾಗಿದೆ. ತಲಾ 
ಒಂದೊಂದು ಶಾಸನ ಹಾವೇರಿಯ ವಿನಾಯಕ, ಗೋಪಾಲದೇವರು ಹಾಗೂ ಇಂದ್ರೇಶ್ವರ ಮಂದಿರಗಳಿವೆ ನೀಡಿದ ದಾನಗಳಾದರೆ, 
ಮತ್ತೊಂದು ಜೈನಧರ್ಮಕ್ಕೆ ಸಂಬಂಧಿಸಿದ ಶಾಸನವಾಗಿದೆ. ಆರ್ಮಡಿ ವಿಕ್ರಮಾದಿತ್ಯ (ಕ್ರಿ.ಶ. 1109)ನ ಕಾಲದ ಶಾಸನ ದಾನ 
ನೀಡುವುದರ ಮೂಲಕ ಮೊದಲ ಬಾರಿಗೆ ಸಿದ್ಧೇಶ್ವರ ಗುಡಿಯನ್ನು ಹೆಸರಿಸುತ್ತದೆ. ಆ ಕಾಲದಲ್ಲಿ ಇದೊಂದು ಪ್ರಮುಖ ಧಾರ್ಮಿಕ 
ಸ್ಥಳವಾಗಿತ್ತೆಂಬ ಅಂಶವನ್ನು ದಾನಶಾಸನಗಳೇ ಸಮರ್ಥಿಸುತ್ತವೆ. ಇದು ನಾಥಪಂಥಕ್ಕೆ ಸೇರಿದ ಮಂದಿರವಾಗಿರುವ ಸಾಧ್ಯತೆ ಇದೆ. 


ಹಾವೇರಿ ಗುತ್ತಲದ ರಸ್ತೆಯಲ್ಲಿರುವ ಸಿದ್ಧೇಶ್ವರ ಗುಡಿಯನ್ನು (ಗ್ರಾಮಾಧೀಶ) “ಸ್ವಯಂಭು ಸಿದ್ಧೇಶ್ವರ' "ಸಿದ್ಧನಾಥ' "ಪುರದಸಿದ್ಧೇಶ್ವರ' 
"ಎಷಪ್ರಹಾರಿ' ಎಂದೆಲ್ಲ ಪ್ರಾಚೀನ ಶಾಸನಗಳು ಕರೆದಿವೆ. ತಗ್ಗಾದ ಸ್ಥಳದಲ್ಲಿರುವ ಈ ಗುಡಿಗೆ ಗರ್ಭಗೃಹ, ಅಂತರಾಳ ಹಾಗೂ 
ಮೂರು ದಿಕ್ಕಲ್ಲೂ ಮುಖಮಂಟಪವನ್ನು ಹೊಂದಿರುವ ತೆರೆದ ನವರಂಗವಿದೆ. ಗರ್ಭಗೃಹದ ಬಾಗಿಲವಾಡ ಚಿತ್ತಾರ್ಷಕವಾಗಿದೆ. 
ಅಂತರಾಳದ ಬಾಗಿಲವಾಡವನ್ನು ಸುಂದರವಾದ ಮಕರತೋರಣ ಅಲಂಕರಿಸಿದೆ. ಅಂತರಾಳದ ದೇವಕೋಷ್ಠದಲ್ಲಿ ಪದಾಹಶೀನ 
ಧ್ಯಾನಮುದ್ರಾ ಮೂರ್ತಿಯಿದೆ. ನವರಂಗದಲ್ಲಿ ಸುಂದರವಾದ ಯೋಗವಷ್ಣು ಶಿಲ್ಪಎದೆ. ಗಣಪತಿ, ಆದಿಶಕ್ತಿ ಶಿಲ್ಪಗಳಿವೆ. ನವರಂಗದ 
ಕಂಬಗಳು ಚಾಳುಕ್ಯ ಶೈಲಿಯವು. ನವರಂಗದಂಚಿನುದ್ದಕ್ಕೂ ಕಕ್ಷಾಸನವಿದೆ. ಗರ್ಭಗೃಹದ ಶಿಖರ ದ್ರಾವಿಡ ಶೈಲಿಯಲ್ಲಿದ್ದು ಸುಂದರವಾದ 
ಚಿಕಣಿ ಕೆತ್ತನೆಯನ್ನು ಹೊಂದಿದೆ. ಗರ್ಭಗೃಹದ ಹೊರಭಿತ್ತಿಯಲ್ಲೂ ಮೂರು ದಿಕ್ಕಲ್ಲೂ ದೇವಕೋಷ್ಠಗಳಿದ್ದು ಅವು ಬರಿದಾಗಿದೆ. 
ಹೊಂಡದ ಬಳಿ ಸಪ್ತಮಾತೃಕಾ ಶಿಲ್ಪವಿದೆ. 


ಈ ಗುಡಿಯ ಎಡಭಾಗಕ್ಕೆ ಉಗ್ರನರಸಿಂಹನ ದೇವಾಲಯವಿದೆ. ಸಂರಕ್ಷಣೆಗೆ ಒಳಗಾಗಿರುವ ಈ ಗುಡಿ ಗರ್ಭಗೃಹ, ಅಂತರಾಳ 
ಹಾಗೂ ನವರಂಗವನ್ನು ಹೊಂದಿದ್ದು ಗರ್ಭಗೃಹದಲ್ಲಿ ಉಗ್ರನರಸಿಂಹನ ಮೂರ್ತಿಯಿದೆ. ಶಾಸನೋಕ್ತ ಇಂದ್ರೇಶ್ವರ ಗುಡಿ ಇದೇ 
ಆಗಿದ್ದಿರಬೇಕೆಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ದ್ಯಾಮವ್ಹನ ಓಣಿಯಲ್ಲಿ ಕಲ್ಲೇಶ್ವರ ಗುಡಿಯಿದೆ. ಈ ಗುಡಿಯ ಸಭಾಮಂಟಪದ 


ಪ್ರೇಕ್ಷಣೀಯ ಸ್ಥಳಗಳು 1035 


ಕಂಬವೊಂದರ ಮೇಲಿರುವ ಕ್ರಿ.ಶ. 1254ರ ಯಾದವ ಕನ್ನರನ ಶಾಸನವು ಗೋಪಾಲ ದೇವರ ಆರಾಧನೆಗೆಂದು ದಾನ ಕೊಟ್ಟ 
ಎಚಾರ ಹೇಳುತ್ತದೆ. ಈ ಗುಡಿ ಗರ್ಭಗೃಹ, ಅಂತರಾಳ, ನವರಂಗ ಮತ್ತು ಸಭಾಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದೆ. ಅಂತರಾಳದ ಬಾಗಿಲವಾಡಕ್ಕೂ ಮಕರತೋರಣ ಅಲಂಕಾರವಿದೆ. ನವರಂಗದಲ್ಲಿ ಐದು ದೇವಕೋಷ್ಠಗಳಿದ್ದು ಎರಡರಲ್ಲಿ 
ಸಪ್ತಮಾತೃಕೆಯರ ಪಟ್ಟಿಕೆ ಇದ್ದು ಒಂದರಲ್ಲಿ ಗಣಪತಿ, ಇನ್ನೊಂದರಲ್ಲಿ ಕಾರ್ತಿಕೇಯ ಶಿಲ್ಪಗಳಿವೆ. ತೆರೆದ ಸಭಾಮಂಟಪದಲ್ಲಿ 16 
ಕಂಬಗಳಿವೆ. ಮುಂದೆ ಮುಖ ಮಂಟಪವೂ ಇದೆ. ಕಲ್ಯಾಣದ ಚಾಲುಕ್ಕರ ಕಾಲದ ಕಂಬಗಳನ್ನು ಬಳಸಿ ಈ ಗುಡಿಯನ್ನು ರಚಿಸಲಾಗಿದೆ. 
ಗರ್ಭಗೃಹದ ಶಿಖರ ದುರಸ್ತಿಯಾಗಿದೆ. ವಿರಕ್ತಮಠದಲ್ಲಿರುವ ಶಾಸನ ಹುಚ್ಚ ಬಸಲಿಂಗಸ್ವಾಮಿಗಳ, ಚರಮೂರ್ತಿ ಹುಚ್ಚ ಚನ್ನವೀರಪ್ಪನವರ 
ಮಠ ಕ್ರಿ.ಶ. 1759ರಲ್ಲಿ ಸ್ಥಾಪನೆಯಾಯಿತೆಂದು ತಿಳಿಸುತ್ತದೆ. ಹಾವೇರಿಯಲ್ಲಿ ಹಲವಾರು ಮಠಗಳಿದ್ದು ವಿಶಾಲವಾದ ಹುಕ್ಕೇರಿ ಮಠ, 
ಹೊಸಕೇರಿ ಮಠ, ಹೊಸಮಠ, ಮುರುಘಸ್ವಾಮಿ ಮಠ, ಹಾಗೂ ರಾಘವೇಂದ್ರ ಮಠಗಳು ಪ್ರಸಿದ್ಧವಾಗಿದೆ. ಇಷ್ಟೇ ಅಲ್ಲದೆ ಊರಲ್ಲಿ 
ವೀರಭದ್ರ ಗಣಪತಿ, ಮಾಲತೇಶ, ಎಲ್ಲವ್ವ, ದುರ್ಗಾ, ದ್ವಾಮವ್ವ, ಬಸವಣ್ಣ ಭರಮಪ್ಪ ಗಿರಿ ಮಲ್ಲೇಶ್ವರ, ಮೈಲಾರಲಿಂಗ, ಬಾಲಕೃಷ್ಣ 
ದತ್ತಾತ್ರೇಯ, ನಾಗೇಂದ್ರ, ಪಂತರ ಬಸವೇಶ್ವರ, ಅಕ್ಕಮಹಾದೇವಿ, ಒಡ್ಡಮ್ಮ ಕಾಳಿಕಾ, ಮರಿಯಮ್ಮ ಗಾಳಿಯವ್ವ, ಮಂಜುನಾಥ, 
ಚೌಡವ್ವ, ಮುಂತಾದ ಇತ್ತೀಚಿನ ಗುಡಿಗಳಿವೆ. 


ನಾಲ್ಕಾರು ಮಸೀದಿ, ಹತ್ತಾರು ದರ್ಗಾಗಳು ಊರಲ್ಲಿ ಹರಡಿಕೊಂಡಿವೆ. ಹಿಂದೆ ಪ್ರಮುಖ ಅಗ್ರಹಾರವಾಗಿ, ವಿದ್ಯಾಕೇಂದ್ರವಾಗಿ 
ಮೆರೆದಿರುವ ಈ ಊರು ಕ್ರಿ.ಶ. 18ನೇಯ ಶತಮಾನದ ಆರಂಭಕ್ಕೆ ಪೇಶ್ವೆಯರ ಯತ್ನದಿಂದ ಗಣ್ಯ ವ್ಯಾಪರಕೇಂದ್ರವಾಯಿತು. 
1905ರಲ್ಲಿ ತಾಲೂಕು ಕೇಂದ್ರವಾಯಿತು. ಇಲ್ಲಿನ ಪುರಸಭೆ 1879ರಷ್ಟು ಪ್ರಾಚೀನವಾದುದು. ಹಾವೇರಿ ಪೋಲಿಸ್‌ ಠಾಣೆ ಬಳಿ 
ಸ್ವಾತಂತ್ರ ಹೋರಾಟಗಾರ ಮೈಲಾರ ಮಹಾದೇವಪ್ಪನ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಯಾಲಕ್ಕಿ ಸಂಸ್ಕರಣ ಸ್ಥಳವಾಗಿ 
ಕೂಡ ಇದು ಇತ್ತೀಚಿನವರೆಗೆ ಪ್ರಸಿದ್ಧವಾಗಿತ್ತು. ಇಲ್ಲಿ ಸುಂದರ ಯಾಲಕ್ಕಿ ಮಾಲೆ ಮಾಡುವವರಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 
ಗಣ್ಯಕೇಂದ್ರವಾಗಿದ್ದು ಹೊಸಮನಿ ಸಿದ್ದಪ್ಪ ಇದೇ ಊರವರು. ಹುಕ್ಕೇರಿಮಠದ ಜಾತ್ರೆ ಜನವರಿ ತಿಂಗಳಲ್ಲೂ ಸಿದ್ದೇಶ್ವರ, ಜಾತ್ರೆ 
ದಸರಾದಲ್ಲೂ ವೀರಭದ್ರ ಜಾತ್ರೆ ಯುಗಾದಿಯಲ್ಲೂ ಜರುಗುತ್ತದೆ. 


ಹಿರೇಅಣಜಿ : ಬ್ಯಾಡಗಿ ತಾಲೂಕಿನ ಹಿರೇಅಣಜಿಯು (ಜನಸಂಖ್ಯೆ : 1,231) ಬ್ಯಾಡಗಿಯಿಂದ ನೈಖತ್ಯಕ್ಕೆ 28 ಕಿ.ಮೀ. 
ದೂರದಲ್ಲಿರುವ ಈ ಊರು ಹಿಂದೆ ಬಾಸವೂರು-140 ಕ್ಕೆ ಸೇರಿದ್ದು ಇಲ್ಲಿಂದ ಈವರೆಗೆ ಹತ್ತು ಶಾಸನಗಳು ವರದಿಯಾಗಿವೆ. 
ಇವುಗಳಲ್ಲಿ ಆರು ಕ್ರಿ.ಶ. 13-14 ನೇ ಶತಮಾನಕ್ಕೆ ಸೇರಿದ ನಿಷಿಧಿ ಶಾಸನಗಳಾಗಿದ್ದು ಉಳಿದ ನಾಲ್ಕರಲ್ಲಿ ಎರಡು ಬಸದಿಗೆ ನೀಡಿದ 
ದಾನ ಶಾಸನಗಳಾಗಿವೆ. ಇವುಗಳಲ್ಲಿ ಕ್ರಿ.ಶ. 1238 ರ ಶಾಸನ (ಈಶ್ವರಗುಡಿಯ ವೀರಗಲ್ಲು ಮಾದವ ಸಿಂಘಣದ ಆಳ್ವಿಕೆಯಲ್ಲಿ 
ಬಾಸವೂರು - 140 ರ ಗೊಟ್ಟಗಡಿ (ಇಂದಿನ ಹಿರೇಹಳ್ಳಿಯ ಗೋಗ್ರಹಣದಲ್ಲಿ ಗೊಗ್ಗಿಸೆಟ್ಟಿಯು ವೀರಸ್ವರ್ಗ ಸೇರಿದ ವಿಷಯ 
ತಿಳಿಸಿದರೆ, ಕ್ರಿ.ಶ. 1293 ರ ಎರಡು ಶಾಸನಗಳು ಯಾದವ ರಾಮಚಂದ್ರನ ಶಾಸನಗಳಾಗಿದ್ದು ನೇಮಿನಾಥ ಬಸದಿಗೆ ದಾನ ಬಿಟ್ಟ 
ವಿಷಯವನ್ನು ತಿಳಿಸುತ್ತದೆ. ಊರ ಹೊರಗೆ ಕೆರೆದಂಡೆಯ ಮೇಲೆ ಪ್ರಾಚೀನವಾದ ಈಶ್ವರ ಹಾಗೂ ಕಲ್ಲುಮಲ್ಲಪ್ಪನ ಎರಡು ಪ್ರತ್ಯೇಕ 
ಗುಡಿಗಳಿವೆ. ಇವುಗಳಲ್ಲಿ ಈಶ್ವರಗುಡಿ ಸ್ವಲ್ಪ ದೊಡ್ಡದಿದ್ದು ಗರ್ಭಗೃಹ, ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿದ್ದರೆ, 
ಕಲ್ಲುಮಲ್ಲಪ್ಪನ ಗುಡಿ ಕಿರಿದಾಗಿದ್ದು ಗರ್ಭಗೃಹ ಹಾಗೂ ಅರ್ಧಮಂಟಪವಷ್ಟೆ ಇದೆ. ಅಂತರಾಳದ ಬಾಗಿಲವಾಡ ದ್ವಿಶಾಖೆಯನ್ನು 
ಹೊಂದಿದ್ದು ಇಕ್ಕೆಲಗಳಲ್ಲಿ ಜಾಲಂದ್ರಗಳಿದ್ಟು ಲಲಾಟದಲ್ಲಿ ಗಜಲಕ್ಷ್ಮಿಯಿದೆ. ನವರಂಗದಲ್ಲಿ ಸುಮಾರು ಎರಡೂವರೆ ಅಡಿ ಎತ್ತರದ 
ಸ್ಥಾನಿಕ ಬೈರವ ಹಾಗೂ ಒಂದೂವರೆ ಆಡಿ ಎತ್ತರದ ಆಸೀನ ಭೈರವಿಯರ ಸುಂದರ ಶಿಲ್ಪಗಳಿವೆ. ಈ ಗುಡಿ ಪರಿಸರದಲ್ಲಿ ಎರಡು 
ವೀರಗಲ್ಲುಗಳಿವೆ. ಕಲ್ಲುಮಪ್ಪನ ಗಡಿಯಲ್ಲಿ ಶಿವಲಿಂಗವಿದ್ದು ಅರ್ಧಮಂಟಪದಲ್ಲಿ ಸಪ್ತಮಾತೃಕಾ ಪಟ್ಟಿಕೆಯಿದೆ. ಈ ಗುಡಿಗಳಿಂದ 
ಸುಮಾರು 100ಮೀಟರ್‌ ಅಂತರದಲ್ಲಿ ಗಜಲಕ್ಷ್ಮಿ ತೋರಣವಿದ್ದು ಬಳಿಯಲ್ಲೇ ಕೋಣನ ತಲೆಯ ಸುಂದರವಾದ ಎರಡು ಶಿಲ್ಪಗಳಿವೆ. 
ಇವುಗಳೊಂದಿಗೆ ಊರಲ್ಲಿ ಪ್ರಾಚೀನವಾದ ವೀರಭದ್ರಗುಡಿ, ಹನುಮಂತ ಹಾಗೂ ದ್ಯಾಮವ್ವನ ಗುಡಿಗಳಿವೆ. ಮಸೀದಿ ಹಾಗೂ 
ದರ್ಗಾಗಳೂ ಇವೆ. 


ಹಿರೇಕೆರೂರು : ತಾಲೂಕು ಕೇಂದ್ರವಾದ ಹಿರೇಕೆರೂರು (ಜನಸಂಖ್ಯೆ " 13,588) ಧಾರವಾಡದಿಂದ ಆಗ್ನೇಯಕ್ಕೆ 140 
ಕಿ.ಮೀ. ದೂರದಲ್ಲಿದ್ದು ಪ್ರಾಚೀನ ಕಾಲದ ಶಾಸನಗಳಲ್ಲಿ "ಪಿರಿಯ ಕೆರೆಯೂರು', "ಮಹಾತಟಾಕಗ್ರಾಮ' ಎಂದೆಲ್ಲಾ 


1036 ಧಾರವಾಡ ಜಿಲ್ಲೆ 


ಉಲ್ಲೇಖಿತಗೊಂಡಿದ್ದು ಇಂದಿನ ಹಿರೆಕೆರೂರ, ಅದರ ರೂಪವಾಗಿದೆ. ಹಿಂದೆ ಬನವಾಸಿ-12,000 ನಾಡಿಗೆ ಸೇರಿದ್ದ ಪಿರಿಯ 
ಕೆರೆಯೂರು 12 ಹಳ್ಳಿಗಳ ಆಡಳಿತ ಕೇಂದ್ರವಾಗಿದ್ದು ಸಾವಿರ ಮಹಾಜನರನ್ನು ಒಳಗೊಂಡಿದ್ದ ಮಹಾ ಅಗ್ರಹಾರ ಗ್ರಾಮವಾಗಿತ್ತು. 
ಶಾಸನಗಳಲ್ಲಿ ಬರುವ “ತೆಂಕಣ ಅಯ್ಯಾವೊಳೆ ಪಿರಿಯ ಕೆರೆಯೂರು' ಎಂಬ ಉಲ್ಲೇಖವು ಇದೊಂದು ಪ್ರಮುಖ, ವಾಣಿಜ್ಯ 
ಕೇಂದ್ರವಾಗಿತ್ತೆಂಬ ಅಂಶವನ್ನು ಸೂಚಿಸುತ್ತದೆ. ಹಿರಿದಾದ ಕೆರೆಯನ್ನು ಹೊಂದಿರುವ ಈ ಊರಿಂದ ಈವರೆಗೆ ರಾಷ್ಟ್ರಕೂಟ, ಕಲ್ಯಾಣದ 
ಚಾಳುಕ್ಕ, ಹಾಗೂ ವಿಜಯನಗರದ ಅರಸರ 17 ಶಾಸನಗಳು ವರದಿಯಾಗಿವೆ. ತೋಟದ ವೀರಣ್ಣನ ಗುಡಿ ಹಿಂದಿರುವ ರಾಷ್ಟ್ರಕೂಟ 
ಮುಮಡಿ ಕೃಷ್ಣನ ಕಾಲದ ಕ್ರಿ.ಶ. 960ರ ಗೋಸಾಸ ಶಾಸನ ಕಲ್ಲುಗಳು ಮಾರಸಿಂಗ ಹಾಗೂ ಇತರರು ಗೋಸಾಸ ದಾನ ಮಾಡಿದ 
ಅಂಶವನ್ನು ತಿಳಿಸುತ್ತವೆ. ಊರ ಹೆಗ್ಗೆರೆಗೆ ಬೇರೆ ಬೇರೆ ಅರಸರ ಆಳ್ವಿಕೆಯಲ್ಲಿ ವಿವಿಧ ಅಧಿಕಾರಿಗಳು ಹಾಗೂ ಗಣ್ಯರು ನೀಡಿದ 
ದಾನಗಳ ವಿವರವನ್ನು ಕ್ರಿ.ಶ. 1054, ಕ್ರಿ.ಶ. 1060 ಹಾಗೂ ಕ್ರಿ.ಶ. 1131ರ ಶಾಸನಗಳು ತಿಳಿಸುತ್ತವೆ. ಕಲ್ಯಾಣದ ಚಾಳುಕ್ಯ ಅರಸ 
ಇಮ್ಮಡಿ ಸೋಮೇಶ್ವರನ ಕಾಲಕ್ಕೆ ಸೇರಿದ ಕ್ರಿ.ಶ. 1074 ರ ಶಾಸನ ದೇವತೆಗೆ ದತ್ತಿ ಬಿಟ್ಟ ವಿಷಯ ತಿಳಿಸಿದರೆ, ಕ್ರಿ.ಶ. 1124 ರ 
ಶಾಸನ ನಿಡುಗುಂದಿ ಅಗ್ರಹಾರದ ಗುಂಡವರಸನು ಜಕ್ಕೇಶ್ವರ ದೇವರಿಗೆ ದಾನ ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಕೆರೆ ದಂಡೆ 
ಬಳಿಯಿರುವ ಕ್ರಿ.ಶ. 1125 ರ ಶಾಸನ ಭೂಜಂಗೇಶ್ವರ ದೇವರ ಪಾದಾರಾಧಕ ಬೊಜಂಗರ ನಾರಣಯ್ಕನ ಮಗ ಹರಣ್ಣ ಹಾಗೂ 
ಸಾತಿಗರು ಗೋಗ್ರಹಣದಲ್ಲಿ ಹೋರಾಡುತ್ತ ಮಡಿದ ವಿಷಯವನ್ನು ತಿಳಿಸಿದರೆ, ಅಲ್ಲೇ ಇರುವ ಸುಮಾರು ಕ್ರಿ.ಶ. 13 ನೇ ಶತಮಾನದ 
ವೀರಗಲ್ಲು ಶಾಸನ ಹುಲಿಯೊಂದಿಗೆ ಹೋರಾಡುತ್ತ ಮಡಿದ ನಾಯಕನ ಬಗ್ಗೆ ಹೇಳುತ್ತದೆ. ವಿಜಯನಗರದ ಸದಾಶಿವರಾಯನ ಕಾಲಕ್ಕೆ . 
ಸೇರಿದ ಕ್ರಿ.ಶ. 1545 ರ ಶಾಸನ, ಕ್ಷೌರಿಕರಿಗೆ ತೆರಿಗೆ ರದ್ದು ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಿಂದ ರಟ್ಟಿಹಳ್ಳಿ ಸೀಮೆಗೆ 
ಸೇರಿದ್ದ ಕೋಡ ಸೀಮೆಗೆ ಹಿರೇಕೆರೂರು ಸೇರಿತ್ತೆಂಬ ಅಂಶ ಗೊತ್ತಾಗುತ್ತದೆ. ನೆರೆಯ ನೂಲಗೇರಿ ಗ್ರಾಮದೆ ಕ್ರಿ.ಶ. 1109 ರ ಶಾಸನ 
ಹಿರೇಕೆರೂರಿನ ಸಾವಿರ ಮಹಾಜನರ ಮಹೋನ್ನತಿಯನ್ನು ಹೊಗಳುತ್ತ ಅವರ ಸಮ್ಮುಖದಲ್ಲಿ ಬಮಿಸ್ಞೆಟ್ಟಿ ನಿರ್ಮಿಸಿದ ಗವರೇಶ್ವರ 
ದೇವರಿಗೆ ನೂಳಗೇರಿಯ ಬಣಜಿಗರು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಮೇಲಿನ ಶಾಸನೋಕ್ತ ಜಕ್ಕೇಶ್ವರ, ಬೊಜಂಗೇಶ್ವರ 
ದೇವಿ ಹಾಗೂ ಗವರೇಶ್ವರ ದೇವಾಲಯಗಳಿಂದು ಗುರುತಿಸಲಾಗದಷ್ಟು ಬದಲಾಗಿವೆ. 


ಹಿರೇಕೆರೂರಿನ ಕೇಂದ್ರ ಆಕರ್ಷಣೆಯಾದ 'ಹೆಗ್ಗೆರೆ' ಊರಿಂದ ಎರಡು ಕಿ.ಮೀ. ದೂರದಲ್ಲಿದ್ದು ಇದು ಸುಮಾರು ಸಾವಿರ 
ವರ್ಷಗಳಷ್ಟು ಪ್ರಾಚೀನ ಕೆರೆಯಾಗಿದೆ. ಅದರ ವೀಕ್ಷಣೆಯೇ ಅವರ್ಣನೀಯ ಆನಂದವನ್ನು ನೀಡುತ್ತದೆ. ಇಲ್ಲಿ ಸದಾ ತಣ್ಣನೆ ಗಾಳಿ 
ಬೀಸುತ್ತದೆ. ಹೆಗ್ಗೆರೆಯ ದಂಡೆಯ ಮೇಲಿರುವ ಇತ್ತೀಚೆಗೆ ನಿರ್ಮಾಣಗೊಂಡಿರುವ ವಿಶಾಲವಾದ ದುರ್ಗಾ ದೇವಾಲಯವಿದೆ. ಈ 
ದೇವಾಲಯದ ಪ್ರವೇಶದ್ವಾರದ ಮೇಲೆ ಮಹಿಷನ ಸಂಹಾರಡಲ್ಲಿ ನಿರತಳಾಗಿರುವ ಸಿಂಹವಾಹಿನಿ ಅಷ್ಟದಶಭುಜ ಮಹಿಷಮರ್ದಿನಿಯ 
ಆಧುನಿಕ ಶಿಲ್ಪ ಆಕರ್ಷಕವಾಗಿದೆ. ಇಲ್ಲಿನ ತ್ರೈಪುರುಷ ಶಿಲ್ಪವೂ ಉಲ್ಲೇಖಾರ್ಹವಾದುದಾಗಿದೆ. ಮೂರು ವರ್ಷಕ್ಕೊಮ್ಮೆ ಭಾರತ 
ಹುಣ್ಣಿಮೆಯಂದು ದೇವಿಯ ಜಾತ್ರೆ ಅದ್ದೂರಿಯಿಂದ ಜರಗುತ್ತದೆ. 


ಹೆಗ್ಗೆರೆಗೆ ಹೋಗುವ ಹಾದಿಯಲ್ಲೇ ತೋಟದ ವೀರಣ್ಣ ಹಾಗೂ ಜನಾರ್ಧನ ಗುಡಿಗಳಿವೆ. ತೋಟದ ವೀರಣ್ಣನ ಗುಡಿ ಪೂರ್ಣ 
ಜೀರ್ಣೋದ್ಧಾರಗೊಂಡಿದ್ದು ಇದರ ಸುತ್ತಮುತ್ತ ಶಾಸನ-ವೀರಗಲ್ಲುಗಳು ನಿಂತಿವೆ. ಇದರ ಬಳಿಯಲ್ಲೇ ಇರುವ ಜನಾರ್ಧನ ಗುಡಿಯು 
ಗರ್ಭಗುಡಿ, ತೆರೆದ ಅರ್ಧಮಂಟಪ ಹಾಗೂ ನವರಂಗವನ್ನು ಹೊಂದಿದ್ವು ಇಂದು ಶಿಥಿಲವಾಗಿದೆ. ಈ ಗುಡಿಯನ್ನು ಪೂರ್ಣವಾಗಿ 
ಮಣ್ಣಿನ ದಿಬ್ಬ ಮುಚ್ಚಿದೆ. ಗರ್ಭಗೃಹದಲ್ಲಿ ಸುಂದರವಾದ ಯೋಗವಿಷ್ಣು ಶಿಲ್ಪವಿದೆ. ಸುಮಾರು ಕ್ರಿ.ಶ. 15 ನೇ ಶತಮಾನದ 
ರಚನೆಯಾಗಿರಬಹುದಾದ ಇದರ ನವರಂಗ ಭಾಗ ಜೀರ್ಣಾವಸ್ಥೆಯಲ್ಲಿದೆ. ಊರ ನಡುವೆ ಪೇಟೆಯಲ್ಲಿರುವ ಗೌರೇಶ್ವರ ದೇವಾಲಯ 
ಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಈ ಗುಡಿಯ ಗರ್ಭಗೃಹದಲ್ಲಿ ಗೌರೇಶ್ವರ ಲಿಂಗವಿದೆ. ಮೇಲೆ ಹೇಳಿರುವ ಗವರೇಶ್ವರ ಇದೇ 
ಆಗಿದೆ. ಗರ್ಭಗೃಹದ ಬಾಗಿಲವಾಡ ಪಂಚಶಾಖಾಲಂಕಾರವನ್ನು ಹೊಂದಿದ್ದು ಲಲಾಟದಲ್ಲಿ ಗಜಲಕ್ಷಿಯಿದೆ. ಗರ್ಭಗೃಹದ ಬಾಗಿಲ 
ಇಬ್ಬದಿಯಲ್ಲಿರುವ ಶಿವಲಿಂಗಗಳನ್ನು ನಗರೇಶ್ವರ ಹಾಗೂ ಠಗರೇಶ್ವರವೆಂದು ಆರಾಧಿಸಲಾಗುತ್ತದೆ. ಚಾಳುಕ್ಕರ ಕಂಬಗಳನ್ನು ಹೊಂದಿರುವ 
ನವರಂಗದಲ್ಲಿ ಮಹಿಷಮರ್ದಿನಿ, ಸಪ್ತಮಾತೃಕಾ ಪಟ್ಟಿಕೆ, ಗಣಪತಿ ಹಾಗೂ. ಮಹೇಶ್ವರನ ಮೂರ್ತಿಗಳಿದ್ದು ನಂದಿಯನ್ನು ನುಚ್ಚಕ್ಕಿ 
ಬಸವಣ್ಣನೆಂದು ಪೂಜಿಸುತ್ತಾರೆ. ಈ ಗುಡಿಯ ಮುಂದಿರುವ ಹನುಮಂತನ ಗುಡಿ ಆವರಣದಲ್ಲಿ ಆಳೆತ್ತರದ ಚತುರ್ಮುಖ ಬ್ರಹನ 
ಭಗ್ನ ಶಿಲ್ಪವಿದೆ. ಬಾಲಕಿಯರ ಶಾಲೆಯ ಆವರಣದಲ್ಲಿ ಆಳೆತ್ತರದ ಚತುರ್ಭುಜ ವಿಷ್ಣುಮೂರ್ತಿ ಅಭಯ ಮುದ್ರೆಯಲ್ಲಿದ್ದು ಇದರ 
ಪ್ರಭಾವಳಿಯಲ್ಲಿ ದಶಾವತಾರ ಕೆತ್ತನೆಯಿದೆ. ಸುಂದರವಾಗಿದ್ದಿರಬಹುದಾದ ಈ ಶಿಲ್ಪವು ಇಂದು ಭಗ್ಗಾವಸ್ಥೆಯಲ್ಲಿದೆ. ' 


ಪ್ರೇಕ್ಷಣೀಯ ಸ್ಥಳಗಳು 1037 


ಇವುಗಳೊಂದಿಗೆ ಊರಲ್ಲಿ ಹನುಮಂತ, ಬಸವಣ್ಣ (ಮೂರು), ವೀರಭದ್ರ (ಎರಡು) ವಿಠಲ, ಬ್ರಹ್ಮೇಶ್ವರ, ಶಾಕಂಬರಿ 
ಕೋಟೆದುರ್ಗವ್ವ ಹಾಗೂ ದತ್ತಾತ್ರೇಯ ಮಂದಿರಗಳಿವೆ. ಬ್ರಹ್ಮೇಶ್ವರ ಗುಡಿ ಬಳಿ ರಾಷ್ಟ್ರಕೂಟರ ಕಾಲದ ಬೃಹತ್ತಾದ ವೀರಗಲ್ಲಿದೆ. 
ಊರಲ್ಲಿ ಆದಿಲ್‌ ಷಾಹಿಗಳ ಕಾಲಕ್ಕೆ ಸೇರಿದ ಜಾಮಿಯಾ ಮಸೀದಿ ಹಾಗೂ ನೂರಾನಿ ಮಸೀದಿಗಳಿದ್ವು ಅಬ್ದುಲ್‌ವಹಾಬ್‌ ಷಾವಲಿ, 
ಮಾಲೂಕ್‌ ಅಲಿಷಾ ಹಾಗೂ ಮಹಬೂಬು ಸುಬಾನಿಯ ದರ್ಗಾಗಳಿದ್ದು ಇಲ್ಲಿ ಕ್ರಮವಾಗಿ ರಜಾಬ್‌, ಮಹರ್‌ ಹಾಗೂ ದಸ್ತಗಿರ್‌ 
ತಿಂಗಳಲ್ಲಿ ಉರುಸು ಜರುಗುತ್ತದೆ. 


ಹಿರೇಕೊಣತಿ : ಹಿರೇಕೆರೂರು ತಾಲೂಕಿನ ಊರಾದ ಹಿರೇಕೊಣತಿ (ಜನಸಂಖ್ಯೆ : 1,261) ಅಥವಾ ಶಾಸನೋಕ್ತ ಕೋಣವತ್ತಿ' 
ಹಿರೇಕೆರೂರಿನಿಂದ 14ಕಿ.ಮೀ. ದೂರದಲ್ಲಿರುವ ಪ್ರಾಚೀನ ಸ್ಥಳವಾಗಿದೆ. ಈ ಊರಿನ ತುಂಬಾ ಚದುರಿದಂತೆ ಪ್ರಾಚೀನ ಅವಶೇಷಗಳು 
ಕಂಡುಬರುತ್ತವೆ. ಊರಿನಲ್ಲಿರುವ ನಾರಾಯಣ ದೇವರಗುಡಿ ಹತ್ತಿರ ಎರಡು ವೀರಗಲ್ಲುಗಳು ಹಾಗೂ ಎರಡು ನಿಷಿಧಿ ಕಲ್ಲುಗಳಿವೆ. - 
ಇದರಲ್ಲಿ ಒಂದು ಯಾದವರ ಕಾಲಕ್ಕೆ ಸೇರಿದ್ದು (ಕ್ರಿ.ಶ. 1271), ಅನಂತಕೀರ್ತಿಭಟ್ಟಾರಕರ ಶಿಷ್ಯೆ ಕಾಮನೆಯ ಸನ್ಶಸನ ಮರಣವನ್ನು 
ದಾಖಲಿಸುತ್ತದೆ. ಇದರ ಪಕ್ಕದ ಇನ್ನೊಂದರಲ್ಲಿಯೂ ಶಾಸನವಿದ್ದು ಇದು ಯಾದವ ರಾಮಚಂದ್ರನ ಕಾಲಕ್ಕೆ ಸೇರಿದ್ದು (ಕ್ರಿ.ಶ. 1278) 
ಅದರ ಬರಹ ಅಸ್ಪಷ್ಟವಾಗಿದ್ದು ಸೇನಭಟ್ಟಾರಕ ದೇವರ ಶಿಷ್ಯನಾದ ಸೆಟ್ಟಿಯೊಬ್ಬನ ಸನ್ಯಸನ ಮರಣವನ್ನು ತಿಳಿಸುತ್ತದೆ. ಈ ಗುಡಿಯ 
ಪರಿಸರದಲ್ಲಿ ಮುಂಭಾಗದಲ್ಲಿ ಬಿದ್ದಿರುವ ಚಾಳುಕ್ಯ ಶೈಲಿಯ ಬಾಗಿಲುವಾಡದಲ್ಲಿ ಜಿನಬಿಂಬವಿದೆ. ನಾರಾಯಣಗುಡಿಯ ಗರ್ಭಗೃಹದಲ್ಲಿ 
ಸಿಂಹಲಾಂಛನವಿರುವ ಜೈನಪೀಠವಿದ್ದು ಮೇಲ್ಭಾಗದಲ್ಲಿ ಚಾಳುಕ್ಯ ಶೈಲಿಯ ಕೇಶವ ಶಿಲ್ಪವಿದೆ. ಚಾಳುಕ್ಯ ಕಂಬಗಳು ಬಿದ್ದಿವೆ. ಇದರ 
ಸಮೀಪವೇ ಹಲವಾರು ವೀರಗಲ್ಲುಗಳಿದ್ದು ವಿಜಯನಗರೋತ್ತರ ಶೈಲಿಯ ಮೂರು ಸಾಫಕ ಶಿಲೆಗಳಿವೆ. ಇನ್ನೊಂದರಲ್ಲಿ ಕುಳಿತ 
ಸತೀಕಲ್ಲಿನಲ್ಲಿ ಕುದುರೆ ಮೇಲೆ ಗಂಡು ಹೆಣ್ಣು ಕುಳಿತ ರಾಜನಂತಹ ಕೆತ್ತನೆಯಿದೆ; ಹಾಗೂ ಛತ್ರದ್ದಜಗಳಿವೆ. ಊರಿನಲ್ಲಿರುವ ಬನ್ನಿಕಟ್ಟೆಯ 
ಬಳಿ ಇನ್ನೊಂದು ಸತಿ ಕಲ್ಲಿದೆ. ಕೆರೆದಂಡೆಯಲ್ಲಿ ಕರಿಯಮನ ಚಿಕ್ಕಗುಡಿಯ ಬಳಿ ಲಿಪಿ ಇರುವ ವೀರಗಲ್ಲು ಕೆಳಗೆ ಸತಿಕಲ್ಲು 
ಮಹಿಷಮರ್ದಿನಿ, ನಿಷಿಧಿಕಲ್ಲು ಮತ್ತು ತುಂಡು ನಾಗನ ಹೆಡೆಭಾಗದಲ್ಲಿ ಪ್ರಾಣಿ ಇರುವ ಭಿನ್ನ ಬಿಂಬವಿದೆ. (ಗುರುತಿಸಲು ಸಾಧ್ಯವಿಲ್ಲ) 
ಇಲ್ಲಿರುವ ವೀರಗಲ್ಲಿನಲ್ಲಿ ಕಲಚೂಢಿಯ ಬಿಜ್ಮಿಳನ ಕಾಲಕ್ಕೆ ಸೇರಿದ್ದು (ಕ್ರಿ.ಶ. 1166) ದಾಳಿಯಲ್ಲಿ ಕೋಣವತ್ತಿಯ ಕೇತಿಸೆಟ್ಟಿಯ 
ವೀರಮರಣವನ್ನು ದಾಖಲಿಸುತ್ತದೆ. ಊರಿನಲ್ಲಿರುವ ಇತರ ಗುಡಿಗಳೆಂದರೆ ಗಾಳಿ ದುರ್ಗವ್ವ, ಮಾತಂಗಿ, ಕರಿಯವ್ವ, ರೇಣುಕಾದೇವಿ, 
ಕಲ್ಲೇಶ್ವರ ಮುಂತಾದವುಗಳು. ರೇಣುಕಾದೇವಿಯ ಜಾತ್ರೆಯು ಯುಗಾದಿಯಾದ ಒಂಭತ್ತನೇ ದಿನ ನಡೆಯುತ್ತದೆ. ಕೆರೆದಂಡೆಯಲ್ಲಿ 
ಕಲ್ಲೇಶ್ವರ ಗೌಡಿಯಲ್ಲಿ ಚಾಳುಕ್ಯ ಲಕ್ಷಣವುಳ್ಳ ಪಾಣಿಪೀಠವಿದೆ. ಊರಿನಲ್ಲಿ ಒಂದು ಮಸೀದಿ ಹಾಗೂ ದರ್ಗಾಗಳು ಇವೆ. 


ಹಿರೇಬಾಸೂರು : ಹಾನಗಲ್‌ ತಾಲೂಕಿನ ಹಿರೇಬಾಸೂರು (ಜನಸಂಖ್ಯೆ : 1,650) ಹಾನಗಲ್‌ನಿಂದ ಆಗ್ನೇಯಕ್ಕೆ 24 ಕಿ.ಮೀ. 
ದೂರದಲ್ಲಿದ್ದು ಶಾಸನಗಳು ವ್ಯಾಸಪುರ ಬಾಸಪುರ, ಬಾಸವೂರ ಎಂದೆಲ್ಲ ಹೆಸರಿಸಿರುವ ಊರಾಗಿದೆ. ಶಿಲಾಹಾರರ ಶಾಖೆಯೊಂದಕ್ಕೆ 
ಕೇಂದ್ರವಾಗಿದ್ದ ಈ ಊರು ಶಾಸನಗಳಲ್ಲಿ ಬಾಸೂರು-140 ಎಂದೇ ಪ್ರಸಿದ್ದವಾಗಿದೆ. ಇಲ್ಲಿಂದ ಈವರೆಗೆ ಒಟ್ಟು ಆರು ಶಾಸನಗಳು 
ವರದಿಯಾಗಿದ್ದು ಅವು ಕಳಚೂರಿ ಮತ್ತು ಯಾದವ ಅರಸರ ಕಾಲದ್ದಾಗಿದೆ. ಕಳಚೂರಿ ಬಿಜ್ಜಳನ ಕಾಲಕ್ಕೆ ಸೇರಿದ ಶಾಸನವೊಂದು 
ಅತ್ತಿರಾಜನು ವ್ಯಾಸಪುರ (ಬಾಸೂರು) ದಲ್ಲಿ ವ್ಯಾಸೇಶ್ವರದೇವಾಲಯ ನಿರ್ಮಿಸಿ ದಾನ ನೀಡಿದ ಅಂಶವನ್ನು ತಿಳಿಸುತ್ತದೆ. ಯಾದವ 
ಸಿಂಘಣನ ಕಾಲಕ್ಕೆ ಸೇರಿದ ಶಾಸನವೊಂದು ಬಾಸೂರಿನ ಬಾಸೇಶ್ವರ ಗುಡಿಗೆ ಬಿಟ್ಟ ದತ್ತಿಯಾಗಿದ್ದರೆ ಮತ್ತೊಂದು ಜೀಮೂತವಾಹನ 
ಕುಲಕ್ಕೆ ಸೇರಿದ ಮಲ್ಲಿದೇವನು ಬ್ರಹದೇವಾಲಯಕ್ಕೆ ಬಿಟ್ಟ ದತ್ತಿ ಶಾಸನವಾಗಿದೆ. ಇಲ್ಲಿನ ಮೂರು ಶಾಸನಗಳಲ್ಲಿ ಎರಡು ಕೋಟೆ 
ಕಾಳಗಕ್ಕೆ ಸಂಬಂಧಿಸಿದ ವೀರಗಲ್ಲು ಶಾಸನಗಳಾಗಿದ್ದು ಊರಳಿವಿನಲ್ಲಿ ಮಡಿದ ಮಲ್ಲಿಸೆಟ್ಟಿ ಮತ್ತು ನಾಗೆಯನ ಸಾರಕ ಶಿಲೆಗಳಾಗಿವೆ. 
ಹನುಮಂತನ ಗುಡಿಯ ಬಳಿಯ ಬಯಲಲ್ಲಿ ಒಂದೇ ಸ್ಥಳದಲ್ಲಿ ಏಳು ಮಾಸ್ತಿಕಲ್ಲುಗಳಿದ್ದು ಎರಡರಲ್ಲಿ ತಾಸನಭ್ಲದಿಯಾವರೂ 
ತ್ರುಟಿತವಾಗಿವೆ. ಆಳೆತ್ತರದ ಈ ಮಾಸ್ತಿಕಲ್ಲುಗಳು ಸುಮಾರು ಕ್ರಿ.ಶ. 14 ನೇ ಶತಮಾನಕ್ಕೆ ಸೇರಿದ್ದಾಗಿದೆ. ಊರ ಬಳಿಯ ಗುಡ್ಡವನ್ನು 
ಐರೇಗುಡ್ಡ ಎಂದು ಕರೆಯುತ್ತಾರೆ. ಗುಡ್ಡದ ಮೇಲೆ ಇದ್ದ ಕೋಟೆ ಹಾಳಾಗಿದೆ. ಊರ ಹೊರಗಿರುವ ವಿಶ್ವೇಶ್ವರ ದೇವಾಲಯವೇ 
ಮೇಲೆ ಪ್ರಸ್ತಾಪಿಸಿರುವ ವ್ಯಾಸೇಶ್ವರ ದೇವಾಲಯವಾಗಿದೆ. ಪೂರ್ವಾಭಿಮುಖವಾಗಿರುವ ಈ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ 
ನವರಂಗವನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ಧು ಲಲಾಟದಲ್ಲಿ ಗಜಲಕ್ಷಿಯಿದೆ. ನವರಂಗದ ಎಡಭಾಗದ ದೇವಕೋಷ್ಠಗಳಲ್ಲಿ 
ಅಷ್ಟಭುಜ ಮಹಿಷಮರ್ದಿನಿ, ಕಾರ್ತಿಕೇಯ ಹಾಗೂ ಬ್ರಹನ ಶಿಲ್ಪಗಳನ್ನೂ ಎಡಭಾಗದ ದೇವಕೋಷ್ಠಗಳಲ್ಲಿ ಚತುರ್ಭುಜ ವಿಷ್ಣು 
ಸಪ್ತಮಾತೃಕಾ ಹಾಗೂ ಹರಿಹರ ಶಿಲ್ಪಗಳನ್ನು ನೋಡಬಹುದಾಗಿದೆ. ಸುಮಾರು ಮೂರು ಅಡಿ ಎತ್ತರವಿರುವ ಈ ಬಿಡಿ ಶಿಲ್ಪಗಳು 


1038 "ಧಾರವಾಡ ಜಿಲ್ಲೆ 


ಸುಂದರ ಬಿಂಬಗಳಾಗಿದ್ದು ಅದರಲ್ಲೂ ಬ್ರಹ್ಮ ವಿಷ್ಣು ಹರಿಹರರ ಶಿಲ್ಪಗಳು ಉತ್ಕಷ್ಟವಾಗಿವೆ. ನವರಂಗದ ಕಂಬಗಳು ಚಾಳುಕ್ಯ 
ಶೈಲಿಯವು. ಈ ಗುಡಿ ಶಿಥಿಲಾವಸ್ಥೆಯಲ್ಲಿದೆ. ಶಾಸನೋಕ್ತ ಬ್ರಹ್ಮೇಶ್ವರ ಗುಡಿ ಇಂದಿಲ್ಲವಾದರೂ ಸುಮಾರು ಎಂಟು ಅಡಿ 
ಎತ್ತರವಿದ್ದಿರಬಹುದಾದ ಮೂರ್ತಿಯ ಶಿರೋಭಾಗ ಮಾತ್ರ ಕೊಣದ ಭರಮಪ್ಪನೆಂಬ ಹೆಸರಿನೊಂದಿಗೆ ಸೋಮಸಾಗರ ರಸ್ತೆ ಬಳಿ 
ಬಿದ್ದಿದೆ. ಇಲ್ಲೇ ಬೇರೆ ಬೇರೆ ಪ್ರಮಾಣದ ಕೋಣನ ತಲೆ ಶಿಲ್ಪಗಳಿದ್ದು ಅದರಲ್ಲೊಂದು ಬೃಹತ್‌ ಆಗಿದ್ದು ನಾಲಿಗೆ ಹೊರಚಾಚಿರುವ 
ಕೋಣನ ಕೋಡಿನ ನಡುವೆ ಸುಂದರವಾದ ಕಮಲವಿದೆ. ಊರಲ್ಲಿರುವ ರಾಮಲಿಂಗನ ಗುಡಿ ಪ್ರಾಚೀನದ್ದಾದರೂ ಪೂರ್ಣ 
ಶಿಥಿಲಾವಸ್ಥೆಯಲ್ಲಿದ್ದು ಅಂತರಾಳ, ಶಿವಲಿಂಗ, ನಂದಿಯಷ್ಟೆ ಉಳಿದಿದೆ. ಹನುಮಂತನ ಗುಡಿ ಪೂರ್ಣ ಜೀರ್ಣೋದ್ಧಾರ 
ಗೊಂಡಿದೆಯಾದರೂ ಆವರಣದಲ್ಲಿ ವಿಜಯನಗರ ಕಾಲಕ್ಕೆ ಸೇರಿದ ತ್ರುಟಿತ ಶಾಸನವಿದೆ. ನಾಲ್ಕು ಮುಖದ ಪೀಠಸ್ಥ ಬ್ರಹ್ಮನನ್ನು 
ಸ್ಥಳೀಕರು "ಗೋಲಕವ್ವ'ನೆಂದು ದೀಪಾವಳಿಯಲ್ಲಿ ವಿಶೇಷವಾಗಿ ಆರಾಧಿಸುತ್ತಾರೆ. ಇವುಗಳ ಜೊತೆಗೆ ಇತ್ತೀಚಿನ ಬಸವಣ್ಣ ಭರಮಪ್ಪ, 
ದ್ಯಾಮವ್ವ, ಉಡಚವ್ವ ಹಾಗೂ ಮಾತಂಗವ್ವನ ಗುಡಿಗಳಿವೆ. ಊರಲ್ಲಿ ಒಂದು ಮಸೀದಿಯಿದೆ. ನೆರೆಯಗ್ರಾಮ ಚಿಕ್ಕ ಬಾಸೂರಲ್ಲಿ 
ಪ್ರತೀ ವರ್ಷ ನವೆಂಬರ್‌ ತಿಂಗಳಲ್ಲಿ ಮೆಹಬೂಬ್‌ ಸುಬಾನಿಯ ಉರುಸು ಜರುಗುತ್ತಿದ್ದು ಅದರಲ್ಲಿ ಇಲ್ಲಿಯ ಮುಸ್ಲಿಂಮರು 
ಪಾಲ್ಗೊಳ್ಳುತ್ತಾರೆ. | ; 


ಹಿರೇಬೆಂಡಿಗೇರಿ : ಶಿಗ್ಗಾಂವಿ ತಾಲೂಕಿನ ಹಿರೇಬೆಂಡಿಗೇರಿಯು (ಜನಸಂಖ್ಯೆ. : 2,777) ಶಿಗ್ಗಾಂವಿಯಿಂದ ಉತ್ತರಕ್ಕೆ 12 . 
ಕಿ.ಮೀ. ದೂರದಲ್ಲಿರುವ ಊರು. ಚಾರಿತ್ರಿಕವಾಗಿ ಮಹತ್ವದ್ದಾಗಿರುವ ಈ ಊರಿನಿಂದ ಈವರೆಗೆ ಏಳು ಶಾಸನಗಳು ದೊರೆತ್ತಿದ್ದು 
ಅವುಗಳಲ್ಲಿ ಕಲ್ಯಾಣದ ಚಾಳುಕ್ಯ ಅರಸ ಆರನೆಯ ವಿಕ್ರಮಾದಿತ್ಯನ ಕಾಲದ ಕ್ರಿ.ಶ. 1126 ರ ಶಾಸನ ಹಾಳಾಗಿದೆ. ಇದರಲ್ಲಿ ಪೆರ್ಗಡೆ 
ನರಸಿಂಗನು ಮಾಚೇಶ್ವರ ದೇವರಿಗೆ ಭೂಮಿಯನ್ನು ಹಾಗೂ ದೀಪಕ್ಕೆ ಎಣ್ಣೆಯನ್ನು ದಾನಕೊಟ್ಟ- ವಿಷಯ ತಿಳಿಸುತ್ತದೆ. ಚಾಳುಕ್ಯ 
ಇಮ್ಮಡಿ ಜಗದೇಕಮಲ್ಲನ ಕಾಲದ ಕ್ರಿ.ಶ. 1143 ರ ಶಾಸನ ಬಲ್ಲಗಾವುಂಡ ಹಾಗೂ ನಿಜಕಬ್ಬೆಗಾವುಂಡಿ ದಂಪತಿಗಳು ಮಾಚೇಶ್ವರ 
ದೇವರಿಗೆ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಇಲ್ಲಿನ ಕ್ರಿ.ಶ. 1148 ರ ಶಾಸನ ಮಾದಿಗಾವುಂಡಾದಿಗಳಿಂದ ಕಲಿದೇವಸ್ತಾಮಿಗೆ 
ಭೂಮಿ ಹಾಗೂ ನಿವೇಶನಗಳ ದಾನದ ಬಗ್ಗೆ ಉಲ್ಲೇಖಿಸುತ್ತದೆ. ಕಲ್ಮೇಶ್ವರ ಗುಡಿ ಮುಂದಿರುವ ಕ್ರಿ.ಶ. 1148ರ ಶಾಸನ ದಂಡನಾಯಕ 
ಮಾಚರಸಾದಿಗಳಿಂದ ಸ್ವಯಂಭೂ ಕಲಿದೇವಸ್ತಾಮಿ ದೇಗುಲಕ್ಕೂ ಹಳ್ಳಿಯಕೇರಿ ಗ್ರಾಮವನ್ನು ದಾನ ಬಿಟ್ಟಿ ವಿಷಯ ತಿಳಿಸುತ್ತದೆ. ಇಲ್ಲೇ 
ಇರುವ ಕಲಚೂರಿ ಬಿಜ್ಜಳನ ಕಾಲಕ್ಕೆ ಸೇರಿದ ಕ್ರಿ.ಶ. 1168ರ ಶಾಸನ ಮಾಂಡಳಿಕ ಪೇರಯಾದಿಗಳಿಂದ ಕಲಿದೇವಸ್ವಾಮಿಗೆ _ಹಾನಗುಂದ 
ಗ್ರಾಮವನ್ನು ದತ್ತಿಬಿಟ್ಟ ಅಂಶವನ್ನು ತಿಳಿಸುತ್ತದೆ.ಇದೇ ದೇವಾಲಯದ ಕಂಬದ ಮೇಲಿರುವ ಸುಮಾರು ಕ್ರಿ.ಶ. 12 ನೇ. ಶತಮಾನದ 
ಶಾಸನ ಗೋರವಬ್ಬೆಯ ಚಟ್ಟಿಸೆಟ್ಟಿ ಸ್ವಯಂಭೂ ದೇವರಿಗೆ ನಾಟ್ಕಶಾಲೆ ಕಟ್ಟಿಸಿದ ಅಂಶವನ್ನು ನೀಡುತ್ತದೆ. ಸುಮಾರು ಕ್ರಿಶ. 15 ನೇ 
ಶತಮಾನಕ್ಕೆ ಸೇರಿದ ಶಾಸನ ಬಿಳಿಗೆಯ ಘಂಟೆ ಒಡೆಯನಿಂದ ಕೋರ್ಯಾನ್ನ ಮಠಕ್ಕೆ ಭೂದಾನ ಕೊಟ್ಟ ಎಷಯವನ್ನು ತಿಳಿಸುತ್ತದೆ. 
ಮೇಲಿನ ಶಾಸನೋಕ್ತ ದೇವಾಲಯಗಳಲ್ಲಿ ಹಿಂದೆ ಎರಡು ಗ್ರಾಮಗಳನ್ನು ದಾನ ಪಡೆದಿದ್ದ ಸ್ವಯಂಭೂ ಕಲಿದೇವರ ಗುಡಿಯೊಂದು 
ಮಾತ್ರ ಊರ ಹೊರಗೆ ಪೂರ್ವಾಭಿಮುಖವಾಗಿ ಭಾಗಶಃ ಜೀಣೋದ್ಧಾರಗೊಂಡು. ನಿಂತಿದೆ. ಗರ್ಭಗೃಹ, ಅಂತರಾಳ ಹಾಗೂ 
ನವರಂಗವನ್ನು ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಗರ್ಭಗೃಹದ ಬಾಗಿಲವಾಡ ಸರಳವಾದ ದ್ವಿಶಾಖೆಯನ್ನು 
ಹೊಂದಿದೆ. ಅಂತರಾಳದ ಬಾಗಿಲವಾಡವೂ ಇಷ್ಟೇ ಅಲಂಕಾರ ಹೊಂದಿದ್ದು ನವರಂಗ ಭಾಗದ ಜೀರ್ಣೋದ್ಧಾರ ಕಾರ್ಯ ನಡೆದಿದೆ. 
ಇತ್ತೀಚಿನ ಶಿಖರ ಗರ್ಭಗೃಹವನ್ನು ಅಲಂಕರಿಸಿದೆ. ಊರಲ್ಲಿ ಬಸವಣ್ಣ ವೀರಭದ್ರ, ಮೈಲಾರ, ಹನುಮಂತ, ದುರ್ಗಮ್ಮ ದ್ಯಾಮವ್ವ 
ಹಾಗೂ ಕರಿಯಮನ ಗುಡಿಗಳಿವೆ; ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ಹಿರೇಮಾಗನೂರು : ರಾಣೆಬೆನ್ನೂರು ತಾಲೂಕಿನ ಹಿರೇಮಾಗನೂರು (ಜನಸಂಖ್ಯೆ : 852) ರಾಣೆಬೆನ್ನೂರಿನಿಂದ ದಕ್ಷಿಣಕ್ಕೆ ' 
18 ಕಿ.ಮೀ. ದೂರದಲ್ಲಿದ್ದು ರಾಷ್ಟಕೂಟರ ಕಾಲದಷ್ಟು ಪ್ರಾಚೀನವಾದುದೆಂಬ ಅಂಶ ರಾಷ್ಟ್ರಕೂಟ ಮುಮ್ಮಡಿ ಇಂದ್ರನ ಕಾಲದ ಕ್ರಿ.ಶ. 
918ರ ಶಾಸನವೊಂದರಿಂದ ತಿಳಿಯುತ್ತದೆ. “ಮಾಗುನ್ಹುರ' ಗೌಂಡನು ಕೆರೆಯೂರು ಹಾಗೂ ತಾಣಗುನ್ನೂರ (ತಾಳಗುಂದ) ಮಹಾಜನರ 
ಹರಕೆಯಂತೆ “ಚಿತ್ರಗೋಸಾಸ ಮಿಳ್ದು' ಎರಡು ಕೆರೆಯ ಕಟ್ಟಿಸಿ, ಲಿಂಗ ಪ್ರತಿಷ್ಠಾಪನೆ ಮಾಡಿ ದೇವಾಲಯ ಕಟ್ಟಿಸಿದನೆಂದು ಗೊತ್ತಾಗುತ್ತದೆ. 
ಈ ಶಾಸನವನ್ನು ಕಲ್ಲೇಶ್ವರ ಗುಡಿ ಮುಂದಿರುವ ಗೋಸಾಸ ಕಲ್ಲು ಸಮೂಹದಲ್ಲಿ ಒಂದರ ಮೇಲೆ ಕೆತ್ತಲಾಗಿದೆ. ಈ ಕಲ್ಲುಗಳನ್ನು 
ಸ್ಥಳೀಕರು ನವಗ್ರಹಕಲ್ಲುಗಳೆಂದು ಭಾವಿಸಿ ಪೂಜಿಸುತ್ತಾರೆ. ಇಲ್ಲಿ ಮೂರರ ಸಾಲಿನಲ್ಲಿ ಒಂಬತ್ತು ಗೋಸಾಸ ಕಲ್ಲುಗಳನ್ನು ನಿಲ್ಲಿಸಿದ್ದಾರೆ. 
ಇವುಗಳ ಮೇಲೆ ಕಳಸ, ನೇಗಿಲಿನ ಕೆತ್ತನೆಯಿದೆ. ಈ ಶಾಸನದಲ್ಲಿರುವ "ಮಾಗುನ್ನುರು' ಹಿರೇಮಾಗನೂರಿನ ಪ್ರಾಚೀನ ಹೆಸರಾಗಿದ್ದು 


ಪ್ರೇಕ್ಷಣೀಯ ಸ್ಥಳಗಳು 1039 


ಈ ಅವಧಿಯಲ್ಲಿ ನಿರ್ಮಾಣಗೊಂಡ ಗುಡಿ ಇಂದಿನ ಕಲ್ಲೇಶ್ವರ ಗುಡಿಯೇ. ಈ ಕಲ್ಲೇಶ್ವರ ಗುಡಿ ಗರ್ಭಗೃಹ, ಅಂತರಾಳ ಹಾಗೂ 
ನವರಂಗವನ್ನು ಹೊಂದಿದ್ದು ನವರಂಗದ ಉತ್ತರದಲ್ಲೂ ಒಂದು ಚಿಕ್ಕ ಗರ್ಭಗೃಹವಿದೆ. ಅಂತರಾಳದ ದ್ವಾರಬಂಧಕ್ಕೆ ಜಾಲಂದ್ರವಿದೆ. 
ಎರಡೂ ಗರ್ಭಗೃಹಗಳಲ್ಲೂ ಶಿವಲಿಂಗವಿದ್ದು ನವರಂಗದ ನಡುವೆ ನಂದಿ ಮೂರ್ತಿಯಿದೆ. ನವರಂಗದಲ್ಲಿ ದೇವಕೋಷ್ಟಗಳಿದ್ದು 
ಅವುಗಳಲ್ಲಿ ಕ್ರಮವಾಗಿ ಸಪ್ತಮಾತೃಕಾ ಹಾಗೂ ಸುಂದರವಾದ ನಾಲ್ಕು ಅಡಿ ಎತ್ತರದ ಭೈರವನ ಶಿಲ್ಪಗಳಿವೆ. ನವರಂಗದ ನಡುವಿನ 
ಛತ್ತಲ್ಲಿ ಗಜಚರ್ಮಾಂಬರಧಾರಿ ನಟರಾಜನ ಸುಂದರ ಶಿಲ್ಪಕಿತ್ತನೆಯಿದ್ದು ಸುತ್ತ ಅಷ್ಟದಿಕ್ಟಾಲಕರನ್ನು ಕೆತ್ತಿದ್ದಾರೆ. ಇದರ ಶಿಖರ 
ಶಿಥಿಲಗೊಂಡಿದ್ದು ಸ್ಥಳಿಕರು ದುರಸ್ತಿ ಮಾಡಿದ್ದಾರೆ. ಈ ಗುಡಿ ಇಂದಿಗೂ ಪೂಜಿಸಲ್ಪಡುತ್ತಿದ್ದು ಇದರ ಜಾತ್ರೆ ಡಿಸೆಂಬರ್‌ ತಿಂಗಳಲ್ಲಿ 
ಜರುಗುತ್ತದೆ. ಊರ ನಡುವೆ ವೀರಗಲ್ಲಪ್ಪಜ್ಜನ ಕಟ್ಟೆಯಲ್ಲಿ ಸುಮಾರು ಕ್ರಿ.ಶ. 15-16 ನೇ ಶತಮಾನದ ಆರಡಿ ಎತ್ತರದ ಬಿಲ್ಲಾಳು 
ಯೋಧನ ಸುಂದರ ವೀರಗಲ್ಲಿದ್ದು ಇದನ್ನು ತಳವಾರ ಜನಾಂಗದವರು ವಿಶೇಷವಾಗಿ ಪೂಜಿಸುತ್ತಾರೆ. 


ಹಿರೇಹಳ್ಳಿ : ಬ್ಯಾಡಗಿ ತಾಲೂಕಿನ ಹಿರೇಹಳ್ಳಿಯು (ಜನಸಂಖ್ಯೆ : 2,164) ಬ್ಯಾಡಗಿಯಿಂದ ನೈಖತ್ಯಕ್ಕೆ 30 ಕಿ.ಮೀ. 
ದೂರದಲ್ಲಿರುವ ಊರು. ಪ್ರಾಚೀನ ಶಾಸನಗಳಲ್ಲಿ "ಗೊಟ್ಟೆಗಡಿ' ಎಂದು ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು ಬಾಸವೂರು-140 
ಕ್ಕೆ ಸೇರಿದ್ದ ಕಾಗಿನೆಲೆ-12 ರಲ್ಲಿ ಅಂತರ್ಗತವಾಗಿತ್ತು. ಇಲ್ಲಿನ ಭವ್ಯವಾದ ಕೋಟೇಶ್ವರ ಅಥವಾ ಗಜೇಶ್ವರ ದೇವಾಲಯದಿಂದಾಗಿ 
ಪ್ರಸಿದ್ದವಾಗಿರುವ ಈ ಊರಿಂದ ಈವರೆಗೆ ಮೂರು ಶಾಸನಗಳು ವರದಿಯಾಗಿವೆ. ಇವುಗಳಲ್ಲಿ ಗುಡಿಯ ಮುಂದಿರುವ ಕಲ್ಯಾಣದ 
ಚಾಳುಕ್ಯ ಆರ್ಮಡಿ ವಿಕ್ರಮಾದಿತ್ಯನ ಕಾಲಕ್ಕೆ ಸೇರಿದ ಕ್ರಿ.ಶ. 1121ರ ಶಾಸನ ಶೋಭನಸೆಟ್ಟಿ ಹಾಗೂ ಅವನ ಮಡದಿ ಸೋವಿಯಕ್ಕ 
"ಗೊಟ್ಟಗಡಿ'ಯಲ್ಲಿ ಅಂಗಜೇಶ್ವರ ದೇವಾಲಯವನ್ನು ದೇವರ ಅಂಗ ರಂಗ ಭೋಗಕ್ಕೆಂದು ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. 
ಗಜೇಶ್ವರ ದೇವಾಲಯದ ಸ್ತಂಭವೊಂದರ ಮೇಲಿರುವ ಇಮ್ಮಡಿ ಜಗದೇಕಮಲ್ಲನ ಕಾಲದ ಶಾಸನ ವಿವಿಧ ಆಡಳಿತಾಧಿಕಾರಿಗಳ ಬಗ್ಗೆ 
ಮಾಹಿತಿ ನೀಡಿದರೆ, ಗುಡಿಯ ಮುಂದಿರುವ ಹರಿಹರನ ಕಾಲದ ಕ್ರಿ.ಶ. 14 ನೇ ಶತಮಾನದ ವೀರಗಲ್ಲು ಶಾಸನ ಚಳುಕಿ ನೆಡಿಲಗೌಡ : 
ಹಾಗೂ ಮುದಿಗೌಡಿಯ ಮಗ ನಿಧನ ಹೊಂದಿದ ವಿಷಯವನ್ನು ತಿಳಿಸುತ್ತದೆ. ಮೇಲಿನ ಶಾಸನೋಕ್ತ ಅಂಗಜೇಶ್ವರ ಗುಡಿಯೇ 
ಇಂದಿನ ಗಜೇಶ್ವರ ಗುಡಿಯಾಗಿದೆ. ಊರ ಹೊರಗೆ ಇರುವ ಈ ಪ್ರಾಚೀನಗುಡಿ ಮಣ್ಣುಕೋಟೆಯಿಂದ ಆವರಿಸಿದ್ದರಿಂದ, ಇದಕ್ಕೆ 
ಕೋಟೇಶ್ವರ ಎಂಬ ಹೆಸರು ಬಂದಿದೆ. ಗಾತ್ರದಲ್ಲಿ ಸ್ವಲ್ಪ ಹಿರಿದಾದ, ವಿಶಾಲವಾದ ಈ ಗುಡಿ ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, 
ಅಂತರಾಳ ಹಾಗೂ ವಿಶಾಲವಾದ ನವರಂಗವನ್ನು ಹೊಂದಿದ್ದು ಕಕ್ಷಾಷನವನ್ನೂ ಹೊಂದಿದೆ. ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ 
. ಬಾಗಿಲವಾಡ ಸರಳ ಪಂಚಶಾಖೆಯನ್ನು ಹೊಂದಿದ್ವು ಲಲಾಟದಲ್ಲಿ ಗಜಲಕ್ಷಿಯಿದೆ. ಅಂತರಾಳದ ಬಾಗಿಲವಾಡವು ತ್ರಿಶಾಖೆಯನ್ನು 
ಹೊಂದಿದ್ದು ತ್ರಿಮೂರ್ತಿ ಕೆತ್ತನೆಯಿರುವ ಮಕರತೋರಣದಿಂದ ಅಲಂಕೃತವಾಗಿದೆ. ನವರಂಗದ ಉತ್ತರದಂಚಲ್ಲಿ ಒಂದಂಕಣದ 
ಗರ್ಭಗೃಹ (ಇದು ನಂತರದ ಸೇರ್ಪಡೆ ಎಂದು ತೋರುತ್ತದೆ)ದಲ್ಲಿ ಸುಮಾರು ಏಳೂವರೆ ಅಡಿ ಎತ್ತರದ ಚತುರ್ಭುಜ ವಿಷ್ಣುವಿನ 
ಶಿಲ್ಪವಿದ್ದು ಭಾಗಶಃ ಭಗ್ನವಾಗಿದೆ. ವಿಷ್ಣುಶಿಲ್ಪದ ಪ್ರಭಾವಳಿಯಲ್ಲಿ ದಶಾವತಾರ ಕೆತ್ತನೆಯಿದೆ. ನವರಂಗದ ದೇವಕೋಷ್ಠಗಳಲ್ಲಿ, ಕ್ರಮವಾಗಿ 
ಮೂರಡಿ ಎತ್ತರದ ಸಪ್ತಮಾತೃಕೆಯರು, ಗಣಪತಿ, ಮೈಲಾರ ಹಾಗೂ ಕಾರ್ತಿಕೇಯನ ಶಿಲ್ಪಗಳಿವೆ. ನವರಂಗದ ಕಂಬಗಳು ಚಾಲುಕ್ಯ 
ಶೈಲಿಯ ಉತ್ಕೃಷ್ಟ ಉದಾಹರಣೆಗಳಾಗಿವೆ. ಇದರ ಛಾವಣಿಯು ಕಟ್ಟಿಗೆಯ ಕುಸುರಿ ಕೆತ್ತನೆಯ ಅನುಕರಣೆಯಾಗಿದೆ. ದೇವಾಲಯದ 
ಹೊರಭಿತ್ತಿಯನ್ನು ದೇವಕೋಷ್ಠ ಮಂಟಪ, ಕಿರುಶಿಖರ, ಅಲಂಕಾರಿಕ ಸ್ತಂಭಗಳು ಶೃಂಗರಿಸಿವೆ. ಗರ್ಭಗೃಹದ ಶಿಖರ ದ್ರಾವಿಡ 
ಶೈಲಿಯಲ್ಲಿದೆ. ಡಾ|| ಎಂ.ಎಂ. ಕಲ್ಬುರ್ಗಿ ಶರಣಮಸಣಯ್ಯನು ಹಿರೆಹಳ್ಳಿ (ಗೊಟ್ಟಗಡಿ)ಯವನಾಗಿದ್ದು ಅಲ್ಲಿನ ಅಂಗಜೇಶ್ವರನ 
ಭಕ್ತನಿರಬೇಕೆಂದು ಅನುಮಾನಿಸುತ್ತಾರೆ. ಇದಕ್ಕೆ ಖಚಿತ ಆಧಾರ ಇನ್ನೂ ಸಿಗಬೇಕಾಗಿದೆ. ಊರಲ್ಲಿ ಬಸವಣ್ಣ ವೀರಭದ್ರ, ಹನುಮಂತ, 
ದ್ಯಾಮವ್ವ ಮತ್ತು ದುರ್ಗವ್ಹನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾ ಕೂಡ ಇವೆ. 


ಹಿರೇಹಾಳ : ರೋಣ ತಾಲೂಕಿನ ಹಿರೇಹಾಳವು (ಜನಸಂಖ್ಯೆ : 3,520) ಪ್ರಾಚೀನ ಶಾಸನಗಳಲ್ಲಿ "ಕಿಸುವಾವಿ' ಎಂದು 
ಉಲ್ಲೇಖಿತಗೊಂಡಿದೆ. ಈ ಊರು, ರೋಣದಿಂದ ಈಶಾನ್ಯಕ್ಕೆ ಐದು ಕಿ.ಮೀ. ದೂರದಲ್ಲಿ ರೋಣ-ಬಾದಾಮಿ ರಸ್ತೆಯಲ್ಲಿದೆ. ಹಿಂದೆ 
ಇದು ಕಿಸುಕಾಡು-70 ಕ್ಕೆ ಸೇರಿದ್ದು 84 ಮಹಾಜನರನ್ನು ಹೊಂದಿದ್ದ ಅಗ್ರಹಾರವಾಗಿತ್ತು. ಇಲ್ಲಿಂದ ಈವರೆಗೆ ಎರಡು ಶಾಸನಗಳು 
ವರದಿಯಾಗಿವೆ. ರಾಮೇಶ್ವರ ದೇವಾಲಯದ ಮುಂದಿರುವ ಕಲ್ಯಾಣದ ಚಾಳುಕ್ಯ ಅರಸ ಇಮ್ಮಡಿ ಸೋಮೇಶ್ವರನ ಕಾಲದ ಕ್ರಿ.ಶ. 
1130 ರ ಶಾಸನದಿಂದ ಅಗ್ರಹಾರ ಕಿಸುವಾವಿ ಹಿರೇಹಾಳ)]ಯ 84 ಮಹಾಜನಗಳು ತಪೋಧನರ ಆಹಾರಕ್ಕೆಂದು ದಾನಬಿಟ್ಟ 
ವಿಷಯವನ್ನು ತಿಳಿಸುತ್ತದೆ. ಊರ ನಡುವಿನ ಭಾವಿಯಲ್ಲಿ ಶಾಸನಕಲ್ಲುಗಳಿವೆಯಂತೆ; ಕ್ಷೇತ್ರಕಾರ್ಯ ನಡೆಸಿದರೆ ಇಲ್ಲಿ ಮತ್ತಷ್ಟು 


1040 ಧಾರವಾಡ ಜಿಲ್ಲೆ 


ಶಾಸನಗಳು ಸಿಗುವ ಸಾಧ್ಯತೆ. ಇದೆ. ಊರಲ್ಲಿಂದು ಪ್ರಾಚೀನವಾದ ರಾಮೇಶ್ವರ ಅಥವಾ ರಾಮಲಿಂಗ ದೇವಾಲಯವಿದೆ. 
ಪೂರ್ವಾಭಿಮುಖವಾಗಿರುವ ಈ ಗುಡಿಯು ಗರ್ಭಗೃಹ, ತೆರೆದ ಅರ್ಧಮಂಟಪ ಹಾಗೂ ನವರಂಗವನ್ನು ಹೊಂದಿದೆ. ಗರ್ಭಗೃಹವು ' 
ಒಳಗೆ ಚೌಕಾಕಾರದ, ಹೊರಗೆ ನಕ್ಷತ್ರಾಕಾರದ ತಳವಿನ್ಯಾಸವನ್ನು ಪಡೆದಿದ್ದು ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಇದರ ಬಾಗಿಲವಾಡ 
ಸರಳ ಪಂಚಶಾಖೆಯನ್ನುಳ್ಳದ್ದಾಗಿದೆ. ನವರಂಗಕ್ಕೆ ಪೂರ್ವ-ಉತ್ತರಗಳಿಂದ ಪ್ರವೇಶವಿದ್ದು ಇದರ ಬಾಗಿಲವಾಡಗಳು ಆಕರ್ಷಕವಾಗಿವೆ. 
ಉತ್ತರದ ಬಾಗಿಲವಾಡದಲ್ಲಿ ಹಂಸಾವಳಿ ಪಟ್ಟಿಕೆಯಿದ್ದು ಎರಡರ ಲಲಾಟದಲ್ಲೂ ಗಜಲಕ್ಷ್ಮಿ ಕೆತ್ತನೆಯಿದೆ. 16 ಕಂಬಗಳ ಮೇಲೆ 
ನಿಂತರುವ ನವರಂಗದ ನಡುವಿನ ನಾಲ್ಕು ಕಂಬಗಳು ಚಾಳುಕ್ಯ ಶೈಲಿಯ ಕಂಬಗಳಾಗಿದ್ವು ಸುಂದರವಾಗಿವೆ. ದೇವಾಲಯ 
ಹೊರಭಿತ್ತಿಯಲ್ಲಿ ಆಲಂಕಾರಿತ ಸ್ತಂಭಗಳು. ಕಿರು ಶಿಖರ ಮಾದರಿಯ ಕೆತ್ತನೆಯನ್ನು ನೋಡಬಹುದು. ಸಂಕೇಶ್ವರ, ಕೆರೆ ಬಸವಣ್ಣ 
(ಎರೂಪಾಕ್ಷು, ಸೋಮೇಶ್ವರ, ಮಲ್ಲಿಕಾರ್ಜುನ ಹಾಗೂ ನಾಗಲಿಂಗೇಶ್ವರ ದೇವಾಲಯಗಳೆಂಬ ಪ್ರಾಚೀನ ಪಂಚಲಿಂಗ ಗುಡಿಗಳಿದ್ದು 
ಇವು ಶಿಥಿಲವಾಗಿವೆ. ಇವುಗಳ ಜೊತೆಗೆ ಊರಲ್ಲಿಂದು ವೀರಭದ್ರ, ಹನುಮಂತ, ರೇವಣ-ಸಿದ್ದೇಶ್ವರ ಹಾಗೂ ದ್ಯಾಮವ್ವನ ಗುಡಿಗಳಿವೆ 
ಹಾಗೂ ಮುದಿಯಪ್ಪಜ್ಜನ ಮಠವಿದೆ. ಊರಲ್ಲಿ ಒಂದು ಮಸೀದಿ ಹಾಗೂ ಖಾದಿರ್‌ಸಾಬ್‌ ಅಜ್ಜನ ದರ್ಗಾ ಕೂಡ ಇವೆ. ಮೊಹರಂ 
ತಿಂಗಳಲ್ಲಿ ಉರುಸಾಗುತ್ತದೆ. 


ಹಿರೇಹುಲ್ಲಾಳೆ : ಹಾನಗಲ್‌ ತಾಲೂಕಿನ ಹಿರೇಹುಲ್ಲಾಳವು (ಜನಸಂಖ್ಯೆ : 1,274) ಹಾನಗಲ್‌ನಿಂದ ಆಗ್ನೇಯಕ್ಕೆ 30 ಕಿ.ಮೀ. 
ದೂರದಲ್ಲಿದೆ. ಊರಿಗೆ ಹಾವೇರಿಯಿಂದ ಹೋಗಲು ಒಳ್ಳೆಯ ರಸ್ತೆಮಾರ್ಗವಿದೆ. ಹಿಂದೆ ಇದು ಬಾಸವೂರು-140 ಕ್ಕೆ ಸೇರಿದ್ದು 
ಪ್ರಾಚೀನ ಶಾಸನಗಳಲ್ಲಿ "ಪುಲ್ಲವಲ' ಎಂದೇ ಉಲ್ಲೇಖಿತಗೊಂಡಿದೆ. ಈ ಊರಲ್ಲಿ ಗೋಸಾಸ ಕಲ್ಲುಗಳನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದ್ದು 
ಇಲ್ಲಿಂದ ಈವರೆಗೆ ನಾಲ್ಕು ಶಾಸನಗಳು ವರದಿಯಾಗಿವೆ. ರಾಷ್ಟ್ರಕೂಟ ಇಂದ್ರನ ಕಾಲಕ್ಕೆ ಸೇರಿದ ವೀರಗಲ್ಲು ಶಾಸನ ಬನವಾಸಿ-12000 
ದ ನಾಡಗೌಡ ಚೊಳಗಾವುಂಡನ ಮಗ ನಾಗಯ್ಯನು ಹೋರಾಡುತ್ತ ಮಡಿದ ವಿಷಯವನ್ನು ತಿಳಿಸಿದರೆ, ಕಲ್ಲೇಶ್ವರ ಗುಡಿ ಹಿಂದೆ 
ಇತ್ತೀಚೆಗೆ: ಪತ್ತೆಯಾಗಿರುವ ರಾಷ್ಟ್ರಕೂಟರ ಕಾಲದ ವೀರಗಲ್ಲು ಶಾಸನದಿಂದ "ಪುಲವಲ' ಹಾಗೂ "ಪೆರೂರು' (ಹೆರೂರು) ಗ್ರಾಮಗಳ 
ನಡುವಿನ ಕದನದಲ್ಲಿ ಯೋಧನೊಬ್ಬನು ಸತ್ತ ವಿಷಯವನ್ನು ತಿಳಿಸುತ್ತದೆ. ಹನುಮಂತನ ಗುಡಿ ಮುಂದಿರುವ ಆರನೆಯ ವಿಕ್ರಮಾದಿತ್ಯನ 
ಕಾಲಕ್ಕೆ ಸೇರಿದ ಶಾಸನ ಅನಂತಪಾಲನು : ಬೆಳ್ತೊಲ-ಪುರಿಗೆರೆ, ಬನವಾಸಿ, ಹಾಗೂ ಹಲಸಿಗೆ ನಾಡುಗಳನ್ನು ಆಳುತ್ತಿದ್ದ ವಿಷಯವನ್ನು 
ತಿಳಿಸುತ್ತದೆ. ಸುಮಾರು ಕ್ರಿ.ಶ. 14 ನೇ ಶತಮಾನದ ವೀರಗಲ್ಲು ಶಾಸನ ರೂವಾರಿ ಚಂದ್ರೋಜನ ಹೆಸರನ್ನು ಉಲ್ಲೇಖಿಸುತ್ತದೆ... . 


ಚಾರಿತ್ರಿಕ ಮಹತ್ವದ ಈ ಊರಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಎರಡು ಪುರಾತನ ಗುಡಿಗಳಿವೆ. ಊರ ಹೊರಗೆ ಇರುವ ಕಲ್ಲೇಶ್ವರ 
ಗುಡಿಯ ಗರ್ಭಗೃಹ ಹಾಗೂ ಅಂತರಾಳವಷ್ಟೇ ಉಳಿದಿದ್ದು ನವರಂಗ ಭಾಗ ಪೂರ್ಣ ಇಲ್ಲವಾಗಿದೆ. ಈ ಗುಡಿಯ ಗರ್ಭಗೃಹವು 
ಇಟ್ಟಿಗೆಯ ರಚನೆಯಾಗಿದ್ದು, ಒಳಗೆ ಶಿವಲಿಂಗವಿದೆ. ಇದರ ದ್ವಾರವು ಗಜಲಕ್ಷ್ಮಿಯನ್ನು ಲಲಾಟದಲ್ಲಿ ಹೊಂದಿರುವ ಚತುರ್ಶಾಖಾಲಂಕೃತ 
ಬಾಗಿಲವಾಡದಿಂದ ಅಲಂಕೃತಗೊಂಡಿದ್ವು ದ್ವಾರಬಂಧನದ ಇಬ್ಬದಿಯಲ್ಲಿ ಪೂರ್ಣ ಕುಂಭಗಳಿವೆ. ಗುಡಿಯ ಮುಂಬದಿಯಲ್ಲಿ 
ಕಿರಣಸ್ತಂಭವಿದ್ದು ಸಪ್ತಮಾತೃಕಾ, ವಿಷ್ಣು ಹಾಗೂ ಮಹಿಷಮರ್ದಿನಿಯ ಭಗ್ನ ಶಿಲ್ಪಗಳಿವೆ. ಪೂರ್ಣ ಶಿಥಿಲಾವಸ್ಥೆಯಲ್ಲಿರುವ ಈ ಗುಡಿ 
ಸುಮಾರು ಕ್ರಿ.ಶ. 950 ರಲ್ಲಿ ರಚನೆಯಾಗಿರಬಹುದೆಂದು ಊಹಿಸಬಹುದಾಗಿದೆ. ಈ ಗುಡಿಯ ಮುಂದೆ ರಾಷ್ಟ್ರಕೂಟರ ಕಾಲದ 
ವೀರಗಲ್ಲಿದ್ದು ಬಹಳ ಜೀರ್ಣಾವಸ್ಥೆಯಲ್ಲಿದೆ. ಇಲ್ಲಿರುವ ಮತ್ತೊಂದು ಪ್ರಾಚೀನ ದೇವಾಲಯ ಈಶ್ವರ ಗುಡಿಯಾಗಿದ್ದು ಇದಕ್ಕೂ 
ಗರ್ಭಗೃಹ ಅಂತರಾಳಗಳಷ್ಟೆ ಉಳಿದಿದ್ದು ಇವುಗಳ ಬಾಗಿಲವಾಡಗಳೂ ಸುಂದರವಾಗಿದ್ದು ಅಂತರಾಳದ ಬಾಗಿಲವಾಡವನ್ನು 
ಸುಂದರವಾದ ತ್ರಿಮೂರ್ತಿ ಕೆತ್ತನೆಯಿರುವ ಆಕರ್ಷಕ ಮಕರತೋರಣ ಅಲಂಕರಿಸಿದೆ. ಈ ಗುಡಿ ಪರಿಸರದಲ್ಲಿ ಭಗ್ನ ಶಿಲ್ಪಾವಶೇಷಗಳಿವೆ. 
ಹನುಮಂತನ ಗುಡಿ ಬಳಿ ಕೂಡ ವೀರಗಲ್ಲು ಹಾಗೂ ಕಿರಣಸ್ತಂಭಗಳಿವೆ. ಇವುಗಳ ಜೊತೆಗೆ ಊರಲ್ಲಿ ಉಡಚವ್ವ, ದ್ಯಾಮವ್ವ 
ವೀರಭದ್ರ, ಬಸವಣ್ಣ ಹಾಗೂ ಹನುಮಂತನ ಗುಡಿಗಳಿವೆ. ಮಸೀದಿ ಇದೆ. 


ಹುಬ್ಬಳ್ಳಿ : (ತಾಲೂಕು ಕೇಂದ್ರ, ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆ) ಶಾಸನೋಕ್ತ ಎಲೆಯ ಪೂರ್ವದ ಹಳ್ಳಿ, ಪಿರಿದೆಲೆಯ 
ಪೂರ್ವಳ್ಳಿ, ಪೂಬ್ಬಳ್ಳಿ, ಹುಬ್ಬಳ್ಳಿ ಸೀಮೆ (ಧಾರವಾಡದಿಂದ 19 ಕಿ.ಮೀ.)ಎಂದು ವಿವಿಧವಾಗಿ ಕರೆಯಲಾಗಿದ್ದು ಪ್ರಸಿದ್ಧ ವ್ಯಾಪಾರ 
ಹಾಗೂ ವಾಣಿಜ್ಯ ಕೇಂದ್ರವಾಗಿರುವುದೇ ಅಲ್ಲದೇ ಪ್ರಮುಖ ಕೈಗಾರಿಕಾ ನಗರವಾಗಿದೆ. ಪ್ರಾಚೀನ ಕಾಲದಲ್ಲಿ ಹುಬ್ಬಳ್ಳಿಯು 200 
ಮಹಾಜನಗಳನ್ನೊಳಗೊಂಡ ಅಗ್ರಹಾರವಾಗಿತ್ತು. ಎಲೆಯ ಅಂದರೆ ವಿಳೇದೆಲೆಯ ಹಸಿರು ತೋಟಗಳು ಸಮೃದ್ಧವಾಗಿದ್ದ ಕಾರಣ 
ಎಲೆಯ ಪೂರ್ವದ ಹಳ್ಳಿ ಎಂಬ ಅನ್ವರ್ಥನಾಮ ಊರಿಗೆ ಬಂದಿರುವುದು ಶಾಸನಾಧಾರಗಳಿಂದ ವ್ಯಕ್ತವಾಗುತ್ತದೆ. ಕ್ರಿಶ. 12 ನೇ 


ಪ್ರೇಕ್ಷಣೀಯ ಸ್ಥಳಗಳು 1041 


ಶತಮಾನದ ಶಾಸನದ ವಿವರದ ಪ್ರಕಾರ ಈ ಎಲೆಯ ಪೂರ್ವದ ಹಳ್ಳಿಯು ಒಂದು ಬಂಗಾರದ ಕಿರೀಟದಂತಿದ್ದು ಬಯಲುಗಳು, 
ನಾಲೆಗಳು ಹಾಗೂ ನೀರಾವರಿ ಮಾರ್ಗಗಳಿಂದ ತುಂಬಿದ್ದ ದೃಶ್ಯವನ್ನು ವರ್ಣಿಸುತ್ತದೆ. ಕ್ರಿ.ಶ. 19ನೇ ಶತಮಾನದವರೆಗೂ ಹುಬ್ಬಳ್ಳಿಯ 
ಸುತ್ತಮುತ್ತ ಮೈಲಿಗಳ ಉದ್ದದ ಮಾವಿನ ತೋಪುಗಳಿದ್ದುದರ ಬಗೆಗೆ ಉಲ್ಲೇಖವಿದೆ. ಹುಬ್ಬಳ್ಳಿಯು ಕ್ರಿಶ. 10 ರಿಂದ 13 ನೇ 
ಶತಮಾನದಲ್ಲಿ ಬೆಳವಲ-300 ಮತ್ತು ಹಲಸಿಗೆ-12,000 ಎಂಬ ಎರಡು ಆಡಳಿತ ವಿಭಾಗಗಳಲ್ಲಿ ಹಂಚಿಹೋಗಿತ್ತು. ರಾಷ್ಟ್ರಕೂಟ 
ಅಮೋಘವರ್ಷನ ಶಾಸನಗಳು ಹುಬ್ಬಳ್ಳಿಯಲ್ಲಿ ದೊರೆತಿವೆ. ಕ್ರಿ.ಶ. 11 ನೇ ಶತಮಾನದ ಶಾಸನದಲ್ಲಿ ವಿಕ್ರಮಾದಿತ್ಯನ ಚಕ್ರವರ್ತಿಯ 
ಹಿರಿಯ ರಾಣಿ ಮಲಯವತಿ ಮಹಾದೇವಿ ಹುಬ್ಬಳ್ಳಿ ಅಗ್ರಹಾರವನ್ನು ಆಳುತ್ತಿದ್ದಳೆಂದು ಹೇಳಲಾಗಿದೆ. ಹುಬ್ಬಳ್ಳಿಯಲ್ಲಿ ಸೇನಿಗೇಶ್ವರ 
(ಕುರುಬ ಸೇನಿಗರ ವರ್ಗದ) ದೇವಾಲಯವನ್ನು ಹಳೇ ಹುಬ್ಬಳ್ಳಿಯಲ್ಲಿರುವ ಭವಾನಿಶಂಕರ ದೇವಾಲಯದ ಪರಿಸರದಲ್ಲಿ ನವಿಲೂರ 
ಕುರುಬ ಸೇಣಿಗರು ನಿರ್ಮಿಸಿದ್ದ ಬಗೆಗೆ ಶಾಸನ ಉಲ್ಲೇಖವಿದೆ. ಇದೇ ಮೂಲದ ಹುಬ್ಬಳ್ಳಿ. ಹಳೇ ಹುಬ್ಬಳ್ಳಿಯು ಪುರಾತನ ಸ್ಥಳವಾಗಿದ್ದು 
ಕಲ್ಯಾಣದ ಚಾಳುಕ್ಕರ ತರುವಾಯ ವಿಜಯನಗರದ ಅರಸರ ಕಾಲದಲ್ಲಿ ಆಳ್ವಿಕೆಯು ಮುಂದುವರೆದಾಗ ಈ ಊರಿಗೆ “ರಾಯರ 
ಹುಬ್ಬಳ್ಳಿ' ಎಂಬ ಹೆಸರು ರೂಢಿಗೆ ಬಂದಿತು. ವಿಜಯನಗರದ ಅರಸರು ವಿಸ್ತರಿಸಿದರೆಂದು ಹೇಳಲಾಗುವ ರಾಯರ ಹುಬ್ಬಳ್ಳಿಯಲ್ಲಿ 
ಕೋಟೆಯನ್ನು ನಿರ್ಮಿಸಿದ್ದರು. ಈಗಲೂ ಹಳೇ ಹುಬ್ಬಳ್ಳಿಯಲ್ಲಿ ದುರ್ಗದ ಬಯಲಿದೆ. ವಿಜಯನೆಸರ ಹಾಗೂ ಪೋರ್ಚುಗೀಸರ 
ಒಂದು ವ್ಯಾಪಾರ ಒಪ್ಪಂದದಲ್ಲಿ ಹುಬ್ಬಳ್ಳಿಯನ್ನು "ಒಬೇಲಿ' ಎಂದು ಕರೆಯಲಾಗಿದ್ದು ಈ ಊರು ಪೆಟ್ಟುಪ್ಪು (ಪೊಟೇಶಿಯಂ ನೈಟ್ರೇಟ್‌) 
ಕಬ್ಬಿಣ, ಸಿಡಿಮದ್ದು ಪೂರೈಸುವ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಈ ಪ್ರದೇಶವು ಕ್ರಿಶ. 1573 ರಲ್ಲಿ ಬಿಜಾಪುರದ 
ವಶವಾಗಿರಬೇಕು. ಹಳೇ ಹುಬ್ಬಳ್ಳಿಯಲ್ಲಿರುವ (ಕ್ರಿ.ಶ. 1600)'ಶಾಸನವು ಹಮೀದ್‌ ಖಾನನೆಂಬ ಬಿಜಾಪುರದ ಅಧಿಕಾರಿಯೊಬ್ಬನನ್ನು ' 
ಉಲ್ಲೇಖಿಸುತ್ತದೆ. ಈತನ ಜಂಗಮ ವರ್ಗದವರಿಗೆ ಹಲವು ಸುಂಕಗಳ ರಿಯಾಯತಿ ನೀಡಿದ್ದನು. ಬಿಜಾಪುರದ ಆಡಳಿತವಿದ್ದಾಗಲೇ 
ಬ್ರಿಟಿಷರು ಹಳೇ ಹುಬ್ಬಳ್ಳಿಯಲ್ಲಿ ಮಳಿಗೆಯೊಂದನ್ನು ಪ್ರಾರಂಭಿಸಿದರು (1638). ಕೈಮಗ್ಗ ಕೈಗಾರಿಕೆಯಲ್ಲಿ ಈ ನಗರವು ಅಕಾಲದಿಂದಲೂ 
ಜನಪ್ರಿಯವಾಗಿತ್ತು ಕ್ರಿ.ಶ. 1673 ರಲ್ಲಿ ಈ ವೈಭವಯುತ ನಗರವನ್ನು ಶಿವಾಜಿಯ ಸೇನಾಪತಿ ಅಣ್ಣಾಜಿ ದತ್ತೋ ಕೊಳ್ಳೆಹೊಡೆದು 
ವಿಪುಲವಾದ ಸಂಪತ್ತನ್ನು ದೋಚಿದನು. ಇದಕ್ಕೆ ಮೊದಲು ಕ್ರಿ.ಶ. 1667 ರಲ್ಲಿ ಇದು ಮೊಗಲರ ವಶವಾಗಿ ಔರಂಗಜೇಬನ 
ದಂಡಾಧಿಕಾರಿ ಶಹಾಮಹಮದಧ ಖಾನನ ಜಹಗೀರಾಗಿತ್ತು. ಅನಂತರ ಬಿಜಾಪುರದ ಸುಲ್ತಾನನು ಹುಬ್ಬಳ್ಳಿಯನ್ನು ಒಂಕಾಪುರದ 
ರಾಜ್ಯಪಾಲನಿಗೆ ವಹಿಸಿಕೊಟ್ಟು ಮರಾಠರು ಈ ಪ್ರದೇಶಕ್ಕೆ ಅಧಿಕಾರ ವಿಸ್ತರಿಸುವುದನ್ನು ಯಶಸ್ವಿಯಾಗಿ ತಡೆಹಿಡಿದನು. ಕ್ರಿ.ಶ. 1727 
ರಲ್ಲಿ ಹುಬ್ಬಳ್ಳಿ ಸವಣೂರಿನ ನವಾಬನ ಜಹಗೀರಾಗಿತ್ತು. ಇದೇ ವರ್ಷದಲ್ಲಿ ಹಳೆಯ ಹುಬ್ಬಳ್ಳಿಯ ಪ್ರಸಿದ್ಧ ವೀರಶೈವ ವ್ಯಾಪಾರಿ 
ಕಲ್ಯಾಣ ಶೆಟ್ಟರ ಸೋದರಳಿಯ ಬಸಪ್ಪಶೆಟ್ಟಯು ಮೊದಲು ಬೊಮಾಪ್ಟರದಲ್ಲಿ ನೆಲೆಸಿ ಸವಣೂರಿನ ನವಾಬನಾಗಿದ್ದ ಮಜೀದ್‌ ಖಾನನ 
ಸಹಾಯದಿಂದ ಹೊಸ ಹುಬ್ಬಳ್ಳಿ ಮತ್ತು ಅದರ ಕೋಟೆಯನ್ನು (ಇಂದಿನ ಹೊಸ ಹುಬ್ಬಳ್ಳಿ ದುರ್ಗದ ಬಯಲಿನ ಪ್ರದೇಶದ ಬಳಿ) 
ಕಟ್ಟಿಸಿದನೆಂದು ಪ್ರತೀತಿಯಿದೆ. ನವಾಬನ ಹೆಸರಿನ ಭಾಗ ಮಜೀದಪುರ ಎಂದಿದೆ. ಸುಮಾರು ಎಂಭತ್ತು ಎಕರೆಯಷ್ಟು ಸುತ್ತಳತೆಯ 
ಕೋಟೆಯ ಗೋಡೆಯನ್ನು ಕ್ರಿ.ಶ. 1876-78ರಲ್ಲಿ ಕ್ಷಾಮ ಪರಿಹಾರ ಕಾರ್ಯದ ಸಲುವಾಗಿ ಬ್ರಿಟಿಷರ ಕಾಲದಲ್ಲಿ ಕೆಡವಲಾಯಿತೆಂದು 
ದಾಖಲೆಗಳಿಂದ ವ್ಯಕ್ತವಾಗುತ್ತದೆ. ಒಂದು ಸಾಂಪ್ರದಾಯಿಕ ನಂಬುಗೆಯ ಪ್ರಕಾರ ಇದೇ ವರ್ಷದಲ್ಲಿ ಮೂರು ಸಾವಿರ ಮಠವು ಬಸಪ್ಪ 
ಸೆಟ್ಟಿ ದಾನವಾಗಿ ಕೊಟ್ಟ ಭೂ ನಿವೇಶನದಲ್ಲಿ ಹೊಸದಾಗಿ ಪ್ರಾರಂಭವಾಯಿತೆಂದು ಹೇಳಲಾಗುತ್ತದೆ. ಚಿತ್ರದುರ್ಗದ ಮಠದಿಂದ 
ಪ್ರತ್ಯೇಕಗೊಂಡ ಗುರುಸಿದ್ದಪ್ಪ ಸ್ವಾಮಿಗಳು ಈ ಮಠದ ಕಟ್ಟಡವನ್ನು ಕ್ರಿ.ಶ. 1820ರಲ್ಲಿ ನಿರ್ಮಿಸಿ ಕಾಲಾನುಕಾಲಕ್ಕೆ ಎಸ್ತರಿಸಲಾಯಿತೆಂದು 
ಹಳೇಗ್ಯಾಸೆಟೆಯರ್‌ ಹೇಳುತ್ತದೆ. (ಅಧ್ಯಾಯ ಮೂರು ನೋಡಿ) ಈ ಮಠದ ಬಳಿಯಿರುವ ಕೆರೆಗೆ ಗುರುಸಿದ್ದಪ್ಪನ ಹೊಂಡವೆಂದೇ 
ಕರೆಯಲಾಗುತ್ತದೆ. ನಂತರ ಪೇಶ್ವೆಯ ಪರವಾಗಿ ಸಾಂಗ್ಲಿಯ ಪಟವರ್ಧನನು ಸವಣೂರು ನವಾಬನನ್ನು ಸೋಲಿಸಿ ಹುಬ್ಬಳ್ಳಿಯನ್ನು 
ತನ್ನ ಹತೋಟಿಗೆ ತೆಗೆದುಕೊಂಡರು. ಈ ಸಮಯದಲ್ಲೆ ಹುಬ್ಬಳ್ಳಿಯ ಕೋಟೆಯ ಸಮೀಪವಿದ್ದ ಗುಳ್ಳವ್ವನಕೆರೆಯ ಸಮೀಪವೇ ಬ್ರಹಪುರಿ 
(ಅಗ್ರಹಾರ)ವನ್ನು ಮರಾಠರು ಪ್ರಾರಂಭಿಸಿದರು. ಮರಾಠರ ಅಧೀನದಲ್ಲಿದ್ದಾಗಲೂ ಮೊಗಲರು ಹಳೆಯ ಹುಬ್ಬಳ್ಳಿಯ ಮೇಲೆ 
ಅಧಿಕಾರವನ್ನು ಇನ್ನೂ ಹೊಂದಿದ್ದರು. ಹೈದರ್‌ಅಲಿಯು ಸವಣೂರಿನ ನವಾಬನನ್ನು ವೈವಾಹಿಕ ಸಂಬಂಧ ಬೆಳೆಸುವ ಮೂಲಕ 
ದುರ್ಬಲನನ್ನಾಗಿ ಮಾಡಿದ್ದನು. ಅನಂತರ ಟಿಪ್ಪು ಸುಲ್ತಾನನು ಹುಬ್ಬಳ್ಳಿಯನ್ನು ವಶಪಡಿಸಿಕೊಂಡು ಮರಾಠರನ್ನು ಓಡಿಸಿದನು. ಸ್ವಲ್ಪ 
ಸಮಯದ ನಂತರ ಮರಾಠರು ಸವಣೂರು ನವಾಬನು ಶರಣಾಗತನಾಗುವಂತೆ ಮಾಡಿ ಟಿಪ್ಪು ಸುಲ್ತಾನನನ್ನು ತುಂಗಭದ್ರೆಯಿಂದಾಚೆಗೆ 
ಹಿಮ್ಮೆಟ್ಟಿಸಿದರು. ಆಗ ಹಳೇ ಹುಬ್ಬಳ್ಳಿಯನ್ನು ಫಡಕೆ (ಪೇಶ್ವೆಯರ ಸಂಬಂಧಿಗಳು) ಕುಟುಂಬಕ್ಕೂ ಮತ್ತು ಹೊಸ ಹುಬ್ಬಳ್ಳಿಯನ್ನು 
ಸಾಂಗ್ಲಿಯ ಪಟವರ್ಧನರಿಗೂ ವಹಿಸಿಕೊಟ್ಟರು. ಮುಂದೆ 1817-18 ರಲ್ಲಿ ನಡೆದ ಕೊನೆಯ ಮರಾಠಾ ಯುದ್ಧದಲ್ಲಿ ಜನರಲ್‌ 


1042 ಧಾರವಾಡ ಜಿಲ್ಲೆ 


ಮನ್ರೋ ಹಳೇ ಹುಬ್ಬಳ್ಳಿಯನ್ನು ಗೆದ್ದನು. ಸಾಂಗ್ಲಿಯ ಪಟವರ್ಧನನು ಆಗಲೇ ಬ್ರಿಟಿಷರ ಅಧಿಪತ್ಯ ಒಪ್ಪಿಕೊಂಡಿದ್ದು ಬ್ರಿಟಿಷರಿಗೆ 
ಕೊಡಬೇಕಾದ ಪೊಗದಿಗೆ ಬದಲಾಗಿ ಹೊಸ ಹುಬ್ಬಳ್ಳಿಯನ್ನು ಇತರ 47 ಗ್ರಾಮಗಳ ಜೊತೆ ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು (1820). 
ಧಾರವಾಡವನ್ನೂ ಈ ವೇಳೆಗಾಗಲೇ ತಮ್ಮವಕಕ್ಕೆ ತೆಗೆದುಕೊಂಡಿದ್ದ ಬ್ರಿಟಿಷರು ಹುಬ್ಬಳ್ಳಿಯನ್ನು ದಕ್ಷಿಣ ಮರಾಠಾ ದೇಶದ ಭಾಗವನ್ನಾಗಿ 
' ಮಾಡಿಕೊಂಡರು. ಆ ಸಂದರ್ಭದಲ್ಲಿ 1826 ರಲ್ಲಿ ಪ್ರಥಮ ಸರಕಾರಿ ಮರಾಠಿ ಶಾಲೆಯನ್ನು ಆರಂಭಿಸಿದರು. ಈ ಭಾಗವು: ಕನ್ನಡ 
ಭಾಷಾ ಪ್ರದೇಶವೆಂದು ಅರಿವಾದ ತಕ್ಷಣ ಬ್ರಿಟಿಷರು 1835 ರಲ್ಲಿ ಪ್ರಥಮ ಕನ್ನಡ ಶಾಲೆಯನ್ನೂ ಆರಂಭಿಸಿದರು. 1883-84 ರ 
ವೇಳೆಗೆ ಹುಬ್ಬಳ್ಳಿಯಲ್ಲಿ 26ಶಾಲೆಗಳಿದ್ದವು ಮತ್ತು 1904ರಲ್ಲಿ ಲ್ಯಾಮಿಂಗ್‌ಟನ್‌ ಪ್ರೌಢಶಾಲೆಯನ್ನು ಆರಂಭಿಸಿದರು. ಈಗ ಹುಬ್ಬಳ್ಳಿಯು 
ರಾಜ್ಯದಲ್ಲೇ ಗಣ್ಯ ವಿದ್ಯಾಕೇಂದ್ರವೆನಿಸಿದೆ. ವಿಜ್ಞಾನ, ವಾಣಿಜ್ಯ, ಕಾನೂನು, ವೈದ್ಯಕೀಯ ಸರಕಾರಿ ಕಾಲೇಜು (1957), ತಾಂತ್ರಿಕ 
ಮಹಾವಿದ್ಯಾಲಯ (1948),ಆಯುರ್ವೇದ ಕಾಲೇಜು ಮುಂತಾದವುಗಳಿವೆ. ಹುಬ್ಬಳ್ಳಿ ನಗರಕ್ಕೆ ಅಲ್ಲಿ ನಗರ ಸಭೆ ಆದಾಗ ಅಳವಡಿಸಿದ 
ಗ್ರಾಮಗಳೆಂದರೆ ತಿಮಹಾಗರ, ಅರಳಿಕಟ್ಟಿ, ನಾಗಸೆಟ್ಟಿಕೊಪ್ಪ, ಬೆಂಗೇರಿ, ಕೇಶವಪುರ, ಗಣೇಶಪೇಟೆ, ಮಜಿದ್‌ಪುರ, ಯಲ್ಲಾಪುರ, 
ಶಹರವೀರಾಪುರ, ಬೊಮ್ಮಾಪುರ, ಬಿಡನಾಳ್‌ ಮತ್ತು ಉಣಕಲ್‌ ಎಂದು ದಾಖಲೆಗಳಿಂದ ವ್ಯಕ್ತವಾಗುತ್ತದೆ. 


ಹುಬ್ಬಳ್ಳಿಯಲ್ಲಿರುವ ಪ್ರಾಚೀನ ದೇವಾಲಯಗಳಲ್ಲಿ ಭವಾನಿಶಂಕರ (ಹಳೇಹುಬ್ಬಳ್ಳಿ) ದೇವಾಲಯವು ಸಂಕೀರ್ಣ ಕಟ್ಟಡವಾಗಿದ್ದು 
ಪ್ರಮುಖವಾಗಿದೆ. ಈ ದೇವಾಲಯವು ಬಹಳಷ್ಟು ಬಾರಿ ಜೀರ್ಣೋದ್ಧಾರಗೊಂಡಿದ್ದು ಗರ್ಭಗೃಹದಲ್ಲಿ ಚಾಳುಕ್ಯ ಲಕ್ಷಣವುಳ್ಳ ಪೀಠದ 
ಮೇಲ್ಭಾಗದಲ್ಲಿ ಪ್ರಾಚೀನ ಶೈಲಿಯ ಶಿವಲಿಂಗವಿದೆ. ದೇವಾಲಯವ ಪಶ್ಚಿಮಕ್ಕೆ ಪ್ರತ್ಯೇಕವಾದ ಚಾಳುಕ್ಯ ಶೈಲಿಯ ದೇವಾಲಯವಿದ್ದು 
ಗರ್ಭಗೃಹ ಮತ್ತು ಅಂತರಾಳವಿದ್ದು ಗರ್ಭಗೃಹದಲ್ಲಿ ಪ್ರಾಚೀನ ಪಾಣಿಪೀಠದ ಮೇಲೆ ಸುಮಾರು ಒಂದು ಮೀಟರ್‌ ಎತ್ತರವಿರುವ 
ಕಪ್ಪು ಶಿಲೆಯ ಚಾಳುಕ್ಕ ಶೈಲಿಯ ನಾರಾಯಣ ವಿಗ್ರಹವಿದ್ದು ಹಿಂಭಾಗದಲ್ಲಿ ಪ್ರಭಾವಳಿಯಲ್ಲಿ ಮಕರತೋರಣವಿದೆ. ಸುತ್ತಲೂ 
ದಶಾವತಾರ ಶಿಲ್ಪಗಳಿವೆ. ಈ ದೇವಾಲಯದ ಪ್ರವೇಶದ್ವಾರವು ಕುಸಿದಿದ್ದು ವಿಜಯನಗರ ಶೈಲಿಯ ನಗಾರಿಖಾನೆಯನ್ನು ಹೋಲುತ್ತದೆ. : 
ಈ ದೇವಾಲಯದ ಮುಂಭಾಗದಲ್ಲಿ ಆಯಕಟ್ಟಾದ ಕಲ್ಲುಗಳಿಂದ ನಿರ್ಮಿಸಲಾದ ಪುಷ್ಕರಣಿಯಿದೆ. ಹುಬ್ಬಳ್ಳಿಯಲ್ಲಿರುವ ಇತರ 
ದೇವಾಲಯಗಳೆಂದರೇ ದತ್ತಾತ್ರೇಯ (ರಾದಾಕೃಷ್ಣಗಲ್ಲಿ ಮತ್ತು ಬಡಗೇರ ಓಣಿ), ಅಂಬಾಭವಾನಿ (ದಾಜೀಬಾನ್‌ಪೇಟೆ) ಬನಶಂಕರಿ 
. (ಹಳೇ ಹುಬ್ಬಳ್ಳಿ), ತುಳಜಾಭವಾನಿ (ಜೀಬಾ ದಾನ್‌ಪೇಟೆ) ದುರ್ಗವ್ವ, ಬೊಮಾಫುರ ಮತ್ತು ಯಲ್ಲಾಪುರ), ಕಾಳಮ್ಮ (ಬಾಗರ ಬೀದಿ) 
ತುಳಜಾಭವಾನಿ (.ಎಸ್‌.ಆರ್‌.ಟಿ.ಸಿ. ವಿಭಾಗೀಯ ಕಛೇರಿ), ಗಜಾನನ (ದಾಜೀಬಾನ್‌ಪೇಟೆ), ಹರಿಮಂದಿರ (ೋಟೆ), ಮುರಳೀಧರ 
(ತಾಲೂಕು ಕಛೇರಿ) ರಾಮ (ಗೌಳಿಗಲ್ಲಿ ದುರ್ಗದ ಬಯಲು) ವೆಂಕಟರಮಣ (ಹೊಸ ಹುಬ್ಬಳ್ಳಿ), ಈಶ್ವರ ಮಂದಿರ (ಕೋಟೆ) ಈಶ್ವರ 
ಮಂದಿರ (ಮೇದರ್‌ ಓಣಿ, ಹಳೇ ಹುಬ್ಬಳ್ಳಿ) ಪಾರ್ವತೇಶ್ವರ (ಹಳೇಹುಬ್ಬಳ್ಳಿ ಮತ್ತು ಭೂಸ್‌ ಓಣಿ) ನಾಗೇಶ್ವರ (ಕನೆಹಗಾರ್‌ ಗಲ್ಲಿ), 
ಈಶ್ವರ ಗಜಾನನ ಮತ್ತು ನವಗ್ರಹ (ರೈಲು ನಿಲ್ದಾಣದ ಹತ್ತಿರ) 12 ಮಾರುತಿ ದೇವಾಲಯಗಳು (ಅಶೋಕನಗರ ನೂಲ್ವಿ ಅರಳಿಕಟ್ಟಿ 
ಓಣಿ, ದುರ್ಗದಬೈಲು, ಕೇಶವಾಪುರ, ಮರಾಠಾಗಲ್ಲಿ ಹಳೇಹುಬ್ಬಳ್ಳಿ, ನಾಗಶೆಟ್ಟಿಕೊಪ್ಪ, ವಿದ್ಯಾನಗರ ವಿಜಯನಗರ ಮತ್ತು ಯಲ್ಲಾಪುರ), 
ಬಸವೇಶ್ವರ (ಘಂಟೀಕೇರಿ) ಬಸವೇಶ್ವರ (ಇಟಗಿಗಲ್ಲಿ) ವೀರಭದ್ರ (ಪಗಡಿ ಓಣಿ) ಮುಂತಾದವುಗಳಿವೆ. ಇಲ್ಲಿರುವ ಬಸದಿಗಳ ಪೈಕಿ 
ಹಳೇಹುಬ್ಬಳ್ಳಿಯಲ್ಲಿರುವ ಅನಂತನಾಥ ಮತ್ತು ಪಾರ್ಶ್ವನಾಥ ಬಸದಿಗಳು ಸುಮಾರು ಕ್ರಿ.ಶ. 12-13 ನೇ ಶತಮಾನದಲ್ಲಿ ನಿರ್ಮಿಸಿರುವ 
ಸಾಧ್ಯತೆಯಿದೆ. ಅನಂತನಾಥ ಬಸದಿಯ ಬ್ರಹದೇವನ ಪೀಠದ ಶಾಸನವು ಸುಮಾರು ಕ್ರಿಶ. 12 ನೇ ಶತಮಾನಕ್ಕೆ ಸೇರಿದ್ದು 
ಅಸ್ಪಷ್ಟವಾಗಿದ್ದು ಬ್ರಹ್ಮೇಶ್ವರ ಪ್ರತಿಮೆಯನ್ನು ದಾನವಾಗಿ ನೀಡಿದ್ದನ್ನು ದಾಖಲಿಸುತ್ತದೆ. ಅನಂತನಾಥ ವಿಗ್ರಹದ ಪೀಠದಲ್ಲಿರುವ ಶಾಸನವು 
ಸುಮಾರು ಕ್ರಿ.ಶ. 13ನೇ ಶತಮಾನಕ್ಕೆ ಸೇರಿದ್ದು ಯಾಪನೀಯ ಸಂಘ, ಕಾಡೂರ ಗಣದ ಬಗೆಗೆ ಉಲ್ಲೇಖವಿದೆ. ಇದೇ ಬಸದಿಯಲ್ಲಿರುವ 
ಜಾಗಟೆಯ ಮೇಲಿರುವ ಶಾಸನವು ಕ್ರಿ.ಶ. 1862 ರಲ್ಲಿ ಹಳೆಯ ಹುಬ್ಬಳ್ಳಿಯ ಅನಂತನಾಥ ಬಸದಿಯ 1000 ವರ್ಷಗಳ ಹಿಂದಿನ 
ಮುರಿದ ಜಾಗಟೆಯನ್ನು ಹೊಸದಾಗಿ ಮಾಡಿಸಿದ ಉಲ್ಲೇಖವಿದೆ. ನಗರದಲ್ಲಿರುವ ಇತರ ಜೈನ ಬಸದಿಗಳೆಂದರೆ ಕಂಚುಗಾರ 


ಗಲ್ಲಿಯಲ್ಲಿರುವ ಬಸದಿ ಮತ್ತು ಬೋಗಾರಗಲ್ಲಿಯಲ್ಲಿರುವ ಬಸದಿ. 


ಹುಬ್ಬಳ್ಳಿಯಲ್ಲಿರುವ ಮಠಗಳಲ್ಲಿ ಸಿದ್ದಾರೂಢಮಠ ಹಾಗೂ ವೀರಶೈವ ಮಠಗಳಲ್ಲಿ ಮೂರು ಸಾವಿರ ಮಠ (ಏಕ್ಟೋರಿಯಾ 
ರಸ), ರುದ್ರಾಕ್ಷಿಮಠ, ಹೊಸಮಠ, ಹನ್ನೆರಡು ಮಠ, ಜಡಿಮಠ (ಗೂಡ್ಸ್‌ಷೆಡ್‌ ರಸ್ತೆ: ಹೊತ್ತಿಮಠ '(ಟೋಳದ ಓಣಿ) ಹಾಗೂ 
ಜೋಡೆತ್ತಿನ ಮಠ (ವೀರಾಪುರ ರಸ್ತೆ. ಪ್ರಮುಖವಾದುವು. ಹಳೇ ಹುಬ್ಬಳ್ಳಿಯಲ್ಲಿರುವ  ಸಿದ್ದಾರೂಢಮಠವು ಅದ್ವೈತದ 
ಸಂಪ್ರದಾಯದ್ದಾಗಿದ್ದು ಸಿದ್ದಾರೂಢಸ್ವಾಮಿಗಳು ಬೀದರ್‌ ಜಿಲ್ಲೆಯ ಚಳಕಾಪುರದಿಂದ ಇಲ್ಲಿಗೆ `ಬಂದು ಕ್ರಿ.ಶ. 1877 ರಲ್ಲಿ ಮುಳ್ಳಿನ 


ಪ್ರೇಕ್ಷಣೀಯ ಸ್ಥಳಗಳು 1043 


ಗಿಡಗಳಿಂದ ತುಂಬಿದ್ದ ವಿಶಾಲವಾದ ಪ್ರದೇಶದಲ್ಲಿ ಒಂದು ಸುಂದರ ತಾಣವನ್ನಾಗಿ ಮಾಡುವುದರ ಮೂಲಕ ಈ ಮಠವನ್ನು 
ಸ್ಥಾಪಿಸಿದರು... ಮುಂಬ್ಳೈಯಿಂದ ಬಂದು ಇಲ್ಲಿ ನೆಲೆಸಿದ್ದ ಪಾರ್ಸಿಗಳು ಹಾಗೂ ಹಳೇ ಹುಬ್ಬಳ್ಳಿಯಲ್ಲಿದ್ದ ಬಡವರಾದಿಯಾಗಿ . 
ಮೋಚಿಗಳವರೆಗೂ ಈ ಮಠದ ಭಕ್ತಾದಿಗಳಾದುದು ಈ ಮಠದ ವಿಶಾಲಮನೋಧರ್ಮವನ್ನು ತೋರಿಸುತ್ತದೆ. ಇಲ್ಲಿ ನಿತ್ಯ ಸತತ 
ಭಜನೆ, ಸಂಕೀರ್ತನೆ ನಡೆಯುತ್ತದೆ. ಸಿದ್ದಾರೂಢ ಸ್ವಾಮಿಗಳು 1929ರಲ್ಲಿ ವಿಧಿವಶರಾದರು. ಪ್ರತೀ ವರ್ಷವು ಶಿವರಾತ್ರಿ, ಶ್ರಾವಣಮಾಸ 
ಹಾಗೂ 'ಶ್ರಿರಾಮನವಮಿಗಳಲ್ಲಿ ಅನುಕ್ರಮವಾಗಿ ರಥೋತ್ಸವ, ತೆಪ್ಪೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವಗಳು ನೆರೆವೇರುತ್ತವೆ. ರಥೋತ್ಸವದ 
ಸಂದರ್ಭದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಸೇರುತ್ತಾರೆ. 


ಇಲ್ಲಿಯ ವಿಕ್ಟೋರಿಯಾ ರಸ್ತೆಯಲ್ಲಿರುವ ಮೂರು ಸಾವಿರ ಮಠವು ವಿಶಾಲವಾದ ಪ್ರದೇಶದಲ್ಲಿ ಪ್ರಮುಖ ಕಟ್ಟಡವನ್ನು 
ಹೊಂದಿದೆ. ಬಸವಣ್ಣನವರ ಸಮಕಾಲೀನರಾದ ಕಲ್ಯಾಣದಿಂದ ಬಂದ ಒಬ್ಬ ಶರಣರು ಈ ಮಠವನ್ನು ಮೂಲತಃ ಸ್ಥಾಪಿಸಿದರೆಂದು 
ಐತಿಹ್ಯವಿದೆ. ಅಧ್ಯಾಯ ಮೂರು ನೋಡಿ) ಇತ್ತೀಚೆಗಿನ ದಾಖಲೆಗಳಂತೆ ಒಬ್ಬ ವಿರಕ್ತ ಸ್ವಾಮಿಗಳು ಚಿತ್ರದುರ್ಗದ ಮುರಘರಾಜೇಂದ್ರ 
ಮಠದಿಂದ ಕ್ರಿ.ಶ. 1727ಹೊಸ ಹುಬ್ಬಳ್ಳಿಗೆ ಬಂದು ನೆಲೆಸಿ ಮೂರು ಸಾವಿರ ಮಠದ ಪ್ರಾರಂಭಕ್ಕೆ ಕಾರಣರಾದರೆಂದು ತಿಳಿದುಬರುತ್ತದೆ. 
ಹೊಸಹುಬ್ಬಳ್ಳಿಯನ್ನು ಆಗತಾನೆ ಸ್ಥಾಪಿಸಿದ ವೀರಶೈವ ವರ್ತಕ ಬಸಪ್ಪಸೆಟ್ಟಿಯು ಮೂರು ಸಾವಿರ ಮಠದ ಸ್ವಾಮಿಗಳಿಗೆ ಆಶ್ರಯ 
ನೀಡಿದುದೇ ಅಲ್ಲದೇ ಈಗಿರುವ ಮಠದ ನಿವೇಶನವನ್ನು (ಭೂಸಪೇಟೆ ಜಾಗದಲ್ಲಿ) ದಾನವಾಗಿ ಕೊಟ್ಟನೆಂದು ಮಠದ ದಾಖಲೆಗಳಿಂದ 
ವ್ಯಕ್ತವಾಗುತ್ತದೆ. ಆಗ ಈ ಮಠಕ್ಕೆ ಹಿರೇಮಠವೆಂದೇ ಕರೆಯಲಾಗುತ್ತಿತ್ತು. ಈಗಿರುವ ಮಠದ ಕಟ್ಟಡವನ್ನು 1820 ರಲ್ಲಿ ಗುರುಸಿದ್ದಪ್ಪ 
ಸ್ವಾಮಿಗಳು ಸಾರ್ವಜನಿಕ ದೇಣಿಗೆಗಳಿಂದ ನಿರ್ಮಿಸಿದರೆಂದು ಪ್ರತೀತಿಯಿದೆ. ಮಠದ ಆವರಣದಲ್ಲಿ ಈ ಪೀಠದ ಹಲವು ಸ್ವಾಮಿಗಳ 
ಗದ್ದುಗೆಗಳಿವೆ. ವೀರಶೈವ ಭಕ್ತಾದಿಗಳು ವರ್ಷವಿಡಿ ಈ ಮಠಕ್ಕೆ ಬರುತ್ತಾರೆ. ಶ್ರಾವಣಮಾಸದ ಮೂರನೇಯ ಮತ್ತು ನಾಲ್ಕನೇ 
ಸೋಮವಾರಗಳಂದು ಹಾಗೂ ಕಾರ್ತೀಕ ಮಾಸದಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿಗೆ ಬರುತ್ತಾರೆ. ಅದೇ ಸಂದರ್ಭದಲ್ಲಿ 
ರಥೋತ್ಸವ ಮತ್ತು ಜಾತ್ರೆಯು ಜರುಗುತ್ತವೆ. ಮಂಗಳವಾರ ಪೇಟೆಯಲ್ಲಿರುವ ರುದ್ರಾಕ್ಷಿಮಠವನ್ನು ಸುಮಾರು 300 ವರ್ಷಗಳ 
ಹಿಂದೆ ನಿರ್ಮಿಸಲಾಯಿತೆಂದು ಪ್ರತೀತಿಯಿದೆ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿರುವ ಶಿಗ್ಗಾಂವಿ ಮಠವು ಸಾಧಾರಣವಾದ 
ಕಟ್ಟಡವನ್ನು ಹೊಂದಿದೆ. ಮಂಗಳವಾರ ಪೇಟೆಯಲ್ಲಿರುವ ಕಲ್ಯಾಣ ಮಠ ಮತ್ತು ಕಲುಬುರ್ಗಿ ಮಠ ಹಾಗೂ ಬೋಗಾರ 
ಪೇಟೆಯಲ್ಲಿರುವ ಹೊಸಮಠ ಈ ಊರಿನ ಇತರ ವೀರಶೈವ ಮಠಗಳಾಗಿವೆ. 


ಈ ನಗರದಲ್ಲಿರುವ ವೈದಿಕ ಮಠಗಳೆಂದರೆ ಸತ್ಯಬೋಧರಾಯಸ್ವಾಮಿ ಮಠ (ಹಳೇ ಹುಬ್ಬಳ್ಳಿ, ರಾಘವೇಂದ್ರಸ್ವಾಮಿ ಮಠ 
(ತೊರವಿಗಲ್ಲಿ ಮತ್ತು ದೇಶಪಾಂಡೆನಗರ) ಹಾಗೂ ಕೃಷ್ಣ ಮಂದಿರ (ದೇಶಪಾಂಡೆನಗರ). ಅದ್ವೈತ ಸಂಪ್ರದಾಯದ ಶಂಕರಮಠವು ಈ 
ಊರಿನ ಬೆಳಗಾವಿ ಗಲ್ಲಿಯಲ್ಲಿದೆ. ಸವಣೂರಿನಲ್ಲಿ ಸತ್ಯಬೋಧ ಸ್ವಾಮಿಗಳ ಮೂಲಮಠವಿದ್ದು ಈ ಊರಿನಲ್ಲಿ ಮೃತ್ತಿಕಾ ಬೃಂದಾವನ 
ಹಾಗೂ ಶಾಖಾಮಠವಿದೆ. ದೇಶಪಾಂಡೆನಗರದಲ್ಲಿ ಶೀಖ್ಬರ ಗುರುದ್ದಾರವಿದೆ. 


ಹುಬ್ಬಳ್ಳಿಯಲ್ಲಿರುವ ಪ್ರಮುಖ ಚರ್ಚ್‌ಗಳೆಂದರೆ : ಕೇಶವಪುರದಲ್ಲಿರುವ ಸೆಂಟ್‌ ಜೋಸೆಫ್ಸ್‌ ಕ್ಯಾಥೊಲಿಕ್‌ ಚರ್ಚ್‌ (1888), 
ಹೊಸ ರೈಲ್ವೆ. ಆಸ್ಪತ್ರೆ ಹತ್ತಿರವಿರುವ ಸೆಂಟ್‌ ಆಯಂಡ್ರೊಸ್‌ ಚರ್ಚ್‌ (1890), ದೇಶಪಾಂಡೆನಗರದಲ್ಲಿರುವ ಆಸ್ಲೆನ್‌ಷನ್‌ ಚರ್ಚ್‌ 
(1905), ಘಂಟಿಕಾರ್‌ ಕಾಲೋನಿಯಲ್ಲಿರುವ ಹೋಲಿನೇಮ್‌ ಚರ್ಚ್‌ (1928) ಹಾಗೂ ಗದಗ ರಸ್ತೆಯಲ್ಲಿರುವ ಸೆಂಟ್‌ ಜಾನ್‌ 
ಲೂಧರನ್‌ ಚರ್ಚ್‌ (1944). ಸರಕಾರಿ ನಿರೀಕ್ಷಣಾ ಬಂಗ್ಲೆ ಹತ್ತಿರವಿರುವ ಎಸ್‌.ಪಿ.ಜಿ. ಮಿಶನ್‌ ಚರ್ಚ್‌ ಹಾಗೂ ಇದೇ ಚರ್ಚಿನ 
ಎರಡು ಶಾಖೆಗಳು ಹುಬ್ಬಳ್ಳಿಯಲ್ಲಿವೆ. ಕೇಶವಾಪುರದಲ್ಲಿರುವ ಸೆಂಟ್‌ ಜೋಸೆಫ್ಸ್‌ ಚರ್ಚ್‌ನ್ನು ಯೂರೋಪಿನ ಗಾಥಿಕ್‌ ಶೈಲಿಯಲ್ಲಿ 
ಎತ್ತರವಾದ ನಿವೇಶನದಲ್ಲಿ ಜಗತಿಯನ್ನು ಸ್ಪಷ್ಟಿಸಿ ನಿರ್ಮಿಸಲಾಗಿದೆ. ಇಲ್ಲಿ ಸೆಂಟ್‌ ಜೋಸೆಫ್ಸ್‌ ಮತ್ತು ಲೇಡಿ ಲೌರ್ದ್ವಾಗಳ ಆಧುನಿಕ 
ಶೈಲಿಯ ಪ್ರತಿಮೆಗಳಿವೆ. ಬೆಳಗಾವಿಯ ಹೊಸ ಡಯೋಸಿನ್‌ ಸಂಸ್ಥೆಯ ಅಧೀನದಲ್ಲಿರುವ ಈ ಚರ್ಚ್‌ನಲ್ಲಿ ಸೆಂಟ್‌ ಮೇರಿಯವರ 
ಬಾಲಕರ ಪ್ರೌಢಶಾಲೆಯನ್ನು ಹಾಗೂ ಹತ್ತಿರದಲ್ಲಿ ಸೇಕ್ರೆಡ್‌ ಹಾರ್ಟ್‌ ಕಾನ್‌ವೆಂಟ್‌ ಶಾಲೆಯನ್ನು ನಡೆಸಲಾಗುತ್ತಿದೆ. 


ಈ ನಗರದಲ್ಲಿ ಮುಸಲಾನರ ಹಲವಾರು ಮಸೀದಿಗಳೂ ಹಾಗೂ ದರ್ಗಾಗಳಿವೆ. ಇವುಗಳಲ್ಲಿ ಹಳೇ ಹುಬ್ಬಳ್ಳಿಯ ಮುಲ್ಲಾ 
ರಸ್ತೆಯಲ್ಲಿರುವ ಜುಮ್ಮಾ ಮಸೀದಿಯು ಬಿಜಾಪುರದ ಆದಿಲ್‌ ಷಾಹಿ ಕಾಲದ ಪ್ರಾಚೀನ ಮಸೀದಿ ಎಂದು ಪರಿಗಣಿಸಲಾಗಿದೆ. ಈ 
ಊರಿನಲ್ಲಿರುವ ಇತರ ಮಸೀದಿಗಳೆಂದರೆ ಅಸರ್‌ ಓಣಿಯಲ್ಲಿರುವ ಮಸೀದಿ, ಗವಿಗಲ್ಲಿಯಲ್ಲಿರುವ ಮಸೀದಿ, ಹಳೇ ಹುಬ್ಬಳ್ಳಿಯಲ್ಲಿರುವ 


1044 ಧಾರವಾಡ ಜಿಲ್ಲೆ 


ಇಸ್ಲಾಂಪುರ ಮಸೀದಿ, ಮಜೀದಾಪುರ ಬಂಡಿವಾಡದಲ್ಲಿರುವ ಜುಮಾಮಸೀದಿ, .ಕೌಲ್‌ಪೇಟೆ ಮಸೀದಿ, ಗಣೇಶಪೇಟೆಯ ಬಡೀ 
ಮಸೀದಿ ಮತ್ತು ಮಹದಿಮಸೀದಿ ಪೆಂಡಾರ್‌ಗಲ್ಲಿಯಲ್ಲಿರುವ ಜೋಟಿ ಮಸೀದಿ, ಹಳೇ ಹುಬ್ಬಳ್ಳಿಯಲ್ಲಿರುವ ಕಿಲ್ಲಾ ಮಸೀದಿ 
ಸಾದರ್‌ಸೋಫಾ ಮಸೀದಿ, ಕಸಬಾ ಮೊಹಲ್ಲಾ ಮಸೀದಿ, ಮಹಮದ್‌ ನಗರ್‌ ಮಸೀದಿ, ಬೊಮಾಪುರ ಮಸೀದಿ, ಕುಂಭಾರರಗಲ್ಲಿ 
ಮಸೀದಿ, ಗವಿಮೊಹಲ್ಲಾ ಮಸೀದಿ, ಕೋಲಸಾಬ್‌ ಮಸೀದಿ, ಮಹಲ್‌ದಾರ್‌ ಓಣಿಯಲ್ಲಿರುವ ಮಸೀದಿ, ಖರಡಾ ಮಸೀದಿ, 
ಖಾಜಿಗಲ್ಲಿಯಲ್ಲಿರುವ ಜುಮಾಮಸೀದಿ, ಗೋಪನಕೊಪ್ಪದಲ್ಲಿರುವ ಜುಮಾಮಸೀದಿ, ಜಂಗಲಿಪೇಟೆಯಲ್ಲಿರುವ ಜುಮಾಮಸೀದಿ, 
ಜಂಗಲಿಪೇಟೆಯಲ್ಲಿರುವ ಜುಮಾಮಸೀದಿ, ಬೆಂಗೇರಿಯಲ್ಲಿರುವ ಜುಮ್ಮಾ ಮಸೀದಿ ಮತ್ತು ಮೊಹಲ್ಲಾ ರಾಮನಗರದಲ್ಲಿರುವ ಅಹಲೆ 
ಸುನ್ನತ್‌ ಜಮಾತ್‌ ಮಕ್ಕಾ ಮಸೀದಿ, ಮತ್ತು ಯಲ್ಲಾಪುರದಲ್ಲಿರುವ ಮಸೀದಿ. ಇತ್ತೀಚೆಗೆ ಅಂದರೆ 1980ರಲ್ಲಿ ಹಳೇ ಹುಬ್ಬಳ್ಳಿಯಲ್ಲಿ 
ನಿರ್ಮಿಸಲಾಗಿರುವ ಮಸ್ತಾನ್‌ಸೋಪಾ ಮಸೀದಿಯು ಆಧುನಿಕವಾಗಿದ್ದರೂ ಇಂಡೋ-ಸಾರ್ಸೆನಿಕ್‌ ಶೈಲಿಯಲ್ಲಿರುವ ಸುಂದರ ವಾಸ್ತು 
ರಚನೆಯೆಂದು ಹೇಳಬಹುದು. ಹುಬ್ಬಳ್ಳಿಯಲ್ಲಿರುವ ಮುಖ್ಯವಾದ ದರ್ಗಾಗಳೆಂದರೆ (ಉರುಸ ನಡೆಯುವ ತಿಂಗಳುಗಳನ್ನು ಆವರಣದಲ್ಲಿ 
ಕೊಟ್ಟಿದೆ) ಪಿ.ಬಿ. ರಸ್ತೆಯ ಭೈರೇದೇವರ ಕೊಪ್ಪದಲ್ಲಿರುವ ಸೈಯದ್‌ ಮಹಮೂದ್‌ಷಾದರ್ಗಾ (5-6 ದಿವಸ, ಶವ್ವಾಲ್‌), ಕಾರವಾದ 
ರಸ್ತೆಯಲ್ಲಿರುವ ಸೈಯದ್‌ ಫತೇಷಾವಲಿ ದರ್ಗಾ (ಜಿಲ್‌ಹಜ್‌) ಭಂಡಿವಾಡದಲ್ಲಿರುವ ಗೈಬ್‌ಷಾವಲಿ ದರ್ಗಾ (ಸಫರ್‌), ಬಂಕಾಪುರ 
ಚೌಕದಲ್ಲಿರುವ ಮೊಯಿದ್ದೀನ್‌ ದಿವಾನ್‌ ಚುಚಿಯಾ ದರ್ಗಾ (ಶವ್ವಾಲ್‌), ಸ್ಟೇಷನ್‌ ರಸ್ತೆಯಲ್ಲಿರುವ ಬೋಡಕೆಷಾವಲಿ ದರ್ಗಾ 
(ಜಮಾದಿಲ್‌ ಅವ್ವಲ್‌), ಬೊಮಾಫರಗಲ್ಲಿಯಲ್ಲಿರುವ ಸೈಯದ್‌ ಸಾದತ್‌ವಲ್ಲಿ ದರ್ಗಾ (ಬೀಲ್‌ ಅವ್ವಲ್‌) ಹಳೇ ಹುಬ್ಬಳ್ಳಿಯಲ್ಲಿರುವ 
ಕರಿಮುಲ್ಲಾಷಾ ದರ್ಗಾ (ರಬೀಲ್‌ ಅನ್ವಲ್‌), ಚಾಂದ್‌ ಪೇಟೆಯಲ್ಲಿರುವ ಕಂಬಲ್‌ಪಾಲೆ ಪೀರ್‌ ದರ್ಗಾ (ಉರುಸ್‌ ಗೊತ್ತಿಲ್ಲ) ಮತ್ತು 


ತಬೀಬ್‌ ಲ್ಯಾಂಡ್‌ನಲ್ಲಿರುವ ಮೌಲಾಅಲಿದರ್ಗಾ (ಮೊಹರಂ). 


ಹುಬ್ಬಳ್ಳಿಯಲ್ಲಿರುವ ಸಾರ್ವಜನಿಕ ಕಟ್ಟಡಗಳ ಪೈಕಿ ವಿದ್ಯಾನಗರ ಕಾಲೇಜಿನ ಕಟ್ಟಡ, ಇಂದಿರಾಗಾಂಧಿ ಸಾರಕ ಗಾಜಿನ ಮನೆ, 
ಕರ್ನಾಟಕ ವೈದ್ಯಕೀಯ ವಿದ್ಯಾಲಯ, ಮೂರು ಸಾವಿರ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಜಗದ್ಗುರು ಗಂಗಾಧರ ಸಂಸ್ಕೃತ 
ವಿದ್ಯಾಲಯ ಮುಂತಾದವುಗಳ ಗಮನೀಯವಾಗಿವೆ. ಹುಬ್ಬಳ್ಳಿಯ ಜಯಚಾಮರಾಜನಗರದಲ್ಲಿರುವ ಜವಹರ್‌ ಮೈದಾನದಲ್ಲಿ 1951. 
ರಲ್ಲಿ ನಿರ್ಮಿಸಲಾಗಿರುವ ಪುರಭವನವು ಇನ್ನೊಂದು ಮುಖ್ಯ ಸಾರ್ವಜನಿಕ ಕಟ್ಟಡವಾಗಿದೆ. ಈ ಪುರಭವನದಲ್ಲಿ ಸಾಂಸ್ಕೃತಿಕ ಹಾಗೂ 
ಸಂಗೀತಕಛೇರಿಗಳ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಹುಬ್ಬಳ್ಳಿಯ ನಗರಾಡಳಿತವನ್ನು ಮೊದಲು 1855 ರಲ್ಲಿ ಸ್ಥಾಪಿತವಾಗಿದ್ದ 
ಪುರಸಭೆ ನೋಡಿಕೊಳ್ಳುತ್ತಿತ್ತು. ಅನಂತರ 1925 ರಲ್ಲಿ ಅದನ್ನು ಬರೋ (ನಗರ) ಮುನಿಸಿಪಾಲಿಟಿಯಾಗಿ ವಿಸ್ತರಿಸಲಾಯಿತು. 1962 
ರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ಸ್ಥಾಪಿಸಲಾಯಿತು. ಹುಬ್ಬಳ್ಳಿಯಲ್ಲಿರುವ ಎರಡೂ ಮಹಾನಗರಗಳ ಪಾಲಿಕೆಯ 
ಆಡಳಿತ ಕೇಂದ್ರವಾದ ಕಟ್ಟಡವೊಂದು ಮುಖ್ಯವಾದ ಸಾರ್ವಜನಿಕ ಕಟ್ಟಡವಾಗಿದೆ. ಹುಬ್ಬಳ್ಳಿಯ ಬೃಹದಾಕಾರದ ಅಶ್ವಾರೂಢ ಕಿತ್ತೂರು 
ಚನ್ನಮ್ಮ ಪ್ರತಿಮೆಯಿದೆ. ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಸಮಸಮವಾಗಿ ಬೆಳೆದುದು ಈ ನಗರದ ವೈಶಿಷ್ಯವಾಗಿದೆ. ಈ . 
ನಗರಕ್ಕೆ ಸಂಪರ್ಕಿಸುವ ರೈಲುಮಾರ್ಗಗಳು ಹಾಗೂ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳು ವಾಣಿಜ್ಯ ಪ್ರಗತಿಯ ಜೀವಾಳವಾಗಿವೆ. 
ಈ ನಗರದಿಂದ ಮುಂಬೈ, ಕಾರವಾರ, ಗೋವಾ (ಧಾರವಾಡದ ಮೂಲಕ) ಬಿಜಾಪುರ ಮತ್ತು ಗದಗಿನ ಮೂಲಕ ಸೊಲ್ಲಾಪುರ 
ಹಾಗೂ ದಕ್ಷಿಣಕ್ಕೆ ಬೆಂಗಳೂರಿಗೆ ವೇಗವಾಗಿ ಚಲಿಸಲು ಅನುಕೂಲವಾದ ಹೆದ್ದಾರಿಗಳಿವೆ. ರೈಲುಮಾರ್ಗಗಳಲ್ಲಿ ಹುಬ್ಬಳ್ಳಿಯೊಂದು 
ಜಂಕಷನ್‌ ಎಂದು ಪರಿಗಣಿಸಲಾಗಿದೆ. ಇಲ್ಲಿಂದ ಪುಣೆ, ಗೋವಾ ಮತ್ತು ಬೆಂಗಳೂರು ರೈಲುಮಾರ್ಗವನ್ನು ಸಂಚಾರಕ್ಕೆ 1882 
ರಲ್ಲಿಯೇ ತೆರೆಯಲಾಯಿತು. ಬಿಜಾಪುರದ ಮೂಲಕ ಸೊಲ್ಲಾಪುರಕ್ಕೆ ಹೋಗಬಹುದಾದ ರೈಲುಮಾರ್ಗವನ್ನು 1884 ರಲ್ಲಿ 
ಹೊಸಪೇಟೆಯ ಮೂಲಕ ಗುಂತಕಲ್‌ ಮದರಾಸ್‌ ತಲುಪಲು ಸಾಧ್ಯವಾಗುವ ರೈಲುಮಾರ್ಗವನ್ನು 1885 ರಲ್ಲೂ ಸಂಚಾರಕ್ಕೆ 
ತೆರೆಯಲ್ಪಟ್ಟಿವು. ದಕ್ಷಿಣ ಮರಾಠಾ ರೈಲು ಸಂಸ್ಥೆಯವರು 1887ರಲ್ಲಿ ಧಾರವಾಡವನ್ನು ಆಡಳಿತ ಕೇಂದ್ರಸ್ಥಾನವನ್ನಾಗಿ ಮಾಡಿಕೊಂಡಿದ್ದೆ 
ಅಲ್ಲದೇ ಅದೇ ವರ್ಷ ರೈಲ್ವೆ ಕಾರ್ಯಾಗಾರವನ್ನು ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸಿದರು. ಮುಂದೆ ಮದರಾಸು ರೈಲ್ವೆ ಸಂಸ್ಥೆ ಹಾಗೂ ದಕ್ಷಿಣ 
ಮರಾಠ ರೈಲ್ವೆ ಸಂಸ್ಥೆಗಳು ವಿಲೀನಗೊಂಡಾಗ ಈ ಕಾರ್ಯಾಗಾರವು ಪ್ರಮುಖ ಮೀಟರ್‌ಗೇಜ್‌ ಕಾರ್ಯಾಗಾರವಾಗಿ 
ಪರಿವರ್ತನೆಗೊಂಡಿತು. ಪ್ರಸ್ತುತ ಹುಬ್ಬಳ್ಳಿಯಲ್ಲೂ ಯೂನಿಗೇಜ್‌, (ಬ್ರಾಡ್‌ಗೇಜ್‌) ಪರಿವರ್ತನೆ ಕಾರ್ಯ ಅಂತಿಮ 
ಘಟ್ಟದಲ್ಲಿರುವುದರಿಂದ ಈ ನಗರವು ರಾಷ್ಟ್ರಮಟ್ಟದ ಮಹತ್ವವನ್ನು ಸದ್ಯದಲ್ಲೆ ಪಡೆಯಲಿದೆ. ಹತ್ತಿಯ ವ್ಯಾಪಾರಕ್ಕೆ ಪ್ರಾರಂಭದಿಂದಲೂ 
ಹುಬ್ಬಳ್ಳಿ ಜನಪ್ರಿಯವಾಗಿದೆ. 


ಪ್ರೇಕ್ಷಣೀಯ ಸ್ಥಳಗಳು ಕ 1045 


1860ರ ದಶಕದಲ್ಲಿ ಅಮೆರಿಕಾದಲ್ಲಿ ಸಂಭವಿಸಿದ ಅಂತರಿಕ ಯುದ್ಧಗಳ ಪರಿಣಾಮವಾಗಿ ಪ್ರವರ್ಧಗೊಂಡ "ಕಾಟನ್‌ಬೂಮ್‌' 
ಕಾಲದಿಂದ ಹುಬ್ಬಳ್ಳಿಯು ಪ್ರಮುಖ ಹತ್ತಿಯ ಸರಬರಾಜಿನ ಕೇಂದ್ರವಾಗಿ ಬೆಳೆಯಿತು. ಇದರ ಮುಖ್ಯ ಪರಿಣಾಮವೆಂದರೇ 
ಹುಬ್ಬಳ್ಳಿಯಲ್ಲಿ ಹತ್ತಿಯ ಗಿರಣಿಗಳು ಪ್ರಾರಂಭವಾದುದೇ ಆಗಿದೆ. 1881 ರಲ್ಲಿಯೇ ಕ್ರಿಸ್ಟಲ್‌ ಕಂಪನಿಯು ಗಿರಣಿ ಪ್ರಾರಂಭವಾಗಿ 
1883 ರ ವೇಳೆಗೆ 10,000 ಸ್ಟಿಂಡಲ್ಸ್‌ಗಳಲ್ಲಿ ನೂಲಿನ ಉತ್ಪಾದನೆ ಆಗುತ್ತಿತ್ತು. ಸ್ವಲ್ಪ ಸಮಯದಲ್ಲೆ ಹುಬ್ಬಳ್ಳಿಯಲ್ಲಿ ಒಟ್ಟು ಎರಡು 
ಗಿರಣಿಗಳಿದ್ದು ಅವುಗಳ ಒಟ್ಟು ಸಾಮರ್ಥ್ಯ 35,000ಸ್ಪಿಂಡಲ್ಸ್‌ಗಳು. ಹತ್ತಿ ಗಿರಣಿಗಳ ಕಾರಣವಾಗಿ ಹುಬ್ಬಳ್ಳಿಯ ವ್ಯಾಪಕ ನಗರೀಕರಣಕ್ಕೆ 
ದಾರಿಯಾಯಿತು. ಸೋಮವಂಶದ ಸಹಸ್ರಾರ್ಜುನ ಕ್ಷತ್ರಿಯರು ಅಥವಾ ಪಟ್ಟೇಗಾರರು (ರೇಷ್ಮೆ ಬಟ್ಟೆಗಳ ನೇಯ್ಸೆಯಲ್ಲಿ 
ಪರಿಣತರಾಗಿರುವವರು), ಸ್ಪಕುಲಸಾಳಿ, ಕುರುಹೀನ ಶೆಟ್ಟರು, ದೇವಾಂಗದವರು ಹಾಗೂ ಮುಸ್ಲಿಮರೂ ಸೇರಿದಂತೆ ನೇಕಾರರು ನಗರದ 
ಬಟ್ಟೆ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತ ಬಂದಿದ್ದಾರೆ. ಶುದ್ಧ ರೇಷ್ಮೆಯ ಇಳಕಲ್‌ ಸೀರೆ ತಯಾರಿಸುವಲ್ಲಿ ಈ ಊರು 
ಹೆಸರುವಾಸಿಯಾಗಿದೆ. ಇಳಕಲ್‌ ಸೀರೆಯಷ್ಟೇ ಪ್ರಸಿದ್ಧವಾಗಿರುವ ಚೋಳಿಯ ಖಣಗಳು (ಮದರ್‌ ಇಂಡಿಯಾ' ಶೈಲಿಯದು) ಇಲ್ಲೇ 
ತಯಾರಾಗುತ್ತವೆ. ಬ್ರಿಟಿಷರು 1638ರಲ್ಲಿ ಕಾರವಾರದ ಬಳಿ ಕಡವಾಡದಲ್ಲಿ ಮೊದಲು ತಮ್ಮ ಮಳಿಗೆಯ ಆರಂಭಿಸಿದ ಸಮಯದಲ್ಲೆ . 
ಹುಬ್ಬಳ್ಳಿ ಹಾಗೂ ಅದರ ಪರಿಸರದಲ್ಲಿ ಸುಮಾರು 50,000ನೇಕಾರರನ್ನು ನೇಮಕಮಾಡಿಕೊಂಡು ತಮ್ಮ ಮಳಿಗೆ ಶಾಖಾ ಘಟಕವನ್ನು 
ತೆರೆದದ್ದು ಇಲ್ಲಿ ಗಮನೀಯವಾಗಿದೆ. | 


' ಈ ಮಹಾನಗರದ ಸಾಂಸ್ಕೃತಿಕ ಚಟುವಟಿಕೆಯ ಜೊತೆಗೆ ಮುಖ್ಯವಾದುದೆಂದರೆ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಇಲ್ಲಿಯ ಬುದ್ದಿಜೀವಿಗಳು 
ನೀಡಿದ ಕೊಡುಗೆಯೆನ್ನಬಹುದು. ಈ ಶತಮಾನದ ಆರಂಭದಲ್ಲೇ ಹುಬ್ಬಳ್ಳಿಯಲ್ಲಿ ಮುತಾಲಿಕ್‌ ದೇಸಾಯಿಯವರು "ಕನ್ನಡಕೇಸರಿ' 
(1905) ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಈ ಪತ್ರಿಕೆಯಲ್ಲಿ ಡಾ ಹರ್ಡೀಕರ್‌ ಉಪ-ಸಂಪಾದಕರಾಗಿ ದುಡಿದು ಲೋಕಮಾನ್ಯ 
ತಿಲಕರ “ಕೇಸರಿ'ಯ ಸಂದೇಶವನ್ನು ಕನ್ನಡಿಗರಿಗೂ ಲಭಿಸುವಂತೆ ಮಾಡಿದರು. ಅನಂತರ ವಿ.ಬಿ. ಪುರಾಣಿಕ್‌ಮಠ ಅವರು 1924 
ರಲ್ಲಿ "ರಲೋಕಮತ್‌' ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಬೆಳಗಾವಿಯಲ್ಲಿ ಹಿಂದೆಯೇ ಪ್ರಾರಂಭವಾಗಿದ್ದ "ಸಂಯುಕ್ತ ಕರ್ನಾಟಕ' 
ಪತ್ರಿಕೆಯನ್ನು 1933ರಲ್ಲಿ ಹುಬ್ಬಳ್ಳಿಗೆ ಸ್ಥಳಾಂತರಿಸಲಾಯಿತು. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಟಿ.ಆರ್‌. ನೇಸ್ವಿಯವರ "ನವಯುಗ' 
ಮತ್ತು ಕೆ.ಎಫ್‌. ಪಾಟೀಲರು "ವಿಶಾಲ ಕರ್ನಾಟಕ' ಪತ್ರಿಕೆ ಇಲ್ಲಿಂದ ಹೊರಟವು. ಪಾಟೀಲಪುಟ್ಟಪ್ಪನವರು 1954 ರಲ್ಲಿ ಆರಂಭಿಸಿದ 
"ಪ್ರಪಂಚ' ವಾರ ಪತ್ರಿಕೆ ಇಂದಿಗೂ ಜನಪ್ರಿಯವಾಗಿದೆ. ಡಾ! ಹರ್ಡಿಕರ್‌ “ಜೈಹಿಂದ್‌' ಎಂಬ ವಾರಪತ್ರಿಕೆಯನ್ನು ನಡೆಸಿದ್ದನ್ನು ಇಲ್ಲಿ 
ಸಫಿಸಬಹುದಾಗಿದೆ. ಪ್ರಸ್ತುತ "ಸಂಯುಕ್ತ ಕರ್ನಾಟಕ' ಮತ್ತು "ಪ್ರಜಾವಾಣಿ (ಬೆಂಗಳೂರಿನದೇ ಶಾಖೆ) ದೈನಂದಿನ ಪತ್ರಿಕೆಗಳು ಹುಬ್ಬಳ್ಳಿ 
ಹಾಗೂ ಬೆಂಗಳೂರಿನಿಂದ ಏಕಕಾಲಕ್ಕೆ ಪ್ರಕಟವಾಗುತ್ತಿವೆ. 


ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ನಗರದ ಪಾತ್ರವೂ ಸಹ ಹಿರಿದಾದುದಾಗಿದೆ. ಹರ್ಡಿಕರ್‌ ಅವರ ಹಿಂದುಸ್ಥಾನೀ ಸೇವಾದಳದ 
ಅಖಿಲಭಾರತ ಕೇಂದ್ರ ಹುಬ್ಬಳ್ಳಿಯಾಗಿತ್ತು. ವಿಶ್ವನಾಥರಾವ್‌ ಜೋಶಿ, ರಂಗನಾಥ ದಿವಾಕರ್‌, ಡಾ: ಹರ್ಡೀಕರ್‌, ಸರ್ದಾರ ವೀರಣ್ಣಗೌಡ 
ಪಾಟೀಲ್‌, ಉಮಾಬಾಯಿ ಕುಂದಾಪುರ, ಗುದ್ಲೆಪ್ಪ ಹಳ್ಳಿಕೇರಿ, ವೆಂಕಟೇಶ ಮಾಗಡಿ, ಮುಂತಾದ ಧೀಮಂತರುಗಳು ಹುಬ್ಬಳ್ಳಿಯನ್ನು 
ತಮ್ಮ ಹೋರಾಟಗಳ ಕಾರ್ಯಕೇಂದ್ರವನ್ನಾಗಿ ಮಾಡಿಕೊಂಡರು. ಆದುದರಿಂದ ಕೆ.ಪಿ.ಸಿ.ಸಿಯ ಕೇಂದ್ರಸ್ಥಾನವೂ ಈ ನಗರವೇ ಆಗಿತ್ತು. 
ಸರ್‌ ಸಿದ್ದಪ್ಪ ಕಂಬಳಿಯವರು ಬ್ರಾಹ್ಮಣೇತರ ಚಳವಳಿ ಆರಂಭಿಸಿದ್ದು ಇಲ್ಲಿಂದಲೇ (1920). ಪ್ರಸಿದ್ದ ನಾಟಕಕಲಾವಿದರುಗಳು, ಸಿನಿಮಾ 
ಕಲಾವಿದರುಗಳು ಹಾಗೂ ಸಂಗೀತಗಾರರನ್ನು ಪಡೆದ ಹೆಮ್ಮೆಯ ಸ್ಥಳವಿದು. ಗಂಗೂಬಾಯಿ ಹಾನಗಲ್‌, ಮಿಣಜಗಿ ಮುಂತಾದವರ 
ಹೆಸರುಗಳು ಜನಪ್ರಿಯವಾಗಿವೆ. ಶಿಕ್ಷಣ ಕ್ಷೇತ್ರದಲ್ಲಿ ವೈದ್ಯಕೀಯ ಇಂಜಿನಿಯರಿಂಗ್‌ ಹಾಗೂ ಕಾನೂನು ಮುಂತಾದ ಎಲ್ಲ ಎಧದ 
ಶಿಕ್ಷಣಕ್ಕೂ ಇಲ್ಲಿ ಅವಕಾಶವಿದೆ. ಈ ಊರಲ್ಲಿ ನಡೆಯುವ ಸಾರ್ವಜನಿಕ ಗಣೇಶ ಉತ್ಸವಗಳು ಪರವೂರಿನಿಂದ ಸಾವಿರಾರು ಜನರನ್ನು 


ಆಕರ್ಷಿಸುತ್ತದೆ. 
ಹುಣಸಿಕಟ್ಟಿ : ಕಲಘಟಗಿ ತಾಲೂಕಿನ ಹುಣಸೀಕಟ್ಟೆಯು (ಜನಸಂಖ್ಯೆ : 872) ಕಲಘಟಗಿಯಿಂದ ಆಗ್ನೇಯಕ್ಕೆ ಹತ್ತು ಕಿ.ಮೀ. 


ದೂರದಲ್ಲಿದೆ. ಈ ಊರು ಹಿಂದೆ ಹಲಸಿಗೆ-12000 ಕ್ಕೆ ಸೇರಿದ ಮಾವಳ್ಳಿ - ೨00 ನಾಡಿನ ಹುಲಿಗೋಡ-12 ಕ್ಕೆ ಸೇರಿದ್ದಂತೆ 
ತೋರುತ್ತದೆ. ಈ ಊರಿಂದ ಈವರೆಗೆ ಆರ್‌.ಎನ್‌. ಗುರವ್‌ ಎರಡು ಶಾಸನಗಳನ್ನು ವರದಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಗುಡಿ 


ಮುಂದಿರುವ ಕಲ್ಯಾಣದ ಚಾಳುಕ್ಯ ಮುಮ್ಮಡಿ ಸೋಮೇಶ್ವರನ ಕಾಲದ ಕ್ರಿ.ಶ. 1130-31 ರ ಶಾಸನ ಅಪೂರ್ಣವಾಗಿದ್ದು 


1046 ಧಾರವಾಡ ಜಿಲ್ಲಿ 


ಶಾಂತಿಗೌಡನನ್ನು ಉಲ್ಲೇಖಿಸಿದರೆ, ಗೋವೆ ಕದಂಬ ಪೆರ್ಮಾಡಿದೇವನ ಕಾಲದ ಕ್ರಿ.ಶ. 1142 ರ ಶಾಸನ, ಹುಲಿಗೋಡ 
ಮುದ್ದಗಾವುಂಡನು ಹೋಬೇಶ್ವರ ದೇವರಿಗೆ ಭೂದಾನ `ಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಈ ಶಾಸನದಲ್ಲಿ ಉಕ್ತವಾಗಿರುವ ಗುಡಿ, 
ಇಂದಿನ ಮಲ್ಲಿಕಾರ್ಜುನ ಗುಡಿಯಾಗಿದೆ. ಊರ ಹೊರಗಿರುವ ಈ ಗುಡಿ ಗರ್ಭಗೃಹ ಅಂತರಾಳ ಹಾಗೂ ಹಜಾರವನ್ನು ಹೊಂದಿದೆ. 
ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡವು ಸರಳವಾಗಿದೆ. ಅಂತರಾಳದಲ್ಲಿ ನಂದಿ ಹಾಗೂ ಕೇಶವನ ಶಿಲ್ಪಗಳಿವೆ. 
ಸುಮಾರು ಎರಡೂವರೆ ಅಡಿ ಎತ್ತರವಿರುವ ಈ ಕೇಶವ ಚತುರ್ಭುಜಧಾರಿಯಾಗಿದ್ದಾನೆ. ಅಂತರಾಳದ : ಬಾಗಿಲವಾಡ 
ಚತುರ್ಶಾಖೆಯನ್ನು ಹೊಂದಿದ್ದು ಪೂರ್ಣಕುಂಬವಿದ್ದರೂ ನಿರಾಡಂಬರವಾಗಿದೆ. ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಹಜಾರವನ್ನು 
ವಿಸ್ತರಿಸಿದ್ದಾರೆ. ಈ ಗುಡಿಯ ಬಳಿ ಭಗ್ನವಾದ ಗಣಪತಿ ಶಿಲ್ಪವಿದೆ. ಶಿವರಾತ್ರಿಯಂದು ಈ ದೇವರ ಜಾತ್ರೆ ನಡೆಯುತ್ತದೆ. ಇದರೊಂದಿಗೆ 
ಊರಲ್ಲಿ ಬಸವಣ್ಣ ಈಶ್ವರ, ಹನುಮಂತ ಹಾಗೂ ದ್ಯಾಮವ್ವನ ಗುಡಿಗಳಿವೆ. ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ಹುಲಗೂರು : ಶಿಗ್ಗಾಂವಿ ತಾಲೂಕಿನಲ್ಲಿರುವ ಇದು (ಜನಸಂಖ್ಯೆ : 7,135) ಶಾಸನಗಳಲ್ಲಿ “ಪುಲ್ಲುಂಗೂರು', “ಹುಲ್ಲುಂಗೂರು', 
“ಹುಲಗೂರು' ಎಂದೆಲ್ಲಾ ಉಲ್ಲೇಖಗೊಂಡಿದೆ. ಈ ಊರು ಶಿಗ್ಗಾಂವಿಯಿಂದ ಈಶಾನ್ಯಕ್ಕೆ 10 ಕಿ.ಮೀ. ದೂರದಲ್ಲಿದೆ. ಹಿಂದೆ ಇದು 
ಪುಲಿಗೆರೆ-300 ಕ್ಕೆ ಸೇರಿದ ಕಾಲಡಿ-96ರಲ್ಲಿ ಅಂತರ್ಗತವಾಗಿತ್ತು. ಹಿಂದೆ ಚಾರಿತ್ರಿಕ ಮಹತ್ವದ ಸ್ಥಳವಾಗಿ ಮೆರೆದಿರುವ ಈ ಊರಿಂದ 
ಈವರೆಗೆ ರಾಷ್ಟ್ರಕೂಟರು, ಕಲ್ಯಾಣದ ಚಾಳುಕ್ಕರು, ಯಾದವರು ಹಾಗೂ ಕಲಚೂರಿ ಅರಸು ಮನೆತನಗಳ ಕಾಲಕ್ಕೆ ಸೇರಿದ 17 
ಶಾಸನಗಳು ವರದಿಯಾಗಿದ್ದು ಇವುಗಳಲ್ಲಿ ರಾಷ್ಟ್ರಕೂಟ ಅರಸ ಯೊಟ್ಟಿಗನ ಕಾಲಕ್ಕೆ ಸೇರಿದ ಕ್ರಿ.ಶ. 970 ರ ಶಾಸನ ಪುಲಿಗೆರೆಯ 
ಅಧಿಕಾರಿ ಗುತ್ತಿಯ ಗಂಗನ ಮಡದಿ ಅಂಕಬ್ಬರಸಿಯು ಪುಲಂಗೂರಬ್ಬೆ (ಹುಲಗೂರು ಗ್ರಾಮದೇವತೆ)ಗೆ ಭೂಮಿ ಹಾಗೂ ಸುಂಕಗಳನ್ನು 
ದಾನ ಕೊಟ್ಟ ವಿಷಯ ತಿಳಿಸಿದರೆ, ಕಲ್ವೇಶ್ವರ ಗುಡಿ ಬಳಿಯಿರುವ ಕ್ರಿಶ. 1018 ರ ಶಾಸನ ವಾವನಾರ್ಯನು ರಾಮೇಶ್ವರ ದೇವರಿಗೆ 
ಭೂ ದಾನ ಮಾಡಿದ ವಿಷಯವನ್ನು ತಿಳಿಸುತ್ತದೆ. ಕ್ರಿಶ. 1038 ರ ಶಾಸನ ನಿಡಗುಂದದ ಭೂತಗೌಂಡ ಹಾಗೂ ತಿಪ್ಪರಸರಿಂದ 
ನಾರಾಯಣ ದೇವರಿಗೆ ಭೂದಾನ ಹಾಗೂ ಇತರ ದಾನಗಳ ಬಗ್ಗೆ ಹೇಳಿದರೆ, ಕ್ರಿ.ಶ. 1062 ರ ಶಾಸನ ದಂಡನಾಯಕ ದೇವಪಾಲ 
ಅರಸು ಪುಲ್ಲುಂಗೂರನ್ನು ಆಳುವಾಗ ಕೆರೆಗಳಿಗೆ ಬಿಟ್ಟ ದತ್ತಿಯ ಬಗ್ಗೆ ಹೇಳುತ್ತದೆ. ಕ್ರಿ.ಶ. 1077ರ ಮತ್ತೊಂದು ಶಾಸನ ಅಧಿಕಾರಿಗಳು 
ಕೊಯ್ಲಾಳೇಶ್ವರ ದೇವರಿಗೆ ನಗದು ಹಣ ದಾನ ಕೊಟ್ಟ ವಿಷಯ ತಿಳಿಸಿದರೆ ಕ್ರಿ.ಶ. 1154 ಹಾಗೂ ಕ್ರಿ.ಶ. 1156 ರ ಶಾಸನಗಳು 
ತೋಂಟದ ಸುಂಕವನ್ನು ದಾನ ಬಿಟ್ಟ ಅಂಶವನ್ನು ತಿಳಿಸುತ್ತವೆ. ಕಲಚೂರಿ ಅರಸರ ಆಳ್ವಿಕೆಗೆ ಸೇರಿದ ಕ್ರಿ.ಶ. 1161 ಹಾಗೂ ಕ್ರಿ.ಶ. 
1174 ರ ಶಾಸನಗಳಿಂದ ರಾಮೇಶ್ವರ ದೇವರಿಗೆ ಪೆರ್ಗಡೆ ಏಚಯ್ಯ, ಮಾಯಿಣ ಹಾಗೂ ದಂಡನಾಯ್ಕ ಮಾಹೇಶ್ವರರು ದಾನ 
ಕೊಟ್ಟ ವಿಷಯ ಗೊತ್ತಾದರೆ, ಯಾದವ ಸಿಂಘಣನ ಕಾಲಕ್ಕೆ ಸೇರಿದ ಕ್ರಿ.ಶ. 1245 ತಾಮ್ರಶಾಸನದಿಂದ ಕದಂಬ ಮಲ್ಲಿದೇವನ ರಾಣಿ 
ಪದಲದೇವಿ ಹುಲಗೂರಲ್ಲಿ ಪ್ರಸನ್ನಕೇಶವ, ಮಾಧವ ಹಾಗೂ ನಾರಾಯಣ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ 275 ನಿವರ್ತನ 
ಭೂಮಿಯನ್ನು ಷಡ್‌ಧರ್ಮಗಳೆಯಲ್ಲಿ ಅಳೆದು ದಾನ ಬಿಟ್ಟು ಪ್ರಸನ್ನಪುರಿ ಎಂಬ ಬ್ರಹಪುರಿಯನ್ನು ಸ್ಥಾಪಿಸಿದ ವಿಷಯ ತಿಳಿಸುತ್ತದೆ. 
ಸಾಂದರ್ಭಿಕವಾಗಿ ಪದಲೇಶ್ವರ ದೇವಾಲಯದ ಬಗೆಗೂ ಹೇಳುತ್ತದೆ. ಮಣಗಟ್ಟಿ ಕ್ರಿ.ಶ. 1148 ರ ಶಾಸನ ಈ ಊರಗೌರೇಶ್ವರ 
ದೇವಾಲಯವನ್ನು ಉಲ್ಲೇಖಿಸುತ್ತದೆ. 


ಮೇಲಿನ ಶಾಸನಗಳು ಹಲವಾರು ದೇಗುಲಗಳ ಬಗ್ಗೆ ಪ್ರಸ್ಥಾಪಿಸಿದರೂ ಇಂದು ಊರಲ್ಲಿರುವ ಪ್ರಾಚೀನ ದೇವಾಲಯವೆಂದರೆ 
ಕಲ್ಮೇಶ್ವರ. ಪೂಜಾರಿ ಓಣಿಯಲ್ಲಿರುವ ಈ ಗುಡಿ ಪೂರ್ಣ ಜೀರ್ಣೊದ್ಧಾರಗೊಂಡಿದೆಯಾದರೂ, ಪ್ರಾಚೀನ ಅವಶೇಷಗಳಿರುವುದು 
ಈ ಗುಡಿ ಪರಿಸರದಲ್ಲೇ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು 
ಇದರ ಬಾಗಿಲವಾಡ ಚತುರ್ಶಾಖಾಲಂಕೃತವಾಗಿದೆ. ಅಂತರಾಳದಲ್ಲಿ ನಂದಿಯಿದ್ದು ನವರಂಗದಲ್ಲಿ ಅನಂತಪದ್ಮನಾಭ, ಗಣಪತಿ ಹಾಗೂ 
ಸಪ್ತಮಾತೃಕಾ ಪಟ್ಟಿಕೆಗಳಿವೆ. ಇದರ ಬದಿಯಲ್ಲೇ ರಾಷ್ಟಕೂಟರ ಕಾಲದ ಎರಡು ಗೋಸಾಸ ಕಲ್ಲುಗಳನ್ನು ಗಮನಿಸಲಾಗಿದ್ದು ಒಂದರಲ್ಲಿ 
ಶಾಸನವಿದೆ. ಈ ಗುಡಿಯ ಬದಿಯಲ್ಲಿರುವ ತಿಪಫ್ಪೆಗುಂಡಿಯಲ್ಲಿ ಆರು ಶಾಸನಗಳಿವೆ. ಗಜಲಕ್ಷ್ಮಿಯ ಕೆತ್ತನೆಯನ್ನು ಶಿರೋಭಾಗದಲ್ಲಿ 
ಹೊಂದಿರುವ ಸುಮಾರು ಕ್ರಿ.ಶ. 10-11 ನೇ ಶತಮಾನದ ಶಾಸನ ಬಹಳ ಸುಂದರವಾಗಿದ್ದು ಇದರಲ್ಲಿ ಮಂಗಳಸೂಚಕ 
ಪಂಚಚಿಹ್ನೆಯನ್ನೂ ಬಿಡಿಸಲಾಗಿದೆ. ಊರ ಪ್ರವೇಶದಲ್ಲಿರುವ ಸುಂದರವಾದ ಬೃಹತ್ತಾದ ಗಜಲಕ್ಷ್ಮಿ ಶಿಲ್ಪವಿದೆ. ಇದೇ ಶಾಸನೋಕ್ತ 
ಪುಲ್ಲುಂಗೂರಬ್ಬೆ ಇರಬಹುದೇ ಎಂಬ ಅನುಮಾನ ಮೂಡುತ್ತದೆ. ಬಳಿಯಲ್ಲೇ ಪೀಠಸ್ಥ ಚತುರ್ಮುಖ ಬ್ರಹನ (ಗೋಲಕವ್ಟು 
ಶಿರವಿರುವ ಶಿಲ್ಪವಿದೆ ಇದರೊಂದಿಗೆ ಊರಲ್ಲಿ ಈಶ್ವರ, ಬಸವಣ್ಣ ಸಿದ್ದಲಿಂಗೇಶ್ವರ, ವೀರಭದ್ರ, ದುರ್ಗಾ, ಎಲ್ಲಮ್ಮ ಬನಶಂಕರಿ, 


ಪ್ರೇಕ್ಷಣೀಯ ಸ್ಥಳಗಳು 1047 


ಮರಿಯಮ್ಮ ದ್ಯಾಮವ್ವ, ಹಾಗೂ ಉಡಚಮನ ಗುಡಿಗಳಿದ್ದು ಕಲಠ ಹಾಗೂ ಹಿರೇಮಠಗಳಿವೆ. ಒಂದೆರಡು ಮಸೀದಿಗಳಿವೆ. ಊರ 
ಹೊರಗೆ ಪಾಣಿಗಟ್ಟಿ ರಸ್ತೆಯಲ್ಲಿರುವ ಹಜರತ್‌. ಷಾ ಖಾದ್ರಿಯ ದರ್ಗಾ ಬಹಳ ಪ್ರಸಿದ್ದವಾಗಿದೆ. ಸವಣೂರು ನವಾಬನ ಆಸ್ಥಾನದಲ್ಲಿ 
ಸುಮಾರು ಕ್ರಿ.ಶ. 1800ರಲ್ಲಿ ಜೀವಿಸಿದ್ದ ಈ ಸಂತರು ತಮ್ಮ ಕೊನೆಯ ದಿನಗಳನ್ನು ಹುಲಗೂರಲ್ಲೇ ಕಳೆದರು. ಮಾಘಪೌರ್ಣಮೆಯ 
ನಂತರ ಇಲ್ಲಿ ಉರುಸು ಜರುಗುತ್ತದೆ. ನೆರೆಯ ಮೈಲಾರದ ಜಾತ್ರೆಗೆ ಬಂದ ಜನ ಇಲ್ಲಿಗೂ ಬಂದು ಹೋಗುತ್ತಾರೆ. 


ಹೂಲಿಹಳ್ಳಿ : ರಾಣೆಬೆನ್ನೂರು ತಾಲೂಕಿನ ಹೊಲಿಹಳ್ಳಿಯು (ಜನಸಂಖ್ಯೆ : 1,854) ರಾಣೆಬೆನ್ನೂರಿನಿಂದ ಪಶ್ಚಿಮಕೆ. ಎಂಟು 
ಕಿ.ಮೀ ದೂರದಲ್ಲಿದೆ. ಈ ಊರು, ಇಂದು ಪುಣೆ-ಬೆಂಗಳೂರು ರಸ್ತೆಯತ್ತ ವರ್ಗಾವಣೆಗೊಳ್ಳುತಿದ್ದರೂ, ಹಳೇ ಊರಲ್ಲಿ ಹಾಗೂ 
ಹೊಲದಲ್ಲಿ ಪ್ರಾಚೀನ ಕಾಲದ ಗುಡಿಗಳಿದ್ದು ಹಲವಾರು ಶಾಸನಗಳಿವೆ. ಪ್ರಾಚೀನ ಕಾಲದಲ್ಲಿ ಬಿಂನವೂರ (ಲಾಣೆಬೆನ್ನೂರು)-12 ಕ್ಕೆ 
ಸೇರಿದ್ದ ಈ ಊರು ಕ್ರಿ.ಶ. 12 ನೇ ಶತಮಾನದ ಶಾಸನಗಳಲ್ಲಿ "ಉಲಿಹಳ್ಳಿ' “ಉಲಿಯಹಳ್ಳಿ' ಎಂದು *ಲ್ಲೇಖಿತಗೊಂಡಿದ್ದರೆ, ಕ್ರಿ.ಶ. 
8-9 ನೇ ಶತಮಾನದ ರಾಷ್ಟ್ರಕೂಟರ ಗೋಸಾಸ ಶಾಸನದಲ್ಲಿ "ಪುಲಿಅಲ್ಲಾ' ಎಂಬ `ಉಲ್ಲೇಖವಿದ್ದು ಇದು ಹೂಲಿಹಳ್ಳಿಯ ಪ್ರಾಚೀನ 
ರೂಪದ್ದಾಗಿರುವಂತೆ ತೋರುತ್ತದೆ. ಊರ ಹೊರಗೆ ಯರಗುಪ್ಪಿ ಹೊಲದಲ್ಲಿರುವ ರಾಮಲಿಂಗ ಗುಡಿ ರಾಷ್ಟ್ರಕೂಟರ ಕಾಲದ ಗೋಸಾಸ 
ಕಲ್ಲುಗಳ ಗುಂಪಿನ ಬಳಿಯೇ ಇರುವುದು-ಗಮನಾರ್ಹವಾಗಿದೆ. ಇಲ್ಲಿ ಮೂರರ ಸಾಲಿನಂತೆ ಹನ್ನೆರಡು ಗೋಸಾಸ ಕಲ್ಲುಗಳಿದ್ವು 
ಇವುಗಳಲ್ಲಿ ಮೂರು ಶಾಸನಗಳನ್ನು ಹೊಂದಿದ್ದು ಅವು ಕ್ರಮವಾಗಿ ಮಾರಮ್ಮ ಹೊನ್ನಮಾರ ಮತ್ತು ಸಿಂಗೆಯರ ವಿನಕ ಹಾಗೂ 
ಮುಲ್ಕಾಡರಮಾರ ಇವರು ದಾನಾನಂತರ ಮೇಂಟಿ ನಿಲ್ಲಿಸಿದ್ದನ್ನು ದಾಖಲಿಸುತ್ತವೆ. ಈ ಮೂರು ಶಾಸನಗಳಲ್ಲಿ ಬರುವ ಮಾರ 
ಒಬ್ಬನೇ ಆಗಿರುವ ಸಾಧ್ಯತೆಯಿದೆ. ಕ್ರಿ.ಶ. 1143 ರ ಶಾಸನ ಉಲಿಹಳ್ಳಿಯ ಸ್ವಯಂಭುಕಲಿದೇವಸ್ವಾಮಿಗೆ ಕೇಶವನಾಯಕ ಹಾಗೂ 
ಇತರ ಅಧಿಕಾರಿಗಳು ವಿವಿಧ ದಾನನೀಡಿದನ್ನು ತಿಳಿಸಿದರೆ, ಕ್ರಿ.ಶ. 1292 ರ ಮತ್ತೊಂದು ಶಾಸನ ಈ ಗುಡಿಗೆ ತೆಲ್ಲಿಗರು. ಎಣ್ಣೆಯನ್ನು 
ನೇಕಾರರು ಮಗ್ಗದೆರೆಯನ್ನು ದಾನ ಮಾಡಿದ್ದನ್ನು ತಿಳಿಸುತ್ತದೆ. ಕ್ರಿಶ. 1183 ರ ಶಾಸನ ಉಲಿಹಳ್ಳಿಯಲ್ಲಿ ಬಮಗೌಂಡ ಹಾಗೂ 
ಅವನ ತಮ್ಮ ಕೇಶವಗಂಡರೂ ನಿರ್ಮಿಸಿದ ರಾಮೇಶಭವಾಲಯಕ್ಕೆ ಕೇಶವನಾಯಕನ ಮಗ ಬಿನವೂರು- 12ರ ನಾಳ್ಚಭು 
ಸಾವಂತಕೇತಗಾವುಂಡ ಭೂದಾನ ಮಾಡಿದ್ದನ್ನು ' ತಿಳಿಸುತ್ತದೆ. ಈ ಶಾಸನಗಳಲ್ಲಿ ಉಕ್ತವಾಗಿರುವ ಎರಡು ಗುಡಿಗಳನ್ನು ಕಲ್ಲೇಶ್ವರ 
(ಕಲ್ಲಪು ಮತ್ತು ರಾಮಲಿಂಗ ಎಂದು ಸ್ಥಳೀಕರು ಕರೆಯುತ್ತಾರೆ. 


ಯರಗುಪ್ಪಿಯ ಹೊಲದಲ್ಲಿರುವ ರಾಮಲಿಂಗ (ಠಾಸನೋಕ್ತ ರಾಮೇಶಭವಾಲಯ) ಗುಡಿ ಪೂರ್ವಾಭಿಮುಖವಾಗಿದ್ದು ಗರ್ಭಗೃಹ, 
ತೆರೆದ ಮಂಟಪ ಮತ್ತು ನವರಂಗವನ್ನು ಹೊಂದಿದೆ. ನವರಂಗದ ಕಂಬಗಳು ಚಾಳುಕ್ಕರವೇ. ಈ ಗುಡಿ, ಭಿತ್ತಿಯವರೆಗೆ ಪೂರ್ಣ 
ಮಣ್ಣಿಂದ ಮುಚ್ಚೆಲ್ಪಟ್ಟಿದ್ದು ಕ್ರಿ.ಶ. 1143ರ ನಂತರ ಕ್ರಿಶ. 1183ಕ್ಕೆ ಮೊದಲು ನಿರ್ಮಾಣಗೊಂಡಿದೆಯೆಂದು ನಿರ್ಧರಿಸಬಹುದಾಗಿದ್ದು 
ಹೊರಗೆ ರಾಷ್ಟ್ರಕೂಟರ ಕಾಲದ ವೀರಗಲ್ಲಿದೆ. 


ಹಳೆಹೂಲಿಹಳ್ಳಿಯಲ್ಲಿರುವ ಕಲ್ಲೇಶ್ವರ (ಛಾಸನೋಕ್ತ ಸ್ವಯಂಭೂ ಕಲಿದೇವಸ್ವಾಮಿ) ಗುಡಿ ಕ್ರಿಶ. 1183 ಕ್ಕೆ ಪೂರ್ವದ 
ಗುಡಿಯಾಗಿದ್ದು ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿದ್ದು ಇದರ ಪ್ರವೇಶದ್ವಾರ, ದಕ್ಷಿಣಕ್ಕಿದೆ. ಅಂತರಾಳದ 
ಬಾಗಿಲವಾಡವನ್ನು ಸುಂದರವಾದ ಮಕರತೋರಣ ಅಲಂಕರಿಸಿದ್ದು ಜಾಲಂದ್ರವಿದೆ. ನವರಂಗದಲ್ಲಿ ದಕ್ಷಿಣಾಭಿಮುಖವಾಗಿ 
ದೇವಕೋಷ್ಠವಿದ್ದು ಅದರಲ್ಲಿ ಸುಂದರವಾದ ಸರಸ್ವತಿ ಶಿಲ್ಪವಿದೆ. ಮತ್ತೊಂದರಲ್ಲಿ ಚತುರ್ಭುಜ ಮಹಿಷಮರ್ದಿನಿಯ ಮೂರ್ತಿಯಿದ್ದು 
ಸ್ವಲ್ಪ ಭಿನ್ನವಾದ ಸಪ್ತಮಾತೃಕಾ ಶಿಲ್ಪವೂ ಇದೆ. ನವರಂಗದ ಪ್ರವೇಶದ್ವಾರ ಪಂಚಶಾಖಾಲಂಕೃತವಾಗಿದ್ದು ನಡುವೆ ಗಜಲಕ್ಷಿಯಿದೆ. 
ಗುಡಿಯ ಭಿತ್ತಿ ಸರಳವಾಗಿದೆ. ಗರ್ಭಗೃಹಕ್ಕೆ ಕದಂಬನಾಗರ ಶಿಖರವಿದೆ. ಸುತ್ತ ಗಿಡಗಂಟೆ ಬೆಳೆದಿರುವುದರಿಂದ ಗುಡಿ ಶಿಥಿಲಗೊಳ್ಳುವ 
ಭೀತಿಯಿದೆ. ಈ ಗುಡಿಯ ಬದಿಯಲ್ಲೇ ವಿಶಾಲವಾದ ಪ್ರಾಕಾರದಲ್ಲಿ ಹನುಮಂತನ ಗುಡಿಯಿದೆ. ಈ ಗುಡಿಯ ಆವರಣದಲ್ಲಿ 
ವಿಜಯನಗರ ಕಾಲದ ಸುಂದರವಾದ ಮಾಸ್ತಿಕಲ್ಪಿದ್ದು ಮಾಸ್ತಿಯ ಹೆರಳು ಬಹಳ ಸುಂದರವಾದ ಮೂಡಿಬಂದಿದೆ. ಯುಗಾದಿಯಾದ 
ಒಂಭತ್ತನೇ ದಿನಕ್ಕೆ ಹನುಮಂತನ ಜಾತ್ರೆ ಜರುಗುತ್ತದೆ. ಇವುಗಳ ಜೊತೆಗೆ ಊರಲ್ಲಿ ಹನುಮಂತ, ವೀರಭದ್ರ ಮತ್ತು ದ್ಯಾಮವ್ವನ 
ಗುಡಿಗಳಿವೆ. ಊರಲ್ಲೊಂದು ಎರಕ್ತಮಠವೂ ಇದೆ. ಮುಸ್ಲಿಮರ ಮಸೀದಿ ಹಾಗೂ ದರ್ಗಾಗಳಿವೆ. 


ಹೆಬ್ಬಳ್ಳಿ : ಧಾರವಾಡ ತಾಲೂಕಿನ ಹೆಬ್ಬಳ್ಳಿಯು (ಜನಸಂಖ್ಯೆ : 9,840) ಧಾರವಾಡದಿಂದ ಪೂರ್ವಕ್ಕೆ 12 ಕಿ.ಮೀ. ದೂರದಲ್ಲಿದೆ. 
ಈ ಊರು ಪ್ರಾಚೀನ ಶಾಸನಗಳಲ್ಲಿ ಅನಾದಿ ಬಣಂಜುಪಟ್ಟಣ "ಹೆರ್ಬ್ಬಳ್ಳಿ' : "ಹೆಬ್ಬಳ್ಳಿ' ಎಂದೇ ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು 


1048 | ಧಾರವಾಡ ಜಿಲ್ಲೆ 


ಬೆಳ್ತೊಲ-300 ಕ್ಕೆ ಸೇರಿತ್ತೆಂದು ತೋರುತ್ತದೆ. ಈ ಊರಿಂದ ಈವರೆಗೆ ನಾಲ್ಕು ಶಾಸನಗಳು ವರದಿಯಾಗಿದ್ದು ಶಾಸನ ಪಾಠವನ್ನು 
ಡಾ. ಎಂ.ಎಂ. ಕಲ್ಬುರ್ಗಿಯವರು ಪ್ರಕಟಿಸಿದ್ದಾರೆ. ಇಲ್ಲಿನ ಮೂರು ಶಾಸನಗಳು ಕ್ರಿ.ಶ. 13 ನೇ ಶತಮಾನಕ್ಕೆ ಸೇರಿದ್ದಾದರೆ, ಉಳಿದೊಂದು 
ಸುಮಾರು ಕ್ರಿ.ಶ. 16ನೇ ಶತಮಾನದ್ದಾಗಿದೆ. ಶಂಭುಲಿಂಗ ಗುಡಿ ಮುಂದಿರುವ ಯಾದವ ಸಿಂಘಣನ ಕಾಲಕ್ಕೆ ಸೇರಿದ ಕ್ರಿ.ಶ. 1244 . 
ರ ಶಾಸನ ದೇವಾಲಯಕ್ಕೆ ಐದು ಎತ್ತುಗಳನ್ನು ದಾನಕೊಟ್ಟ ವಿಷಯ ತಿಳಿಸಿದರೆ, ಅಲ್ಲೇ ಇರುವ ಯಾದವ ಕನ್ನರನ ಕಾಲದ ಕ್ರಿ.ಶ. 
1248ರ ಮತ್ತೊಂದು ಶಾಸನ ಪಂಡರಂಗೆಯ ಶ್ರಿ ವಠಲದೇವರ ವಾರಿಯ ಶ್ರಿ ಹರಿದಾಸಂಗಳ ದೇವರಿಗೆ ಕಲುವರ ಸಿಂಗಗೌಂಡನು 
ಭೂಮಿಯನ್ನು ಬಿಟ್ಟ ವಿಷಯವನ್ನು ಹೇಳುತ್ತದೆ. ಅಲ್ಲದೆ ಮಹಾಪುಧಾನಿ ಬಿಚಿಸೆಟ್ಟಿಯ ಅಳಿಯ ಸರ್ವಾಧಿಕಾರಿ ಮಲ್ಲಿಸೆಟ್ಟಿಯರು 
ಹೆಬ್ಬಳ್ಳಿಯ ಎಂಟು ಹಿಟ್ಟು, ಪಂಚಮಠದವರು, ಬ್ರಹ ಪುರಿಯ ಬ್ರಾಹಣರಿಗೆ ವೃತ್ತಿಕೊಟ್ಟ ವಿಷಯ ಕೂಡ ತಿಳಿಸುತ್ತದೆ. ಊರಿಗೆ 
ಕೋಟೆ ಇತ್ತೆಂದೂ ಈ ಶಾಸನ ಹೇಳುತ್ತದೆ. ಇಲ್ಲಿನ, ಮತ್ತೊಂದು ಜೈನದಾನಶಾಸನವಾಗಿದ್ದು ಇದರ ಕಾಲ ಕ್ರಿಶ. 13 ನೇ 
ಶತಮಾನವಾಗಿದೆ. ಮೇಲಿನ ಶಾಸನದಲ್ಲಿ ಉಕ್ತವಾಗಿರುವ ದೇವಾಲಯ ಬಹುಶಃ ಇಂದಿನ ಶಂಭುಲಿಂಗವೇ ಇರಬೇಕೆಂದು ತೋರುತ್ತದೆ. 
ಇಂದು ಪೂರ್ಣ ಜೀರ್ಣಗೊಂಡಿರುವ ಈ ಗುಡಿಯು ಗರ್ಭಗೃಹ, ಅಂತರಾಳ ನವರಂಗ ಹಾಗೂ ಮುಖಮಂಟಪವನ್ನು ಹೊಂದಿದೆ. 
ಸುಮಾರು ಕ್ರಿ.ಶ. 10-11 ನೇ ಶತಮಾನದ ರಚನೆಯಾದ ಇದರ ಗರ್ಭಗೃಹದಲ್ಲಿ ಶಿವಲಿಂಗವಿದೆ. ಅಂತರಾಳದ ಬಾಗಿಲವಾಡವು 
ತ್ರಿಶಾಖಾಲಂಕೃತವಾಗಿದ್ದು ಮಕರ ತೋರಣದಿಂದ ಅಲಂಕರಿಸಲ್ಪಟ್ಟಿದೆ. ನವರಂಗದ ಛತ್ತಿನಲ್ಲಿ ಸರಳ ಕಮಲವಿದ್ದು ಚಾಳುಕ್ಯ ಕಂಬಗಳಿವೆ. 
ಈ ಗುಡಿಗೆ ಪ್ರಾಕಾರವಿದೆ. ಜೀರ್ಣೋದ್ಧಾರದ ಅವಧಿಯಲ್ಲಿ ಗುಡಿಯ ಎತ್ತರವನ್ನು ಹೆಚ್ಚಿಸಿ ದುರಸ್ತಿ ಮಾಡಿದ್ದಾರೆ. ಬಳಿಯಲ್ಲೇ ಹಳೆಯ 
ಕೋಟೆಯಿತ್ತೆಂದು ಸೂಚಿಸುವ ಕುರುಹುಗಳಿವೆ. 


ಊರ ಕೆರೆ ಬಳಿ ಪ್ರಾಚೀನ ಚಂದ್ರಪರಮೇಶ್ವರಿ ಗುಡಿ ಇದೆ. ಇದು ಗುಡಿಯೊಂದರ ನವರಂಗವಾಗಿದ್ದಂತೆ ತೋರುತ್ತದೆ. ಇಂದು 
ಶಿವಲಿಂಗದ ಪೀಠದ ಮೇಲೆ ಇತ್ತೀಚಿನ ದೇವಿ ಶಿಲ್ಪವಿದೆ. ಒಳಗಿನ ನಾಲ್ಕು ಕಂಬಗಳು ಚಾಲುಕ್ಯ ಶೈಲಿಯಲ್ಲಿದ್ದು ಬಾಗಿಲವಾಡವು 
ಚತುರ್ಶಾಖಾಲಂಕೃತವಾಗಿದೆ. ಗುಡಿಯ ಹೊರಗೆ ಪದಾಸ್ರೀನ ರುದ್ರ, ಭಗ್ಗವಾಗಿರುವ ತೀರ್ಥಂಕರ ಮೂರ್ತಿ ಇದೆ. ಇವು ಇತ್ತೀಚೆಗೆ 
ಕೆರೆಯಂಗಳದಲ್ಲಿ ಸಿಕ್ಕಿತೆಂದು ಸ್ಥಳೀಕರು ಹೇಳುತ್ತಾರೆ. ಇಲ್ಲೇ ಸುಮಾರು ಐದೂವರೆ ಕಿ.ಗ್ರಾಂ ತೂಕದ ಬಂಗಾರದ ಲೇಪನವಿರುವ 
ತೀರ್ಥಂಕರ ಮೂರ್ತಿ ಸಿಕ್ಕಿದ್ದು ಅದು ಸದ್ಯ ತಾಲೂಕು ಕಛೇರಿಯಲ್ಲಿರುವುದೆಂದು ಸ್ಥಳೀಕರು ಹೇಳುತ್ತಾರೆ. ಇದೇ ಗುಡಿ ಬಳಿ 
ಸಪ್ತಮಾತೃಕಾ ಪಟ್ಟಿಕೆಯಿದೆ. 


ಇವುಗಳೊಂದಿಗೆ ಊರಲ್ಲಿ ವೆಂಕಟೇಶ್ವರ, ವೀರಣ್ಣ ಹನುಮಂತ, ಪಾಂಡುರಂಗ, ಮೈಲಾರ, ಗ್ರಾಮದೇವರು, ಮಲ್ಲಯ್ಯ ' 
ಬಸವಣ್ಣ ದ್ಯಾಮವ್ವ, ದುರ್ಗವ್ವ, ಶಂಕರಮ್ಮ ಲೋಕೂರ ದ್ಯಾಮವ್ವ, ಸತ್ಯನಾರಾಯಣ ಹಾಗೂ ಚೆಂಗಲವ್ವನ ಗುಡಿಗಳಿವೆ. ಊರಲ್ಲಿ 
ಶಿವಾನಂದ ಮಠ, ಚಿದಂಬರ ಮಠ ಹಾಗೂ ಪ್ರಸಿದ್ಧ ಗೊಂದಾವಲಿ ಮಠಗಳಿವೆ. ಮಸೀದಿ ಹಾಗೂ ಮಹಬೂಬು ಸುಬಾನಿಯ 
ದರ್ಗಾ ಕೂಡ ಊರಲ್ಲಿದ್ದು ಉರುಸು ನಡೆಯುತ್ತದೆ. 


ಹೆಬ್ಬಾಳ : ಶಿರಹಟ್ಟಿ ತಾಲೂಕಿನ ಹೆಬ್ಬಾಳವು (ಜನಸಂಖ್ಯೆ : 3,215) ಶಿರಹಟ್ಟಿಯಿಂದ 32 ಕಿ.ಮೀ. ದೂರದಲ್ಲಿದ್ದು ಈ 
ಊರಲ್ಲಿ ಮಾರುತಿ, ರಾಮಲಿಂಗ, ಸೋಮನಾಥ, ದ್ಯಾಮವ್ವ, ಮುಕ್ತೇಶ್ವರ, ಮೌನೀಶ್ವರ, ಬನಶಂಕರಿ ಮುಂತಾದ ದೇವಾಲಯಗಳಿವೆ. 
ಯಾವ ದೇವಾಲಯವೂ ಮೂಲ ಸ್ವರೂಪದಲ್ಲಿರದೇ ಜೀರ್ಣೋದ್ಧಾರವಾಗಿವೆ ಅಥವಾ ಶಿಥಿಲವಾಗಿವೆ. ಗಂಗ ಮಾರಸಿಂಹನ ಅಜ್ಜಿ 
ಬುಜ್ಜಬ್ಬರಸಿಯು ಈ ಊರಿನಲ್ಲಿ ಕೆರೆಯನ್ನು ಕಟ್ಟಿಸಿ ತೂಬನ್ನಿಡಿಸಿರುವ ಉಲ್ಲೇಖವಿದ್ದರೂ ಈ ಊರಿನಲ್ಲಿ ಕೆರೆಯಿಲ್ಲ ಆದರೆ, ಈ 
ವಿಷಯ ತಿಳಿಸುವ ಶಾಸನವಿದೆ. ಇದೇ ಶಾಸನದಲ್ಲಿ (ರಾಷ್ಟ್ರಕೂಟ ಎರಡನೇಯ ಕೃಷ್ಣು, ಕ್ರಿ.ಶ. 975 ರಲ್ಲಿ ಬುಜ್ಜಬ್ಬರಸಿಯಿಂದ 
ಶಿವದೇವಾಲಯದ ನಿರ್ಮಾಣ ಹಾಗೂ ಬಿಟ್ಟ ಭೂದಾನದ ಬಗೆಗೆ ಉಲ್ಲೇಖಿಸುತ್ತದೆ. ಆ ಕಾಲದ (ಕ್ರಿ.ಶ.10-11 ನೇ ಶತಮಾನದ) 
ಕಂಬಗಳು ಹಾಗೂ ಇತರ ಅವಶೇಷಗಳು ಊರಿನಲ್ಲಿ ಚದುರಿದಂತೆ ಅಲ್ಲಲ್ಲಿ ಬಿದ್ದಿವೆ. ಊರ ಹೊರಗೆ ಬನಶಂಕರಿ ದೆವಾಲಯವಿದ್ದು 
ಸು. ನಾಲ್ಕು ಅಡಿ ಎತ್ತರವಿರುವ ಸ್ಥಾನಿಕ ವಿಗ್ರಹವಿದ್ದು ಶೂಲ, ಖಡ್ಗ ಡಮರು ಮತ್ತು ಕಪಾಲಗಳನ್ನು ನಾಲ್ಕು ಹಸ್ತಗಳಲ್ಲಿ ಹೊಂದಿದೆ. 
ಇದರ ಪೀಠದಲ್ಲಿ ವರಾಹ, ಶವ, ಚೇಳುಗಳನ್ನು ಬಿಡಿಸಲಾಗಿದೆ. ಊರಿನಲ್ಲಿ ಶಿವಯೋಗಿ ವೀರಶೈವ ಮಠ ಮತ್ತು ಸಿದ್ದರಾಮೇಶ್ವರರ 
ಸಮಾಧಿಗಳಿವೆ. ಶಿವಯೋಗೀಶ್ವರ ಮಠವು ಊರಹೊರಗಿದ್ದು ಅದರ ಬಾಗಿಲುವಾಡ ಮತ್ತು ದ್ಯಾಮವ್ವನ ಗುಡಿಯ ಬಾಗಿಲುಗಳನ್ನು 
ಸ್ಥಳೀಯವಾಗಿ ಮಾಡಿದ್ದ ಬಹು ಸುಂದರವಾಗಿವೆ. ಈ ಊರಲ್ಲಿ ಅನೇಕ ಪ್ರಸಿದ್ಧ ಶಿಲ್ಪಗಳನ್ನು ತಯಾರಿಸಲಾಗುತ್ತದೆ ಹಾಗೂ 
ಬಹುದೂರದಿಂದ ಶಿಲ್ಪಗಳಿಗಾಗಿ ಬೇಡಿಕೆ ಸಲ್ಲಿಸುತ್ತಾರೆ. ಕಲ್ಲಿನ ಬಾಗಿಲುವಾಡಗಳು, ಮರದ ಸುಂದರ ಕುಸುರಿ ಕೆತ್ತನೆಯಿರುವ ಮರದ .: 


ಪ್ರೇಕ್ಷಣೀಯ ಸ್ಥಳಗಳು 1049 


ಬಾಗಿಲುವಾಡಗಳು ಹಾಗೂ ಬಾಗಿಲುಗಳನ್ನು ಪ್ರತಿಮೆಗಳನ್ನು ಹಾಗೂ ದೇವರ ವಾಹನಗಳನ್ನೂ ತಯಾರಿಸುವ ವಿಶೇಷ ಕರಕುಶಲ 
ಕಲೆ ಈ ಊರಿನಲ್ಲಿ ಈಗಲೂ ಜಾರಿಯಲ್ಲಿವೆ. . 


ಹೆರೂರು : ಹಾನಗಲ್‌ ತಾಲೂಕಿನ ಹೆರೂರು (ಜನಸಂಖ್ಯೆ : 2,366) ಹಾನಗಲ್‌ನಿಂದ ಆಗ್ನೇಯಕ್ಕೆ ಸುಮಾರು 25 ಕಿ.ಮೀ. 
ದೂರದಲ್ಲಿದೆ. ಈ ಊರನ್ನು ತಲುಪಲು ಹಾವೇರಿಯಿಂದ ಸಾಕಷ್ಟು ವಾಹನ ಸೌಲಭ್ಯವಿದೆ. ಬಾಸವೂರು-140 ಕ್ಕೆ ಸೇರಿದ್ದ ಈ 
ಊರಿಂದ ಈವರೆಗೆ ನಾಲ್ಕು ಶಾಸನಗಳು ವರದಿಯಾಗಿವೆ. ಕಲ್ಯಾಣದ ಚಾಳುಕ್ಯ, ಹೊಯ್ಸಳ, ಯಾದವ ಹಾಗೂ ವಿಜಯನಗರ 
ಕಾಲಕ್ಕೆ ಸೇರಿದ ಈ ಶಾಸನಗಳಲ್ಲಿ ಮೂರು ವೀರಗಲ್ಲು ಶಾಸನಗಳಾಗಿದ್ದು ಉಳಿದೊಂದು ಮಾಸ್ತಿಶಾಸನವಾಗಿದೆ. ನೆರೆಯ ಗ್ರಾಮ 
ಒರೇಹುಲ್ಯಾದಲ್ಲಿ ಲಭಿಸಿರುವ ರಾಷ್ಟ್ರಕೂಟ ಶಾಸನವೊಂದರಲ್ಲಿ ಹೆರೂರನ್ನು ಪೆರೂರು ಎಂದು ಕರೆದಿರುವುದರಿಂದ ಹೆರೂರಿನ 
ಪ್ರಾಚೀನತೆಯನ್ನು ರಾಷ್ಟ್ರಕೂಟರ ಕಾಲದಷ್ಟು ಹಿಂದಕ್ಕೆ ಗುರುತಿಸಬಹುದಾಗಿದೆ. 


ಊರ ಕೆರೆ ದಂಡೆ ಮೇಲೆ ನಾಲ್ಕು ವೀರಗಲ್ಲುಗಳಿದ್ದು ಅವುಗಳಲ್ಲೊಂದು ಹೊಯ್ಸಳ ಇಮ್ಮಡಿ ಬಲ್ಲಾಳನ ಆಳ್ವಿಕೆಯ 26 ನೇ 
ವರ್ಷದಾಗಿದ್ದು ಚಲಂಕದಸೆಟ್ಟಿ ನಿಧನಗೊಂಡ ವಿಷಯವನ್ನು ತಿಳಿಸುತ್ತದೆ. ಕೆರೆಯ ದಂಡೆಯ ಮೇಲಿದ್ದ ಈಶ್ವರ ಗುಡಿ ಇಂದು 
ಶಿಥಿಲವಾಗಿ ಕೇವಲ ಲಿಂಗ್ಯ ನಂದಿಯಷ್ಟೆ ಉಳಿದಿದೆ. ಖಾಸಗಿ: ಹಿತ್ತಿಲಲ್ಲಿರುವ ಹಾಳಾದ ನಿಷಿಧಿ ಕಲ್ಲಗಳನ್ನು ಗಮನಿಸಿದರೆ, ಇಲ್ಲಿ 
ಇನ್ನೂ ಅಧಿಕ ಪ್ರಮಾಣದಲ್ಲಿ ಜೈನಾವಶೇಷಗಳು ಲಭಿಸುವಂತೆ ತೋರುತ್ತದೆ. | 

ಊರಲ್ಲಿ ಇತ್ತೀಚಿನ ಹನುಮಂತ, ಉಡಚವ್ವ ಬಸವಣ್ಣ ಹಾಗೂ -ದ್ಯಾಮವ್ವ ಗುಡಿಗಳಿವೆ. ದ್ಯಾಮವ್ಹನ ಗುಡಿಯಲ್ಲಿ 
ಷೋಡಶಭುಜದ ದ್ಯಾಮವ್ವನ ಕಟ್ಟಿಗೆ ಮೂರ್ತಿಯಿದೆ. ಊರಲ್ಲಿ ಪೀಠಸ್ಥ ಚತುರ್ಮುಖ ಬ್ರಹ್ಮ ಶಿಲ್ಪವಿದ್ದು ಇದನ್ನು "ಗೋಲಕವ್ವ' 
ಎಂದು ದೀಪಾವಳಿಯಲ್ಲಿ (ಹಟ್ಟಿ ಅಮಾವಾಸೆ) ಆರಾಧಿಸುವ ಸಂಪ್ರದಾಯವಿದೆ. ನೆರೆಯ ಗ್ರಾಮವಾದ ಕಲಕೇರಿ, ಹಿರೇಹುಲ್ಯಾಳ, 
'ಕನ್ನೇಶ್ತರಗಳು ಹಲವಾರು ಪ್ರಾಚೀನ ದೇವಾಲಯಗಳನ್ನು ಹೊಂದಿದ್ದು ನೋಡಬೇಕಾದ ಚಾರಿತ್ರಿಕ ಸ್ಥಳಗಳಾಗಿವೆ. 


ಹೊಂಬಳ : ಗದಗು ತಾಲೂಕಿನ ಊರಾದ ಹೊಂಬಳವು ಗದುಗಿನಿಂದ 11 ಕಿ.ಮೀ. ದೂರದಲ್ಲಿದೆ. ಈ ಊರು ಪ್ರಾಚೀನ 
ಶಾಸನಗಳಲ್ಲಿ "ಪೊಂಬುಳ್ಳ', "ಪೊಂಬೊಳಲು' ಎಂದು ಉಲ್ಲೇಖಿತಗೊಂಡಿದ್ದು ಹಿಂದೆ ಇದು ಬೆಳ್ತೊಲ-300 ಕ್ಕೆ ಸೇರಿದ್ದು ಇಲ್ಲಿಂದ 
ಈವರೆಗೆ ಒಂಭತ್ತು ಶಾಸನಗಳು ವರದಿಯಾಗಿವೆ. 120ಮಹಾಜನರನ್ನು ಒಳಗೊಂಡ ಮಹಾ ಅಗ್ರಹಾರವಾಗಿದ್ದ ಇದು ವಿದ್ಯಾಕೇಂದ್ರವೂ 
ಆಗಿತ್ತು. ಶಂಕರಲಿಂಗ ದೇವಾಲಯದ ಮುಂದಿರುವ ಕಲ್ಕಾಣದ ಚಾಳುಕ್ಯ ಅರಸ ಒಂದನೇಯ ಸೋಮೇಶ್ವರನ ಕಾಲದ ಕ್ರಿ.ಶ. 1049 
ರ ಶಾಸನ ಕುಮಾರ ಸೋಮೇಶ್ವರ (ಎರಡನೇಯ ಸೋಮೇಶ್ವರ)ನು ಬೆಳ್ಡೊಲ-300 ಹಾಗೂ ಪುಲಿಗೆರೆ-300 ಅನ್ನು ಆಳುತ್ತಿದ್ದಾಗ 
ಜಕ್ಕಿಮಯ್ಯನು ಅಳಿದಿದ್ದ ವಿಷ್ಣು ದೇವಾಲಯವನ್ನು ಜೀರ್ಣೋದ್ಧಾರಮಾಡಿ 24 ಮತ್ತರು ಭೂಮಿಯನ್ನು ದಾನ ಬಿಟ್ಟರೆ, 
ನಾಗವರ್ಮಯ್ಯನು ಎಷ್ಟುದೇವಾಲಯಕ್ಕೆ ಸೇರಿದಂತೆ ಸತ್ರ ನಿರ್ಮಿಸಿ ಅದಕ್ಕೆ ಭೂಮಿಯನ್ನು ದಾನಕೊಟ್ಟ ವಿಷಯವನ್ನು ತಿಳಿಸುತ್ತದೆ. . 
ನಾಲ್ಕನೆಯ ಸೋಮೇಶ್ವರನ ಕಾಲದ ಕ್ರಿ.ಶ. 1189 ರ ಶಾಸನ ರುದ್ರಶಕ್ತಿ ದೇವರು ಹರಲಿಂಗವನ್ನು ಸ್ಥಾಪಿಸಿ ಕುಮಾರ ಬೊಂತೇಶ್ವರ 
ಗುಡಿಯನ್ನು ನಿರ್ಮಿಸಿ ದಾನ ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಏಳನೇಯ ಶತಮಾನದ ವೀರಗಲ್ಲು ಶಾಸನ ಮಾಗುಡ ಮಲ್ಲಯ್ಯ 
ನಾಯಕನ ವೀರಮರಣವನ್ನು ಹೇಳಿದರೆ, ಮತ್ತೊಂದು 120 ಮಹಾಜನರ ಬಗ್ಗೆ ಉಲ್ಲೇಖಿಸುತ್ತದೆ. ಹಡಪದವರ ಓಣಿಯಲ್ಲಿರುವ 
ವಿಜಯನಗರದ ಸದಾಶಿವರಾಯನ ಕಾಲದ ಕ್ರಿ.ಶ. 1547 ರ ಶಾಸನ ಮಲ್ಲೋಜ ಹಾಗೂ ಚಂದೋಜನ ಮನವಿಯಂತೆ ತೊರಗಲೆ 
ಸೀಮೆಯಲ್ಲಿ ಹಡಪಿಗರ ಸುಂಕ ಮನ್ನಾ ಮಾಡಿದ ವಿಷಯವನ್ನು ತಿಳಿಸುತ್ತವೆ. ಮೇಲಿನ ಶಾಸನಗಳಿಂದ ಇದು ಕಾಳಾಮುಖ ಪಂಥರ 
ಪ್ರಮುಖ ಕಾರ್ಯಕೇಂದ್ರವೆಂಬ ಅಂಶ ಸ್ಪಷ್ಟವಾಗುತ್ತದೆ. ಮೇಲಿನ ಶಾಸನಗಳಿಂದ ಹಿಂದೆ ಇಲ್ಲಿ ವಿಷ್ಣು ಹಾಗೂ ಕುಮಾರಬೊಂತೇಶ್ವರ 
ಗುಡಿಗಳಿದ್ದ ಅಂಶ ಗೊತ್ತಾದ್ದರೂ, ಇಂದು ಊರಲ್ಲಿರುವ ಶಂಕರಗುಡಿ ಆವರಣದಲ್ಲೇ ಪ್ರಾಚೀನ ಅವಶೇಷಗಳು ವ್ಯವಸ್ಥಿತವಾಗಿ 
ಇಡಲ್ಪಟ್ಟಿವೆ. 

ಇಂದಿನ ಶಂಕರಗುಡಿ ಬಹುಶಃ ಶಾಸನೋಕ್ತ ಕುಮಾರ ಬೊಂತೇಶ್ವರ ಗುಡಿಯಾಗಿದ್ದಿರಬೇಕೆಂದೆನಿಸುತ್ತದೆ. ವಿಶಾಲವಾದ 
ಪ್ರಾಕಾರದಲ್ಲಿ ಎತ್ತರವಾದ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿರುವ ಈ ಗುಡಿಯು ಗರ್ಭಗೃಹ, ನವರಂಗ ಹಾಗೂ ಸಭಾಮಂಟಪವನ್ನು 
ಹೊಂದಿದೆ. ಗರ್ಭಗೃಹದಲ್ಲಿ ಸ್ವಯಂಭೂ ಲಿಂಗವಿದ್ದು ಇದರ ಬಾಗಿಲವಾಡ ಆಕರ್ಷಕವಾಗಿದೆ. ನವರಂಗದಲ್ಲಿ ಐದು ದೇವಕೋಷ್ಠಗಳಿದ್ದು 
ಇವುಗಳಲ್ಲಿ ಕ್ರಮವಾಗಿ ಉಮಾಮಹೇಶ್ವರ, ಅನಂತಪದವಾಭ, ಮಹಿಷಮರ್ದಿನಿ ಹಾಗೂ ಗಣಪತಿಯ (ಎರಡು) ಶಿಲ್ಪಗಳಿವೆ. ಈ 


1050 ಧಾರವಾಡ ಜಿಲ್ಲೆ 


ಗುಡಿಯ ಆವರಣದಲ್ಲಿ ಮಧ್ಯಮ ಪ್ರಮಾಣದ ನಾಲ್ಕು ಲಿಂಗಗಳು, ನಂದಿ, ಸಪ್ತಮಾತೃಕಾ ಪಟ್ಟಿಕೆ, ಗಜಲಕ್ಷ್ಮಿ ಹಾಗೂ ವೀರಗಲ್ಲುಗಳಿವೆ. 
ಪ್ರಾಕಾರದ ಹಿಂಬದಿಯ ದ್ವಾರದ ಬಳಿ ಸುಮಾರು ಕ್ರಿ.ಶ. 10-11 ನೇ ಶತಮಾನದ ರಾಷ್ಟ್ರಕೂಟ ಪ್ರಭಾವವಿರುವ ಕಂಬಗಳು ಹಾಗು 
ಕಿರಣಸ್ತಂಭಗಳಿವೆ. ಸುಮಾರು 1933 ರಲ್ಲಿ ಪೂರ್ಣ ಜೀರ್ಣೋದ್ಧಾರಗೊಂಡಿರುವ ಈ ಗುಡಿಯನ್ನು ಎತ್ತರವಾದ ಅಷ್ಟಕೋನಾಕಾರದ 
ಸೋಪಾನ ಶಿಖರ ಅಲಂಕರಿಸಿದ್ದು ಶಿಖರದ ನಾಲ್ಕು ಮೂಲೆಯಲ್ಲೂ ಅಷ್ಟಕೋನಾಕಾರದ ಕಿರುಶಿಖರಗಳಿವೆ. ಗುಡಿಯ ಮುಂಬದಿಯಲ್ಲಿ 
ರಾಷ್ಟರಕೂಟರ ಕಾಲದ (ಕ್ರಿ.ಶ.10 ನೇ ಶತಮಾನ) ವೀರಗಲ್ಲೊಂದಿದೆ. 


ಇವುಗಳ ಜೊತೆಗೆ ಊರಲ್ಲಿ ಯೋಗನಾರಾಯಣ (ಕಲ್ಲೇರಾಯ ಮಾರುತಿ), ಬಸವಣ್ಣ ವೀರಭದ್ರ, ಹನುಮಂತ, ಚೌಡೇಶ್ವರಿ, 
ದುರ್ಗಿ, ಗಣಪತಿ ಮುಂತಾದ ದೇವಾಲಯಗಳಿವೆ. ಮಸೀದಿ ಹಾಗೂ ದರ್ಗಾಗಳೂ ಕೂಡ ಇವೆ. 


ಹೊಂಬಳಿ : ಹಾನಗಲ್‌ ತಾಲೂಕಿನ ಹೊಂಬಳಿ (ಜನಸಂಖ್ಯೆ : 413) ಹಾನಗಲ್‌ನಿಂದ ಈಶಾನ್ಯಕ್ಕೆ 24 ಕಿ.ಮೀ. ದೂರದಲ್ಲಿದೆ. 
ಧರ್ಮಾನದಿ ಬಲದಂಡೆ ಮೇಲಿರುವ ಈ ಊರು ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನವಾದ ಊರೆಂಬ ಅಂಶವನ್ನು ರಾಷ್ಟ್ರಕೂಟ 
ಚಕ್ರವರ್ತಿ ಧ್ರುವನ ಕಾಲದ ವೀರಗಲ್ಲು ಶಾಸನಗಳಿಂದ ಗೊತ್ತಾಗುತ್ತದೆ. ಇಲ್ಲಿ ನಾಲ್ಕು ಶಾಸನಗಳು ಲಭಿಸಿದ್ದು ರಾಷ್ಟ್ರಕೂಟ ಮಾಂಡಳಿಕ 
ಮಾರಕ್ಕರಸ ಬನವಾಸಿ-12,000ವನ್ನಾಳುತ್ತಿದ್ದಾಗ, ಬಾದುಗಿಳ್ಳಿಗಾಮುಂಡನ ವೀರಮರಣವನ್ನು ಶಾಸನವೊಂದು ತಿಳಿಸಿದರೆ, ಸುಮಾರು 
ಕ್ರಿಶ. 15 ನೇ ಶತಮಾನದ ಮತ್ತೊಂದು ಶಾಸನ ಸಹವಾಸಿ ಹೊನ್ನರಸನು ರಾಮೇಶ್ವರ ದೇವಾಲಯ ನಿರ್ಮಿಸಿ ದೇವರನ್ನು ಪುನರ್‌ 
ಪ್ರತಿಷ್ಠೆ ಮಾಡಿದ ಅಂಶವನ್ನು ತಿಳಿಸುತ್ತದೆ. ಉಳಿದೆರಡು ಶಾಸನಗಳು, ರಾಮೇಶ್ವರ ಗುಡಿಯ ಭೋಗಮಂಟಪ ನಿರ್ಮಾಣ ಹಾಗೂ 
ಅಣಿಮೇಂಟೆಯ ವೀರಮರಣದ ಬಗ್ಗೆ ತಿಳಿಸುತ್ತದೆ. 


ಊರ ಹೊರಗಡೆ ಎತ್ತರವಾದ ಸ್ಥಳದಲ್ಲಿ ಮೇಲೆ ಶಾಸನದಲ್ಲಿ ಉಕ್ತವಾಗಿರುವ ರಾಮೇಶ್ವರ (ಈಗಿನ ಬಸವಣ್ಣ) ದೇವಾಲಯವಿದೆ. 
ಕಲ್ಮಾಣದ ಚಾಳುಕ್ಕರ ಕಾಲದ ಗುಡಿಯಾಗಿದ್ದಿರಬಹುದಾದ ಇದು ಕ್ರಿ.ಶ. 15 ನೇ ಶತಮಾನದಲ್ಲಿ ಜೀರ್ಣೋದ್ಧಾರಗೊಂಡಿರುವ 
ಅಂಶವನ್ನು ಈಗಾಗಲೇ ನೋಡಿದ್ದೇವೆ. ಈ ಗುಡಿ ವಿಶಾಲವಾದ ಸಭಾಮಂಟಪವನ್ನು ಪೂರ್ವ ಪಶ್ಚಿಮಾಭಿಮುಖವಾಗಿ ಎರಡು 
ಗರ್ಭಗೃಹಗಳನ್ನು ಹೊಂದಿದ್ದು ಪ್ರಧಾನ ಗರ್ಭಗೃಹಕ್ಕೆ ತೆರೆದ ಅಂತರಾಳವಿದೆ. ಈ ಗುಡಿಯ ದೇವಕೋಷ್ಠವೊಂದರಲ್ಲಿ ವೀರಭದ್ರನ 
ಮೂರ್ತಿಯಿದೆ. ಈ ಗುಡಿಯ ಆವರಣದಲ್ಲಿ ಸುಮಾರು ಐದು ಅಡಿ ಎತ್ತರದ ಸುಂದರವಾದ ಆದಿಶಕ್ತಿ ವಿಷ್ಣು ಸೂರ್ಯ ಹಾಗೂ 
ಸರಸ್ವತಿಯ ಶಿಲ್ಪಗಳಿವೆ. ಆದಿಶಕ್ತಿ ಶಿಲ್ಪ ಬಹಳ ವಿಶಿಷ್ಟವಾಗಿದ್ದು ಪೀಠದಲ್ಲಿ ಸರಸ್ವತಿ, ಲಕ್ಷ್ಮಿ ಮತ್ತು ಮಹೇಶ್ವರಿಯರನ್ನು ಅವರವರ 
ವಾಹನದೊಂದಿಗೆ ಕೆತ್ತಿದ್ದಾರೆ. ಈ ಎಲ್ಲಾ ಮೂರ್ತಿಗಳು ಮುಕ್ಕಾಗಿವೆ. ಊರ ಹೊರಗಡೆ ಬಯಲಲ್ಲಿ 15 ಅಡಿ ಎತ್ತರದ ಆಸೀನ 
ಚತುರ್ಬಾಹು ಗಣಪತಿ ಮೂರ್ತಿಯಿದೆ. ವಿಜಯನಗರ ಕಾಲದ್ದಾಗಿರುವ ಈ ಸುಂದರ ಶಿಲ್ಪದ ಮುಂಭಾಗ ಪೂರ್ಣ ಭಗ್ಗವಾಗಿದೆ. 


ಹೊನ್ನತ್ತಿ : ರಾಣೆಬೆನ್ನೂರು ತಾಲೂಕಿನ  ಹೊನ್ನತ್ತಿಯು (ಜನಸಂಖ್ಯೆ : 2,730) ರಾಣೆಬೆನ್ನೂರಿನಿಂದ ಉತ್ತರಕ್ಕೆ 14 ಕಿ.ಮೀ 
ದೂರದಲ್ಲಿದೆ. ಈ ಊರು ರಾಷ್ಟ್ರಕೂಟರ ಕಾಲದಷ್ಟು ಪ್ರಾಚೀನದ್ದಾಗಿದೆ. ಶಾಸನಗಳಲ್ಲಿ "ಪುನ್ನವತ್ತಿ', "ಅಗ್ರಹಾರ ಹೊನ್ನವರ್ತಿ', 
"ಪೊನ್ನವತ್ತಿ', "ಪೊನ್ನವರ್ತಿ', “ಹೋನವತ್ತಿ' ಎಂದೆಲ್ಲಾ ಉಲ್ಲೇಖಗೊಂಡಿರುವ "ಹೊನ್ನತ್ತಿ'ಯ ಪ್ರಾಚೀನ ರೂಪ “ಪುನ್ನವನ್ನಿ'. ಪೊನ್ನವರ್ತಿ 
ಎಂದರೆ ಹೊನ್ನಿನ ಚಿಲುಮೆ ಎಂದು ಅರ್ಥವಿದ್ದು ಒರತೆಯಿಂದಾಗಿ ಈ ಹೆಸರು ಬಂದಿರುವಂತೆ ತೋರುತ್ತದೆ. 12 ಹಳ್ಳಿಗಳ ಆಡಳಿತ 
ಕೇಂದ್ರವಾಗಿದ್ದ ಈ ಊರಿನಲ್ಲಿ ಐದು ಶಾಸನಗಳಿವೆ. 200 ಮಹಾಜನರಿದ್ದ ಅಗ್ರಹಾರವು ಆಗಿತ್ತೆಂದು ಕ್ರಿ.ಶ. 1124 ರ ಶಾಸನದಿಂದ ' 
ತಿಳಿದುಬರುತ್ತದೆ. ರಾಷ್ಟ್ರಕೂಟ ಇಮದಿ ಕೃಷ್ಣನ ಕಾಲದ ತೇದಿರಹಿತ ಶಾಸನವು ಲೋಕಟೆ ಬನವಾಸಿಯನ್ನಾಳುತ್ತಿದ್ದಾಗ ಅವನ ಮಗ 
ಕಲಿವಿಟ್ಟನು ಪುನ್ನವಂತ್ತಿ-12 ಅನ್ನು ಆಳುತ್ತಿರಲು ಅಧಿಕಾರಿಗಳು ಭೂದಾನ ಮಾಡಿದ ವಿಷಯವನ್ನು ತಿಳಿಸಿದರೆ, ಆರ್ಮಡಿ ವಿಕ್ರಮಾದಿತ್ಯನ 
(ಕ್ರಿ.ಶ. 1124) ಶಾಸನದಿಂದ ಹೊನ್ನವರ್ತಿಯ ಊರೊಡೆಯನಾಗಿದ್ದ ವಿಕ್ರಮಾಂಕದಂಡಾಧಿಪ ಚೋಮದೇವನ ಪ್ರಧಾನರಾದ ದೇಕಣ 
ಮತ್ತು ನಾಕಣ್ಣ ಸೋದರರು ಚಾಮೇಶ್ವರ ದೇವರ ಗುಡಿ ನಿರ್ಮಿಸಿ ಸ್ಥಾನಚಾರ್ಯ ಬ್ರಹಧಾಶಿಜೀಯರಿಗೆ ಕಚ್ಚವಿಗಳೆಯಲ್ಲಿ ದಾನಮಾಡಿದ 
ಭೂಮಿಯ ಗಡಿ, ಕಲಿದೇವರು, ಕೇಶವ, ಹಾಗೂ ಬಾಣೇಶ್ವರ ದೇವರ ಹೊಲಗಳಿಗೆ ಹತ್ತಿ ಇದ್ದವೆಂದು ಹೇಳುತ್ತದೆ. ಕ್ರಿ.ಶ. 1190 
ರ ಇಮ್ಮಡಿ ಬಲ್ಲಾಳನ ಕಾಲದ ಒಂದು ಶಾಸನ ಹೊಯ್ದಳ ಅಧಿಕಾರಿ ದಾವಣ್ಣ ಹೊಂನವತ್ತಿಯ ಕೇಶವ ದೇವರಿಗೆ ನಂದಾದೀಪಕ್ಕೆ 
ಗಾಣವೊಂದನ್ನು ಬಿಟ್ಟ ವಿಷಯವನ್ನು ತಿಳಿಸುತ್ತದೆ. ಕ್ರಿ.ಶ. 1187 ರ ಶಾಸನದಿಂದ ಸರ್ವಾಧಿಕಾರಿ ಬೀಚಿಸೆಟ್ಟಿಯ ಅಪೇಕ್ಷೆಯಂತೆ 


ಪ್ರೇಕ್ಷಣೀಯ ಸ್ಥಳಗಳು 1051 


ಪ್ರಧಾನ ತಿಪ್ಪರಸ ಚಾಮೇಶ್ವರದ ಬಳಿ ರಾಜೇಶ್ವರ ದೇವರ ಪ್ರತಿಷ್ಠೆ ಮಾಡಿ ಗಂಗನ ನಾಲ್ಕು ಮತ್ತರು ಭೂಮಿ ಹಾಗೂ ಹಲವಾರು 
ದಾನಗಳನ್ನೂ ಮಾಡಿದ ವಿಷಯ ತಿಳಿದುಬರುತ್ತದೆ. ಕೇಶವನ ಗುಡಿಯನ್ನು ಶಾಸನದಲ್ಲಿ ಕೀರ್ತಿನಾರಾಯಣ ಗುಡಿಯೆಂದು ಕರೆದಿದೆ. 


ಹೊನ್ನತ್ತಿಯಲ್ಲಿಂದು ಹೊನ್ನಮನ ಗುಡಿಯಿರುವ ಪ್ರದೇಶವನ್ನು ಗುಡಿ ಹೊನ್ನತ್ತಿ ಎಂದೂ ಪ್ರಾಚೀನ ಕಾಲದ ಗುಡಿಗಳಿರುವ 
ಸ್ಥಳವನ್ನು ಹಳೆಹೊನಿನತ್ತಿ ಎಂದು ಸ್ಥಳೀಕರು ಕರೆಯುತ್ತಾರೆ. ಗುಡಿ ಹೊನ್ನತ್ತಿಯ ಹೊನ್ನಮ್ಮ ಇಂದೂ ಪೂಜಿಸಲ್ಪಡುತ್ತಿರುವ 
ದೇವತೆಯಾಗಿದ್ದು ಇದರಲ್ಲಿ ಗರ್ಭಗೃಹ, ನವರಂಗ, ಹಾಗೂ ಮುಖಮಂಟಪಗಳಿದ್ದು ಗರ್ಭಗೃಹದಲ್ಲಿ ಹೊನ್ನಮ್ಮನ ಮೂರ್ತಿಯಿದೆ. 
ಬಾಗಿಲವಾಡ ಸುಂದರವಾಗಿದೆ. ನವರಂಗದಲ್ಲಿನ ಎರಡು ದೇವಕೋಷ್ಠಗಳಲ್ಲಿ ಭೈರವ ಹಾಗೂ ಕಾರ್ತಿಕೇಯನ ಶಿಲ್ಪಗಳಿವೆ. ಗುಡಿಯ 
ಆವರಣದಲ್ಲಿ ಸಪ್ತಮಾತೃಕಾ ಶಿಲ್ಪವಿದೆ. ಈ ಗುಡಿಯ ಹಿಂಬದಿಯಲ್ಲಿ ಸ್ವಯಂಭು ಈಶ್ವರ ಗುಡಿಯಿದ್ದು ಪೂರ್ಣ ಹೊಸರಚನೆಯಾಗಿ 
ಮಾರ್ಪಟ್ಟಿದೆ. ಇನ್ನೊಂದು ಬದಿಯಲ್ಲಿ ಭರಮಪ್ಪನ ಗುಡಿ ಎಂದಿರುವ ಸ್ಥಳದಲ್ಲಿ ಭೈರವ ದುರ್ಗಿಯರ ಶಿಲ್ಪವಿದೆ. ಬಳಿಯಲ್ಲೇ ಕುಮಾರ 
ರಾಮನ(?) ಶಿಲ್ಪವಿದೆ. ಈ ಗುಡಿ ಕಲ್ಯಾಣದ ಚಾಳುಕ್ಯ ಕಾಲದ್ದೆಂದು ಊಹಿಸಬಹುದಾಗಿದೆ. ಗುಡಿಯ ಹಿಂಬದಿಯಲ್ಲಿರುವ ಕೆರೆಯ 
ದಂಡೆಗೆ ಸೇರಿದಂತೆ ತಗ್ಗಾದ ಸ್ಥಳದಲ್ಲಿ ಈಶ್ವರ ಗುಡಿಯಿದ್ದು ಗರ್ಭಗೃಹ, ಅರ್ಧಮಂಟಪಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ 
ಶಿವಲಿಂಗವಿದ್ದು ಬಾಗಿಲುವಾಡ ಆಕರ್ಷಕವಾಗಿದೆ. ಅರ್ಧಮಂಟಪದಲ್ಲಿ ಸಪ್ತಮಾತೃ್ಛಕಾ, ವಿಷ್ಣು ಹಾಗೂ ನಾಗ-ನಾಗಿಣಿ ಶಿಲ್ಪಗಳಿವೆ. 
ಇವುಗಳಲ್ಲಿ ನಾಲ್ಕಡಿ ಎತ್ತರದ ಚತುರ್ಭುಜ ವಿಷ್ಣು ಶಿಲ್ಪ ಸುಂದರವಾಗಿದೆ. ಸುಮಾರು ಕ್ರಿಶ. 950 ಕ್ಕೆ ಸೇರಿದ ಈ ಗುಡಿಯನ್ನು 
ಇಟ್ಟಿಗೆಯಿಂದ ನಿರ್ಮಿಸಿದ್ದು ಇದೊಂದು ರಾಷ್ಟ್ರಕೂಟ ರಚನೆಯಾಗಿದೆ. ಕೆರೆ ಏರಿ ಕೆಳಗೆ ಬಾರಕೇರ ಹೊಲದಲ್ಲಿ ನಾಲ್ಕು ಅಡಿ ಎತ್ತರದ 
ಸುಂದರವಾದ ಆದಿತ್ಯನ ಶಿಲ್ಪವಿದೆ. ಗುಡಿ ಹೊನ್ನತ್ತಿಯಿಂದ ಗುತ್ತಲ ರಸ್ತೆಯಲ್ಲಿ ಸುಮಾರು ಒಂದು ಕಿಮೀ ಮುಂದಕ್ಕೆ ಹೋದರೆ . 
ಹಳೆಹೊನ್ನತ್ತಿ ಸಿಗುತ್ತದೆ. ಊರನ್ನು ಪ್ರವೇಶಿಸುತ್ತಿದ್ದಂತೆ ಕಾಣುವ ಗುಡಿಯೇ ವೀರಭದ್ರನ ಗುಡಿಯಾಗಿದ್ವು ನಿರಾಡಂಬರವಾಗಿದೆ; 
ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗಎದ್ದು ಬಾಗಿಲುವಾಡಗಳು 
ಸರಳವಾಗಿವೆ. ನವರಂಗದ ಬಲಭಾಗದಲ್ಲಿ ಸಮಾರು ಆರು ಅಡಿ ಎತ್ತರದ ವೀರಭದ್ರನ ಮೂರ್ತಿ ಇದ್ದು ಇದು ಚಾಳುಕ್ಯ ಶೈಲಿಯದು. 
ಗರ್ಭಗೃಹದ ಮೇಲೆ ಕದಂಬ ನಾಗರ ಶಿಖರವನ್ನು ಈ ಗುಡಿಯು ಹೊಂದಿದೆ. ಈ ಗುಡಿಯ ರಚನೆಯನ್ನು ನೋಡಿದರೆ ಮೂಲತಃ 
ಇದು ಜೈನ ಬಸದಿಯಾಗಿದ್ದಿರಬೇಕೆಂದು ತೋರುತ್ತದೆ. | 


ಊರ ಒಳಗೆ ವೀರನಾರಾಯಣ ಗುಡಿಯಿದೆ. ಗರ್ಭಗೃಹ, ಅಂತರಾಳ ಹಾಗೂ ನವರಂಗವನ್ನು ಹೊಂದಿರುವ ಈ ಗುಡಿಯ 
ಮುಂಭಾಗ ಹಾಳಾಗಿದ್ದು ದುರಸ್ತಿಯಾಗಿದೆ. ಗರ್ಭಗೃಹದಲ್ಲಿ 4.5 ಅಡಿಯ ಕೇಶವನ ಮೂರ್ತಿ ಗರುಡ ಪೀಠದ ಮೇಲೆ ವಿರಾಜಿಸುತ್ತಿದ್ದು 
ಪ್ರಭಾವಳಿಯಲ್ಲಿ ದಶಾವತಾರ ಕೆತ್ತನೆಯಿದೆ. ಗರ್ಭಗೃಹ ಅಂತರಾಳದ ಬಾಗಿಲವಾಡಗಳು ಸರಳವಾಗಿದ್ದು ನಡುವೆ ಗಜಲಕ್ಷ್ಮಿ ಇದ್ದು 
ನವರಂಗದಲ್ಲಿ ಸುಂದರವಾದ ಅನಂತಪದವಾಭನ ಶಿಲ್ಪವಿದೆ. ಇದರ ಪ್ರಭಾವಳಿಯಲ್ಲೂ ದಶಾವತಾರ ಕೆತ್ತನೆಯಿದ್ದು ವಿಷ್ಣುವಿನ 
ನಾಭಿಯಿಂದ ಹೊರಟ ಪದದಲ್ಲಿ ಬ್ರಹ್ಮ ಸೃಷ್ಟಿಯ ಕೆತ್ತನೆ ಮನಮೋಹಕವಾಗಿದೆ. ಈ ಗುಡಿಯ ಹೊರಬದಿಯಲ್ಲಿ ಕ್ರಿ.ಶ. 13 ನೇ 
ಶತಮಾನದ ನಿಷಿಧಿ ಶಾಸನ ಶಿಲ್ಪವಿದೆ. 


ಊರ ಹೊರಗೆ ಗುತ್ತಲ ರಸ್ತೆಯಲ್ಲಿ ಮತ್ತೆ ಅರ್ಧ ಕಿಮೀ ಮುಂದೆ ಹೋದರೆ ರಸ್ತೆಯ ಎಡಬದಿಯಲ್ಲಿ ಸ್ವಲ್ಪ ಒಳಗೆ ಸುಮಾರು 
ಕ್ರಿಶ. 11 ನೇ ಶತಮಾನದ ಸುಂದರವಾದ ತ್ರಿಕೂಟ ದೇವಾಲಯವಿದೆ. ಈ ಗುಡಿ ಬಹುಶಃ ಕ್ರಿಶ. 1134 ರ ಶಾಸನದಲ್ಲಿ 
ಉಕ್ತವಾಗಿರುವ ಕಲಿದೇವ-ಕೇಶವದೇವರ ಗುಡಿಯಾಗಿರಬೇಕು. ಎಲ್ಲಾ ಮೂರು ಗರ್ಭಗೃಹಗಳಿಗೂ ಅಂತರಾಳವಿದ್ದು ಎಲ್ಲಕ್ಕೂ 
ಸೇರಿದ್ದಂತೆ ಒಂದೇ ನವರಂಗವಿದೆ. ಎಲ್ಲಾ ಗರ್ಭಗೃಹಗಳ ಬಾಗಿಲವಾಡ ಪಂಚಶಾಖಾಲಂಕೃತಗಳಿಂದ ಅಲಂಕೃತವಾಗಿದ್ದು ನಡುವೆ 
ಲಲಾಟದಲ್ಲಿ ಗಜಲಕ್ಷಿಯನ್ನು ಹೊಂದಿವೆ. ಅಪರೂಪಕ್ಕೆಂಬಂತೆ ದಕ್ಷಿಣದ ಅಂತರಾಳದ ಲಲಾಟದಲ್ಲಿ ಲಕ್ಷಿಯೊಂದಿಗೆ ಪ್ರಾಣಿಯೊಂದನ್ನು 
ಕೆತ್ತಿದ್ದಾರೆ. ಉತ್ತರದ ದಕ್ಷಿಣದ ಗರ್ಭಗೃಹಗಳು ಬರಿದಾಗಿವೆ. ಅಂತರಾಳದ ಬಾಗಿಲವಾಡದ ಇಕ್ಕೆಲಗಳಲ್ಲಿ ಸುಂದರವಾದ ಜಾಲಂದ್ರಗಳಿವೆ. 
ನವರಂಗದ ಒಂದು ಕಂಬದ ಮೇಲೆ ದೇವನಾಗರಿ ಲಿಪಿಯಲ್ಲಿ ಹರಿಹರರನ್ನು ಸ್ತುತಿಸುವ ಕಿರುಶಾಸನವಿದೆ. ಈ ಗುಡಿಯ ಶಿಖರಗಳು 


ಹಾಳಾಗಿವೆ. ಈ ಗುಡಿಯ ಮುಂದೆ ಹಾಳಾದ ಬೃಹತ್‌ ಪ್ರಮಾಣದ ವೀರಗಲ್ಲು ಶಾಸನವಿದೆ. 
ಈ ಗುಡಿಗೆ ಸಮೀಪದಲ್ಲೇ ರಸ್ತೆಯ ಬಲಬದಿಯಲ್ಲಿ ರಾಮಲಿಂಗ ದೇವರ ಗುಡಿಯಿದೆ. ಇದೂ ಕೂಡ ತ್ರಿಕೂಟವಾಗಿದ್ದು 


ಪ್ರಧಾನ ಗರ್ಭಗೃಹವಷ್ಟೆ ಅಂತರಾಳವನ್ನು ಹೊಂದಿದ್ದು ಉಳಿದೆರಡು ಗರ್ಭಗೃಹಗಳಿಗೆ ಅಂತರಾಳವಿಲ್ಲ. ಎಲ್ಲಕ್ಕೂ ಸೇರಿ ಒಂದೇ 
ನವರಂಗವಿದೆ. ಸುತ್ತ ಗಿಡಗಂಟೆಗಳು ಬೆಳೆದು ಪಾಳು ಬಿದ್ದಿರುವ ಈ ಗುಡಿಗೆ ಶಿಖರವಿದ್ದು ಹೊರಭಿತ್ತಿಯ ಮೇಲಿನ ಆಕರ್ಷಕ 


1052 ಧಾರವಾಡ ಜಿಲ್ಲೆ 


ಕಿರುಶಿಖರಗಳು ಗಮನ ಸೆಳೆಯುತ್ತದೆ. ಈ ಗುಡಿ ಪರಿಸರದಲ್ಲಿರುವ ಒಂದು ಶಾಸನ (ಕ್ರಿಶ. 1124) ಗುತ್ತ ಜೋಯಿದೇವನ 
ಪ್ರಧಾನರಾದ ದೇಕಣ್ನ ಮತ್ತು ನಾಕಣ್ಣರು ನಿರ್ಮಿಸಿದ ಚಾಮೇಶ್ವರ ದೇವರ ಗುಡಿಗೆ ಮಹಾಜನ 200ರ ಒಪ್ಪಿಗೆ ಪಡೆದು ಭೂದಾನ 
ಮಾಡಿದ ಅಂಶವನ್ನು ತಿಳಿಸುತ್ತದೆ. ಸಾಂದರ್ಭಿಕವಾಗಿ ಪ್ರಿ ಕಲಿದೇವರ, ಕೇಶವ ದೇವರನ್ನು ಹಾಗೂ ಬಾಣೇಶ್ವರ ದೇವರನ್ನು 
ಪ್ರಸ್ತಾಪಿಸುತ್ತದೆ. ಇಲ್ಲಿನ ಚಾಮನಾಥ ದೇವರಿಗೆ ಉಳಿಯ-300 ರು ದಾನ ಕೊಟ್ಟ ಅಂಶವನ್ನು ಈ ಶಾಸನ ದಾಖಲಿಸಿದರೆ, ಗುಡಿಯ 
ಕಂಬದ ಮೇಲಿರುವ ಮತ್ತೊಂದು ಶಾಸನ (ಕ್ರಿ.ಶ. 1187) ಮಹಾಪ್ರಧಾನ ಬಿಚಿಸೆಟ್ಟಿಯ ಅಪೇಕ್ಷೆಯಂತೆ ಚಾಮೇಶ್ವರ ಗುಡಿಯ ಬಳಿ 
ರಾಜೇಶ್ವರ ದೇವರ ಪ್ರತಿಷ್ಟೆ ಮಾಡಿ ಆ ದೇವರಿಗೆ ಗಂಗನ (ಗಳೆಯಲ್ಲಿ ಹಲವಾರು ಮತ್ತರು ಭೂಮಿ ದಾನ ಮಾಡಿದ ಅಂಶವನ್ನು . 
ತಿಳಿಸುತ್ತ ಸಾಂದರ್ಭಿಕವಾಗಿ ಕೀರ್ತಿನಾರಾಯಣ ಗುಡಿಯ ಬಗ್ಗೆಯೂ ಪ್ರಸ್ಥಾಪಿಸುತ್ತದೆ. ಈ ಎರಡೂ ಶಾಸನಗಳು ಹೇಳುವ ಚಾಮೇಶ್ವರ, 
ರಾಜೇಶ್ವರ ಗುಡಿ ಇದೇ ಆಗಿದೆ. ದೇವಾಲಯದ ಒಳಾಂಗಣದಲ್ಲಿ ಮೂರ್ತಿ ಶಿಲ್ಪಗಳಾವುವು ಉಳಿದಿಲ್ಲ 


ಇವುಗಳ ಜೊತೆಗೆ ಊರಲ್ಲಿ ಭರಮಪ್ಪ, ಮಾಸ್ತಮ್ಮ ಬಸವಣ್ಣ ಮುಂತಾದ ಗುಡಿಗಳಿವೆ. ಹೊನ್ನತ್ತಿ ಪ್ರವಾಸಿಕೇಂದ್ರವಾಗಿ 
ಬೆಳೆಯುವ ಅನುಕೂಲಗಳನ್ನು ಹೊಂದಿದೆ. 


ಹೊಮದಡಿ : ಹಾವೇರಿ ತಾಲೂಕಿನ ಹೊಮದರಡಿಯು (ಜನಸಂಖ್ಯೆ: 3,059) ಹಾವೇರಿಯಿಂದ ದಕ್ಷಿಣಕ್ಕೆ 5ಕಿಮೀ ದೂರದಲ್ಲಿದೆ. 
ಈ ಊರು ಪ್ರಾಚೀನ ಕಾಲದಲ್ಲಿ ಬಾಸವೂರು-140 ಕ್ಕೆ ಸೇರಿತ್ತು. ಪ್ರಾಚೀನ ಶಾಸನಗಳಲ್ಲಿ "ವೊಮಥಡಿ', "“ಓಮ]ಡಿ' ಎಂದೇ 
ಉಲ್ಲೇಖಿತಗೊಂಡಿರುವ ಈ ಊರು ರಾಷ್ಟ್ರಕೂಟರ ಕಾಲದಷ್ಟು ಪುರಾತನವಾಗಿದ್ದು ಅವರ ಕಾಲದ ಗೋಸಾಸ ಕಲ್ಲು ವೀರಗಲ್ಲು 
ಶಾಸನ ಹಾಗೂ ದೇವಾಲಯಗಳಿವೆ. ಈ ಊರಲ್ಲಿ ಐದು ಶಾಸನಗಳಿದ್ದು ಅವುಗಳಲ್ಲಿ ಮೂರು ಬೇರೆ ಬೇರೆ ಕಾಲದ ವೀರಗಲ್ಲುಗಳಿದ್ವು 
ಉಳಿದೆರಡು ದಾನ ಶಾಸನಗಳಾಗಿವೆ. ವೀರಭೆದ್ರ ಗುಡಿಯ ಮುಂದಿರುವ ಕ್ರಿ.ಶ. 10 ನೇಯ ಶತಮಾನದ ರಾಷ್ಟ್ರಕೂಟ ವೀರಗಲ್ಲು 
ಶಾಸನ ಮಡಿದ ವೀರನ ಬಗ್ಗೆ ಹೇಳಿದರೆ, ರಾಮಲಿಂಗನ ಗುಡಿ ಮುಂದಿರುವ ಕ್ರಿ.ಶ. 1049 ರ ಮತ್ತೊಂದು ವೀರಗಲ್ಲು ಶಾಸನ 
ಎಲೆಯ ಬೊಂಜಗರ ಸಲುವಾಗಿ ಹೋರಾಡಿ ಮಡಿದ ವೀರನಿಗೆ ಬಿಟ್ಟ ದಾನವನ್ನು ತಿಳಿಸುತ್ತದೆ. ಇಲ್ಲಿನ ಸುಮಾರು ಕ್ರಿ.ಶ. 11 ನೇ 
ಶತಮಾನದ ಎರಡೂ ದಾನಶಾಸನಗಳು ಬಹಳ ಹಾಳಾಗಿದ್ದು ವಿವರಗಳು ಲಭ್ಯವಿಲ್ಲದಿರುವುದರಿಂದ ದೇವಾಲಯಗಳ ಹೆಸರೇನೆಂದು 
ಗೊತ್ತಾಗುವುದಿಲ್ಲ 

ಊರ ನಡುವೆಯಿರುವ ಪರಮೇಶ್ವರ ಗುಡಿ ದ್ವಿಕೂಟವಾಗಿದ್ದು ಎರಡು ಗರ್ಭಗೃಹಗಳನ್ನು ಹೊಂದಿದೆಯಾದರೂ ಪ್ರಧಾನ 
ಗರ್ಭಗೃಹಕ್ಕಷ್ಣೆ ಅಂತರಾಳವಿರುವುದು ಗಮನಿಸಬೇಕಾದ ಅಂಶವಾಗಿದೆ. ಗರ್ಭಗೃಹದಲ್ಲಿ ಸ್ವಯಂಭುಲಿಂಗವಿದೆ. ಇದು ತೆರೆದ 
ಅಂತರಾಳವನ್ನು ಹೊಂದಿದೆ. ಮತ್ತೊಂದು ಗರ್ಭಗೃಹದಲ್ಲಿ ಗರುಡ ಪೀಠದ ಮೇಲೆ ಸಮಭಂಗಿಯಲ್ಲಿ ನಿಂತ ಸೂರ್ಯನ ಸುಂದರ 
ಶಿಲ್ಪವಿದೆ. ನವರಂಗದ ಕಂಬಗಳು ಕಲ್ಯಾಣದ ಚಾಳುಕ್ಕರ ಕಂಬಗಳಾಗಿವೆ. ಸಿಂಹ ಪೀಠದ ಮೇಲೆ ನಂದಿಯನ್ನು ಕೂರಿಸಿದ್ದಾರೆ. 
ನವರಂಗದ ಬಾಗಿಲವಾಡ ಬಹಳ ಆಕರ್ಷಕವಾಗಿದ್ದು ಪಂಚಶಾಖೆಗಳು ಭವ್ಯವಾದ ಕುಸುರಿ ಕೆತ್ತನೆಯಿಂದ ಅಲಂಕೃತಗೊಂಡಿದ್ದು ನಡುವೆ 
ಗಜಲಕ್ಷಿಯ ಕೆತ್ತನೆಯಿದೆ. ಈ ಗುಡಿ ಆವರಣದಲ್ಲಿ ದುರ್ಗಾ ಹಾಗೂ ವೀರಭದ್ರನ ಮೂರ್ತಿಗಳಿವೆ. ಜೊತೆಗೆ ರಾಷ್ಟ್ರಕೂಟರ ಕಾಲದ 
ಗೋಸಾಸ ಕಲ್ಲೂ ಕೂಡ ಇವೆ. 


ಊರ ಕೆರೆಯ ಬಳಿಯಲ್ಲಿ ಪ್ರಾಚೀನವಾದ ರಾಮಲಿಂಗನ ಗುಡಿಯಿದೆ. ಗರ್ಭಗೃಹ, ತೆರೆದ ಅಂತರಾಳ ಹಾಗೂ ನವರಂಗವನ್ನು 
ಹೊಂದಿರುವ ಈ ಗುಡಿಯ ಗರ್ಭಗೃಹದಲ್ಲಿ ಶಿವಲಿಂಗ, ತೆರೆದ ಅಂತರಾಳದಲ್ಲಿ ನಂದಿಯಿವೆ. ನವರಂಗವು ನಾಲ್ಕು ಮಾದರಿಯ 
ಕಂಬಗಳನ್ನು ಹೊಂದಿದೆ. ಇವುಗಳ ಜೊತೆಗೆ ಊರಲ್ಲಿ ಕಲ್ಲೇಶ್ವರ, ಹನುಮಂತ, ವೀರಭದ್ರ, ದುರ್ಗಾ ಹಾಗೂ ಬಸವಣ್ಣನ ಗುಡಿಗಳಿವೆ. 
ಮಸೀದಿ ಹಾಗೂ ದರ್ಗಾ ಕೂಡ ಇವೆ. 


ಹೊಸರಿತ್ತಿ : ಹಾವೇರಿ ತಾಲೂಕಿನ ಹೊಸರಿತ್ತಿಯು (ಜನಸಂಖ್ಯೆ : 4,830) ಹಾವೇರಿಯಿಂದ 24 ಕಿ.ಮೀ. ದೂರದಲ್ಲಿದ್ದು 
ವರದಾನದಿಯ ದಂಡೆಯಲ್ಲಿರುವ ಪ್ರಸಿದ್ಧವಾದ ಸ್ವಾತಂತ್ರ್ಯ ಚಳುವಳಿಯ ಕೇಂದ್ರವಾಗಿವೆ. ಈಗ ಮಧ್ಯಮತದ ಅನುಯಾಯಿಗಳಿಗೆ 
ಪವಿತ್ರ ಕ್ಷೇತ್ರ ಆಗಿದೆ. ಊರಿನಲ್ಲಿ ವಿಭುದೇಂದ್ರ ಮಠದ ಮೂಲ ಪರಂಪರೆಯ ಯತಿಗಳಾದ ಧೀರೇಂದ್ರತೀರ್ಥ (ಕ್ರಿ.ಶ. 1785) 
ಮತ್ತು ಸುಶೀಲೇಂದ್ರತೀರ್ಥರ ಬೃಂದಾವನಗಳಿವೆ. ಧೀರೇಂದ್ರರು ಸಮಾಜದ ಎಲ್ಲಾ ಜಾತಿ ಮತ್ತು ವರ್ಗದ ಜನರಿಂದಲೂ . 


ಪ್ರೇಕ್ಷಣೀಯ ಸ್ಥಳಗಳು 1053 


ಗೌರವಾಧಾರಗಳಿಂದ ಪೂಜಿಸಲ್ಪಡುತ್ತಾರೆ. ಇವರು ಅನೇಕ ಶಾಸ್ತ್ರಗ್ರಂಥಗಳನ್ನು ರಚಿಸಿ ತಮ್ಮ ಸಂಸ್ಥಾನದಲ್ಲಿ ಅನೇಕ ಪವಾಡಗಳನ್ನು 
ಮಾಡುತ್ತಿದ್ದರೆಂದು ಹೇಳಲಾಗುತ್ತದೆ. ಧೀರೇಂದ್ರರ ಬೃಂದಾವನದ ಪಕ್ಕದಲ್ಲೇ ವಿಭುದೇಂದ್ರ ಮಠದ ಪರಂಪರೆಯಲ್ಲೆ ಬಂದ 
ಸುಶೀಲೇಂದ್ರತೀರ್ಥರ ಬೃಂದಾವನವೂ ಇದೆ. ಊರಿನಲ್ಲಿ ಗುದ್ದಲಿ ಸ್ವಾಮಿಗಳ ಮಠವಿದೆ; ಮತ್ತು ಈ ಸ್ವಾಮಿಗಳು ಬೆಳಗಾವಿ ಜಿಲ್ಲೆ 
ಇಚ್ಚಂಗಿಯ ಕಡೆಯವರೆಂದೂ ಇಲ್ಲಿ ಬಂದು ಕಾಲವಾದರೆಂದೂ ಹೇಳಲಾಗುತ್ತದೆ. ಅವರ ಗದ್ದುಗೆಯಿರುವ ಒಂದು ಮಠವಿದೆ. 
ಪುಷ್ಕಮಾಸದ ಹುಣ್ಣಿಮೆಯಂದು ಇಲ್ಲಿ ರಥೋತ್ಸವ ನಡೆಯುತ್ತದೆ. ಊರಲ್ಲಿ ವೀರಭದ್ರ, ಆಂಜನೇಯ, ಬಸವನ ದೇವಾಲಯಗಳಿವೆ. 
ವೀರಬಭದ್ರನ ವಿಗ್ರಹವು ಸುಮಾರು ನಾಲ್ಕು ಅಡಿ ಎತ್ತರವಿದೆ. ಇಲ್ಲಿಯೇ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರಾದ ಮೈಲಾರ 
ಮಹಾದೇವ ಮತ್ತು ಅವರ ಸಂಗಡಿಗರು 1943 ರಲ್ಲಿ ಸ್ವಾತಂತ್ರ್ಯ ಚಳವಳಿಯ ಕಾಲಕ್ಕೆ ಹುತಾತರಾದರು. ಊರ ಹೊರಗೆ ಇರುವ 
ಆಂಜನೇಯ ದೇವಾಲಯಕ್ಕೆ ಪ್ರಾಚೀನ ದೇವಾಲಯದ ಅವಶೇಷಗಳನ್ನು ಬಳಸಲಾಗಿದೆ. ಊರಿನಲ್ಲಿ ಜಾಮಿಯಾ ಮಸೀದಿ ಹಾಗೂ 
ಚಮನ್‌ಷಾವಲಿ ದರ್ಗಾ ಇದೆ. ಈ ದರ್ಗಾದಲ್ಲಿ ಜಿಲ್‌ಹಜ್‌ ತಿಂಗಳಲ್ಲಿ 10-11 ದಿನಗಳ ಕಾಲ ಭಾರಿ ಉರುಸು ನಡೆಯುತ್ತದೆ. 
1960 ರಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಪ್ರಾರಂಭವಾಗಿ ವಸತಿ ಶಾಲೆ ನಡೆಯುತ್ತಿದೆ. ಇದೇ ಊರಿನ ಸ್ವಾತಂತ್ರ್ಯಯೋಧ ಹಳ್ಳಿಕೇರಿ 
ಗುದ್ದೆಪ್ರ ಇದರ ಸ್ಥಾಪಕರು. ಹಳೇರಿತ್ತಿಯು (ಜನಸಂಖ್ಯೆ : 1943) ಹೊಸರಿತ್ತಿಯಿಂದ ನೈರುತ್ಯಕ್ಕೆ 5 ಕಿ.ಮೀ. ದೂರದಲ್ಲಿರುವ ' 
ಪುರಾತನ ಸ್ಥಳವಾಗಿದೆ. ಈ ಊರಲ್ಲಿ ಆದಿಶಕ್ತಿ ಉಡಚವ್ವ, ದುರ್ಗವ್ವನ ಮತ್ತು ಆಂಜನೇಯ ಗುಡಿಗಳಿವೆ. ಇವುಗಳಲ್ಲಿ ಆಂಜನೇಯ 
ಮತ್ತು ಉಡಚವ್ವ ಗುಡಿಗಳು ಇತ್ತೀಚೆಗೆ ಜೀರ್ಣೋದ್ಧಾರವಾಗಿದೆ. ಉಳಿದವು ಇಟ್ಟಿಗೆ ಮತ್ತು ಕಲ್ಲುಗಾರೆ ಬಳಸಿ ಕಟ್ಟಿಸಿದವುಗಳಾಗಿವೆ. 
ಆದಿಶಕ್ತಿ ದೇವಾಲಯದಲ್ಲಿನ ಸುಮಾರು 2.5 ಅಡಿ ಎತ್ತರದ ಮಹಿಷಮರ್ದಿನಿ ಶಿಲ್ಪವು, ರಾಷ್ಟಕೂಟರ ಲಕ್ಷಣವನ್ನು ಹೊಂದಿದ್ದು 
ಕೊಂಬುಳ್ಳ ಮನುಷ್ಕಾಕಾರದ ಮಹಿಷನನ್ನು ತಿವಿಯುತ್ತಿರುವಂತೆ ಕಂಡರಿಸಿದೆ. ಈ ಶಿಲ್ಪವು ಅದೇ ದೇವಾಲಯದ ಮುಂದೆ ನೆಲದಲ್ಲಿ 
ಸಿಕ್ಕಿದ್ದೆಂದು ಹೇಳುತ್ತಾರೆ. ಉಡಚವ್ವನ ಗುಡಿಯ ಪಕ್ಕದ ಹೊಲದಲ್ಲಿ ಸುಮಾರು ಕ್ರಿ.ಶ. 10-11 ನೇ ಶತಮಾನಕ್ಕೆ ಸೇರಬಹುದಾದ 
ಸುಂದರವಾದ ಗಜಲಕ್ಷ್ಮಿ ಶಿಲ್ಪ ಹಾಗೂ ಕೋಣನ ತಲೆಯಿದೆ. ಊರಿನ ಅಗಸೆ ಕಂಬದ ಮೇಲೆ ಶಾಸನವಿದ್ದು ರಾಷ್ಟ್ರಕೂಟ ಕಾಲದ್ದಾ(ಕ್ರಿ.ಶ. 
929)ಗಿದ್ದು ಮಹಾಸಾಮಂತ ಬಂಕೆಯ ಬನವಾಸಿಯನ್ನಾಳುವಾಗ ಗೋಸಹಸ್ರದಾನ ಮಾಡಿದ ಉಲ್ಲೇಖವನ್ನು ನೀಡುತ್ತದೆ. 


ಹೊಳೆಆನವೇರಿ : ರಾಣೆಬೆನ್ನೂರು ತಾಲೂಕಿನ ಹೊಳೆಆನವೇರಿಯು (ಜನಸಂಖ್ಯೆ : 1,363) ರಾಣೆಬೆನ್ನೂರಿನಿಂದ ಆಗ್ನೇಯಕ್ಕೆ 
70 ಕಿ.ಮೀ. ದೂರದಲ್ಲಿದ್ದು ಪ್ರಾಚೀನ ಶಾಸನಗಳಲ್ಲಿ "ಆನೆವರಿ' ಎಂದೇ ಉಲ್ಲೇಖಗೊಂಡಿದ್ದು ಹಿಂದೆ ಇದು ರಟ್ಟಿಹಳ್ಳಿ-70 ಕ್ಕೆ ಸೇರಿದ 
ಗ್ರಾಮವಾಗಿತ್ತು. ಕುಮುದ್ವತಿ ಹಾಗೂ ತುಂಗಭದ್ರಾನದಿಗಳ ಸಂಗಮ ಸ್ಥಳದಲ್ಲಿರುವ ಈ ಊರಿಂದ ಈವರೆಗೆ ನಾಲ್ಕು ಶಾಸನಗಳು 
ವರದಿಯಾಗಿವೆ. ಇವುಗಳಲ್ಲಿ ರಾಮೇಶ್ವರ ಗುಡಿ ಮುಂದಿರುವ ಕ್ರಿ.ಶ. 1048 ರ ಶಾಸನ ಕೂಡಲ ಸಂಗಮದ ರಾಮತೀರ್ಥಕ್ಕೆ 
ಆನೆವರಿ ಗ್ರಾಮವನ್ನು ಅಧಿಕಾರಿಗಳು ದಾನ ನೀಡಿ ದೇವಾಲಯದ ಪರಿವಾರದವರಿಗೆ ಭೂದಾನ ಮಾಡಿದ ಅಂಶವನ್ನು ತಿಳಿಸಿದರೆ, 
ಸಂಗಮೇಶ್ವರ ದೇವಾಲಯದ ಕಂಬದ ಮೇಲಿರುವ ಕ್ರಿ.ಶ. 1247ರ ಶಾಸನ ವಿಶ್ವರೂಪದೇವರಿಗೆ ನಾಗವ್ವೆ ಹೂಸೇವೆಗೆಂದು ಒಂದು 
ಗದ್ಯಾಣವನ್ನು ದಾನ ಮಾಡಿ, ಅದರ ಬಡ್ಡಿಯಾಗಿ ದಿನಪ್ರತಿ 50ಹೂಗಳನ್ನು ಪೂಜಾರಿಗಳು ದೇವರಿಗೆ ನಡೆಸಬೇಕೆಂದು ಆದೇಶಿಸುತ್ತದೆ. 
ಬನಶಂಕರಿ ಗುಡಿ ದ್ವಾರದ ಮೇಲಿರುವ ಕ್ರಿ.ಶ. 1249ರ ಶಾಸನ ರಾಮನಾಥದೇವರಿಗೆ ಮಾಯಿದೇವ ದಾನ ಮಾಡಿದ್ದನ್ನು ತಿಳಿಸುತ್ತದೆ. 
ಈ ಊರಲ್ಲಿರುವ ಎರಡು ಪ್ರಾಚೀನ ದೇವಾಲಯಗಳಲ್ಲಿ ಹೊಳೆಯಂಚಲ್ಲಿರುವ ರಾಮೇಶ್ವರ ಗುಡಿಯೇ ಪ್ರಾಚೀನದ್ದಾಗಿದ್ದು, ಇಂದು 
ಪೂರ್ಣ ಶಿಥಿಲಗೊಂಡಿದೆ. ಮೂಲತಃ ಗರ್ಭಗೃಹ ಹಾಗೂ ಅರ್ಧಮಂಟಪವನ್ನು ಹೊಂದಿದ್ದ ಈ ಗುಡಿಯ ಗರ್ಭಗೃಹದಲ್ಲಿ 
ರಾಷ್ಟ್ರಕೂಟರ ಕಾಲದ ಬೃಹತ್‌ ಶಿವಲಿಂಗವಿದ್ದು ಇದರ ಛಾವಣಿ ಕುಸಿದಿದೆ. ಗರ್ಭಗೃಹದ ಬಾಗಿಲವಾಡವು ಸುಮಾರು 10 ಅಡಿ 
ಎತ್ತರವಿದ್ದು ಆಕರ್ಷಕವಾಗಿದೆ. ಅರ್ಧಮಂಟಪ ಭಾಗ ಸಾಕಷ್ಟು ಹಾಳಾಗಿದೆ. ಈ ಗುಡಿಯು ರಾಷ್ಟ್ರಕೂಟರ ಕಾಲದ್ದೆಂದು 
ಊಹಿಸಬಹುದಾಗಿದೆ. ಈ ಊರಿನ ಮತ್ತೊಂದು ಆಕರ್ಷಣೆಯೆಂದರೆ, ಊರ ಹೊರಗೆ ಎರಡೂ ನದಿಗಳ ಸಂಗಮ ಸ್ಥಳದಲ್ಲರುವ 
ನಾಜೂಕಾದ ಭವ್ಯ ಶಿಲ್ಪಗಳ ಅತ್ಯಾಕರ್ಷಕ ಕೆತ್ತನೆಯಿರುವ ಸಂಗಮೇಶ್ವರ (ಶಾಸನೋಕ್ತ ವಿಶ್ವರೂಪದೇವರು) ದೇವಾಲಯವಾಗಿದ್ದು 
ಇದು ಗರ್ಭಗೃಹ, ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿದೆ. ಚೌಕ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು ಇದರ ಬಾಗಿಲವಾಡ 
ಪಂಚಶಾಖಾಲಂಕೃತವಾಗಿದ್ದು ಶೈವ ದ್ವಾರಪಾಲಕರನ್ನು ಹೊಂದಿದೆ. ಅಂತರಾಳದಲ್ಲಿ ನಂದಿಯಿದ್ದು ಇದರ ಬಾಗಿಲವಾಡವು ವೃತ್ತಾಕಾರದ 
ಬಳ್ಳಿಯ ನಡುವೆ ವಾದ್ಯಗಾರರು, ನರ್ತಕರನ್ನು ಹೊಂದಿರುವ ಸುಂದರವಾದ ಜಾಲಾಂದ್ರವನ್ನು ಹೊಂದಿದ್ದು ಇಕ್ಕೆಲದಲ್ಲಿರುವ ಮನಥನ 


1054 ಧಾರವಾಡ ಜಿಲ್ಲೆ 


ಕೆತ್ತನೆ ಗಮನಾರ್ಹವಾಗಿದೆ. ನವರಂಗದಲ್ಲಿ ವೃತ್ತ ಅಡ್ಡಕೊಯ್ತದ ಆಕರ್ಷಕ ಚಾಳುಕ್ಯ ಕಂಬಗಳಿವೆ. ಈ ದೇವಾಲಯದ ಹೊರಮೈ 
ಅತ್ಯಂತ ನವಿರಾದ ಆಕರ್ಷಕ ಕೆತ್ತನೆಗೆ ಹೆಸರಾಗಿದೆ. ಈ ಗುಡಿಯ ಆದಿಷ್ಠಾನ ಸುಂದರವಾದ ಪಂಚಪಟ್ಟಿಕೆಯನ್ನು ಒಳಗೊಂಡಿದ್ದು 
ಗರ್ಭಗೃಹದ ಮತ್ತು ಅಂತರಾಳದ ಭಿತ್ತಿಯು ಕಿರಿದಾದ ದೇವಕೋಷ್ಟ ವೈವಿಧ್ಯಮಯವಾದ ಕಿರು ಶಿಖರ, ಆಲಂಕಾರಿಕ ಕಿರುಸ್ತಂಭ, 
ಚಿಕಣೆ ಶಿಖರಗಳ ಸರಮಾಲೆಯ ನಡುವೆ, ವೀಣೆ ನುಡಿಸುತ್ತ ಹಾಡುತ್ತ ನರ್ತಿಸುತ್ತಿರುವ ಸುಂದರಿ ಹಾಗೂ ಪರಿವಾರ ಕಲಾವಿದೆಯರ 
ಆಕರ್ಷಕ ಶಿಲ್ಪಗಳಿವೆ. ಹೊರಮೈಯ ನಯನ ಮನೋಹರ ಕೆತ್ತನೆಯಿಂದ ವೀಕ್ಷಕರ ಮನೆಗೆಲ್ಲುವ ಈ ಗುಡಿಯ ಶಿಖರ ಹಾಳಾಗಿದೆ. 
ಸಂಕ್ರಾಂತಿಯಂದು ಇಲ್ಲಿ ಜಾತ್ರೆ ನಡೆಯುತ್ತದೆ. ಸಂಕ್ರಾಂತಿ ಸ್ನಾನಕ್ಕೆಂದು ಸಾವಿರಾರು ಜನ ಸಂಗಮಕ್ಕೆ ಬಂದು ಜಾತ್ರೆಯಲ್ಲಿ 
ಪಾಲ್ಗೊಳ್ಳುತ್ತಾರೆ. ಈ ಗುಡಿಗೆ ಸೇರಿದಂತೆ ಬಲಬದಿಯಲ್ಲಿ ಹಾನಗಲ್‌ ಕುಮಾರಸ್ವಾಮಿಗಳ ಗದ್ದುಗೆಯಿದೆ. 


ರಾಮೇಶ್ವರ ಗುಡಿ ಬಳಿಯಲ್ಲಿ ಬನಶಂಕರಿ 'ಗುಡಿಯಿದೆ. ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮುಖಮಂಟಪವನ್ನು 
ಹೊಂದಿರುವ ಈ ಗುಡಿ, ಪೂರ್ಣ ದುರಸ್ತಿಗೊಂಡಿದೆಯಾದರೂ ಗರ್ಭಗೃಹದಲ್ಲಿರುವ ದೇವಿ ಮೂರ್ತಿ, ಬಾಗಿಲವಾಡ ಹಾಗೂ 
ಕೆಲವು ಕಂಬಗಳು ಕಲ್ಯಾಣದ ಚಾಲುಕ್ಕರ ಕಾಲದ್ದಾಗಿವೆ. ಈ ಗುಡಿಯ ಆವರಣದಲ್ಲಿ ಭಗ್ನವಾದ ಸೂರ್ಯ ಮತ್ತು ಸಪ್ತಮಾತೃಕಾ 
ಶಿಲ್ಪಗಳಿವೆ. ಈ ದೇವಿಯ ಜಾತ್ರೆ ಭಾರತ ಹುಣ್ಣಿಮೆಗೆ ಐದು ದಿನ ಮೊದಲೇ ವಿಜೃಂಭಣೆಯಿಂದ ನಡೆಯುತ್ತದೆ. ಇವುಗಳ ಜೊತೆಗೆ 
ಊರಲ್ಲಿ ಇತ್ತೀಚಿನ ಹನುಮಂತ, ದುರ್ಗಾ, ಬೀರದೇವ, ಬಸವಣ್ಣನ, ಹಾಗೂ ರಾಮನ ಗುಡಿಗಳಿವೆ. ಊರಲ್ಲಿ ಒಂದೆರಡು ವೀರಗಲ್ಲು 
ಹಾಗೂ ಮಾಸ್ತಿಕಲ್ಲುಗಳೂ ಇವೆ. ಊರಲ್ಲಿ ಒಂದು ಮಸೀದಿ ಇದೆ. 


ಹೊಳೆ ಆಲೂರು : ರೋಣ ತಾಲೂಕಿನ ಹೊಳೆಆಲೂರು (ಜನಸಂಖ್ಯೆ : 7,565) ರೋಣದಿಂದ ವಾಯುವ್ಯಕ್ಕೆ 25 ಕಿಮೀ 
ದೂರದಲ್ಲಿದೆ. ಈ ಊರು ಮಲಪ್ರಭಾ, ನದಿಯ ದಂಡೆಯ ಮೇಲಿರುವುದರಿಂದ ಹೊಳೆ ಆಲೂರೆಂದು ಕರೆಯುತ್ತಾರೆ. ಇದು 
ಗದಗ-ಬಾಗಲಕೋಟೆ ರೈಲು ಮಾರ್ಗದಲ್ಲಿದ್ದು ಹೊಳೆ ಆಲೂರಲ್ಲೂ ನಿಲ್ದಾಣವಿದೆ. ಹೀಗಾಗಿ ಈ ಊರನ್ನು "ಗಾಡಿ ಆಲೂರು' 
ಎಂದೂ ಕರೆಯುತ್ತಾರೆ. ಇತಿಹಾಸ ಪೂರ್ವ ಕಾಲದ ಪಳಿಯುಳಿಕೆಗಳು ಇಲ್ಲಿ ಲಭಿಸಿವೆಯೆಂದು ಡಾ ಸುಂದರ ರವರು ಹೇಳುತ್ತಾರೆ. 
ರೋಣ ತಾಲೂಕಿನ ಪ್ರಮುಖ ಊರುಗಳಲ್ಲಿ ಒಂದಾಗಿರುವ ಇದು ಕಲಾತಕ್ಷವಾದ ಕುಸುರಿ ಕೆಲಸಗಳಿಂದ ಕೂಡಿದ ಕಟ್ಟಿಗೆಯ 
ಬಾಗಿಲವಾಡಗಳ ತಯಾರಿಕೆಗೆ ಪ್ರಸಿದ್ಧವಾಗಿದ್ದು ಇವುಗಳಿಗೆ ಈ ಭಾಗದಲ್ಲಿ ಒಳ್ಳೆಯ ಬೇಡಿಕೆಯಿದೆ. ಇಲ್ಲಿನ ಎಚ್ಚರಸ್ವಾಮಿ ಮಠ 
ಮತ್ತೊಂದು ಆಕರ್ಷಣೆಯಾಗಿದೆ. ಹಿಂದೂ ಮುಸ್ಲಿಮರೆನ್ನದೆ ಸಕಲರೂ ನಡೆದುಕೊಳ್ಳುವ ಈ ಮಠದ ಜಾತ್ರೆ ಡಿಸೆಂಬರ್‌. ತಿಂಗಳಲ್ಲಿ 
ಜರುಗುತ್ತದೆ. ಸಂಕ್ರಾಂತಿ ಹಬ್ಬದಂದು ಸಂಕ್ರಾಂತಿಯ ಸ್ನಾನಕ್ಕೆಂದು ಇಲ್ಲಿಗೆ ಹತ್ತಾರು ಸಾವಿರ ಜನ ಬಂದು ಸೇರುತ್ತಾರೆ. ಕರ್ನಾಟಕದ 
ಏಕೀಕರಣಕ್ಕಾಗಿ ದುಡಿದವರಲ್ಲಿ ಅಗ್ರಗಣ್ಯರಾದ ಆಲೂರು ವೆಂಕಟರಾಯರು ಈ ಊರವರು. 


ಧಾರವಾಡ ಜಿಲ್ಲೆಯ ಕಂದಾಯ ಗಾಮಗಳ ಪಟ್ಟ 


ಅಂಕದಖಣ ಶಿಗ್ಗಾ* ಸAnkadakana SG* ಅಡ್ಡೂರ ನವ Adnur NV 
ಅಂಕಲಿ ಶಿರ Ankali SH eಡ್ರಕಟ್ಟಿ ಶರ Adrakatti SH 
ಅಂಕಸಾಪುರ ರಾ Ankasapur RB ಅಣಜಿ ಹಿರೇ Aji HR 
ಅಂಗರಕಟ್ಟಿ ಬ್ಯಾ ಡಿಗ೩20/ B ಅಣ್ಣಿಗೇರಿ ನವ Annigen NV 
ಅಂಗರಕಟ್ಟಿ ಹಿರೇ ೩ngarakatti HR ಅಬಲೂರ ಹಿರೇ blur HR 
ಅಂಚಟಗೇರಿ ಹು Anchatagen HB eಬ್ಬಗೇಂರ ರೋ 001801 RO 
ಅಂತರವಳ್ಳಿ ರಾ Antaravalli RB eರ್ಬಾಣ ನರ Arbana NR 
ಅಂತೂರ ಗದ Antur G ಅಮರಗೋಳ ರೋ Amaragola RO 
ಅಂದಲಗಿ ಶಿಗ್ಗಾ ೩೧681881 SG ಅಮರಗೋಳ ಹು Amaragola HB 
ಅಂಬ್ಲಿಕೊಪ್ಪ ಧಾ Amblikoppa D ಅಮರಗೋಳ ನes Amaragola NV 
ಅಂಬೊಳಿ ಧಾ Amboli D ಅಮಿವಭಾವಿ ಧಾ Amminabhavi D 
ಅಕ್ಕಿಆಲೂರ ಹಾನ Akkialur ‘HG ಅಯೋಧ್ಯಾ ಹು Ayodhya HB 
ಅಕ್ಕಿಗುಂದ ೨5 (180008 SH ಅರಟಾಳ ಶಿಗ್ಗಾ tala SG 
ಅಕ್ಕಿವಳ್ಳಿ ಹಾನ ಸAkkivalli HG ಅರಬಗೊಂಡ ಬ್ಯಾ ೩rabagonda B 
ಅಕ್ಕೂರ ಹಾವೇ ಸAkkur HV ಅರವಟಗಿ ಧಾ aAravatagi D 
ಅಗಡಿ ಹಾವೇ ಡಿ೩61 HV ಅರಹುಣಸೆ ರೋ ಮArahunasi RO 
ಅಗಡಿ ಹು ಕ್ರ HB ಅರಳಿಕಟ್ಟಿ ಹಿರೇ alikatti HR 
ಅಗಸನಹಳ್ಳಿ ಧಾ Agasanahall D ಅರಳಿಕಟ್ಟಿ (ಬು) ಹು Aralikatti (B) HB 
ಅಗಸನಹಳ್ಳಿ ಹಾವೇ ಸAಣಕ್ರasanahalli HV ಅರಳಿಕಟ್ಟಿ (ಮ) ಹು Aralikatti (M) HB 
ಅಗಸನಹಳ್ಳಿ ಬ್ಯಾ “೩580803111 B ಅರಳಿಹಳ್ಳಿ As Aralihalli SV 
ಅತ್ತಿಕಟ್ಟೆ ಬ್ಯಾ tte B ಅರಳಿಹೊಂಡ 50 Aralihonda KA 
ಅತ್ತಿಕೊಳ್ಳ ಧಾ Attikolla D ಅರಳೇಶ್ವರ & aAraleshwara HG 
ಅತ್ತಿಗೇರಿ ಶಿಗ್ಗಾ &1೦ಗ SG ಅರಿಷಿಣಗುಪ್ಪಿ ಹಾನ Arashinaguppi HG 
ಅದರಗುಂಚಿ ಹು Adaragunchi HB ಅರಿಷಿಣಗೋಡಿ ನರ Anshinagodi NR 
ಅಡವಿಸೋಮಾಪುರ ಗದ ಸdavisomapura G ಅರೇಕುರಹಟ್ಟಿ Ss ಸಯ NV 
ಅಡವಿಸೋಮಾಪುರ ಶಿಗ್ಗಾ  ಓ0211501780012 SG ಅರೇಬಸವನಕೊಪ್ಪ ಕಲ Arebasavanakoppa KD 
ಅಡೂರ ಹಾನ Adu HG ಅರೇಮಲ್ಲಾಪುರ ರಾ Aremallapura RB 


ನಾನಾನಾ 
= ಧಾರವಾಡ, ಹು ಇ ಹುಬ್ಬಳ್ಳಿ, ನವ 5 = ನವಲಗುಂದ, ನರ ನ ನರಗುಂದ, ರೋ ನ ರೋಣ, ಗದ ಗದಗ, ಮುಂ ನ ಮುಂಡರಗಿ, 


ಶಿರ ತ | ಕುಂ | ಕುಂದಗೋಳ, ಶಿಗ್ಗಾ 7 ಶಿಗ್ಗಾಂವಿ, ಕಲ ಇ ಕಲಘಟಗಿ, ಸವ ನ ಸವಣೂರು, ಹಾನ ನ ಹಾನಗಲ್‌, ಹಾವೇ ಇ ಹಾವೇರಿ, 
ಬ್ಯಾ ನ ಬ್ಯಾಡಗಿ, ರಾ 7 ರಾಣೆಬೆನ್ನೂರು, ಹಿರೇ 7 ಹಿರೇಕೆರೂರು 

* |) = Dharwad, HB = Hubli, NV = Navalgund, NR = Naragund, RO - Ron, G = Gadag, M = Mundarg1, 
SH = Shirahatti, KU = Kundagol, SG = Shiggoan, KA = Kalaghatgi, SV = Savanur, HN = Hangal, 

HV = Haveri, B = Byadgi, RB = Ranebennur, HR = Hirekerur. 


1056 


ಇಟಗಿ 


ಇನಾಂಕೊಪ್ಪ 


ಇನಾಂತಿರಾಮದುರ್ಗ 


ಇನಾಂವೀರಾಪುರಾ 


8೨೪9188 [॥ 888 [19 


1111.11 


ಹಿರೇ 


Allapura 
Allapura 
Allipura 
Avarapura 
Astakatti 
Asundi 
Asuti 
Alagavadi 
Alalagen 
Alnavara 
Anur 
Adrahalli 
Apinakoppa 
Ankatti 
Aladakatti 
Aladakatti 
Aladakatti 
Aladakatti 
Aladakatti 
Aladagen 
Alur 

Ahetti 
Ingalagi 
Ingalagondi 
Ingalagondi 
Ingalahalli 
Ichchangi 
ljarillakamapura 
Itagi 

Itagi 

Itagi 
Inamkoppa 
Inamtiramdurga 


Inamvirapura 


೫. .ಎ...2....8 


9) 
2 ಕ 


ಕರ್ಜಗಿ 


ತಿಕ್ಚ881998689 ಶ್ಚ 888 [89819 ॥ ಕ್ಕ 


ಎ 


ಕಲ್ಲ 


ಮುಂ 


ಹಿರೇ 


Inamvenkatapura PC 


10111100 
Ibrhimpura 
Ippikoppa 
Isrampura 
Ichalayallapura 
1138311 
Undenahalli 
Ukkunda 
Ugginaken 
Ujanipura 
Unakal 
Unachagerni 
Upanal 
Uppanashi 
Uppinabetagen 


Umachagi 
Ullatti 

Udagatti 
Ettinagudda 
Emmatti 
Erekuppi 
Airani 

Olagen 
Kankanawada 
Kanchinegalur 
Kandli 
Kamplikoppa . 
Kembaragatti 
Kambameanavi 
Kakkura 
Kachavi 
Kajjan 

Karjagi 


ರ ಸ್ಟಭಿ ಕನನರ ಕಟ ರಲ ಶಟಿಸ 


ಸಥನ ಸರ್ವ ಕ್ರ ರತ ಕಶಕ ರಳ 6858 


TEL ಕ 8 ತತ್ತ 8 8 


ಈ 
3 


¢ 
Ck 
ಘಾ 


ಧಾ 
ಹಿರೇ 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ 


Katnur HB 
Kadakola SH 
Kadakola SV 
Kadadalli NV 
Kadadalli NV 
Kadabagatti D 
Kadahalli SG 
Kadur HR 
Kanakikoppa NR 
Kanaginahala G 
Kanavi G 
Kanvisidgeri HR 
Kanavi Honnapura D 
Kadadi G 
Kadamanahalli B 
Kadaramandalagi B 
Kadampura M 
Kanakavada SH 
Kanakapura HV 
Kanakur D 
Kanavalli HV 
Kannenayakanakoppa 
KA 
Kanneshwara HN 
Kappali NR 
Kabanur SG 
Kabulayatakatti G 
Kabbur HV 
Kamadoda RB 
Kabbenur D 
Kamadolli KU 
Kamalapura D 
Kamalapur HR 


ಕರಗುದರಿ 
ಕರಡಿಕೊಪ್ಪ 
ಕರಡಿಗುಡ್ಡ 
೦ಎ 
ಕರೂರ 
ಕರ್ಮಡಿ 


ಕಲಘಟಗಿ 
ಕಲವಾಲ 


ಕಲಡಮ 


ಕರ್ಲಕೊಪ್ಪ (ಬೇ)* 


ಕರ್ಲವಾಡ 
ಕಲ್ಲಾಗನೂರ 
ಕಲ್ಲಾಪುರ 
ಕಲ್ಲಾಪುರ 
ಕಲ್ಲಾಪುರ 


Karagudari 
Karadikoppa 
Karadigudda 
Karur 
Karmadi 
Karekyathanahalli 
Kalakatte 
Kalakundi 
Kalakeri 
Kalakern 
Kalaken 
Kalakeni 
Kalakota 
Kalaguddi 
Kalaghatagi 
Kalavala 
Kalmadama 
Karlakoppa (B)* 
Karlavada 
Kallaganur 
Kallapura 
Kallapura 
Kallapur 
Kallapur 
Kallapura 
Kalyana 
Kallur 
Kallur 

Kalle 
Kalledevaru 
Kavalagen 
Kavalettu 


Kalagonda 


1057 


* ಟ್ರೀ ಇ ಬೇಚಿರಾಕ್‌ B ಇ Bechirak 


1058 


[119 ತಕ್ಷ ್ಚ 11 | ಓಕ ಕಿಶ್ಚ»&ಕತಿಚ್ಧ 1 9ಕ್ಕ್ಚ;೮೫88181825 


Kalagondi 
Kalanur 
Kalalakonda 
Kalasa 
Kalasapura 
Kalliganur 
Kallihala 
Kakola 
Kaginelli 
Katenahalli 
Katenahalli 
Kadanakoppa 
Kadashettihalli 
Kamadhenu 
Kamanahall 
Kamanahalli 
Karagi 
Karadagi 
Karadagi 
Kalavada 
Kalvikallapura 
Kalvehall 
Kalveyallapura 
Kasambi 
Kyatanagen 
Kyarekoppa 
Kyalakonda 
Kyasanur 
Kittur 

Kittur 
Kirager 
Kiratageri 
Kiravadi 


Kiresur 


91889898189, 8॥[॥॥॥ 


'2....1...೬. ೬೫», 


Kunchur HR 
Kuntanahosahali HN 
Kuntoji RO 
Kumtur KU 
Kundagol KU 
Kundralli SH 
Kundur SG 
Kumbarakoppa D 
Kurdiken HB 
Kudupali HR 
Kunimallihalli SV 
Kurtukoti G 
Kudnhala RB 
Kunnur SG 
Kuppelur RB . 
Kubihala KU 
Kumarakoppa NV 
Kummanayakanakoppa 
D 
Kummur B 
Kuradagi R 
Kuranakoppa KA 
Kuranakoppa NR 
Kurahatti RO 
Kurugovinakoppa NR 
Kurudapura (B) D 
Kurubagatt D 
Kurubagonda HV 
Kurubaramallur SV 
Kurlageri NR 
Kulagalla HB 
Kusagur RB 
Kusumapura SH. 
Kulenur HV 


ಕೆಂಗೊಂಡ 
ಕೆಂಚನಗಟ್ಟಿ (ಬೀ) 


ು 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ 


Kudal 

Kudalagi 
Kunagatt 
Kunabevu 
Kuragunda 
Kuli 

Kusanur 
Knislinapura 
Knshnapura 
Knishnapura 
Kengapura 
Kemgonda 
Kenchanagatti (B) 
Kenchayikoppa 
Keravadi 
Kenkeppa 
Kerimattihall 
Kenmallapura 
Kerihalli 
Kelagen 
Kelvarakoppa 
Kelura 
Kesaralli 
Kedanahalli (B) 
Keshwapura 
Konkanakurahatti 
Kongawada 
Kondikoppa 
Kondigeri 
Kondoji 
Kokkaragundi 
Kotagundahunasi 
Kotabagi 
Kotabalu 


HN 


ಔ೩25ಕಇಕಔಕನ 


ಕೊಟ್ಟಗೇರಿ ಶಿಗ್ಗಾ 
ಕೊಡಬಾಳ ಹಾವೇ 
ಕೊಡಿಯಾಲ ರಾ 
ಕೊಡ್ಲಿವಾಡ ಕುಂದ 


ಕೊಪ್ಪಗೊಂಡನಕೊಪ್ಪ ಹಾನ 


ಕೊಪ್ಪರಶಿಕೊಪ್ಪ  ಹಾನ 
ಕೊರಡೂರ ಹಾವೇ 
ಕೊರ್ಲಹಳ್ಳಿ ಮುಂ 
ಕೊಲ್ಲಾಪುರ ಬ್ಯಾ 
ಕೋಗನೂರ ಶಿರ 
ಕೋಗಿಲಕೇರಿ. ಧಾ 
ಕೋಟಹಾಳ ರಾ 
ಕೋಟುಮಚಗಿ ಗದ 
ಕೋಟೂರ ಧಾ 
ಕೋಡ ಹಿರೇ 
ಕೋಡಮಗ್ಗಿ ಹಿರೇ 
ಕೋಡಿಯಲ್ಲಾಪುರ  ಹಾನ 
ಕೋಡಿಹಳ್ಳಿ ಹಿರೇ 
ಕೋಣನಕೇರಿ (ಬೀ) ಶಿಗ್ಗಾ 
ಕೋಣನಕೇರಿ 6) ಶಿಗ್ಗಾ 
ಕೋಣನಕೊಪ್ಪ ಹಾನ 
ಕೋಣನತಂಬಗಿ ರಾ 
ಕೋಣನತಂಬಗಿ ಹಾವೇ 
ಕೋಳೂರ ಹಾವೇ 
ಕೌಜಗೇರಿ ರೋ 
ಖಂಡೀಬಾಗೂರ ಹಿರೇ 


ಖಡೋಣಿ ಮುಂ 
ಖನ್ನೂರ ನವ 
ಖಾನಾಪುರ ನರ 
ಖಾನಾಪುರ ಶಿರ 


ಖಾಲಸಾಹುಣಸೀಕಟ್ಟ ಕಲ 


Kottigen SH 
Kodabala HV 
Kodiyala RB 
Kodliwada KU 
Koppagondanakoppa 

HN 
Kopparashikoppa HN 
Koradur HV 
Korlahalli M 
Kollapura B 
Koganur SH 
Kogilaken D 
Kotahala RB 
Kotumachagi G 
Kotur 
Koda HN 
Kodamaggi HR 
Kodiyallapura HN 
Kodthalli HR 
Konanaken (B) SG 
Konanaken (K) SG 
Konanakoppa HN 
Konanathambigi RB 
Konanathambigi HV 
Kolur HV 
Kaujagen RO 
Khandi Baguru HR 
Kanderayanahally RB 
Khadoni M 
Khannuru NV 
Khanapura NR 
Khanapura SH 
Khalasa Hunasikatti 

KA 


1059 


1000 ಧಾರವಾಡ ಜಿಲ್ಲೆ 
ಖುರ್ದಕೋಡಿಹಳ್ಳ ಬ್ಯಾ ಜKhurdkodihall B ಗಿರೇವಾಡ Girevadabasavana- 
ಖುರ್ದವೀರಾಪುರ ಬ್ಯಾ hurd Virapura 8 ಬಸವನಕೊಪ್ಪ ಕ koppa 
ಖುರ್ಸಾಪುರ ಶಿಗ್ಗಾ Khursapura 8G  ಗುಂಗರಗಟ್ಟ ಧಾ Gungaragatti 
ಗಂಗಾಪುರ ಕಾ Gangapur RB ಗುಂಡೂರ ಹಾನ Gunduru 
ಗಂಗಾಪುರ ಹರೇ ೧೩82007 HR ಗುಡೂರ ಸವ pM 3 
ಕ್‌ ನರ Gangapur NR ಗುಜಮಾಗಡಿ ರೋ Gujamagadi 
ಗುಡಗುಡಿ ಹಾನ Gudagudi 
ಗಂಗಾಪುರ ಮುಂ Gangapur M 
ಗುಡಗೂರ ರಾ Gudaguru 
ಗಂಗಾಯಿಕೊಪ್ಪ ಹಿರೇ Gangayi Koppa HR | 
ಭಾ ಗುಡಗೇರಿ ಕುಂದ Gudagen 
ಗಂಗಿವಾಳ ಹು 
gp ಗುಡ್ಡದ ಗುಡ್ಡಾಪುರ ರಾ  ಮGuddadaguddapura 
ಗಂಜಿಗಟ್ಟಿ ಕಲ Ganjigatti KA 
Bry ಗುಡ್ಡದ ಚೆನ್ನಪುರ ಶಿಗ್ಗಾ Gಟdd೩da 
ಗಂಜೀಗಟ್ಟಿ ಶಿಗ್ಗಾ ೦೩/1881 50 Channapura 
ಗಂಭ್ಯಾಪುರ ಕಲ 0811011000 KA ಗುಡ್ಡದ ಬೂದಿಹಾಳ ಮುಂ Guddadabudihala 
ಗಜೇಂದ್ರಗಡ ರೋ anjendragada RO ಗಡ್ಡದ ಬೇವಿನಹಳ್ಳಿ ರಾ Guddadabevinahalli 
ಗಡಿಗುಂಡಿಯಲ್ಲಾಪುರ ಹಾನ Gadigundiyallapura HN ಗುಡ್ಡದ ಮತ್ತಿಹಳ್ಳಿ ಹಾನ Guddadamattihalli 
ಗಡಿಯಂಕನಹಳ್ಳಿ ಹಾನ Gadigundiyallapura HN ಗುಡ್ಡದ ಮಲ್ಲಾಪುರ ಬಾ Guddadamallapura 
3 ಇಡ ko ಅ 
ಗಣಜೂರ ಹಾವೇ Ganajur HV ಗುಡ್ಡದ ಮಾದಾಪುರ ಹಿರೇ Guddadamallapura 
ಗಣೇಶಪೇಟೆ ಹು Ganeshapet HB ಗುಡ್ಡದ ಹುಲೀಕಟ್ಟಿ ಕಲ Guddadahulikatti 
ಗದಗ ಗದ Gadaga G ಗುಡ್ಡದ ಹೊಸಳ್ಳಿ ರಾ Guddadahosahalli 
ಗಬ್ಬೂರ ಹು Gabburu HB ಗುಡ್ಡದಾನ್ಟೀರಿ ರಾ Guddadanveri 
ಗಬ್ಬೂರ ಶಿಗ್ಗಾ Gabburu SG ಗುಡಿಗೇರಿ (ಬ) ಶಿಗ್ಗಾ Gudigeri (8) 
ಗರಗ ಧಾ Garaga D ಗುಡಿಸಲಕೊಪ್ಪ ಹಾಪೇ RE ಇಸ 
ಗಲಗಿನ ಕಟ್ಟಿ ಹಿರೇ Galaginakatti UR Ne Wr: ಫೊ 
ಗಲಗಿನ ಕಟ್ಟಿ. ಕ  Galaginakatti PRs. ಹ ಇ... 
ಗುಡೇ ಕುಂದ 1೩12111 
ಗಲಗಿನ ಕಟ್ಟಿ ಶಿಗ್ಗಾ Galaginakatti SH ಹಾಟ ರ್ಟ ಸ 
ಗುತ್ತಲ ಹಾವೇ Guttala 
ಗಳಗನಾಥ ಹಾವೇ Galaganatha HV 
| ಗುಮ್ಮಗೋಳ ಮುಂ Gummagola 
ಗಳಗಿ ಕಲ Galagi KA 
ಗುಮ್ಮಗೋಳ ನವ... 0111388018 
ರ್‌ ಕ್‌ ತ ಟ್‌ ಗುಮನಹಳ್ಳಿ ಬ್ಯಾ  Gummanahalli 
ಗಾಡಗೊಳ್ಳಿ ರೋ Gadagolli RO | ಹಾವೇ Guyilagundi 
ಗಾವಲನಗಟ್ಟಿ ಹು Gavalanagatti HB ಗುಲಗಂಜಿಕೊಪ್ಪ ಶರ  Gulaganjikoppa 
ಗಿರಿಯಾಲ ಹು Giriyala HB ಗುಲಗಂಜಿಕೊಪ್ಪ ಧಾ Gulaganjikoppa 
ಗಿರಿಶಿನಕೊಪ್ಪ ಹಾನ Girishinakoppa HG ಗುಲಗುಳಿ ರೋ Gulaguli 


ನರ 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ 


Gurlakatti NV 
Gulagundi RO 
Guledakoppa D 
Gugigatti D 
Guduru HV 
೧೬600812111 B 
Gejjihalli HN 
Gerapura M.Adura HV 
Gondi HG 
Gotagodi SG 
(0188061 HG 
Godachikonda HR 
Gobbaragundi NV 
Gokula HB 
Gogeri RN 
Gojanuru SH 
Godihala RB 
Gonala SV 
Gopagondanakoppa SG 
Gopanakoppa HB 
GopanakoppaM D 
Gopapura HG 
Govanakoppa SH 
Govanakoppa M. 
Narendra D 
Govanala SH 
Gaudagen KU 
Gowrapura M Adura HV. 
Ghangadikoppa D 
Ghalapuji B 
Ghantenakoppa KA 
Chandanamatti D 


ಚಂದಾಪುರ 
ಚಂದಾಪುರ 
ಚಟ್ನಳ್ಳಿ 
ಚನ್ನಳ್ಳಿ 

ಚನ್ನಾಪುರ 
ಚನ್ನಾಪುರ 


ಚನ್ನಪುರ ಮ.ಅಡೂರ ಹಾನ 


ಚನ್ನಾಪುರ ಮ. 
ನಿಡಶಿಂಗಿ 
ಚನ್ನೂರು 
ಚಪ್ಪರದಹಳ್ಳಿ 
ಚಪ್ಪರದಹಳ್ಳಿ 
ಚವಡಾಳ 
ಚವಧಾಳ 
ಚವದಾರ್ಕಿ 
ಚಳಗೇರಿ 
ಚಳಮಟ್ಟಿ 


ಬಿ 
ಚಲ್ಲಾಳ 


ಚಾಕಾಪುರ 
ಚಾಕಲಬ್ಬಿ 
ಚಿಂಚಲಿ 

ಚಿಕ್ಕ ಅರಳಿಹಳ್ಳಿ 
ಚಿಕ್ಕ ಕುರುವತ್ತಿ 
ಚಿಕ್ಕ ಗುಂಜಾಳ 
ಚಿಕ್ಕಣಜಿ 
ಚಿಕ್ಕನರಗುಂದ 
ಚಿಕ್ಕ ನರ್ತ್ತಿ 
ಚಿಕ್ಕ ನೆಲ್ಲೂರ 
ಚಿಕ್ಕಬಾಸೂರ 
ಚಿಕ್ಕಬ್ಬಾರ 
ಚಿಕ್ಕಬೂದಿಹಾಳ 


ಚಿಕ್ಕ ಬೂದಿಹಾಳ 


ಚಿಕ್ಕ ಬೆಂಡಿಗೇರಿ 


ಚಿಕ್ಕಮಣಕಟ್ಟಿ 


Chandapura 
Chandapura 
Chatnali 
Channalli 
Channapura 


Channapura 


1061 


RB 


Channapura M. AdurHN 


Channapura M. 
Nidashingi 
Channur 
Chapparadahall 
Chapparadahalli 
Chavadala 
Chavadala 
Chavadarki 
Chalagen 
Chalamatti 
Challala 
Chakapura 
Chakalabbi 
(1101/11 
Chikkaratihalli 
Chikkakuravatti 
Chikkagunjal 
Chikkananyji 
Chikkanaragunda 
Chikkanarti 
Chikkanellur 
Chikkabasur 
Chikkabbara 
Chikkabudihal 
Chikkabudihal 
Chikkabendigeri 


Chikkamanakatti 


1062 


ಚಿಕ್ಕಮಣ್ಣೂರು 
ಚಿಕ್ಕಮತ್ತೂರ 
ಚಿಕ್ಕಮರಳಿಹಳ್ಳಿ 
ಚಿಕ್ಕಮಲ್ಲಿಗವಾಡ 
ಚಿಕ್ಕಮಲ್ಲೂರ 
ಚಿಕ್ಕಮಾಗನೂರ 
ಚಿಕ್ಕಮುಗದೂರ 
ಚಿಕ್ಕಮೊರಬ 
ಚಿಕ್ಕಯಡಚಿ 


ಚಿನ್ನಮುಳಗುಂದ 
ಚಿಲಕವಾಡ 
ಚಿಲ್‌ಜೇರಿ 
ಚಿಲ್ಲಗೇರಿ 
ಚೀಕಿನಕುಪ್ರೆ 
ಚೀರನಹಳ್ಳಿ 
ಚುರ್ಚಿಹಾಳ 


Chikkamannur 
Chikkamathur 


Chikkamaralihalli 
Chikkamalligavada 


Chikkamallur 
Chikkamaganur 
Chikkamugadur 
Chikkamorab 
Chikkayadachi 
Chikkavaddatti 


Chikkalingadahalli 


Chikkasavanur 
Chikkahandigola 
Chikkeharakuni 
Chikkahullala 
Chikkalli 
Chikkeri 


Chikkamshihosur 


Chikkerur 
Chikkonati 
Chikkoppa 


Chinnamulagunda 


Chilakawada 
Chiljeni 
Chilligeri 
Chikinakuppe 
Chiranahalli : 
Churchihal 
Chennur 
Choga 


chikkoppathanda 
Chavudadanapura 


Chatra 
Chabbi 


HV 
SH 


HN 


೧ಹ್ಟಹ್ಟಶ್ರಹ್ತರು 


HR 
NV 
RO 
SH 
SV 
HN 
M 

HV 


HK 
RB 


ರ 


SH 


ಕಲ 
ಹಿರೇ 


Chabbi HB 
Jangamakoppa HV 
Janthali M 
Jakkanakatte SG 
JakkanayakanakoppaHN 
Jagapura NR 
Jammihala KA 
Jallapura SV 
Janagundi HN 
Jalikatti SG 
Javoor SV 
Jyalavadgi M 
Jyavalli HR 
Jigalur KU 
Jigalur RO 
Jinnur KA 
Jingavada Bi 
Junjanabail KA 
Jondalagatti SG 
Jokanala HR 
Jogihalli HR 
Jogellapura D 
Joyisarahalli RB 
Dambala M 
Dammalli HR 
Dimbavalli KA 
Dombaramattur SV 
Dommanala HN 
Dolleswara HN 
Dori D 
Thangoda SH 
Thambura KA 
Thadakanahalli 
Thadakoda 


HR 


ತಿಮಹ್ಞಾಗರ ಮ 
ತಿಮಹಾಗರ ಅ 
ತಿಮಾಭುರ 
ತಿಮ್ಮಾಪುರ 
ಎಂ.ಅಡೂರ 
ತಿಮಾಪುರ 
ಎಂ.ಗುತ್ತಲ 
ತಿಮಾಪುರ 
ತಿಮಾಪುರ 
ತಿಮಾಘುರ 
ತಿಮಾಪುರ ಕೆ.ಬಿ. 
ತಿಮ್ಮೇನಹಳ್ಳಿ 


988554 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ 


Thadakoda M. 
Thimmapura 


Thadakoda M 
Khanapura 
Thadasa 
Thadasa 
Thadasikoppa 
Thadahala 


Thabakada Honnalli 


Thalavayi 
Thalemoraba 
Thallihalli 
Thambragundi 
Thankoppa 
Tharihala 
Thavaragi 
Thavaragen 
Thavaragoppa 
Thipalapura 
Thippapura 
Thippayikoppa 
Thimakapura 
Thyjimalapura 
Thimmasagara(M) 
Thimmasagara(A) 
Thimmapura 
Thimmapura 
M Adur 
Thimmapura 
M. Guthul 
Thimmapura 
Thimmapura 
Thimmapura 
Thimmapura 
Thimmenahall 


ತಿಮ್ಮೇನಹಳ್ಳಿ ಹಾವೇ 
ತಿಮ್ಮೇನಹಳ್ಳಿ ಬ್ಯಾ 
ತಿರುಮಲಕೊಪ್ಪ ಹು 
ತಿರುಮಲದೇವರಕೊಪ್ಪರಾ 
ತಿರ್ಲಾಪುರ ನವ 
ತಿಳವಳ್ಳಿ ಹಾನ 
ತ್ರಿಮಲಾಪುರ(ಟೀ) ಹಿರೇ 
ತೀರ್ಥ ಕುಂ 
ತುಪ್ಪದ ಕುರಹಟ್ಟಿ ನವ 
ತುಮರಿಕೊಪ್ಪ ಕಲ 
ತುಮರಿಕೊಪ್ಪ ಹಾನ 
ತುಮಿನಕಟ್ಟಿ ರಾ 
ತುರಮರಿಕೊಪ್ಪ ಬ್ಕಾ 
ತೆಗ್ಗಿಗ ಬಾವನೂರ ಶಿರ 
ತೆಗ್ಗೀಹಳ್ಳಿ ಸವ 
ತೆರೆದ ಹಳ್ಳಿ ರಾ 
ತೆರೆದ ಹಳ್ಳಿ ಹಾವೇ 
ತೆವರ ಮಳ್ಳಹಳ್ಳಿ ಸವ 
ತೇಗೂರ ಧಾ 
ತಾ ಶಿಗ್ಗಾ 
ತೊಳಲಿ ಶಿರ 
ತೋಟಗಂಟಿ ಹಿರೇ 


ತೋಟದ ಯಲ್ಲಾಪುರ ಹಾವೇ 


ತೋಂಡೂರ 
ದಂಡಗಿಹಳ್ಳಿ 
ದಂಡಾಪುರ 
ದಂಡಿಕೊಪ್ಪ 


ಸವ 


ರಾ 


Thimmenahalli 
Thimmenahalli 
Thirumalakoppa 


Thirumala 
devarakoppa 


Thirlapura 
Thilavall 
Thnmalapura(B) 
Thirtha 
Thuppadakurahatti 
Thumarikoppa 
Thumarikoppa 
Thumminakatti 
Thumankoppa 
Thegginabavanur 
Thegginahall 
Theredahalli 
Theredahalli 
Thevaramallahalli 
Thegur 

Thorur 

Thoial: 
Thotaganti 
Thotadayallapura 
Thondur 
Dandagihall 

Dan dapura 
Dandikoppa 
Dandur 

Dandur 
Daddikamalapura 
Dasharatha Koppa 
Datanala 


Dasanakoppa 


1063 


1004 

ದಾಸನಕೊಪ್ಪ ಬ್ಯಾ 
ದಾಸನಕೊಪ್ಪ ಹಿರೇ 
ದಾಸನೂರ ಕಲ 

ದಾಸ್ತಿಕೊಪ್ಪ ಕಲ 

ದ್ಯಾಮನಕೊಪ್ಪ 

(ಇನಾಂ) ಹಾನ 
ದ್ಯಾಮನಕೊಪ್ಪ 

(ಸರಕಾರಿ) ಹಾನ 


ದಿಂಡೂರ ಮುಂ 
ದಿಡಗೂರ ಹಾವೇ 
ದೀವಗಿಹಳ್ಳಿ ಹಿರೇ 
ದುರ್ಗದಕೇರಿ ಧಾ 
ದುಬ್ಬನಮೊರಡಿ ಧಾ 
ದುಮ್ಮಿಹಾಳ ಬ್ಕಾ 
ದೂದಿಹಳ್ಳಿ ಹಿರೇ 
ದೂಪದಹಳ್ಳಿ ಹಿರೇ 

ವಗಿರಿ ಹಾವೇ 
ದೇವಗಿರಿ ತ. 

ಕ್ಕಾರೆಕೊಪ್ಪ ಥಾ 
ದೇವಗಿರಿ ಯಲ್ಲಾಪುರ ಹಾವೇ 
ದೇವಗೊಂಡನಕಟ್ಟ ರಾ 
ದೇವನೂರ ಕುಂ 
ದೇವರಗುಡಿಹಾಳ ಹು 
ದೇವರ ಹುಬ್ಬಳ್ಳಿ ಧಾ 
ದೇವಲಿಂಗಿಕೊಪ್ಪ ಕಲ 
ದೇವಿಕೊಪ್ಪ ಕಲ 
ದೇವಿಹಾಳ ಶಿರ 
ದೇವಿಹೊಸೂರ ಶಿರ 
ದೇಸಾಯಿಬಣ ಶಿರ 
ದೊಡ್ಡಗುಬ್ಬಿ ಹಿರೇ 
ದೊಡ್ಡಗುಬ್ಬ ಸವ 
ದೊಡ್ಡನಾಯಕನಕೊಪ್ಪ ಧಾ 
ದೊಡೂರ ಶಿರ 


ಖಿ 


Dasanakoppa 
Dasanakoppa 
Dasanur 
Dastikoppa 
Dyamanakoppa 
(Inam) 
Dyamanakoppa 
(Sarkan) 
Dyavanakonda 
Dindur 
Didagur 
Divagihalli 
Durgadakeri 
Dubbanamoradi 
Dummuihala 
Dudihalli 
Dupadahalli 
Devagin 
Devagini T. 
Kyarekoppa 
Devaginyallapura 
Devagondanakatti 
Devanur 
Devaragudihala 
Devarahubballi 
Devalingikoppa 
Devikoppa 
Devihala 
Devihosur 
Desaibana 


Doddagubbi 
Dcddagubbi 


HR 


HV 


SV 


Doddanaikanakoppa D 


Doddur 


SH 


99881889 1 ॥್ಚ 1819818839 


Dharawada D 
Dhundushi SG 
Dhulikoppa KA 
Dhulikoppa B 
Dommavada KA 
Nandihalli RB 
Nandihalli (P) SV 
Nandihalli SV 
Najikalakamapura HV 
Nadiniralagi SV 
Nadiharalahalli RB 
Nabhapura G 
Namabhavapura SH 
Namara SV 
Narasapura G 
Narendra G 
Narendxa G 
Narendra (K.M.) D 
Narendra M 

Khanapura D 
Narendra M. Devagiri D 
Naregalla HN 
Nalavadi NV 
Nalavagilu RB 
Navalangunda NV. 
Navalur D 
Naganur D 
Naganur NV 
Naganur KA 
Naganur HV 
Nagarahalli M 
Nagarahalli HB 
Nagarahallia NV. 
Nagaramadavu SH 


ನಾಗಶೆಟ್ಟಿಕೊಪ್ಪ 
ನಾಗಲಾಪುರ 
ನಾಗವಂದ 
ನಾಗಸಮುದ್ರ 
ನಾಗಾಎ 
ನಾಗೇಂದ್ರಗಡ 
ನಾಗೇನಹಳ್ಳಿ 
ನಾದಿಗಟ್ಟ 


ನಾಯ್ಕನ ಹೂಲಿಕಟ್ಟಿ 


ನಾಯ್ಕನೂರ 
ನಾಯಿಕೆರೂರ 
ನಾರಾಯಣ 


11 11111211: 


ದೇವರಕೊಪ್ಪ (ಬೇ) ಧಾ 
ನಾರಾಯಣಪುರ (ಬೇ)ಮುಂ 


ನಾರಾಯಣಪುರ 
ನಾರಾಯಣಪುರ 
ನಾರಾಯಣಪುರ 
ನಾವಳ್ಳಿ 
ನಿಂಗಾಪುರ (ಟೀ) 
ನಿಗದಿ 
ನಿಟಗಿನಕೊಪ್ಪ 
ಇಟ ಲಾ 
ನಿಟ್ಟೂರು 
ನಿಡಗುಂದಿ 
ನಿಡಗುಂದಿ 
ನಿಡನೇಗಿಲ 
ನೀರಲಕಟ್ಟಿ 
ನೀರಲಕಟ್ಟಿ 
ನೀರಲಗಿ 


(ಎಂ.ಎನ್‌.ತಡಸ) 
ನೀರಲಗಿ ಎಂ. ಗುತ್ತಲಹಾವೇ 


ಧಾ 
ಶಿಗ್ಲಾ 
[a 
ಶಿರ 
ನವ 


ಶಿಗ್ರಾ 
Nn 


ನೀರಲಗಿ (ಇನಾಮ) ಹಾನ 


ನೀರಲಗಿ ಮ.ಆಡೂರ ಹಾನ 


ನೀರಲಗಿ 


ಗದ 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ 


Nagasettikoppa 
Nagalapura 
Nagavanda 
Nagasamudra 
Nagavi 
Nagendragada 
Nagenahalli 
Nadigattl 
Naykanahulikatti 
Naykanur 
Nayikerur 


Narayana 


devarakoppa (B) | 


Narayanapura (B) 
Narayanapura 
Narayanapura 
Narayanapura 
Navalli 
Ningapura (B) 
Nigadi 
Nitaginakoppa 
Nitapalli 
Nittur 
Nidagundi 


11168111101 


Nidenegil 
Niralakatti 
Niralakatti 


Niralakatti 
(M.N. Tadas) 


Niralagi M. Guttal 
Niralagi (Inam) 
Niralagi M. Adur 
Niralagi 


HB 
B 


ನೀರಸಾಗರ 
ನೀಲಗುಂದ 
ನೂಕಾಪುರ 
ನುಗ್ಗಿಕೇರಿ 

ನೂಲಗೇರಿ 


ಪರಸಾಪುರ 
ಪರಸಾಪುರ 
ಪರಸಾಪುರ 
ಪರ್ವತ ಶಿದ್ಲೇರಿ 
ಪಶುಪತಿಹಳ್ಳಿ 


ಪುಟಗಾವ ಬಡ್ಡಿ 


ಪುಡಕಲಟ್ಟಿ 


ಪುರಕೊಂಡಿಕೊಪ್ಪ ' 


ಪುರದಕೇರಿ 
ಪೇಠ 


ಪೇಠಬಣ 


Nirasagara 
Nilagunda 
Nukapura 
Niggiken 
Nulagen 

Nulvi 
Negavanagli 
Negalur 
Nelagudda 
Nellikoppa 
Nellibeeda 
Nelliharvi 
Nellur 

Nelogal 
Nelagalla 
Neshvi 
Nainapura 
Padesura 
Pattepura 
Parasapura 
Parasapura 
Parasapura 
Parvathashidgen 
Pashupathihall 
Panigatt 
Papanashi 
Palikoppa 

Pale 

Putagav Badani 
Pudakalatt 
Purakondikoppa 
Puradakcri 
Petha 


Pethabana 


1065 


1000 


ಬಡಗಗೇರಿ 
ಬಡಮಲ್ಲಿ 
ಬಡಾಬಸಾಪುರ 
ಬಡಾಸಂಗಾಪುರ 
ಬತ್ತೀಕೊಪ್ಪ 
ಬದಾಮಗಟ್ಟ 
ಬನಹಟ್ಟ 
ಬನ್ನಿಕೊಪ್ಪ 
ಬನ್ನಿಕೊಪ್ಪ 
ಬನ್ನೀಹಟ್ಟಿ 
ಬನ್ನೀಹಟ್ಟ 
ಬನ್ನೀಹಳ್ಳಿ 
ಬನ್ನೂರ 
ಬಮ್ಮವಕಟ್ಟಿ 
ಬಮ್ಮನಹಳ್ಳಿ 
ಬಮಸಮುದ್ರ 
ಬಮಾಪುರ 


ಬಸವರಸ ಕೊಪ್ಪ 
ಬಸರೀಹಳ್ಳಿ 
ಬಸಾಪುರ 
ಬಸಾಪುರ 
ಬಸಾಪುರ 
ಬಸಾಪುರ 
ಬಸಾಪುರ 
ಬಸಾಪುರ (ಬೇ) 


೩8 83ಕ್ಕ ಕ ॥8883ೃ1981[ 88 ॥್ಚಕಿ1ಚ ॥2 85818 92098 


Badagegen 
Badamalli 
Badabasapura 
Badsangapura 
Bathikoppa 
Badamagatti 
Banahatti 
Bannikoppa 
Bannikoppa 
Bannihatti 
Bannihatti 
Bannihalli 
Bannur 
Bammanakatti 
Bammanahalli 
Bammasamudra 
Bammapura 
Bammigatti 
Baradur 
Baradur 
Bardawad 
Ballarawada 
Basanal 
Basapura 
Basavanakoppa 
Basavarasikoppa 
Basarihalli 
Basapura 
Basapura 
Basapura 
Basapura 
Basapura 


Basapura (B) 


ಬ್ಯಾಲಾಳ 
ಬ್ಯಾಲವಾಗಿ 


ಬಿಂಕದಕಟ್ಟಿ 
ಬಿಂಗಾಪುರ 


ಬಿಟ್ಟೂರ 
ಬಿಡ್ನಾಳ 
ಬಿದರಕಡ್ಡಿ 
ಬಿದರಕೊಪ್ಪ 
ಬಿದರಹಳ್ಳಿ 


ಕೌ ತ ಭಕ 8 8&ತಟ್ಠ ಕ್ಟ 


g° 
ಇ 


KACEY 


Basapura M. 
Adur 


Basapura M. 
Nidarangi 
Bastibana 
Balaganur 
Ballur 
Bagavada 
Bagevadi 
Bada 
Bada 
Banagitti Gudihala 
Babapura 
Balagen 
Balchosur 
Bavihala 
Balambada 
Balambida 
Balahalli 
Balur 
Byagavadi 
Byadagi 
Byathanal 
Byalala 
Byalavagi 
Byahatti 
Binkadakatti 
Bingapura 
Bijjur 
Bittur 
Bidnala 
Bidarakaddi 
Bidarakoppa 
Bidarahalli 


ಬೀಳ (ತ.ನವಲೂರ) 
ಬೀರನಕೊಪ್ಪ 
ಬೀರವಳ್ಳಿ 
ಬೀವಿನಹಳ್ಳಿ 
ಬುಜರಕತರ್ಲಘಟ್ಟ 
ಬುಜರಗ ಶೀಗಿಗಟ್ಟಿ 
ಬುಡಪನಹಳ್ಳಿ 
ಬುಡ್ರಶಿಂಗಿ 
ಬುರಡೀಕಟ್ಟಿ 
ಬುಳ್ಳಪ್ಪನಕೊಪ್ಪ 
ಬುಳ್ಳಾಪುರ 
ಬುಳ್ಳೇನಾಯಕನ 
ಹುಲಿಕಟ್ಟಿ 


kt 


RSE SET 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ 


Billalli 
Billur 

Billur Badani 
Bisanakatti 
Bisarahalli 
Bisalahall 
Bisanahalll 
Bisatikoppa 
Bilaken 
Bilehala 
Biladanahala 
Bila 
Biranakoppa 
71121/8111 


Bevanahalli 


Burajaka Tarlagatta 
Bujaragashigihalli 


Budapanahalli 
Budrashingi 
Buradikatte 


“Bullappanakoppa 


Bullapura 


Bullenayakana 
Hulikatti 


Budagatti 
Budihala 
Budihala 
Budihala 
Bengeri 
86001111111 
Bendigatti 
86061801 
Benthur 
Betageni 


RB 
SV 
SV 


ಬೆಟದೂರ 
ಬೆಟ್ಟಕೆರೂರು 
ಬೆಣಚಿ 
ಬೆನಕನಕಟ್ಟಿ 
ಬೆನಕನಕೊಂಡ 
ಬೆನಕನಕೊಪ್ಪ 
ಬೆನಕನಮಟ್ಟ 
ಬೆನಕನಹಳ್ಳಿ 
ಬೆನಕನಹಳ್ಳಿ 
ಬೆನಕೊಪ್ಪ 
ಬೆನಹಾಳ 
ಬೆನ್ನಿಕಟ್ಟಿ 
ಬೆನ್ನೂರ 
ಬೆನ್ನೆಹಳ್ಳಿ 
ಬೆಲವಂತರ 
ಬೆಳಗಟ್ಟಿ 
ಬೆಳಗಲಿ 
ಬೆಳಗಲಿ 
ಬೆಳಗಾಲಪೇಟ 
ಬೆಳಧಡಿ 
ಬೆಳವಗಿ 
ಬೆಳವಟಗಿ 
ಬೆಳವಣಿಕೆ 
ಬೆಳವತ್ತಿ 
ಬೆಳವಲಕೊಪ್ಪ 
ಬೆಳಹಾರ 
ಬೆಳಹೋಡಿ 
ಬೆಳ್ಳಿ 
ಬೆಳ್ಳ 
ಬೆಳಗಟ್ಟಿ 
ಬೆಳ್ಳೂರು 
ಬೆಳ್ಳೇರಿ 
ಬೇಗೂರ 


ಬೇಲೂರ 


Beladur 
Betkerur 
Benachi 
Benakanakatti 
Benakanakonda 
Benakanakoppa 
Benakanamalti 
Benakanahalli 
Benakanahall 
Benakoppa 
Benahala 
Bennikatti 
Bennura 
Bennchalli 
Belavanthara 
Belagatti 
Belagal 
36188811 
Belagalapet 
Beladadi 
36181881 : 
36181181881 | 
Belavanike 
Belavatti 
Belavalakoppa 
Belahara 
86181061 
Bellatti 
Bellatti 
Belligatti 
Bellur 

Bellen 

Begur 


Belur 


|9868]539ಕ್ಕ ॥88%858ಕ್ಟ YESH QQ 


ತ್ರ 
ತ್ರ 


Belur 
Bevinahalli 
Baichavalli 
Bairapura 
Bailamadpura 
Bailavala 


Bommarasikoppa 


(B) 
Bommasagara 
Bogura 
Bhandivada 
Bharadi 
Bhadrapura 
Bhadrapura 
Bhavanur 
Bhukodihalli 
Bhuveerapura 
Bhairanathi 


Bhairidevarakoppa 


Boganur 
Bhogavi 


Bhogenagarakoppa 


Bhopalapura 


Maktumpura 
Mangalagatti 
Manchinakoppa 
Mantagani 
Mantur 
Mandiganala 
Mandihala 
Mantagi 
Manthrodi 
Makaravalli 
Makari 


KA 


ಮಲಸಮುದ್ರ 
ಮಲ್ಲನಾಯ್ಕನಕೊಪ್ಪ 
ಮಲ್ಲಿಕಾರ್ಜುನಪುರ 
ಮಲ್ಲಿಗವಾಡ 
ಮಲ್ಲಿಗಾರ 
ಮಲ್ಲೂರ 

ಮಲ್ಲೂರ 
ಮಶೀದಿಪುರ (ಬೀ) 


89 ಕ್ಕಿ 5 8॥|1 8ಕ್ಚೌಳ ಶೆ 38919813868 | 19185%58888 


ಧಾ 


Majjigudda 
Majidapura 
Majjur 
Madkihonnalli 
Madli 

Madlur 
Manakatte 
Manakavada 
Manakur 
Mannur 
Mannur 
Mattigatti 
Mattihalli 
Madaganur 
Madagunaki 
Madikoppa (B) 
Managundi 
Manasur 
Mannagi 
Mamadapur 
Maradur 
Marevada 
Marola 
Malakanakoppa 
Malakanahall 
Malagunda 
Malasamudra 


Mallanaikanakoppa 
Mallikarjunapura 


Malligavada 
Malligara 
Mallur 
Mallur 


Mashidipura (B) 


ಮಸಳೀಕಟ್ಟ ಕುಂ 
ಮಳಗಿ ಹಿರೇ 
ಮಳಲಿ ಕುಂ 
ಮಳ್ಳಾಗಟ್ಟಿ ಸವ 
ಮಹಾರಾಜಪೇಟೆ ಹಾನ 
ಮಹಾಲಿಂಗಪುರ ಗದ 
ಮಾಕನೂರ ರಾ 
ಮಾಕಾಪುರ ಶಿಗ್ಗಾ 
ಮಾಗಡಿ ಶಿರ 
ಮಾಗೋಡ ರಾ 
ಮಾಚಾಪುರ. ಕಲ 
ಮಾಚೇನಹಳ್ಳಿ ಶಿರ 
ಮಾಡಳ್ಳಿ ಶಿರ 
ಮದನಬಾವಿ ಧಾ 
ಮಾದಲಗೇರಿ ರೋ 
ಮಾದಾಪುರ ಸವ 
ಮಾಬಾಪುರ ಹಾವೇ 
ಮಾರಡಗಿ ಧಆ 
ಮಾರನ ಬಸರಿ ರೋ 
ಮಾರನಬೀಡ ಹಾನ 
ಮಾವಕೊಪ್ಪ ಹಾನ 
ಮಾವನೂರ ಹು 
ಮಾವಿನಕೊಪ್ಪ ಧಾ 
ಮಾವಿನತೋಪ ಹಿರೇ 
ಮಾಸಣಗಿ ಬ್ಯಾ 
ಮಾಸನಕಟ್ಟಿ ಹಾನ 
ಮಾಸಾಪುರ ಹಿರೇ 
ಮಾಳನಾಯ್ಯನಹಳ್ಳಿ ರಾ 
ಮಾಳಾಪುರ ಧಾ 
ಮಾಳಾಪುರ ಹಾವೇ 
ಮಾಳಾಪುರ ಹಾನ 
ಮಾಳ್ವಾಡ ರೋ 
ಮಿಶ್ರಿಕೋಟಿ ಎಂ. ಕಲ 
ಮುಂಡವಾಡ ಮುಂ 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ 


Masalikatti 
Malagi 
Malali 
Mallagatti 
Maharajpet 
Mahalingapura 
Makanur 
Makapura 
Magadi 
Magoda 
Machapura 
Machenahalli 
Madalli 
Madanabavi 
Madalagen 
Madapura 
Mabapura 
Maradagi 
Maranabasari 
Maranabeeda 
Mavakoppa 
Mavanur 
Mavinakoppa 
Mavinathop 
Masanagi 
Masanakatti 
Masapura 
Malanaikanahall 
Malapura 
Malapura 
Malapura 
Malawad 
Mishrikot 
Mundavad 


KU 
HR 
KU 
SV 
HN 


೧ 


ಮುಂಡರಗಿ 
ಮುಕಬಸರಿಕಟ್ಟಿ 
ಮುಕ್ಕಲ 
ಮುಗಳಿ 
ಮುಗಳಿ 
ಮುಗಳಿ 
ಮುಗಳಕಟ್ಟೆ 


ಹಾನ 


Mundaragi 


Mukabasankatti 


Mukkala 
Mugali 
Mugali 
Mugali 
Mugalikatte 
Muguda 
Muttagi 
Muttur 
Muthalli 


Muddinakoppa 
Muddinakoppa 
-Mudenagudi 


Mudenur 
Munavalli 
Mummigatt 
Murakatti 
Murarahalli 
Mushigen 
Mustikoppa 
Mushitur 
Mulakeri 
Mulagunda 
Mulathalli 
Mulamuthala 
Mullalli 
Muganur 
Mudur 
Medlen 
Menasinahala 
Menasigi 
Melmim 
Medur 


1069 


ಯರಬೇಲೇರಿ 


ಯಲಗಚ್ಚ 
ಯಲಬಡಗಿ 
ಯಲವಗಿ 


ಯಲವದಹಳ್ಳಿ 


ಹಲವದಾಳ 


KOS EOL YISSHHGILY 


g° 
ಇ 


ಕ 


1..೬೩..1೬.1 


Mevundi 
Mevundi 
Maidur 
Maidur 

Morab 

Mohur 
1013111 
Motebennur 
Yakalasapura 
Yakalasapura 
Yadagoda 
Yennihosalli 
Yethnalli 
Yettinahalli 
Yettinahalli 
Yettinahalli 
Yettinhalli (M.K) 
Yettinahalli M. 
Masur 


Yettinahalli M. 
Adur 


Yettinahalli M. 
Tilavalli 
Yamanur 
Yammiganur 
Yeraguppi 
Yankoppa 
Yarinarayanapura 
Yaribudihal 
Yarebeleri 
Yalagachcha 
Yalabadagi 
Yalavagi 
Yalavadahalli 
Yalavadhala 


ರಾಮೇನಹಳ್ಳಿ 


Yallapur 
Yallapur 
Yallapur (Inam) 


HB 
SH 
HN 


Yallapur T. Honnatti RB 


Yallapur T. Medlen 
Yaliwal 
Yaliwal 


-“Yaliwal 


Yalishirur 
Yalavatti 
Yalavatti 
Yallur 
Yadavad 
Yadagal 
Yogikoppa 
Rangapur 
Rattihalli 
Radderanaganur 
Ranatur 
Rampura 
Rajura 
Ranebennur 
Ramagondanahalli 
Ramathirth 
Ramathirth 
Ramanakop 
Ramanal 
Ramapura 
Ramapura 
Ramapura 
Ramapura 
Ramenahalli 
Rayanala 


RB 
KU 
HN 
HR 


HN 
SH 


BERR 5888ರ 15158 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟ 


ರಾಯಾಪುರ ಧಾ:ನವ Rayapura 
ರಾವೇನಹಳ್ಳಿ ಮುಂ Ravenahalli 
ರಾಹುತನಕಟ್ಟಿ ರಾ Rahutanakatti 
ರೂಮಗೇರಿ ಶಿರ Rumageri 
ರೇವಡಿಹಾಳ ಹು Revadihal 
ರೊಟ್ಟಿಗವಾಡ ಕo Rottigavad 
ರೊಟ್ಟಗೇರಿ ಕುಂ Rottigen 
ಲಕಮನಹಳ್ಳಿ ಧಾ Lakamanahalli 
ಲಕಮಾಜಿಕೊಪ್ಪ ಬಾ ರLakamajikoppa 
ಲಕಮಾಪುರ ಧಾ Lakamapura 
ಲಕಮಾಪುರ (ಇನಾಂ) ಹಾನ Lakamapura (Inam) 
ಲಕಮಾಪುರ ನರ Lakamapura 
ಲಕಮಾಪುರ Lakamapura M. 
ಮ. ಅಡೂರ ಹಾನ Aur 

ಲಕ್ಕಲಕಟ್ಟಿ da Lakkala katti 
ಲಕ್ಕುಂಡಿ ಗದ Lakkundi 
ಲಕ್ಷ್ಮೀಪುರ ಹಾನ Lakshmipura 
ಲಾಳಗಟ್ಟಿ ಧಾ Lalagatti 
ಲಿಂಗದಹಳ್ಳಿ 5” Lingadahalli 
ಲಿಂಗದಾಳ ne Lingadal 
ಲಿಂಗನಕೊಪ್ಪ ಕಲ. ‘Linganakop 
ಲಿಂಗೇದೇವರಕೊಪ್ರ ಹಿರೇ Lingadevarakoppa 
ಲೆಕ್ಕಿಕೊಪ್ಪ sಗ್ಗಾ Lekkikoppa 
ಲೋಕೂರ ಧಾ Lokur 

ವಡವಿ ಶಿರ Vadavi 
ವಡ್ಡಿನಕೊಪ್ಪ As Vaddinakoppa 
ವಡೆಯರ ಯಲ್ಲಾಪುರ ಶಿರ Vadeyarayallapura 
ವಡೇನಪುರ ಹಿರೇ Vadenapura 
ವಡೇರಹಳ್ಳಿ ರೇ Vaderahalli 
ವಡೇರಾಯನಹಳ್ಳಿ ರಾ Vaderay anahalli 
ವನಹಳ್ಳಿ ಧಾ Vanahalli 
ವನಹಳ್ಳಿ sಿಗ್ಲಾ Vanahalli 
ವರದಾಹಳ್ಳಿ ಹಾವೇ Varadahalli 
ವರ್ದಿ ಹಾನ ಬardi 


ವರವ ನಾಗವಾವಿ 


ವಾಸನ 
ವಿಠಲಾಪುರ 
ವಿಠಲಾಪುರ 
ವಿರಪಾಪುರ 
ವೀರಾಪುರ 
ವೀರಾಪುರ 
ವೀರಾಪುರ 
ವೀರಾಪುರ 
ವೆಂಕಟಾಪುರ 
ವೆಂಕಟಾಪುರ 


ವೆಂಕಟಾಪುರ (ಡಂ) 


ವೆಂಕಟಾಪುರ 
ವೆಂಕಟಾಪುರ 
ಎಚ್‌.ಎನ್‌. 
ಶಂಕರನಹಳ್ಳಿ 
ಶಂಕ್ರಿಕೊಪ್ಪ 
ಶಡಗರವಳ್ಳಿ 
ಶಲವಡಿ 
ಶರೇವಾಡ 
ಶಹಬಜಾರ 


ಶಹರ ವಿರಾಪುರ 


ಶಾಂತಗೇರಿ 


ಶಾಬಳ 


ಧಾ 
ಶಿರ 


ಹಿರೇ 
ಹು 


Varavanagavi 
Varavi 
Varaha 

Varur 

Vasana 
Vasana 
Vitalapura 
Vitalapura 
Virapapura 
Virapura 
Virapura 
Virapura 
Virapura 
Venkatapura 
Venkatapura 
Venkatapura (D) 
Vekatapura 


Venkatapura (HN) 
Shankaranahalli 
Shankrikoppa 
Shadagarahalli 
Shalavadi 
Sharewad 
Shahabazar 
Shahara Virapura 
Shanthagen 
Shabala 

Shabara 
Shyagoja 
Shyadamb 
Shyadaguppli 
Shynavada 


Shyabala 


1071 


1072 ಧಾರವಾಡ ಜಿಲ್ಲೆ 


ಶಿಂಗನಹಳ್ಳಿ ಧಾ Shinganahalli D ಶಿಸುವಿನಹಾಳ ಣಾ Shisuvinahala 


ಸಿ 
ಶಿಂಗನಹಳ್ಳಿ ಕಲ Shinganahall KA ಶೀಗೀಹಳ್ಳಿ ಹಾನ Shigihall 
ಶಿಂಗಟಾಲೂರ ಮುಂ Shingatalur M ಶೀತಾಲಹರಿ ಗದ Shitalahan 
ಶಿಂಗರಾಯನಕೇರಿ ಮುಂ Shingarayanaken M ಶೀತಿಕೊಂಡ ಹಿರೇ Shithihonda 
ಶಿಂಗಾಪುರ ಹಾನ Shingapura HN ಶೀರನಹಳ್ಳಿ ಮುಂ Shiranahalli 
ಶಿಗ್ಗಾಂವ ಶಿಗ್ಗಾ 50188800 5೮ ಶೀಲವಂತ 

ಶಿಗ್ಲಿ ಶಿರ 58181 sH ಸೋಮಾಪುರ ಶಿಗ್ಗಾ 5Shilavantasomapura 
ಶಿಡಗನಾಳ ರಾ Shidaganala RB  ಶಾಗೇರಿ ಹಾನ Shringen 

ಶಿಡ್ಲಾಪುರ ನರ Shidlapura NR ಶ್ರೀರಾಮನಕೊಪ್ಪ ಹಿರೇ Shriramanakoppa 
ಶಿಡೇನೂರು ಬ್ಯಾ Shidenur B ಶೆಟ್ಟಗೇರಿ ಶರ =Shettigen 
ಶಿದ್ದನಬಾವಿ ಕಲ.  Shiddanabavi KA ಶೇಡಬಾಡ ಧಾ Shedabada 
ಶಿದ್ಧಾಪುರ ಸವ Shiddapura sy ಶೇಷಗಿರಿ ಹಾನ Sheshagin 
ಶಿದ್ದೇದೇವಾಪುರ ಹಾವೇ Shiddedevapuna HV ಸಂಕದಾಳ ನರ Sankadal 
ಶಿವನಾಪುರ ಕಲ Shivanapura KA ಸಂಕದಾಳ ಶಿರ Sankadal 

ಶಿಬಾರಗಟ್ಟಿ ಧಾ Shibaragatti p ಸಂಕ್ರಿಪುರ ಬ್ಯಾ 5Sankripura 

ಶಿವಳ್ಳಿ ಧಾ Shivalli p ಸಂಕ್ಷಿಪುರ oo Sanklipura 
ಶಿರಕೋಳ ನವ... 581೫018 NV ANUS so  Sangatikoppa 
ಶಿರಗುಂಬಿ ರೇ Shiragumbi HR ಸಂಗಮೇಶ್ವರ ಕಲ  Sangameswara 
ಶಿರಗುಪ್ಪಿ ಹು Shiraguppi HB ಸಂಗೇದೇವರಕೊಪ್ಪ ಕಲ Sangedevarakoppa 
ಶಿರಗೋಡ ಹಾನ Shiragoda HN ಸಂಗೂರ ಹಾವೇ Sangoor 

ಶಿರಬಡಗಿ As Shirabadagi sv ಸಂಶಿ ಕುಂ  Samshi 

ಶಿರಮಾಪುರ ಹಾವೇ ಮShiramapura Hv ಸಣ್ಣಗುಬ್ಬ ಹಿರೇ  Sannagubbi 
ಶಿರಮಾಪುರ Shiramapura ಸಣ್ಣಸಂಗಾಪುರ ರಾ Sannasangapura 
ಮ. ಅಡೂರ ಹಾನ M.Adur HN ಸತ್ತಗೀಹಳ್ಳಿ ಹಿರೇ Sattagthalli 
ಶಿರಹಟ್ಟಿ ಶಿರ Shirahatti SH ಸತ್ತೂರ ಧಾ Sattur 

ಶಿರುಂಜ ಗದ Shirunja G ಸದಾಶಿವಪೇಟೆ ಶಿಗ್ಗಾ 5Sadashivapet 
ಶಿರೂರ ಕುಂ Shirur KU ಸಪಾಪುರ ಧಾ Saptapur 

ಶಿರೂರ ನವ. Shirur NV ಸಮಗ್ಥಗಿ ಹಾನ 5Sammasagi 

ಶಿರೂರ ಮುಂ ಬಟಟ! M ಸರವಂದ ರಾ Saravand 

ಶಿರೋಳ ಮುಂ 8011018 M ಸರ್ಜಾಪುರ ರೋ 5880ರ 

ಶಿರೋಳ ನವ... 80/೧014 ೪1. ಸಲಕಿನಕೊಪ್ಪ ಧಾ Salakinakoppa 
ಶಿರೋಳ ನರ Shirola NR =a ರೋ Savadi 

ಶಿರೋಳ ಗದ Shirola G ಸಾಂಬಾಪುರ ಗದ Sambapura 
ಶಿಶ್ಚಿನಹಳ್ಳಿ ss Shishvinahall NV ಸಾಗರವಳ್ಳಿ ಹಾನ 5Sagaravalli 


8೫೩1819813 


8° 


9 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟಿ ' 


Satenahalli 
Satenahalli 
Savasagi 
Saviken 
Sasarwad 
Sasvihalli 
Singapura 
Siddapura 


‘Siddapura 


Sugnall 
Sunakal bidri 
Sutakoti 
Sutagatti 
Surakod 
Surafagatti 
Suraleswar 


- Sultanapura 


Sulla 

Sudambi 

5161 

Suranagi 
Sureshettikoppa 
Sulekatti 
Sevalalanagara 
Saidapura 
Saidapura 
Saibanakoppa(B) 
Sotakanal 
Soratur 

Sogival 
Somanakatti 
Somanakoppa 
Somanahalli 


Somalapura 


ಸೋಮಾಪುರ ' 
ಸೋಮಾಪುರ 
ಸೋಮಾಪುರ 
ಸೋಮಸಾಗರ 
ಸೋಲಾರಗೊಪ್ಪ 
ಹಂಗನಕಟ್ಟಿ | 
ಹಂಗರಕಿ 
ಹಂಚಿನಾಳ 
ಹಂದಿಗನೂರ 
ಹಂದಿಹಾಳ 
ಹಂಸಬಾವಿ 
ಹಟಕಿನಾಳ 
ಹಡಗಲಿ 


ಹಡಗಲಿ (ಡಿ.ಎನ್‌) 
ಹಡಗಲಿ (ವೈ.ಎಸ್‌) 


ಹತ್ತಿಮತ್ತೂರ 
ಹತ್ರಿಕಟ್ಟಿ 


ಧಾ 
ನರ 
ಹಾನ 


ಹಾನ 


Somapura 
Somapura 
Somapura 
Somasagara 
Solaragoppa 
Hanganakatti 
Hangaraki 
Hanchinal 
Handiganur 
Handihal 
Hamsabavi 
Hatakinala 
Hadagali 
Hadagali (DN) 
Hadagali (YS) 
Hattimathur 
Hattikatti 
Harthi 

Hadali 


- Hanakanahalli 


Hanasi 
Hanumanakoppa 
Hanumanahalli 
Hanumanahalli 
Hanumanahalli 
Hanumanala 


Hanumarahalli 


. Hanumasagara 


Hanumapura 
Hanumapura 
Hanumapurd 
Hammigi 
Haranagin 


Haranagin 


1073 


1074 ಧಾರವಾಡ ಜಿಲ್ಲೆ 

ಹರಲಾಪುರ ಕುಂ Haralapura KU ಹಿಂಡಸಗೇರಿ ಧಾ Hindasageri 
ಹರಲಾಪುರ ಗದ Haralapura ೧ ಹಿಂಡಸಗೇರಿ ಕಲ Hindasageri 
ಹರವಿ ಹಾನ ಗaravi HN ಹಿರೇಅಣಜಿ ಬಾ ಗreanaji 
ಹರಳಹಳ್ಳಿ ಹಾವೇ ಗralahalli HV kರೇಅಲಗುಂa ರೋ ಗHireAlagundi 
ಹರಳೆಕೊಪ್ಪ ಹಾನ Haralakoppa HN ಹಿರೇಕಬ್ಬಾರ Hirekabbara 
ಹಸನಾಬಾದಿ ಹಾನ Hasanabadi HN ಹಿರೇಕಣಗಿ ಹಾನ Hirekanagi 
ಹಲಗೇರಿ ರಾ Halagen RB 1ೇಕಾಂಶಿ ಹಾನ Hirekanshi 
ಹಲಸೂರ ಸವ Halasur SV ಹಿರೇಕೆರೂರು ಹರೇ Hirekerur 
ಹಸರಂಬಿ ಕಲ Hasarmbi KA ಹಿರೇ ಕೊಣತಿ ಹರೇ Hirekonati 
ಹಳ್ಳಿಕೇರಿ ನವ Halliken NV ಹಿರೇಕೊಪ್ಪ ಗದ | Hirekoppa 
ಹಳ್ಳಿಕೇರಿ ಮುಂ ಗHalliken M ಹಿರೇಕೊಪ್ಪ ನರ Hirekoppa 
ಹಳ್ಳಿಗುಡಿ ಮುಂ Halligudi M ude ಗುಂಜಾಳ ಕುಂದ Hire gunjala 
ಹಳ್ಳಿಗೇರಿ ಧಾ Halligeni D ಹಿರೇ ನರ್ತಿ ಕುಂದ Hirenarthi 
ಹಳ್ಳಿಬೈಲು ಹಾನ ಗllbail HN ಹಿರೇನಂದಿಪಳ್ಳಿ ಬ್ಯಾ ಗirenandihall 
ಹೆಳ್ಳಿಯಾಳ ಹಿರೇ Halliyala HR ರೇಬಣ ಶಿರ Hirebana 
ಹಳ್ಳಿಹಾಳ ಹು Halliyala HB ಹಿರೇಬಾಸೂರ ಹಾನ Hirebasur 
ಹೆಳ್ಳೂರ ಹಿರೇ ಗಉllur HR ಹಿರೇಬಿದರಿ ರಾ Hirebidarni 
ಹಳೇತೇಗೂರ Halethegur D ಹಿರೇಬೂದಿಹಾಳ ಹಿರೇ ಗಃrebudhihal 
ಹಳೇಬಂಕಾಪುರ Halebankapur SG ಹಿರೇಬೂದಿಹಾಳ ಕುಂದ ಗHಃrebudihal 
ಹಳೇರಿತ್ತಿ Haleritti HV ಹಿರೇಬೆಂಡಿಗೇರಿ ಶಿಗ್ಗಾ ಗrebendigen 
ಹಳೇಹುಬ್ಬಳ್ಳಿ Halehubballi HB ಹಿರೇಮಣ್ಣೂರ ರೋ Hiremannur 
ಹಾಂವಶಿ Hamvashi HV ಹಿರೇಮತ್ತೂರ ಹಿರೇ  Hiremathur 
ಹಾಡೆ Hade HR ಹಿರೇಮಲ್ಲಾಪುರ ಶರ Hiremallapura 
ಹಾತಲಗೇರಿ Hatalageni G ಹಿರೇಮಲ್ಲಿಗವಾಡ ಧಾ Hiremalligavada 
ಹಾದ್ರೀಹಳ್ಳಿ Hadnhalli HR ಹಿರೇಮಾಗನೂರ ರಾ Hiremaganur 
ಹಾರೋಗೇರಿ Harogerni KA ಹಿರೇ ಮಾದಾಪುರ ಹಾವೇ ire Madapura 
ಹಾರೋಗೇರಿ Harogeri M ಹಿರೇಮುಗದೂರ ಸವ ಗ।remugadur 
ಹಾರೋಗುಪ್ಪ Harogoppa RB ಹಿರೇಮೊರಬ ಹರೇ Hire Morab 
ಹಾರೋಬೆಳದಡಿ Harobeladhadi D ಹಿರೇಲಿಂಗದಹಳ್ಳಿ ಹಾವೇ ಗಃrelingadahalli 
ಹಾಲಗಿ ಹಾವೇ lagi HV ಹಿರೇವಡ್ಡಟ್ಟ ಮುಂ Hirevaddatti 
ಹಾಲಕಿರಿ ರೋ Halakeni RO ಹಿರೇಮಲ್ಲೂರ ಶಿಗ್ಗಾ iremallur 
ಹಾವಣಗಿ ಹಾನ Havanagi HN ಹಿರೇಯಡಚಿ ಹರೇ Hireyadachi 
ಹಾವನ ಹಾವೇ 1101181111 HV ಹಿರೇಯರಳಿಹಳ್ಳಿ ಸವ Hireyaralihalli 
ಹಾಳಕುಸಗಲ್ಲು ನs Halakusugallu NV ರೇಹಂಿಗೊಳ ಗದ 11100 Handigola 


ಹಾನ 


ಹಾನ 


ಧಾರವಾಡ ಜಿಲ್ಲೆಯ ಕಂದಾಯ ಗ್ರಾಮಗಳ ಪಟ್ಟ 


Hireharakuni 
Hirehalli 
Hirehala 
Hirehullala 
Hirehonnalli 
Hirur 
Hiladahalli 
Hunasikatti 
Hunsikatti 
Hunasikatti 
Hunasikatt 
Hunagunda 
Hunagundi 
Huyilagola 


.. Huralikuppi 


Hulakoppa 
Hulakoti 
Hulagaddi 


Hulaginakatti 
Hulaginakoppa 
Hulaginakoppa 
Hulaginahalli 


Hulagur 
Hulasogi 
Hullambi 
Hullatti 
Hullatti 
Hullathi 
Hullur 
Hullur 
Hulikatti 
Hulikatti 
Hulikeri 
Hulihalli 


ಹೂವಿನ ಶಿಗ್ಲಿ 
ಹೆಗ್ಗೇರಿ 
1 


ಹೊಂಬಳಿ 
ಹೊಟ್ಟೂರು 
ಹೊನ್ನತ್ತಿ 
ಹೊನ್ನಪುರ 
ಹೊನ್ನಿಕೊಪ್ಪ 
ಹೊನ್ನಿಗನೂರ 
ಹೊರ್ತಿಕೋಟೆ 
ಹೊಲಗೇರಿ ಬಣ 
ಹೊಲಬಿ ಹೊಂಡ 
ಹೊಸಕಟ್ಟಿ 
ಹೊಸಕಟ್ಟಿ 
ಹೊಸ ನೀರಲಗಿ 
ಹೊಸಪೇಟೆ 
ಹೊಸಯಲ್ಲಾಪುರ 


Huvinashigli 
Heggen 
Hediggonda 
Hediyala 
Hebasur 
Hebballi 
Hebbala 
Hebbala 
Heradagatti 
Hesarur 
Hesarur 
Herur 
Haithapura 
Honkana 
Hombaradi 
Hombala 
Hombali 
Hottur 
Honnathi 
Honnapura 
Honnikoppa 
Honniganur 
Horthikote 
Holageribana 
Holabihonda 
Hosakatti 
Hosakatti 
Hosaniralagi 
Hosapet 
Hosayallapura 


Hosayallapura (M) 
Hosaritti 


Hosavala 


1075 


HV 


1076 

ಹೊಸಳ್ಳಿ ರೋಣ 
ಹೊಸಳ್ಳಿ ಹಾನ 
ಹೊಸಳ್ಳಿ ಸವ 
ಹೊಸಳ್ಳಿ ಹಿರೇ 
ಹೊಸಳ್ಳಿ (ಎಂ) 

ಆಡೂರ ಹಾವೇ 
ಹೊಸೂರು ಶಿಗ್ಗಾ 
ಹೊಸೂರು ಶಿರ 


11058111 
11058111 
11058111 
11058111 


Hosur M. Adur 
Hosur 


Hosur 


SH 
SH 


ಓತಿ ೪೩%. 8ಕಿ 


Hasur 


Holalapura 
Holeanven 
Hole mannur 
Hole hadagali 
Hotanahalli 
Hotanahalli 


ಆಯ್ದ ಆಕರ ಗ್ರಂಥಗಳು 


ಕನ್ನಡ ಪುಸ್ತಕಗಳು 

ಅಂಗಡಿ, ಎಸ್‌.ಎಮ್‌, "ಲಿಂಗಾಯುತ ವಿದ್ಯಾಭಿವೃದ್ಧಿ ಸಂಸ್ಥೆ, ಶತಮಾನೋತ್ಸವ ಸಧಣ ಸಂಚಿಕೆ, ಧಾರವಾಡ 1987. 
ಅಣ್ಣಿಗೇರಿ ಎಂ.ಎಂ., "ಕರ್ನಾಟಕದ ಸಾಂಸ್ಕೃತಿಕ ಸ್ಥಳಗಳು', ಧಾರವಾಡ. 

ಅಣ್ಣಿಗೇರಿ ಎಂ.ಎಂ,  “ಹಾನಗಲ್ಲಿನ ಕದಂಬರು', ಐ.ಬಿ.ಎಚ್‌, ಬೆಂಗಳೂರು 1974 

ಈರಣ್ಣ ಹಟ್ಟಿ, "ಕುಂಟುತ್ತಿರುವ ಕೈಮಗ್ಗ ಉದ್ದಿಮೆ "ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ, 1976. 

ಕಲಬುರ್ಗಿ ಎಂ.ಎಂ. "ಧಾರವಾಡ ಜಿಲ್ಲೆಯ ಶಾಸನಸೂಚೆ' ಕನ್ನಡ ಅಧ್ಯಯನ ಪೀಠ, ಧಾರವಾಡ, 1975. 
ಕಲಬುರ್ಗಿ ಎಂ.ಎಂ. "ಧಾರವಾಡ ತಾಲೂಕಿನ ಶಾಸನಗಳು' ಕ.ವಿ.ಎ. ಧಾರವಾಡ. 

ಕಲಬುರ್ಗಿ ಎಂ.ಎಂ., "ಬಿಜಾಪುರ ಜಿಲ್ಲೆ ಶಾಸನ ಸೂಚಿ', ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ. 

ಕಲಬುರ್ಗಿ ಎಂ.ಎಂ., "ಮಾರ್ಗ' ಸಂಪುಟ 1 ಹಾಗೂ 2, ಬೆಂಗಳೂರು 


ಕಲಬುರ್ಗಿ ಎಂ.ಎಂ. "ಶಾಸನಗಳಲ್ಲಿ ಶಿವಶರಣರು', ವೀರಶೈವ ಅಧ್ಯಯನ ಸಂಸ್ಥೆ ಶ್ರೀ ಜ. ತೋಂಟದಾರ್ಯ ಸಂಸ್ಥಾನಮಠ, 
ಡಂಬಳ - ಗದಗ, 1978. 


ಕಿದಿಯೂರು ಹ.ರಾ. (50), "ನಮ್ಮ ಗದಗ ಬೆಟಗೇರಿ', ಗದಗ, 1975. 

ಕುಮಾರ್‌ ಪಿ.ಎಸ್‌. "ರಾಣೆಬೆನ್ನೂರು ತಾಲೂಕು ದರ್ಶನ', ಐ.ಬಿ.ಎಚ್‌, ಬೆಂಗಳೂರು, 1980. 
ಕುಲಕರ್ಣಿ ಆರ್‌ ಆರ್‌. (ನಂ), "ದಿಲೇರಜಂಗೀ' ಸಧಣಸಂಚಿಕೆ, ಸವಣೂರು, 1986. 

ಕೆರೆಮನಿ, ಸಿ.ಎ., "ಪುಲಿಗೆರೆ', ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು 1974. 

ಕೊತ್ತಲ ಮಹದೇವಪ್ಪ, "ಶಿರಹಟ್ಟಿ ತಾಲೂಕು ದರ್ಶನ' ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು 1981. 
ಗುರುಲಿಂಗ ಕಾಪಸೆ (ಸಂ), “ಹಚ್ಚೇವು ಕನ್ನಡದ ದೀಪ', ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, 1990. 
ಚಕ್ಕೆರೆ ಶಿವಶಂಕರ್‌ (ಸಂ), ಮೈಲಾರಲಿಂಗನ ಕಾವ್ಯ, ಕರ್ನಾಟಕ ಜಾನಪದ ಟ್ರಸ್ಟ್‌, ಬೆಂಗಳೂರು, 1987. 
ಚಿದಾನಂದಮೂರ್ತಿ ಎಂ. "ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ', ಪ್ರಸಾರಾಂಗ, ಮೈಸೂರು, 1986 
ಚಿದಾನಂದಮೂರ್ತಿ, ಎಂ. “ಲಿಂಗಾಯತ ಅಧ್ಯಯನಗಳು', ಮೈಸೂರು, 1986. 

ಚೆನ್ನಪ್ಪ ಹುಡೇದಗಡ್ವಿ "ರೋಣ ತಾಲೂಕು ದರ್ಶನ', ಐ.ಬಿ.ಎಚ್‌. ಬೆಂಗಳೂರು, 1980. 

ಚೆನ್ನಕ್ಕ ಎಲಿಗಾರ, "ಬಂಕಾಪುರ-ಶೋಧನ', ಧಾರವಾಡ, 1990. 

ಚೆನ್ನಬಸವಣ್ಣ ತೆವರಮೆಳ್ಳಿಹಳ್ಳಿ, "ಸವಣೂರು ತಾಲೂಕು ದರ್ಶನ', ಐ.ಬಿ.ಎಚ್‌. ಬೆಂಗಳೂರು, 1987. 
ಜಯರಾಮ್‌ ರಾವ್‌, ಎಂ.ಎ., "ನಮ್ಮ ಕೀರ್ತನ ಕಲಾವಿದರು', ಬೆಂಗಳೂರು, 1986. 

ಜಯವಂತ ಎಮ್‌. ಜೋಗುಳ, "ಕರ್ನಾಟಕದಲ್ಲಿ ಬಾಸೆಲ್‌ ಮಿಶನ್‌' ಧಾರವಾಡ, 1988. 

ಜೋಗುಳ, ಜೆ.ಎಂ. (ಮು.ಸಂ) "ಕರ್ನಾಟಕದಲ್ಲಿ ಬಾಸೆಲ್‌ ಮಿಶನ್‌' ಧಾರವಾಡ, 1988. 

ತಿಪ್ಪೇಸ್ವಾಮಿ ಪಿ.ಆರ್‌. (ಸಂ), "ಪ್ರಶಸ್ತಿ ಪಡೆದ ಕಲಾವಿದರು' - 1965 - 1993, ಬೆಂಗಳೂರು, 1993 


1078 ಧಾರವಾಡ ಜಿಲ್ಲೆ 


ದೇವರಕೊಂಡಾರೆಡ್ವಿ ಗಂಗರ ಶಿಲ್ಪಕಲೆ ಲ.ಕ.ಅಕಾದೆಮಿ, ಬೆಂಗಳೂರು, 1994. 

, ದೇವೇಂದ್ರಕುಮಾರ ಹಕಾರಿ, “ಜಾನಪದ ಸಾಮಾಜಿಕ ಕಥನಗೀತೆಗಳಲ್ಲಿ ದುಖಾಂತ ನಿರೂಪಣೆ' ಬೆಂಗಳೂರು, 1985. 

ಧಾರವಾಡಕರ, ರಾ.ಯ,, "ಹೊಸಗನ್ನಡ ಸಾಹಿತ್ಯದ ಉದಯಕಾಲ', ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 1975. 

ನರಸಿಂಹಾಚಾರ್‌ ಟಿ.ಬಿ. (ಹಂ), "ನಮ್ಮ ಸಂಗೀತ ಕಲಾವಿದರು ಭಾಗ - 3 ಹಿಂದೂಸ್ಥಾನಿ ಸಂಗೀತ)” ಬೆಂಗಳೂರು, 1988. 

ನವೀನಚಂದ್ರ ಕೃ.ತಿಂಗಳಾಯ, “ಕರ್ನಾಟಕದಲ್ಲಿ ಬ್ಯಾಂಕುಗಳ ಹುಟ್ಟು ಬೆಳವಣಿಗೆ' ಬ್ಯಾಂಕಿಂಗ್‌ ಪ್ರತಿಷ್ಠಾನ - ಕನ್ನಡ ಸಂಘ, ಭಾರತೀಯ 
ಸೇಟ್‌ ಬ್ಯಾಂಕ್‌, ಬೆಂಗಳೂರು. 


ನಾಗರಾಜಯ್ಯ ಹಂ.ಪ., "ಜನಪದ ಕಲಾವಿದರ ಸೂಚಿ' ಬೆಂಗಳೂರು, 1982. 
ನಾಗೇಗೌಡ, ಎಚ್‌.ಎಲ್‌.(ಸಂ), “ಪ್ರಶಸ್ತಿ ಪಡೆದ ಮಹನೀಯರು (ಜಾನಪದ ಕ್ಷೇತ್ರದಲ್ಲಿ) - 1980-86' ಬೆಂಗಳೂರು, 1987. 
, ನಾಯಕ, ಹಾ.ಮಾ, (ಸಂ), “ಕರ್ನಾಟಕ - ಕನ್ನಡ ವಿಷಯ ವಿಶ್ವಕೋಶ', ಕನ್ನಡ ಅಧ್ಯಯನ ಸಂಸ್ಥೆ ಮೈ.ವಿ.ಎ. 1979. 
ಪಂಚಮುಖಿ ಆರ್‌.ಎಸ್‌., "ಕರ್ನಾಟಕದ ಇತಿಹಾಸ' (ಪ್ರಥಮ ಸಂಪುಟ), ಧಾರವಾಡ, 1967. 
ಪಂಚಮುಖಿ ಆರ್‌.ಎಸ್‌, "ಮುಂಬೈ ರಾಜ್ಯದಲ್ಲಿ ಕನ್ನಡ ಸಂಶೋಧನೆ (1939-1951), 
ಕನ್ನಡ ರೀಸರ್ಚ್‌ ಇನ್ನಿಟಿಟ್ಕೂಟ್‌, ಧಾರವಾಡ. 
ಪ್ರಭು, ಅ. ಗಂಜೀಹಾಳ (ಸಂ), "ರೋಣ ತಾಲೂಕ ಲೇಖಕರು' ಕನ್ನಡ ಶಕ್ತಿ ಕೇಂದ್ರ ಹೊಳೆ ಆಲೂರು, 1994 
ಪಾಟೀಲ ಎಂ.ಬಿ., "ಹುಬ್ಬಳ್ಳಿ ತಾಲೂಕು ದರ್ಶನ' ಐ.ಬಿ.ಎಚ್‌. ಪ್ರಕಾಶನ, ಬೆಂಗಳೂರು. 
ಪಾಟೀಲ, ಎಸ್‌.ಪಿ. ಮತ್ತು ಅಯ್ಯನಗೌಡರ ಎಸ್‌.ಎ. "ಪುಲಿಗೆರೆಯ ಶಂಖಜಿನೋದ್ಧವ ಕಾವ್ಯ' ಲಕ್ಷೇಶ್ವರ, 1977. 
ಪಾಟೀಲ, ಕೆ.ಎಫ್‌, "ನೆನಪಿನ ಒರತೆ', 4 ಭಾಗಗಳು ರಾಣೆಬೆನ್ನೂರು, 1985 
ಪಾಟೀಲ ಪುಟ್ಟಪ್ಪ "ಸರ್‌ ಸಾಹೇಬರು', ಗದಗ, 1982. 
ಬಾಳಣ್ಣ ಸೀಗೀಹಳ್ಳಿ, "ಡೆಪ್ಯೂಟಿ ಚೆನ್ನಬಸಪ್ಪನವರು ಜೀವನ ಮತ್ತು ಸಾಧನೆ' ವೀರಶೈವ ಅಧ್ಯಯನ ಆಕಾಡೆಮಿ, ಬೆಳಗಾವಿ, 1993. 
ಭೋಜರಾಜ ಪಾಟೀಲ, ಪ್ರೊ: "ಹಿರೇಕೆರೂರು ತಾಲೂಕು ದರ್ಶನ' ಐ.ಬಿ.ಎಚ್‌. ಬೆಂಗಳೂರು, 1987. 
ಮಲ್ಲಿಕಾರ್ಜುನ ಹುಲಗಣ್ಣನವರ, “ಹಾನಗಲ್‌ ತಾಲೂಕು ದರ್ಶನ', ಐ.ಬಿ.ಎಚ್‌. ಬೆಂಗಳೂರು, 1986. 
ಮಲ್ಲಿಕಾರ್ಜುನ ಮನಸೂರ್‌, "ನನ್ನ ರಸಯಾತ್ರೆ', ಮೈಸೂರು, 1983. 
ಮುತಾಲೀಕ ದೇಸಾಯಿ ಆರ್‌.ಜಿ., "ಹುಕ್ಕೇರಿಕರ ರಾಮರಾಯರು', ಧಾರವಾಡ, 1963. 
ಮೋಹನ ನಾಡಕರ್ಣಿ, (ಅನು) ಸದಾನಂದ ಕನವಳ್ಳಿ, "ಭೀಮಸೇನ ಜೋಶಿ - ವ್ಯಕ್ತಿ ಮತ್ತು ಅವರ ಸಂಗೀತ', ಧಾರವಾಡ 1992. 
ರಂಗನಾಥ ದಿವಾಕರ (ಸಂ), “ಕರ್ನಾಟಕ ಏಕೀಕರಣದ ಕಥೆ', ಹುಬ್ಬಳ್ಳಿ, 1956. 
ರಂಗನಾಥ ದಿವಾಕರ (ಸಂ), "ಕರಾನಿರಾಕರಣೆಯ ವೀರಕಥೆ' ಹುಬ್ಬಳ್ಳಿ, 1955. 
ರಮೇಶ್‌ ಬೆ.ಗೋ, "ಸಂಪನ್ಮೂಲಗಳು ಅ ಕೈಗಾರಿಕೆಗಳು' ಧಾರವಾಡ ಜಿಲ್ಲೆ ಐ.ಬಿ.ಎಚ್‌. ಪ್ರಕಾಶನ, 1985. 
ವಸಂತಕವಲಿ, "ನಾದಯಾತ್ರೆ' ಬೆಂಗಳೂರು, 1977. 
ವಿದ್ಯಾಶಂಕರ ಎಸ್‌. "ಚೀಫ್‌ ಜಸ್ಟಿಸ್‌ ಮಹದೇವಯ್ಯನವರು' ಗದಗ, 1979. 
ವೀರಣ್ಣ ರಾಜೂರ, "ಹಾಲಭಾವಿ ವೀರಭದ್ರಪ್ಪನವರು', ಗದಗ, 1982. 


ಆಯ್ದ ಆಕರ ಗ್ರಂಥಗಳು ; 1079 


ವೆಂಕಟೇಶ ಸಾಂಗಲಿ, "ಹೊಸಗನ್ನಡ ಗ್ರಂಥಕರ್ತರ ಚರಿತ್ರಕೋಶ' ಸಂ.1 ಮತ್ತು 2 

ವೆಂಕಟೇಶ ಸಾಂಗಲಿ, "ಹೊಸಗನ್ನಡದ ಪುಣ್ಯ ಪುರುಷರು', ಸಮಾಜ ಪುಸ್ತಕಾಲಯ, ಧಾರವಾಡ, 1989 

ವೆಂಕಟ ರಂಗೋ ಕಟ್ಟಿ (ಸಂ), ಬಾಂಬೆ - ಕರ್ನಾಟಕ ಗ್ಯಾಸೆಟಿಯರ್‌, ಮುಂಬೈ, 1893. 

ಶಂಕರ ಪಾಟೀಲ, “ಕಲಾತಪಸ್ವಿ ಡಾ: ಮಿಣಜಗಿ', ಹುಬ್ಬಳ್ಳಿ, 1987. 

ಶಿವಾನಂದ ಗುಬ್ಬಣ್ಣವರ, "ಕರ್ನಾಟಕ ಕುರುಬರು', ಧಾರವಾಡ, 1993. 

ಶಿವನಾಂದ ಗುಬ್ಬಣ್ಣವರ, "ಲಿಂಗಾಯತ ಸಂಸ್ಕಾರಗಳು', ಪ್ರಸಾರಂಗ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 1984. 

ಶ್ರೀನಿವಾಸ ಹಾವನೂರ, "ಹೊಸಗನ್ನಡ ಅರುಣೋದಯ' ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು, 1974 

ಶ್ರೀನಿವಾಸ ರಿತ್ತಿ "ಮುಳಗುಂದ ನಾಡು', ಧಾರವಾಡ, 1969. 

ಶ್ರೀರಂಗ, "ಸಾಹಿತಿಯ ಆತಜಿಜ್ಞಾಸೆ', ಮೈಸೂರು, 1973. 

ಶ್ರೀರಾಮಚಂದ್ರ ವಡವಿ, "ಕರ್ನಾಟಕದಲ್ಲಿ ಖಾದಿಯ ಇತಿಹಾಸ' ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿ, 
ಬೆಂಗಳೂರು, 1983. 


ಕೇಷಶಾಸ್ತ್ರಿ ಆರ್‌. "ಕರ್ನಾಟಕದ ವೀರಗಲ್ಲುಗಳು' ಕನ್ನಡ ಸಾಹಿತ್ಯ ಪರಿಷತ್‌ ಬೆಂಗಳೂರು, 1984. 

ಸದಾನಂದ ಕನವಳ್ಳಿ (ಸಂ), "ಪುಲಿಗೆರೆ', ಲಕ್ಷ್ಮೇಶ್ವರ, 1972. 

ಸದಾನಂದ ಕಳವಳ್ಳಿ, "ಮಲ್ಲಿಕಾರ್ಜುನ ಮನಸೂರ', ಗದಗ 1992. 

ಸರದಾರ ವೀರನಗೌಡ ಪಾಟೀಲ, "ಆತನಿವೇದನೆ', ಹುಬ್ಬಳ್ಳಿ, 1977. 

ಸಿದ್ದವನಹಳ್ಳಿ ಕೃಷ್ಣಶರ್ಮ, (ನಂ) "ಗಾಂಧೀ ಮತ್ತು ಕರ್ನಾಟಕ' ಬೆಂಗಳೂರು, 1970. 

ಸೂರ್ಯನಾಥ ಕಾಮತ್‌ (ನಂ), "ಇತಿಹಾಸ ದರ್ಶನ' ಸಂಪುಟಗಳು, ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು, 
ಸಂಪುಟ 1 ರಿಂದ 9. 


ಸೂರ್ಯನಾಥ ಕಾಮತ್‌, (ಹಂ) “ಸ್ವಾತಂತ್ರ್ಯ ಸಂಗ್ರಾಮದ ಸೃತಿಗಳು' ಭಾಗ 1 ಮತ್ತು 3, ಮೈಸೂರು, 1974, 1980. 
ಸೂರ್ಯನಾಥ ಕಾಮತ್‌, ಛಂ) "ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, ಕೊಡಗು ಜಿಲ್ಲೆ? - ಬೆಂಗಳೂರು, 1992. 
ಸೂರ್ಯನಾಥ ಕಾಮತ್‌ (ನಂ) "ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌' ಭಾಗ ಒಂದು, ಬೆಂಗಳೂರು, 1984. 

ಹಂದ್ರಾಳ, ಮಗು. "ಡೆಪ್ಯೂಟಿ ಚನ್ನಬಸಪ್ಪನವರು', ಗದಗ, 1979. 

ಓರೇಮಠ, ಬಿ.ಆರ್‌. "ಶಾಸನಗಳಲ್ಲಿ ಕರ್ನಾಟಕದ ವರ್ತಕರು', ಪ್ರಸಾರಂಗ, ಕರ್ನಾಟಕ ಎಶ್ವವಿದ್ಯಾಲಯ ಧಾರವಾಡ, 1986. 
ಹೂಗಾರ ಎಸ್‌.ಕೆ. "ಕಲೆ ಮತ್ತು ಹಬ್ಬ' ಧಾರವಾಡ, 1971. 

ಹೇಮಾ ಪಟ್ಟಣಶೆಟ್ಟಿ, (ನಂ), "ಹೊನ್ನಪುರ', ಮೈಸೂರು, 1981. 

ಜ್ಞಾನದೇವ ದೊಡ್ಡಮೇಟಿ, "ದೊಡ್ಡಮೇಟಿ ಅಂದಾನಪ್ಪನವರು' ಗದಗ, 1980. 

ಜ್ಞಾನದೇವ ದೊಡ್ಡಮೇಟಿ, "ನಮೂದು ಜಕ್ಕಲಿ', ಜಕ್ಕಲಿ, 1970. 


1080 ಧಾರವಾಡ ಜಿಲ್ಲೆ 
ವರದಿಗಳು, ಲೇಖನಗಳು, ಸೆಠಣ ಸಂಚಿಕೆಗಳು 


"ಅಧಿಕ ಇಳುವರಿಗೆ ಸುಧಾರಿತ ಬೇಸಾಯ ಕ್ರಮಗಳು - ಮಧ್ಯಭಾಗದ ಅರೆ ಮಲೆನಾಡು ಪ್ರದೇಶ.' ಕೃಷಿ ಎಶ್ವವಿದ್ಯಾಲಯ ಧಾರವಾಡ, 
ಕೃಷಿ ವಿಶ್ವವಿದ್ಯಾಲಯ, ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ, ಬೆಂಗಳೂರು, 1992. 


"ಆರ್ಥಿಕ ಸಮೀಕ್ಷೆ 1993-94, ಯೋಜನೆ', ಸಾಂಸ್ಥಿಕ ಹಣಕಾಸು ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು, 1994. 


"ಆರ್ಥಿಕ ಸಮೀಕ್ಷೆ 1994-95', ಯೋಜನೆ, ಸಾಂಸ್ಥಿಕ ಹಣಕಾಸು, ಸಾಂಖ್ಯಿಕ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ 
ಸರ್ಕಾರ, ಬೆಂಗಳೂರು, 1995. 


"ಉದ್ದಿಮೆ ಮತ್ತು ವಾಣಿಜ್ಯ', ಸಂಯುಕ್ತ ಕರ್ನಾಟಕ, ಹುಬ್ಬಳ್ಳಿ, ಬೆಂಗಳೂರು, 1965. 
“ಕನ್ನಡ ಪ್ರತಿಭೆ', ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ ಸಮಿತಿ, ಮೈಸೂರು, 1985. 


"ಕರ್ನಾಟಕದಲ್ಲಿ ಆಧುನಿಕ ಬ್ಯಾಂಕಿಂಗ್‌ ಉದ್ಯಮದ ಪ್ರಾರಂಭದ ಹಂತ (1806ರಿಂದ 1949),' ಎಂ.ಬಿ.ಪಾಟೀಲ್‌ - "ಇತಿಹಾಸ 
ದರ್ಶನ' ಸಂ.6 ಕರ್ನಾಟಕ ಇತಿಹಾಸ ಆಕಾಡೆಮಿ (೦) ಬೆಂಗಳೂರು. 


"ಕರ್ನಾಟಕ ಕಾರ್ಮಿಕ ಪತ್ರಿಕೆ', ಮಾರ್ಚ್‌, ಜುಲೈ - ಆಗಸ್ಟ್‌ - 1994. 

"ಕರ್ನಾಟಕ ಕುಲಪುರೋಹಿತರು', ಕರ್ನಾಟಕ ಕುಲಪುರೋಹಿತ ಜನ್ಮ ಶತಮಾನೋತ್ಸವ ಸಮಿತಿ, ಧಾರವಾಡ. 
ಕರ್ನಾಟಕ ವಿಕಾಸ್ಮ ಪತ್ರಿಕೆ', ಆಗಸ್ಟ್‌ - 1994. | | 
ಕುಮಾರ ಸ್ವಾಮಿ ಕೆ.ಎಸ್‌. "ಪ್ರಾಚೀನ ಕರ್ನಾಟಕದಲ್ಲಿ ನಾಣ್ಯ ಟಂಕಣ', "ಇತಿಹಾಸ ದರ್ಶನ', ಸಂ.7 1992 ಬೆಂಗಳೂರು, 1992. 
"ಕಾರ್ಯ ಯೋಜನೆ ಧಾರವಾಡ 1989-90ರಿಂದ 1993-94', ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖಾ ನಿದೇಶಕರು, ಬೆಂಗಳೂರು. 
"ಗದಗ - ಬೆಟಗೇರಿ ನಗರಸಭೆಯ ಶತಮಾನೋತ್ಸವದ ಸರಣ ಸಂಚಿಕೆ' (1874-1974), ಗದಗ, 1975. 

“ಗದಗ - ಬೆಟಗೇರಿ ನಗರಸಭೆ ಸಾಧನೆ ಸಂಚಿಕೆ' - 1988. 

"ಜಿಲ್ಲಾ ಕೈಗಾರಿಕಾ ಕೇಂದ್ರ', 1989-90 ರಿಂದ 1993-94 ರವರೆಗಿನ ವಾರ್ಷಿಕ ಪ್ರಗತಿ, ಧಾರವಾಡ. 

ದೇವರಕೊಂಡಾರೆಡ್ಡಿ - ಮುತ್ತೂರು ಶಾಸನ - ಸಂಯುಕ್ತ ಕರ್ನಾಟಕ ಮಾರ್ಚಿ 1995. 


"ದೊಡ್ಡ ಮತ್ತು ಸಣ್ಣ ಸೇವೆಗಳ ಅಂಕಿ ಅಂಶಗಳು', ಮಾರ್ಚ್‌ 31, 1992 ಸಾಂಖ್ಯಿಕ ಶಾಖೆ, ಮುಖ್ಯ ಇಂಜಿನೀಯರ್‌ರವರ ಕಛೇರಿ 
ಸಂಪರ್ಕ ಮತ್ತು ಕಟ್ಟಡ (ದಕ್ಷಿಣ) ಬೆಂಗಳೂರು, 1992. 


"ಧಾರವಾಡ ಜಿಲ್ಲೆಯ ಅಂಕಿ ಅಂಶಗಳ ನೋಟ 1992-92', ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿ, ಧಾರವಾಡ, 1993. 

"ಧಾರವಾಡ ಜಿಲ್ಲೆಯ ಅಂಕಿ ಅಂಶಗಳ ನೋಟ 1992-93', ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಧಾರವಾಡ, 1994. 

"ಧಾರವಾಡ ಜಿಲ್ಲೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ 1990-91, 91-92', ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, 
ಧಾರವಾಡ. 

"ಧಾರವಾಡ ಜಿಲ್ಲೆಯ ತಾಲೂಕುವಾರು ಕುಶಲಕರ್ಮಿಗಳ ಸಮೀಕ್ಷಾ ವರದಿ', ಜಿಲ್ಲಾಪರಿಷತ್‌, ಧಾರವಾಡ, 1993. 

"ಧಾರವಾಡ ಜಿಲ್ಲೆಯ ತಾಲೂಕುವಾರು ಕೈಗಾರಿಕಾ ಸಮೀಕ್ಷಣಾ ವರದಿ,” ಜಿಲ್ಲಾ ಕೈಗಾರಿಕಾ ಕೇಂದ್ರ, ಧಾರವಾಡ, 1979. 


"ಧಾರವಾಡ ಜಿಲ್ಲೆಯಲ್ಲಿ ಆಧುನಿಕ ಬ್ಯಾಂಕಿಂಗ್‌ ಉದ್ಯಮದ ಮೊದಲನೆಯ ಹಂತ (1963-1949)'ಎಂ.ಬಿ. ಪಾಟೀಲ, "ಇತಿಹಾಸ 
ದರ್ಶನ' ಸಂ. 5, 1990, ಬೆಂಗಳೂರು. 


ಆಯ್ದ ಆಕರ ಗ್ರಂಥಗಳು 1081 


"ಧಾರವಾಡ ಜಿಲ್ಲೆಯಲ್ಲಿ ಸಹಕಾರಿ ಆಂದೋಲನ - ಪಟ್ಟಣ ಸಹಕಾರಿ ಬ್ಯಾಂಕುಗಳು - ಹೊಸ ಅರ್ಥಿಕ ನೀತಿ' - ಎಂ.ಬಿ. ಪಾಟೀಲ, 
ಕರ್ನಾಟಕ ಪಟ್ಟಣ ಸಹಕಾರಿ ಬ್ಯಾಂಕುಗಳ ಮೈಸೂರಿನ ಸಮ್ಮೇಳನದಲ್ಲಿ ಮಂಡಿತವಾದ ಪ್ರಬಂಧ. 

' "ಧಾರವಾಡ ದರ್ಶಿನಿ', ಧಾರವಾಡ ಜಿಲ್ಲಾ ಪರಿಷತ್‌ ಸಥಣ ಸಂಚಿಕೆ, 1989-90. 

"ಧಾರವಾಡ ಮಾರ್ಗದರ್ಶಿ', ಅಭಿಜಾತ ಪ್ರಕಾಶನ, ಧಾರವಾಡ, 1985. 

"ಧಾರವಾಡ ಜಿಲ್ಲೆಯ ವಿವಿಧ ಯೋಜನೆಗಳ ಕಾರ್ಯಕ್ರಮ 1993-94, ಕೃಷಿ ಇಲಾಖೆ ಜಿಲ್ಲಾ ಪರಿಷತ್‌. 

"ನಗರ ಸಭೆ ಶಿರಹಟ್ಟಿ ಶತಮಾನೋತ್ಸವ ಸಥಣ ಸಂಚಿಕೆ', ಶಿರಹಟ್ಟಿ, 1978-89. 

"ನವಲಗುಂದ ನಗರ ಸಭೆ' ಶತಮಾನೋತ್ಸವ ಸಥಣ ಸಂಚಿಕೆ, 1973. 

"ಪ್ರಗತಿ ಚಿತ್ರ - ಧಾರವಾಡ ಜಿಲ್ಲೆ 1966', ಮೈಸೂರು ಸರ್ಕಾರದ ಪ್ರಚಾರ ಮತ್ತು ವಾರ್ತಾ ಇಲಾಖೆ ಪ್ರಕಟಣೆ. 

ಪಾಟೀಲ ಎಸ್‌.ಸಿ, “ಚಿತ್ರಕಲೆಯಲ್ಲಿ ಸಾಧನೆಗಳು' “ಹಚ್ಚೇವು ಕನ್ನಡದ ದೀಪ', 59ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸದ್ಮಣ ಸಂಚಿಕೆ 
ಹುಬ್ಬಳ್ಳಿ, 1990. 

ಭೋಜರಾಜ ಪಾಟೀಲ, ಡಾ: "ನಾಗರಖಂಡ - 70, ಒಂದು ಅಧ್ಯಯನ', (ಅಪ್ರಕಟಿತ ಪಿಎಚ್‌ ಡಿ ಪ್ರಬಂಧ) ಕರ್ನಾಟಕ 
ವಿಶ್ವವಿದ್ಯಾಲಯ, ಧಾರವಾಡ, 1994. 

ಮುಂಬಯಿ ರಾಜ್ಯದ ಪ್ರಥಮ ಪಂಚವಾರ್ಷಿಕ ಯೋಜನೆ - ಧಾರವಾಡ ಜಿಲ್ಲೆ' - ಮುಂಬಯಿ ಸರಕಾರದ ಪ್ರಕಟಣೆ - 
ಡಿಸೆಂಬರ್‌ 1954. | 

"ಮೂವತ್ತೊಂದನೇ ವಾರ್ಷಿಕೋತ್ಸವ ಸಥಣ ಸಂಚಿಕೆ', ಸಮಾಜ ಕಲ್ಯಾಣ, ಕರ್ನಾಟಕ ರಾಜ್ಯ ಸಮಾಜ ಕಲ್ಮಾಣ ಸಲಹಾ ಮಂಡಳಿ 
- ಬೆಂಗಳೂರು - 1985. 

ರಘುನಾಥ ಭಟ್‌, ಎಚ್‌.ಆರ್‌., "ಡಂಬಳದಲ್ಲಿ ಬೌದ್ಧಾವಶೇಷಗಳ ಶೋಧನೆ' "ಇತಿಹಾಸ ದರ್ಶನ', 
ಸಂಪುಟ 6, ಬೆಂಗಳೂರು, 1992. 

"ರಸ್ತೆ ಸಂಪರ್ಕ (31.3.1993ರ ಅಂತ್ಯಕ್ಕೆ ಹೊಂದಿದ ಹಳ್ಳಿಗಳ ವಿವರ', ಸಾಂಖ್ಯಕ ಶಾಖೆ, ಮುಖ್ಯ ಇಂಜಿನೀಯರ್‌ರವರ ಕಛೇರಿ, 
ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ), ಬೆಂಗಳೂರು, 1993. 

"ರಜತ ರಶ್ಲಿ ಹು.ಧಾ. ಮಹಾನಗರ ಪಾಲಿಕೆಯ ಸಣ ಸಂಚಿಕೆ, ಧಾರವಾಡ, 1987. 

ರಾಜೇಂದ್ರಪ್ರ ಎಸ್ಟ್‌ “ಇಟಗಿಯ ಸಾಂಸ್ಕೃತಿಕ ಪರಂಪರೆ”, "ಸತ್ಯಶುದ್ಧ ಕಾಯಕ” ಸಂಪುಟ 47, ಚಿತ್ರದುರ್ಗ, 1993. 

ರಾಜೇಂದ್ರಪ್ಪ ಎಸ್‌. “ಕಲ್ಯಾಣ ಚಾಲುಕ್ಯ ಕಾಲದ ಒಂದು ಅಳತೆಗೋಲು (ಓಂದು ಹೊಸ ಶೋಧ)" 

"ಸತ್ಯಶುದ್ಧ ಕಾಯಕ' ಸಂ.2 ಸಂಚಿಕೆ 4, ಚಿತ್ರದುರ್ಗ 1992. 

ರಾಜೇಂದ್ರಪ್ಪ ಎಸ್‌. “ಕುರುಗೋಡಿನಲ್ಲಿ ಪ್ರಾಚೀನ ಅಳತೆಗೋಲಿನ ಒಂದು ಪ್ರಾತಿನಿಧಿಕ ಕೆತ್ತನೆ (ಓಂದು ಹೊಸ ಶೋಧ)” 

"ಸತ್ಯಶುದ್ಧಕಾಯಕ' ಸಂಪುಟ 5, ಸಂಚಿಕೆ 6, 1991 
ರಾಜೇಂದ್ರಪ್ಪ ಎಸ್‌. ""ಕೌಜಗೇರಿಯ ಅಪೂರ್ವ ಸಾಧಕ ಶಿಲೆ”, "ಸತ್ಯಶುದ್ಧ ಕಾಯಕ' ಸಂಪುಟ 1 ಸಂಚಿಕೆ 4 ಚಿತ್ರದುರ್ಗ, 1991. 


ರಾಜೇಂದ್ರಪ್ಪ ಎಸ್‌., "ಕೌಜಗೇರಿಯ ಪ್ರಾಚ್ಯ ಅವಶೇಷಗಳು' ಸತ್ಯಶುದ್ಧ ಕಾಯಕ ಸಂಪುಟ- -2 
ಚಿತ್ರದುರ್ಗ. 

ರಾಜೇಂದ್ರಪ್ಪ ಎಸ್‌., "ಮತ್ತರ್‌'ನ ಅಧುನಿಕ ಭೂಪ್ರಮಾಣ ನಿರ್ಧರಸಲು ಸಾಧ್ಯವೇ ik 
"ಇತಿಹಾಸ ದರ್ಶನ', ಸಂಪುಟ : 6,1991. 


1082 ಧಾರವಾಡ ಜಿಲ್ಲೆ 


"ಲಿಂಗಾಯಿತ ವಿದ್ಯಾಭಿವೃದ್ಧಿ ಸಂಸ್ಥೆ ಶತಮಾನೋತ್ಸವ ಸದ್ಮಣ ಸಂಚಿಕೆ', ಧಾರವಾಡ, 1987. 

"ವಾರ್ಷಿಕ ವರದಿ', ಸಮಾಜ ಕಲ್ಯಾಣ ಇಲಾಖೆ - 1993-94. 

"ವಾರ್ಷಿಕ ವರದಿ 1991-92' ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು, 1992. 

ಕೈಗಾರಿಕಾ ವಾರ್ತೆ - ಧಾರವಾಡ ವಿಶೇಷಾಂಕ' ಆಗಸ್ಟ್‌ : ಸೆಪ್ಟೆಂಬರ್‌ 1990, ಕೈಗಾರಿಕಾ ಮತ್ತು ವಾಣಿಜ್ಯ ನಿರ್ದೇಶನಾಲಯ, 
ಬೆಂಗಳೂರು, 1990. 

ಶಹಾ, ಡಿ.ಆರ್‌. “ನಾಣ್ಯಗಳ ಇತಿಹಾಸ”, “ಇತಿಹಾಸ ದರ್ಶನ', ಸಂ.6 , ಕರ್ನಾಟಕ ಇತಿಹಾಸ ಆಕಾಡೆಮಿ ಬೆಂಗಳುರು, 1991. 

ಷಡಕ್ಟರಯ್ಯ, ರು.ಮ.' “ಧಾರವಾಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಂಡು ಬಂದ ಕೆಲವು ಮಹತ್ವದ ಇಟ್ಟಿಗೆ ದೇವಾಲಯಗಳು' “ಇತಿಹಾಸ 
ದರ್ಶನ', ಸಂಪುಟ 6, 1991. 

ಸಂಸ್ಕೃತಿ ದೀಪಮಾಲೆ' ಕನ್ನಡ ಸಾಹಿತ್ಯಕೂಟ, ಮೈಸೂರು, 1990. 

“ಸಚಿತ್ರ ಕರ್ನಾಟಕ”, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಬೆಂಗಳುರು, 1991. 

ಸದಾನಂದ ಕನವಳ್ಳಿ, “ಹಿಂದೂಸ್ಥಾನಿ ಸಂಗೀತಕ್ಕೆ ಕೊಡುಗೆ”, "ಹಚ್ಚೇವು ಕನ್ನಡದ ದೀಪ' (59ನೇ ಸಾಹಿತ್ಯ ಸಮ್ಮೇಳನ ಸಣ 
ಸಂಚಿಕೆ, ಹುಬ್ಬಳ್ಳಿ - 1990). 

"ಸಹಕಾರಿ ಮಿತ್ರ' (ಮಾಸ ಪತ್ರಿಕ (1922 ರಿಂದ 1925ರವರೆಗಿನ ಸಂಚಿಕೆಗಳು), ಮುಂಬಯಿ ಸೆಂಟ್ರಲ್‌ ಕೋ ಆಪರೇಟಿವ್‌ 
ಇನ್‌ಸ್ಟಿಟ್ಕುಟ್‌ ಕರ್ನಾಟಕ ಶಾಖೆ, ಧಾರವಾಡ. 

“ಸಾಲು ದೀಪಗಳು', ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಬೆಂಗಳೂರು, 1990. 

"ಸ್ವಾತಂತ್ರ್ಯದ ನಾಲ್ಕು ದಶಕಗಳು', ವಾರ್ತಾ ಮತ್ತು ಪ್ರಚಾರ ಇಲಾಖೆ. 

ಅ. ಸುಂದರ, “ಯಾವಗಲ್‌ ಪರಿಸರ - ಸಾಂಸ್ಕೃತಿಕ ದರ್ಶನ”, "ಹೇಮಗಲ್ಲಿನ ಐಸಿರಿ', (ರಣ ಸಂಚಿಕೆ) ಯಾದಗಲ್‌, 1978. 

“ಹುಬ್ಬಳ್ಳಿ - ಮರಾಠಾ ಕಾಲದಲ್ಲಿಯ ಒಂದು ವ್ಯಾಪಾರ ಕೇಂದ್ರ” ಎಂ.ವೈ. ಸಾವಂತ - "ಇತಿಹಾಸ ದರ್ಶನ' ಸಂಪುಟ 8- 1993, 
ಬೆಂಗಳೂರು. 


ಆಯ್ದ ಆಕರ ಗ್ರಂಥಗಳು 1083 
ಇಂಗ್ಲಿಷ್‌ ಪುಸ್ತಕಗಳು 


Annigeni, A.M., A guide 10 K.R.1., Museum, Dharwad, 1958. 

Balasumbramaniam K, Revenue Manual (MS) 1, Il & 111 Bangalore, 1980. 

Bendre, SV (Ed) Vijapurchi Adilshahi, (Narathi) (Translation of Zubeini), Bangalore, 1968. 
Cecil. J. Saldanha, Flora of Karnataka, Oxford and IBH Publishing Co., Bangalore, 1984. 


Choksey R.D., Economic Life in Bombay, Kamataka 1818-1939 Asia Publishing House, Bombay, 
1962. 


Desai, P.B., (Ed) A History of Karnataka (From Prehistory to Unification), Kannada Research 
Institute, Dharwar, 1970. 


Desai P.B., Basavesvara and His Times, Dharwad, 1968. 
Enthoven, R.E., The Tribes and Castes of Bombay, Vol.I & 111 Cosmo Publications, Delhi, 1975. 


Fleet. J.F., The Dynasties of the Canarees. Districts of the Bombay Presidency from the Earliest 
Historical Times to the Musalman Conquest of A.D 1318, Bombay, 1890. 


Gopal, B.R., The Chalukyas of Kalyana and the Kalachuris Dharwad, 1981. 

Gopal B.R. Minor Dynasties of South India, Kamataka, Madras 1982. 

Gopal B.R. Corpus of Kadamba Inscriptions, Vol.1, Mysore- 1985. 

Gopal B.R. (Ed), The Rashtrakutas of Malkhed, Studies in Their History and Culture, Mysore, 1994. 
Gopinatha Rao, T.A., Elements of Hindu Iconography Vol I & 11 Delhi, 1993. 

Inamdar MM., Madras ೮.70. 0. The philatelic Association, Hubli, 1986. 

Jamshyd Dadabhai Munsiff, Manual of Vital Statistics And Public Health, Bombay, 1972. | 
Krishna Muran, The Chalukyas of Kalyani (From Circa 973 AD to 1200 AD, Delhi; 1977. 


Krishna Rao MV. Halappa M.A. Prof. (Ed) History of Freedom Movement in Karnataka Vol.l 
Bangalore, 1962. 


Leela Shantakumari S., History of the Agraharas Karnataka, 400-1300, New Era Publications, 
Madras, 1986. 


Manohar Malgonkar, Chaatrapatis of Kolhapur, Bombay, 1971. 

Moroes, M. George, The Kadambakula, New Delhi, 1990. 

Nandimath and others (Ed), Chaudayyadanapura, A Monograph, Bangalore, 1973. 

Nagaraja Rao M.S. (Ed), The Chalukyas of Badami (Seminar Papers) Mythic society, Bangalore, 1978. 


Nagaraja Rao M.S. (Ed), The Chalukyas of Kalyana, (Seminar paper) The Mythic Society, Bangalore, 
1983, 

Nagaraja Rao M.S., Recent Numismatic Discoveries in Karnataka, Directorate of Archaeology and 
Museums in Karnataka and Mythic Society, Bangalore, 1980. 


1084 ಧಾರವಾಡ ಜಿಲ್ಲೆ 


Narasimha Murthy, A.V. Dr (Ed), Studies in South Indian Coins Vol. 1 & Il. 

Narasimha Murthy A.V. The Sevunas of Devagiri, Mysore, 1971. 

Nayeem M.A., Mughal Administration Deccan Under Nizamul Mulk Asaf Jala, Hyderabad, 1985. 
Panchamukhi, A.R., Hubli-Dharwad Twin City Guide Book, Dharwad, 1981. 

Pun, ೮.5. and et al, Forest Ecology, Vol.I Oxford and IBh Publishing Co. Pvt. Ltd., New Delhi, 1990. 
Puni G.S. and et al, Forest Ecology, Vol. 11, Oxford and IBh Publishing Co., Pvt. New Delhi, 1989. 
Radhakrnishna B.P. and et al, Geology of Karnataka, Geological Society of India, Bangalore, 1994. 


Radhaknishna B.P. and Jithendra Kumar, 5., Master Plan for the Development of Ground Water 
Resources in Mysore State Department of Mines And Geology, Ground Water Studies No.74, 
Bangalore, 1972. 


Rajashekhara S., Rastrakuta Art in Karnataka, Dharawd, 1991. 
Ramesh K.V., Chalukyas of Vatapi, Delhi, 1984. 


Sawant M.Y., Paragana Dharwad under the Peshawas (1753-1818) A Socio-Economic Study, 
(Unpublished thesis) University of Poona,1991. 


Sherwani, H.K. Prof. (Ed), Joshi, P.M. Dr. (Joint Ed) History of Medieval Deccan (19295-1924) Vol.1 
Hyderabad, 1973. 


Sherwani, H.K. (Ed), History of Medieval Deccan (19295-1724) Vol.1 Huderabad, 1978. 

Shrinivas Ritti, The Seunas (The Yadavas of Devagiri) Kamataka University, Dharwar, 1973. 
Shrinivas Ritti And Dr. Gopal B.R. Dr. (Ed.) Studies in Indian History and Culture, Dharwar, 1971. 
Suryanath U. Kamath, A concise History of Karnataka, Bangalore, 1964. 

Suryanath, U. Kamath (Ed) Karnataka State Gazetteer, 2 Vols. Bangalore, 1982-83. 

Suryanath, U. Kamath (Ed) Uttara Kannada District Gazetteer, Bangalore, 1984. 

Suryanath. U. Kamath (Ed) Belgaum District Gazetteer, 1985. 

Twigg 11.1.8. Carpet Making in the Bombay Presidency, Govemment Central Press, Bombay, 1907. 


Veerathappa, K. Dr. and Muddachari, B (Ed), Studies in Karnataka History and Culture, Proceedings 
Vol. 111 Kamataka History Congress, Mysore. 


Verma D.C. Hisotry of Bijapur, Indian Institute of Islamic Studies, New Delhi, 1974. 
ಇಂಗ್ಲಿಷ್‌ ವರದಿಗಳು, ಸರಣಸಂಚಿಕೆಗಳು, ಲೇಖನಗಳು. 


Administration Reports of the Municipalities in the Southern Division for 1880-81 Bombay, 1881. 


Agricultural Production, Targets Strategies and Guidelines 1993-94, Kamataka State Department of 
Agriculture, Bangalore. 


Annual Administrative Report 1990-91 K.E.B. Hubli Circle. 


ಆಯ್ದ ಆಕರ ಗ್ರಂಥಗಳು 1085 


Annual Plan, 1977-78, Planning Department. 
Annual Report, Labour Department, 1993-94. 


Annual Report on the working of Co-op. Societies in the Bombay Presidency including Sind for the 
twelve Months Ending March 31st 1913. 


Annual Report on the Working of the Indian Companies Act 1913 in the Bombay Presidency, for the 
year 1924-25, Registrar of Companies, Bombay, Apnl 1925. 


Annual Report on the Working of Co-op. Socieites in the Bombay Presidency for the Twelve Months 
Ending 31.3.1926 Bombay, 1927. 


Annaul Report on the Working of Co-op. Socieites in the Province of Bombay for the year 1940-41 
Bombay, 1942. | 


Annual Report on the Working of Co-op. Societies in the Province of Bombay for the year 1947-48 
Vol. I Bombay, 1950. 


Annual Report for the Year Ended 31st Aug. 1954 - Bombay 4871. Produce Markets Act, 1939, 
Govemment of Bombay, November 1955. 


Banking Plan for Karnataka (1977-81 ) - The First Phase, District and Regional Planning Unit, 
Planning Department, June 1977, Government of Kamataka. 


Banking Statistics, Regional and Sectoral Classification of. Deposits and Advances, Souther Region 
R.B.I. June 1973. 


Brochure Disabilities, Directorate of Women and Children Welfare, Bangalore, 1993. 
Census of India, 1991 Series - 1, India, Paper I & 11 of 1992, Vol. I. Final Ppulation Tables. 


Census of India 1991 Series - 9, India Paper 1 of 1992 11. and paper-2 1992, Final Population 
Tables. 


Census of India 1981 Series 7, Karnataka, District Census Hand Book, Dharwad District. 

Census of India 1981, Series 9, Kamataka Part I-A General population Tables. 

Census of India 1981 Series-9, Kamataka, Paper-2 of 1981 Provisional population totals. 

Census of India 1981 Series 9, Kamataka, Part-IX(V), Special Tables for Scheduled Tnbes. 

Census of India 1981, Series - 9, Kamataka Part VIII - A & B (1) and (11) Household Tables. 

Census of India 1981 Senes 9, Kamataka Part V - Aand B Migration Tables. 

Census of India 1981 Series-9, Kamataka Part - VIIl-A & 8 (11) Household Tables. 

Census of India 1981, Series-9, Kamataka Part Il -B (i) Primary Census Abstract General Population. 
Census of India - 1981 Series-9, Kamataka Part IV-A Social and Cultural Tables. 


Census of India 1981, Series-9, Kamataka Paper 1 of 1987, Households and Household population 
by Language Mainly Spoken in the Household. 


Census of India 1981, Series 9, Karnataka - Par - IX (iii), Special Tables for Scheduled Castes. 
Census of India 1971, Series 14, Mysore District Census Hand Book, Dharwad District. 


1086 ಧಾರವಾಡ ಜಿಲ್ಲೆ 


Climate of Karnataka State, India Meteorological Department, Govemment of India, 1984. 
Dharwar District Gazetteer Bombay 1884. Dharwar District Gazetteer, Bangalore, 1959. 
Diamond Jubilee Souvenir 1976, K.C.C. Bank, Dharwad. 

District Census Hand Book - 1981 Dharwad District. 

District Plans 1980-81 Sectorwise Programmes and outlays, Planning Department. 


District Socio-Economic Indicators, 1993, DES No 52/1993, Directorate of economics and Statistics, 
Bangalore, 1994. 


Draft Annual Plan 1993-94 Vol.l & 11 Planning Department, Govt. of Kamataka, Bangalore. 
Economic Survey 1987-88 Planning Department, Govt. of Kamataka, March, 1988. 
Economic Survey 1990-91, 91-92 Planning Department, Govt. of Kamataka, Bangalore. 


Election Statistics of General Elections to Legislative Assembly 1978, 1983, 1985, 1989, Published 
by Chief Electoral Officer & Secretary to Govemment, Department of Personnel and 
Administrative Reforms, Kamataka, Bangalore. 


Employees State Insurance Scheme in Karnataka, Directorate of ESIS (M) Service, Bangalore-10. 
Epigraphia Indica Vol. 111, V, VI, VII, 2೭11, 2111, XIV, XV, XVI, XVII, XIX XXL, XXX, XXX. 


Estimates of Gross Capital Formation in Public Sector in Karnataka 1985-86 - 1991-92. Directorate 
of Economics & Statistics. 


Fully Revised Estimates of Principal Crops in Karnataka for the year 1992-93 DES No.39 of 1994, 
Directorate of Economics and Statistics, Bangalore, 1994. 


Fully Revised Estimates of Principal Crops in Karnataka for the year 1991-92, DES No.50 of 1993, 
Directorate of Economics and Statistics, Bangalore - 1993. 


Gazetteer of the Bombay Presidency, Vol. 3211 - B- Dharwar and Savanur - Bombay 1905 
(Supplement). 


Gazetteer of the Bombay Presidency, Vo. XXII-B-Dharwar and Savenur, Bombay - 1928 (Supplement) 


General Election to Loksabha, 1980, 1984, 1989, 1991 Published by Chief Electoral Officer and 
Secretary to Govemment Department of Personnel and Administrative Reforms, Kamataka, 
Bangalore. 


Golden Jubilee Souvenir 30th June 1970 - Kamataka Historical Reserach Soceity, Dharwad. 
Handbook of Agriculture, Indian Council of Agricultural Research, New Delhi, 1962. 
Health and Medical Institution (Allopathy) in Kamataka State, Bangalore, 1976. 

Indian Antiquaty Vols. VIL, X, XII, 5111, XXlI 


Inter-State Economic Indicators, October 1994, Plan Finance and Resource Division, Planning 
Department, Govermment of Kamataka. 


Irrigation Projects in Karnataka, (Major and Medium), Irrigation Department, Govemment of 
Kamataka, 1985. 


ಆಯ್ದ ಆಕರ ಗ್ರಂಥಗಳು 1087 


Karnataka At a Glance, 1993-94 DES 1೫೦.55, 1994, Directorate of Economics and Statistics, 
Bangalore, 1994. 


Karnataka At a Glace 1984-85, Directorate of Economics and Statistics, Bangalore, 1985. 
Karnataka Economics Review 1990-91, 1991-92, Directorate of Economics and Statistics. 


Karnataka Economic Review, 1992-93, DES No. 38/1994, Directorate of Economics and Statistics, 
Bangalore 1994. 


Karnataka : Occurence of Heavy Reinfall Causing Flood, Oct. 1991 - Nov. 1992. Draught Monitoring 
Cell, Bangalore. 


Karnataka State of Envirionment Report 1983-84, Department of Ecology and Environment, 
Bangalore. 


Karnataka State of Environment Report 1985-86, Department of Ecology and Environment, 
Bangalore. 


Karnataka State of Environment Report VI, Department of Ecology and Environment, Bangalore 
1993. 


Karnataka State of Environment Report V, Department of Ecology and Enviomment, Bangalore. 


Large Industrial establishmes in the Mysore State for the Calender 1956, Govemment Press, 
Bangalore, 1958. 


Livestock Census Reports of Karnataka State for the yars 1 966, 1972, 1977, 1983 and 1990 
Department of Animal Husbandry and Veterinary Services, Bagalore. 


Minor Irrigation Atlas (Kamataka) 1988, Irrigation Department Government of Kamataka, 
Bangalore. 


Municipal Administration Report for 1920-21 for the Dharwad District 1921. 
Pigmy Economic Review - August 1918. Syndicate Bank, Manipal. 


Profile Plan and Budgt 1993-94, Life Insurance Corporation of India, Planning Department, | 
Divisional Office, Dharwad. 


Report of the Lead Bank (Dharwad District) Vijaya Bank Ltd., 


Report on Land Use and Land Cover Informations of Dharwad District, Kamataka State Remote 
Sensing, Technology Utilisation Centre, Bangalore. 


Report on the Findings of Agricultural Census for the years 1980-81, 1985-86 and 1990-91, State 
Agricultural Census Commissioner, Bangalore. 


Report of the Health Survey and Development Committee Vol-IIl 


Report on the Roads Programme in Mysore State, Directorate of Evaluation & Man power, Planning 
& Social Welfare Department Bangalore - 1968. 


Report on Third Economic Census 1 990 Kamataka Vol. 1 & 111 Directorate of Economics & Statistics. 
Road Development in Karnataka By the State Public Works Department, Bangalore, 1975. 


1088 ಧಾರವಾಡ ಜಿಲ್ಲೆ 


Road Statistics in Karnataka As 0713151 March 1987, Part - 1, by Statistical Branch Office of the Chief 
Engineer C and B (South) Bangalore. 


Silver Jubilee Souvenir (1962-87) Hubli - Dharwad Municipal Corporation, Hubli, 1987. 
Souvenir 20th Anniversary Karnataka State Social Welfare Advisory Board, 1974. 
South Indian Inscriptions, Vol.s. XI, Part 1 & 11, XV, XVII, XX. 


Statement Showing the Classification of Roads in the Bombay Presidency, Bombay, Printed at the 
Govemment Central Press 1936. 


Statistical Abstract of Bombay State, Government of Bombay, 1951. 


Statistical Abstract of Bombay State 1952, Bureau of Economics and Statistics, Government of 
Bombay, 1954. ; 


Statistical Abstract of Karnataka, 1967-68, 1976-77, 1979-80, 1970-71, 83-84, Bureau of Economics 
& Statistics. ಸ 


Statistical Abstract of Karnataka 1983-84 Directorate of Economics & Statistics. 
Statistical Abstract of Karnataka 1 988-89, Directorate of Economics and Statistics, Bangalore. 


Statistical Atlas of Bombay State (Provincial Part) Revised Edition Published by the Bureau of 
Economics and Statistics Secretariat Bombay, 1950. 


Statistical Brochure, 1987 Kamataka Forest Department, Govemment of Kamataka, Bangalore 1989. 
Statistical Tables Relating to the Banks in India for the year 1957, R,B.l. Bombay. 

Status Report 1989-90, Directorate of Health and Family Welfare Services, Bangalore, 1990. 
Transport Profile, Transport Commissioner, Transport Department, Bangalore,. 1990. 


Trends in Area, Yield and Production of Principal Crops during 1960-90, Directorate of Economics 
and Statistics, Bangalore, 1992. 


Trends in Land Utilisation in Karnataka, (1955-56 - 1970-71) Bureau of Economics 7 Statistics. 


25 years of Elections in Kanrataka 1952-1977 by Chief Electoral Officer & Special Secretary to 
Goverment, Department of Cabinet Affairs, Bangalore, 1977. 


Welfare of Scheduled Castes, Schedules Trbies and Minorities in Karnataka, 1983. 


ಅಂಕುನ್‌ ಖಾನ್‌ 97 

ಅಂಕೋಲಾ 140 

ಅಂಗನವಾಡಿ ತರಬೇತಿ ಕೇಂದ್ರ 863 

ಅಂಗರಚನೆ ಶಾಸ್ತ್ರ 805 

ಅಂಗವಿಕಲರು 193 

ಅಂಗವಿಕಲರ ಆಸ್ಪತ್ರೆ 800 

ಅಂಗವಿಕಲರ ಕಲ್ಮಾಣ 868 

ಅಂಚಿ ಕಛೇರಿಗಳು 491 93 

ಅಂಚೆ ತಂತಿ" ಸ್ನೇಹ ಕುಂಜ 746 

ಅಂಚೆ ವಿಮಾ ಯೋಜನೆ 397 

ಅಂಚಿಶುಲ್ಧ 491 

ಅಂಜುಮನ ಇಸ್ಸೆಂ ಸಂಸ್ಥೆ 709 

ಅಂತರವಳ್ಳಿ 883 

ಅಂತರ್ಜಾತೀಯ ವಿವಾಹಗಳು 231 

ಅಂತೂರು 884 

ಅಂದಲಗಿ 880 

ಅಂದಾನಪ್ಪ ದೊಡ್ಡಮೇಟಿ 145 46 53 

ಅಂಧತ್ವ 789 

ಅಂಬಡಗಟ್ಟಿ (ಶ್ರಿಕಂಠರುದ್ರಪ್ಪ 165 

ಅಂಬಲಿ ಚನ್ನಬಸಪ್ಪ 147 

ಅಂಬಾಭವಾನಿ ಜ್ಞಾನೋದಯ ಸಂಘ 

721 

ಅಂಬೇಡ್ಕರ್‌ 258 

ಅಂಬೇಡ್ಕರ್‌ ಚಾರಿಟಬಲ್‌ ಟ್ರಸ್ಟ್‌ 558 

ಅಂಬಿಗೇರ 217 

ಅಂತ್ಯೋದಯ 557 

ಅಕಶೇರುಕಗಳು 18 

ಅಕ್ಕಮಹಾದೇವಿ ಆಶ್ರಮ 215 

ಅಕ್ಕಮಹಾದೇವಿ ಟ್ರೈನಿಂಗ್‌ ಕಾಲೇಜು 697 

ಅಕ್ಕಾದೇವಿ 08, 80 

“ಲ್ಯೂಇಗಮ್ಮ 72 

ಅಕ್ಕಸಾಲಿನೇಮೋಜ 201 

ಅಕ್ಕಿ 774 75 75 78 

ಅಕ್ಕಿ ಆಲೂರು 54 203 881 

ಅಕ್ಕಿ ಮಲ್ಲಿಕಾರ್ಜನ ಸಹದೇವಪ್ಪ 100 
100940 72, 885 200 


ಶಬ್ದಸೂಚಿ 
ಅಬ್ಬಿಗೇರಿ 885 
ಅಬ್ಬಿಗೇರಿ ಕಂಪನಿ 139 744 
ಅಬ್ಬಿಗೇರಿ ಸಂಗನಗೌಡ ಪಾಟೀಲ್‌ 137 
ಅಬುಬಕರ್‌ ಹಾಬೀ ಜಾಫರ್‌ 129 
ಅಬ್ದುಲ್‌ ಕರೀಂಖಾನ್‌ 98 99 100 

405 67 762 
ಅಬ್ದುಲ್‌ ಖಾದರ್‌ ಅತ್ತಾರ್‌ 131 
ಅಬ್ದುಲ್‌ ಖೈರ್‌ಖಾನ್‌ 101 
ಅಬ್ದುಲ್‌ ಮಜೀದ್‌ ಖಾನ್‌ 101 722 
ಅಭಿನಯ ಭಾರತಿ 746 
ಅಮರಗೋಳ 70 880 
ಅಮ್ಮಿನಬಾವಿ 94 96 887 
ಅಮೋಘವರ್ಷ 02, 86 
ಅರಟಾಳ 888 
ಅರಟಾಳ ರುದ್ರಗೌಡ 135 37 
ಅರಣ್ಯ ಅಭಿವೃದ್ಧಿ ಯೋಜನೆ 35 
ಅರಣ್ಯ ಆಧಾರಿತ ಕೈಗಾರಿಕೆಗಳು 348 
ಅರಣ್ಯ ಇಲಾಖೆ 630 
ಅರಶಿಣಗೋಡಿ 52 
ಅರಳೀ ಕಟ್ಟೆ 888 
ಅರಳೇಶ್ವರ 80 
ಅರಿಕೇಸರಿ 59 
ಅರೆಬೈಲ್‌ 470 
ಅಲ್ಲಾ ಉದ್ದೀನ್‌ 85 89 
ಅಲಾಫ್‌ ಖಾನ್‌ 99 
ಅಲ್ಲಾಪುರ 96 888 
ಅಶೋಕಕಾಟ್ವೆ 166 
ಅಸಹಕಾರ ಚಳವಳಿ 128 29 34 
ಅಸಹಕಾರ ಪರ್ವದಲ್ಲಿ 134 
ಅಸುಂಡಿ 889 90 
ಅಹವಮಲ್ಲ 73 
ಅಹದ್‌ನಗರ್‌ 94 
ಅಳ್ಲಾವರ 130 891 200 
ಆಕಾಶವಾಣಿ ಕೇಂದ್ರ 497 648 767 
ಚಣ್ಣ 728 


ಆತ್ಮ ಬಲಿದಾನ ಶಿಲ್ಪ 941 59 63 65 
77 

ಆಡೂರು 891 

ಅರ್ಥರ್‌ ವೆಲ್ಲ 105 

ಆದಯ್ಯ 728 

ಆದರ್ಶ ವಿದ್ಯಾರ್ಥಿ ನಿಲಯ 720 

ಆದಾಯ ತೆರಿಗೆ ಇಲಾಖೆ 649 

ಆದಿಲ್‌-ಖಾನ್‌ 93 

ಆದಿಲ್‌ಷಾ 94 

ಆದಿಲ್‌ ಷಾಹಿ 92 203 609 

ಆರ್ಥಿಕ ಮತ್ತು ಸಾಂಖ್ಯಿಕ. ಇಲಾಖೆ 631 

ಆರ್ಥಿಕ ಸೂಚ್ಯಂಕಗಳು 512 

ಆರ್ಥಿಕಾಭಿವೃದ್ಧಿ ಯೋಜನೆಗಳು 844 

ಆರ್ಥಿಕ ಸಂಶೋಧನಾ ಕೇಂದ್ರ 709 

ಆಧುನಿಕ ಧಾರ್ಮಿಕ ಚಳವಳಿಗಳು 201 

ಆನೆಸೆಜ್ಜೆ 59 

ಆಭರಣಗಳು 241 

ಆಮದು ರಫ್ತುಗಳು 436 49 

ಆಯ್ತವರ್ಮರಸ 86 

ಆಯುರ್ವೇದ 789 ೨0 801 

ಆಯುರ್ವೇದ ಔಷಧಾಲಯ 790 

ಆಯುರ್ವೇದ ಶಿಕ್ಷಣ. 802 

ಆಯುರ್ವೇದ ಸುಧಾನಿಧಿ 89 

ಆಸುಂಡಿ ಕಂಪನಿ 744 

ಆಶ್ರಮ ಶಾಲೆ 840 

ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ 
ಇಲಾಖೆ 824 

ಆಲದಕಟ್ಟ 141 

ಆಲದಗೇರಿ 892 

ಆಲದಗೇರಿ ಮಲ್ಲಯ್ಯ 201 

ಆಲನ್‌ ವಿಲಿಯಂ ರಸೆಲ್‌ 693 

ಆಲೂರು 892 

ಆಲೂರು ವೆಂಕಟರಾವ್‌ 79 124 25 

30 32 38 54 126 333 720 32 35 

ಆಲಂ ಸಾಬ್‌ ಜನಖಾನೆವಾಲ 725 

ಆರ್ಷ ವಿದ್ಯಾಪೀಠ 203 

ಆಹಾರಾಭ್ಯಾಸಗಳು 240 


1090 


ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆ 631 

ಆಳೂಪ 00 
ಆಳುಪ ವಿಮಲಾದಿತ್ಯ 62 
ಆಶಾಕಿರಣ 394 
ಇಂದಿರಾ ಆವಾಸ್‌ 688 
ಇಂದಿರಾಗಾಂಧಿ 840 
ಇಂದ್ರವರ್ಮ 58 
ಇಕೋಸಿಸ್ಟಂ 48 
` ಇತಿಹಾಸ ಸಂಶೋಧಕರು 735 
ಇಸ್ಲುಮಿಕ ಲೈಬ್ರರಿ 721 
ಇಟಗಿ 54 207 484 893 94 
ಇತರ ಧಾರ್ಮಿಕ ಸಂಸ್ಥೆಗಳು 213 
ಇನ್‌ಫುಯಂಜಾ 789 
ಇನ್‌ಫೆಂಟ್‌ ಜೀಸಸ್‌ ಚರ್ಚ್‌ 204 
ಇಕ್ಬಾಲ್‌ ವಾಚನಾಲಯ 721 
ಇಬ್ರಾಹಿಂ ಎರಡನೇಯ 97 762 
ಇಬ್ರಾಹಿಂ ರೋಜಾ 97 
ಇಮ್ಮಡಿ ಜಗದೇಕಮಲ್ಲ 71 
ಇಮ್ಮಡಿ ಎಲ್ಲಪುನಾಯಕ 93 
ಇಮ್ಮಡಿ ನರಸಿಂಹ 93 
ಇಮುಡಿ ಪುಲಿಕೇಶಿ 57 58 
ಇಮ್ಮಡಿ ವಿಕ್ರಮಾದಿತ್ಯ 59 
ಇಮಡಿ ಸಾಳುವ ನರಸಿಂಹ 93 
ಇಮಾಮ್‌ ಮಣಿಯಾರ್‌ 131 
ಇಸ್ಲಾಂ 203 
ಈಡಿಗ 216 
ಈರುಳ್ಳಿ 318 
ಈಶ್ವರದೇವ. 81 

ಶ್ವರ ಠಾಕೂರ್‌ ಕಾಟ್ಕರ್‌ 147 
ಈಸ್ಟ್‌ ಇಂಡಿಯಾ ಕಂಪನಿ ಕಾನೂನು 

26 657 

ಈಶಪ್ರಭು 98 
ಈಳಿಗೇರಿ 210 
ಉಕ್ಕುಂದ 895 
ಉಗುರ ಮುನ್ನೂರ್ವರು 609 
ಉಗ್ರಾಣ ವ್ಯವಸ್ಥೆ 467 
ಉಚ್ಚಂಗಿ 56 71 
.` ಉಚ್ಚಂಗಿಯ ವಿಜಯಪಾಂಡ್ಕ 12 


ಧಾರವಾಡ ಜಿಲ್ಲೆ 


ಉಚಿತ ಪಠ್ಯಪುಸ್ತಕ ವಿತರಣೆ 703 
ಚಿತ ಸಮವಸ್ತ್ರ ವಿತರಣೆ 704 
ಜನೇಶ್ವರ ಬಸವಣ್ಣೆಪ್ಪ ಬಣಕಾರ 166 

ಉಜ್ವಲ ನೃತ್ಕಾಲಯ 769 

ಉಡಚವ್ವ 941 58 85 8898 

ಉಣಕಲ್‌ 30 62 67 204 895 

ಉತ್ತಂಗಿ ಚನ್ನಪ್ಪ 24 204 

ಉತ್ತರಾಧಿಮಠ 198 

ಉದಯಗಿರಿ 90 91 92 

ಉದಯ್‌ ಪ್ರಭು 725 

ಉದರದರ್ಶಕ ಶಸ್ತ್ರ ಚಿಕಿತ್ಸೆ 803 

ಉದಾಸಿ ಚನ್ನಬಸಪ್ಪ 162 63 66 

ಉದ್ಯೋಗಾವಕಾಶ ಮತ್ತು ಸ್ಥಾನ ಗಳಿಕೆ 

551 
ಉದ್ಯೋಗ ಮತ್ತು ತರಬೇತಿ ಇಲಾಖೆ 
632 

ಉಣ್ಣೆಕಂಬಳಿ 337 

ಉಪನಾಳ ಜಿ.ಎಫ್‌ 160 62 

ಉಪವಿಭಾಗ ದಂಡಾಧಿಕಾರಿ 613 

ಉಪ್ಪಾರರು 216 

ಉಪ್ಪಿನ ಕಾನೂನು 119 

ಉಪ್ಪಿನ ಬಿ.ಎ. 163 

ಉಪ್ಪಿನ ಬೆಟಗೇರಿ 350 774 

ಉಪ್ಪಿನ ಸತ್ಕಾಗ್ರಹ 133 

ಉಪ್ಪುಣಸ 890 

ಉಮರ 92 93 

ಉಮಾಬಾಯಿ ಕುಂದಾಪುರ 130 . 

ಉದಿಉಯ್ಕುಲೆ ವೀರಗಲ್ಲು 959 

ಉರುವಲು 539 

ಉಸ್ಲಾದ್‌ ಮುಲ್ಲಾ 131 

ಉಳವಿ ಬಸಪ್ಪ 129 

ಎ.ಕೆ. ಇಂಡಸ್ಟ್ರೀಸ್‌ 334 

ಎ.ಕೆ. ಕಾಸ್ಮಟಿಕ್ಸ್‌ 334 

ಎತ್ತಿನಗಾಡಿ 484 


 ಎನ್‌.ಈ.ಪಿಸಿ. 491 


ಎಣ್ಣೆ ತೆಗೆಯುವ ಉದ್ಯಮ 337 
ಎಪಿಎಸ್‌ ಸ್ಟಾರ್‌ ಇಂಡಸ್ಟ್ರೀಸ್‌ 343 
ಎರಡನೇಯ ಆಚರಸ 81 
ಎರಡನೇಯ ಅಮರಮಲ್ಲುಗಿ 82 


ಎರಡನೇಯ ಕುಪ್ಪರಸ 86 
ಎರಡನೇಯ ಕೃಷ್ಣ 63. 86 
ಎರಡನೇಯ ಕೃಷ್ಣವರ್ಮ 56 
ಎರಡನೇ ಗೊಮಭಸ 86 
ಎರಡನೇಯ ಚಟ್ಟರಸ 80 
ಎರಡನೇ ನರಸಿಂಹ 83 
ಎರಡನೇಯ ಬಲ್ಲಾಳ 81 82 87 
ಎರಡನೇಯ ಬಾಜೀರಾಯ 
107 134 39 

ಎರಡನೇಯ ಬುಕ್ಕ 90 
ಎರಡನೇಯ ಮಲ್ಲಿದೇವ 81 
ಎರಡನೇಯ ಸಿಂಘಣ 83 
ಎರಡನೇಯ ಹರಿಹರ 89 909೨ 
ಎಲಿವಾಳ 897 
ಎಲ್ಲವ್ವ ಗುಳೇದಗುಡ್ಡ 744 
ಎಲೆಪೂರ್ವಹಳ್ಳಿ (ಹಳೇ ಹುಬ್ಬಳ್ಳಿ) 79 
ಎಲೆಯ ಬೊಜಂಗ 504 948 50 
ಎಲೆಶಿರೂರು 67 
ಎಳ್ಳು 284 
ಏಕಾಂತದ ರಾಮಯ್ಯ 72 200 728 
ಏಕಾನಾಥೀ ಭಾಗವತ್‌ 199. 
ಏಕೀಕರಣ ಚಳುವಳಿ 152 
ಏಡ್ಗ್ಸರೋಗ 800 
ಐದನೇಯ ಭಿಲ್ಲಮ 82 83 
ಐರಣಿ 898 
ಐಹೊಳೆ 59 60 
ಒಂದನೇಯ ಕೃಷ್ಣವರ್ಮ 55 
ಒಂದನೇಯ ಅಹದ್‌ 91 
ಒಂದನೇಯ ಪುಲಿಕೇಶಿ 56 
ಒಕ್ಕಲುತನ ಹುಟ್ಟುವಳಿ ಮಾರುಕಟ್ಟೆ 

ಸಮಿತಿಗಳು 515 
ಒಗಿಲ್ಬಿ 116 
ಓನ್‌ ಅಕೌಂಟ್‌ ಎಂಟರ್‌ಫೈಸ್‌ 532 
ಔದ್ಯಮಿಕ ನ್ಯಾಯಾಧಿಕರಣ 615 .- 
ಔದ್ಯಮಿಕ ಪ್ರಗತಿ 532 
ಔರಂಗಜೇಬ 98 99 104 
ಕಂದಲಿ 898 
ಕಂಪಣ 89 
ಕಂಪಿಲರಾಯ 89 


ಕಚ್ಚವಿ 910 
ರ್ಜಗಿ 59911 
ಕಟ್ನೂರು 911 
ಕಟುಕರು 217 
ಕಡಂಬೇಶ್ವರ 81 
ಕಡಕೋಳ 200 
ಕಡಪಾ ರಾಘವೇಂದ್ರರಾಯರು 
125, 27, 30, 38 
ಕಡಲೆ 282 
ಕಡವಾಡ 50, 97, 332 
ಕಣವಿ 912 
ಕಣವಿ ಸಿದ್ದಿಗೇರಿ 77, 200 
ಕಣಗಿನಹಾಳ 912 
ಕಣಿವೆ ಸಿದ್ದೇರಿ 913 
ಕದಂಬ 55, 56, 58:74, 83, 87 
ಕಹರಮಂಡಲಗಿ 53, 54, 200, 899 
ಕನಕ ಗುರುಪೀಠ 209 
ಕನಕದಾಸ 5195 
ಕನಕದಾಸ ಸಹಕಾರಿ ಶಿಕ್ಷಣ ಸಮಿತಿ 709 
ಕನಕೂರು 900 
ಕನವಳ್ಳಿ 900 
ಕನ್ನಡ ಕೇಸರಿ 125 
ಕನ್ನಡ ಚಳವಳಿ 696 
ಕನ್ನಡ ಜಿಲ್ಲೆಗಳ ಇತಿಹಾಸ 123 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 633 
ಕನ್ನಡ ಶಾಲೆ 693 . 
ಕನ್ನಡ ಸಂಶೋಧನೆ ಸಂಸ್ಥೆ 137716 
ಕನ್ನರದೇವ 85 
ಕನ್ನರ ಸಿಂಘಣ 84 
ಕನ್ನೇಶ್ವರ 901 
ಕರ್ನಲ್‌ ಕಣಬರಗಿ ಮಠ 733 724 
ಕನೋಜನ ಹರ್ಷ 58 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ಫಂಡ್‌ 
ಯೋಜನೆ 541 
- ಆಟೋಮೊಟವ್‌ ಟ್ಯೂಬ್ಸ್‌ 344 
ರಾಜ್ಯ ಆಹಾರ ಮತ್ತು ನಾಗರಿಕ 
ಸರಬರಾಜು ನಿಗಮ (1973) 407 
ರಾಜ್ಯ ಉಗ್ರಾಣ ನಿಗಮ 645 


é 


- ಎಜುಕೇಶನ್‌ ಬೋರ್ಡ್‌ 709 


ಶಬಸೂಚಿ 


[5] 


ಎಜುಕೇಷನ್‌ ಸೊಸೈಟಿ 706 
ಔದ್ಯೋಗಿಕ ಸಹಕಾರ ಬ್ಯಾಂಕ್‌ 
532 


ಔದ್ಯೋಗಿಕ ಬಂಡವಾಳ 
ಮತ್ತು ಅಭಿವೃದ್ಧಿ ನಿಗಮ 532 
ಕ್ಯಾನ್ಸರ್‌ ಥೆರಪಿ ಮತ್ತು 
ಪರಿಶೋಧನಾ ಸಂಸ್ಥೆ 806 
ಕೇಂದ್ರ ಸಹಕಾರಿ ಬ್ಯಾಂಕ್‌ 137 
ಕೈಗಾರಿಕಾ: ಪ್ರದೇಶಾಭಿವೃದ್ಧಿ 
ಮಂಡಳಿ 365 
ಕೈಗಾರಿಕಾ ಸಹಕಾರಿ ಬ್ಯಾಂಕು 


| 515 
ಕಾಲೇಜು 136 
ಕ್ಷೀರ ಅಭಿವೃದ್ಧಿ ನಿಗಮ 329 
ರಾಜ್ಯ ಕೃಷಿ ಮಾರಾಟ 
ಮಂಡಳಿ 453 
ರಾಜ್ಯ ಖಾದಿ ಮತ್ತು 
ಗ್ರಾಮೋದ್ಯೋಗ ಮಂಡಳಿ 531 
ಗ್ರಂಥಾಲಯ 721 
- ಗ್ರಾಮೀಣ ಸಾಲ ವಿಮೋಚನಾ 
ಯೋಜನೆ 413 
- ಗೃಹ ಮಂಡಳಿ 645 75 87. 
- ಟೈಲರಿಂಗ್‌ ಕಾಲೇಜ್‌ 708 
- ತೂಕ ಮತ್ತು ಅಳತೆ 
(ನಿಬಂಧನೆ) ಅಧಿನಿಯಮ (1958) 465 
- ದಾಸ್ತಾನು ಮಳಿಗೆ ಕಾನೂನು 
| (1961) 444 
- ರಾಜ್ಯ ದೂರಸಂವೇದಿ 
ತಂತ್ರಜ್ಞಾನ ಬಳಕೆ ಕೇಂದ್ರ 517 


- ಪಂಚಾಯತಿ ಕಾನೂನು 1993 


679 
- ಪತ್ರ 122 
- ಪುರಸಭೆಗಳ ಕಾನೂನು 1964 
663 
- ಬಾಲ ಶಿಕ್ಷೆ 690 
- ರಾಜ್ಯ ಬೀಜ ಪ್ರಮಾಣ ಸಂಸ್ಥೆ 
045 
- ಬೆಟ್ಕಾಲಿಯನ್‌ 713 
- ಭೂ ಸೇನಾ ನಿಗಮ 557 
- ಮಾನಸಿಕ ಆರೋಗ್ಯ ಸಂಸ್ಥೆ 


ಧಾರವಾಡ 805 


1091 


- ಮುಷ್ತಾಕ ಆಲಿ 723 
- ಮಾಲಿನ್ಯ ನಿಯಂತ್ರಣ 
ಮಂಡಳಿ 48 6046 
- ಮೋಟಾರು ವಾಹನಗಳ 
ನಿಯಮ 1957 485 
- ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 
486 87 
- ರಾಜಕೀಯ ಪರಿಷತ್ತು 129 
- ಲಿಂಗಾಯತ ಎಜುಕೇಶನ್‌ 
ಸೊಸೈಟಿ 136 39 
- ಲೆವಿ ಆಜ್ಞೆ 1966 467 
- ಲೋಕಲ್‌ ಬೋರ್ಡ್‌ ಮತ್ತು 
. ಗ್ರಾಮ ಪಂಚಾಯತಿ ಕಾನೂನು 686 
- ವ್ಯವಸಾಯ ಉತ್ಪನ್ನ ಮಾರಾಟ 
(ನಿಯಂತ್ರಣ) ಅಧಿನಿಯಮ 1966 
444 52 
- ವಾಣಿಜ್ಯ ಮತ್ತು ಕೈಗಾರಿಕಾ 
ಮಂಡಳಿ 460 
- ವ್ಯಾಯಾಮ ವಿದ್ಯಾಪೀಠ 722 
ವಿದ್ಯಾವರ್ಧಕ ಸಂಘ 719 
- ವಿದ್ಯುಚ್ಛಕ್ತಿ ಮಂಡಳಿ 044 
- ಸರ್ಕಾರಿ ವಿಮಾ ಇಲಾಖೆ 


py 


396 634 


ವಿಶ್ವವಿದ್ಯಾಲಯ ಕ್ರೀಡೆಗಳು 
724 

- ವೈದ್ಯಕೀಯ ಮಹಾ 

ವಿದ್ಯಾಲಯ 716 804 
ಸಣ್ಣ ಕೈಗಾರಿಕಾ 

ಅಭಿವೃದ್ಧಿ ನಿಗಮ 532 
- ಸಣ್ಣ ಕೈಗಾರಿಕೆ ಮಾರುಕಟ್ಟೆ 
ನಿಗಮ 362 


ಸಹಕಾರಿ ಸಕ್ಕರೆ 'ಕಾರ್ಫಾನೆ 


- ರಾಜ್ಯ 


42] 
- ಸೆಂಟರ್‌ ಕೋ-ಅಪರೇಟವ್‌ 
ಬ್ಯಾಂಕ್‌ 405 
- ರಾಜ್ಯ ಹಣಕಾಸು ನಿಗಮ 
359 60 532 
ರಾಜ್ಯ ಹಣಕಾಸು ಸಂಸ್ಥೆ 530 515 
ಹಿಸ್ಬಾರಿಕಲ್‌ ರಿಸರ್ಚ್‌ 
ಸೊಸೈಟಿ 720 


ವೃತ್ತ 122 29 


1092 


- ವೈಭವ 138 
- ಸ್ಟಾರ್‌ ಸ್ಪೋರ್ಟ್ಸ್‌ ಕ್ಷಬ್‌ 723 
ಕಬ್ಬೂರ 414243 46 
ಕಮದೊಳ್ಳಿ 902 . 
ಕರ್ಮವೀರ 129 32 33 38 39 
43 45 
ಕಮಲಾಬಾಯಿ ಜಮಖಂಡಿ 714 
ಕಮಾಂಡೆಂಟ್‌ 629 
ಕರಗುದರಿ ರಾ.ವೆ. 130 45 46 
ಕರಜಗಿ ವೀರಪ್ಪ ಸಣ್ಣತಮಪ್ಪ 166 
ಕರಮಡಿ 903 
ಕರಮರ್‌ಕರ್‌ ದ.ಪ. 143 46 47 54 
ಕರವೀರಪ್ಪ ಕುಲಕರ್ಣಿ 137 
ಕರಿಯಪ್ಪ ಯರೇಶೀಮೆ 143 47 
ಕರಿಯಪ್ಪ ಸಂಗೂರ 140 
ಕರೀಂಖಾನ್‌ (ತಾರ್‌) 101 
ಕರೀಂಖಾನ್‌ ಪ್ರೊ 762 66 67 
ಕಲಕೇರಿ ೨03 
ಕಲಘಟಗಿ 140 62 98 225 70 905 
ಕಲಚೂರಿ ಸೋವಿದೇವ 81 
ಕಲಬುರ್ಗಿ ಎಂ.ಎಂ. 89 199 
ಕಲ್ಲಪ್ಪ 91 
ಕಲ್ಪನ ಗೌಡ ಪಾಟೀಲ್‌ ಕೆ.ಎಫ್‌. 134 
ಕಲ್ಲೆದೇವರು 906 
ಕಲಾಲ್‌ 257 796 
ಕಲಾಶಾಲೆಗಳು 776 
ಕಲಾಶಾಲೆಗಳ ಉಪನ್ಯಾಸಕರು 776 
ಕಲಾಸಂಸ್ಥೆಗಳು 777 
ಕಲ್ಯಾಣ ಕಲಚೂರಿಗಳು 83 
ಕಲ್ಯಾಣದ ಚಾಳುಕ್ಕರು 5 50 57 5981 
82 86 200 304 
ಕಲ್ಯಾಣಕೀರ್ತಿ ಭಟ್ಟಾರಕ 200 
ಕಲಿಂಜಾರ 04 | 
ಕಲಿದೇವರು 70 73 
ಕಲ್ಲುವಡ್ತರು 220 
ಕಲೆಕ್ಟರ್‌ (ಜಿಲ್ಲಾಧಿಕಾರಿ) 610 
ಕಲ್ಕೇರಿ 87 
ಕಲ್ಮೇಶ್ವರ ಪ್ರೌಢಶಾಲೆ 700 


ಕವಿರಾಜಮಾರ್ಗಕಾರ 51 62 


ಧಾರವಾಡ ಜಿಲ್ಲೆ 


ಕಳಕಪ್ಪನ ಗುಡ್ಡ 82 

ಕಳಚೂರಿ ಇಮ್ಮಡಿ ಬಿಜ್ಜಳ 71 
ಕಳಭ್ರ 5೫ 

ಕಳ್ಳಿ ತಿಪ್ಪಣ್ಣ ಶಾಸ್ತ್ರಿ 130 
ಕಳ್ಳಿಹಾಳ 54 84 906 
ಕಾಟನ್‌ ಬೂಮ್‌ 118 
ಕಾಟಿಕ್‌ 217 

ಕಾಂತಾಚಾರ್ಯ ಜೋಶಿ 130 
ಕಾಂತರಾವ್‌ ಕಮಲಾಪುರ 144 
ಕಾಕುಸ್ಥವರ್ಮ 54 55 56 
ಕಾಕತೀಯರು 82 

ಕಾಕತೀಯ "ಗಣಪತಿ 83 
ಕಾಕತೀಯ ಪೋಲ 

ಕಾಕಿನಾಡ ಕಾಂಗ್ರೆಸ್‌ 133 
ಕಾಗಿನೆಲೆ 72 217 498 907 
ಕಾಡಿಯೂರು 04 


ಕಾನಾಳಿ ಇನ್ಸ್‌ಟಟ್ಕೂಟ್‌ ಆಫ್‌ 
ಮಾನೇಜ್‌ಮೆಂಟ್‌ 716 


ಕಾರ್ನಾಡ್‌ ಸದಾಶಿವರಾವ್‌ 134 
ಕಾನೂನು ಭಂಗ ಚಳವಳಿ 140 
ಕಾನೂನು ಮಾಪನ ಶಾಸ್ತ್ರ ಇಲಾಖೆ 633 
ಕಾನೂನು ವಿದ್ಯಾ ಪ್ರಸಾರ 618 
ಕಾನೂನು ಶಿಕ್ಷಣ 717 

ಕಾಪಸೆ ರೇವಪ್ಪ 139 
ಕಾಮಧೇನು 908 

ಕಾಮದೇವ 75 

ಕಾಮಾಲೆ ರೋಗ 815 
ಕಾರ್ಮಿಕ ಇಲಾಖೆ 634 
ಕಾರ್ಮಿಕ ಶಿಕ್ಷಣ ಕೇಂದ್ರ 647 
ಕಾರಾಗೃಹ ಇಲಾಖಿ 634 
ಕಾರಾಗೃಹಗಳು 628 

ಕಾರಟಗಿ 207 

ಕಾರಡಗಿ 99 

ಕಾಲರಾ 509 789 98 
ಕಾಲಿಯ ಬಲ್ಲಾಳ 82 

ಕಾಲೆಳ 53 

ಕಾಲೇಜು ಶಿಕ್ಷಣ 714 
ಕಾಶೀಮಠ ಎಸ್‌.ಏ. 158 
ಕಾಶೀರಾವ್‌ ಗೋಖಲೆ 110 


ಕಾಸಾರರು 333 

ಕಾಸಾವ್‌ ಕ್ಷಬ್‌ 722 

ಕ್ಕಾಂಪ್‌ಬೆಲ್‌ ಕಪ್‌ 722 

ಕ್ಯಾಥೊಲಿಕ್‌ ಕ್ರೈಸ್ತರು 204 

ಕ್ಯಾನ್ಸರ್‌ ಆಸ್ಪತ್ರೆ 800 

ಕ್ಯಾಪ್ಟನ್‌ ಲಿಟ್ಲ್‌ 104 

ಕ್ಯಾರಕೊಪ್ಪ 52 

ಕಿಟೆಲ್‌ 090 99 

ಕಿಟೆಲ್‌ ಕಾಲೇಜ್‌ 204 

ಕಿತ್ತೂರು 96 908 

ಕಿತ್ತೂರ ಚಿನ್ನಮ್ಮ 139 

ಕಿರಿಯ ತಾಂತ್ರಿಕ ಶಾಲೆ 717 

ಕಿರೇಸೂರು 140 

ಕಿರ್ಲೋಸ್ಕರ್‌ ಎಲೆಕ್ಟ್ರಿಕ್‌ ಕಾರ್ಯಾನೆ 334 

ಕಿವಿ ಮೂಗು ಗಂಟಲು ಚಿಕಿತ್ಸಾ ಶಾಸ್ತ್ರ 

805 

ಕಿಶ್‌ವರ್‌ ಖಾನ್‌ ೨೦ 

ಕಿಸುಕಾಡು 83 

ಕ್ರಿಕೆಟ್‌ ಕ್ಷಬ್‌ ಆಫ್‌ ಕರ್ನಾಟಕ 723 

ಕ್ವಿಟ್‌ ಇಂಡಿಯಾ ಚಳುವಳಿ 133 46 53 

ಕೀಟವರ್ಗ 19 

ಕೀರ್ತಿವರ್ಮಾ 57 75 

ಕುಂಚಿಕೊರವ 218 

ಕುಂಚೂರು 909 

ಕಂಜರ ಭಾಟ 218 

ಕುಂದಗೋಳ 91 100 228 913 

ಕುಂದೂರು 500 

ಕುಂಬಾರ 218 

ಕುಂಭಾಪುರ 92 

ಕಿಂಗೊಂಡ 909 

ಕುಟುಂಬ ಕಲ್ಯಾಣ 790 823 27 

ಕುಟುಂಬ ಯೋಜನ ಕಾರ್ಯಕ್ರಮ 824 

ಕುಟುಂಬ ಯೋಜನಾ ಸಂಘ 
ಬೊಂಬಾಯಿ 824 

ಕುಡು ಒಕ್ಕಲಿಗರು 220 

ಕುರ್ತಕೋಟ 915 

ಕುದ್ರಿಹಾಳ 54 

ಕುನಬೇವು 52 54 

ಕುನ್ನೂರು ಎಂ.ಸಿ. 164 66 


ಕುಬಿಹಾಳ ವಿ.ಎಸ್‌. 161 
ಕುಮಾರಪಾಲ 72 

ಕುಮಾರರಾಮ 89 

ಕುಮಾರ ವ್ಯಾಸ 51 9495 
ಕುಮಾರಸ್ವಾಮಿ 135 207 208 
ಕುಮಾರೇಶ್ವರ ಮಹಾಮಠ 207 
ಕುಮುದ್ದತಿ 14 

ಕುಮ್ಮೂರು 916 

ಕುರಡಗಿ ಕೆ.ಹೆಚ್‌ 159 62 65 
ಕುರಡೀಕೇರಿ 136 

ಕುರಹಟ್ಟ 71 

ಕುರುಗೋವಿನಕೊಪ್ಪ 52 53 
ಕುರುಗಡ್ಡೆ 199 

ಕುರುಡೋಜ್‌ ಗ್ರಂಥಾಲಯ 721 
ಕುರುಬರು 217 | 
ಕುರುಹಿನ ಶೆಟ್ಟಿ 205 21 
ಕುಲಕರ್ಣಿ ಎಂ.ಕೆ. 159 62 63 65 
ಕುಲಕರ್ಣಿ ಟಿ.ಜಿ. 350 

ಕುಶಲ ಕರ್ಮಿ 507 

ಕುಷ್ಠರೋಗ 799 . 

ಕುಸನೂರು 53 

ಕುಸುಬೆ 284 

ಕುಳೇನೂರು 914 

ಕೂಡಲ 917 

ಕೃಷ್ಣದೇವರಾಯ 5 93 95 
ಕೃಷ್ಣಮೃಗಗಳ ಅಭಯಾರಣ್ಯ 36 
ಕೃಷ್ಣಮೂರ್ತಿ ಎಸ್‌. 202 
ಕೃಷ್ಣರಾವ್‌ ಗದಗ್‌ಕರ್‌ 706 
ಕೃಷ್ಣರಾವ್‌ ತೊರಗಲ್‌ 130 
ಕೃಷ್ಣರಾವ್‌ ಮುದವೀಡಂ 127 
ಕೃಷ್ಣವರ್ಮಾ 55 56 

ಕೃಷ್ಣಾಜಿ ಗುರೂಜಿ 123 
ಕೃಷ್ಣಾಚಾರ್ಯ ಹುಯಿಲಗೋಳ 143 
ಕೃಷ್ಣಾಬಾಯಿ ಪಂಜೇಕರ 141 43 
ಕೃಷ್ಣಾಜಿ ಮುರಹರ ಕುಲಕರ್ಣಿ 130 
ಕೃಷಿ ಅಭಿವೃದ್ಧಿ ಕೇಂದ್ರಗಳು 297 
ಕೃಷಿ ಆಧಾರಿತ ಕೈಗಾರಿಕೆಗಳು 348 
ಕೃಷಿ ಇಲಾಖೆ 632 


ಶಬಸೂಚಿ 
Ww 


ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 446 
52 
ಕೃಷಿ ಉದ್ಯಮಗಳು 534 
ಕೃಷಿ ಉಪಕರಣಗಳು 301 302 
ಕೃಷಿ ಕಾರ್ಮಿಕರು 545 
ಕೃಷಿ ನಿರ್ವಹಣೆ ಅಧ್ಯಯನ 300 
ಕೃಷಿಪಾಠಶಾಲೆ 300 
ಕೃಷಿ ಮಾರಾಟ ತರಬೇತಿ ಮಹಾ- 
ವಿದ್ಯಾಲಯ 453 
ಕೃಷಿ ಮಾರುಕಟ್ಟೆ ಸಮಿತಿ 646 
ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ 294 
329718 
ಕೃಷಿ ಸಂಶೋಧನಾ ಕೇಂದ್ರ, ಅಣ್ಣಿಗೇರಿ 
298 99 
ಕೂಡಲಿ ಶೃಂಗೇರಿ ಮಠ 137 
ಕೂಡ್ಲಿ ಜಗದ್ಗುರು 719 
ಕೂಲಿಮಠ 689 
ಕೃತುಪುರ 51 
ಕೆಂಚನಗೌಡ 116 
ಕೆಂಪೇಗೌಡ 97 
ಕೆ.ಇ. ಬೋರ್ಡ್‌ ಹೈಸ್ಕೂಲ್‌ 706 
ಕೆನರಾ ಚಾರಿಟಬಲ್‌ ಸೊಸೈಟಿ 814 
ಕೆ.ಎಲ್‌.ಇ. ಸೊಸೈಟಿ 135 37 
ಕೆ.ಆರ್‌. ಕೆಟಗೇರಿ 796 
ಕೆ.ಸಿ.ಸಿ. ಬ್ಯಾಂಕು 406 14 16 
ಕೆ.ಎಸ್‌.ಆರ್‌.ಟಿ.ಸಿ. 484 
ಕೆಳದಿ 97 
ಕ್ರೆಡಿಟ್‌ ಪ್ಲಾನ್‌ 389 
ಕೇಂದ್ರ ಅಬಕಾರಿ ಇಲಾಖೆ 647 
ಕೇಂದ್ರ ಪುರಸ್ಕೃತ ಸಸಕ್ಷೇತ್ರ ಯೋಜನೆ 
541 
ಕೀಂದ್ರ ಮೋಟಾರು ವಾಹನಗಳ ನಿಯಮ 
| 1989 485 
ಕೇಂದ್ರ ವ್ಯವಸಾಯೋತ್ಸನ್ನಗಳ 
(ವರ್ಗೀಕರಣ ಮತ್ತು ಮಾರಾಟ) 
ಕಾಯಿದೆ 1937 444 
ಕೇಂದ್ರೀಯ ಪೋಲೀಸ್‌ ಟ್ರೈನಿಂಗ್‌ 


ಕಾಲೇಜ್‌ 619 


ಕೀಶವರಾವ್‌ನಾಯುಡು ಎಂ. 201 
ಕೇಸರಿ 121 22 


1093 


ಬಿ.ಜಿ. ಕೇರ್‌ 153 

ಕೇಶವದೇವ 81 

ಕೈಗಾರಿಕೆಗಳು 331 

ಕೈಗಾರಿಕಾ ತರಬೇತಿ ಸಂಸ್ಥೆಗಳು 367747 

ಕೈಗಾರಿಕಾ ಪ್ರಕಾರಗಳು 342 

ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ 

675 

ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ 634 

ಕೈಗಾರಿಕಾ ಸಹಕಾರ 'ಸಂಘಗಳು 509 

ಕೈಗಾರಿಕಾ ವಸಾಹತುಗಳು 338 365 

ಕೈಮಗ್ಗದ ಉತ್ಪಾದನೆ 336 

ಕೈಮಗ್ಗ ನೇಕಾರರಿಗೆ ತರಬೇತಿ ೨08 

ಕೈಮಗ್ಗ ಅಭಿವೃದ್ಧಿ 354 

ಕೈಮಗ್ಗಗಳು ಮತ್ತು ವಿದ್ಯುತ್‌ ಮಗ್ಗಗಳು 
354 

ಕೈಸ್ತರು 196 197 204 

ಕೊಂಕಣ 95 

ಕೊಂಕಣದ ಮೌರ್ಯ 58 

ಕೊಕಟ್ನೂರು 96 

ಕೊಡಮಗ್ಗಿಯ ಅರ್ವತ್ತೊಕ್ಕಲು 009 

ಕೊಣ್ಣೂರು 50 51 62 

ಕೊನೇರ್‌ರಾವ್‌ 102 107 

ಕೊಪ್ಪ 52 

ಕೊರಲಹಳ್ಳಿ 210, 484 

ಕೊರವರು 218. _ 

ಕೊಲ್ಹಾಪುರ 135 

ಕೊಳಚೆ ನಿರ್ಮೂಲನಾ ಮಂಡಳಿ 675 

ಕೀಳನೂರು 305 

ಕೋಟುಮಚಗಿ 918 

ಕೋಟಿಹಾಳ 53 

ಕೋಡಿಕೊಪ್ಪ 919 

ಕೋಮಟ 227 

ಕೋಸಲ 58 

ಕೋಳಿಮಾದಿಗ 224 

ಕೋಳಿವಾಡ 103 04 201 

ಕೋಳಿ ಸಾಕಣೆ 329 


ಕೋಳೂರು 920 


ಕೋಳೀವಾಡ 921 
ಕ್ಲೋರೋಕ್ಷೀನ್‌ 797 


1094 


ಕೌಜಗೇರಿ 912 63 
ಕ್ಷಯರೋಗ, 799 

ಕ್ಷತ್ರಿಯ ವಾಚನಾಲಯ 721 
ಕ್ಷೇಮೇಂದ್ರ 690 


ಖನಿಜ ಆಧಾರಿತ ಕೈಗಾರಿಕೆಗಳು 349 
ಖಮೇರ 58 
ಖಾಂಡೇಕರ್‌ 130 
ಖಾನೋಳ್ಕರ್‌, 130 
ಖಾದಿ 337 
ಖಾದಿ ಮತ್ತು ಗ್ರಾಮೋದ್ಕೋಗ ಮಂಡಳಿ 
532 
ಖಾದಿ ಮತ್ತು ಗ್ರಾಮೀಣ ಉದ್ಯಮ 534 
ಖಾದಿ ವರ್ಕ್‌ರ್ಸ್‌ ಅಸೋಸಿಯೇಷನ್‌ 
352 
ಖಾದಿ ಮತ್ತು ಗ್ರಾಮೋದ್ಕೋಗ 350 
ಖಾದಿನೇಕಾರರ ಉತ್ಪಾದಕ ಸಂಘ 351 
ಖಾನ ಎ ಅಜಂ 97 
ಖಾನಾಪುರ 130 
ಖಾಸಗಿ ಆಸ್ಪತ್ರೆಗಳು 813 
ಖಾಸಗಿ ಶಿಕ್ಷಣ ಸಂಸ್ಥೆಗಳು 708 09 10 
ಖಲಾಫತ್‌ “ಚಳುವಳಿ 128 30 
ಗಂಗ 58 6061 
ಗಂಗಣ್ಣ ಮಲ್ಲೇಶಪ್ಪ 166 
ಗಂಗಮಾರಸಿಂಹ 95 
ಗಂಗಮಹಾದೇವಿ 58 
ಗಂಗವಾಡಿ 86 
ಗಂಗಾಧರ ಚಿತ್ತಾಲ 148 
ಗಂಗಾಧರ ಮಲ್ಲಿಕಾರ್ಜುನಪ್ಪ ನಂದಿ 739 
ಗಂಗಾಧರರಾವ್‌ ದೇಶಪಾಂಡೆ 124 34 
38 4551 
ಗಂಗಾಮತ 217 
ಗಂಗಿಬಾವಿ 1015 
ಗಂಗುಲಿ ಡಾ: 08 
ಗಂಗೂಬಾಯಿ ಹಾನಗಲ್‌ 497 762 
63 65 66 67 68 815 
ಗಂಗೊಳ್ಳಿಯವರು 201 
ಜೀಗಟ್ಟ (ಗ್ಗಾಂವಿ) 923 
ಗಂಜೀಕಟ್ಟ (ಕಲಘಟಗಿ) 923 
ಗಂಟಿಚೋರ 219 


ಧಾರವಾಡ ಜಿಲ್ಲೆ 


ಗಜಪತಿ ಕಪಿಲೇಂದ್ರ 92 
ಗಜಮೋಜಿಣಿ 103 
ಗಜೇಂದ್ರಗಡ 928 
ಗಜೇಂದ್ರಗಡ ಎಂ.ಆರ್‌. 738 
ಗಡಾದ ರಾಜೇಂದ್ರ 738 767 
ಗಣಪತರಾವ್‌ ಪಾನಸೆ 109 
ಗಣಪತಿ ಪಿಜಿ 130 

ಗದಗ ಕೆ.ಪಿ. 155 56 


ಗದಗ ದತ್ತಾತ್ರೇಯ ನಾಟಕ ಮಂಡಳಿ 


744 
ಗದಗ - ಬೆಟಗೇರಿ 924 
ಗದಗ ಬೆಟಗೇರಿ ನಗರ ಸಭೆ 672 
ಗದಗಿನ ವೀರನಾರಾಯಣ 498 
ಗದ್ಯಾಣ 400 
ಗದಿಗೆಯ್ಯ ಹೊನ್ನಾಪುರ ಮಠ 124 25 
2737 
ಗದ್ದಿಮಠ 139 
ಗದುಗಿನ ತೊಂಟದಾರ್ಯ ಮಠದ ಜಾತ್ರೆ 
458 
ಗಫಾರ್‌ ಖಾನ್‌ 100 
ಗಬ್ಬೂರು 930 
ಗಮಕ 770 


ಗರಗ 200 930 

ಗರುಡ ಸದಾಶಿವರಾವ್‌ 139 52 727 
32 44 46 47 

ಗಳಗನಾಥ 929 

ಗಳಗನಾಥರು 126 727 42 

ಗಳೆ ಮುನ್ನೂರ್ವರು 609 

ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರ 865 

ಗಾಂಧೀಜಿ 137 43 44 839 

ಗಾಂವಠಿಶಾಲೆ 09 

ಗಾಣಗಾಪುರ 199 

ಗಾಣಿಗ 218 

ಗಾಯತ್ರೀಪೀಠ 221 

ಗಾಯಿತ್ರಿ ಗಾಯನ ಶಾಲೆ 

ಗಾವರವಾಡ 931 

ಗಿರೀಶ್‌ ಕಾರ್ನಾಡ್‌ 735 83 

ಗ್ರಾಮೀಣ ಅಭಿವೃದ್ಧಿ ಕೇಂದ್ರ 297 

ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರ 

295 96 


ಗ್ವಾಲಿಯರ್‌ ರೇಯಾನ್‌ ಸಿಲ್ಕ್‌ 
ಮ್ಯಾನುಫಾಕ್ಟದಿಂಗ್‌ ಕಂಪೆನಿ 46 
ಗ್ಯಾರಂಟಿಂಗ್‌ ಯುನಿಯನ್‌ 408 
ಗ್ರಾಮಗಳ ಸಂಖ್ಯೆ 184 
ಗ್ರಾಮ ಪಂಚಾಯತಿ 657 79 81,84 
ಗ್ರಾಮ ವಿವಿದೋದ್ದೇಶ ಸಹಕಾರಿ ಸಂಘ 
404 
ಗ್ರಾಮ ಸಭೆ 609 53 79 
ಗ್ರಾಮ ಸ್ವರಾಜ್ಯ 679 
ಗ್ರಾಮಾಂತರ ನೀರು ಸರಬರಾಜು ಮತ್ತು 
ನೈರ್ಮಲ್ಯ 686 
ಗ್ರಾಮೀಣ ಅಭಿವೃದ್ಧಿ ತರಬೇತಿ ಕೇಂದ್ರ 
295 9697 
ಗ್ರಾಮೀಣ ಆರೋಗ್ಯ ಕಾರ್ಯಕ್ರಮ 815 
ಗ್ರಾಮೀಣ ಜನತೆ 184 86 
ಗ್ರಾಮೀಣ ಬ್ಯಾಂಕುಗಳು 393 515 
ಗ್ರಾಮೀಣ ರಕ್ಷಣಾ ಪಡೆ 627 
ಗ್ರಾಮೀಣ ಶಾಲೆಗಳು 693 
ಗ್ರಾಮೀಣ ಸಂಪರ್ಕ 478 
ಗ್ರಾಸಿಲೀನ್‌ ಪ್ಲಾಂಟ್‌ 46 
ಗ್ರಾಹಕ ಬೆಲೆ ಸೂಚ್ಯಂಕ 556 
ಗ್ರಾಹಕರ ವೇದಿಕೆ 631 
ಗ್ರಾಹಕರ ಸಹಕಾರ ಸಂಘಗಳು 409 
ಗಿರಡ್ಡಿ ಗೋವಿಂದರಾಜ 735 38 
ಗಿರಣಿ ಆಧಾರಿತ ಕೈಗಾರಿಕೆಗಳು 349 
ಗಿರೀಶಾಶ್ರಮ 203 
ಗೀತಾ ಕುಲಕರ್ಣಿ 740 
ಗೀತಾ ಜಯಂತಿ 202 
ಗುಂಡೇರಾವ್‌ ಸವಣೂರ್‌ 131 
ಗುಡಗುಡಿ 59200 
ಗುಡಗೂರು 933 
ಗುಡ್ಡಜ ಗುಡ್ಡಾಪುರ 932 
ಗುಡ್ಡದ ಚನ್ನಾಪುರ 63 
ಗುಡ್ಡದಾನವೇರಿ 934 
ಗುಡಿ ಕೈಗಾರಿಕೆಗಳು 509 
ಗುಡಿಗೇರಿ 84 57 931 
ಗುಡಿಸಲು ವಿಮೆ 395 
ಗುಡಿಸಾಗರ 52 94 
ಗುಡ್ಲೋಯಲ್ಲೋ ಕುಲಕರ್ಣಿ 736 
ಗುತ್ತ 576 


ಗುತ್ತಲ 76 94 96 199 934 

ಗುಡ್ಡವ್ಹನ ಬೇನೆ 789 

ಗುಬ್ಬಿ ಎಸ್‌ ಬಿ 150 58 60 

ಗುಬ್ಬಿ ಶಂಕರರಾವ್‌ ಬಸಲಿಂಗಪ್ಪ ಗೌಡ 
155 

ಗುಮ್ನಗೋಳ 9೨35 

ಗುರು ಕಬೀರಾನಂದಸ್ವಾಮಿ ಸಿದ್ಧಾಶ್ರಮ 

ಕ 214 

ಗುರು ಚರಮೂರ್ತೀಶ್ವರ ಮಠ 207 

ಗುರು ಚರಿತ್ರೆ 199 

ಗುರುದೇವ ಆತ್ಮಾನಂದ 202 

ಗುರುದೇವ ರಾನಡೆ 203 

ಗುರುನಾಥ ಜೋಶಿ 735 

ಗುರುನಾಥರಾವ್‌ ಪಾಠಕ್‌ 123 24 719 

ಗುರುನಾಥರೂಢರು 210 498 

ಗುರುರಾಜ ಶಾಮಾಚಾರ್ಯ ಆಮೂರ 
737 

ಗುರುರಾವ್‌ ರಾಘವೇಂದ್ರ ಮಮದಾಪುರ 
740 

ಗುರುಸಿದ್ದಪ್ಪ ಹೊಂಡ 669 

ಗುಳೇದಗುಡ್ಡ ಗಂಗೂಬಾಯಿ 744 47 

ಗೃಹ ಕಲ್ಯಾಣ 800 

ಗೃಹಕ್ಕೆಗಾರಿಕೆ ಮತ್ತು ಕರಕುಶಲತೆ 354 

ಗೃಹ ಜೀವನ 235 

ಗೃಹ ನಿರ್ಮಾಣ 525 

ಗೃಹ ನಿರ್ಮಾಣ ನಿಗಮ 525 

ಗೃಹ ನಿರ್ಮಾಣ ಸಹಕಾರಿ ಸಂಘಗಳು 

- 088 

ಗೃಹ ಮತ್ತು ಕರಕುಶಲ ಉದ್ಯಮ 338 

ಗೃಹ ರಕ್ಷಕ ದಳ 629 44 

ಗೃಹೋಪಕರಣಗಳು 241 

ಗೆಳೆಯರ ಗುಂಪು 734 

ಗೇರು 539 

ಗೊರ್ಜರ 58 

ಗೊಮಸ 86 

ಗೊಲ್ಲ 218 

ಗೋಕಾರ ವಿ.ಕೆ. 101 497 

ಗೋಖಲೆ 134 

ಗೋಧಿ 280 

ಗೋಪಾಲ 106 218 


ಶಬ್ರಸೂಚಿ 
ಭು 


ಗೋಪಾಲ ಬಾ ರಾ 555680 73 74 
ಗೋಪಾಲ ಕೃಷ್ಣ ಗೋಖಲೆ 124 
ಗೋಪಾಲರಾವ್‌ ಪಟವರ್ಧನ 102 
ಗೋಪಾಲಕೃಷ್ಣರಾವ್‌ ಎಂ 738 
ಗೋಪಾಲರಾವ್‌ ದೇಶಪಾಂಡೆ 131 
ಗೋಪಿನಾಥ ಆರ್‌ ಸಾಂಡ್ರ 164 
ಗೋಮಾಳಗಳು 538 
ಗೋವಿಂದ 02 
ಗೋವಿಂದಾಚಾರ್ಯ ಅಗ್ನಿಹೋತ್ರಿ 131 
41 
ಗೋವಿಂದಾಚಾರ್ಯ ಭೀಮಾಚಾರ್ಯ 
ಜೋಶಿ 736 
ಗೋವಿಂದ ಮಣ್ಣೂರ್‌ 746 47 
ಗೋವಿಂದ ಮೂರ್ತಿ ದೇಸಾಯಿ 735 
ಗೋವಿಂದರಸ 76 
ಗೋವಿಂದರಾವ್‌ ಗುತ್ತಲ 130 3244 
ಗೋವಿಂದರವ್‌ ಪಟವರ್ಧನ 108 
ಗೋವೆ 89909395 
ಗೋವೆಯ ಕದಂಬರು 5 69 78 
ಗೋಸಂರಕ್ಷಣಾ ಕೇಂದ್ರ 543 
ಗೋಸಂವರ್ಧನ ಕೇಂದ್ರ 324 25 
ಗೋಸಾಸ ಕಲ್ಲು 943 50 51 60 68 
69 78 80 81 86 94 97 1019 
235 24 27 28 36 38 40 46 52 


ಗೌತಮೀ ಪುತ್ರ 54 
ಗ್ರಂಥಾಲಯಗಳು 721 
ಘಟ್ಟ ಅಂಕೋಲಾ 470 
ಘಟಾಂತಕಿ ಬಸದಿ 996 
ಘೋರ್ಪಡೆ 100 
ಘೋರಕನಾಥ 200 
ಜ್ಞಾನ ಪ್ರಕಾಶ 122 
ಜ್ಞಾನದೇವ 199 
ಜ್ಞಾನೇಶ್ವರಿ 199 
ಚಂದಲದೇವಿ 70 
ಚಂದಾವರ್ಕರ್ರ 134 
ಚಂದ್ರಗಿರಿ 91 
ಚಂದ್ರಗುತ್ತಿ 89 
ಚಂದ್ರಮೌಳೇಶ್ವರ 202 
ಚಂದ್ರೋದಯ 122 


1095 


ಚಂದ್ರಯ್ಯ 84 

ಚಂದ್ರಶೇಖರ ಪಾಟೀಲ್‌ 735 38 45 
4047 

ಚಟ್ಟಯದೇವ 74 78 

ಚಟ್ಟ ಎಂ.ಎ 774 75 78 
ಚತುರ್ಮುಖ ಶಿವಲಿಂಗ 978 
ಚೆನ್ನಬಸಪ್ಪ ಅಂಬಲಿ 151 


ಚನ್ನಬಸಯ್ಯ 143 ' 


ಚನ್ನಬಸವೇಶ್ವರ ಗ್ರಾಮೀಣ ವಿದ್ಯಾಸಂಸ್ಥೆ 
873 

ಚನ್ನಯ್ಯ ಸೊಳೇಕೇರಿ ಮಠ 143 
ಚನ್ನವೀರ ಕಣವಿ 737 

ಚಪ್ಪರ ಬಂದ 219 

ಚರ್ಮರೋಗ ಹಾಗೂ ಲೈಂಗಿಕರೋಗ 
ಶಾಸ್ತ್ರ 805 

ಚರಕಾ ರೀಲರ್‌ಗಳು 529 
ಚಲನಚಿತ್ರ ಪತ್ರಿಕೆಗಳು 784 
ಚಲವಾದಿ 219 

ಚಳಿಜ್ದರ (ಮಲೇರಿಯಾ) 789 790 
ಚಾಲುಕ್ಕ ನಾಲ್ಕನೇಯ ಸೋಮೇಶ್ವರ 71 
ಚಾಫೇಕರ್‌ 721 

ಚಾವುಂಡ 81 

ಚಾಳುಕ್ಕರು 5,67,786 

ಚಾಳುಕ್ಯ ವಿಕ್ರಮಾದಿತ್ಯ 200 
ಚಿಂಚಲಿ 936 

ಚಿಂಚೆಲಗಿ 4.50 

ಚಿಕ್ಕಬಾಸೂರು 936 

ಚಿಕ್ಕ ದೇವರಾಜ ಒಡೆಯರ್‌ 102 
ಚಿಕ್ಕನರಗುಂದ 958 

ಚಿಕ್ಕಮಕ್ಕಳ ರೋಗಶಾಸ್ತ್ರ 805 
ಚಿಕ್ಕಮಲ್ಲೂರಿ 84 

ಚಿಕ್ಕಲಿಂಗನಹಳ್ಳಿ 938 

ಚಿಕ್ಕುಬಾಯಿ 211 

ಚಿಕ್ಕೆರೊರು 66,936 

ಚಿಕ್ಕೊಣತಿ 938 

ಚಿಗರಿಕಾರ್‌ 229 

ಚಿಟಗುಪ್ಪ ಆಸ್ಪತ್ರೆ 800 

ಚಿಟ್ಟಸ್‌ 100 110 112 


ಚಿತ್ತರಂಜನ ಚಟರ್ಜಿ 746 47 


ಚಿತ್ರಕೂಟ 04 


1096 


ಚಿತ್ರಪಥಿಗಳು 774 

ಚಿದಂಬರ ಮೂರ್ತಿ 214 

ಚಿನ್ನಪ್ಪರೆಡ್ಡಿ ಓ. 851 

ಚಿನ್ನ ಮುಳಗುಂದ 939 

ಚಿಲ್ಲದ ಚಂದ್ರಕಾಂತ ಗುರಪ್ಪ 166 

ಚಿಲ್ಲರೆ ವ್ಯಾಪಾರಸ್ಥರು 442 

ಚೆಲ್ಲೂರು 941 

ಚೆಲ್ಲೂರ ಬದ್ದಿ 941 

ಚುರ್ಚಿಹಾಳುಮಠ ಸಿ ಎಂ 158 

ಚುರಮರಿ ಶೇಷಗಿರಿರಾಯರು 744 

ಚೆನ್ನ ಬಸವಣ್ಣನವರು 209 

ಚೆನ್ನಮಲ್ಲಪ್ಪ ಟೆಂಗಿನಕಾಯಿ 135 

ಚೇಂಬರ್‌ ಆಫ್‌ ಕಾಮರ್ಸ್‌ 461 

ಚೇರ 58 

ಚೋಳ 58 72 

ಚೋಳರಾಜೇಂದ್ರ 69 

ಚೋಳವೀರರಾಜೇಂದ್ರ 68 

'ಚೌಡದಾನಪುರ 70 76 84 85 941 

ಚೌರಿಚಾರಾ 133 

ಚೌಡನಾಯಕ 73 

ಛತ್ರಪತಿ ಶಿವಾಜಿ ವಾಚನಾಲಯ 721 

ಛಬ್ಬಿ 942 

ಜಂಗಮರು 226 

ಜಂಗಮ ಕ್ಷೇತ್ರದ ಪ್ರಭುಸ್ವಾಮಿ ಮಠ 208 

ಜಕ್ಕಲಿ 943 

ಜಕಾತಿ 664 73 

ಜಕಿಯೂ ಅನ್ಸಾರಿ 76 

ಜಗದ್ಗುರು ಗಂಗಾಧರ ಪ್ರೌಢಶಾಲೆ 706 

ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾ 
ವಿದ್ಯಾಲಯ 400 

ಜಗದ್ಗುರು ಸಚ್ಚಿದಾನಂದ ಮಹಾಸ್ವಾಮಿಗಳ 

ಮಠ 205 

ಜಗದೇಕಮಲ್ಲ ಇಮ್ಮಡಿ 71 

ಜಟಾಚೋಳ 76 

ಜಠಾರ 152 

ಜಡಿ ಸಿದ್ದಯೋಗೀಂದ್ರರು 200 

ಜಡಿಸಿದ್ದೇಶ್ಚರ ಮಠ 200 


ಜನತಾ ಮನೆಗಳ ಯೋಜನೆ 688 


ಧಾರವಾಡ ಜಿಲ್ಲೆ 


ಜನತಾ ಮೋಟಾರು ಡೈವಿಂಗ್‌ ಟ್ರೈನಿಂಗ್‌ 
ಸ್ಕೂಲ್‌ 485 
ಜನತಾ ಶಿಕ್ಷಣ ಸಮಿತಿ 709 


ಜನನ ಮರಣ ಅಂಕಿ ಅಂಶಗಳು 790 

ಜನರ ಆರೋಗ್ಯ ಮತ್ತು ನೈರ್ಮಲ್ಯ 672 

ಜನಸಂಖ್ಯೆ ಬೆಳವಣಿಗೆ 167 

ಜನಸಾಂದ್ರತೆ 170 

ಜನಾರ್ದನರಾವ್‌ ದೇಸಾಯಿ. 152 

ಜರ್ಮನ್‌ ಆಸ್ಪತ್ರೆ 808 

ಜಯಂತಿ ಪತ್ರಿಕೆ 145 

ಜಯಕೇಶಿ 78 

ಜಯಕೇಶಿ ಎರಡನೇಯ 78, 79 

ಜಯಕೇಶಿ ಮೂರನೇಯ 79 

ಜಯಪ್ರಕಾಶನಾರಾಯಣ 147 

ಜಯರಾಮಾಚಾರ್ಯ ಕೊಪ್ಪಳ 130 

ಜಯಸಿಂಹ 74 80 

ಜಯಸಿಂಹ ಎರಡನೇಯ 77 

"ಜಯಹಿಂದ್‌' 133 

ಜರತಾರಫರ್‌ ಎಂ.ಜಿ. 160 

ಜಲಕ್ರೀಡೆ ಕೇಂದ್ರ 498 

ಜಲಗಾರ ಪುನರ್ವಸತಿ ಯೋಜನೆ 850 

ಜವಳಿ ಉದ್ಯಮ 509 

ಜವಾಹರ ರೋಜಗಾರ ಯೋಜನೆ 556 

ಜವುಳಿನ ಸಮಸ್ಯೆ 310 

ಜಸ್ಟಿಸ್‌ ಲೋಕೂರ್‌ 715 

ಜಾಗೀರ್‌ದಾರ್‌ ಆರ್‌.ಎ. 715 152 

ಜಾರ್ಜ ಪಿಂಜೇಟ್‌ 510 

ಜಾತಿ ಮತ್ತು ಬುಡಕಟ್ಟುಗಳು 215 

ಜಾತಿ ಶ್ರೇಣಿ 609 

ಜಾತ್ರೆಗಳು ಮತ್ತು ಉರುಸ್‌ಗಳು 247 

ಜಾಧವ ಬಿ.ಎ. 136 

ಜಾನ್‌ ಡಂಕನ್‌ 610 

ಜಾನಪದ, ಚಿತ್ರಶಿಲ್ಪ 784 

ಜಾನಪದವೈದ್ಯ 789 

ಜಾನಪದ ಸಂಗ್ರಹಣೆ - ಪುಸ್ತಕ ಪ್ರಕಟಣೆ 
785 

ಜಾನುವಾರ ಸಂತೆಗಳು 458 

ಜಾನುವಾರು ಅಧಾರಿತ ಕೈಗಾರಿಕೆಗಳು 349 

ಜಾನುವಾರು ಗಣತಿ 323 

ಜಾನುವಾರುಗಳ ಸಂಖ್ಯೆ 325 


ಜಾಮಿ ಮಸೀದಿ 97 
ಜಾಲಿಹಾಳ 59 
ಜಾಲಿಹಾಳ: ಅನಂತರಾಯರು 130 40 
ಜ್ಞಾನೋದಯ ವಾಚನಾಲಯ 721 
ಜಿಲ್ಲಾ 
- ಆದಾಯ 502 05 
- ಆಸ್ಪತ್ರೆ, ಧಾರವಾಡ 802 
- ಕಾನೂನು ನೆರವು ಸಮಿತಿ 618 848 
- ಕೈಗಾರಿಕಾ ಕೇಂದ್ರ 368 530 
- ಕ್ಷಯರೋಗ ಅಧಿಕಾರಿ 824 
- ಕ್ಷಯರೋಗ ಕೇಂದ್ರ 643 
- ಖಜಾನೆ 635 
- ಗ್ರಾಹಕ ಸೂಚ್ಯಂಕ 502 
- ತರಬೇತಿ ಸಂಸ್ಥೆ 635 
- ದಂಡಾಧಿಕಾರಿ 613 
- ನ್ಯಾಯಾಧೀಶ 612 
- ಪಂಚಾಯಿತಿ 680 81 
- ಪತ್ತಿನ ಯೋಜನೆ 392 
- ಪರಿಷತ್‌ 686 
- ಪರಿಷತ್‌ ರಸ್ತೆಗಳು 481 
- ಬೋರ್ಡ್‌ 676 77 
- ಮಲ್ಲೇರಿಯಾ ಅಧಿಕಾರಿ 824 
- ಲೋಕಲ್‌ ಫಂಡ ಕಮಿಟಿಗಳು 676 
- ಲೋಕಲ್‌ ಬೋರ್ಡ್‌ 137 676 
- ಶಿಕ್ಷಣ ತರಬೇತಿ ಸಂಸ್ಥೆ 696 
- ಸರ್ವೋದಯ ಯೋಜನೆ 855 
- ಸಹಕಾರಿ ಯೂನಿಯನ್‌ 428 
- ಸ್ಕೂಲ್‌ ಬೋರ್ಡ್‌ 698 
ಜಿಗ್ಗರ್‌ 699 769 
ಜಿನರಾಜ ಹೆಗ್ಗೆ ಕೆ.ಬಿ. 153 
ಜಿನಸೇನಾಚಾರ್ಯರು 742 
ಜನ್ನಿಂಗ್‌ ಮತ್ತು ಪ್ರೆಸ್ಸಿಂಗ್‌ 335 
ಜೀನುಗಾರರು 220 
ಜೀವನ ಎಂ. 739 45 46 
ಜೀವನ ಪ್ರಕಾಶ ವಾಚನಾಲಯ 721 
ಜೀವನ ಮಟ್ಟ 512 
ಜೀವನ ಮಾಸಿಕ 145 
ಜೀವಪ್ಪ ಆನೆಗುಂದಿ 131 34 


ಜಿಲ್ಲೆಯ 

- ಅರುಣೋದಯ ಕಾಲದ ಸಾಹಿತಿಗಳು 
729 33 

- ಚಿತ್ರಕಲಾವಿದರು 773 175 

- ಚಿತ್ರಮಂದಿರಗಳು 784 

- ಜಾನಪದ ಕಲಾವಿದರು 787 8 

- ನಟ ನಟಿಯರು 747 

- ವಾಟಕಕಾರರು 746 

- ನಾಟಕ ಮಂದಿರಗಳು 747 

- ಪ್ರಮುಖ ರಸೆಗಳು 473 

- ಬರಹಗಾರ್ತಿಯರು 740 

- ಬಾಲ ಕಲಾವಿದರು (ಸಂಗೀತ) 764 

- ನವ್ಯಸಾಹಿತ್ಯ : ಸಾಹಿತಿಗಳು 734 

- ನವೋದಯ ಕಾಲದ ಸಾಹಿತಿಗಳು 
733 34 


- ನಾಟಕ ತಂಡಗಳು 748 

- ವೃತಕಲಾವಿದರು 770 

- ಪತ್ರಿಕೆಗಳ ಯಾದಿ 752 62 

- ಸಂಗೀತ 'ವಾದ್ಯ ಕಲಾವಿದರು 764 

- ಸಂಗೀತ ಶಾಲೆಗಳು 765 

- ಸಾಹಿತಿಗಳು 727-9 
ಜುಡಿಶಿಯಲ್‌ ಅಸಿಸ್ಟಂಟ್‌ 610 
ಜುಡಿಶಿಯಲ್‌ ಮ್ಯಾಜಿಸ್ಟೇಟ್‌ ಫಸ್ಟ್‌ಕ್ಲಾಸ್‌ 

612 
ಜೂನಿಯರ್‌ ಅಸಿಸ್ಟಂಟ್‌ ನ್ಯಾಯಾಧೀಶರು 
610 

ಜೇನು ಕೃಷಿ ಅಭಿವೃದ್ಧಿ ಯೋಜನೆ 508 
ಜೈಶುಗಿ 83 
ಜೈನ ಧರ್ಮ 200 
ಜೈನರು 196 197 
ಜೈವಾನಿಲ ಮತ್ತು ಅಸ್ತ್ರ ಒಲೆಗಳು 308 
ಜೋಗರಸ 80 
. ಜೋಯಿಸರ ಹರಳಹಳ್ಳಿ 943 
ಜೋಶಿ ಜಿ.ಟಿ. 735 4546 47 
ಜೋಶಿ ಶಂ.ಬಾ. 130 743 
ಜ್ಯೋತಿ ಇಂಜನಿಯರ್‌ ವರ್ಕ್ಸ್‌ 334 
ಟಂಕ ಸಾಲೆ 1005 


ಟಕ್ಕಾ 40) 
ಟಾಲೆಮಿ 54 


ಶಬಸೂಚಿ 
ಉು 


ಟಿಪ್ಪುಸುಲ್ತಾನ್‌ 101 

ಟಳಕರು 121 122 129 
ಟೀಕಾಚಾರ್ಯ 210 
ಟ್ಯೂಬೆಕ್ಟಮಿ 803 

ಟೆನ್ನಿಸ್‌ ಅಕಾಡೆಮಿ 722 
ಟೈಟಾನಿಯಂ ಡೈಲಕ್ಷೆಡ್‌ 531 
ಟೈವಾಕ್‌ ಗಡಿಯಾರದ ಕಾರ್ಯಾನೆ 334 
ಟ್ರೆಸೆಂ ಯೋಜನೆ 507 
ಟೊಪ್ಪಿಗಿ ಸಿದ್ದಲಿಂಗಸ್ವಾಮಿ 209 
ಡಂಬಳ 50 207 944 
ಡಂಬಳ ವೆಂಕಟರಾವ್‌ 130 
ಡಂಬಳ ವೀರಣ್ಣ 747 
ಡಂಬಳ ಶ್ರೀನಿವಾಸರಾವ್‌ 130 
ಡೊಂಬರು 220 

ಡಕ್ಕಲಿಗರು 224 

ಡಬಾಲಿ ಹೈಸ್ಕೂಲ್‌ 706 
ಡಿ.ಪಿ.ಎ.ಪಿ. ಯೋಜನೆ 541 
ಡವಗಿಬರ 542 

ಡಿ.ಡಿ.ಎಫ್‌. ಯೋಜನೆ 541 


'ಡಿಸ್ಟಿಕ್ಟ್‌ ಲೋಕಲ್‌ ಬೋರ್ಡ್‌ 482 


ಡಿಸ್ಪಿಕ್ಸ್‌ ದಿವಾನಿ ಅದಾಲತ್‌ 610 
ಡಿಸ್ಟಿಕ್ಟ್‌ ಸ್ಕೂಲ್‌ ಬೋರ್ಡ್‌ 695 
ಡಿಸ್‌ಪೆನ್ಲರಿ 790 

ಡೆಪ್ಪುಟಿ ಚೆನ್ನಬಸಪ್ಪ 114 719 730 
ಡೈಯರ್‌ 133 


- ಡೋಣಿ 945 


ಡೊನ್‌ ಬೊಸ್ಕೊ ಅಕಾದೆಮಿ 204 
ಡೋರರು 224 

ಡ್ಯಾನಿಡಾ ವೈಟಪ್‌ ಯೋಜನೆ 296 
ಢೋರ್‌ 219 

ತಂಬೂರು 946 

ತಡಕೋಡ 947 

ತತ್ವಾನ್ವೇಷಣ ಮಂದಿರ 201 
ತರಕಾರಿ ಬೆಳೆಗಳು 313 315 
ತರಳಬಾಳು ವಿದ್ಯಾಸಂಸ್ಥೆ 718 
ತರುಣ ಕರ್ನಾಟಕ 143 

ತಲಾ ಆದಾಯ ವೆಚ್ಚ 667 
ತಳವಾರ 725 

ತಳ್ಳಾರ್‌ 222 


1097 


ತಾಂತ್ರಿಕ ಪದವಿ ಶಿಕ್ಷಣ 718 

ತಾಂತ್ರಿಕ ಶಿಕ್ಷಣ 717 

ತಾಮ್ರಗುಂಡಿ 947 4 

ತಾರಾಭಗವತಿ. 944 

ತಾಲೂಕು ಡೆವಲಪ್‌ಮೆಂಟ್‌ 
ಅಸೋಸಯೇಶನ್ಸ್‌ 407 

ತಾಲೂಕು ದಂಡಾಧಿಕಾರಿ 613 


ತಾಲೂಕು ಪಂಚಾಯತಿ 681 


ತಾಲೂಕು ಫಂಡ್‌ ಕಮಿಟಿಗಳು 676 
ತಿರಕಪ್ಪ ಮಡಿವಾಳ 150 

ತ್ರಿಪರ್ವತ 949 

ತಿಳುವಳ್ಳಿ 200 948 


` ತುಳುವರು 92 


ತೂಕದ ಕೋಷ್ಟಕ 403 
ತೂಕ ಮತ್ತು ಅಳತೆ ಪ್ರಮಾಣಗಳ 
ಅಧಿನಿಯಮ 465 
ತೂಕ ಮತ್ತು ಅಳತೆ ಮಾಪನಗಳು 463 
ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟರು 013 
ತೆಲ್ಲಿಗವರೈವತ್ತೊಕ್ಕಲು 332 951 
ತೊರವಿಗಲ್ಲಿ ಆಸ್ಪತ್ರೆ 813 
ತೋಂಟದ ಸಿದ್ಧಲಿಂಗಯತಿಗಳು 91207 
ತೋಟದಾರ್ಯ ಮಹಾಸಂಸ್ಥಾನ ಮಠ 
207 
ತೋಟಗಾರಿಕೆ ಇಲಾಖೆ 321 636 
ತೋಟಗಾರಿಕೆ ಕ್ಷೇತ್ರಗಳು 319 
ತೋಟದ ಕೆಲಸಗಾರರ ಶ್ರೇಣಿ 609 
ತೋಟದ ಬೆಳೆಗಳು 315 7 
- ಮಾವು 315 
-' ಬಾಳೆ 316 
- ನಿಂಬೆ 316 
- ದ್ರಾಕ್ಷಿ 316 
- ಪೇರಲ 316 
- ಸಪೋಟ 316 
ದಾಳಿಂಬೆ 317 
ಆಲೂಗಡ್ಡೆ 317 
- ಟೊಮೆಟೋ 317 
- ಬದನೆ 317 
- ಬೆಂಡೆ 317 


ತೋಯಿಮದೇವ 80 


1098 


ದಂಡಾಪುರ 64 
ದಂಡಾವತಿಮಠ್‌ 774 75 78 
ದಕ್ಷಿಣ ಮಧ್ಯ ರೈಲ್ವೆ 489 190 
ದಕ್ಷಿಣ ರೈಲ್ವೆ 488 
ದಕ್ಷಿಣ ಮರಾಠಾ ರೈಲ್ವೆ ಕಂಪೆನಿ 334 
ದಕ್ಕಲವರು 224 
ದರ್ಜಿ 220 
ದತ್ತಕಸ್ವೀಕಾರ 233 
ದತ್ತಪ್ಪ ಕಪಿಲೇಶ್ವರ 130 
ದತ್ತಪಂಥ 199 
ದತ್ತಾತ್ರಯ ಕೃಷ್ಣ ಭಾರದ್ವಾಜರು 732 
ದತ್ತಾತ್ರೇಯ ಭಾವೆ 258 
ದತ್ತಾತ್ರೇಯ ಸ್ವಾಮಿ 214 
ದಶಲಕ್ಷ ಭಾವಿ ಯೋಜನೆ 557 
ದಾಸರಾಜ 76 
ದಾಸರು 220 
ದಾಸಿಮಯ್ಯ 75 
ದಾಸೇಶ್ವರ ದೇವಾಲಯ 76 
ದಾದಾ ಮಹಮದ್‌ ಖಾನ್‌ 101 
ಹಾನ್ಹೇಲ 97 
ದಾದಾಜಿರಾವ್‌ ಭಾವೆ 115 
ದಿ ಗ್ರೇಟ್‌ ಇಂಡಿಯನ್‌ ಪೆನಿನ್‌ಸುಲರ್‌ 
ರೈಲ್ವೆ 492 
ದಿ ಭವಸ ಕೋಆಪ್‌-ಸಿನ್ನಿಂಗ್‌ 
ಮಿಲ್ಫ್‌ 343 
ದಿ ಫಾರ್ಮರ್ಸ್‌ ಕೋ-ಆಪ ಆಯಿಲ್‌ 
ಪ್ರೊಸ್ಸೊಂಗ್‌ ಸೊಸಾಯಿಟಿ 421 
ದಿಲೇರ್‌ಖಾನ್‌ ಬಹಾದೂರ್‌ಜಂಗ್‌ 100 
101 
ದಿಲೇರ್‌ ಜಂಗೀ 100 
ದಿವ್ಯಜೀವನ ಸಂಘ 202 
ದಿವಾಕರ ರಂ.ರಾ. 124 147 151 
22 1301135 
ದ್ವಿದಳ ಧಾನ್ಯಗಳು 281 
ದಿವಾಣಿ 612 
ದೀಕ್ಷಿತ್‌ ಜಿ ಎಸ್‌ 735 
ದ್ವಿಚರಿ ವರ್ಗ 17 
ದ್ವಿಬಾಹು ಗಣಪತಿ 949 
ದುಂದೂರ ವಕೀಲರು 145 147 
ದುರ್ಗಶಕ್ತಿ 200 


ಧಾರವಾಡ ಜಿಲ್ಲೆ 


ದುರ್ಗಾದೇವಿ ಕ್ಷಾಮ 542 
ದುರಗಮುರಗಿಯವರು 221 
ದೂರದರ್ಶನ 497 
ದೂರವಾಣಿ ಸೇವೆ 494 95 
ದೇವಗಿರಿ 55 82 949 


ದೇವಗಿರಿಯ ಸೇ ಉಣರು 82 


ದೇವದಾಸಿ ಪುನರ್ವಸತಿ ಯೋಜನೆ 849 
164 

ದೇವಪುರೆ 133 146 

ದೇವರಕೊಂಡಾರೆಡ್ಡಿ 55 991 

ದೇವರದಾಸಿಮಯ್ಯ 67 

ದೇವೇಂದ್ರಕುಮಾರ ಹಕಾರಿ 735 

ದೇವರಗುಡ್ಡ 198 458 

ದೇವರ ಹುಬ್ಬಳ್ಳಿ 94 99 952 

ದೇವರಸ 84 

ದೇವರಾಯ 90 

ದೇವವರ್ಮ 55 200 

ದೇವಾಂಗ 221 

ದೇವಿಹೊಸೂರು 65 199951 

ದೇಶಪಾಂಡೆ ಎಸ್‌.ಆರ್‌. 720 

ದೇಶಪಾಂಡೆ ಕೊನೇರಿ ದಾಸೊ 96 

ದೇಶಪಾಂಡೆ ನಾರಾಯಣರಾಯರು 125 

ದೇಶಪಾಂಡೆ ರಾ.ಹ. 122 714 

ದೊಂಡೋಪಂತ ಗೋಖಲೆ 108 

ದೊಡ್ಡ ಪ್ರಮಾಣದ ಸಹಕಾರಿ ಸಂಘ 415 

ಎ.ಜೆ. ದೊಡ್ಡಮೇಟಿ 139 55 56 58 

ಜೆ.ಎಸ್‌. ದೊಡ್ಡಮೇಟಿ 162 163 

ದೊಡ್ಡಮೇಟಿ ಅಂದಾನಪ್ಪ 139 943 

ದೊಡ್ಡವಾಡ 67 

ದೊಡ್ಡ ಹುಣಸೆಮರ 1022 

ದೋಣಿ ದುರಂತಗಳು 484 

ದೋಬಿ 216 

ದೋರಲದೇವಿ 77 

ದ್ವೈತ ಸಂಪ್ರದಾಯದ ಬೃಂದಾವನ 210 

ಧನಂಜಯ 122 3845 

ಧನುರ್ಧಾರಿ 125 

ಧರ್ಮವೊಳಲು 201 

ಧರ್ಮಗಳು 196 

ಧರ್ಮಾ ರ್ಥ ಸಂಗೀತ ಪಾಠಶಾಲೆ 766 


ಧರ್ಮೇದ್ರಸ್ತಾಮಿ 207 
ಧರ್ಮಾಜಲಾಶಯ ಯೋಜನೆ 306 
ಧಾರವಾಡ 952 
ಧಾರವಾಡ 
- ಗೋಳಿಬಾರ್‌ 131 
- ಜಿಲ್ಲಾ ಸಹಕಾರಿ ಮಾರಾಟ 
| ಮಹಾಮಂಡಳ 426 
- ಎಲೆಕ್ಟ್ರಿಕ್‌ ಸಪ್ಲಾಯ ಕಂ 671 
- ಮೇರೆಗಳು 2 
- ವಿಸ್ತೀರ್ಣ ಮತ್ತು ಜನಸಂಖ್ಯೆ 2 
-. ಹೋಬಳಿವಾರು ಗ್ರಾಮಗಳು 6 
ಧಾರವಾಡ ಜಿಲ್ಲೆಯ 
- ಅರಣ್ಯ ಸಂಪತ್ತು 93 
- ಸ್ವಾಭಾವಿಕ ಲಕ್ಷಣಗಳು 8 
- ಚೆಟ್ಟಗಳು ೨ 
ಭೂ ರಚನೆ ೨ 
- ಶಿಲಾವರ್ಗ 9 
- ಕಲಾದಗಿ ವರ್ಗ 10 
- ಖನಿಜನಿಕ್ಷೇಪಗಳು 10 
- ಅಂತರ್ಜಲ ನಿಕ್ಷೇಪಗಳು 10 
-. ಜಲಸಂಪತ್ತು 12 
- ಪ್ರಾಣಿಸಂಪತ್ತು 15 
-: ಕೆರೆಗಳು 14 
- ಬಾವಿಗಳು 15 
ಪಕ್ಷಿಗಳ ಪಟ್ಟಿ 21 
- ಸಸ್ಯಸಂಪತ್ತು 24 
- ವಾಯುಗುಣ 
- ಮಳೆ 36 
ಇ 
- ಆರ್ದ್ರತೆ 37 
ಧಾರವಾಡ ಜಿಲ್ಲೆ ಪರಿಷತ್‌ 682 
ಧಾರವಾಡ ಕೃಷಿ ವಿಶ್ವವಿದ್ಯಾಲಯ 295 
ಧಾರವಾಡ ಪಾಲಿಕೋಟ್ಸ್‌ 334 
ಧಾರವಾಡ ಸಿವಿಲ್‌ ನ್ಯಾಯಾಲಯ 611 
ಧಾರವಾಡಹೊನ್‌ 401 
ಧಾರ್ಮಿಕ ಮತ್ತು ದತ್ತಿಸಂಸ್ಥೆಗಳು 879 
ಧೀರೇಂದ್ರ ತೀರ್ಥ 211 
ಧೂಲಾ 139 
ಧೂಳಾಕ್ಷರ 691 


ಧೋಂಡಿಯಾ ವಾಫ್‌ 104 05 07 
ಧೋಂಡೋ ನರಸಿಂಹ ಮುಳಬಾಗಲ್‌ 
730 
ಧೋಂಡೋಪಂತ ಗೋಖಲೆ 104 05 
ನಂಜುಂಡಸ್ವಾಮಿ ಎಂ.ಡಿ. 165 
ನಂದಗಡ 130 
ನಂದೀಮಠ ಎಸ್‌.ಸಿ. 57 742 
ನಂದಿವರ್ಮ 62 
ನಗರ ರಚನೆ 668 
ನಗರ ಪ್ರವೇಶ ತೆರಿಗೆ 667 
ನಗರ ಭೂಮಾಪನ ಇಲಾಖೆ 636 
ನಗರ ಯೋಜನೆ 674 
ನಗರಾಭಿವೃದ್ಧಿ ಪ್ರಾಧಿಕಾರ 525 
ನಗರಾಡಳಿತ 655 
ನಗರೀಕರಣ 185 
ನದಾಪ್‌ ಕಾಸಿಂಸಾಬ್‌ ಮರ್ದಾನ್‌ಸಾಬ್‌ 
15961 
ಸದಾಫ್‌ ಎಂ ಕೆ ಎಂ 160 
ನದೀಹರಳಹಳ್ಳಿ 52 
ನಬಾರ್ಡ್‌ 321 
ನಯಸೇನ 201 728 
ನಯೀಂ 100 
ನರಗುಂದ 98 957 
ನರಗುಂದದ ಪತನ 117 
ನರಗುಂದ ಬಂಡಾಯ 139 
ನರಗುಂದ ರಾಮರಾಯರು 125 
ನರಸಿಂಹ 92 
ನರಸಿಂಹ ದಾಬಡೆ 147 855 
ನರಸಿಂಹ ನಾರಾಯಣ ಭಿನೆ 131 
ನರಸಿಂಹಮೂರ್ತಿ ಎ ವಿ 8285 
ನರೇಂದ್ರ 200 959 
ನರೇಗಲ್‌ (ರೋಣ ತಾ) 959 
ನರೇಗಲ್‌ (ಹಾನಗಲ್‌ ತಾ; 900 
ನಲವಾಗಲ ಎಸ್‌ ಹೆಚ್‌ 100 
ನವಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ 
ಸಂಸ್ಥೆ 873 
ನವ್‌ಗಾಂವೆ 203 
ನವಕಲ್ಕಾಣ ಮಠ 205 
ನವಯುಗ ದಿನಪತ್ರಿಕೆ 152 


ಶಬಸೂಚಿ 
ಆ 


ನವಲಗುಂದ 52 67 961 

ನವಿಲ್ಲುಂದ ಕೋಲು 961 

ನವಿಲೂರು 962 

ನರ್ಸರಿ ಕ್ಷೇತ್ರಗಳು 35 

ನಸೀರಾಬಾದ್‌ 99 100 

ನಾಗಚಂದ್ರ ದೇವ 200 

ನಾಗನಗೌಡ ಆರ್‌ 146 851 

ನಾಗನೂರ 141 1014 

ನಾಗಪುರ ಕಾಂಗ್ರೆಸ್‌ 130 33 

ನಾಗಪುರದ ಯೋಜನೆ 472 

ನಾಗಮ್ಮ 839 

ನಾಗರಖಂಡ 59 

ನಾಗರಹಳ್ಳಿ 962 

ನಾಗರಾಜರಾವ್‌ ಎಂ ಎಸ್‌ 52 

ನಾಗರು 68 

ನಾಗಲಿಂಗ ಮಹಾಸ್ತಾಮಿ ಮಠ 207 

ನಾಗವಂದ 963 

ನಾಗಾವಿ 83 84 964 

ನಾಗವೆ 201 

ನಾಟಕ ಚಟುವಟಿಕೆಗಳಲ್ಲಿ 
ಪಾಲುಗೊಂಡವರು 74 

ನಾಟವೈದ್ಯ 789 

ನಾಡಗೌಡ ಲಿಂಗೋಜಿ ರಾಯಾಜಿ ೨೦ 

ನಾಡು ಮತ್ತು ಮಹಾನಾಡು 652 

ನಾಣ್ಯಗಳು ಮತ್ತು ಹಣದ ಚಲಾವಣೆ 

400 

ನಾಥಪಂಥ 200 

ನಾನಾ ಫಡ್ನವೀಸ 107 

ನಾನಾ ಸಾಹೇಬ 101 106 

ನಾಮದ ರೆಡ್ಡಿ 225 

ನಾಮದೇವ 199 

ನಾಮದೇವ ಸಿಂಪಿ 220 

ನಾರ್ಮಲ್‌ ಶಾಲೆ 114 

ನಾಯಕ್‌ ಮಕ್ಕಳು 222 

ನಾಯ್ಕರ್‌ ಡಿ ಕೆ 15961 02 03 

ನಾಯಿಂದ 221 

ನಾರಣಾಪುರದ ಚಾಮರಸ 728 

ನಾರಾಯಣ ಕೊರವಾರ 148 

ನಾರಾಯಣ ಡೋಣಿ 147 


1099 


ನಾರಾಯಣ ಸಂಗಮ 734 3579 

ನಾರುತುಣ್ಣು 800 

ನಾವಳ್ಳಿ 904 

ನಾಸಿಕ್‌ 53 

ನಾಯ ಪಂಚಾಯತಿಗಳು 685 

ನಾಯ ಬೆಲೆ ಅಂಗಡಿಗಳು 557 

ನ್ಯಾಯ ವೈದ್ಯಶಾಸ್ತ್ರ 805 

ನ್ಯಾಯಶಾಸ್ತ್ರ ಅಧಿಕಾರಿಗಳು 013 

ನ್ಕಾಯಾಡಳಿತ ಮತ್ತು ಶಾಂತಿಪಾಲನೆ 609 

ನ್ಯಾಯಾಧಿಕರಣ 609 

ನಿರ್ಗತಿಕ ತಬ್ಬಲಿ ಮಕ್ಕಳ ರಕ್ಷಣೆ 800 

ಜಲಿಂಗಪ್ಪ ಎಸ್‌. 153 57 

ನಿಟ್ಟೂರು 54 

ನಿಡಗುಂದಿ 52 69 

(೧ಡಗುಂದಿ ರೋಣ ತಾ) 965 

ನಿಡಸಂಗಿ 997 

ನಿಡುಮಾಮಿಡಿಮಠ 959 

ನಿಯಂತ್ರಿತ ಮಾರುಕಟ್ಟೆಗಳು 443 

ನಿಯಂತ್ರಿತ ಸರಕುಗಳು 445 

ನಿರ್ವಸಿತ ಕುಟುಂಬಗಳು ಮತ್ತು 
ಜನಸಂಖ್ಯೆ 176 

ನಿವ್ವಳ ಬಿತ್ತನೆ ಪ್ರದೇಶ 502 

ನಿಸರ್ಗ ಜೀವನ ಸಾಧನಾಲಯ 812 

ನೀರ್ಗುದ 03 

ನೀರಲಗಿ (ಹಾವೇರಿ ತಾ) 52 ೨68 

ನೀರಲಗಿ (ಶಿಗ್ಗಾಂವಿ ತಾ) 968 

ನೀರಸಾಗರ 957 967 

ನೀರಸಾಗರ ಜನೆ 670 

ನೀರಾವರಿ 303 07 08 09 

ನೀರಾವರಿ ಇಲಾಖೆ 637 

ನಿರೀಕ್ಷಣಾ ಮತ್ತು ಪ್ರವಾಸಿ ಮಂದಿರ 498 

ನೀರು ನಿರ್ವಹಣಾ ಸಂಶೋಧನಾ ಕೇಂದ್ರ 

300 

ನೀರು ಪೂರೈಕೆ 669 672 

ನೀಲಕಂಠಮಠ 205 

ನೀಲಕಂಠಶಾಸ್ತ್ರಿ 5೦ 

ನೀಲಗುಂದ 909 

ನೂಲ್ವಿ 970 

ನೂರುಂಬಾಡದ ಕದಂಬರು 77 


1100 


ನ್ಯೂಟ್ರೆಹನಲ್‌ ಗಾರ್ಡನ್‌ 529 
ನೆಲ್ಲೂರು 90 
ನೆಹರು ಯುವ ಕೇಂದ್ರ 648 
ನೆಹರು ಸ್ಟೇಡಿಯಂ 671 
ನೇತಾಜಿ ಫಾಲ್ಕರ್‌ 98 
ನೇಯ್ಗೆ ಕೈಗಾರಿಕೆ 543 
ನೇಯ್ಗೆಯವರು 221 
ನೇಸ್ವಿ 145 152 
ನೊಂದಾಯಿತ ವ್ಯಾಪಾರಿ ಸಂಸ್ಥೆಗಳು 442 
ನೊಳಂಬಸಮುದ್ರ 70 
ನೌಕರರ ರಾಜ್ಯ ವಿಮಾ ಯೋಜನೆ 836 
ಪಂಚಗ್ರಹ ಹಿರೇಮಠ 206 
ಪಂಚಮಸಾಲಿಗಳು 226 
ಪಂಚಮುಖ ಆರ್‌.ಎಸ್‌. 720, 42 
ಪಂಚಯ್ಯ ಬಸಯ್ಯ 258 
ಪಂಚಾಯತ್‌ ರಾಜ್‌ 678 
ಪಂಚಾಕ್ಟರಿಗವಾಯಿ 762 63 66 72 
ಪಂಚಾಕ್ಷರಿ ಗವಾಯಿಗಳ ಸಂಗೀತ 
ವಿದ್ಮಾಲಯ 766 
ಪಂಡರಪುರ 199 
ಪಂಡಿತ ತಾರಾನಥ 134 
ಪಂತೋಜಿ 691 
ಪಂಪ 51 201 
ಪಟವರ್ಧನ ಬಿ.ಆರ್‌. 107 08 09 30 
ಪಟ್ಟಣಗಳ ಸಮಗ್ರ ಅಭಿವೃದ್ಧಿ ಯೋಜನೆ 
684 
ಪಟ್ಟಣ ಸಮುದಾಯಗಳ 609 
ಪಟ್ಟೇಗಾರ 222 
ಪಡಮೂಲೆ ವ್ಯಾಪಾರದ ಸ್ಥಳಗಳು 438 
ಪತ್ರಿಕೋದ್ಯಮ 749 
ಪದಟಂಕ 400 02 
ಪದವಾಭತೀರ್ಥರು 210 
ಪದಲದೇವಿ 84 
ಪದಸಾಲಿ 221 
ಪರೀಟ್‌ 216 
ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ 856 
ಪಲ್ಲವರು 58 
ಪಶ್ಚಿಮ ಘಟ್ಟ ಅಭಿವೃದ್ದಿ ಯೋಜನೆ 508 
28 30 41 


ಧಾರವಾಡ. ಜಿಲ್ಲೆ 


ಪಶುಗಳ ತೀವ್ರ ಅಭಿವೃದ್ಧಿಯೋಜನೆ 324 
ಪಶುವೈದ್ಯ ಸಂಸ್ಥೆಗಳು 326 
ಪಶುಸಂಗೋಪನೆ 321 22 529 36 
637 
ಪ್ರಹ್ಲಾದ ನರೇಗಲ್‌ 734 35 
ಪಕ್ಷಿಗಳ ವಲಸೆ 23 
ಪಕ್ಷಿಧಾಮ 961, 986 
ಪಕ್ಷಿವರ್ಗ 19 
ಪ್ರಕೃತಿ ಚಿಕಿತ್ಸೆ 796 
ಪ್ರಜಾಹಿತ ಬ್ರಹಕ್ಷುಮಾರಿ ವಿಶ್ವವಿದ್ಯಾಲಯ 
202 
ಪ್ರಜಾಮಿತ್ರ ಮಂಡಳಿ 136 
ಪ್ರಜಾವಾಣಿ 334 
ಪ್ರದರ್ಶನಾಲಯಗಳು 779 
ಪ್ರಭಾವತಿ 56 
ಪ್ರಭುಸೇವಾ ಸಂಘ ಹುಬ್ಬಳ್ಳಿ 814 
ಪ್ರಧಮ ದರ್ಜೆ ಮ್ಯಾಜಿಸ್ಟ್ರೇಟರು 613 
ಪ್ರಮುಖ ಆಹಾರ ಧಾನ್ಯಗಳು 277 
ಪ್ರಮುಖ ಮಠಗಳು 211 
ಪ್ರಮುಖ ರೈಲ್ವೆ ನಿಲ್ದಾಣಗಳಿಂದ 
ಪ್ರಯಾಣಿಸಿದವರ ಸಂಖ್ಯೆ 489 
ಪ್ರತಾಪ 401 02 
ಪ್ರಮಾಣಬದ್ದ ತೂಕ ಮತ್ತು ಅಳತೆ 
ಅಧಿನಿಯಮ 465 
ಪನ್ನವರ್ತಿ (ಹೊನ್ನಶ್ರಿ 76 
ಪಣ್ಣಯಸುಂಕ 304 
ಪಮಿಗೌಂಡಿ 201 
ಪಣ್ಣಯ 304 
ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ 613 
ಪರಂಜ್ಯೋತಿ 209 
ಪರಂಜ್ಯೋತಿ ಮಹಾಸ್ವಾಮಿ 208 
ಪರ್‌ಫೆಕ್ಟ್‌ ಮೋಟಾರು ಡೈವಿಂಗ್‌ 
ಟ್ರೈನಿಂಗ್‌. ಸ್ಕೂಲ್‌ 486 
ಪರಮಣ್ಣ ಹೊಸಮನಿ 138 40 41 43 
ಪರಮಾರ ಜಯವರ್ಮ 71 
ಪರಮಾರ ಭೋಜ 68 
ಪರಮಾರರು 65 69 
ಪರಮೇಶ್ವರ ವರ್ಮ 59 
ಪರಶುರಾಮಪಂತ (ಭಾವು ಪಟವರ್ಧನ 
್ಥ 104 108 163 


ಪರಸಗಡ 98 ಹ 
ಪರಿಕರಗಳ ಸರಬರಾಜು ಸಮೀಕ್ಷೆ ಮತ್ತು 
ಗುಣ ನಿಯಂತ್ರಣ 286 
ಪರಿಶಿಷ್ಟ ಜಾತಿ 231 
ಪರಿಶಿಷ್ಟ ಜಾತಿಗಳ ಕಲ್ಯಾಣ 839 
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ 
ಅಭಿವೃದ್ಧಿ ನಿಗಮ 848 
ಪರಿಶಿಷ್ಟವರ್ಗದವರ ಕಲ್ಯಾಣ 845 
ಪರಿಸರ ವೇದಿಕೆ 800 
ಪರಿಸರ ಮತ್ತು ಜೀವಿ ಪರಿಸ್ಥಿತಿ 46 
ಪ್ರವಾಸೋದ್ಯಮದ ಅಭಿವೃದ್ಧಿ 497 98 
ಪ್ರಸನ್ನರೇಣುಕ ವೀರಗಂಗಾಧರ ಸ್ವಾಮಿ 
206 
ಪ್ರಸಾರಂಗ 716 
ಪ್ರಸಿದ್ಧ ಕ್ರಿಕೀಟ ಆಟಗಾರರು 1950 980 
ಪಾಂಡವರ ಕಟ್ಟೆ 53 
ಪಾಂಡುರಂಗ 100 
ಪಾಂಡುರಂಗವಿಷ್ಣು ಚಾಯದೆ 790 
ಪಾಂಡುರಂಗರಾವ್‌ ಸಾವರ್ಧನ್‌ 102 
ಪಾಂಡುರಂಗಿ ಕೆ.ಟಿ. 210 742 
ಪಾಂಡ್ಯದೇವ 81 84 
ಪಾಂಡ್ಕರು 58 
ಪಾರ್ಥಿ 229 
ಪಾಠಕ ಕೆ.ಬಿ. 735 
ಪಾಡಿಗಾರ್‌ 53 52 55 
ಪಾಸುಂಗಲ್ಲು 500 5 
ಪ್ರಾಯಶ್ಚಿತ್ತ ಸುಧಾನಿದಿ 89 
ಪಾಯಿಶ 93 
ಪಾಟೀಲ್‌ ಎ.ಎಸ್‌. 155 56 429 
ಪಾಟೀಲ್‌ ಎಫ್‌.ಎಸ್‌. 157 60 65 
ಪಾಟೀಲ್‌ ಎಮ್‌.ಆರ್‌. 155 56 57 
ಪಾಟೀಲ್‌ ಆರ್‌.ಎಂ. 155 56 58 
ಪಾಟೀಲ್‌ ಕೆ.ಹೆಚ್‌. 158 163 64 59 
ಪಾಟೀಲ್‌ ಕೆ.ಎನ್‌. 138 39 40 42 
3293.93 
ಪಾಟೀಲ್‌ ಡಿ.ಆರ್‌.165 66 
ಪಾಟೀಲ್‌ ಪುಟ್ಟಪ್ಪ 136 739 84 
ಪಾಟೀಲ್‌ ಬಿ.ಎಲ್‌.136 144 
ಪಾರಸಿಕ 58 
ಪಾವಟೆ ಡಿಸಿ. 695 


ಪಿಎಚ್‌ ಡಿ ಗಳು ಮತ್ತು ಸಂಗೀತ 
ಗ್ರಂಥಗಳು 768 
ಪೀಠಸ್ಥ ಚತುರ್ಮುಖ ಬ್ರಹ್ಮ ಶಿರ 941 
44 81 1038 48 
ಪಿರಿಯಚಟ್ಟರಸ 80 
ಪ್ರಿನ್ನಿಪಾಲ್‌ ಕಲೆಕ್ಟರ್‌ 610 
ಪ್ರಿಯದರ್ಶಿನಿ ಜನಸೇವಾ ಸಾಗರ 
ಮಂಡಳಿ 807 
ಪ್ರಿಯದರ್ಶಿನಿ ಮಹಿಳಾ ಮಂಡಳಿ 867 
ಪ್ರಿಸಿಷನ್‌ ಇಂಜಿನಿಯರಿಂಗ್‌ 334 
ಪೀಠಾಪುರ (ಏಷ್ಠಪುರ) 58 
ಪೀರ್ಜಾದ್‌ 104 
ಪುಂಡಲೀಕಶೇಟ್‌ 746 
ಪುಟ್ಟರಾಜ ಗವಾಯಿ 763 66 68 214 
ಪುರದಕೇರಿ 52 
"ಪುಲಿಗೆರೆ 64 70 83 
ಪೂರ್ವ ಪ್ರಾಥಮಿಕ ಶಿಕ್ಷಣ 691 
ಪೇಶ್ವೆ ಮಾಧವರಾವ್‌ 102 
ಪೊಲ್ಲಬ್ಬೆ 62 
ಪೋರ್ಚುಗೀಸರು 95 
ಪೋಲಿಸ್‌ ಆಫಿಸರ್ಸ್‌ ಕ್ಷಬ್‌ 722 
ಪೋಲೀಸ್‌ ಕಲ್ಯಾಣ ನಿಧಿ 627 
ಪೋಲಿಸ್‌ ಲಾಕ್‌ ಅಪ್‌ಗಳು 628 
ಪೋಸ್ಟ್‌ ಆಫೀಸ್‌ ಕ್ಯಾಶ್‌ ಸರ್ಟಿಫಿಕೇಟ್‌ 
398 


4 


ಚೀನ ಕರ್ನಾಟಕದಲ್ಲಿ ಸ್ಥಳೀಯ 
ಸಂಸ್ಥೆಗಳು 652 
ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ 790 
- ಆರೋಗ್ಯ ಕೇಂದ್ರ 790 817 
- ಆರೋಗ್ಯ ಘಟಕ 790 823 
' ೬ ಶಿಕ್ಷಕರ ತರಬೇತಿ 692 97 
- ಶಿಕ್ಷಣ 692 94 95 98 
ಪ್ರಾರ್ಥನಾ ಸಮಾಜ 850 856 
ಪ್ರಾದೇಶಿಕ ಸಹಾಯಕ ರಸಾಯನಿಕ 
ವಿಶ್ಲೇಷಕರು 824 
- ಸಾರಿಗೆ ಇಲಾಖೆ 638 
- ಸಾರಿಗೆ ಕಛೇರಿ 485 


ಫ್ರೆಸ್‌ ಆಯಕ್ಸಟ್‌ 127 


ಶಬ್ದಸೂಚಿ 
ಪ್ರೌಢ ಶಿಕ್ಷಣ 700 

ಫಕೀರ ಸ್ವಾಮಿ ಮಠ 200 
ಫಾತಿಮಾ ಪ್ರೌಢಶಾಲೆ 706 
ಫಾದರ್‌ ಸೆಲಾಸೆಟ್‌ 204 
ಫಿರೋಜ್‌ ಷಾ ಮೆಹ್ತಾ 124 
ಫೆಡರಲ್‌ ಕಾನೂನು 153 
ಫೌಜದಾರಿ 612 


ಬಂಕಾಪುರ 75 90 95 96 99 109 
40 200 103 


ಬಂಕಾಪುರ ಕದಂಬರು 70 80 
ಬಂಟ ಸಾಸಿರ್ವರು 948 
ಬಂಡಿವಡ್ಡರು 227 

ಬಟ್ಟೂರು 52 


ಬಡಿಗೇರ ಡಿ.ಜಿ. 774 75 76 77 78 
80 


ಬಣಕಾರ್‌ ಬಿ.ಜಿ. 158 59 62 123 

ಬಣಜಿಗರು 226 

ಬದ್ರುಜ್ಹಮಾನ 104 

ಬನದವ್ವ 200 

ಬನವಾಸಿ ಕೈತ 5662 6474 86 

ಬನವಾಸಿಕದಂಬರು 54 

ಬನಶಂಕರಿ 200 

ಬನ್ನಿಕೊಪ್ಪ 973 

ಬರ್ಬೊೋಸ 93 

ಬಮದ್ರಸ 81 

ಬರ್ಮಿಗಾವುಂಡ 79 

ಬರಡೂರು 092 

ಬರದೂರು 974 

ಬರಸಂಭವ ಪ್ರದೇಶ ಯೋಜನೆ 528 

ಬಲಜಿಗ 222 

ಬಲಾಸತ್‌ ಜಂಗ್‌ 102 

ಬಸವಕುಮಾರ ಮುಳಗುಂದಂಠ 151 

796 

ಬಸವನಾಳ ಎಸ್‌.ಎಸ್‌. 139 52 
700 42 35 

ಬಸವರಾಜ ಅಯ್ಯಪ್ಪ ದೇಸಾಯಿ 155 

ಬಸವರಾಜ ಕಟ್ಟೀಮನಿ 735 

ಬಸವರಾಜ ಮನ್ನೂರ್‌ 747 


1101 


ಬಸವರಾಜ ರಾಜಗುರು 497 762 63 
67 68 72 
ಬಸವರಾಜ ವಾಚನಾಲಯ 721 
ಬಸವರಾಜಪ್ಪ ವೀರಪ್ಪ ಡಂಬಳ 738 
ಬಸವಣ್ಣನವರು 72 198 205 26 
ಬಸವಾಪಟ್ಟಣ 97 
ಬಸವೇಶ್ವರರು 850 
ಬಸವೇಶ್ವರ ಸ್ವಾಮಿ 206 
ಬಸಪ್ಪ ಭೀಮಪ್ಪ ನಾಗನೂರ 739 
ಬಸಪ್ಪ ಶೆಟ್ಟಿ 209 
ಬಸರೀಗಿಡದ ವೀರಪ್ಪ 152 53 
ಬಸರೀಗಿಡದ ವೀರಪ್ಪನವರ ಕಂಪನಿ 484 
ಬಹಮನಿ ಅರಸರು 95 
ಬಹಾದೂರ್‌ ಖಾನ್‌ 105 
ಬಹೀರ್ಜಿ ಘೋರ್ಪಡೆ 99 
ಬಹುಮಾನಿತ ಪುರಸಭೆಗಳು 664 
ಬಳವಂತರಾವ್‌ 115 22 
ಬಳವಂತರಾವ್‌ ದಾತಾರ್‌ 129 
ಬಳ್ಳಾರಿ ರಾಮರಾವ್‌ 127 
ಬಾಂಬೆನೇಟಿವ್‌ ಎಜುಕೇಷನ್‌ ಸೊಸ್ಸೆಟಿ 
092 
ಬಾದಲ್‌ 77 
ಬಾಚೀರಾಯ 109 10 
ಬಾಜೀರಾಯ ಎರಡನೇಯ 115 
ಬಾಜೀರಾವ್‌-ಪೇಶ್ವೆ 109 
ಬಾಡ 974 
ಬಾದಾಮಗಟ್ಟ 200 
ಬಾದಾಮಿ ಚಾಲುಕ್ಕರು 50 56 57 80 
82 200 304 31 
ಬಾದುಬ್ಬೆ 78 200 941 
ಬಾಬಾಸಾಹೇಬ 116 17 
ಬಾಜಿದೇವರಸ 83 
ಬಾಬು ಜಗಜೀವನರಾಂ ಟ್ರಸ್ಟ್‌ 850 
ಬಾಬೂರಾವ್‌ ಗಾಯಕವಾಡ್‌ 743 
ಬಾಯರ್‌ ಅಟೆಂಡೆಂಟ್ಸ್‌ ರೂಲ್ಸ್‌ 836 
ಬಾರಾಖಡಿ 69 
ಬಾರ್‌ಸ್ಟಲ್‌ ಶಾಲೆ ಧಾರವಾಡ 028 
ಬಾಲಮಾರುತಿ ವ್ಯಾಯಾಮ ಸಂಸ್ಥೆ 722 


ಬಾಲಕಲಾವಿದರು 779 


1102 


ಬಾಲಚಂದ್ರ ಫಾಣೇಕರ 735 

ಬಾಲಚಂದ್ರಮಡಿಮನ್‌ 159 

ಬಾಲಚಂದ್ರ ಶಾಸ್ತ್ರಿ 638 

ಬಾಲಾಪರಾಧಿಗಳ ಕಾರಾಗೃಹ 629 

ಬಾಲಬಸವರು 224 

ಬಾಲಮಂದಿರಗಳು 863 

ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ 
ಮಠ 205 08 

ಬಾಲೇಖಾನ್‌ 762 

ಬಾಸವೂರ 140 

ಬಾಸೆಲ್‌ ಮಿಶನ್‌ 114 692 706 29 

ಬಾಸೆಲ್‌ ಮಿಷನ್‌ ಕಾರ್ಯಾಚರಣೆ 699 

ಬಾಸೆಲ್‌ ಮಿಶನ್‌ ಬಾಲಿಕಾ ಶಾಲೆ 204 

ಬಾಸೆಲ್‌ ಮಿಷನ್‌ ಹೈಯರ್‌ ಸೆಕಂಡರಿ 

ಸ್ಕೂಲ್‌ 706 

ಬಾಳಾಜಿರಾವ್‌ 106 

ಬಾಳಂಬೀಡು ಹಾನಗಲ್‌ ತಾ॥ 975 

ಬಾಳಂಬೀಡು ಹಿರೇಕೆರೂರು ತಾ| 976 

ಬಾಳೀಹಳ್ಳಿ 71 976 

ಬಾಳೂರು 977 

ಬ್ಯಾಡಗಿ 984 

ಬ್ಯಾಹಟ್ಟಿ 984 

ಬ್ಯಾಹಟ್ಟಿ ಸುಬ್ಬರಾಯರು 129 

ಬ್ರಹಚಾರಿ ಸುರೇಶ ಚೈತನ್ಯ 202 

ಬ್ರಹ್ಮ ಚೈತನ್ಯರು 202 

ಬ್ರಹಪುರಿ 654 5590 

ಬಿಂಕದಕಟ್ರಿ ಭೀಮಪ್ಪ 130 

ಬಿಂದಾಚಾರ್ಯ ಜೋಶಿ 130 

ಬಿಂದುಮಾದವ ಬುರ್ಲಿ 143 47 735 

ಬಿ.ಎಂ.ಶ್ರೀ 709 

ಬಿ.ಎಚ್‌. ಅಸೋಸಿಯೇಟ್ಸ್‌ 343 

ಬಿ.ವಿ. ಕೆಮಿಕಲ್ಸ್‌ 334 

ಬಿಜಳ 1 72 

ಬಿಜ್ಜಳ ಎರಡನೇಯ 12 

ಬಿಜ್ಜಳ ಸೋವಿದೇವ 77 


ಬಿಜಾಪುರ 52 

ಬಿಜಾಪುರದ ಆದಿಲ್‌ ಷಾಹಿ 50 51 96 
203 

ಬ್ರಿಟಿಷರು 112 


ಧಾರವಾಡ ಜಿಲ್ಲೆ 


ಬ್ರಿಟಿಷರ ನಾಣ್ಯ ಪದಿ 402 
ಬಿತ್ತನೆ ಬೀಜದ ಗುಣನಿಯಂತ್ರಣ 286 
ಬಿದನೂರ ಶ್ರೀ ಶೈಲಪ್ಪ ವಿರೂಪಾಕ್ಷಪ್ಪ 
100 
ಬಿದರಹಳ್ಳಿ 12 78 978 
ದರ ಬಖ್ತ್‌ 99 
ಬಿದರಿನ ಉದ್ದಿಮೆ 336 
ಬಿಮ್ಮಲಗಿ 130 
ಬಿಪ್ಪಪ್ಪಯ್ಕ "95 
ಬೀಜೋತ್ಪಾದನಾ ಕೇಂದ್ರಗಳು 282 
ಬೀಡಿಕಾರ್ಮಿಕರ ಗುಂಪು ವಿಮೆ 395 
ಬೀದರ್‌ 91 93 94 
ಬೀರದೇವ 81 83 
ಬೀರೂರು ತಾಮ್ರಪಟ 55 
ಬೀರೇಂದ್ರ ಕೇಶವ ತಾರಕಾನಂದಪುರಿ 
ಸ್ವಾಮಿಗಳು 209 
ಬಿಲ್ಲಹಳ್ಳಿ 978 
ಬುಂದೇಲ್‌ ಖಂಡ 109 
ಬುಕನನ್‌ 104 332 433 
ಬುಕ್ಕ 89 90 
ಬುಡರಸಿಂಗಿ 978 
ಬುಡಾನ್‌ ಚಪ್ಪರ ಬಂದೆ 131 
ಬುದ್ದಿಮಾಂದ್ಯರ ಪೋಷಕರಿಗೆ ವಿಮಾ 
ಯೋಜನೆ 872 
ಬುರುಡೆ 224 
ಬೂದಿಹಾಳ 117 
ಬೆಂತೂರು 979 
ಬೆಂಗೇರಿ ಹುಚ್ಚೂರಾವ್‌ 735 
ಬೆಂಚೀಹಳ್ಳಿ 141 
ಬೆಜವಾಡಾ ಕಾಂಗ್ಸ್‌ 132 
ಬೆಟ್ಟಕೆರೂರು 979 
ಬೆಟಗೇರಿ 204 
ಬೆಟಗೇರಿ ಕ್ರಿಡಿಟ್‌ ಸೊಸೈಟಿ 404 
ಬೆಟಗೇರಿ ಕೃಷ್ಣಶರ್ಮ 129 137 735 
739 
ಬೆಣ್ಣೆಪೂರ 12 4 74 
ಬೆನಕನಕೊಂಡ 980 


ಬೆರಳಹಟ್ಟ 54 
ಬೆಲಹೋಡ 980 
ಬೆಲ್ಲದೆ ಅಂಡ್‌ ಕಂಪೆನಿ 334 
ಜಿಸ್ತ 217 
ಬೆಸ್ಸೀನ್‌ ಒಪ್ಪಂದ 109 
ಬೆಳಗಲಿ 981 
ಬೆಳಗುತ್ತಿ 80 84 
ಬೆಳಫಟ್ಟ 53 
ಬೆಳಧಡಿ 981 
ಬೆಳವಟಗಿ 982 
ಬೆಳವಟ್ಟ 70 
ಬೆಳವಣಿಕೆ 982 
ಬೆಳವತ್ತಿ 983 
ಬೆಳಹುಗೆ 70 4 
ಬೆಳ್ಳಟ್ಟ 53 983 
ಬೆಳ್ಳಿ ಬೆಟ್ಟದ ಭಗಿನಿಯದ ಬಳಗ 866 
ಬೆಳ್ಳೇರಿ ಪಾರ್ಮ 297 
ಬೆಳ್ಳುಳ್ಳಿ 319 
ಬೆಳ್ಡೊಲ 300 5 63 83 70 
ಬೇಂದ್ರೆ ದ.ರಾ. 130 39 44 747 46 
27 06 497 95S 
ಬೇಡರು 222 
ಬೇಡಿಕೆ ಆಧಾರಿತ ಕೈಗಾರಿಕೆಗಳು 348 
ಬೇಡ್ತಿ 14 
ಬೇನೆಬರ 542 
ಬೇಲೂರು 52 
ಬೇಲೂರು ಬೆಳವಣಿಗೆ ಕೇಂದ್ರ 364 
ಬೇಸಿನ್‌ಗಳು 529 
ಬೈಚರಸ 84 
ಬೈರನಹಟ್ಟ 52 
ಬೈವೂಟ್ಟನ್‌ 528 
ಬೊಂಬಾಯಿ ಲೋಕಲ್‌ ಫಂಡ್‌ 
ಕಾನೂನು 676 
ಬೋರ್ಡ್‌ ಆಫ್‌ ಕಮ್ಯುನಿಕೇಷನ್ಸ್‌ 472 
ಬೊಮ್ಮಾಯಿ ಎಸ್‌.ಆರ್‌. 157 60 61 
03 
ಬೋಳೆ ಮಲ್ಲರಸ 93 
ಬೌದ್ಧರು 196 


ಬೌದ್ಧಧರ್ಮ 201 


ಬೌದ್ಧವಿಹಾರ 044 
ಬೃಹತ್‌ ಮತ್ತು ಮಧ್ಯಮ ಪ್ರಮಾಣದ 
ಕೈಗಾರಿಕಾ ಘಟಕಗಳು 338 
ಭಂಡಿವಾಸ 985 
ಭಗಿನಿ ಸಮಾಜ 866 
ಬಡಬಡೆ 202 
ಭತ್ತ 276 
ಭದ್ರಾಪುರ 98 200 
ಭವಾನಿ ಹಾಸ್ಟಿಟಲ್‌ 806 
ಭಳರಿದೇವಿ 66 
ಭಾಂಡಗೆ ಫ.ಶಿ. 746 47 
ಭಾಂತು 218 
ಭಾಜೀರಾವ್‌ 106 
ಭಾಪುರಾವ್‌ ದೇಶಪಾಂಡೆ 160 
ಭಾರತ್‌ ಮಿಲ್‌ 837 
ಭಾರತ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 713 
ಭಾರತ ಅಭ್ಯುದಯ ಸಂಸ್ಥೆ 47 
ಭಾರತ ಸರ್ಕಾರದ ಕ್ಷೇತ್ರ ಪ್ರಚಾರ 
ನಿರ್ದೇಶನಾಲಯ 649 
ಭಾರತ ಸಹಕಾರಿ ಕಾನೂನು 1912 
ಭಾರತ ಸೇವಾ ಸಮಾಜ 866 
ಭಾರತದ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ 
ಪತ್ರ ಇಲಾಖೆ 048 
ಭಾರತದ ವಿಮಾನ ನಿಲ್ದಾಣ ಪ್ರಾಧ್ಧಿಕಾರ 
401 
ಭಾರತಿ ಸಾಹಿತ್ಯ ಗ್ರಂಥಾಲಯ 721 
ಭಾರತೀಯ ಆಹಾರ ನಿಗಮ 467 
ಭಾರತೀಯ ಕಂಪೆನಿಯ ಕಾನೂನು 460 
ಭಾರತೀಯ ಜೀವ ವಿಮಾ ನಿಗಮ 397 
ಭಾರತೀಯ ನೃತ್ಯ ಕಲಾ ನಿಕೇತನ 769 
ಭಾರತೀಯ .ವಾಣಿಜ್ಯ ಮತ್ತು ಕೈಗಾರಿಕಾ 
ಮಹಾ ಮಂಡಳಿ 400 
ಭಾರತೀಯ ವೈದ್ಯಕೀಯ ಸಂಘ 832 
ಭಾರತೀಯ ಸಂಗೀತ ವಿದ್ಯಾಲಯ 762 
66 67 
ಭಾವಸಾರ ಕ್ಷತ್ರಿಯ 199 220 
ಭಾವಿಹಾಳ 947 
ಭಾಷೆಗಳು 194 


ಭಾಸ್ಕರರಾವ್‌ 115 
ಭಾಸ್ಕರ ಬುವ ಬಖಲೆ 762 696 


ಭೀಷ್ಮನ ಕೆರೆ 672 
ಭುಜಂಗರಾವ್‌.: 99 
ಭೂ ಒಡೆತನ ಯೋಜನೆ 849 
ಭೂಕಂದಾಯ 114 120 
ಭೂದಾನ 83 -. 
ಭೂ ಫಲವತ್ತತೆ ಮತ್ತು ಗೊಬ್ಬರಗಳು 
286 

ಭೂಪಾಲಂ ಚಂದ್ರ ಶೇಖರಯ್ಯ 145 
ಭೂಬಳಕೆಯ ವಿವರಗಳು 267 68 69 
ಭೂಮಿಯ ಮೌಲ್ಯ 515 
ಭೂಲೋಕ ಮಲ್ಲ ಸೋಮೇಶ್ವರ 71 
ಭೂಸಾರ ಸಂರಕ್ಷಣೆ 293 
ಭೂಸನೂರ ಮಠ 735 967 
ಭೈರವನಾಥ ಸಂಘ 200 
ಭೈಷಜ್ಯ 690 
ಭೋಗಿವರ್ಮ 56 
ಭೋರಶೆಟ್ಟಿ 151 
ಭೋರೂಕಾ ಕೆಕ್ಸ್‌ ಟೈಲ್ಸ್‌ 343 
ಮಂಗಳವೇಡೆ ಶ್ರೀನಿವಾಸರಾಯರು 153 
ಮಂಜುಖಾನ 97 
ಮಂಡಳ ಪಂಚಾಯತಿ ಕಾನೂನು 686 
ಮಂತ್ರೋಡಿ 1022 
ಮಕರವಳ್ಳಿ 986 
ಮಕ್ಕಳಪ್ರಾಣಿ ಸಂಗ್ರಹಾಲಯ 36 
ಮಖನ್‌ಲಾಲ್‌ 130 
ಮಜೀದ್‌ ಖಾನ್‌ 100 
ಮಜುಂದಾರ 58 
ಮತಗಳು 205 
ಮಶಪತ್ರಿಕೆ 696 
ಮಡಿವಾಳ ಮಾಚಯ್ಯ 216 
ಮಡೂರು 986 
ಮಣಕೆಟ್ಟ 987 
ಮಣ್ಣು ಆರೋಗ್ಯ ಕೇಂದ್ರ 272 
ಮಣ್ಣು 211 

- ಕಪ್ಪು ಮಣ್ಣು 211 


1103 


- ಕೆಂಪು ಮಣ್ಣು 272 
ಜಂಖಟ್ಟಗೆ ಮಣ್ಣು 272 
ಮಣ್ಣೂರ ಕೆ.ಜಿ. 5796 
ಮಣ್ಣುವಡ್ಡರು 226 
ಮತ್ತಿಕಟ್ಟಿ ವಿ.ಎ. 161 
ಮತ್ತಪಾಲನೆ 329 
ಮತ್ತವರ್ಗ 18 
ಮತ್ತೇಂದ್ರನಾಥ 200 
ಮಹರ್‌ ತೆರೆಸಾ ಕಾನ್ವೆಂಟ್‌ 204 
ಮಧ್ಯಮ ಮತ್ತು ಬೃಹತ್‌ ಕೈಗಾರಿಕೆಗಳ 
ಪಟ್ಟಿ 344 347 
ಮಧ್ದರಾವ್‌ ಕಬ್ಬೂರ್‌ 131 
ಮದ್ವರಾವ್‌ ಕಲಕೇರಿ 131 32 
ಮದ್ವರಾವ್‌ ಶಿರಹಟ್ಟ 143 
ಮದ್ರಸಾ ಮಖ್ತಬಾ 691 
ಮದಾರ್‌ ಸಾಬ್‌ ಕಟಗಾರ್‌ 131 
ಮಧ್ವಾಚಾರ್ಯರು 139 98 210 22 
ಮದಿಹಾಳ ಆಸ್ಪತ್ರೆ 873 
ಮಧುರ ಚನ್ನ 139 
ಮನಗುಂಡಿ 200 
ಮನೋಥರೆಪ ಚಿಕಿತ್ಸೆ 800 
ಮನ್ರೊ 110 12 
ಮಯೂರ ವರ್ಮ 75 
ಮಯೂರಶರ್ಮ (ಪಾಂಥಿ ಪುರಾದೀಶ್ವರ) 
54 80 
ಮರಾಠರ ಆಡಳಿತ 110 ಮ 
ಮರಾಠಾ ವಿದ್ಯಾವರ್ಧಕ ಸಂಘ 709 
ಮರಾಠಾ ಶಿಕ್ಷಣ ಸಮಾಜ 136 
ಮರುಳಾರಾಧ್ಯ ಶಾಸ್ತ್ರಿ 145 
ಮಲಕನಹಳ್ಳಿ 53 
ಮಲಗುಂದ 987 
ಮಲಪ್ರಭ ಯೋಜನೆ 13 306 
ಮಲಪ್ರಭಾ ಸಹಕಾರಿ ಎಣ್ಣೆ ಗಿರಣಿ 420 


ಮಲ್ಲಸರ್ಜ 112 

ಮಲ್ಲಸರ್ಜ ವ್ಯಾಯಾಮಶಾಲೆ 724 25 
ಮಲ್ಲಾರಿಭಟ್ಟ ಕಾಗಿನೆಲ್ಲಿ 130 

ಮಲಿಕ್‌ ಕಾಫರ್‌ 85 


ಮಲ್ಲಿಕಾರ್ಜುನ 75 91 


1104 


ಮಲ್ಲಿಕಾರ್ಜುನ ಮನ್ಸೂರ್‌ 497 763 
| 65 67-9 72 
ಮಲ್ಲಿಕಾರ್ಜುನಸ್ವಾಮಿ 208 
ಮಲ್ಲಿಗಾರ 75 
ಮಹದೇವ ಜವಳಿ ಗಿರಣಿ 342 
ಮಹದೇವಭಾಯಿ ದೇಸಾಯಿ 146 
ಮಹಬೂಬ್‌ ಅಲಿಖಾನ್‌ 136 
ಮಹಾಂತ ಇಂಜನಿಯರಿಂಗ್‌ ವರ್ಕ್ಸ್‌ 334 
ಮಹಾಜನಿ 152 
ಮಹಾದೇವಯ್ಯ 71 
ಮಹಾನಗರ ಸಭೆಯ ಆಲೋಪಧಿಕ 
ದವಾಖಾನೆ ಧಾರವಾಡ 807 
ಮಹಾನಾಡು 653 
ಮಹಾರಾಷ್ಟ್ರದ ಕೇಶವರಾವ್‌ ಜೇಧೆ. 136 
ಮಹಾವೀರ್ಯಾಚಾರ್ಯ 62 
ಮಹಾಶಬೈೆ 133 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಇಲಾಖೆ 638 
ಮಹಿಳಾ ವಿದ್ಯಾಪೀಠ 692 
ಮಳಗಿ ಎಂ.ಎಂ. 100 
ಮಳಲಿಕ್ಷೇತ್ರ 1015 
ಮಳೀಮಠ 153 
ಮಾಗಡಿ ಲೀಲಾವತಿ 155 
ಮಾರ್ಗದರ್ಶಿಬ್ಯಾಂಕ್‌ 389 
ಮಾಗಾವಿ ಬಿ.ವಿ. 156 58 
ಮಾತೆ ಮಹಾದೇವಿ 215 
ಮಾದಿಗರು 224 
ಮಾಡೆಲ್‌ ಪ್ರೌಢಶಾಲೆ 706 
ಮಾಧವಪುರ 54 
ಮಾಧವರಾಯ 101 107 129 
ಮಾಧವ ಕಮಲಾಪುರ 131 
ಮಾನವಿ ಇಲೆಕ್ಟಿಕಲ್‌ ಪಾವರ್‌ 
ಸಪ್ಲಾಯ್‌ರ್ಸ್‌ 673 
ಮಾನಸೋಲ್ಲಾಸ 322 
ಮಾಮಲೆ ದೇಸಾಯಿ ಪ್ರೌಢಶಾಲೆ 706 
ಮಾಮಲತೇದಾರ 610 
ಮಾಲಿನ್ಯ 46 
ಮಾವುಲಿ ತೈಲ 75 
ಮಾಸೂರು 97 


ಧಾರವಾಡ ಜಿಲ್ಲೆ 


ಮಾಳವ 58 
ಮಾಳಾಪುರ 99 203 
ಮ್ಯಾಕ್‌ಡನಾಲ್ಡ್‌ ಅವಾರ್ಡ್‌ 144 
ಮ್ಯಾನ್ಸನ್‌ 117 
ಮಿಚಿಗನ್‌ ಎ.ಎಚ್‌.ಇ. 258 
ಮಿರ್ಜಾ ಮುಹಮ್ಮ ಅಲಿಬೇಗ್‌ 129 
ಮಿರ್ಜಾ ಸೈಪುಲ್ಲಾ 99 
ಮಿರ್ಜಿ 5 
ಮಿತವ್ಯಯ ನಿಧಿ ಯೋಜನೆ 508 
ಮಿತಾಕ್ಷರ 609 
ಮಿಥುನ ಶಿಲ್ಪಗಳು 948 985 1001 
ಮೀನುಗಾರಿಕೆ ಇಲಾಖೆ 639 
ಮೀನುಪಾಲನಾ ಕ್ಷೇತ್ರಗಳು 330 
ಮೀನುವರ್ಗ 18 
ಮಿರಾಶಿ 110 
ಮಿಶ್ರತಳಿ ರೇಷ್ಮೆ 528 
ಮಿಶ್ರಿಕೋಟ 130 988 
ಮುಂಬಯಿ ಗ್ರಾಮ ಪಂಚಾಯತಿ 

ಕಾಯಿದೆ 1933 
ಮುಂಬೈ ಪೋಲಿಸ್‌ ಅಕ್ಟ್‌ 1951 619 
ಮುಂಬೈ ಬರೋ ಮುನಸಿಪಾಟಿ 

ಕಾನೂನು 659 
ಮುಂಬೈರಾಜ್ಯದ ಸಹಕಾರಿ ಕಾನೂನು 411 
ಮುಂಬಯಿ ಸೆಂಟ್ರಲ್‌ ಕೋ ಆಪರೇಟವ್‌ 

ಇನ್ನಟಿಟ್ಕೂಟ್‌ 408 

ಮುಂಡರಗಿ 989 
ಮುಂಡರಗಿ ಭೀಮಾಯ 116 
ಮುಆಜಂ 98 99 
ಮುಕ್ತಿಮಂದಿರ 206 989 
ಮುಗಳಿ 497 
ಮುಗಿಲ ಮುಸುಕು 38 
ಮುಗದ 990 
ಮುಘಲರ ಆಡಳಿತ 99 
ಮುಜಾಹಿದ್‌ ಬಿ.ಎಂ. 163 
ಮುಜಾಹೀದ್‌ ಬಹಮನ್‌ಷಾ 90 
ಮುತ್ತಗೆ 200 
ಮುತಾಲಿಕ ದೇಸಾಯಿ 796 
ಮುತ್ತೂರು 55 990 
ಮುತ್ತಿನಪೆಂಡಿಮಠ ಸಿ.ಎಸ್‌. 160 62 


ಮುದವೀಡ ಕೃಷ್ಣರಾವ್‌ 122 125 138 
ಕೆ 139141 
ಮುದವೀಡು ವೆಂಕಟರಾವ್‌ 130 
ಮುದೇನೂರು 52 54 200 991 
ಮುದ್ದಪ್ಪ 89 
ಮುದ್ರಣ ಲೇಖ ಮತ್ತು ಪ್ರಕಟಣೆಗಳ 
ಇಲಾಖೆ 639 
ಮುದ್ರಣಾಲಯಗಳು 349 
ಮುನಿಸಿಪಾಲಿಟಿ 522 
ಮುನಿಸಿಪಲ್‌ ಕಾನೂನು 1873 657 
ಮುನ್ಹರ್‌ ಖಾನ್‌ 101 
ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ 210 
ಮುಮ್ಮಡಿ ನೀಲಕಂಠ ಪಟ್ಟದಾರ್ಯ 
ಮಹಾಸ್ವಾಮಿಗಳು 205 
ಮುಮಧಿದಂಡರು 430 
ಮುಮ್ಮಿಗಟ್ಟಿ 991 
ಮುರಘಾಮಠ 114 205 
ಮುರುಫಾರಾಜೇಂದ್ರಪ್ರಸಾದ ನಿಲಯ 136 
ಮುಲ್ಲಾ ಖತೀಬ್‌ 104 
ಮುಸ್ತಫಾಖಾನೇ ೨6 
ಮುಸುಕಿನಜೋಳ 280 
ಮುಳುಗುಂದ 9೨92 
ಮೂರ್ತಗುಡೆ 725 
ಮೂರನೇಯ ಅಮೋಘವರ್ಷ 04 
ಮೂರನೇಯ ಆಚ 82 
ಮೂರನೇಯ ಈಶ್ವರ 81 
ಮೂರನೇಯ ಗೋವಿಂದ 61 
ಮೂರನೇಯ ತೈಲ 75 
ಮೂರನೇಯ ಪೆರ್ಮಾಡಿ 85 
ಮೂರನೇಯ ಬಲ್ಲಾಳ 85 
ಮೂರನೇಯ ಮೊಹಮದ್‌ಷಾ 92 
ಮೂರನೇಯ ವಿಕ್ರಮಾದಿತ್ಯ 76 
ಮೂರನೇಯ ಸಿಂಘಣ 85 
ಮೂರು ಸಾವಿರ ಮಠ 137 209 423 
ಮೂರುಸಾವಿರಪ್ಪ ಇಚಗೇರಿ 140 
ಮೂರ್‌ 112 
ಮೃಗೇಶವರ್ಮ 56 
ಮೃತ್ಕುಂಜಯಪ್ಪಗಳು 205 498 
ಮೆಣಸಿಗಿ 52 993 


ಮೆಣಸಿನ ಹಾಳು ತಿಮ್ಮಣಗೌಡ 144 ` 
ಮೆದುಕಲ್ಲಿನ ಪಾತ್ರೆಗಳು 333. 
ಮೆಲಾಥಿಯಾನ 797 

ಮೇಜರ್‌ ನೆವಾಲ್‌ 109 
ಮೇವರು 224 

ಮೇದೂರು 993 

ಮೇವಿನ ಅಭಿವೃದ್ಧಿ 329 

ಮೇವಿನ ಯೋಜನಾ ಕೇಂದ್ರ 329 
ಮೇವುಂಡಿ 87 994 

ಮೈಲಾರ ದೇವಾಲಯ 498 
ಮೈಲಾರ ಪಂಥ 198 


ಮೈಲಾರ ಮಹದೇವಪ್ಪ 138 40 4750- 


ಮೈಲಾರಲಿಂಗ 106 

ಮೈಲುಗಿ 73 

ಮೊಚ್ಚೆಗಾರರು 228 

ಮೊದಲನೇಯ ಬಾಜೀರಾಯ 106" 


ಮೊಹಮದ್‌ ಸಾಬ್‌ ಸಾದಾಗರ್‌ 131 

ಮೊಹಮದ್‌ ಹುಸೇನ್‌ ರೋಟಿವಾಲಾ 
131 

ಮೊಹಮದ್‌ ಷಾ 97 

ಮೊಹಮ್ಮದನ್‌ ಎಜುಕೇಶನ್‌ ಕಾನ್ಫರೆನ್ಸ್‌ 

ಜು 136 

ಮೊಹರಂ 203 

ಮೊಹರೆ 147 

ಮೊಹಿನ್‌ ಉದ್ದೀನ್‌ ಕಲಂದರ್‌ಖಾನ್‌ 99 


ಮೊಹಿಸಿನ್‌ ಎಪ್‌.ಹೆಚ್‌. 155 56 58 
| 60 61 


ಮೋಗ್ಲಿಂಗ್‌ 204 699 
ಮೋಚಿಗಾರ 224 
ಮೋತಿಲಾಲ್‌ ನೆಹರೂ 152 


ಮೋಟಾರು ವಾಹನಗಳ ಅಧಿನಿಯಮ 
1939 1988 - 485 


ಮೋಟಾರ್‌ ಸರ್ವೀಸ್‌ 484 


ಶಬ್ದಸೂಚಿ 


ಮೋಟೆಬೆನ್ನೂರು 204 54 52 53 996 
ಮೊರಬ 200 


`ಮೋರಿಯರ ಅಂಗಡಿ 53 


ಮೋರೆ ಎಸ್‌.ಅರ್‌ 161 64 

ಮೋಹತರ್ಫ್‌ 434 

ಮೌಖಕ ಮನರ್ಜಲೀಕರಣ ಯೋಜನೆ 
829 

ಮೌನೇಶ್ವರ ಮಠ 207 


, ಯಮನಪ್ಪ ತಲವಾಯಿ 484 


ಯಮನೂರು 200 04 458 997 . 
ಯಮುನಾಬಾಯಿ 117 

ಯಲಬುರ್ಗಿ 81 

ಯಲಬುರ್ಗಿಯ ಸಿಂಧರು 5 81 


ಯಲ್ಲಪ್ಪ ಫತ್ತೇಪುರ 143 . 


ಯಲ್ಲವ್ವ ಧರ್ಮಪ್ಪ ಸಾಂಬ್ರಾಣಿ 156 

ಯಲ್ಲಾಪುರ 470 

ಯಲ್ಲೋ ಗುಡ್ಡೊ ಕುಲಕರ್ಣಿ. 732 

ಯಶವಂತರಾವ್‌ ಸಿಂಧೆ 110 

ಯಶೋವರ್ಮ 58 

ಯಳವಟ್ಟ 54 200 997. 

ಯಳವತ್ತಿ 998 

ಯಜ್ಞತಂತ್ರಸುಧಾನಿಧಿ 89 

ಯಜ್ಞಶ್ರಿ 54 ಸ 

ಯಾತ್ರಿನಿವಾಸ 498 ನ 

ಯಾದವರು 218 

ಯಾದವಾಡ 98. 

ಯಾಪನೀಯ 200 

ಯಾವಗಲ್ಲು. 140 999 

ಯಾವಗಲ್‌ ಬಿ ಆರ್‌ 63 66 

ಯುನಾನಿ 789 796 

ಯುನಾಯಿಟೆಡ್‌ ಕರ್ನಾಟಕ" ಇಂಗ್ಲೀಷ್‌ 
ಪತ್ರಿಕೆ 145 

ಯುನೈಟೆಡ್‌ ಕರ್ನಾಟಕ ಇನ್ನೂರೆನ್ಸ್‌ . 
ಕಂಪೆನಿ 397 

ಯುವಜನ ಸೇವಾ ಹಾಗೂ ಕ್ರೀಡಾ 
ಇಲಾಖೆ 640 

ಯೋಗ 796 

ಯೋನೆ 557 | 

ರಂಗನಗೌಡ ಆರ್‌ ವಿ 159 


1105 


ರಂಗಾಚಾರ್ಯ ಗದಗಕರ್‌ 126 

ರಂಗಾರಿ 220 ; 

ರಕ್ತ ಒತ್ತಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು 
| 789 

ರಘುನಾಥಭಟ್‌ ಹೆಚ್‌.ಆರ್‌. 52 944 

ರಜಪೂತ 225 

ರಟ್ಟಹಳ್ಳಿ 4 50 70 999 

ರಟ್ಟಿಹಳ್ಳಿಯ ಸಿಂಧರು 5 

ರಡ್ಡಿ 225 

ರನ್ನ 66 728 

ರಮೇಶ್‌ 57 58 

ರವಿಕೀರ್ತಿ 58 

ರವಿ ಕೊಯಮತ್ತೂರ 148 

ರವಿವರ್ಮ 55 56 

ರಸಗೊಬ್ಬರ ಬಳಕೆ 289 90 

ರಸಾಯನಿಕ ಗೊಬ್ಬರಗಳ ಗುಣ : 
ನಿಯಂತ್ರಣ 289 

ರಸಿಕ ರಂಜನಿ 122. 

ರಸ್ತೆಗಳ ವಿವರ 473 7679 

ರಸ್ತೆ ಬದಿ ನೆಡುತೋಪು ಯೋಜನೆ 541 


" `` - ಠಹಮತ್‌ ಖಾನ್‌ 7162666772 


ರಹೀಂಖಾನ್‌. 98 

ರಾ 'ಉಷ್‌ಖಾನ್‌ 100 

ರಾಗಿ 280 

ರಾಜಗುರು ಸಂಗೀತ ಸಭೆ 767 

ರಾಜಗೋಪಾಲಚಾರ್ಯ ಸ 138 39 

ರಾಜಪುರೋಹಿತ ನಾ.ಶ್ರಿ. 125 

ರಾಜಮಹೇಂದ್ರಿ 91 

ರಾಜಯ್ಯನ್‌ ಕೆ 104 

ರಾಜಸಿಂಹೇಶ್ವರ (ಕೈಲಾಸನಾಥ) :59 

ರಾಜಹಂಸ 122 29 38 

ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮ 530 

ರಾಜ್ಯ ಖಾದಿ ಮತ್ತು ಗ್ರಾಮೋದ್ಕೋಗ 

ಕ ಮಂಡಳಿ 644 

ರಾಜ್ಯ ಲಾಟರಿ ಯೋಜನೆ 399 

ರಾಜ್ಯ ಲೆಕ್ಕ ಪತ್ರ ಇಲಾಖೆ 040 

ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ 
ಸಂಘ 427 

ರಾಜ್ಯ ಸರ್ಕಾರಿ ನೌಕರರ: ಶಿಕ್ಷಣ ಸಂಘ 

427 


1100 


ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ 
530 


ರಾಜ್ಯ ಸಣ್ಣ ಕೈಗಾರಿಕೋದ್ಯಮ ನಿಗಮ 
646 

ರಾಜ್ಯ ಹೆದ್ದಾರಿಗಳು 473 75 

ರಾಜಾ ಬಾಗ್‌ಸವಾರ್‌ ಗುಡಿ 200 

ರಾಜಾರಾಮಣ್ಣ 497 ' 

ರಾಜೀವ್‌ ಪೂರ್ಣಾ”: ಗಗೋಜನೆ 871 

ರಾಜೂರು 1000 

ರಾಜೇಂದ್ರ ಚೋಳ 67 

ರಾಜೇಂದ್ರ ಎರಡನೇಯ 68 

ರಾಜೇಂದ್ರಪ್ರ ಎಸ್‌ 66 945 

ರಾಣಿಕೃಷ್ಣಾಯಿ 88 

ರಾಣೆಬೆನ್ನೂರು 1001 

ರಾಬರ್ಟ್‌ ಬ್ರೂಸ್‌ಫೂಟ್‌ 52 

ರಾಮಕೃಷ್ಣ ಕಾರಂತ 154 

ರಾಮಕೃಷ್ಣ ಗಣಪುಲೆ 143 

ರಾಮ ಕಾಮತ ಸಿ 202 

ರಾಮಚಂದ್ರ 85 91 106 108 

ರಾಮಚಂದ್ರದೇವ 95 

ರಾಮಚಂದ್ರಪ್ಪ ಕುಷ್ಟಗಿ 130 

ರಾಮಟಂಕಿ -ಮೊಹರ 402 


ರಾಮರಾಯ ಪಂಡಿತ 75 


ರಾಮ್ಕೊ ಇಂಡಸ್ಟ್ರೀಸ್‌ 344 


ರಾಯಚೂರು ವಕೀಲರು 130 
ರಾಯಣ್ಣ 113 

ರಾಯಭಾಗ 98 

ರಾಯರ ಹುಬ್ಬಳ್ಳಿ 99 

ರಾಯಲ್‌ ಕಮೀಷನ್‌ 407 . 
ರಾಷ್ಟ್ರಕೂಟರು 5 505774 82 200 
ರಾಷ್ಟ್ರೀಯ' ಉತ್ಪಾದಕ ಮಂಡಳಿ 420 
ರಾಷ್ಟ್ರೀಯ ಉಳಿತಾಯ ಯೋಜನೆ 398 


ಧಾರವಾಡ ಜಿಲ್ಲೆ 


ರಾಷ್ಟೀಯ ಕುಷ್ಠರೋಗ ನಿವಾರಣಾ 
ಕೇಂದ್ರ 799 


ರಾಷ್ಟ್ರೀಯ ಚಟುವಟಿಕೆಗಳ ಆರಂಭ 121 

ರಾಷ್ಟ್ರೀಯ ಜಾಗೃತಿ 110 

ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನ 
ಕಾರ್ಯಕ್ರಮ 797 

ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ 

429 420 

ರಾಷ್ಟೀಯ ಹೆದ್ದಾರಿ 473 75 

ರಾಸಾಯನಿಕ ಆಧಾರಿತ ಕೈಗಾರಿಕೆಗಳು 349 

ರಿಜಿಸ್ಟಾರ್‌ 610 

ರಿತ್ತಿ ಎಸ್‌ ಎನ್‌ 82 

ರುದ್ರಯ್ಕ 84 

ರುದ್ರಪ್ಪ ತಿಮಪ್ಪ ನೇಸ್ವಿ 154 

ರುದ್ರಪ್ಪ ಪತ್ತಾರ 147 

ರುದ್ರಮುನೀಶ್ವರ ಶಿವಯೋಗಿಗಳು 209 

ರುದ್ರಾಕ್ಷಿ ಮಠ 210 

ರುಸ್ತುಂ ಜಮಾನ 97 

ರುಸ್ತುಂ ಪೇಟೆ 97 

ರೂಪರಾಮ್‌ ಚೌಧರಿ 109 

ರೂಪಾಯಿ ಉಗಮ 403 

ರೇವಣ್ಣಸಿದ್ದ ಶಿವಾಚಾರ್ಯ 206 

ರೆವೆರೆಂಡ್‌ ಚಿನ್ನಬಸಪ್ಪ ಉತ್ತಂಗಿ 732 

ರೇಷ್ಮೆ 356 

ರೇಷ್ಮೆ ಇಲಾಖಿ 640 

ರೇಷೆಕ್ರಷಿ 337 528 

ರೇಷ್ಮೆ ಕೃಷಿ ಅಭಿವೃದ್ಧಿ 357 

ರೇಷ್ಮೆ ಫಾರ್ಮ್‌ಗಳು 529 

ರೈತರ ಸಹಕಾರಿ ಎಣ್ಣೆ ಗಿರಣಿ 421 

ರೈಲು ನಿಲ್ದಾಣ ಪಟ್ಟಿ 489 

ರೈಲುಮಾರ್ಗ 488 


| 
ಶೊದ್ದ (ಶ್ರಿನಿವಾಸರಾಯರು 730 33 
ರೋಟರಿ ಕಿವುಡ ಮಕ್ಕಳ ಶಾಲೆ 872 
ರೋಣ 51 53 228 1002 


ಲಕ್ಕುಂಡಿ 498 1004 05 

ಲತಾರಾಣಿ ಮಲ್ಲಾರ 769 

ಲಮಾಣಿ ಹೆಚ್‌.ಡಿ. 162 164 471 

ಲಕ್ಷಣರಾವ್‌. ಬಾಬುರಾವ್‌ 110 

ಲಕ್ಷಣರಾವ್‌ ಮಲ್ಲಾರ 746 47 

ಲಕ್ಷ್ಮೀಧರ 83 

ಲಕ್ಷೇಶ್ವರ 1008 

ಲಾಟ 58 

ಲಾಡ್‌ ಮೆಯೋ 652 

ಲಾಡ್‌ ರಿಪ್ಪನ್‌ 652 

ಲ್ಯಾಮಿಂಗ್‌ಟನ್‌ ಹೈಸ್ಕೂಲು 148 

ಲಾಲಾ ಲಜಪತರಾಯ್‌ 131 

ಲಾಳಿಯದೇವಿ 76 

ಲಿಂಗಧಾಳ 52 

ಲಿಂಗನಗೌಡ 214 

ಲಿಂಗಾನಂದ ಸ್ವಾಮಿ 215 

ಲೀಲಾ ಶಾಂತಕುಮಾರಿ 738 40 

ಲೂರ್ಡ್‌ ಆಸ್ಪತ್ರೆ 204 

ಲೂರ್ಡ್‌ ಮಾತೆಯ ಧರ್ಮಾರ್ಥ ಆಸ್ಪತ್ರೆ 
ಧಾರವಾಡ .807 

ಲೃಣಾಟಕ ಅಸೈಲಂ 805 

ಲೆವಿ ಎತ್ತುವಳಿ 407 

ಲೇಲೆ 123 

ಲೋಂಡಾ ಜಂಕ್ಷನ್‌ 489 

ಲೋಕೂರ 152 

ಲೋಗ್ನಾನ್‌ 204 . 

ಲೊಯೊಲಾ ಸ್ಕೂಲ್‌ 204 

ಲೋಕಟಿ 63 

ಲೋಕೋಪಯೋಗಿ ಇಲಾಖೆ 482 641 

ಲೋಕಬಂಧು 122 

ಲೋಕಲ್‌ ಬೋರ್ಡ್‌ 657 

ಲೋಕಮತ 138 

ಲೋಕಮಾನ್ಕರು 121 

ಲೋಕಶಿಕ್ಷಣ ಇಲಾಖೆ 040 

ಲೋಕಸಭಾ ಚುನಾವಣೆ 154 


- 1980 -.161 
- 1984 16. 
- 1989 163 


ವಂಕಿಧಾರಣೆ 803 

ವಂಜಾರ 225 

ವಕ್ಫ್‌ ಸಂಸ್ಥೆಗಳು 874 
ವಜೀರಾಬಾಯಿ” ಮನ್ನೂರಿ 747 
ವನಿತಾ ಸೇವಾ ಸಮಾಜ 717 50 
ವಡ್ಡರು ` 226 

` ವಡಗಾಂವ್‌ 54 

ವರ್ಣಾ ಒಪ್ಪಂದ 105 
ವಯರ್‌ಲೆಸ್‌ ಗ್ರಿಡ್‌ 619 
`ವಯೋಗುಂಪು ಮತ್ತು ವೈವಾಹಿಕ ಸ್ಥಿತಿ 


. 181.82 83 


ವರದರಾಜ: ಹುಯಿಲಗೋಳ 735 . 
ವರದಾ ನದಿ 1418082 : 
ವರಹಾ ಮಿಹಿರ 690... 
ವರಾಹ 400 
ವೃತ್ತಿ ರಂಗಭೂಮಿ 744 
ವೃಷಭೇಂದ್ರಸ್ವಾಮಿ ಎಂ.ಎಸ್‌. 739, 
ವಲಸೆ17 
ವಲ್ಲಭರಾಯ 91 
ವಲಿಬಾಳ ಸಿದ್ದಯ್ಯಸ್ವಾಮಿ. 747 . 
ವಸಂತ ಕವಲಿ 738 69 
ವಸಂತ ರಂಗನಾಥ ಮುತಾಲಿಕದೇಸಾಯಿ 
ಜೌ 738 
ವಸತಿ ಯೋಜನೆ 687 
ವಸುಭಾಗಭಟ್ಟ 728 
ವ್ಯವಸಾಯ ಉತ್ಪನ್ನ (ಅಭಿವೃದ್ಧಿ ಮತ್ತು 
ಉಗ್ರಾಣಗಳು) ಅಧಿನಿಯಮ 467 
ವ್ಯವಸಾಯ ಮತ್ತು ಕೈಗಾರಿಕಾ ಸಮಿತಿ. 
081 
ವ್ಯವಸಾಯೇತರ ವಿವಿಧ ಸಹಕಾರಿ 
ಸಂಘಗಳು 405 
ವ್ಯವಸಾಯೇತರ ಸಾಲ ಸಹಕಾರಿ 
ಸಂಘಗಳು 422 
ವಸಂತ ಕುಲಕರ್ಣಿ 739 
ವಸಂತ ಮದ್ದಲೂವ್‌ ಕೋರವಾರ 737 
ವಸುಂಧರಾ ಫಿಲಿಯೋಜಾ. ಡಾ. 941 
942 
ವಾಗ್ದೇವಿ 129 38 
ವಾರ್ತಾ ಮತ್ತು ಪ್ರಚಾರ ಇಲಾಖೆ 641 
ವಾದಿರಾಜ ತೀರ್ಥ 211 


ಶಬ್ಲಸೂಚಿ 
ಟು 


ವಾಡಪ್ಪ ಬಿ.ಆರ್‌. (ಭಾರತೀಶ) 736 

ವಾಟವೆ 126 

ವಾಡಿ 199 

ವಾಣಿಜ್ಯ ಬ್ಯಾಂಕುಗಳು 387 575 

ವಾಣಿಜ್ಯ ತೆರಿಗೆ ಇಲಾಖೆ 642 

ವಾಮನರಾವ್‌ ಜಠಾರ್‌ 131 32 

ವಾಮನರಾವ್‌ ಮಾಸ್ಟರ್‌ 139 727 
Re 746 47 44 

ವಾಲ್ಪರ್‌ ಎಲಿಯಟ್‌ 693 

ವ್ಯಾಪಾರದ ಪ್ರಮುಖ ಕೇಂದ್ರಗಳು 431 

ವ್ಯಾಪಾರ ಮತ್ತು ವಾಣಿಜ್ಯ 


ಚಟುವಟಿಕೆಗಳು 429 
ವ್ಯಾಪಾರ ವಾಣಿಜ್ಯ ವೃತ್ತಿ ನಿರತರು 439 
ವ್ಯಾಸಕ್ಟಮಿ 803 
ವ್ಯಾಸತೀರ್ಥ 83 
ವಾಲ್ಮೀಕಿ 222 
ವಾಸದ ಮನೆಗಳು ಮತ್ತು ಕುಟುಂಬಗಳು 
f | bE 
ವಾಸನ 1012 | 
ವಾಸಿಷ್ಟೀ ಪುತ್ರ 54 
ವಾಸುದೇವಯ್ಯ ಎಂ 2002 
ವಾಹನ ಸಮೀಕ್ಷೆ 482 
ವಿಕ್ಟೋರಿಯಾ ಹೈಸ್ಕೂಲ್‌ 130 38 706 
714 


ವಿಕ್ರಮಪುರ (ಹರಳಹಳ್ಳಿ) 76 


ವಿಕ್ರಮಾದಿತ್ಯ 58 72 87 69 74 78 
ವಿಕ್ರಮ ಬುರ್ಲಿ 148 
ವಿಜಯ 12938 43 
ವಿಜಯ ಕಲಾನಿಧಿ (ದೃತ್ಯಶಾಲೆ) 7699 
ವಿಜಯ ಕಲಾಮಂದಿರ ಗದಗ 769 76 
ವಿಜಯನಗರದ ಅರಸರು 88 93 123 


304 
ವಿಜಯಾದಿತ್ರ 59 
ವಿಜಾಪುರ 94 97 134 37 
ವಿದ್ಯಾಗಿರಿ 199 
ಎದ್ಯಾದಾನ ಸಮಿತಿ ಮಾದ್ಯಮಿಕ ಶಾಲೆ 
089 
ವಿದ್ಯಾನಿಕೇತನ 215 


ವಿದ್ಯಾರಣ್ಯರು 88 
ವಿದ್ಯಾರಣ್ಯ ಹೈಸ್ಕೂಲ್‌ 706 


1107 


ವಿದ್ಯುತ್‌ ಚಾಲಿತ ಮಗ್ಗಗಳು 509 
ವಿದ್ಯುಚ್ಛಕ್ತಿ 339 
ವಿದ್ಯುತ್‌ ಪೂರೈಕೆಯ ವಿವರ 340 41 
ವಿದ್ಯುತ್‌ ವಿತರಣಾಜಾಲ 340 
ವಿದ್ಯುತ್‌ ಮಗ್ಗಗಳು 338 
ವಿದ್ಯುತ್‌ಚ್ಛಕ್ತಿ ಹಾಗೂ ಶೌಚಾಲಯ 
ಸೌಲಭ್ಯ 237 
ವಿಧವಾವೇತನ ಯೋಜನೆ 862 
ವಿಧಾನ ಸಭೆ ಚುನಾವಣೆ 154 - 165 
ವಿನಾಯಕ ಕೃಷ್ಣಗೋಕಾಕ್‌ 734 36 
ವಿನಾಯಕ್‌ರಾವ್‌ ಜೋಶೀ 129 32 
ವಿನಾಯದಿತ್ಕ 58 59 ' 
ವಿಟ್ಟಗೌಡ 96 
ವಿಠಲ ರಾಮ್‌ಜಿ ಶಿಂಥೆ 135 
ವಿಠಲರಾವ್‌ ಜೋಶಿ 130 
ವಿಠೋಭ ಪಂಥ 199 
ವಿಷಪರಿಹಾರೇಶ್ವರ ದೇವಾಲಯ 790 
ವಿಮಲ ಗುಲವಾಡಿ 148 
ವಿಮಾನ ಸಂಚಾರ 491 
ವಿಮೆ ವ್ಯವಹಾರ 396 
ವಿರಕ್ತ ಮಠ 146 208 
ವಿರಕ್ತಮಠದ ಕುಮಾರ ವಿಭೂಸ್ವಾಮಿಗಳು 
736 
ವಿರೂಪಾಕ್ಷ 90 92 
ವಿರೇಶ ಹಿರೇಮಠ 746 47 
ವಿಲಿಯಂ ಅಲೇನ ರಸಲ್‌ 733 
ವಿವಾಹಗಳ ಮಹಾಪಂಜಕಾರರು 792 
ವಿವಾಹ ವಿಚ್ಛೇದನ 233 
ವಿವಿಧ ಬಗೆಯ ಸಹಕಾರಿ ಸಂಸ್ಥೆಗಳು 410 
ವಿವಿಧ ಮೋಟಾರು ವಾಹನಗಳ ಅಂಕಿ 
ಅಂಶಗಳು 503 
ವಿವಿಧ ವರ್ಗಗಳ ಅಂಚೆ ಕಛೇರಿಗಳು 494 
ವಿವಿಧ ವರ್ಗದ ರಸ್ತೆಗಳು 501 499 
ವಿವೇಕಾನಂದ ಜನರಲ್‌ ಆಸ್ಪತ್ರೆ 808 
ವಿಶ್ವಕರ್ಮ 221 
ವಿಶ್ವ ಕಾರ್ಯಕ್ರಮ 360 531 
ವಿಶ್ವಗುಣಾದರ್ಶ ನಾಟಕ ಮಂಡಳಿ 44 
ವಿಶ್ವಧರ್ಮ ಮಹಿಳಾ ಮತ್ತು ಮಕ್ಕಳಾ 
ಶಿಕ್ಷಣ ಸೇವಾಶ್ರಮ ಸಮಿತಿ 872 


ವಿಶ್ವನಾಥರಾವ್‌ ಜೋಗ್‌ 144 53 


1108 


ವಿಶ್ವನಾಥರಾವ್‌ ಜೋಶಿ 125 130 
ವಿಶ್ವಬ್ಯಾಂಕಿನ ಕೃಷಿ ಕೈಗಾರಿಕೆಯ ಯೋಜನೆ 
420 

ವಿಶ್ವವಿದ್ಯಾಲಯದ ಪಬ್ಬಿಕ್‌ ಸ್ಕೂಲ್‌ 708 
ವಿಶ್ವವಿದ್ಯಾಲಯದ ವಿಸ್ತರಣಾ 

" ನಿರ್ದೇಶನನಾಲಯ 295 
ವಿಶ್ವ ಸಂಸ್ಥೆಯ ಪ್ರಕಟಣ ಕೇಂದ್ರ 720 
ವಿಶ್ವೇಶ್ವರಯ್ಯ ಸರ್‌.ಎಂ. 669 
ವಿಷ್ಣುವರ್ಧನ 58 86 71 87 


ವಿಶ್ರಾಂತಿ ಗೃಹಗಳು 498 

ವಿಶೇಷ ಕಾರ್ಯಕಾರಿ ದಂಡಾಧಿಕಾರಿಗಳು 
613 
ವಿಶೇಷ ಘಟಕ ಯೋಜನೆ 508 41 
845 64 
ವಿಶೇಷ ಜಾನುವಾರು ತಳಿ ಅಭಿವೃದ್ಧಿ 
ಯೋಜನೆ 327 

ವಿಶೇಷ ನ್ಮಾಯಕ ಮ್ಯಾಜಿಸ್ಟ್ರೇಟರು 613 

ವಿಶೇಷ ಪೌಷ್ಠಿಕ ಆಹಾರ ಕಾರ್ಯಕ್ರಮ 


858 
ವಿಷ್ಣಣು ಚಿತ್ತ ವಿಜಯಾದಿತ್ತ 79 
ವಿಸಾಜಿ 102 
ವಿಜ್ಞಾನೇಶ್ವರ 69 609 
ವೀಳೆಯದೆಲೆ 319 
ವೀರನಗೌಡ ಪಾಟೀಲ್‌ 139 40 42 
| 444546 


ವೀಣಾ ಶಾಂತೇಶ್ವರ 740 
ವೀರನರಸಿಂಹ 93 
ವೀರಪ್ಪ ಕರ್ಜಗಿ 747 
ವೀರಪ್ಪ ಕಮತರ 150 
ವೀರಬಿಜ್ಜಳ 82 
ವೀರಭದ್ರಪ್ಪ ಹಡಗಲ್ಲಿ 747 
ವೀರಭದ್ರಪ್ಪ ಶಿವಬಸಪ್ಪ ಕಾಶೆಟ್ಟಿ 739 
ವೀರಭದ್ರೇಶ್ವರ ವಾಚನಾಲಯ 721 
ವೀರ ಭಾರತ ಸಂಗೀತ ವಿದ್ಯಾಲಯ 706 
ವೀರಯ್ಯ ಕೆ.ಎಸ್‌. 150 
ವೀರಶೈವ 
- ವೀರಶೈವ ಮಠ 205 
- ವಿದ್ಯಾಭಿವೃದ್ಧಿ ಸಂಘ 135 36 850 


ಧಾರವಾಡ ಜಿಲ್ಲೆ 


- ತರುಣ ವಾಚನಾಲಯ 721 
- ಜನರಲ್‌ ಲೈಬ್ರರಿ 721 
- ಮಹಾಸಭೆ 851 
ವೀರಶೈವರು 226 
ವೀರ ನರಸಿಂಗನಾಯಕ್‌ 93 
ವೀರಶೈವ ಮಹಾ ಶಿವಶರಣರ 
ಮಹಾಮಠ 207 
ವೀರೇಶಕಿರಣ 207 
ವೀರೇಶ್ವರ ಪುಣ್ಯಾಶ್ರಮ 214 
ವೀಕ್ಷಣಾಲಯ 642 857 58 
ವೃಕ್ಷ ಬೇಸಾಯ 48 
ವೃತ್ತಿ ತರಬೇತಿ 864 
ವೃತ್ತಾಂತ ಮಂಜರಿ 122, 


ವೃದ್ಧಾಪ್ಯ ವೇತನ 876 


ವೆಂಕಟಪ್ಪ ಎರಡನನೇಯ 99 ' 

ವೆಂಕಟ ತಿರಕೊ ಕುಲಕರ್ಣಿ 731 

ವೆಂಕಟ ರಂಗೋ ಕಟ್ಟಿ 1222 730 33 

ವೆಂಕಟರಾವ್‌ 115 25 

ವೆಂಕಟರಾವ್‌ ಮುದುವೀಡ್‌ಕರ್‌ 131 

ವೆಂಕಟಸ್ವಾಮಿ ಬಿ. 851 

ವೆಂಕಟಾಪುರ 1012 

ವೆಂಕಟೇಶ ಚವಟಿ 134 141 

ವೆಂಕಟೇಶ್‌ ಮಾಗಡಿ 138 43 4749 
812 

ವೆಂಕು 747 

ವೆಂಗಿ 71 

ವೆಂಗಿಯ ಚಾಳುಕ್ಕ 60 69 

ವೆಂಗಿಯ ಚಾಳುಕ್ಯ 00 69 

ವೈಗಲ್‌ 204 

ವೈಜಯಂತಿ 56 

ವೈದ್ಯಕೀಯ ಶಾಸ್ತ್ರ 805 

ವೈದ್ಯ ಚುರ್ಚಿ ಹಾಳಮಠ 796 

ವೈದ್ಯ ವಿದ್ಯೆ 801 

ವೈಶ್ಯ 227 

ಶಂಕರ ಕುರ್ತಕೋಟ 134, 47 

ಶಂಕರ ದೀಕ್ಷಿತ್‌ 131 

ಶಂಕರ ಮಠ 211 

ಶಂಕರ ಮೊಕಾಶಿ ಪುಣೇಕರ್‌ 7337 83 

ಶಂಕರರಾವ್‌ ಜೋಶಿ 133 


` ಶಂಕರಪ್ಪ ತಾಂಡೂರ 131 
ಶಂಕರಾಚಾರ್ಯ ಸಂಸ್ಕತ ಪಾಠಶಾಲೆ 211 


ಶಂಕರರಾವ್‌ದೇವ್‌ 153 
ಶಂಖಡಹಾಳ 54 .' 

ಶಾಂತ ಕವಿಗಳು 770 
ಶಾಂತಾದೇವಿ ಕಣವಿ "740 
ಶಾಂತಿನಾಥದೇಸಾಯಿ 735 
ಶಮಸಖಾನ ಪಠಾಣ 131 
ಶರದ್‌ ನೃತ್ಯ ವಿಕೇತನ 769 ` 
ಶರೀರ ರಸಶಾಸ್ತ್ರ ದ್ರವ್ಯ ಗುಣ ೫02 


" ಶರೀರ ಕ್ರಿಯಾಶಾಸ್ತ್ರ 805 


ಶಾಂತಪ್ಪ ಯಳಮಲಿ 153 

ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿ 
205 

ಶಾಂತವೀರ ದೇವ 200 

ಶಾಂತಿವರ್ಮಾ 55 56 ' 

ಶಾಂತಯ ಅಥವಾ ಶಾಂತಿವರ್ಮ 75 : 

ಶಾಂತಿವೀರಪ್ಪ ಮೆಣಸಿನಕಾಯಿ 137 414 


_ ಶಾರದಾ ವಿವಿಧೋದ್ದೇಶ ಕಾರ್ಯಕ್ರಮ 


866 
ಶಾತವಾಹನರು 53 
ಶಾಮರಾವ್‌ ಹನುಮಂತರಾವ್‌ 796 
ಶಾಮಾಚಾರ್ಯ ಹಾನಗಲ್‌ 130 
ಶಾರದಾ ನೃತ್ಯ ನಿಕೇತನ 769 
ಶಾಲಂಭಟ್‌ ಖಂಡಭಟ್‌ 131 
ಶಾಲಾ ಆರೋಗ್ಯ ಕಾರ್ಯಕ್ರಮ 828 
ಶಾಲಾವನ ಯೋಜನೆ 541 
ಶಾಹಯ 115 
ಶಾಸ್ತ್ರೀಯ ನೃತ್ಯ 769 
ಶಾಹೀದುಡ್ಡು 403 
ಶಾಶ್ವತ ಹುಲ್ಲುಗಾವಲು 538 
ಶಿಗ್ಗಾಂವಿ 1013 
ಶಿದ್ದನಗೌಡ ಪರ್ವತಗೌಡ ಚನ್ನವೀರಗೌಡ 
103 04 
ಶಿಡೇನೂರು 1015 
ಶಿರಕೋಳ 966 
ಶಿರಪಟ್ಟ 1016 
ಶಿರೂರು 1016 
ಶಿವಮೂರ್ತಿ ಶಾಸ್ತ್ರಿ ಬಿ. 145 


ಶಿವಣ್ಣನವರ ಬಸವರಾಜ ನೀಲಪ್ಪ 166 

ಶಿವಪ್ಪ ಕುಬಸದ 147 

ಶಿವನಂದವರ್ಮಾ 55 

ಶಿವಮಂಥಾತೃವರ್ಮಾ 56 

ಶಿವರಾಯ ಮಾನಣ್ಣನವರ್‌ 147 

ಶಿವಸ್ಕಂದ 54 

ಶಿವಲಿಂಗ ಮಾಹಾಸ್ವಾಮಿ 208 

ಶಿವಶ್ತಿ 54 

ಶಿವಾನಂದ ಸ್ವಾಮಿ 208 

ಶಿವಾನಂದ ಮಠ 208 

ಶಿವಾನಂದ ಗುಬ್ಬಣ್ಣನವರ 739 

ವಾಜಿ 98 105 

ಶಿಲ್ಪ : ಶಿಲ್ಪಿಗಳು : 780 

ಶಿಶುವಿನಹಳ್ಳಿ 63 

ಶ್ರೀಪಾದರಾಯ 92 

ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ 

ಜಗದ್ಗುರು ಚಂದ್ರಶೇಖರ ಶಿವಯೋಗಿ 209 

ಶ್ರೀನಿವಾಸ ರಿತ್ತಿ 77 03 735 

ಶ್ರೀನಿವಾಸ ಹಾವನೂರ 738 

ಶ್ರೀಧರಾಚಾರ್ಯ 958 - 

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ 
ಮಹಾವಿದ್ಯಾಲಯ ಆಸ್ಪತ್ರೆ 811 


ಶ್ರೀ ಶಿವಬಸವೇಶ್ವರ ಅಭಿವೃದ್ಧಿ ಸಂಸ್ಥೆ 209 , 


ಶ್ರೀ ಮೌನೇಶ್ವರ ಟ್ರಸ್ಟ್‌ ಕಮಿಟಿ 214 
ಶ್ರೀನಿವಾಸರೆಡ್ಡಿ 812 
ಶ್ರೀನಿವಾಸರಾವ್‌ ಕೋಟ 126 
ಶ್ರೀನಿವಾಸ ವಿಷ್ಣು ತಬೀಬ್‌ 129 
ಶ್ರೀನಿವಾಸಚಾರ್ಯ ಮಳಗಿ 130 
ಶ್ರೀನಿವಾಸರಾವ್‌ ಸಾಹುಕಾರ್‌ 130 
ಶ್ರೀನಿವಾಸರಾವ್‌ ತೊರಗಲ್‌ 130 
ಶ್ರೀನಿವಾಸರಾವ್‌ ಕೌಜಲಗಿ 134 
ಶ್ರೀನಿವಾಸ ಮಳಗಿ 143 

ಶ್ರೀಗುರು ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್‌ 


ಹುಬ್ಬಳ್ಳಿ 


ಶ್ರೀಗಂಧ 539 

ಶೇಂಗಾ 283 

ಶೌಕತ್‌ ಅಲಿ 130 

ಶೌರ್ಯ ಪರಂಪರೆ 258 

ಶಿದ್ದಮ್ಮ ಮಹದೇವಪ್ಪ ಮೈರ 156 


ಶಬ್ದಸೂಚಿ 


ಶಿನೋಳಿಕರ್‌ 148 

ಶಿರಸಂಗಿಲಿಂಗರಾಜ 135 

ಶಿರಹಟ್ಟಿ ಕಂಪನಿ 139 

ಶಿವಮೂರ್ತಿ ಸ್ವಾಮಿ ಅಳವಂಡಿ 152 

ಶಿವಚಿತ್ತ 79 

ಶಿಶುನಾಳ ಶರೀಫರು 498 727 29 

ಶಿಶುನಾಳ ಶರೀಫರ ಗದ್ದುಗೆ 215 

ಶಿಳ್ಳಿಕ್ಕಾತ 227 | 

ಶಿಕ್ಷಣ ಮತ್ತು ಆರೋಗ್ಯ 681 

ಶೀನಪ್ಪ 144 

ಶಿಶುಪಾಲನಾ ಕೇಂದ್ರಗಳು 861 

ಶಿಶುನಾಳ 1017 

ಶುಭೋಧಯ 129 

ಶುಕ್ಲ ಆರ್‌.ಎಸ್‌. 202 ' 

ಶೀಖರು 191 201 

ಶೆಟ್ಟರ ಎಸ್‌.ಎಸ್‌. 157 1011 

ಶೆಟ್ಟರ್‌ ಎಸ್‌ 735 

ಶೇಷಗಿರಿ 1018 

ಶೇಷಗಿರಿರಾವ್‌ ಚುರಮರಿ 30 729 42 

ಶೇಷಾಚಲ ಸ್ವಾಮಿಗಳು 498 

ಶೇಷಾಚಜ ಸದ್ಗುರುಗಳ ಸಂಸ್ಥೆ 213 

ಶ್ರೀಮಜ್ಞಗದ್ದುರು ಶಂಕರಾಚಾರ್ಯ ಸಂಸ್ಕೃತ 
ಪಾಠಶಾಲೆ 719 

ೀರಂಗ 143 52 153 722739 

"ರೆಂಗ ಕಾಮತ್‌ 147 


(ಆ 


(ಟ್‌ 


(ಆ್‌ 


) 


ಬಾಳ 1013 
ಶ್ಯಾಮಾಚಾರ್ಯ ಹಾನಗಲ್‌' 126 
ಶ್ವಾಸಕೋಶದ ರೋಗಗಳು 789 
ಶ್ರೂತಕೀರ್ತಿ 55 


ಶೈಕ್ಷಣಿಕ. ಸೌಲಭ್ಯಗಳು 841 


[ಈ 


 ಷಡಕ್ಷರಯ್ಯ ರು.ಮ. 61 1014 


ಷಾ ಅಬ್ದುಲ್‌ಹಸನ್‌ 96 

ಷೇಕ್‌ ದಾವುದ್‌ 99 

ಸಂಕಮ 73 

ಸಂಗಂ ಎಕ್ಸ್‌ಟ್ರಾಕ್ಷೆಸ್‌ 342 
ಸಂಗಮರು 88 

ಸಂಗಮೇಶ್ವರ 1018 

ಸಂಗಯ್ಯ 84 

ಸಂಗೂರು 54 141 200 1019 


1109 


ಸಂಗೊಳ್ಳಿ 50 

ಸಂಚಾರ ಗಣತಿ 482 

ಸಂತಚರಿತ್ರ 199 

ಸಂತ ಸಖೂಬಾಯಿ 199 

ಸಂತಸಾಮಿ ಮೋಟಾರು ಡೈವಿಂಗ್‌ . 
ಟ್ರೈನಿಂಗ್‌ ಸ್ಕೂಲ್‌ 486 

ಸಂತಾನ ಹರಣ ಚಿಕಿತ್ಸೆ 806 

ಸಂತೆಗಳು 455 


ಸಂಭಾಜಿ 105 
-ಸಂಯುಕ್ತ ಅಂಚೆ ಕಛೇರಿ 495 


ಸಂಯುಕ್ತ ಕರ್ನಾಟಕ ಪತ್ರಿಕೆ 145 334 
ಸಂಯೋಜಿತ ಆಸ್ಪತ್ರೆ 823 


ಸಂಶಿ 102 1019 


ಸಂಸ್ಥಾನಗಳ ವಿಲೀನೀಕರಣ 7 | 
ಸ್ವಂತ ಉದ್ದಿಮೆ 534 
ಓಟು 


' ಸರ್ಕಾರ ಡಿ ಸಿ 54 
. ಸರ್ಕಾರಿ ಆಸ್ಪತ್ರೆ 790 


ಸರ್ಕಾರಿ ಮುದ್ರಣಾಲಯ 334 


_ ಸಖಾರಾಮ ಪಂಜೇಕರ 139 


ಸಣ್ಣ ಉಳಿತಾಯ ಇಲಾಖೆ 642. 

ಸಣ್ಣ ಪ್ರಮಾಣದ ಕೈಗಾರಿಕೆಗಳು 337 38 
| 48 

ಸಣ್ಣ ಸೇತುವೆಗಳು 481 

ಸತ್ತಾರಖಾನ 100 

ಸತ್ಯ ಜೋಧರ ಮಠ 210 

ಸತ್ಯ ಬೋಧತೀರ್ಥ 101210 

ಸತ್ಯವಕ್ತ ತಹ; 


¢ 


" ಸತ್ತ ಶೋಧಕ ಸಮಾಜ 135 36 


ೈವೀರತೀರ್ಥ 210 

ಸದರ್ನ್‌ ಮರಾಠಾ ಅರ್ಬನ್‌ ಕೋ 
ಆಪರೇಟಿವ್‌ ಬ್ಯಾಂಕ್‌ 405 

ಸದನ್‌ ಮರಾಠಾ ರೈಲ್ವೆ ಕಂಪನಿ 471 88 

ಸದರ್ನ್‌ ಮರಾಠಾ ಸ್ಪಿನ್ನಿಂಗ್‌ ಮತ್ತು 

ವೀವಿಂಗ್‌ 334 435 

ಸದಾನಂದ ಕನವಳ್ಳಿ 769 

ಸದಾಶಿವಗಡ 410 

ಸದಾಶಿವ ಸಮುದ್ರ 94 

ಸರ್ದಾರ್‌ಪಟೇಲ್‌ 153 

ಸದೊಧ ಚಂದ್ರಿಕೆ 126 38 214 


& 


1110 


ಸಪ್ತಾಪುರ 203 : 
ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ 
507 56 
ಸಮಗ್ರ ಬಾಲ ವಿಕಾಸ ಯೋಜನೆ 
ಕಾರ್ಯಕ್ರಮ 828 
ಸಮುದಾಯ ಆರೋಗ್ಯ ಕೇಂದ್ರ 
- ಬ್ಯಾಡಗಿ 816 
- ಶಿಗ್ಗಾಂವಿ 816 
- ಹಿರೇಕೆರೂರು 816 
- ನರಗುಂದ 817 
ಸಮೂಹ ಮಾಧ್ಯಮ ಶಿಕ್ಷಣ 826 
ಸರದಾರ ವೀರನಗೌಡ ಪಾಟೀಲ 144 
ಸರೋಜಿನಿ ಬಿಂದೂರಾವ್‌ ಮಹಿಷಿ 158 
ಸರ್ವದರ್ಶನಸಂಗ್ರಹ 88 
ಸವಡಿ 1020 
ಸವಣೂರು 1021 
ಸವಣೂರು ನವಾಬರು 100 
ಸ್ವದೇಶಿ ಚಳುವಳಿ 333 
ಸ್ವರಾಜ್ಯ ಬ್ಯಾಂಕಿಂಗ್‌ ಮತ್ತು ಇನ್ನೂನೆನ್ಸ್‌ 
| ಕಂಪನಿ 397 
` ಸವಾಯಿ ಗಂಧರ್ವ 763 657 
ಸಸಕ್ಷೀತ್ರ ಯೋಜನೆ 35 
ಸಹಕಾರಿ 
.- ಆಸ್ಪತ್ರೆ ಹುಬ್ಬಳ್ಳಿ 803 
- ಕಾನೂನು 415 
- ಚಳುವಳಿ 403 
- ಬಡ್ಡಿದರ 408 
- ನೂಲಿನ ಗಿರಣಿಗಳು 418 
- ಮಹಾಮಂಡಳ 427 
- ಸಂಘಗಳು 338 411 
- ಹಾಲು ಉತ್ಪಾದಕರ ಸಹಕಾರಿ 
ಸಂಘಗಳ ಒಕ್ಕೂಟ 530 
ಸಹಸ್ರಲಿಂಗ , 959 , 
ಸ್ಥಳೀಯ ಸಂಸ್ಥೆಗಳು 657 
“ಸಾಂಗಲಿ 5 
ಸಾಂಬ್ರಾಣಿ 471 
ಸಾಂಬ್ರಾಣೆಯಲ್ಲವ್ವ 155 
ಸಾಂಡ್ರ ಜಿ ಆರ್‌ 159 
ಸಾಂಸ್ಥಿಕ ಕುಟುಂಬಗಳು ಮತ್ತು ಜನಸಂಖ್ಯೆ 
174 


ಧಾರವಾಡ ಜಿಲ್ಲೆ 


ಸಾತೇನಹಳ್ಳಿ 84 1023 

ಸಾದರ ಅಮೀನ್‌ 610 
ಸಾಧನಕಿರಣ 207 

ಸಾಮಾಜಿಕ ಅರಣ್ಯ ಯೋಜನೆ 541 
ಸಾಮಾಜಿಕ ಜೀವನ 229 
ಸಾಮಾಜಿಕ ನ್ಯಾಯ 681 


ಸಾಮೂಹಿಕ ನೇಯ್ಗೆ ಕೇಂದ್ರಗಳು 508 


ಸಾಮೂಹಿಕ ವಸತಿ ಕಾಲೊನಿ 508 
ಸಾಮೂಹಿಕ ವಿವಾಹಗಳು 231 
ಸಾಯಮನ್‌ ಕಮಿಶನ್‌ 139 . 
ಸಾರಿಗೆ ಇಲಾಖೆ 532 

ಸಾರಿಗೆ ಮತ್ತು ಸಂಪರ್ಕ 470 
ಸಾವಂತ್‌ ಎಂ.ಡಿ. 104 
ಸಾವಧಾನ 205 208 . 
ಸಾರ್ವಜನಿಕ ಆಸ್ಪತ್ರೆ 809 12 
ಸಾರ್ವಜನಿಕ ಶಿಕ್ಷಣ ಇಲಾಖೆ 643 
ಸಾರ್ವಜನಿಕ ಸಂಚಾರ 484 
ಸ್ವಾತಂತ್ರ್ಯ ಚಳುವಳಿ 119, 
ಸಾವಿಕೇರಿ 1024 

ಸಾವಿಕೇರಿ ಬೆಳ್ಳಪ್ಪ 201 
ಸಾವಿತ್ರಿಬಾಯಿ 117 

ಸಾಳುವರು 92 

ಸಾಕ್ಷರತೆ 195 ... 

ಸ್ಥಾನಿಕ ಅಭಿವೃದ್ಧಿ ಸಮಿತಿಗಳು 616 
ಸ್ಯಾನಿಟರಿ ಬೋರ್ಡ್‌ಗಳು 657 
ಸ್ಕಾಮುವೆಲ್‌ ಹೆಬಿಕ್‌ 204 
ಸ್ವಾಮಿ ಚಿನ್ಮಯಾನಂದ 202 
ಸಿಂಗಟಾಲೂರು 1025 
ಸಿಂಗಟಾಲೂರ್‌ ನವಲಿ 487 


 ಸಿಂಗಯ್ಯ 87 


ಸಿಂಗಿದೇವ 76 
ಸಿಂದಗಿ ರಾಜಶೇಖರ 61 


: ಸಿಂಪಿಯರು 199 


ಸಿಂಹಬೇಟೆ ವೀರಗಲ್ಲು 1019 


, ಸಿಂಹಳ 58 


ಸಿಕಂದರ್‌ 98, 100 
ಸಿಕ್ಕಲಿಗೇರ 228 


'ಸಿಡುಬು 789 98 
ಸಿದ್ದಪ್ಪ ಕಂಬಳಿ 136 137 ' 


ಸಿದ್ದಪ್ಪ ಬಣಕಾರ 136 

ಸಿದ್ದಪ್ಪ ಹಿರೇಮಾರ' 144 
ಸಿದ್ದಪ್ಪ ಹೊಸಮನಿ 140 
ಸಿದ್ದಲಿಂಗಯ್ಯ ಕಚರಿಸ್ವಾಮಿ 138 
ಸಿದ್ದವ್ವಾ ಮೈಲಾರ 155 
ಸಿದ್ದವೀರಸ್ವಾಮಿ 202 

ಸಿದ್ದ ಪದ್ಧತಿ 796 ` 

ಸಿದ್ದರಕಟ್ಟೆ 53 


ಸಿದ್ಧಾಂತದೇವ 200° 

ಸಿದ್ಧಾಪುರ 1025, 

ಸಿದ್ದಾರೂಢ ಮಠ 486 

ಸಿದ್ಧಾರೂಢರು 498 

ಸಿದ್ದೇಶ್ವರ ಮತ್ತು ಕಂಪನ 335 

ಸಿನಿಮಾ: ಕಲಾವಿದರು 781 

ಸಿನ್ನೂರ ಹೆಚ್‌ ಹೆಚ್‌ 796 

ಸಿಯಾಲ್‌ ಖಾನ್‌ 99 

ಸ್ಥಿರ ವೈರ್‌ಲೆಸ್‌ ಕೇಂದ್ರ 619 

ಸುಂದರ ಎ 53 6294955 7399 


 ಸುದರ್ಶನಾಚಾರ್ಯ 58 


ಸುಲ್ತಾನ್‌: ಫಿರೋಜ್‌ 95 | 
ಸುಲ್ತಾನ್‌ ಮೊಹಿದಿನ್‌ ರಾಮದುರ್ಗ 131 
ಸುಶೀಲೇಂದ್ರ ತೀರ್ಥ 211 
ಸುಳ್ಳ 1026 
ಸೂಡಂಬಿ 948 1026 
ಸೂಡಿ 1027 
ಸೆಟ್ಟೂರ್‌. ಎಸ್‌ ಎಸ್‌ 131 
ಸೆಶನ್ಸ್‌ ನ್ಯಾಯಾಧೀಶರು 613 
ಸೇಉಣರು 72 87 
ಸೇಉಣ ಸಿಂಘಣ 75 79 
ಸೇಕ್ರೆಡ್‌ ಹಾರ್ಟ್‌ಸ್ಕೂಲ್‌ 204 
ಸೇಂಟ್‌ 
- ಆಯನಿ ಚರ್ಚ್‌ 204 
- ಇಗ್ನಿಸಿಯಸ್‌ ಚರ್ಚ್‌ 204 
- ರವಿಯರ್‌ ಸ್ಕೂಲ್‌ 204 
- ಜೋಸೆಫ್‌ ಅಂಗ್ಲ ಮಾಧ್ಯಮ ಶಾಲೆ 
204 
- ಜೋಸೆಫ್‌ ಚರ್ಚ್‌ 204 
- ಜಾನ್‌ ಸ್ಕೂಲ್‌ 204 
-` ತೆರಸಾ ಸ್ಕೂಲ್‌ 204 


- ಮೇರಿಸ್‌ ಸ್ಕೂಲ್‌ 204 


- ಮೈಕಲ್‌ ಸ್ಕೂಲ್‌ 204 
ಸ್ಟೇಟ್‌ ಟ್ರಾನ್ಸ್‌ಪೋರ್ಟ್‌ 484 
ಸೈದಾಪುರ 203 
ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ 
ಇಲಾಖೆ 649 | 
ಸೈಮನ್‌ ಕಮಿಶನ್‌ 138 152 
ಸೈಯೋಗ್‌ ಪ್ಲಾಶ್ಟಿಕ್ಸ್‌ ಅಂಡ್‌ ಕೆಮಿಕಲ್ಸ್‌ 


334 


ಸೋಮಬ್ಬೆ 201 . 
ಸೋಮನಾಥ 77 
ಸೋಮವ್ವ 201 
ಸೋಮೇಶ್ವರ 73 954 
ಸೊರಟೂರು 1028 
ಸೋವಿದೇವ 73 86 
ಸೂಡಾ ಬೇರಿಂಗ್ಸ್‌ 334. 
ಹಂಡೀಬಡಗನಾಥ 199 
ಹಕೀಂಖಾನ್‌ 101. 
ಹಕೀಮರು 789 
ಹಡಗಲಿ ಮಠ 208 
ಹಡಪದ ಅಪ್ಪಣ್ಣ 221 
ಹಡಪಿಗ 221. 


ಹರ್ಡೀಕರ್‌ ನಾ.ಸು. 125 3133 
3438394043 454652 


ಹತ್ತಿ 284 

- ಉಯಮ 335 

- ಚಿನ್ನಿಂಗ್‌ ಪ್ರೆಸ್ಸಿಂಗ್‌ ಕಾಯ್ದೆ 285 

- ನಿಯಂತ್ರಣ ಕಾಯ್ದೆ 285 

- ಮತ್ತೂರು 200 1029 
ಹನುಮಂತ ಕುಲಕರ್ಣಿ 126 
ಹನುಮಂತರಾವ್‌ ದೇಸಾಯಿ 13132 
ಹನುಮಂತಾಚಾರ್ಯ 350 
ಹನುಮಂತಾಚಾರ್ಯ ಮೊರಬ 706 
ಹನುಮಾನ್‌ ವ್ಯಾಯಾಮಶಾಲೆ 134 
ಹಬ್ಬಗಳು 243 

- ಜೈನರ 246 

- ಮುಸ್ಲಿಮರ 247 

- ಕೈಸ್ತರ 247 
ಹರಭಟ್‌ ಪ್ರೌಢಶಾಲೆ 706 


ಶಬಸೂಚಿ 
ಬ 


ಹರಳಹಳ್ಳಿ 1030 

ಹರಿಕಥೆ 770 

ಹರಿಜನ ಬಾಲಿಕಾಶ್ರಮ 839 
ಹರಿಜನ ಸೇವಕ ಸಂಘ 144 
ಹರಿವರ್ಮ 56 57 

ಹರಿಹರ 88 89 9091 
ಚರಿಹರ ಪಾಲಿಫೈಬರ್ಸ್‌ 46 
ಹರೇಷಪುರ 59 . 


ಹಲಗೇರಿ 1030 


ಹಲಸಿ 55 

ಹರ್ಷ 747 

ಹರ್ಷ ಮೋಟಾರು ಡ್ರೈವಿಂಗ್‌ ಸ್ಕೂಲ್‌ 
485 

ಹಸಬಿ ಎಫ್‌ ಎಮ್‌ 156 . 

ಹಸಿರು ಕಾರ್ಡು ಯೋಜನೆ 467 

ಹಳಕಟ್ಟಿ ಫಗು. 13639 45 

ಹಳಿಯಾಳ 100 30 

ಹಳ್ಳೂರು 52 

ಹಳೇಬೀಡು 55 . 

ಹಳೇಬಾಡ 975 

ಹಾನಗಲ್‌ ಕದಂಬರು 5 5976 80 

ಹಾನಗಲ್‌ ಕದಂಬ ಚಟ್ಟಿಯದೇವ 80 


ಹಾನಗಲ್ಲು 1031 


ಹಾಯ್ದಡ 482 

ಹಾಲಭಾವಿ 774 75 76 78 79 
ಹಾವಣಗಿ 75 1032 
ಹಾವಣೂರು 1033 

ಹಿಂದುಳಿದ ವರ್ಗದವರ ಕಲ್ಮಾಣ 850 
ಹಿಂಡಸಗೇರಿ ಎ ಎಂ 163 64 
ಹಿಂದೂಗಳು 196 98 
ಹಿಂದೂರಾವ್‌ ಘೋರ್ಪಡೆ 105 
ಹಿರೇ ಆಣಜಿ 1035 

ಹಿರೇ ಕೋಣತಿ 1037 
ಹಿರೇಬಾಸೂರು 1037 
ಹಿರೇಬೆಂಡಿಗೇರಿ 1038 
ಹಿರೇಮಲ್ಲೂರು ಈಶ್ವರನ್‌ 737 
ಹಿರೇಮಾಗನೂರು 1038 
ಹಿರೇಹಳ್ಳಿ 1039 

ಹಿರೇಹಾಳ 1039 


1114 


ಹಿರೇಹುಲ್ಲಾಲ 1048 
ಹುಕ್ಕೇರಿಕರ್‌ ರಾಮರಾವ್‌ 130 706 


ಹುಕ್ಕೇರಿ ಮಠ 208 . 
ಹುಚ್ಚಯ್ಯ ವಿಭೂತಿ 122 


(ಈಥುಳ್ಳಿ 


- ಎಲೆಕ್ಟಿಕಲ್‌ ಕಂಪನಿ 671 
- ಕ್ರಿಕೆಟ್‌ ಕ್ಷಬ್‌ 723 
- ಕ್ಲಾಧ ಕಂಪನಿ 435 
- ಷೇರು ವಿನಿಮಯ ಕೇಂದ್ರ 461 
- ಸ್ಪೋರ್ಟ್ಸ್‌ ಕ್ಷಬ್‌ 723 
- ಧಾರವಾಡ ನಗರಾಭಿವೃದ್ದಿ ಪ್ರಾಧಿಕಾರ 
673 
- ಧಾರವಾಡ ಮಹಾನಗರ ಪಾಲಿಕೆ 667 
- ಹುಬ್ಬಳ್ಳಿ ವೃತ್ತ 122 
ಹುಮನೇಟೇರಿಯನ್‌ ಲೀಗ್‌ 543 
ಹುಣಸಿಕಟ್ಟಿ 1045 
ಹುಯಿಲಗೋಳ ಅಚ್ಚುತರಾಯರು 746 
ಹುಯಿಲಗೋಳ ನಾರಾಯಣರಾಯರು 
746 47 
ಹುಯಿಲಗೋಳ ಪ್ರಿನಿವಾಸರಾಯರು 722 
ಹುರಕಡ್ಲಿ ಅಜ್ಜ 215 
ಹುಲಕೋಟಿ ಸಿ ಎಸ್‌ 140 5556 
ಹುಲಕೋಟಿ ಯುನಿಯನ್‌ ಕೋ 
ಆಪರೇಟಿವ್‌ ಎಜ್ಮುಕೀಶನ್‌ ಸೊಸೈಟಿ 406 
ಹುಲಕೋಟಿ ಶಿಕ್ಷಣ ಸಂಸ್ಥೆ 709 
ಹುಲಗೂರು 1045 
ಹುಲಿಬೇಟೆ ವೀರಗಲ್ಲು 940 946 850 
| 990 1013 
ಹುಲಸವಾರರು 229 
ಹೂಗಾರ ಎಚ್‌.ಎನ್‌. 738 40 
ಹೂಗಾರರು 229 
ಹೂಲಿ 98 
ಹೂಲಿಹಳ್ಳಿ 1046 
ಹೂವಿನ ಬೆಳೆಗಳು 318 
ಹೃದಯ ರೋಗ 789 
ಹೆಜ್ಜೆ ಮೇಳ 725 
ಹೆಬಿಕ್‌ ಮೆಮೋರಿಯಲ್‌ ಚರ್ಚ್‌ 204 
ಹೆಬ್ಬಳ್ಳಿ 1048 


ಹೆಬ್ಬಾಳ 1048 


1112 


ಹೆಬ್ಬಾಳದ ಮೇವಿನ ಯೋಜನಾ ಕೇಂದ್ರ 
329 

ಹೆರೂರು 1049 

ಹೇಮಣ್ಣ ಅಂಗಡಿ 144 

ಹೈದರ್‌ ಅಲಿ 10102 

ಹೈಹಯ 58 

ಹೊಂಬಳ 1049 

ಹೊಂಬಳಿ 1049 


ಹೊನ್ನತ್ತಿ 1050 
ಹೊನ್ನ ನ್ವಬೊಮ್ಮಿ ಸೆಟ್ಟಿ 77 83 


ಧಾರವಾಡ ಜಿಲ್ಲೆ 


ಹೊನ್ನಮ್ಮ ಶಿಕ್ಷಣ ಸಂಸ್ಥೆಯ ಕಿವುಡ 
ಮಕ್ಕಳ ಪಾಠಶಾಲೆ 873 
ಹೊನ್ನಾಪುರಮಠ 124 
ಹೊಮಫಡಿ 1052 
ಹೊಯ್ಸಳರು 82 
- ಇಮ್ಮಡಿ ಬಲ್ಲಾಳ 80 
- ನರಸಿಂಹ 7172 


- ವಿಷ್ಣುವರ್ಧನ 117579 
ಹೊಲೆಯರು 229. 


ಹೊಸಮನಿ ಎಸ್‌ (ಓದ್ದಪು ಕ 140 44 
45 53 

ಹೊಸರಿತ್ತಿ 1052 

ಹೊಳಿ ಆಲೂರು 1053 

ಹೊಳಿ ಅನವೇರಿ 1053 


ಹೋಂ ರೂಲ್‌ ಲೀಗ್‌ "127 


ಹೋಮಿಯೋಪತಿ 796 812 
ಹೋಲಿಕ್ಕಿಸ್ತ ಚರ್ಚ್‌ 204 
ಹೋಲಿ ರೋಜರಿ ಚರ್ಚ್‌ 204 


ಸೇರ್ಪಡೆ ಮತ್ತು ತಿದ್ದುಪಡಿ 1113 


ಸೇರ್ಪಡೆ ಮತ್ತು ತಿದ್ದುಪಡಿ 


ಸೇರ್ಪಡೆ '(ಅಧ್ಕಾಯ - 2) 
ಪುಟ 160 ರಲ್ಲಿ ಗದಗ ವಿಧಾನ ಸಭಾ ಕ್ಷೇತ್ರದ ಉಪ ಚುನಾವಣೆಯ ನಂತರ 


ಲೋಕ ಸಭಾ ಜಾತಿ - 1991 


ಹತ್ತನೇಯ ಲೋಕಸಭೆಗೆ ಸದಸ್ಯರನ್ನು ಚುನಾಯಿಸಲು 1991 ನೇ ಇಸವಿ ಜೂನ್‌ ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆ 
ನಡೆಯಿತು. ಜಿಲ್ಲೆಯಲ್ಲಿ ಎರಡು ಲೋಕ ಸಭೆ ಕ್ಷೇತ್ರಗಳಿದ್ದು ಧಾರವಾಡ ಉತ್ತರ ಕ್ಷೇತ್ರದಿಂದ ಕಾಂಗ್ರೆಸಿನ ಡಿ.ಕೆ. ನಾಯ್ಕರ್‌ರವರು 
ಆಯ್ಕೆಯಾದರು. ಧಾರವಾಡ ದಕ್ಷಿಣ ಕ್ಷೇತ್ರವನ್ನು ಸಹ ಕಾಂಗ್ರೆಸ್‌ ಪಕ್ಷ ತನ್ನ ಅಭ್ಯರ್ಥಿ ಬಿ.ಎಂ. ಮುಜಾಹಿದ್‌ರ ಮೂಲಕ 
ಗೆದ್ದುಕೊಂಡಿತು. 


ಅಧ್ಯಾಯ 6 
ಪುಟಸಂಖ್ಯೆ 442, ಮೇಲಿನ ಎರಡು ವಾಕ್ಯಗಳ ನಂತರ ಈ ಮಾಹಿತಿ ಸೇರಿಸುವುದು. 


ನಗರ ಪ್ರದೇಶಗಳಲ್ಲಿ ವ್ಯಾಪಾರ ವಾಣಿಜ್ಯ ನಿರತ ಗಂಡಸರ ಮತ್ತು ಮಹಿಳೆಯರ ಈ ಪ್ರಮಾಣಗಳು ಅನುಕ್ರಮವಾಗಿ 37,960 
ಮತ್ತು 2,766. ತಾಲೂಕುವಾರಾಗಿ ವ್ಯಾಪಾರ ವಾಣಿಜ್ಯದಲ್ಲಿ ನಿರತರಾದವರ ಸಂಖ್ಯೆಯನ್ನು ತುಲನಾತಕ್ತವಾಗಿ ವಿಶ್ಲೇಷಿಸಿದರೆ ಪ್ರಮುಖ 
ವಾಣಿಜ್ಯ ಕೇಂದ್ರವಾದ ಹುಬ್ಬಳ್ಳಿಯನ್ನು ಒಳಗೊಂಡ ಹುಬ್ಬಳ್ಳಿ ತಾಲೂಕಿನಲ್ಲಿ ವಾಣಿಜ್ಯದಲ್ಲಿ ತೊಡಗಿದವರ ಒಟ್ಟು ಸಂಖ್ಯೆ 21,499 
ಆಗಿದ್ದರೆ ಅವರಲ್ಲಿ ಬಹುಪಾಲು 20,726 ಜನ ಹುಬ್ಬಳ್ಳಿ ಧಾರವಾಡ ನಗರಪಾಲಿಕೆಯ ಸರಹದ್ದಿನಲ್ಲಿ ವಾಸವಾಗಿದ್ದವರು. ಗ್ರಾಮೀಣರ 
ಸಂಖ್ಯೆ ಕೇವಲ 773 ಆಗಿತ್ತು. ಜಲ್ಲೆಯಲ್ಲಿನ ಒಟ್ಟು ನಗರ ಪ್ರದೇಶದ ಸಂಖ್ಯೆಯಲ್ಲಿ ಅರ್ಧಭಾಗ ವಾಣಿಜ್ಯ ನಿರತರ ಸಂಖ್ಯೆ ಹುಬ್ಬಳ್ಳಿ 
ಧಾರವಾಡ ನಗರಪಾಲಿಕೆಯ ವ್ಯಾಪ್ತಿಯಲ್ಲೇ ಇದೆ. ಹುಬ್ಬಳ್ಳಿ ಧಾರವಾಡ ನಗರ ಪಾಲಿಕೆಯ ಮಿತಿಯಲ್ಲಿ ವಾಣಿಜ್ಯದಲ್ಲಿ ನಿರತರಾದವರ 
ಪೈಕಿ 19,316 ಪುರುಷರಾಗಿದ್ದರೆ, ಮಹಿಳೆಯರ ಸಂಖ್ಯೆ 1,410. ಹುಬ್ಬಳ್ಳಿ ತಾಲೂಕಿನ ತರುವಾಯ ಗದಗ ತಾಲೂಕು ಹೆಚ್ಚುಜನ 
ವಾಣಿಜ್ಯ ನಿರತರನ್ನು ಹೊಂದಿತ್ತು. ಈ ತಾಲೂಕಿನ ಒಟ್ಟು ವಾಣಿಜ್ಯ ನಿರತರ ಸಂಖ್ಯೆ 7,969. ಈ ಪೈಕಿ ನಗರ ಪ್ರದೇಶದಲ್ಲಿ (ನಗರ 
ಪಾಲಿಕೆಯ ಮಿತಿ) 6,893 ಜನರು ಇದ್ದರೆ ಗ್ರಾಮೀಣರ ಸಂಖ್ಯೆ ಕೇವಲ 1,076 ಆಗಿತ್ತು. ಒಟ್ಟು ವಾಣಿಜ್ಯ ನಿರತರ ಸಂಖ್ಯೆಯಲ್ಲಿ 
7,325 ಜನ ಪುರುಷರಾಗಿದ್ದರೆ ಮಹಿಳೆಯರ ಸಂಖ್ಯೆ 644. 


ಸೇರ್ಪಡೆ : ಅಧ್ಯಾಯ 17: ಪ್ರೇಕ್ಷಣೀಯ ಸ್ಥಳಗಳು 


ಎಮ್ಮಿಗನೂರು: ಹಿರೇಕೆರೂರು ತಾಲೂಕಿನ ಈ ಊರು (ಜನಸಂಖ್ಯೆ 615) ತಾಲೂಕು ಕೇಂದ್ರದಿಂದ ವಾಯುವ್ಯಕ್ಕೆ 20 
ಕಿ.ಮೀ. ದೂರದಲ್ಲಿದೆ. ಪ್ರಾಚೀನ ಶಾಸನಗಳಲ್ಲಿ "ಎಮನಮೂರು' ಎಂದೇ ಉಲ್ಲೇಖಿತಗೊಂಡಿರುವ ಈ ಊರು ಹಿಂದೆ ನಾಗರಖಂಡ-70 
ಕ್ಕೆ ಸೇರಿದ್ದು ಈವರೆಗೆ, ಕಲ್ಯಾಣದ ಚಾಳುಕ್ಯ, ಕಳಚೂರಿ ಹಾಗೂ ಯಾದವ ಅರಸರ ಕಾಲಕ್ಕೆ ಸೇರಿದ ಏಳು ಶಾಸನಗಳು ವರದಿಯಾಗಿವೆ. 
ಇವುಗಳಲ್ಲಿ ಕ್ರಿ.ಶ. 1149 ರ ಶಾಸನ ಎಮನೂರಲ್ಲಿ ರಾಮೇಶ್ವರ ದೇವಾಲಯವನ್ನು ಕೇತಿಸೆಟ್ಟಿಯ ಮಗ ಕಾಮಗಾವುಂಡನು ನಿರ್ಮಿಸಿ 
ದಾನ ಬಿಟ್ಟ ಅಂಶವನ್ನು ಹೇಳಿದರೆ, ಉಳಿದವು ವೀರಗಲ್ಲು ಶಾಸನಗಳಾಗಿದ್ದು ಊರುಳಿವಿಗಾಗಿ ಹೋರಾಡಿ ಮಡಿದ ವೀರರ 
ಸಾರಕಗಳಾಗಿವೆ. ಊರ ಹೊರಗೆ ಚಿಕ್ಕೊಣತಿ ರಸ್ತೆಯಲ್ಲಿರುವ ಪರಮೇಶ್ವರ (ಶಾಸನೋಕ್ತ ರಾಮೇಶ್ವರ) ದೇವಾಲಯ, ಇದರ ಬದಿಯಲ್ಲೇ 
ಇರುವ ಈಶ್ವರ ಗುಡಿ, ನಟರಾಜನ ಭವ್ಯವಾದ ಶಿಲ್ಪ ಹಾಗೂ ಹುಲಿ ಬೇಟೆಯ ವಿಶಿಷ್ಟ ವೀರಗಲ್ಲುಗಳು ಈ ಊರಿನ ಆಕರ್ಷಣೆಗಳಾಗಿವೆ. 
ಈ ಎರಡೂ ಗುಡಿಗಳಿಂದು ಜೀರ್ಣಾವಸ್ಥೆಯಲ್ಲಿವೆ. ಈಶ್ವರ . ಡಿಯ ಗರ್ಭಗೃಹವಷ್ಟೆ ಉಳಿದಿದ್ದರೆ ಪರಮೇಶ್ವರ ಗುಡಿಯ ಗರ್ಭಗೃಹ 
ಹಾಗೂ ಅರ್ಧಮಂಟಪಗಳಷ್ಟೆ ಉಳಿದಿವೆ. ಈಶ್ವರ ಗುಡಿಯ ಶಿವಲಿಂಗ ಬೃಹತ್‌ ಪ್ರಮಾಣದಾಗಿದ್ದು ರಾಷ್ಟ್ರಕೂಟರ ಕಾಲದಷ್ಟು 
ಪ್ರಾಚೀನದ್ದೆಂದು ತೋರುತ್ತದೆ. ಈ ಗುಡಿ ಪರಿಸರದಲ್ಲಿ ರಾಷ್ಟಕೂಟರ ಕಾಲದ ಇಟ್ಟಿಗೆಯ ಅವಶೇಷಗಳು ಚದುರಿ ಬಿದ್ದಿವೆ. ಪರಮೇಶ್ವರ 


1114. ಧಾರವಾಡ ಜಿಲ್ಲೆ 


ಗುಡಿಯ ಗರ್ಭಗೃಹದಲ್ಲಿರುವ ಆಳೆತ್ತರದ ದ್ವಾದಶಭುಜ ನಟರಾಜನ ಶಿಲ್ಪ ಬಹಳ ಆಕರ್ಷಕವಾಗಿದ್ದು ಭವ್ಯವಾಗಿದೆ. ಈ ಪರಿಸರದಲ್ಲೇ 
ಇರುವ! ವೀರಗಲ್ಲೊಂದರಲ್ಲಿ ಯೋಧನನ್ನು ಕೊಂದು ಮುಂದೆ ನಡೆದಿರುವ ಹುಲಿಯನ್ನು ಶಿಲ್ಪಿ ಸುಂದರವಾಗಿ ಮೂಡಿಸುವಲ್ಲಿ 
ಯಶಸ್ವಿಯಾಗಿದ್ದಾನೆ. ಯುಗಾದಿಯಾದ ಒಂಭತ್ತು ದಿನಕ್ಕೆ ರಾಮನವಮಿಯಂದು ಪರಮೇಶ್ವರ ಗುಡಿಯ ಜಾತ್ರೆಯಾಗುತ್ತದೆ. 
ಇವುಗಳೊಂದಿಗೆ ಊರಲ್ಲಿ ಬಸವಣ್ಣ ಹನುಮಂತ, ರುದ್ರದೇವರು, ದ್ಯಾಮವ್ವ ಹಾಗೂ ದುರ್ಗವ್ವನ ಗುಡಿಗಳಿವೆ. ಮಸೀದಿ ಹಾಗೂ 
ದರ್ಗಾಗಳೂ ಇವೆ. | 


ಗದಗಿಗೆ ಸೇರ್ಪಡೆ : ಪು. 928 


'ಬಂಕದಕಟ್ಟ: ಗದಗು ತಾಲೂಕಿನ ಈ ಊರು (ಜನಸಂಖ್ಯೆ 2115) ಗದಗಿನಿಂದ ಪಶ್ಚಿಮಕ್ಕೆ ನಾಲ್ಕು ಕಿ.ಮೀ. ದೂರದಲ್ಲಿ 
ಗದಗು-ಹುಬ್ಬಳ್ಳಿ ರಸ್ತೆಯಲ್ಲಿದ್ದು ಇಲ್ಲಿ 12 ಹೆಕ್ಟೇರ್‌ನಷ್ಟು ವಿಶಾಲವಾದ ಪ್ರದೇಶದಲ್ಲಿ ವನ್ಯಮೃಗ ಸಂಗ್ರಹಾಲಯವಿದೆ. ಈ 
ಮೃಗಾಲಯವಿನ್ನೂ ಆರಂಭದ ಹಂತದಲ್ಲಿದ್ದರೂ ವಾರಾಂತ್ಯದ ವೀಕ್ಷಣೆ ವಿಹಾರಗಳಿಗೆ ಪ್ರಶಸ್ತವಾಗಿದೆ. 


ರಾಣೆಚೆನ್ನೂರಿಗೆ ಸೇರ್ಪಡೆ ಪು. 1002 


ರಾಣೆಬೆನ್ನೂರಿನಿಂದ ಈಶಾನ್ಯಕ್ಕೆ 14 ಕಿ.ಮೀ. ದೂರದಲ್ಲಿರುವ ಮೆಡಲೇರಿ ಬಳಿ "ಕೃಷ್ಣಮೃಗ ಅಭಯಾರಣ್ಯ'ಏದೆ. ವಾರಾಂತ್ಯದ 
ಎಹಾರಕ್ಕೆ ಹೇಳಿ ಮಾಡಿಸಿದಂತಿರುವ ಇಲ್ಲಿ ಕೃಷ್ಣಮೃಗಗಳೊಂದಿಗೆ ತೋಳ, ಕಾಡುಹಂದಿ ಹಾಗೂ ನವಿಲುಗಳು ಹೇರಳವಾಗಿದ್ದು 
ಪ್ರೇಕ್ಷಣೀಯವಾದುದಾಗಿದೆ. | 


೫ | 


a “CR ಅಲ್ಲಿ | 
ಜಸ ಹತ ೫೮5ರ -ಸ್ನ 


ee] 


yi 


4+ 


ತ್ರ ಹ |  ೀ(ೃ |. ಆಲ 


೫1೫೫11 A 


